ಪದಪುರಾಣಾಂತರ್ಗತ 


ಪ್ರಯಾಗಮಾಹಾತ್ಮ್ಯಮ್‌ 


ಅನುವಾದ ಮತ್ತು ವಿವರಣೆ 
ಸರೋವರ ಭೀಮಸೇನಾಚಾರ್ಯ ಕೃಷ್ಣಮೂರ್ತಿ 


“ಹರಿಪ್ರಿಯಾ', ನಂ. ೬೧, ಹೆಚ್‌.ಬಿ. ಸಮಾಜ ರಸ್ತೆ 
ಬಸವನಗುಡಿ, ಬೆಂಗಳೂರು-೫೬೦ ೦೦೪ 


SHRI SAROVARA B. KRISHNAMURTHY: 
A tribute 


All great religions see the creation as an 
indescribable moral order. But the religious view of 
evolution is in conflict with the mechanistic view of 
the scientist. The former discems a purpose in 
evolution but the latter sees evolution as a mere 
causative factor. 


This is an age of reason, of inquiry and 
imeverence. Global winds of iconoclasm are 
sweeping over all institutions. Scientist seeks his 
explanation of the phenomenal world within the 
range of his reasoning mind. But then, all the 
[6801/8016 issues of man's eternal spiritual quest 
lie outside the reach of the logical mind. They 
cannot be resolved by logic or by resort to 
argument. Itis only intuition that perceives them. 


The methods of knowledge in the classical 
school of Indian learning see the process as a 
crucible in which the rigour, intensity and heat of 
the search melt and fuse the seeker and the 
sought, the Art and the Artist, the path and the goal 
into one. Western science too is now increasingly 
preoccupied with the search of the one great 
fundamental unity that unites and explains all 
branches of knowledge. 


The author of this work on the “Divine Glory 
of Prayag”" in a sense symbolizes this 
combination of the modern and the classical. He 
was by education and training a textile engineer. 


Contd... 


Padmapuranantargata Prayaga Mahatmyam: The 50೦7೨೮೧೨55 and Greatness 
of Theertharaj Prayag. Translated into Kannada with Explanation and Published by 
5.8. Krishnamurthy, Haripriyaa, No. 61, H.B. Samaja Road, Basavanagudi, 


Bangalore - 560 004. (ಗಿ 080-6573937. Pages: 758, Dec. 2001. 


ಅ ಎಸ್‌.ಬಿ. ಕೃಷ್ಣಮೂರ್ತಿ 


ಪ್ರಥಮ ಮುದ್ರಣ : ಡಿಸೆಂಬರ್‌ 2001 
ಬೆಲೆ: ರೂ. 220-00 


ಅಕ್ಷರ ಜೋಡಣೆ : 

ಡಿ.ಎ. ಪ್ರಹ್ಲಾದ್‌, ವಿನ್ಯಾಸ್‌ ಗ್ರಾಫಿಕ್ಸ್‌ 
ನಂ.75/1, 4ನೇ ಮುಖ್ಯ ರಸ್ತೆ 

ಎನ್‌.ಆರ್‌. ಕಾಲೋನಿ, ಬೆಂಗಳೂರು-560 019 
ಮತ್ತು 

ಹೆಚ್‌.ಎಸ್‌. ಅಚ್ಯುತ 


ಮುಖಪುಟ ವಿನ್ಯಾಸ : ಟಿ.ಕೆ. ರಾವ್‌ 
ಮುಖಪುಟ ಮುದ್ರಣ: 

ಓಂಕಾರ್‌ ಹೈ-ಪ್ರಿಂಟ್ಸ್‌ 

ಟಾಟಾ ಸಿಲ್ಕ್‌ ಫಾರ್ಮ್‌, ಬಸವನಗುಡಿ 
ಬೆಂಗಳೂರು - 560004 (© 6766810 


ಮುದ್ರಕರು : 

ಪ್ರಭಾ ಮುದ್ರಣಾಲಯ 

ನಂ.124, ಡಾ॥ ಡಿ.ವಿ. ಗುಂಡಪ್ಪ ರಸ್ತೆ 
ಬಸವನಗುಡಿ 

ಬೆಂಗಳೂರು - 560 004 


Sn Digvljayaramo Vijayate 


, yttaradi // 
<4 ಕ್ಯ 
ಲ ಈ 
Sri Srl Satyatma Teertha Swamiji ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು 
Srimad Jagadguru Madhvacharya | | ಶ್ರೀಮದ್‌ ಜಗದ್ಗುರು ಮಧ್ವಾಚಾರ್ಯ 
Moola Maha Samsthana ಮೂಲಮಹಾಸಂಸ್ಥಾನ, 
Srl Uttaradimath ಶ್ರೀ ಉತ್ತರಾದಿಮಠ, 
Sth Cross, Shankarapuram, | 5ನೇ ಅಡ್ಡ ರಸ್ತೆ ಶಂಕರಪುರಂ, 
Bangalore - 560 004 ೫ ಬೆಂಗಳೂರು - 560004 
Ph.: 66787266529132 ! ದೂರವಾಣಿ: 6678726/6529132 


೩೧-೬-೨೦೦೧ 


ಅನುಗ್ರಹ ಸಂದೇಶ 


ನಿತ್ಯದಲ್ಲಿ ಸ್ನಾನಗೈಯುವಾಗ "ಪಾ: a: ಜಾಗ ಎಂದು 
ಪ್ರಯಾಗದ ಸ್ಥರಣೆ ಮಾಡುವದುಂಟು. '"ಣಪ'' ಅಂದರೆ ಪ್ರಕೃಷ್ಣವಾದ 
ಸಂಗಮ. ಗಂಗಾ ಯಮುನಾ ಸರಸ್ವತೀಗಳ ಸಂಗಮದ ಪವಿತ್ರ ಕ್ಷೇತ್ರವಿದು. 
ಸ್ಥರಣೆ ಮಾತ್ರದಿಂದ ಪಾಪ ಕಳೆಯುವ ಶಕ್ತಿ ಈ ಸಂಗಮಕ್ಕಿದೆ ಅಂದಮೇಲೆ ಅದರ 
ವಿಶೇಷ ಮಹಾತ್ಸ್ಯವನ್ನು ತಿಳಿದರೆ ಇನ್ನೆಷ್ಟು ಫಲ. ಬರಬಹುದು ಅಂತ 
ಊಹಿಸಬಹುದು. "'ಪದ್ಧಪುರಾಣಾಂತರ್ಗತ ಪ್ರಯಾಗ ಮಾಹಾತ್ಯ್ಯ'' ಶೇಷ 
ದೇವರು ಸನಕಾದಿಗಳಿಗೆ ಉಪದೇಶ ಮಾಡಿದ್ದು ನಾರಾಯಣನ ಪಾದಜಲದ 
ಮಹಿಮೆಯನ್ನು ನಾರಾಯಣನ ಅವತಾರವಾದ ವ್ಯಾಸರ ವಾಣಿಯಿಂದ ತಿಳಿದರೆ 
ಅದಕ್ಕೆ ಬೆಲೆ ಕಟ್ಟಬಹುದೆ? ಇಂತಹ ಅಪರೂಪದ ಕೃತಿಯನ್ನು ನಮ್ಮ ಪರಮ 
ಪ್ರಿಯ ಶಿಷ್ಕರಾದ ಶ್ರೀ ಸರೋವರ ಭೀಮಸೇನಾಚಾರ್ಯ ಕೃಷ್ಣಮೂರ್ತಿ ಅವರು 
ಕನ್ನಡದಲ್ಲಿಅನುವಾದ ಮಾಡಿದ್ದಾರೆ. ಬಹಳ ಪರಿಶ್ರಮದಿಂದ ಇಳಿವಯಸ್ಸಿನಲ್ಲಿ ಈ 
ಕಾರ್ಯವನ್ನು ಮಾಡಿದ್ದು ತುಂಬಾ ಶ್ಲಾಘನೀಯವಾಗಿದೆ. ದೇವರು ಇದೇ ರೀತಿ 
ಇವರಿಂದ ಸೇವೆಯನ್ನು ತೆಗೆದುಕೊಳ್ಳಲಿ ಎಂದು ನಮ್ಮ ಉಪಾಸ್ಕಮೂರ್ತಿ 
ಶ್ರೀಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥಿಸುತ್ತೇವೆ, 


ಶೆ ಸೊಗ fue SN A 


TIA ಟಟ 


ಆ ಬಡಾ ಬ ರಾವ ಸಟೆ 
| ಪ” 
೫ 


p 
ಸ ಕ 
1 
$3% 
1 sf 
ಸೊ ಡ್‌ 
NL 
esp 1೫0 
Gan ಆ 
RGD 
5% 
458 
fA" 
ನ 


ಶ್ರೀಶ್ರೀ 


H ಹರಿಃ ಓಂ ॥! 


|| ಶ್ರಿ ಮದ್ದನುಮದ್ಭಿ ೀಮಮಧ್ವಾ ಂತರ್ಗತೆ ರಾಮಕ್ಕ, ಷ್ಠವೇದವ್ಮಾ ಸಾತೃಕ ಶ್ರೀಲಕ್ಷೀಹಯಗ್ರೀ 


೬ pe ತ್‌ 
॥ ಶ್ರೀವೆ 5ೀಣೇಮಾಧವಾಯನ ನಮಃ "| ಪ್ರಿ ೇಲಕೀ ೀನ್ನಸಿ ಪಾಯ ನಮಃ ॥ 


॥ ಶ್ರೀಮದಾನಂದತೀರ್ಥ ಭಗವತ್ತಾದಾಚಾರ್ಯ ಗುರುಭ್ಯ ನಮ 
॥ ಮಾತ ತೃಪಿತ್ಯಗುರುಭ್ಯೋ ನಮಃ || 


ನನ್ನ ಸಜ್ಜೀವನಕ್ಕೆ ಬೆಳಕಾದ 


ಮೈಸೂ ಸೂರು ಅರಮನೆ ಆಸ್ಥಾನ ವಿದ್ವಾಂಸರಾದ 
ನನ್ನ ತಂದೆ 
ಶ್ರೀ ಸರೋವರ ಭೀಮಸೇನಾಚಾರ್ಯ ಅವರಿಗೆ 


ಈ ಕೃತಿಯು ಸಮರ್ಪಿತ 


ಲಲಿ 


ಕಾವಿ 


ಸಂಗಮದಲ್ಲಿಮೀಯುತಿರುವ ಒಂದು ದಕ್ಕ. 


ಯಾಗದ ಪವಿತ್ರ 


pes 
ಕು, 
ಎ4 


ಇ 
"ಆ 


ONAN av ಗಃ 
AN STN ಭಕಾದಿ ಛೆ 


ಪಾಕ RR 
ಮ ರೂ 


ಕೃಪೆ: ಟೈಮ್ಸ್‌ ಆಫ್‌ ಇಂಡಿಯಾ 


ಮುನ್ನುಡಿ 


ಭಾರತ ದೇಶವು ತೀರ್ಥಕ್ಷೇತ್ರಗಳ ಪುಣ್ಯಭೂಮಿಯಾಗಿದೆ. ಸಾಧಕರಿಗೆ ಉತ್ತಮವಾದ 
ಸಾಧನಭೂಮಿಯಾಗಿದೆ. ಮುಕುಂದನ ಸೇವೆಗೆ ಉಪಯೋಗವಾಗುವಂಥ ಜನ್ಮವನ್ನೂ ಈ 
ಭಾರತದೇಶದಲ್ಲಿ ಪಡೆದವರು ಅದೆಷ್ಟು ಪುಣ್ಯಶಾಲಿಗಳು ಎಂದು ಭಾಗವತದಲ್ಲಿ ಉದ್ಗಾರ 
ತೆಗೆಯಲಾಗಿದೆ. ಇದೂ ಅಲ್ಲದೆ, ಒಂದು ಕಲ್ಪದಷ್ಟುಆಯುಷ್ಯವಿರಬಹುದಾದ ಸ್ವರ್ಗಲೋಕದಲ್ಲಿ 
ಜನ್ಮಪಡೆಯುವುದಕ್ಕಿಂತ, ಕಲ್ಪದ ಪರಿಮಾಣದ ತುಲನೆಯಲ್ಲಿ ಕೇವಲ ಕ್ಷಣ ಮಾತ್ರದಷ್ಟುಆಯುಃ 
ಪ್ರಮಾಣವಿರುವ ಭಾರತ ದೇಶದಲ್ಲಿ ಜನ್ಮ ಪಡೆಯುವುದೇ ಲೇಸಾಗಿದೆ. ಏಕೆಂದರೆ ಭಾರತ 
ಭೂಮಿಯಲ್ಲಿದ್ದುಕೊಂಡು, ಕ್ಷಣ ಕಾಲ ಮಾತ್ರವಾದರೂ ಪರಮಾತ್ಮನಲ್ಲಿ ಶರಣಾಗತರಾಗಿ 
ಅವನನ್ನು ಧ್ಯಾನ ಮಾಡಿದರೆ, ಪರಮಾತ್ಮನ ಸಾನ್ನಿಧ್ಯರೂಪವಾದ ಮುಕ್ತಿಯನ್ನೂ ಅವಶ್ಯವಾಗಿ 
ಪಡೆಯುವುದು ಸಾಧ್ಯವಿದೆ ಎಂದು ಭಾಗವತಾಚಾರ್ಯರು ಘೋಷಿಸುತಾರೆ. 


ಕಲ್ಬಾಯುಷಾಂ ಸ್ಥಾನಜಯಾತ್‌ ಪುನರ್ಭವಾತ್‌ 
ಕ್ಷಣಾಯುಷಾಂ ಭಾರತಭೂಜಯೋವರಃ। 
ಕ್ಷಣೇನ ಮತೆಣ್ಯೀನ ಕೃತಂ ಮನಸ್ವಿನ ಃ 
ಸಂನ್ಯಸ್ಯ ಸಂಯಾತ್ಯಭಯಂ ಪದಂ ಹರೇಃ ॥ (ಭಾ. ೫-೧೯-೨೩) 


ಇಂಥ ಭಾರತ ಭೂಮಿಯಲ್ಲಿ ಸಮಗ್ರ ಜ್ಞಾನ ಭಂಡಾರವಾಗಿರುವ ವೇದರಾಶಿಯ 
ಆವಿಷ್ಯಾರವಾಗಿದೆ. ಪರಮಾತ್ಮನೇ ವೇದವ್ಯಾಸದೇವರ ರೂಪದಲ್ಲಿ ಅವತಾರ ಮಾಡಿ ಸಾಧಕರ 
ಅನುಕೂಲತೆಗಾಗಿ ಅನಂತವಾಗಿರುವ ವೇದರಾಶಿಯನ್ನು ವಿಭಜನೆ ಮಾಡಿ, ವೇದಾರ್ಥ 
ನಿರ್ಣಾಯಕವಾಗಿರುವ ಬ್ರಹ್ಮಸೂತ್ರಗಳನ್ನು ರಚಿಸಿ, ಸಾತ್ವಿಕ ರಾಜಸ ತಾಮಸ ಜೀವಗಣಕ್ಕೆ 
ಅವರವರ ಸ್ವರೂಪಯೋಗ್ಯತೆಗೆ ತಕ್ಕಂತೆ ಸಾಧನೆಗೆ ಅನುಕೂಲವಾಗುವುದಕ್ಕಾಗಿ ಹದಿನೆಂಟು 
ಪುರಾಣಗಳನ್ನೂ ಗ್ರಧಿಸಿ ಮಾನವ ಜನಾಂಗಕ್ಕೆ ಮಹದುಪಕಾರ ಮಾಡಿದ್ದಾನೆ. ಅನೇಕ 
ಯಷಿಮುನಿಗಳು ಹಾಗೂ ಸಂಪ್ರದಾಯ ಪ್ರವರ್ತಕರಾದ ಆಚಾರ್ಯರುಗಳು ಜನಿಸಿ, 
ಆತ್ಮೋದ್ಧಾರ ಸಾಧನ ಮಾರ್ಗಕ್ಕೆ ದಾರಿದೀಪಗಳನ್ನೂ ಬೆಳಗಿಸಿ ಪ್ರಕಾಶವನ್ನೂ ಚೆಲ್ಲಿದ್ದಾರೆ. 
ಆತ್ಮೋದ್ಧಾರ ಸಾಧನೆಯ ಸ್ವರೂಪವೇನು ಎಂಬ ಪ್ರಶ್ನೆಯು ಅನೇಕ ಚಿಂತಕರ ಗಮನವನ್ನೂ 
ಸೆಳೆದಿದೆ. ಸಾಧನೆಯ ಅವಶ್ಯಕತೆ ಹಾಗೂ ಸಾಧನೆಯ ಸ್ವರೂಪವನ್ನೂ ತಿಳಿಸುವುದಕ್ಕಾಗಿ 
ಚತುರಧ್ಯಾಯಾತ್ಮಕವಾದ ಬ್ರಹ್ಮಸೂತ್ರಗಳಲ್ಲಿ ತೃತೀಯಾಧ್ಯಾಯವು ಸಾಧನಾಧ್ಯಾಯವೆಂದೇ 
ಪ್ರಥಿತವಾಗಿದೆ. ""ಭೂತಬಂಧಸ್ತು ಸಂಸಾರಃ ಮುಕಿಸೇಭ್ಯೊ ವಿಮೋಚನಂ'' ಎಂಬ ವರಾಹ 
ಪುರಾಣದ ವಚನವನ್ನೂ, ""ಭೂತಾನಾಂ ವಿನಿವೃತ್ತಿಸ್ತುಮರಣಂ ಸಮುದಾಹೃತಮ್‌ । ಭೂತಾನಾಂ 
ಸಂಪ್ರಯೋಗಶ್ಚ ಜನಿರಿತ್ಯೇವ ಪಂಡಿತೈಃ'' ಎಂಬ ಮಹಾಭಾರತದ ವಾಕ್ಯವನ್ನೂ ಜೋಡಿಸಿ 
ನೋಡಿದರೆ ಭೂತಬಂಧ ರೂಪವಾದ ಸಂಸಾರದಿಂದ ಮೋಚನೆಯು, ಭೂತ ಸಂಬಂಧದ 
ವಿನಿವೃತ್ತಿ ರೂಪವಾದ ಮರಣದಿಂದ ತಾನಾಗಿಯೇ ಆಗಿಬಿಡುವಾಗ, ಸಂಸಾರಬಂಧದ ನಿವೃತ್ತಿ 
ರೂಪವಾದ ಮುಕ್ತಿಗಾಗಿ ಸಾಧನೆಯನ್ನೂಏಕೆ ಮಾಡಬೇಕು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಅದಕ್ಕೆ 


VI 


ಉತ್ತರರೂಪವಾಗಿ '"ಓಂ ತದಂತರಪ್ರತಿಪತ್ತ್‌ ರಂಹತಿ ಸಂಪರಿಷ್ಠಕ್ಷಃ ಪ್ರಶ್ನನಿರೂಪಣಾಭ್ಯಾಂ 
ಓಂ'', ಎಂದು ಸಾಧನಾಧ್ಯಾಯದ ಪ್ರಥಮ ಸೂತ್ರವು ಪ್ರವೃತವಾಗಿದೆ. ಪ್ರವಾಹಣರಾಜಾ 
ಹಾಗೂ ಶ್ವೇತಕೇತುವಿನ ಪ್ರಶ್ನೋತರದ ರೂಪದಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ 
ಪ್ರಸಕವಾಗಿರುವ ವಿಷಯಗಳನ್ನೂ ಸಂಗ್ರಹಿಸಿ,  ಮರಣವಾದಾಗಲೂ ಕೂಡ 
ಪಂಚಮಹಾಭೂತಗಳು ಒಂದು ಅಂಶದಿಂದ ಸಂಸ್ಕಾರರೂಪದಲ್ಲಿ ಜೀವನಿಗೆ ಅಂಟಿಕೊಂಡೇ 
ಒಂದು ಲೋಕದಿಂದ. ಇನ್ನೊಂದು ಲೋಕಕ್ಕೆ ಸಂಚಾರಮಾಡಿ, ಮುಂದಿನ ಜನ್ನದಲ್ಲಿಯೂ 
ಪೂರ್ವಜನ್ಮ ಸಂಸ್ಕಾರ ರೂಪದಲ್ಲಿ ಜೊತೆಗೇ ಬದ್ಧವಾಗಿ ಇರುತ್ತವೆ. ಈ ಬಂಧವನ್ನು 
ಸಂಪೂರ್ಣವಾಗಿ ಕಳಚಿಕೊಂಡು ಚೇತನನು ತನ್ನ ಮೂಲಸ್ವರೂಪದಲ್ಲಿ ಇರುವಿಕೆ 
(ಮುಕಿರ್ಹಿತ್ವಾ $ನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿಃ) ಎಂಬ ಮೋಕ್ಷವನ್ನೂ ಪಡೆಯಲು 
ಸಾಧನೆಯನ್ನು ಮಾಡಲೇಬೇಕೆಂದು ಪ್ರಸ್ತಾಪಿಸಿ, ಸಾಧನೆಯ ಸ್ವರೂಪವನ್ನು ಸಮಗ್ರ 
ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ. ಪ್ರಥಮ ಪಾದದಲ್ಲಿವೈರಾಗ್ಯದ ಮಹತ್ವವನ್ನು ವಿವರಿಸಿ, ನಿವೃತ್ತ 
ಕರ್ಮಾನುಷ್ಠಾನದ ಅವಶ್ಯಕತೆಯನ್ನು ಪ್ರತಿಪಾದಿಸಿ, ಮುಂದಿನ ಪಾದಗಳಲ್ಲಿ ಭಗವದ್‌ಭಕ್ತಿ 
ಉಪಾಸನೆ, ಜ್ಞಾನೋಪಾಯ, ಶ್ರವಣ, ಮನನ, ನಿದಿಧ್ಯಾಸನ, ಇತ್ಯಾದಿ ಸಾಧನ ಮಾರ್ಗದ 
ಅಂಗಗಳನ್ನು ವಿವರಿಸಲಾಗಿದೆ. ""ಓಂ ಅಂಬುವದಗ್ರಹಣಾತ್ತು ನ ತಥಾತ್ವಮ್‌ ಓಂ'' ಎಂಬ 
ಸೂತ್ರದಲ್ಲಿ ಬಹಳ ಮಾರ್ಮಿಕವಾದ ರೀತಿಯಲ್ಲಿ ಸ್ನೇಹವಿಶಿಷ್ಟವಾದ ಅಂದರೆ ಭಕ್ತಿವಿಶಿಷ್ಟವಾದ 
ಜ್ಞಾನವಿಲ್ಲದಿದ್ದರೆ ಪರಮಾತ್ಮನ ಸಾನ್ನಿಧ್ಯ, ಸಾಯುಜ್ಯ, ಸಾಲೋಕ್ಕರೂಪವಾದ ಮೋಕ್ಷವು 
ದೊರೆಯಲಾರದು ಎಂದು ಸ್ಪಷ್ಟಪಡಿಸಲಾಗಿದೆ. 


ಮಾನವನಿಗೆ ಸಾಧನಮಾರ್ಗದಲ್ಲಿ ಪ್ರವೃತ್ತಿಯುಂಟಾಗಬೇಕಾದರೆ ತ್ರಿಕರಣ ಶುದ್ಧಿಯು 
ಅವಶ್ಯಕವಾಗಿ ಬೇಕು. ತ್ರಿಕರಣಶುದ್ದಿಗಾಗಿ, ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿ ಸಂಚಾರ, ಅಲ್ಲಿ 
ಉಪಲಬ್ಧವಿರುವ ದೇವಾಧಿದೇವತೆಗಳ ವಿಶೇಷ ಸನ್ನಿಧಿಯ ದರ್ಶನ ಮಾಡಿಕೊಂಡು, ಅಲ್ಲಿ 
ಯಾತ್ರಾರ್ಥಿಗಳಾಗಿ ಬಂದಿರುವ ಹಾಗೂ ಪುಣ್ಯ ಕ್ಷೇತ್ರದಲ್ಲಿಯೇ ವಾಸವಾಗಿರುವ ಸುಜೀವಿಗಳ 
ಸಂಗದಲ್ಲಿ ಪರಮಾತ್ಮನ ಗುಣಗಾನ ಮಾಡುವುದು, ಪಂಡಿತರ ಉಪನ್ಯಾಸಗಳಿಂದ 
ಜ್ಞಾನಾರ್ಜನೆಯನ್ನು ಮಾಡುವುದು ಇತ್ಯಾದಿ ಕಾರ್ಯಗಳಲ್ಲಿಸಾಧಕನು ರತನಾಗಿರಬೇಕು. ಭಾರತ 
ದೇಶದಲ್ಲಿ ಸಾಧನ ಮಾರ್ಗಕ್ಕೆ ಉಪಕಾರಕವಾಗಿರುವ ಅನೇಕಾನೇಕ ತೀರ್ಥ ಕ್ಷೇತ್ರಗಳು 
ಉಪಸ್ಥಿತವಾಗಿವೆ. ಈ ಪುಣ್ಯ ಕ್ಷೇತ್ರಗಳ ಮಾಹಾತ್ಮ್ಯೆಯು, ಹಾಗೂ ಅವುಗಳಲ್ಲಿ 
ಆಚರಿಸಲ್ಪಡಬೇಕಾದ ವ್ರತನಿಯಮಾದಿಗಳ ವಿವರಣೆ, ಇಂಥ ಕರ್ಮಾಚರಣೆಯಿಂದ 
ಲಭಿಸಬೇಕಾಗಿದ್ದ ಫಲಗಳ ಬೋಧನೆ ಇತ್ಯಾದಿ ವಿಷಯಗಳು ಅನೇಕ ಪುರಾಣಗಳಲ್ಲಿ 
ಉಪಲಬ್ಧ್ಬವಾಗಿವೆ. ಸ್ಕಾಂದಪುರಾಣದಲ್ಲಿರುವ ಕಾಶೀಖಂಡ, ಶ್ರೀವಾಯುಪುರಾಣದಲ್ಲಿರುವ 
ಗಯಾಮಾಹಾತ್ಮ 5’ ಸ್ವಾಂದ ಪುರಾಣದಲ್ಲಿಯ ಬದರಿಕಾಶ್ರಮಮಾಹಾತ್ಮ 4 ಭವಿಷ್ಯೋತ್ತರ 
ಪುರಾಣದಲ್ಲಿರುವ ವೆಂಕಟೇಶಮಾಹಾತ್ಚ್ಯ, ಇವೆಲ್ಲವೂ ತೀರ್ಥ ಕ್ಷೇತ್ರಗಳ ಮಾಹಾತ್ಮೈಗೆ 
ಪ್ರಮಾಣಗಳಾಗಿವೆ. 


ಪ್ರಯಾಗಕ್ಟೇತ್ರದ ಮಾಹಾತ್ಮೈಗೆ ಪದ್ಧಪುರಾಣದ ಪಾತಾಳಖಂಡದಲ್ಲಿ ಪ್ರಯಾಗ 
ಮಾಹಾತ್ಮ $ ಎಂಬ ಭಾಗವು ಪ್ರಮಾಣವಾಗಿ ಉಪಲಬ್ದವಾಗಿರುವುದು ಸಂತೋಷದ 


IX 


ವಿಷಯವಾಗಿದೆ. ಇದುವರೆಗೆ ಸರಳವಾಗಿ ಉಪಲಬ್ಧವಾಗದಿದ್ದಂಥ ಈ ಗ್ರಂಥವನ್ನುಸಂಶೋಧಿಸಿ, 
ವಿಮರ್ಶಿಸಿ, ಕನ್ನಡದಲ್ಲಿ ಭಾಷಾಂತರಿಸಿ, ಜನಸಾಮಾನ್ಯರಿಗೆ ಉಪಲಬ್ಧವಾಗುವಂತೆ ಮಾಡಿರುವ 
ಶ್ರೀ ಸರೋವರ ಬಿ.ಕೃಷ್ಣಮೂರ್ತಿ ಅವರು ನಿಜವಾಗಿಯೂ ಅಭಿನಂದನಾರ್ಹರು. 
ಒಂದು ನೂರು ಅಧ್ಯಾಯಗಳು ಹಾಗೂ ಐದು ಸಾವಿರ ಶ್ಲೋಕಗಳಿಂದ ಸಮೃದ್ಧವಾದ ಈ 
ಬೃಹದಾಕಾರದ ಗ್ರಂಥವನ್ನು ಶೋಧಿಸಿ ಶುದ್ಧಪ್ರತಿಯನ್ನುತಯಾರಿಸಿ, ಭಾಷಾಂತರಿಸುವುದಲ್ಲದೆ, 
ಅವಶ್ಯವಿದ್ದಲ್ಲಿ ವಿಶೇಷ ವಿವರಣೆಗಳನ್ನು ಕೊಟ್ಟು ಮುದ್ರಣ ಮಾಡುವುದು ಸಾಮಾನ್ಯವಾದ 
ಕೆಲಸವೇನಲ್ಲ; ಪ್ರಯಾಗಕ್ಷೇತ್ರದಲ್ಲಿ ಒಂದು ದೊಡ್ಡ ರಾಜಸೂಯಯಾಗ ಮಾಡುವಷ್ಟು 
ಪರಿಶ್ರಮದ್ದಾಗಿದೆ ಎಂದು ಹೇಳಬಹುದು. ಇಂಥ ಮಹತ್‌ಕಾರ್ಯವು ರಾಜಸೂಯಯಾಗದಷ್ಟೇ 
ಪುಣ್ಯಕರವೂ, ಅಭಿವೃದ್ಧಿಪರವೂ ಆಗಿದೆ ಎಂದೂ ಹೇಳಬಹುದು. ಶ್ರೀವಾದಿರಾಜಸ್ವಾಮಿಗಳು 
ತಮ್ಮ ತೀರ್ಥಪ್ರಬಂಧದ ಉತ್ತರ ಪ್ರಬಂಧದಲ್ಲಿ ಪ್ರಯಾಗಮಾಧವನ ವಿಶಿಷ್ಟ ಮಹಿಮೆಯನ್ನು 
ಹೀಗೆ ಪ್ರಶಂಸಿಸುತಾರೆ. 
ಪ್ರಯಾಗ ಮಾಧವೋ ಭೂಯಾದ್ದಯಾವಾರಿನಿಧಿಹನ್ಯದಿ । 
ಪ್ರಕೃಷ್ಣಯಾಗಸದ್ಭಶೀ ಸಕೃದ್ಯಸ್ಯ ಹಿ ಸಂಸ್ಕೃತಿಃ ॥1 
ಇದುವರೆಗೆ ಪ್ರಕಟಿತವಾದ ಪದ್ಧಪುರಾಣದ ಗ್ರಂಥಗಳಲ್ಲಿ ಪಾತಾಳಖಂಡ ಎಂಬ 
ಭಾಗವಿದ್ದರೂ, ಅದರಲ್ಲಿ ಈಗ ಪ್ರಕಟಿತವಾಗುತ್ತಿರುವ “ಪ್ರಯಾಗ ಮಾಹಾತ್ಸ್ಯ'' ಭಾಗವು 
ಉಪಲಬ್ಧವಿಲ್ಲ, ಈ ಕಾರಣದಿಂದಾಗಿ ಪ್ರಕೃತಗ್ರಂಥದ ಪ್ರಾಮಾಣ್ಯದ ಬಗ್ಗೆ ಶಂಕೆ ಬರಬಹುದು. 
ಆದರೆ ಹಾಗೆ ಶಂಕಿಸುವುದು ಅವಶ್ಯವಿಲ್ಲವೆಂದು ತೋರುತ್ತದೆ. ಏಕೆಂದರೆ, ಕಾಲಾಂತರದಿಂದ, 
ಪುರಾಣಾಂತರ್ಗತವಾದ ಅನೇಕ ಭಾಗಗಳು ಪುರಾಣಗಳಿಂದ ಬೇರ್ಪಡಿಸಲ್ಪಟ್ಟು, 
ಪರಂಪರಾಗತವಾದ ಪಂಡಿತರ ಮಧ್ಯದಲ್ಲಿ ಉಪಾದೇಯವಾಗಿ ಮಾನ್ಯವಾಗಿ ರೂಢಿಯಲ್ಲಿ 
ಬಂದಿರುವ ಅನೇಕ ನಿದರ್ಶನಗಳಿವೆ. ಪ್ರಸ್ತುತವಾದ ಪ್ರಯಾಗಮಹಾತ್ಮ ಗ್ರಂಥವೂ ಈ 
ರೀತಿಯಲ್ಲಿ ರೂಢಿಯಲ್ಲಿ ಬಂದಿರುವ ಗ್ರಂಥಗಳಲ್ಲಿ ಒಂದಾಗಿದ್ದು ಪ್ರಾಮಾಣಿಕವಾಗಿಯೇ 
ತಿಳಿಯಬೇಕು. 
ಪ್ರಯಾಗಮಾಹಾತ್ಯ್ಯ ಗ್ರಂಥದಲ್ಲಿಪ್ರಯಾಗಕ್ಷೇತ್ರದಲ್ಲಿರುವ ಅನೇಕಾನೇಕ ತೀರ್ಥಗಳ, 
ಮಂದಿರಗಳ, ಅಲ್ಲಿ ಸನ್ನಿಹಿತವಾಗಿರುವ ದೇವತೆಗಳು ಪ್ರಯಾಗಮಾಧವನ ಹಾಗೂ ಅಲ್ಲಿಯ 
ವಟವೃಕ್ಷದ ಮಹಿಮಾವಿಶೇಷಗಳನ್ನು ವರ್ಣಿಸುತ್ತ ಈ ಕ್ಷೇತ್ರದಲ್ಲಿ ಆಚರಿಸಬೇಕಾದ 
ವ್ರತನಿಯಮಗಳು, ಅವುಗಳ ವಿಧಾನ, ಅವುಗಳ ಫಲ, ಇವುಗಳನ್ನೆಲ್ಲ ಬಹಳ ಮಾರ್ಮಿಕವಾದ 
ಶೈಲಿಯಲ್ಲಿ ವಿವರಿಸಲಾಗಿದೆ. ಪ್ರಯಾಗಕ್ಷೇತ್ರವು, ಇಲ್ಲಿಯ ತ್ರಿವೇಣಿ ಸಂಗಮವು, ಎಲ್ಲ 
ತೀರ್ಥಕ್ಷೇತ್ರಗಳಿಗಿಂತ ಉತ್ತಮೋತಮವಾಗಿದ್ದು ಅವುಗಳಿಗೆ ರಾಜಸ್ಥಾನದಲ್ಲಿದೆ ಎಂದು 
ಪ್ರಾರಂಭದಲ್ಲಿಯೇ ಪ್ರತಿಪಾದಿಸಲಾಗಿದೆ. ಸಮಗ್ರ ಪ್ರಯಾಗಕ್ಷೇತ್ರದ ಭೂಮಿಯು ಒಂದು 
ಯಜ್ಞವೇದಿಕೆಯಂತೆ ಪುಣ್ಯಕರವೂ, ಗಂಭೀರವೂ ಆಗಿದೆ ಎಂದು ಹೇಳಲಾಗಿದೆ. 
ಶೃಣುದ್ವಂ ಮುನಯಃ ಸರ್ವೇತಸ್ಯ ಕ್ಷೇತ್ರಸ್ವ ಭೂಮಿಕಾಃ 


8 ವೇದೀರೂಪಾ ಮಹಾಪುಣ್ಯಾಃ ಕಲ್ಪಿತಾರ್ಥವಿಧಾಯಕಾಃ॥ (೮-೨) 


Xx 


ಪ್ರಯಾಗಮಾಧವನ ವರ್ಣನೆಯು ಅದೆಷ್ಟು ಸುಂದರವಾಗಿದೆಯೆಂದರೆ ಅದನ್ನು ಓದಿದರೆ 
ಪ್ರಯಾಗಮಾಧವನೇ ಪ್ರತ್ಯಕ್ಷವಾಗಿ ಕಣ್ಣೆದುರು ಬಂದು ನಿಂತಂತೆ ಭಾಸವಾಗುತದೆ. ಈ ಕ್ಷೇತ್ರದ 
ಸುತ್ತಲೂ ದಿಕ್‌ಪಾಲಕರು ಶೋಭಿಸುತ್ತಾರೆ. ಇಲ್ಲಿಯ ವಾಸ, ತ್ರಿವೇಣೀ ಸ್ನಾನ, ಇಲ್ಲಿ ಮಾಡುವ 
ದಾನ, ವ್ರತ, ಉದ್ಯಾಪನೆ, ಹೋಮ, ಶ್ರಾದ್ಧಕರ್ಮ, ಆಚರಿಸಬೇಕಾದ ಯಮನಿಯಮಗಳು, 
ಇವೆಲ್ಲವುಗಳನ್ನು ಬಹಳ ಸರಳ ಭಾಷೆಯಲ್ಲಿ ವಿವರಿಸಲಾಗಿದೆ. ಅನೇಕ ಪೌರಾಣಿಕ ಕಥೆಗಳನ್ನು 
ಉಲ್ಲೇಖಿಸಿ, ಇಲ್ಲಿ ಪ್ರತಿಪಾದಿತವಾದ ವಿಧಿವಿಧಾನಗಳ ಔಚಿತ್ಯವನ್ನುಸಮರ್ಥಿಸಲಾಗಿದೆ. 

ಸಾಮಾನ್ಯವಾಗಿ ಎಲ್ಲ ಶ್ಲೋಕಗಳು ಅನುಷ್ಟುಪ್‌ ವೃತ್ತದಲ್ಲಿದ್ದು ಸರಳ ಭಾಷೆಯಲ್ಲಿ 
ಬರೆಯಲ್ಪಟ್ಟಿವೆ. ಮೂಲಗ್ರಂಥದಲ್ಲಿಯ ಸರಿಯಾದ ಅರ್ಥವನ್ನೂ , ಅವುಗಳಲ್ಲಿ ಅಡಕವಾಗಿರುವ 
ವಿಶೇಷವಿಷಯಗಳನ್ನೂ ಶ್ರೀ ಸರೋವರ ಕೃಷ್ಣಮೂರ್ತಿಯವರು ತಮ್ಮಕನ್ನಡ ಭಾಷಾಂತರದಲ್ಲಿ 
ಬಹಳ ಹೃದಯಂಗಮವಾದ ಸರಳ ಶೈಲಿಯಲ್ಲಿ ವಿವರಿಸಿ ಸಾಧಕ ಜನರಿಗೆ ಮಹದುಪಕಾರ 
ಮಾಡಿದ್ದಾರೆ. ಕನ್ನಡ ಭಾಷೆಯ ಭಾಷಾಂತರದಲ್ಲಿಉಪಯುಕವಾದ ಶಬ್ದಗಳ ಜೋಡಣೆ, ಹಾಗೂ 
ಭಾವಾರ್ಥದ ಮಂಡನೆಗಳು ಶ್ರೀಕೃಷ್ಣಮೂರ್ತಿಯವರ ಜ್ಞಾನಭಂಡಾರದ ಆಡ್ಯತೆಯನ್ನು 
ಸ್ಪಷ್ಟಗೊಳಿಸುತ್ತವೆ. ೩೧ನೆಯ ಅಧ್ಯಾಯದಲ್ಲಿ ೨೭-೨೮ನೆಯ ಶ್ಲೋಕಗಳಲ್ಲಿ ಪ್ರತೀತಾರ್ಥವು 
ಮಾಧವ, ಬ್ರಹ್ಮ, ಹಾಗೂ ಶಿವ, ಇವರೆಲ್ಲರೂ ಒಂದೇ ಎಂದು ಭಾಸವಾದರೂ, ಪೂರ್ವಾಪರಗಳ 
ವಿಮರ್ಶೆಯಿಂದ ಇಲ್ಲಿ ಮೂವರಲ್ಲಿಯೂ ಇರುವ ಭಾವೈಕ್ಯ ಅಂದರೆ ಅಭಿಪ್ರಾಯಗಳ 
ಸಮಾನತೆಯು ಅಭಿಪ್ರೇತವಾಗಿದೆ ಎಂದು ಶ್ರೀಕೃಷ್ಣಮೂರ್ತಿ ಯವರು ಸಷ್ಟಪಡಿಸುತಾರೆ. ಇಂಥ 
ವಿವರಣೆಗಳುಳ್ಳ ಈ ಗ್ರಂಥವು ಶ್ರೀಮಧ್ವಸಿದ್ಧಾಂತಕ್ಕೆ ಶ್ರೀವೇದವ್ಯಾಸದೇವರ ಅಭಿಪ್ರಾಯಕ್ಕೆ 
ಅನುಗುಣವಾಗಿದೆಯೆಂಬುದು ಸ್ಪಷ್ಟವಾಗಿಸುವುದರಿಂದ ಈ ಗ್ರಂಥದ ಉಪಾದೇಯತೆಯು 
ಹಾಗೂ ಪ್ರಾಮಾಣ್ಯವು ಅಭಿವೃದ್ಧವಾಗಿವೆ. ಶ್ರೀಕೃಷ್ಣಮೂರ್ತಿಯವರ ಮಾಧ್ವತತ್ಪಜ್ಗಾ ನದ ಅರಿವು 
ಬಹಳ ಆಳವಾಗಿದೆ ಎಂಬುದು ಇಂಥ ವಿವರಣೆಗಳಿಂದ ಸ್ಪಷ್ಟವಾಗುತ್ತದೆ. 


ತ್ರಿವೇಣೀ ಸಂಗಮವೆಂದರೆ ಕೇವಲ ಮೂರು ನದಿಗಳ ಸಂಗಮವೆಂದು ಅಲ್ಲ ಅಲ್ಲಿಅ, 
ಎಂದರೆ ಸರಸ್ವತೀ, ತತ್ರತ್ಯದೇವತೆ ಪ್ರದ್ಯುಮ್ನ, ಉಕಾರ ಎಂದರೆ ಯಮುನೆ, ತತ್ರತ್ಯದೇವತೆ 
ಅನಿರುದ್ಧ ಮಕಾರವೆಂದರೆ ಗಂಗಾ, ತತ್ರತ್ಯದೇವತೆ ಸಂಕರ್ಷಣ, ಎಂದು ವಿವರಿಸಿ (೩೪ನೆಯ 
ಅಧ್ಯಾಯ, ೧೨, ೧೩, ೧೪), ತ್ರಿವೇಣೀ ಎಂದರೆ ಅ, ಉ, ಮ ಕಾರಗಳ ಸಂಗಮವಾದ 
ಸಮಗ್ರವೇದರಾಶಿಯ, ಅಲ್ಲಿಯ ಜ್ಞಾನ ಭಂಡಾರದ ಬೀಜರೂಪವಾಗಿದ್ದು ಅತ್ಯಂತ 
ಪುಣ್ಯಕರವಾಗಿದೆ ಎಂಬುದನ್ನೂ ಗ್ರಂಥವು ಹೇಳುತ್ತದೆ. ಅದನ್ನು ವಿವರಿಸುವಾಗ, ಶ್ರೀ 
ಕೃಷ್ಣಮೂರ್ತಿಯವರು ಓಂಕಾರವು, ಅ, ಉ, ಮ ಹಾಗೂ ನಾದ ಎಂಬ ನಾಲ್ಕು ಪಾದಗಳಿಂದ 
ರಚಿತವಾಗಿದೆ, ಹಾಗೂ ಈ ವಿಷಯ ವೇದಗಳಲ್ಲಿ ಮಾಂಡೂಕ್ಯೋಪನಿಷತ್ತಿನಲ್ಲಿ ಉಕ್ತವಾಗಿದೆ 
ಎಂದು ಸ್ಪಷ್ಟಪಡಿಸುತ್ತಾರೆ. ಈ ಕ್ಷೇತ್ರದಲ್ಲಿಮರಣ ಹೊಂದಿದವರು ನಿಜವಾಗಿಯೂ ಮೋಕ್ಟವನ್ನು 
ಪಡೆಯುತ್ತಾರೆ ಎಂದು ಶ್ಲೋಕದ (ಅಧ್ಯಾಯ ೩೪-೫) ಆಪಾತತಃ ಅರ್ಥವಾದರೆ, 
ಶ್ರೀಕೃಷ್ಣಮೂರ್ತಿಯವರು, ಮರಣ ಹಾಗೂ ಮೋಕ್ಷ ಪ್ರಾಪಿಗೆ ಕಾರಣ-ಕಾರ್ಯರೂಪ 
ಸಂಬಂಧವು ""ಪರಂಪರಯಾ'' ಎಂದು ಮಾರ್ಮಿಕವಾಗಿ ಸ್ಪಷ್ಟಪಡಿಸುತ್ತಾರೆ. ಇಲ್ಲಿ 


xl 


ತೀರ್ಥಸ್ನಾನಾದಿಗಳನ್ನು ಮಾಡಿ ಮರಣ ಹೊಂದಿದರೆ ಮುಂದಿನ ಜನ್ಮಗಳಲ್ಲಿ ಧರ್ಮಸಾಧನೆಗೆ 
ಅನುಕೂಲತೆಯು ಉಂಟಾಗಿ, ಹೆಚ್ಚಿನ ಸಾಧನೆಯಾಗಿ, ಪಾಪನಿವೃತ್ತಿಯಾಗಿ, ಅಪರೋಕ್ಷಜ್ಞಾನ 
ಪ್ರಾಪಿಯ ನಂತರ, ಭಗವತ್‌ ಪ್ರಸಾದ ದೊರಕಿದ ನಂತರವೇ ಮೋಕ್ಷಎಂಬ ಮಾಧ್ವತತ್ವಜ್ಞಾ ನದ 
ಪ್ರಮೇಯವನ್ನು ತಿಳಿಯಪಡಿಸಿದ್ದಾರೆ. 
ಮೇಲೆ ಕೊಟ್ಟ ಉದಾಹರಣೆಗಳಿಂದ ಶ್ರೀಕೃಷ್ಣಮೂರ್ತಿಯವರ ಭಾಷಾಂತರವು ಕೇವಲ 
ಸಂಸ್ಕೃತದಿಂದ ಕನ್ನಡದ ಭಾಷಾಂತರವಾಗಿರದೆ, ಒಂದು ತತ್ಪವಿಚಾರಮಂಥನೆಗೆ ಉಪಕಾರವಾದ 
ಗ್ರಂಥವೇ ಆಗಿದೆ ಎಂದು ತಿಳಿಯಬಹುದು. 
ಇಂಥ ತೀರ್ಥಕ್ಷೇತ್ರಗಳ ಮಾಹಾತ್ಮ್ಯೆಯನ್ನು ಓದಿದಾಗ, ಮೋಕ್ಷಸಾಧನೋಪಾಯದ 
ಸ್ವರೂಪವು ಕೇವಲ ವ್ರತನಿಯಮಗಳ ಪಾಲನೆ, ನಿತ್ಯನೈಮಿತಿಕ ಕರ್ಮಾಚರಣೆ, ನದೀಸ್ನಾನ, 
ಕ್ಷೇತ್ರವಾಸ , ದಾನ, ಉದ್ಯಾಪನೆ, ಶ್ರಾದ್ಧಾಚರಣೆ, ಇವುಗಳಿಗಷ್ಟೇ ಸೀಮಿತವಾಗಿದೆಯೋ ಎಂಬ 
ತಪ್ಪುಕಲ್ಪನೆ. ಬರುವ. ಸಂಭವವಿದೆ. ವೇದಗಳು ಹಾಗೂ ಪುರಾಣಗಳು 
ಕೇವಲ ಕರ್ಮಕಾಂಡವನ್ನು ಪ್ರತಿಪಾದಿಸುವವೋ? ಜ್ಞಾನ, ಭಕ್ತಿ ವೈರಾಗ್ಯ ರೂಪವಾದ 
ಸಾಧನಸ್ವರೂಪಗಳಿಗೆ ಇಲ್ಲಿ ಅವಕಾಶವೇ ಇಲ್ಲವಲ್ಲ ಎಂಬ ಸಂಶಯಕ್ಕೆ ಆಸ್ಪದವಿದೆ. ಆದರೆ 
ಶಾಸ್ತ್ರವಿಚಾರಗಳನ್ನು ಚೆನ್ನಾಗಿ ವಿಮರ್ಶಿಸಿದರೆ ಈ ಸಂಶಯವು ಪರಿಹೃತವಾಗುತ್ತದೆ. 
ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡುವುದು, ಅಲ್ಲಿಯ ಪುಣ್ಯಕರವಾದ ಪರಿಸರದಲ್ಲಿ 
ವ್ರತನಿಯಮಾದಿಗಳನ್ನು ಪಾಲಿಸುವುದು, ಇತ್ಯಾದಿಗಳಿಂದ ಸಾಧಕನಲ್ಲಿ ಅಂತಃಕರಣ ಶುದ್ಧಿ 
ಹಾಗೂ ನಿವೃತ್ತಕರ್ಮಾಚರಣೆಯಲ್ಲಿ ಶ್ರದ್ಧೆಯಿಂದ ಪ್ರವೃತ್ತಿ ಹಾಗೂ ಅದರಿಂದ ಜ್ಞಾನಸಾಧನೆ 
ಉಂಟಾಗುತ್ತವೆ ಎಂದು ತಿಳಿಯಬೇಕು. ಇದಕ್ಕಾಗಿಯೇ ಶ್ರೀಭಗವದ್‌ಗೀತೆಯಲ್ಲಿ "“ತ್ರೈಗುಣ್ಯ- 
ವಿಷಯಾ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ'' ಎಂಬ ಶ್ಲೋಕಕ್ಕೆ, ತಮ್ಮ ಅನೇಕ ಗ್ರಂಥಗಳಿಂದ 
ಸಜ್ಜನರಿಗೆ ಮಹದುಪಕಾರ ಮಾಡಿದ ಕಲಿಯುಗ ಕಲ್ಪಶರುವೆಂದು ಪ್ರಥಿತರಾದ ಶ್ರೀರಾಘವೇಂದ್ರ 
ಸ್ವಾಮಿಗಳು ಎರಡು ವಿಧವಾದ ಅರ್ಥವನ್ನು ಸ್ಪಷ್ಟಪಡಿಸುತ್ತಾರೆ. ವೇದಗಳು 
ಸತ್ತರಜಸಮೋರೂಪವಾದ ಗುಣತ್ರಯದ ವಿಕಾರವಾದ ಕರ್ಮಗಳನ್ನು ಪ್ರತಿಪಾದಿಸುತ್ತವೆ 
ಎಂಬುದು “ತೈಗುಣ್ಯವಿಷಯಾ ವೇದಾಃ'' ಎಂಬುದಕ್ಕೆ ಮೊದಲಿನ ಅರ್ಥ. ಹಾಗಿದ್ದರೆ 
""ನಿಸ್ಕ್ರೆಗುಣ್ಕೋ ಭವಾರ್ಜುನ'' ಎಂದು ಬೋಧಿಸಿದ್ದೇಕೆ ಎಂಬ ಪ್ರಶ್ನೆ ಬರುತ್ತದೆ. ವೇದಗಳನ್ನು 
ಗ್ರಹಿಸಬೇಡ, ಅವುಗಳಿಂದ ದೂರ ಇರು ಎಂಬ ಬೋಧನೆಯೋ? ಎಂಬ ಪ್ರಶ್ನೆಯನ್ನು 
ಪರಿಹರಿಸುತ್ತ ಶ್ರೀರಾಘವೇಂದ್ರ ಸ್ವಾಮಿಗಳು, "ತ್ರೈಗುಣ್ಯಂ ಏವ ವಿಷಂ, ತದ್ಯಾಪಯಂತಿ ಇತಿ 
ತೈಗುಣ್ಯವಿಷಯಾಃ'' ಎಂದು ಮಾರ್ಮಿಕವಾದ ಅರ್ಥ ಹೇಳುತ್ತಾರೆ. ತ್ರಿಗುಣದ ವಿಕಾರವಾದ 
ಸಂಸಾರಬಂಧವೆಂಬ ವಿಷದಿಂದ ನಿರ್ವಾಪಣೆಪಡೆಯುವ ಜ್ಞಾನೋಪಾಯಗಳನ್ನು ವೇದಗಳು 
ಬೋಧಿಸುತ್ತವೆ, ಆದ್ದರಿಂದ ಈ ಜ್ಞಾನೋಪಾಯದಲ್ಲಿ ಪ್ರವೃತನಾಗಿ, ತ್ರಿಗುಣಾತೀತನಾಗು 
ಎಂಬುದು ತಾತ್ವಿಕವಾದ ಅರ್ಥವಾಗಿದೆ. 
ಕರ್ಮಾಚರಣೆಯು ಅಂತಃಕರಣಶುದ್ದಿಗೆ ಒಂದು ಉಪಾಯಮಾತ್ರವಾಗಿದೆ ಎಂಬುದನ್ನೂ 
ದಾಸರಾಯರು ಬಹು ಮಾರ್ಮಿಕವಾಗಿ ಬೋಧಿಸಿದ್ದಾರೆ. 


Xl 


" "ತನುವ ನೀರೊಳಗದ್ದಿ ಫಲವೇನು ಮನದಲ್ಲಿದೃಢಭಕುತಿ ಇಲ್ಲದ ಮನುಜನು'' 


ದಾನಧರ್ಮಗಳನು ಮಾಡುವುದೇಸ್ನಾನ। 

ಜಾ ್ಲನತತ್ವಂಗಳೆ ತಿಳಿಯುವುದೇ ಸ್ನಾನ || 

ಹೀನಪಾಪಂಗಳ ಬಿಡುವುದೇ ಸ್ನಾನ । 

ಧ್ಯಾನದಿ ಮಾಧವನ ನಂಬುವುದೇ ಸ್ನಾನ ॥ 

ದುಷ್ಪರ ಸಂಗವ ಬಿಡುವುದೊಂದು ಸ್ನಾನ 

ಕಷ್ಟಪಾಪಂಗಳನು ಹರಿವುದೇಸ್ನಾನ ॥ 

ಸೃಷ್ಟಿಯೊಳಗೆ ಸಿರಿ-ಪುರಂದರ ವಿಠಲನ । 

ಮುಟ್ಟಿಭಜಿಸಿ ಪುಣ್ಯಪಡೆವುದೇ ಸ್ನಾನ ॥ 
ಎಂದು ಪುರಂದರದಾಸರು ತೀರ್ಥಸ್ನಾನ ಮಾತ್ರದಿಂದ ಸಾಧನೆಯಾಗಲಾರದು ಎಂಬ ತತ್ವವನ್ನು 
ಉಪದೇಶಿಸಿದ್ದಾರೆ. 


ಶ್ರೀಮಧ್ವಾಚಾರ್ಯರು, ಶ್ರೀಬದರೀಕ್ಷೇತ್ರವನ್ನು ಅಲ್ಲಿಯ ತೀರ್ಥವನ್ನು ವರ್ಣಿಸಿರುವ 
ಶ್ಲೋಕವನ್ನು ಇಲ್ಲಿ ಗಮನಿಸುವುದು ಸೂಕ್ತವಾಗಿದೆ. ಶ್ರೀಮಧ್ವಾಚಾರ್ಯರು ಕಾಷ್ಠಮೌನ 
ಉಪವಾಸಾದಿ ವ್ರತಗಳನ್ನು ಮಾಡಿ ಶ್ರೀ ಬದರೀ ತೀರ್ಥಯಾತ್ರೆಯನ್ನು ಮಾಡಿದರು. 
ಶ್ರೀಬದರೀನಾರಾಯಣನಿಗೆ ತಮ್ಮಶಶ್ರೀಭಗವದ್‌ಗೀತಾಭಾಷ್ಯವನ್ನು ಅರ್ಪಣೆ ಮಾಡಿ ಅವನಿಂದ 
ಆಜ್ನಪರಾಗಿ, ಶ್ರೀವೇದವ್ಯಾಸಾಶ್ರಮಕ್ಕೆ ಹೊರಟ ಬೆಳಗಿನ ಜಾವದ ಸಮಯದಲ್ಲಿ ಉಸುಕಿನಲ್ಲಿಈ 
ಕೆಳಗಿನ ಶ್ಲೋಕವನ್ನು ಬರೆದು ಹೊರಟರು ಎಂದು ಶ್ರೀಸುಮಧ್ವವಿಜಯದಲ್ಲಿವರ್ಣಿಸಲಾಗಿದೆ-- 


ನೇದೃಶಂ ಸ್ಥಲಮಲಂ ಶಮಲಫ_ಂ । ನಾಸ್ಯ ತೀರ್ಥಸಲಿಲಸ್ಯ ಸಮಂವಾಃ॥ 
ನಾಸ್ತಿ ವಿಷ್ಣುಸದ್ಭಶಂ ನನು ದೈವಂ । ನಾಸ್ಥದುಕಿಸದೃಶಂ ಹಿತರೂಪಮ್‌ ॥ 

ಈ ಶ್ಲೋಕದ ಸಾಮಾನ್ಯಾರ್ಥವು ಸ್ಪಷ್ಟವಾಗಿದೆ. ""ಈ ಕ್ಷೇತ್ರಕ್ಕೆ ಸಮಾನವಾದ 
ಪಾಪನಾಶಕವಾದ ಸ್ಥಳ ಬೇರೊಂದಿಲ್ಲ ಇಲ್ಲಿಯ ತೀರ್ಥದ ನೀರಿಗೆ ಸಮಾನವಾದ ಬೇರೊಂದು 
ನೀರು ಇಲ್ಲ. ವಿಷ್ಣುವಿಗೆ ಸಮಾನವಾದ ದೇವತೆಯಿಲ್ಲ, ನಮ್ಮಉಪದೇಶಕ್ಕೆ ಸಮಾನವಾದ ಅತ್ಯಂತ 
ಹಿತಕರವಾದ ಬೇರೊಂದು ಮಾತು ಇಲ್ಲ''. ಶ್ರೀಮದಾಚಾರ್ಯರ ಈ ಶ್ಲೋಕಕ್ಕೆ 
ತತ್ಪಪ್ರಮೇಯಪರವಾದ ಅರ್ಥವು ನನಗೆ ಒಮ್ಮೆ ಶ್ರೀಹರಿವಾಯು ಗುರುಗಳ ಅನುಗ್ರಹದಿಂದ 
ಸ್ಫುರಣವಾದದ್ದನ್ನು ಇಲ್ಲಿ ಉಲ್ಲೇಖಿಸುವುದು ಅಪ್ರಸುತವಲ್ಲವೆಂದು ಭಾವಿಸಿದ್ದೇನೆ. 
ಶ್ರೀಮದಾಚಾರ್ಯರು, ತಾವು ತಿರುಗಿ ಬರುವೆವೋ ಇಲ್ಲವೋ ಎಂಬುದು ನಿಶ್ಚಿತವಿಲ್ಲ 
(ಆವ್ರಜೇದಿಹ ನವಾಸಹಿ ವೇದ), ಎಂಬ ಅಭಿಪ್ರಾಯವಿದ್ದವರು, ಪ್ರೌಢವಾದ 
ಪ್ರಮೇಯಗಳನ್ನೇ ಈ ಶ್ಲೋಕದಲ್ಲಿ ಪ್ರತಿಪಾದಿಸಿರಬೇಕು ಎಂಬ ಮನೋಭಾವದಿಂದ 
ವಿಮರ್ಶಿಸುತ್ತಿರುವಾಗ ಅಂಥ ಅರ್ಥವು ಸ್ಫುರಣವಾದದ್ದು ಶ್ರೀಮದಾಚಾರ್ಯರ 
ಅನುಗ್ರಹವಿಶೇಷವೆಂದೇ ಭಾವಿಸಿದ್ದೇನೆ. ಇಲ್ಲಿ "'ಸ್ಥಲ್ಯತೇ'' ಎಂಬುವುದು ಯಾವ ಧಾತುವಿನ 
ರೂಪವೆಂಬುದು ಸ್ಪಷ್ಟವಾಗಿಲ್ಲ. ""ಅತ್ರ ಭಗವತಾ'' ಎಂಬ ಅಧಿಕರಣವ್ಯತ್ತತಿಯಿಂದ, ಕ್ಷೇತ್ರ 


XI 


ಶಬ್ದದಂತೆ, ಸ್ಥಲ ಶಬ್ದಕ್ಕೆ ಈ ಮಾನವ ಶರೀರ ಎಂಬ ಅರ್ಥಪ್ರಾಪವಾಗುತ್ತದೆ. ಈ ಮಾನವಜನ್ನಕ್ಕ 
ಸಮಾನವಾದ ಸಾಧನೆಗೆ ಅನುಕೂಲವಾದ ಜನ್ನವು ಬೇರೊಂದಿಲ್ಲ, ““ಮಾನವಜನ್ನ ದೊಡ್ಡದು, 
ಇದ ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರಾ'' ಎಂದು ದಾಸರಾಯರು ಹೇಳಿದ್ದನ್ನು "ದುರ್ಲಭಂ 
ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ'' ಎಂದು ಪ್ರಲ್ಜಾದರಾಜರು ದೈತ್ಯಬಾಲಕರಿಗೆ 
ಉಪದೇಶ ಮಾಡಿದ್ದನ್ನು ಸ್ಥರಿಸಿಕೊಳ್ಳಬಹುದು. ಹೇಗೆ ಸಾಧನೆ ಮಾಡಬೇಕು ಎಂಬ ಪ್ರಶ್ನೆ ಬಂದಾಗ 
""ಅಸ್ಯ ತೀರ್ಥಸಲಿಲಸ್ಯ ಸಮಂವಾಃ'' ಎಂಬುದು ಉತ್ತರವಾಗಿದೆ. ""ಅಕಾರೋ ವಿಷ್ಟುರುದ್ದಿಷ್ಟ'' 
ಎಂಬ ವಾಕ್ಯದಂತೆ "ಅ' ಎಂಬುದಕ್ಕೆ ವಿಷ್ಣು ಎಂದು ಅರ್ಥವಿದೆ. ಅಸ್ಯ ಅಂದರೆ ವಿಷ್ಣುವಿನ 
ವಿಷಯಕವಾದ ಎಂದು ಅರ್ಥ, ತೀರ್ಥ ಪದಕ್ಕೆ ಶಾಸ್ತವೆಂದು ಅರ್ಥ. ಸಲಿಲ ಪದಕ್ಕೆ ನೀರು, 
ಅಂದರೆ ನೀರಿನಲ್ಲಿರುವ ಸ್ನೇಹ ಗುಣ ಎಂದು ಅರ್ಥ (""ಓಂ ಅಂಬುವದಗ್ರಹಣಾತ್ತುನ ತಥಾತ್ವಂ 
ಓಂ'' ಎಂಬ ಸೂತ್ರದಲ್ಲಿಯಂತೆ). ಸಲಿಲ ಪದವನ್ನು ತಂತ್ರ ಮಾಡಿದರೆ, ಸಲ್‌-ಗತೌ ಎಂಬ 
ಧಾತುವಿನಿಂದ ""ಗತ್ಯರ್ಥಧಾತೂನಾಂ ಜ್ಞಾ ್ಲನಾರ್ಥಕತ್ವಂ'' ಎಂಬ ನಿಯಮದಂತೆ ಸಲಿಲ ಪದಕ್ಕೆ 
ಜ್ಞಾನ ಎಂಬ ಅರ್ಥವು ಸೂಚಿತವಾಗಿದೆ. ವಾಃ ಅಂದರೆ ಸಂಸಾರಾವರ್ತದಿಂದ 
ನಿವಾರಣೋಪಾಯ ಎಂದು ಅರ್ಥ. ಅಂತೂ ತಾತ್ತರ್ಯವು ಹೀಗಿದೆ ವಿಷ್ಣುವಿಷಯಕವಾದ 
ಶಾಸ್ತ್ರಗಳಲ್ಲಿ ಉಕ್ತವಾದ ಸ್ನೇಹ ಅಂದರೆ ಭಕ್ತಿಭಾವ ಜ್ಞಾನ (ಹಾಗೂ ಅದರೊಡನೆ ವೈರಾಗ್ಯ) 
ಇವುಗಳಿಗೆ ಸಮಾನವಾದ ಸಂಸಾರದಿಂದ ತಾರಕವಾದ ಉಪಾಯವು ಬೇರೊಂದಿಲ್ಲ; ವಿಷ್ಣುವೇ 
ಸರ್ವೋತ್ತಮನಾದ ದೇವತೆಯು, ಹಾಗೂ ಮಧ್ವತತ್ಸವೇ ಉತ್ತಮವಾದ ಉಪದೇಶವು ಎಂದು 
ಬಹು ಪ್ರಗಲ್ಫವಾದ ತತ್ತ್ಯೊಪದೇಶವುಈ ಶ್ಲೋಕದಿಂದ ಪ್ರಾಪ್ತವಾಗುತ್ತದೆ. 


ಇದರಿಂದ ತಿಳಿಯುವುದೇನೆಂದರೆ, ಕೇವಲ ಪುಣ್ಯ ಕ್ಷೇತ್ರಗಳ ದರ್ಶನ, ನದೀಸ್ನಾನ 
ಇವುಗಳಿಂದ ಮಾತ್ರ ಮೋಕ್ಷ ಸಾಧನೆಯಾಗಲಾರದು, ಇವೆಲ್ಲ ಕರ್ಮಾಚರಣೆಗಳು 
ಅಂತಃಕರಣಶುದ್ಧಿಗೆ ಉಪಾಯಗಳು ಮಾತ್ರ. ಇವುಗಳಿಂದ ಅಂತಃಕರಣ ಶುದ್ಧಿಯನ್ನು ಪಡೆದು 
ಜ್ಞಾನಾರ್ಜನೆ, ಭಕ್ತಿಯಿಂದ ಉಪಾಸನೆ, ವೈರಾಗ್ಯಪ್ರವೃತ್ತಿ ಇವುಗಳನ್ನು ಬೆಳೆಸಿಕೊಂಡರೆ ಮಾತ್ರ 
ಮೋಕ್ಷಸಾಧನೆ ಮಾಡಿಕೊಂಡಂತೆ ಆಗುತ್ತದೆ ಎಂಬ ಶ್ರೀಮದಾಚಾರ್ಯರ ಪ್ರಮೇಯವು, ಈ 
ಪ್ರಯಾಗ ಮಾಹಾತ್ಮ್ಯೆಯಂಥ ಅತ್ಯುತ್ತಮವಾದ ಗ್ರಂಥವನ್ನು ಓದಿದವರ ಅವಗಾಹನೆಗೆ ಇರಲಿ 
ಎಂಬ ಉದ್ದೇಶದಿಂದ ಈ ವಿಷಯವನ್ನುವಿವರವಾಗಿ ಬರೆದಿದ್ದೇನೆ. 


ಓದುಗರು ಅಪ್ರಸ್ತುತವೆಂದು ಭಾವಿಸದೆ ವಿಷಯದ ಸಾರವನ್ನು ಗಮನಿಸಬೇಕೆಂದು 
ಕೋರುತ್ತೇನೆ. ಶ್ರೀ ಸರೋವರ ಕೃಷ್ಣಮೂರ್ತಿಯವರು ಇಷ್ಟು ಬೃಹದಾಕಾರವಾದ ಗ್ರಂಥದ 
ಸುಲಲಿತವಾದ ಭಾಷಾಂತರವನ್ನು ಮಾಡುವ ಕಾರ್ಯದಲ್ಲಿತೊಡಗಿದಾಗ ಜ್ಞಾನದ ಸಾಗರದಲ್ಲಿ 
ಈಸಾಡಿಸಿದ್ದಾರೆ. ವೇದ ಪುರಾಣಗಳ ಜ್ಞಾನಭಂಡಾರವು ಸಾಗರವೇ ಆಗಿದೆ. ಸಾಗರದಲ್ಲಿ 
ಈಸುವುದು ಬಹಳ ಕಷ್ಟಸಾಧ್ಯ. ಆದರೆ ಸರೋವರದಲ್ಲಿ ಈಸಬಹುದು. ಆದ್ದರಿಂದ 
ಶ್ರೀಕೃಷ್ಣಮೂರ್ತಿಯವರು ನಮಗೆಲ್ಲ ಈಜಾಡಲು, ಸಿಹಿನೀರನ್ನು ಪಡೆಯಲು ಹಾಗೂ ಶ್ರೀಕೃಷ್ಣ 
ಮಹಿಮೆಯ ರುಚಿಯನ್ನು ಸೇವಿಸಲು ಅನುಕೂಲವಾಗಲೆಂದು ಸರೋವರವನ್ನು ನಿರ್ಮಿಸಿ 
ಅನ್ವರ್ಥನಾಮಧೇಯರಾಗಿದ್ದಾರೆಂದು ಹೇಳಬಹುದು. 


XIV 


ಈ ಉದ್ದ್ರಂಥದ ರಚನೆಯ ಸಂದರ್ಭದಲ್ಲಿ ಶ್ರೀಕೃಷ್ಣಮೂರ್ತಿಯವರು ಪಟ್ಟಪರಿಶ್ರಮ 
ಅಸದೃಶವಾದುದು, ಅತ್ಯಂತ ಪ್ರಶಂಸನೀಯವಾದುದು, ವಿಶೇಷವಾಗಿ ಅಭಿನಂದನಾರ್ಹ 
ವಾದುದು. ಪ್ರಯಾಗ ಮಾಧವನು ತ್ರಿವೇಣೀ ಸಂಗಮಸ್ನಾನದ ಸಂಪೂರ್ಣ ಫಲವನ್ನು 
ಶ್ರೀ ಸರೋವರ ಕೃಷ್ಣಮೂರ್ತಿ ಯವರಿಗೆ ದಯಪಾಲಿಸಲಿ ಎಂದು ಹಾರೈಸುತ್ತೇನೆ. 


ಗ್ರಂಥ ರಚನೆ ಮಾಡುವುದು ಒಂದು ಪರಿಶ್ರಮವಾದರೆ, ಅದನ್ನು ಶೋಧಿಸಿ 
ಮುದ್ರಿಸುವುದು, ಅದಕ್ಕೂ ಹೆಚ್ಚಿನ ಪರಿಶ್ರಮವಾಗಿದೆ. ಇದೆಲ್ಲವನ್ನೂ ಸಾಧಿಸಿದ 
ಶ್ರೀಕೃಷ್ಣಮೂತಿ ೯ಯವರಿಗೆ ಆಸಿಕ ಸಮಾಜವು ಕೃತಜ್ಞತೆ ಸಲ್ಲಿಸಬೇಕು. ಈ ಉದ್ದ ್ಸ್ಸ್ರಂಥಕ್ಕೆ ಮುನ್ನುಡಿ 
ಬರೆಯುವ ಅವಕಾಶವನ್ನು: ಕೊಟ್ಟದ್ದಕ್ಕೆ ನನ್ನನ್ನುನಾನು ಅತ್ಯಂತ ಭಾಗ್ಯಶಾಲಿಯೆಂದು ಭಾವಿಸಿದ್ದೇನೆ. 

ಸಮಸ್ತ ಆಸ್ತಿಕ ಸಮಾಜವು ಈ ಗ್ರಂಥದ ಲಾಭ ಪಡೆದು ಕೃತಕೃತ್ಯರಾಗುವರೆಂದು 
ಭಾವಿಸಿದ್ದೇನೆ. 


ಇ. 37, ಹಡ ಮೆ ಬೀ 


ವಾದಿರಾಜಾಚಾರ್ಯ ರಾಘವೇಂದ್ರಾಚಾರ್ಯ ಪಂಚಮುಖೀ 
ಕುಲಪತಿ, ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ, 
ತಿರುಪತಿ 


ಪ್ರಸ್ತಾವನೆ 


ಶ್ರೀಬಾದರಾಯಣ ನಿರ್ಮಿತವಾದ ಹದಿನೆಂಟು ಪುರಾಣಗಳಲ್ಲಿ ಒಂದಾದ 
ಪದ್ಗಪುರಾಣವು ೫೫೦೦೦ ಗ್ರಂಥಗಳಿಂದ ಕೂಡಿದೆ. ಇದರ ಒಂದು ಭಾಗವಾದ 
'"ಪಾತಾಳಖಂಡದಲ್ಲಿ'' ಶತಾಧ್ಯಾಯಾತ್ಮಕವಾದ ಪ್ರಯಾಗದ ಮಾಹಾತ್ಮ್ಯವನ್ನು ಶೇಷದೇವರು 
ಸನಕಾದಿಗಳಿಗೆ ವರ್ಣಿಸಿರುತ್ತಾರೆ. ಸನಕಾದಿಗಳು ಶೇಷದೇವರ ಶಿಷ್ಕರೆಂದು ಶ್ರೀಮದ್ಭಾಗವತದ 
ತೃತೀಯ, ಪಂಚಮ, ಷಷ್ಠ ಸೃಂಧಗಳಲ್ಲಿ ಉಲ್ಲೇಖವಿರುತ್ತದೆ. ಸುಮಧ್ವವಿಜಯದಲ್ಲಿಯೂ 
ಶೇಷದೇವರು ಸನಕಾದಿಗಳನ್ನುಕುರಿತು ಮಾಡಿದ ವೈಕುಂಠ ವರ್ಣನೆಯು ಹನ್ನೊಂದನೇಸರ್ಗದಲ್ಲಿ 
ಇರುತ್ತದೆ. ಹೀಗಾಗಿ, ಪಾತಾಳಾಧಿಪತಿಯಾದ ಶೇಷದೇವರು ತಮ್ಮ ಸಹಜ ಶಿಷ್ಯರಾದ 
ಸನಕಾದಿಗಳಿಗೆ ಮಾಡಿದ ಪ್ರಯಾಗಮಾಹಾತ್ಮ್ಯೆಯ ವರ್ಣನೆಯನ್ನು "ಪಾತಾಳ ಖಂಡ''ದಲ್ಲಿ 
ನಿವೇಶನ ಮಾಡಿರುವುದು ಅತ್ಯಂತ ಉಚಿತವಾಗಿರುತ್ತದೆ. 

ಅಪರೂಪದ ಒಂದು ಸಾಹಿತ್ಯವು ದೊರೆತಾಗ ಅದರ ಪ್ರಾಮಾಣ್ಯದ ಬಗ್ಗೆ ಪ್ರಶ್ನೆಏಳುವುದು 
ಸಹಜ. ಪ್ರಕೃತ ಪಾತಾಳಖಂಡವು, ಬಾದರಾಯಣ ನಿರ್ಮಿತವಾದ ಪದ್ಧಪುರಾಣದ 
ಏಕದೇಶವಾಗಿರುವಾಗ ಅದರ ಪ್ರಾಮಾಣ್ಯದ ಬಗ್ಗೆ ಶಂಕೆಯು ಉಚಿತವಲ್ಲ. ಲೋಕೋತ್ತರ 
ಪುರುಷರಾದ ಶೇಷದೇವರು ತಮ್ಮ ಪ್ರಿಯಶಿಷ್ಯರ ಪ್ರಾರ್ಥನಾನುಸಾರ ಮಾಡಿದ ವರ್ಣನೆಯು 
ಇಲ್ಲಿರುವುದರಿಂದ ಪ್ರಾಮಾಣ್ಯಕ್ಕೆ ಉಪಯೋಗಿಯಾದ ವಕ್ಚಾಮಕೂಲ್ಯ, ಶ್ರೋತ್ರಾನುಕೂಲ್ಯ, 
ಪ್ರಸಂಗಾನುಕೂಲ್ಯಗಳು ಈ ಗ್ರಂಥಕ್ಕೆ ಇವೆಯೆಂದು ಧಾರಾಳವಾಗಿ ಹೇಳಬಹುದಾಗಿದೆ. 
"ಯಚ್ಚಾನುಕೂಲಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಮ್‌' ಎಂಬಂತೆ, ಮೂಲಶಾಸ್ತ್ರಗಳಾದ ಸಪ್ತ 
ವಿದ್ಯೆಗಳೆಂದು ಪ್ರಸಿದ್ಧವಾದ, ವೇದಚೆತುಷ್ಟಯ, ಮಹಾಭಾರತ, ಮೂಲರಾಮಾಯಣ ಹಾಗೂ 
ಪಂಚರಾತ್ರಗಳಿಗೆ ಅನುಸಾರಿಯಾದ್ದರಿಂದಲೂ ಈ ಗ್ರಂಥದ ಪ್ರಾಮಾಣ್ಯವು ಸಿದ್ಧವಾಗುತ್ತದೆ. 
ಪ್ರಯಾಗ ಮಾಹಾತ್ಮ್ಯೆಯು ಈ ಮೂಲಗ್ರಂಥಗಳಿಗೆ ಹೇಗೆ ಅನುಸಾರಿಯಾಗಿದೆ ಎಂಬುದನ್ನೇ 
ಕೆಲವು ಉದಾಹರಣೆಗಳ ಮೂಲಕ ಸ್ಪಷ್ಟಪಡಿಸಲು ಬಯಸುತ್ತೇನೆ. 

“ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋಃ ಮಹಾತಾತ್ಟರ್ಯಂ ನೈವ ಚಾನ್ಯತ್ರ ಸತ್ಯಮ್‌' 
ಎಂಬ ಪೈಂಗೀಶ್ರುತಿಯಂತೆ ಸರ್ವಶಾಸ್ತ್ರದ ತಾತ್ಪರ್ಯವು ವಿಷ್ಣುವಿನ ಸರ್ವೋತ್ತಮತ್ವವೇ 
ಆಗಿರುತ್ತದೆ. ಇಂಥಾ ಪರಮ ಪ್ರಮೇಯವಾದ ವಿಷ್ಣುವಿನ ಪಾರಮ್ಯವು ಪ್ರಯಾಗ 
ಮಾಹಾತ್ಮ್ಯೈಯಲ್ಲಿ ಹೆಜ್ಜೆ ಹೆಜ್ಜೆಗೂ ಸ್ಪಷ್ಟವಾಗುತ್ತದೆ. ""ದಶದಿಕ್ಟತಿಭಾವೇನ ಬ್ರಹ್ಮೇಶಾದ್ಯಾಃ ಸುರಾಃ 
ಸ್ಟೃತಾಃ 1 ಅಖಂಡಾಧಿಪತಿತ್ವಾಚ್ಚ  ಸರ್ವೇಶೇ ವಿಷ್ಣುರೇವ ಹಿ” ಎಂಬ ಶ್ರೀ 
ವಾದಿರಾಜಸ್ವಾಮಿಗಳವರ ನುಡಿಯಂತೆ "ಬ್ರಹ್ಟರುದ್ರಾದಿಗಳು ದಶದಿಕ್ಕುಗಳಿಗೆ ಪತಿಗಳು. ವಿಷ್ಣುವು 
ಅಖಂಡಾಧಿಪತಿಯಾದ್ದರಿಂದ ಸರ್ವೋತಮನಾಗಿರುತಾನೆ, ಈ ಅಂಶವು ಪ್ರಯಾಗ 
ಮಾಹಾತ್ಮ್ಯೈಯಲ್ಲಿ ಸ್ಪಷ್ಟವಿದೆ. ಪ್ರಯಾಗ ಕ್ಷೇತ್ರದ ಎಂಟು ದಿಕ್ಕುಗಳಲ್ಲಿ ಇಂದ್ರಾದಿ ಅಷ್ಟದಿಕ್ಷಾಲಕರು 
ನೆಲೆಸಿ ಪ್ರಯಾಗಮಾಧವನ ನಾನಾ ವಿಧವಾದ ಸೇವೆಯನ್ನು ಮಾಡಿರುತಾರೆ. 
ಊರ್ಧ್ವಲೋಕಪಾಲಕರಾದ ಬ್ರಹ್ಮದೇವರೂ ಸಹ ಇಲ್ಲಿ ಯಜ್ಞವನ್ನು ಮಾಡಿರುತ್ತಾರೆ. 
ಅಧೋಲೋಕಪಾಲಕರಾದ ಶೇಷದೇವರೂ ಪ್ರಯಾಗ ಮಾಧವನ ಗರಿಷ್ಠತೆಯನ್ನು 


XVI 


ಸನಕಾದಿಗಳಿಗೆ ಉಪದೇಶಿಸಿದ್ದು ಮಾತ್ರವಲ್ಲದೆ, ತಾವೂ ಶ್ರೀಮಾಧವನ ಸೇವೆಗಾಗಿ ಇಲ್ಲಿ 
ನೆಲೆಸಿರುತ್ತಾರೆ. ಹೀಗೆ ದಶದಿಕ್ತತಿಗಳೂ ಪ್ರಯಾಗಮಾಧವನ ಕಿಂಕರಭಾವದಿಂದ ಇಲ್ಲಿ 
ಇರುವುದರಿಂದ ವಿಷ್ಣುಸರ್ವೋತ್ತಮತ್ವವು ಉಪಪಾದಿತವಾಗಿರುತ್ತದೆ. 


“ವ್ರತೋಪವಾಸಗಳಿಲ್ಲ ಏಕಾದಶಿಯ ಹಿಂದೆ' ಎಂಬಂತೆ ಎಲ್ಲಾ ವ್ರತಗಳಲ್ಲೂ ಏಕಾದಶಿ 
ವ್ರತವು ಶ್ರೇಷ್ಠವಾಗಿರುತ್ತದೆ. ಏಕಾದಶಿಯ ಮಹಿಮೆಯನ್ನು "ಕಷ್ಣಾಮೃತಮಹಾರ್ಣವ' ಗ್ರಂಥದಲ್ಲಿ 
ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು ಸ್ಪಷ್ಟಪಡಿಸಿರುತ್ತಾರೆ. ಪ್ರಯಾಗ ಮಾಹಾತ್ಮೆ ಯಲ್ಲಿ 
ಏಕಾದಶಿ ವ್ರತಾಚರಣೆಯ ಬಗ್ಗೆ ಏಕಾದಶಿಯ ಉತ್ಪತ್ತಿಯ ಬಗ್ಗೆ, ಏಕಾದಶೀ ತಿಥಿ ನಿರ್ಣಯದ 
ಬಗ್ಗೆ ವಿಸ್ತಾರವಾದ ಮಾಹಿತಿಯಿದೆ. ಜ್ಞಾನಗಳಲ್ಲಿ ಶ್ರೇಷ್ಠವಾದದ್ದು ವಿಷ್ಣುಪಾರಮ್ಯಜ್ಞಾನ. 
ಕರ್ಮಗಳಲ್ಲಿ ಶ್ರೇಷ್ಠವಾದದ್ದು ಏಕಾದಶೀ ವ್ರತಾಚರಣೆ. ಇವೆರಡರ ಬಗ್ಗೆಯೂ ನಿಶ್ಚಿತ 
ಮಾಹಿತಿಯನ್ನುಕೊಡತಕ್ಕದ್ದು: ಪ್ರಯಾಗ ಮಾಹಾತ್ಮ್ಯೈಯೆಂದು ಹೇಳಿದಂತಾಯಿತು. 


ಇಲ್ಲಿ ವರ್ಣಿತವಾಗಿರುವ ತೀರ್ಥಶ್ರಾದ್ಧವಿಧಿ, ಕರ್ತೃ -ಭೋಕ್ಸವಿನ ನಿಯಮಗಳು, 
ವರ್ಜಾವರ್ಜ ಪದಾರ್ಥಗಳು ಇತ್ಯಾದಿಗಳ ಸಂಗ್ರಹವನ್ನು ನಿರ್ಣಯಸಿಂಧು, ಧರ್ಮಸಿಂಧು 
ಮೊದಲಾದ ಧರ್ಮಶಾಸ್ತ್ರ ನಿಬಂಧನೆ ಗ್ರಂಥಗಳಲ್ಲಿನಾವು ಕಾಣಬಹುದಾಗಿದೆ. ಲಕ್ಷಪುಷ್ಟಾದಿಗಳ 
ಉದ್ಯಾಪನೆಯ ಕ್ರಮವು ಪ್ರಯೋಗ ಗ್ರಂಥಗಳಲ್ಲಿ ಸಂಗೃಹಿತವಾಗಿದೆ. ಗೋದಾನಾದಿಗಳ 
ಮಹಿಮೆಯು ಆನುಶಾಸನಿಕ ಪರ್ವದಲ್ಲಿರುವ ದಾನ ಮಹಿಮೆಗಳನ್ನು ಅನುಕರಿಸಿದೆ. ಈ ಗ್ರಂಥದಲ್ಲಿ 
ಬಂದಿರುವ "ಚಕ್ರವಾಕಿ'ಯ ಉಪದೇಶವು ಶ್ರೀಮದ್ಭಗವದ್ಗೀತಾ, ಮಹಾಭಾರತದ ಶಾಂತಿಪರ್ವ, 
ಗರುಡಪುರಾಣ ಮೊದಲಾದ ಅನೇಕ ಗ್ರಂಥಗಳಲ್ಲಿನ ಅಭಿಮಾನತ್ಯಾಗ ಹಾಗೂ ವೈರಾಗ್ಯಗಳ 
ಉಪದೇಶವನ್ನು ಪ್ರತಿಬಿಂಬಿಸುತ್ತದೆ. ಯಮದೇವರು ಧೂಮಪಾನ ಮಾಡಿ ತಪಸ್ಸು 
ಮಾಡಿದರೆಂದು "ಅನುವ್ಯಾಖ್ಯಾನ'ದಲ್ಲಿ ಶ್ರೀಮಧ್ವಾಚಾರ್ಯರು ಹೇಳಿರುತ್ತಾರೆ. ಆ 
ಧೂಮಪಾನದ ವಿಧಿಯನ್ನುಇಲ್ಲಿ; ವರ್ಣಿಸಿರುವುದು ಗಮನಾರ್ಹವಾಗಿದೆ. ಮಾಧವ ಮಂದಿರದಲ್ಲಿ 
ಬಂದ ಸುಂದರಿಯೊಬ್ಬಳ ಸೌಂದರ್ಯವರ್ಣನೆಯು ಶ್ರೀವಾದಿರಾಜಕೃತ ರುಕ್ಮಿಣೀ 
ವರ್ಣನೆಯನ್ನು ಹೋಲುತ್ತದೆ. ಉಪಸಂಹಾರದಲ್ಲಿ ಜ್ಞಾನದಿಂದಲೇ ಮೋಕ್ಷವೆಂದು 
ಸ್ಪಷ್ಟಪಡಿಸಿರುವುದು "ನಾನ್ಯಃ ಪಂಥಾ ಅಯನಾಯ ವಿದ್ಯತೇ”, "ವಿದ್ಯೈವ ತು ನಿರ್ಧಾರಣಾತ್‌', 
"ಜ್ಞಾನೇನೈವ ಭವೇನ್ನೋಕ್ಸ ನಾತ್ರ ಕಾರ್ಯಾ ವಿಚಾರಣಾ' ಇತ್ಯಾದಿ ಶ್ರುತಿ, ಸೂತ್ರ, ಪುರಾಣಗಳ 
ಸಿದ್ದಾಂತವನ್ನು ಎತ್ತಿ, ಹಿಡಿದಂತಾಗಿದೆ. 

ಹೀಗೆ ಅನೇಕ ದೃಷ್ಟಿಯಿಂದ ನೋಡಿದಾಗ ಪ್ರಯಾಗ ಮಾಹಾತ್ಮ ಕಯ ಪರಮ 
ಪ್ರಾಮಾಣಿಕವೆಂದು ಮನವರಿಕೆ ಆಗದೇ ಇರಲಾರದು. ಆದರೆ, ಪುರಾಣಗಳಲ್ಲಿ ಸಜ್ಜನರ 
ಅವಗಾಹನೆಗಾಗಿ ಸಾತ್ತ್ವಿಕ ಭಾಗಗಳು ಇರುವಂತೆ, ದುರ್ಜನಮೋಹನೆಗಾಗಿ ರಾಜಸ, ತಾಮಸ 
ಭಾಗಗಳೂ ಇರುವುದು ಸಹಜ. ಈ ಪುರಾಣಗಳ ಶೈಲಿಗೆ ಪಾತಾಳಖಂಡವೇನೂ ಹೊರತಲ್ಲ, 
ಪಂಚಾಯತನ ಪೂಜೆಯ ವಿವರಣೆ, ತ್ರಿವೇಣಿಯು ಬ್ರಹ್ನಸ್ವರೂಪಳೆಂಬ ವರ್ಣನೆ, ಪ್ರಯಾಗ 
ಮರಣ ಮಾತ್ರದಿಂದ ಮುಕ್ತಿ ಇವೆಲ್ಲಾಇದಕ್ಕೆ ಉದಾಹರಣೆಗಳಾಗಿವೆ. 


ಪ್ರಯಾಗ ಮಾಹಾತ್ಮ್ಯೆಯ ವಿಷಯಗಳ ಸಂಗ್ರಹವು ಇಂತಿದೆ: ಶೌನಕಾದಿಮುನಿಗಳು 


XVI 


ಸೂತರನ್ನು ಕಂಡು ತೀರ್ಥರಾಜನ ಬಗ್ಗೆ ಪ್ರಶ್ನಿಸಿದಾಗ, ಸೂತರು ತಮ್ಮ ಗುರುಗಳಾದ ಭಗವಾನ್‌ 
ವ್ಯಾಸರು ತಮಗೆ ಉಪದೇಶಿಸಿದ ಪ್ರಯಾಗದ ತೀರ್ಥರಾಜತ್ವವನ್ನು ತಿಳಿಸಿರುತ್ತಾರೆ. ಶ್ರೀ 
ವೇದವ್ಯಾಸರು ಶೇಷ-ಸನಕಾದಿಗಳ ಸಂವಾದರೂಪವಾಗಿ ಪ್ರಯಾಗದ ಮಹಿಮೆಯನ್ನು 
ವರ್ಣಿಸಿರುತ್ತಾರೆ. ಪ್ರಯಾಗ ಕ್ಷೇತ್ರಕ್ಕೆ ಶಿಷ್ಯರ ಸಮೇತರಾಗಿ ಶೇಷದೇವರೂ, ಬ್ರಹ್ಮಾದಿ 
ದೇವತೆಗಳೂ, ನಾರದರೂ ಆಗಮಿಸಿರುತಾರೆ. ತುಲಾಮಾಪನದಿಂದ ಮೋಕ್ಷದಾಯಕವಾದ 
ಸಪಪುರಿಗಳಿಗಿಂತಲೂ ಪ್ರಯಾಗವೇ ಮಿಗಿಲೆಂದು ನಿಶ್ಚಯಿಸಿರುತ್ತಾರೆ. ಬ್ರಹ್ಮದೇವರು 
ಅಶ್ವಮೇಧಯಜ್ಞದಿಂದಲೂ, ಶಿವನು ತಾಂಡವದಿಂದಲೂ ಪ್ರಯಾಗ ಮಾಧವನನ್ನು ಮೆಚ್ಚಿಸಿ 
ವರಗಳನ್ನು ಪಡೆದಿದ್ದಾರೆ. ಇಂದ್ರದೇವರು ಲಕ್ಷಪುಷ್ಠಾರ್ಚನೆಯಿಂದಲೂ, ಅಗ್ನಿದೇವರು 
ಲಕ್ಷಹೋಮದಿಂದಲೂ, ಯಮದೇವರು ವಿವಿಧ ದಾನಗಳಿಂದಲೂ, ನಿರ್ಯತಿದೇವರು 
ಶ್ರಾದ್ಧಯಜ್ಞದಿಂದಲೂ, ವರುಣದೇವರು ತಟಾಕ ನಿರ್ಮಾಣ, ಜಲದಾನಗಳಿಂದಲೂ, 
ಕೋಣವಾಯುದೇವರು ಸೋತ್ರದಿಂದಲೂ, ಕುಬೇರರು ತಪಸಿನಿಂದಲೂ, ಮಹದೇವರು 
ಜಪಯಜ್ಞದಿಂದಲೂ ಪ್ರಯಾಗ ಮಾಧವನನ್ನು ಆರಾಧಿಸಿರುತಾರೆ. ಇದಾದ ನಂತರ, 
ಅಕ್ಷಯವಟವೃಕ್ಷೆ, ತೀರ್ಥರಾಜನಾದ ಪ್ರಯಾಗದ ಸ್ಥರಣೆ, ದರ್ಶನ, ವಾಸಗಳ ಮಹಿಮೆ, 
ಮುಂಡನದ ಮಾಹಾತ್ಮ್ಯ ಇವುಗಳು ವರ್ಣಿತವಾಗಿದೆ. ತ್ರಿವೇಣಿಯ ವರ್ಣನೆಯು 
ಸ್ವರಸಸುಂದರವಾಗಿದೆ. ತ್ರಿವೇಣಿ ಸಂಗಮದಲ್ಲಿ ದೇಹತ್ಯಾಗವಿಧಿ, ತೀರ್ಥಯಾತ್ರಾ ಕ್ರಮ, 
ಮೌಸಲ ಮಹಾಸಂಕಲ್ಪ ತೀರ್ಥಸ್ನಾನ, ತರ್ಪಣ, ಶ್ರಾದ್ಧಗಳ ವಿಧಿಗಳು ವಿಸ್ತಾರವಾಗಿ ಹೇಳಲ್ಪಟ್ಟಿವೆ. 
ವೇಣೀದಾನದ ಕ್ರಮವೂ ಅದರ ಮಾಹಾತ್ಮ್ಯೆಯೂ ವರ್ಣಿತವಾಗಿದೆ. 

ಪ್ರಯಾಗದಲ್ಲಿ ಮಾಡಬಹುದಾದ ವಿವಿಧ ದಾನಗಳ ಕ್ರಮ ಹಾಗೂ ಫಲಗಳನ್ನು 
ವಿಶೇಷವಾಗಿ ಗೋದಾನ, ಬ್ರಾಹ್ಮಣಸುವಾಸಿನೀ ಭೋಜನ, ಪುರಾಣಶ್ರವಣಗಳ ಕ್ರಮ ಹಾಗೂ 
ಫಲಗಳನ್ನೂ ವರ್ಣಿಸಿರುತ್ತಾರೆ. ತಾಂಬೂಲ ದಾನವು ಪ್ರಚಲಿತವಾದ ಬಗೆ, ಅದರ ಫಲಗಳನ್ನು ಸಹ 
ವರ್ಣಿಸಿರುತ್ತಾರೆ. ಮಾಘಮಾಸದಲ್ಲಿ ಪ್ರಯಾಗದ ಸೇವನೆಯು ವಿಶೇಷ ಫಲದಾಯಕವೆಂದು 
ತಿಳಿಸಿ, ವಿಶೇಷ ದಿನಗಳಾದ ಮಹಾಮಾಘೀ, ಅರ್ಧೋದಯ, ಕುಂದ ಚತುರ್ಥೀ, ವಸಂತ 
ಪಂಚಮೀ, ರಥಸಪ್ತಮೀ, ಭೀಷ್ಮಾಷ್ಟಮಿಗಳ ಆಚರಣೆಯ ಕ್ರಮವನ್ನು ಹೇಳಿರುತ್ತಾರೆ. 
ಪ್ರಯಾಗದಲ್ಲಿ ಆಚರಿಸಲು ಯೋಗ್ಯವಾದ ನಿತ್ಯ, ನೈಮಿತ್ತಿಕ, ಕಾಮ್ಯವ್ರತಗಳನ್ನು ವರ್ಣಿಸುತ್ತಾ 
ವಿಶೇಷವಾಗಿ ಏಕಾದಶಿಯ ಆಚರಣೆಯ ಬಗ್ಗೆವಿವರಣೆಯನ್ನು ನೀಡಿರುತ್ತಾರೆ. ಚಂಡಾಲನೂ ಸಹ 
ಏಕಾದಶಿಯ ಆಚರಣೆಯಿಂದ ಉತ್ತಮ ಪ್ರಗತಿಯನ್ನು ಹೊಂದಬಹುದೆಂದು ಆಖ್ಯಾಯಿಕೆಯ 
ಮೂಲಕ ಸ್ಪಷ್ಟಪಡಿಸಿರುತ್ತಾರೆ. ಪ್ರಯಾಗದಲ್ಲಿರುವ ಮೂಲಮಾಧವ, ಶಂಖಮಾಧವ, 
ಚಕ್ರಮಾಧವ, ಗದಾಮಾಧವ, ಪದ್ಧಮಾಧವ, ಅನಂತಮಾಧವ, ಬಿಂದುಮಾಧವ, 
ಮನೋಹರಮಾಧವ, ಅಸಿಮಾಧವ, ಸಂಕಟಹರಮಾಧವ, ಶೂಲಟಂಕೇಶ್ವರ, 
ತಿಲಭಾಂಡೇಶ್ವರ, ಸಾಕ್ಷೀವಿನಾಯಕ, ಲಲಿತೇಶ್ವರರ ವರ್ಣನೆಗಳೂ ಸಹ ಮಾಡಲ್ಪಟ್ಟಿವೆ. 

ಪ್ರಯಾಗದಲ್ಲಿರುವ ತೀರ್ಥಗಳು ಅಸಂಖ್ಯಾತ. ಇವುಗಳಲ್ಲಿ ಪ್ರಧಾನವಾದವುಗಳೆಂದರೆ, 
ತೀರ್ಥರಾಜನಾದ ತ್ರಿವೇಣಿ, ಆದಿತ್ಯ ತೀರ್ಥ, ಯಣವಿಮೋಚನತೀರ್ಥ, ರಾಮತೀರ್ಥ, 
ಸರಸ್ವತೀ ಕುಂಡ, ಪಿಶಾಚಪೀಡಾಪರಿಹಾರಕ ತೀರ್ಥ, ಕಾಮತೀರ್ಥ, ಕಾಪಿಲತೀರ್ಥ, 


XVI 


ವಾಸುಕೀತೀರ್ಥ, ಬ್ರಹ್ಮಕುಂಡ, ದಶಾಶ್ವಮೇಧ ತೀರ್ಥ, ಲಕ್ಷ್ಮಿ ತೀರ್ಥ, ಊರ್ವಶೀತೀರ್ಥ, 
ಬ ಪ್ರಹ್ಮನಾಲತೀರ್ಥ, ಸೋಮತೀರ್ಥ, ಸೂರ್ಯತೀರ್ಥ, ಅನರಕತೀರ್ಥ, ವ್ಯಾಸತೀರ್ಥಗಳು. 
ಇದಾದ ನಂತರ ಗಂಗಾ, ಯಮುನಾ, ಸರಸ್ವತಿಗಳ ಅವತರಣೆಯ ವಿವರವು ಸುಂದರವಾಗಿ 
ಕೊಡಲ್ಪಟ್ಟಿದೆ. ಯಮುನೆಯು ಪ ್ರೈವಹಿಸಿ ಬರುವಾಗ ಸಪದ್ವೀಪಗಳು, ಸಪ್ತ ಸಾಗರಗಳನ್ನು ದಾಟಿ 
ಬಂದಿರುತ್ತಾಳೆ. ಇಲ್ಲಿ ಗಮನಾರ್ಹವಾದ ಒಂದು ವಿಚಾರವೆಂದರೆ, ಐದನೆಯದಾಗಿ 
ದಧಿಸಾಗರವೂ, ಆರನೆಯದಾಗಿ ಕ್ಲೀರಸಾಗರವೂ ಹೇಳಲ್ಪಟ್ಟಿನೆ. ಶ್ರೀಮದ್ಭಾಗವತದಲ್ಲಿ 
ಐದನೆಯದಾಗಿ ಕ್ಷೀರಸಾಗರವೂ, ಆರನೆಯದಾಗಿ ದಧಿಸಾಗರವೂ ಹೇಳಲ್ಪಟ್ಟಿವೆ. 
ಶ್ರೀಮಧ್ವಾಚಾರ್ಯರು ಶ್ರೀಮದ್ಭಾಗತ ತಾತ್ಪರ್ಯ ನಿರ್ಣಯದಲ್ಲಿ "ವ್ಯತ್ಯಾಸಂ ಕ್ಲೀರಸಾಗರೇ' 

ಎಂಬ ವಚನದಿಂದ, ಶ್ರೀಮದ್ಭಾಗವತದಲ್ಲಿ ಹೇಳಿರುವುದನ್ನು ವ್ಯತ್ಯಾಸ ಮಾಡಿಕೊಳ್ಳ ಬೇಕೆಂದು 
ತಿಳಿಸಿರುತ್ತಾರೆ. ಶ್ರೀಮದ್ಭಾಗವತದಲ್ಲಿ "ಕ್ಲೀರ' ಎಂಬ ಶಬ್ದದಿಂದ ಹ ಮೊಸರನ್ನೂ 'ದಧಿ' ಎಂಬ 
ಶಬ್ದದಿಂದ. ಗಟ್ಟಿ ಹಾಲನ್ನೂ ಇಟ್ಟುಕೊಳ್ಳ ಬೇಕೆಂದೂ ಸಹ ತಿಳಿಸಿರುತ್ತಾರೆ. 'ಅನಾಮ್ಲಂ ತು ದಧಿ 
ಕ್ಷೀರಂ ಸಾಂದ್ರ! 0೦ ಕ್ಷೀರಂ ಕ "ದಧಿ' ಇದರಿಂದ ಪ್ರಯಾಗ ಮಾಹಾತ್ಮ ತಯ ಪ್ರಾ ಮಾಣ್ಯಕ್ಕೆ 

ಮತ್ತೊಂದು ಕ ಸಮ್ಮತಿಯನ್ನು ಹೇಳಿದಂತಾಗುತ್ತದೆ. ಸುಮಂಗೆಲಸ್ಟೀಯರೂ ಸ 
ವೇಣೀದಾನರೂಪವಾದ ಮುಂಡನವನ್ನು ಅವಶ್ಯವಾಗಿ ಈ ಕ್ಷೇತ್ರದಲ್ಲಿಮಾಡಿಸಿಕೊಳ್ಳಬೇಕೆಂದು 
ವರ್ಣಿತವಾಗಿದೆ. ಈ ಪ್ರಯಾಗ ಮಾಹಾತ್ಮ್ಯೆಯಲ್ಲಿ ವರ್ಣಿತವಾದ ಅನೇಕ ಪ್ರಮೇಯಗಳನ್ನು 
ಮನದಟ್ಟುಮಾಡಲು ಅಲ್ಲಲ್ಲಿಉಪಾಖ್ಯಾನಗಳೂ ಹೇಳಲ್ಪಟ್ಟಿವೆ. ಅವುಗಳಲ್ಲಿವಿಕಟೆಯ, ಶುಭನ, 
ವಿಷ್ಣುಶರ್ಮ -ಕೃಷ್ಣಶರ್ಮರ ಶ್ರೀಪತಿ-ಜಯರ, ಗರುಡನ ಉಪಾಖ್ಯಾನ ಮತ್ತು ವಡವಾಖ್ಯಾನ 
ಇವುಗಳನ್ನುಉಲ್ಲೇಖಿಸಬಹುದು. ಕೆಡೆಯಲ್ಲಿಜ್ಞಾನ-ಭಕ್ತಿಗಳೇ ಮೋಕ್ಟಸಾಧನಗಳಿಂದು ನಿರೂಪಿಸಿ, 

ಅಷ್ಟಾಂಗ ಯೋಗವನ್ನೂ ನಿರೂಪಿಸಿರುತ್ತಾರೆ. ಶೇಷದೇವರಿಂದ ಉಪದೇಶವನ್ನು ಪಡೆದ 

ಸನಕಾದಿಗಳು ಇದನ್ನುಸ್ವ ರ್ಗದಲ್ಲಿಪ ರ್ರಚಾರ ಮಾಡಿರುತ್ತಾರೆ. ಸೂತರು ಪ್ರಯಾಗ ಮಾಹಾತ್ಮ ಯ 
ಶ ನಲ ತಿಳಿಸಿ 'ಉಪಸಂಹರಿಸಿರುತ್ತಾರೆ. 


ಪ್ರಕೃತ ಈ ಪ್ರಯಾಗ ಮಾಹಾತ್ಮ್ಯೆಯ ಕನ್ನಡಾನುವಾದದ ಬಗ್ಗೆಯೂ ಎರಡು 
ಮಾತುಗಳನ್ನು ಹೇಳಬಯಸುತ್ತೇನೆ. ಈ ಭಾಷಾಂತರವು ಕೇವಲ ಕ್ರಿಯಾನ್ವಯ 
ತರ್ಜುಮೆಯಾಗಿರದೆ ಅಲ್ಲಲ್ಲಿ ಅವಶ್ಯಕವಾದ ವಿವರಣೆಗಳನ್ನು. ನೀಡಿದೆ. ಅಲ್ಲಲ್ಲಮೂಡಬಹುದಾದ 
ಸಂಶಯಗಳ ನಿವಾರಣೆಯನ್ನೂ ಮಾಡಲಾಗಿದೆ. ಪ್ರಮೇಯಗಳಿಗೆ ವಿರೋಧವು ಕಂಡೆಡೆಯಲ್ಲಿ 
ಸೂಕವಾದ ಪರಿಹಾರವನ್ನು ನೀಡಲಾಗಿದೆ. ಮಾಧವ ಅಷ್ಟೋತ್ತರ ಶತನಾಮಗಳ ನಿರ್ವಚನೆ, 
ತ್ರಿವೇಣಿಯ ಪರಬ್ರಹ್ಮತ್ವ ವರ್ಣನೆಯ ವಿಶ್ಲೇಷಣೆಗಳು ಈ ಭಾಷಾಂತರ ಕಾರ್ಯದ ಮೌಲ್ಯವನ್ನು 
ಹೆಚ್ಚಿಸಿವೆ. ಗ್ರಂಥಕರ್ತರು ನಡೆಸಿದ ವಿವಿಧ ಮಾಧ್ವಗ್ರಂಥಗಳ ಅಧ್ಯಯನ ಹಾಗೂ ಪರಿಶೀಲನೆಗಳ 
ಫಲರೂಪವಾಗಿ ಈ ಬೃಹತ್ಕಾರ್ಯವು ಮೂಡಿಬಂದಿದೆ ಎಂದರೆ ಅತಿಶಯೋಕ್ತಿಯೇನಲ್ಲ. 


ತೆ PPC ಡೇ 
4 ೫ .ಪಸೇ ab 


ಡಾ॥ ರಘುನಂದನಾಚಾರ್ಯ 


ಲೇಖಕರ ನುಡಿ 


ಸುಮಾರು ವರ್ಷಗಳ ಹಿಂದೆ ಯಾತ್ರಾರ್ಥಿಯಾಗಿ ಪ್ರಯಾಗ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ 
ನನ್ನಸಹಜ ಕುತೂಹಲದಿಂದಾಗಿ ಕ್ಷೇತ್ರ ಮಾಹಾತ್ಮ್ಯೆಯ ಬಗ್ಗೆ ತಿಳಿಯುವ ಆಸಕ್ತಿಯುಂಟಾಯಿತು. 
ದಾರಾಗಂಜ್‌ನಲ್ಲಿ ನಾನು ತಂಗಿದ್ದ ಸ್ಥಳದಲ್ಲಿನ ಸಂಪ ಪರ್ಕಕ್ಕ ಬಂದ! ಶ್ರೀ ನಾರಾಯಣಾಚಾರ್ಯರು ನನ್ನ 
ಆಸಕ್ತಿಯನ್ನು ಗಮನಿಸಿ ""ಶತಾಧ್ಯಾಯೀ ಪ್ರ ಹೂಸ ಮಾಹಾತ್ಮ್ಯ “ಯಗ ಗ್ರಂಥವನ್ನು ಕೊಟ್ಟರು. 
ಗೆ ಸಂಥದ ಸ್ಫೂಲಾವಲೋಕನದಿಂದಲೇ "ಆಸಕ್ತಿಯು ತೀವ್ರವಾಗಿ ನಂತರದ ದಿನಗಳಲ್ಲಿ 
ಅಮೂಲಾಗ್ರವಾಗಿ ನಡೆಸಿದ ಗ್ರಂಥಾಧ್ಯಯನದಿಂದ ಪುಲಕಿತವಾದ ಮನದ ಹರ್ಷದ ಹೊನಲನ್ನು 
ವೈಚಾರಿಕವಾಗಿ ಸಜ್ಜನ ವೃಂದದಲ್ಲಿ ಹಂಚಿಕೊಳ್ಳಲು ಹವಣಿಸಿದುದರ ಫಲವಾಗಿ ಗ 'ಂಥದ. 
ಪೂರ್ವಾಧ್ಯಾಯದ ಅನುವಾದವು. ಮೂಡಿ ಬದ: ಈ ಅನುವಾದವು ಪ್ರೊ. ಕೆ.ಟಿ. 
ಪಾಂಡುರಂಗಿಯವರ ಅವಗಾಹನೆಗೊಳಗಾಗಿ, ಅವರಿಂದ ದೊರೆತ ಪೊ ್ರೀತ್ಲಾಹದಿಂದ 
ಉತ್ತರಾರ್ಧವೂ ಸಹ ಅನುವಾದಿತವಾಗಿ ಗ್ರಂಥಾನುವಾದವು ಸಂಪೂರ್ಣವಾಯಿತು. 
ಸಂಪೂರ್ಣವಾದ ಗ್ರಂಥಾನುವಾದಕ್ಕೆ ಅನುಗ್ರಹ ಸಂದೇಶ ನೀಡಿ ಆಶೀರ್ವದಿಸಿ ಉತ್ತೇಜಿಸಿದ 
ಉತ್ತರಾದಿ ಮಠದ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳರಿಗೆ ನನ್ನ ಸಾಷ್ಟಾಂಗಪ್ಪ ಕ್ರಣಾಮಗಳು. 


ಕಾಶಿಯ ಮುದ್ರಣಾಲಯವೊಂದರಲ್ಲಿ ಕಲ್ಲಚ್ಚು ಪ್ರತಿಯಾಗಿ ಪ್ರಕಟವಾಗಿರುವ ಈ 
ಗ್ರಂಥರತ್ನವನ್ನು ಸನ್ಮಾನ್ಯ ಶ್ರೀ ಶಿವಶಂಕರರಾಮಶರ್ಮಶೋಕರು ಸರ್ವ ಸಜ್ಜನರಿಗೂ 
ಉಪಯುಕ್ತವಾಗುವುದೆಂಬ ದ್ರ ಪ್ಹಿಯಿಂದ ಪಂಡಿತ ಶ್ರೀ ಚಂದ್ರಶೇಖರ ಶಾಸ್ತ್ರೀ ಯವರಿಂದ: ಮೂಲ 
ಶ್ಲೋಕಗಳಿಗೆ ಟೀಕಾವ್ಯಾಖ್ಯಾನಗಳನ್ನು ಹಿಂದಿಯಲ್ಲಿ. ಬರೆಸಿ ಪ್ರ ಕಟಿಸುವ ಸಾಹಸ ಮಾಡಿದರು. 
ಸನಾತನ ಧರ್ಮದ ಕಟ್ಟಾಳಾಗಿಯೂ, ದಯಾಪರರೂ ರಾಯ ವೈದ್ಯರೂ ಮತ್ತು 
ಪಂಡಿತರೂ ಆಗಿದ್ದ ಇವರು ಪುಸ್ತಕವು ಪ್ರಕಟವಾಗುವ ಮೊದಲೇ ದೈವಾಧೀನರಾದುದು' 
ದುರದೃಷ್ಟಕರ ಸಂಗತಿಯಾದರೂ `ಅವರ “ಪುತ್ರರ ಪ್ರಯತ್ನದಿಂದ ಪ ಪ್ರಕಟಣಾಕಾರ್ಯವು 
ಪೂರ್ಣವಾಗಿ ಈ ಗ್ರಂಥರತ್ನದ ಪ್ರತಿಗಳು ದೊರೆಯುವಂತಾಯಿತು. ಹಿಂದೀ ಅನುವಾದವಿದ್ದಈ 
ಗ್ರಂಥವು ದಕ್ಷಿಣ ಭಾರತದಲ್ಲಿಪ್ರಸಿದ್ಧವಾಗಿಲ್ಲದ್ದರಿಂದಲೂ, ಸರ್ವೋಚ್ಚನ್ಯಾಯಾಲಯದ ನಿವೃತ್ತ 
ಮುಖ್ಯ ನ್ಯಾಯಾಧೀಶರಾದ ಶ್ರೀ ಎಂ.ಎನ್‌. ವೆಂಕಟಾಚಲಯ್ಯ ಮತ್ತು ಶ್ರೀ ವಿ.ಆರ್‌. 
ಪಂಚಮುಖೀಯವರ ಉತ್ತೇಜನದ ಮೇರೆಗೆ ಅನುವಾದಿತ ಗ್ರಂಥದ ಪ್ರಕಟಣಾಸಾಹಸಕ್ಕೂ 
ನಿರ್ಧರಿಸಿದೆ. ಈ ಕಾರ್ಯಕ್ಕೆ ಬೇಕಾದ ಧನದ ಮೂಲ ಭಾಗವನ್ನು ಸ್ವತಃ ಒದಗಿಸಿಕೊಂಡು 
ಮಿಕ್ಕಿದ್ದನ್ನು ಪ್ರಯತ್ನಪಟ್ಟುಆಸಕ್ತ ಬಂಧುವರ್ಗದಿಂದಲೂ ಮತ್ತುಇಷ್ಟಮಿತ್ರರಿಂದಲೂ ಸಂಗ್ರಹಿಸಿ 
ಉಪಯೋಗಿಸಿದ್ದೇನೆ. ಇವರೆಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ. ಶ್ರೀ ವೇಣಿಮಾಧವ - 
ದೇವರು ಇವರುಗಳನ್ನು ಅನುಗ್ರಹಿಸಲಿ. 
ಪ್ರಯಾಗ ಮಾಹಾತ್ಮ್ಯೆಯ ಈ ಗ್ರಂಥವು ಪದ್ಧಪುರಾಣಾಂತರ್ಗತ ಆಗಿದ್ದು 
ಫರಾಲ್ಯಾಯಿಗಳು ಮತ್ತುಸುಮಾರು ೫೦೦೦ ಶ್ಲೋಕಗಳಿಂದ ಕೂಡಿದ್ದು ವಿಷ್ಣುಸರ್ವೋತ್ತಮತ್ವ 
ಮತ್ತು ಪ್ರಯಾಗ ಮಾಹಾತ್ಮ $ಯನ್ನೇ ಪ್ರಧಾನವಾಗಿ ಉಳ್ಳದ್ದಾಗಿದೆ. ಎಲ್ಲ ಪುರಾಣ 
ಗ್ರಂಥಗಳಂತೆಯೇ ಶ್ಲೋಕಗಳು ಸ ಸಂಸ್ಕೃ 3 ಭಾಷೆಯಲ್ಲಿದ್ದು ಅನುಷ್ಟುಪ್‌ 'ವೃತದಲ್ಲಿವೆ. "ಕನ್ನಡಿಗರಿಗೆ 
ಸುಲಭವಾಗಿ ಓದಲು ಅನುಕೂಲವಾಗುವ ದೃಷ್ಟಿಯಿಂದ ಮೂಲ ಶ್ಲೋಕಗಳನ್ನು ಕನ್ನಡದಲ್ಲಿ 


XX 


ಕೊಡಲಾಗಿದೆ. ಈ ಶ್ಲೋಕಗಳು ಸಂಧಿಸಮಾಸಗಳು ಛಂದಸ್ಸುಮತ್ತು ವ್ಯಾಕರಣರೀತ್ಯ ಶುದ್ಧವಾಗಿರಲು 
ಸಾಕಷ್ಟು: ಪರಿಶ್ರಮವಹಿಸಲಾಗಿದೆ. ನನಗೆ ಹಿಂದೀ ಭಾಷೆಯಲ್ಲಿರುವ ಅನುಭವಮತ್ತು ಸಂಪ್ರದಾಯರೀತ್ಯ 
ಹೆಸರಾಂತ ವಿದ್ವಾಂಸರ ಬಳಿ ಸಂಸ್ಕೃತ ಭಾಷೆ, ವೇದಾಂತ, ತರ್ಕಶಾಸ್ತ್ರ ಮತ್ತುಕಾವ್ಯ ಇತ್ಯಾದಿಗಳ 
ಪಾಠವಾಗಿರುವುದು ಅನುವಾದ ಮತ್ತು ವ್ಯಾಖ್ಯಾನಸಮಯದಲ್ಲಿ ಉಪಯುಕ್ತವಾದವು. ಹೀಗೆ ನನ್ನ 
ಸಜ್ಜೀವನಕ್ಕೆ ಕಾರಣರಾದ ತಂದೆಯವರನ್ನುಮತ್ತುಗುರುವೃಂದವನ್ನುಸ್ಥರಿಸಿ ನಮಿಸುವೆನು. ಅನುವಾದದಲ್ಲಿ 
ಶ್ಲೋಕದ ಪೂರ್ತಿಪದಗಳ ಭಾವವನ್ನು ಲೋಪವಿಲ್ಲದೆ ಸಾರಾಂಶಾರ್ಥದಲ್ಲಿ ತರಲಾಗಿದೆ. 
ಅಷ್ಟೋತ್ತರಶತನಾಮಾಧ್ಯಾಯದಲ್ಲಿಅನುವಾದವು ಕೇವಲ ನಾಮಾನುವಾದವಾಗಲ್ಲದೇ ಪ್ರತಿನಾಮವನ್ನು 
ಅರ್ಥಸಹಿತವಾಗಿ ವಿವರಿಸಲಾಗಿದೆ. ಅಲ್ಲಲ್ಲಿ ಕೆಲವೊಂದು ವಿಚಾರಗಳಲ್ಲಿ ವಿರೋಧಾಭಾಸವು 
ತೋರುವುದಾದರೂ ಇವುಗಳಿಗೆ ಅಲ್ಲಲ್ಲೇ ಸೂಕ್ಷ್ಮವಾದ ಎವರಣೆಯನ್ನು ಮತ್ತುಕೆಲವೆಡೆ ವಿಶೇಷ 
ಎಷಯಗಳನ್ನುಸಹ ಕಂಸಗಳಲ್ಲಿಕೊಡಲಾಗಿದೆ. ಗ್ರಂಥವು ಬೃಹತ್ತಾಗಿರುವದರಿಂದಲೂ, ಅನುವಾದವು 
ಮೂಲ ಶ್ಲೋಕಗಳಿಂದ ದೂರಸರಿಯಬಾರದೆಂಬ ದೃಷ್ಟಿಯಿಂದಲೂ ಈ ಶಾಸ್ತ್ರ ಪ್ರಕ್ರಿಯೆಗಳನ್ನು 
ಬಹಳವಾಗಿ ಬಳಸಲಾಗಿಲ್ಲ ಇದನ್ನು ಮನವರಿಕೆ ಮಾಡಿಕೊಂಡು ಓದುಗರು ಅನುವಾದವನ್ನು 
ಹಂಸಕ್ಷೀರನ್ಯಾಯದಿಂದ ಸ್ವೀಕರಿಸಬೇಕೆಂದು ಕೋರುತ್ತೇನೆ. 
ವೇದಾಂತ ಶಿರೋಮಣಿ ಡಾ. ರಘುನಂದನಾಚಾರ್ಯರು ಗ್ರಂಥಾನುವಾದವನ್ನು 
ಪರಿಷ್ಕರಿಸಿದ್ದಲ್ಲದೆ ಕರಡು ತಿದ್ದುವದರಲ್ಲೂಆಸಕ್ತಿಯಿಂದ ತಮ್ಮನ್ನು ತೊಡಗಿಸಿಕೊಂಡಿದ್ದಕ್ಕಾಗಿ ಅವರಿಗೆ 
ಅಭಾರಿಯಾಗಿದ್ದೇನೆ. ಗ್ರಂಥಾನುವಾದವನ್ನು ಅಂದಮತ್ತು ಸ್ಫುಟವಾಗಿಯೂ ಬರೆದುಕೊಟ್ಟ: ಸಹೋದರ 
ಚಿ. ಎಸ್‌.ಬಿ. ನರಸಿಂಹಮೂರ್ತಿಗೆ, ಗ್ರಂಥದ ಡಿ.ಟಿ.ಪಿ. ಮಾಡಿದ ಶ್ರೀ ಡಿ.ವಿ.ಪ್ರಹ್ಲಾದ್‌ ಮತ್ತು 
ಹೆಚ್‌.ಎಸ್‌.ಅಚ್ಯುತ ಅವರಿಗೆ, ಗ್ರಂಥದ ಪ್ರಕಟಣೆಯಲ್ಲಿಆಸಕ್ತಿವಹಿಸಿ ಪ್ರಕಟಣಾಪೂರ್ವವಾಗಿ ಓದಿ 
ಪರಿಷ್ಕರಿಸಿ ಗ್ರಂಥವನ್ನು ಅಂದವಾಗಿ ಮುದ್ರಿಸಿರುವ ಪ್ರಸಿದ್ದವಿದ್ವನ್‌ ಮನೆತನಕ್ಕೆ ಸೇರಿದವರಾದ ಪ್ರಭಾ 
ಮುದ್ರಣಾಲಯದ ಶ್ರೀ ಕೃಷ್ಣಾಚಾರ್ಯರಿಗೂ ಮತ್ತುಕರಡು ಪ್ರತಿ ತಿದ್ದುವದರಿಂದ ಹಿಡಿದು ಪ್ರಕಟಣಾ 
ಕಾರ್ಯಗಳಿಲ್ಲದರ ಉಸುವಾರಿಯಲ್ಲಿಸಹಭಾಗಿಯಾದ ಶ್ರೀ ನಗರಗದ್ದೆವಿಜಯವಿಠ್ಠಲ ಇವರೆಲ್ಲರಿಗೂ 
ನಾನು ಕೃತಜ್ಞನು. ಈ ಕಾರ್ಯದಲ್ಲಿನನ್ನನ್ನುಪ್ರೋತ್ಸಾಹಿಸಿದ ಸರ್ವೋಚ್ಚನ್ಯಾಯಾಲಯದನಿವೃತ್ತಮುಖ್ಯ 
ನ್ಯಾಯಾಧೀಶರಾದ ಶ್ರೀ ಎಂ.ಎನ್‌.ವೆಂಕಟಾಚಲಯ್ಯ, ದ್ವೈತ ವೇದಾಂತ ಪ್ರತಿಷ್ಠಾನದ ನಿರ್ದೇಶಕರಾದ 
ಪ್ರೊ॥ ಕೆ.ಟಿ. ಪಾಂಡುರಂಗೀ ಮತ್ತು ತಿರುಪತಿಯಲ್ಲಿರುವ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದ 
ಕುಲಪತಿಯಾದ ಡಾ। ವಿ.ಆರ್‌. ಪಂಚಮುಖೀಯವರಿಗೂ ನನ್ನ ವಂದನೆಗಳು. ಸುಮಾರು ಎರಡು 
ಸಂವತ್ಸರಗಳು ಹಿಡಿದ ಈ ಅನುವಾದ ಮತ್ತುಪ್ರಕಟಣಾ ಕಾರ್ಯದ ಸಮಯದಲ್ಲಿ: ತಾಳ್ಮೆಯಿಂದಲೂ 
ಆಸಕಿಯಿಂದಲೂ ಪ್ರೋತ್ಸಾಹಿಸಿದ ನಮ್ಮ ಕುಟುಂಬದವರಿಗೂ ಮತ್ತುಈ ಕಾರ್ಯದಲ್ಲಿ ಪ್ರತ್ಯಕ್ಷ: ಮತ್ತು 
ಪರೋಕ್ಷವಾಗಿ ಸಹಕರಿಸಿರುವ ಸಜ್ಜನ ವೃಂದಕ್ಕೆ ನಾನು ಅಭಾರಿಯಾಗಿದ್ದೇನೆ. ಸಜ್ಜನರು ಗ್ರಂಥವನ್ನು 
ಪರಾಮರ್ಶಿಸಿ, ಪರಬ್ರಹ್ಮನ ಅಚಿಂತ್ಯ ಅವ್ಯಕ್ತಅದ್ಭುತ ಮತ್ತುಅನಂತ ಮಹಿಮೆಯಿಂದ ಪುಳಕಿತರಾದಲ್ಲಿ 
ಈ ಕೃತಿಯು ಸಾರ್ಥಕವಾಯಿತೆಂದು ತಿಳಿಯುವೆನು. 


ಇತಿ ಸಜ್ಜನ ವೃಂದದ ಸೇವಕ 


ಈಸ 9. ಸೈ 


ಮ್‌ 
ಸರೋವರ ಭೀಮಸೇನಾಚಾರ್ಯ ಕೃಷ್ಣಮೂರ್ತಿ 


ಪರಿವಿಡಿ 


ಅಧ್ಯಾಯ ವಿಷಯ ಸೂಚಿ 


೧. 


ಶೌನಕಾದಿಗಳ ಗುಣವರ್ಣನೆ; ಶೌನಕರಿಗೆ ಸನಕಾದಿಗಳ ಪ್ರಶ್ನೆ; 
ತೀರ್ಥರಾಜನಾರು? 

ಶ್ರೇಷ್ಠರಲ್ಲಿ ಶ್ರೇಷ್ಠತಮ; ಯುಗಧರ್ಮ ವೈಶಿಷ್ಟ್ಯ; ಪ್ರಯಾಗವೇ 
ತೀರ್ಥರಾಜನು; ಕ್ಷೇತ್ರರಾಜನ ರಹಸ್ಯ. 

ಕ್ಷೇತ್ರ ಮಹಿಮೆ; ಕ್ಷೇತ್ರ ರಹಸ್ಯ ರಕ್ಷಣೆ; ಕ್ಷೇತ್ರ ಧರ್ಮ; ಶೇಷಸಭಾ 
ವರ್ಣನೆ. 

ಶೇಷದೇವರ ಮಹಿಮೆ; ಶೇಷದೇವರ ಪ್ರಶ್ನೆ; ಪ್ರಯಾಗದ ರಾಜತ್ವ 
ಲಕ್ಷಣ. 

ಪ್ರಯಾಗಕ್ಕೆ ಶೇಷ, ಬ್ರಹ್ಮಾದಿಗಳ ಮತ್ತು ನಾರದರ ಆಗಮನ; 
ನಾರದರಿಂದ ಬ್ರಹ್ಮಸ್ತೋತ್ರ. 

ಶೇಷಾಗಮನದ ವಿವರ; ತುಲಾಮಾಪನದ ಶ್ರೇಷ್ಠತೆ; ಮೋಕ್ಷಪ್ರದ 
ಸಪಪುರಿಗಳ ಶ್ರೇಷ್ಠತೆ. 

ಪ್ರಯಾಗದ ವಿರಾಟ್‌ ಸ್ವರೂಪ; ತುಲಾ ನಿರ್ಣಯ. 

ತ್ರಿವೇದಿಕಾ ಪ್ರಯಾಗ; ಬ್ರಹ್ಮಾಶ್ವಮೇಧ; ಮಾಧವನ ಸೌಂದರ್ಯ; 
ಬ್ರಹ್ಮದೇವರಿಂದ ಮಾಧವ ಸ್ತೋತ್ರ; ವಿಷ್ಣು ಪ್ರಜಾಪತಿ ಕ್ಷೇತ್ರ 
ಪ್ರಯಾಗ. 

ಶಿವ ತಾಂಡವ; ಬಾಲಮಾಧವ; ಶಿವನ ಮಾಧವ ಸ್ತೋತ್ರ; ಪ್ರಯಾಗದಲ್ಲಿ 
ಶೂಲಟಂಕೇಶ್ವರನಾದ ರುದ್ರ. 

ಇಂದ್ರನಿಂದ ಪುಷ್ಪಾರ್ಚನೆ; ಪುಷ್ಪಾರ್ಚನೆಗೊಲಿದ ಮಾಧವ; 
ಇಂದ್ರನಿಂದ ಮಾಧವ ಸ್ತೋತ್ರ; ಪ್ರಯಾಗ ಪೂರ್ವ ದಿಕ್ಕಿನಲ್ಲಿಇಂದ್ರನ 
ಆವಾಸ. 

ಲಕ್ಷಪುಷ್ಠಾರ್ಚನಾ ವಿಧಿ, ಉದ್ಯಾಪನೆ ಮತ್ತುಫಲ -- ವಿವರಣೆ. 
ಲಕ್ಷನಮಸ್ವಾರ; ಲಕ್ಷದೀಪಾರಾಧನೆ; ಲಕ್ಷಪ್ರದಕ್ಷಿಣಾ ಸೇವಾ ವಿವರಗಳು. 
ಪ್ರಯಾಗದಲ್ಲಿದಾನಬುದ್ಧಿಇಲ್ಲವೇಕೆ? ಮಾಧವ ಮಂದಿರದಲ್ಲಿಸುಂದರಿ; 
ಶ್ರೀಗೂ ವಿಸ್ಮಯವೇ? ಸುಂದರಿಯ ಪೂರ್ವಜನ್ಮವೃತ್ತಾಂತ. 

ವಿಕಟೆಯ ವೃತ್ತಾಂತ; ವಿಕಟೆಯ ವೈರಾಗ್ಯ; ವಿಕಟೋದ್ಧಾರ; ಪ್ರಯಾಗದಲ್ಲಿ 
ಶ್ರೀ ವಾಸ್ತವ್ಯ. 


27 


58 


68 


76 


106 


೧೬. 


೨೧. 


೨೩. 


೨೮. 


೨೯. 


XX 


ಅಗ್ನಿಯಿಂದ ಯಜ್ಞ ಯಜ್ಞಕುಂಡದಲ್ಲಿ. ಮಾಧವ; ಅಗ್ನಿಯಿಂದ ಮಾಧವ 
ಸ್ಫೋತ ್ರ; ಪ್ರಯಾಗಾಗ್ನೇಯದಲ್ಲಿ ಅಗ್ನಿಯ ವಾಸವ್ಯ. 

ಲಕ್ಷಹೋಮವಿಧಿ; ಲಕ್ಷಸೇವಾ ಉದ್ಯಾಪನಾವಿಧಿ. 

ಲಕ್ಷಹೋಮ ಉದ್ಯಾಪನ; ರುದ್ರ ಪಂಚಾಖ್ಯ ರೂಪ. 

ಯಮನಿಂದ ದಾನಗಳು; ವೃದ್ಧವಿಪ್ರ ಮಾಧವ; ಸ್ವಲ್ಪದಾನದ ಮಹತ್ವ; 
ಪ್ರಯಾಗದ ದಕ್ಷಿಣದಲ್ಲಿ ಯಮನ ವಾಸ್ತವ್ಯ. 

ವಿಕಿರಾಶ್ರಮ; ನಿರ್ಯತಿಯಿಂದ ಶ್ರಾದ್ಧಾಚರಣೆ; ನಿರ್ಯತಿಯ 
ಶ್ರದ್ಧಾಪರೀಕ್ಷೆ; ಪ್ರಯಾಗ ನೈರುತ್ಯದಲ್ಲಿ; ನಿರ್ಯತಿಯ ವಾಸ್ತವ್ಯ. 

ಶ್ರಾದ್ಧ ಪ್ರಕ್ರಿಯೆ; ಷೋಡಶ ಶ್ರಾದ್ಧಗಳು; ಶ್ರಾದ್ಧ ಸ್ಥಳ, ಕರ್ತೃ ಮತ್ತು 
ಭೋಕ್ಸ ವಿನ ಲಕ್ಷಣಗಳು. 

ವಿವಿಧ ಶ್ರಾದ್ಧಕ್ಕೆ ಪ್ರಶಸ್ತ ಕಾಲಗಳು; ಶಾ ್ರಿದ್ದದ ಉಪಕ್ರಮ ಮತ್ತು 
ಉಪಸಂಹಾರ; ಶ್ರಾದ್ಧಕ್ಕೆ ವರ್ಜ್ಯಾವರ್ಜ್ಯ ಪದಾರ್ಥಗಳು. 
ಶ್ರಾದ್ಧಪ್ರಯೋಗ; ಶ್ರಾದ್ಧದಲ್ಲಿ ಬ್ರಾಹ್ಮಣ ಭೋಜನ; ಶ್ರಾದ್ಧಕರ್ಮದ 
ಫಲಸಮರ್ಪಣೆ. 

ಪಿಂಡ ವಿಸರ್ಜನಾ ಕ್ರಮ ; ವಿವಿಧ ಶ್ರಾದ್ಧಗಳ ವಿವರಣೆ ; ಶ್ರಾದ್ಧಕರ್ತೃ, 
ಭೋಕ್ತ ವಿನ ನಿಯಮಗಳು. 

ಪ್ರಯಾಗದ ಪಶ್ಚಿಮದಲ್ಲಿ ವರುಣ; ಚಕ್ರವಾಕಿ-ಪ್ರಯಾಣಿಕ ಸಂವಾದ; 
ಚಂದ್ರವತೀನಗರದ ವರ್ಣನೆ. 

ವೈಶ್ಯ ಕನ್ಯಾಮಣಿಗೆ ಮೂರು ವರಗಳು; ತಕ್ಕ ವರನಾರು? ಜಿಜ್ಞಾಸೆ; 
ವೈಶ್ಯಕನ್ಯಾಮಣಿಯ ಅಕಾಲಮರಣ. 

ಸ್ಥಶಾನದ ವರ್ಣನೆ; ಶುಭನಿಂದ ಕನ್ಯೆಯ ಅಸ್ಥಿಸಂಚಯನಕ್ಕೆ ನಿರ್ಧಾರ; 
ಶುಭನ ಮೋಹಾವಸ್ಥೆ ಚಕ್ರವಾಕಿಯ ತತ್ವೋಪದೇಶ. 

ಶುಭನಿಗೆ ಸಂಜೀವಿನೀ ವಿದ್ಯೆ; ಪುನರ್ಜೀವಿತ ಮಧುಮಗಳ ವೈರಾಗ್ಯ; 
ಶುಭನಿಗೆ ಸ್ವರ್ಗ ಪ್ರಾಪ್ತಿ ಚಕ್ರವಾಕಿಗಳ ಪೂರ್ವ ವೃತ್ತಾಂತ; ಪ್ರಯಾಗ 
ಪಶ್ಚಿಮದಲ್ಲಿವರುಣವಾಸವ್ಯ. 

ಪ್ರಯಾಗದ ವಾಯವ್ಯದಲ್ಲಿ ವಾಯು; ವಾಯುವಿನಿಂದ ಗಂಗಾಸುತಿ; 
ಸಗರ ಪುತ್ರೋದ್ಧಾರ; ವಾಯುವಿನಿಂದ ಮಾಧವ ಸ್ತೋತ್ರ; ಪ್ರಯಾಗದ 
ವಾಯವ್ಯದಲ್ಲಿವಾಯುವಿನ ವಾಸ್ತವ್ಯ. 

ವೈಶ್ರವಣನ ಪೂರ್ವ ವೃತ್ತಾಂತ; ವೈಶ್ರವಣನ ತಪಸ್ಸು ಬ್ರಹ್ಮನಿಂದ 
ವೈಶ್ರವಣನಿಗೆ ಉತ್ತರ ದಿಕ್ಬಾಲಕತ್ವ; ವೈಶ್ರವಣನ ಅಲಕಾಪುರೀವಾಸ. 


114 


121 
129 
135 


145 


155 


162 


168 


173 


181 


188 


194 


203 


210 


217 


೩೦. 


೩೧. 


೩೩. 


೩೪. 


೩೫. 


೩೬. 


೩೭. 


೩೮. 


೩೯. 


೪೦. 


೪೧. 


೪೨. 


XX 


ಶಾಪಗ್ರಸ್ತ ಜಯವಿಜಯರ ವಿಚಾರ; ಜಯವಿಜಯರ ಭೂಲೋಕದ 
ಜನ್ಮಗಳು; ವೈಶ್ರವಣನ ಪರಾಭವ ಮತ್ತು ಪಲಾಯನ; ಪ್ರಯಾಗದಲ್ಲಿ 
ವೈಶ್ರವಣನ ತಪ; ಪ್ರಯಾಗದ ಉತ್ತರದಲ್ಲಿಕುಬೇರಾಶ್ರಮ. 
ಪ್ರಯಾಗದ ಈಶಾನ್ಯದಲ್ಲಿ ರುದ್ರದೇವರು; ಶಿವನಿಂದ ಜಪಯಜ್ಞ 
ಶಿವನಿಂದ ಮಾಧವಸುತಿ; ಪ್ರಯಾಗದ ಈಶಾನ್ಯದಲ್ಲಿ. ರುದ್ರವಾಸವ್ಯ. 
ವಟವೃಕ್ಷ ಮಾಹಾತ್ಮೆ; ತೀರ್ಥರಾಜನ ಮಹಿಮೆ; ಚತುರ್ವಿಧ 
ಪುರುಷಾರ್ಥಗಳ ಆಗರ — ಪ್ರಯಾಗ. 

ಪ್ರಯಾಗದ ನಾಮಸ್ಥರಣೆಯ ಫಲ; ತ್ಯಕ್ಷರ ಜಫ ಫಲ; ಪ್ರಯಾಗ 
ದರ್ಶನದ ಫಲ, ವಾಸದ ಮಹಿಮೆ ಮತ್ತುಫಲ. 

ತ್ರಿವೇಣೀಕ್ಷೇತ್ರದ ವರ್ಣನೆ; ಗಂಗೆ ಯಮುನೆ ಸರಸ್ವತಿ ಮತ್ತು ಸಂಗಮದ 
ಸೋತ್ರಗಳು ; ಮುತ್ತೈದೆಯರ ವೇಣೀದಾನ ಫಲ ವಿಚಾರ; ತ್ರಿವೇಣಿಯ 
ಓಂಕಾರ ಸ್ವರೂಪ. 

ಗಂಗೆ ಯಮುನೆ ಸರಸ್ವತಿಯವರ ಸ್ವರೂಪಗಳು; ಶೇಷದೇವರಿಂದ 


ತ್ರಿವೇಣೀ ಸ್ತೋತ್ರ; ತ್ರಿವೇದಿಕಾ ವಿವರಣೆ. 


ಪ್ರಯಾಗದಲ್ಲಿ ಮುಂಡನದ ಪ್ರಾಶಸ್ತ್ಯ ವಿವರಣೆ ಮತ್ತು ಫಲಗಳು; 
ಮುಂಡನದಿಂದ ಪಾಪನಿರ್ಮೂಲನೆ. 

ವೇಣೀಸಂಗಮದಲ್ಲಿ ದೇಹತ್ಯಾಗದ ವಿಧಿ ಮತ್ತು ಫಲ; ದೇಹತ್ಯಾಗಕ್ಕೆ 
ಪಾತ್ರಾಪಾತ್ರತೆ; ತ್ರಿವೇಣಿಯಲ್ಲಿದೇಹತ್ಯಾಗ ಆತ್ಮಹತ್ಯೆಯಲ್ಲ. 
ತೀರ್ಥಯಾತ್ರಾ ಕ್ರಮ; ತೀರ್ಥಯಾತ್ರಾಧಿಕಾರಿಗಳು; ತೀರ್ಥಯಾತ್ರಾ 
ನಿಯಮಗಳು; ಯಾತ್ರಿಕರ ಉಡುಪು ಮತ್ತು ಮನೋಧರ್ಮ; 
ಯಾತ್ರೆಯ ಪೂರ್ಣಫಲ ಯಾರಿಗೆ? 

ಯಾತ್ರೆಯಲ್ಲಿ ಸಿಗುವ ತೀರ್ಥ ಕ್ಷೇತ್ರಗಳಲ್ಲಿನ ವಿಧಿ; ಪ್ರಯಾಗ ತೀರ್ಥ 
ಪ್ರವೇಶವಿಧಿ; ಸಂಗಮ, ನದೀದೇವತಾ, ತ್ರಿವೇಣೀ, ಬೈರವ ಮತ್ತು 
ಪ್ರಯಾಗಮಾಧವನ ಸ್ತುತಿ ; ಮಾಧವನಿಗೆ ಅರ್ಫ್ಯಪ್ರದಾನ ನಿರೂಪಣೆ. 
ಮೌಸಲಾಖ್ಯ ಮಹಾಸಂಕಲ್ಪವಿಧಿ; ಮಹಾಪಾತಕಗಳ ವಿವರಣೆ; ಸಂಗಮ 
ದೇವತೆ. 

ತ್ರಿವೇಣಿಯಲ್ಲಿ ಮುಂಡನದ ವಿಧಿ ವಿವರಣೆ; ದಶಸ್ನಾನದ ವಿವರ; 
ಜಲತರ್ಪಣ ಮತ್ತುಪಿತೃತರ್ಪಣ. 

ಸ್ನಾನಾನಂತರದ ತರ್ಪಣದ ವಿವರ; ತೀರ್ಥಶ್ರಾದ್ಧದ ವಿವರ; ದಶದಾನ 
ಮತ್ತಿತರ ದಾನಗಳ ವಿವರ; ದಾನಪಾತ್ರತ್ವದ ವಿಮರ್ಶೆ. 


229 


238 


246 


252 


274 


282 


289 


297 


303 


310 


315 


೪೩. 


೪೬, 


೪೭. 


೪೮. 


೪೯. 


೫೦. 


೫೧. 


೫೩. 


XXIV 


ವೇಣೀದಾನ ವಿವರ; ಮಾಧವದೇವರ ಷೋಡಶೋಪಚಾರ ಪೂಜೆ; 
ತ್ರಿವೇಣೀ ನಮನ. 

ನೈಮಿತ್ತಿಕ ಪೂಜಾ ವಿಧಾನ; ತ್ರಿವೇಣೀಮಾಧವರ ಅಷ್ಟೋತ್ತರಶತನಾಮ. 
ಪೂಜಾಪರಾಧಗಳು ಮತ್ತುಪರಿಹಾರ; ಶಾಲಿಗ್ರಾಮದ ಉತ್ಪತ್ರಿ ಮಹಿಮಾ 
ಮತ್ತುಲಕ್ಷಣಗಳು; ಪಂಚಾಯತನ ಪೂಜಾವಿವರ, ಷೋಡಶೋಪಚಾರ 
ಪೂಜಾಫಲ. 

ಬಾ ್ರಿಹ್ನಣ ಸುವಾಸಿನೀ ಮತ್ತು ದಂಪತಿ ಭೋಜನದ ವಿಚಾರ ಮತ್ತು ಫಲ; 
ಪ್ರಯಾಗದಲ್ಲಿ ಮಾಡುವ ವಿವಿಧ ದಾನಗಳ ಫಲ; ಮಾಘಮಾಸ ಮತ್ತು 
ಪ್ರಯಾಗ ಮಾಹಾತ್ಮ್ಯ ಶ್ರವಣದ ಫಲ. 

ಪುರಾಣ ಶ್ರವಣವು ಕಲಿಯುಗದಲ್ಲಿ ಸಾಧನೆ; ಪುರಾಣಜ್ಞರ ಮತ್ತು 
ಶ್ರೋತ್ಸಗಳ ಲಕ್ಷಣಗಳು; ಪುರಾಣಶ್ರವಣ. 

ಪ್ರಯಾಗದಲ್ಲಿನ ಮಾಘಸ್ನಾನ, ಪೂರ್ಣಸ್ನಾನ, ಮತ್ತಿತರ ಸ್ಥಾನಗಳ ವಿಧಿ 
ಮತ್ತುಫಲಗಳು; ಪ್ರಯಾಗದಲ್ಲಿನ ದಾನಗಳು ಮತ್ತು ವಿಧಿ ಮತ್ತುವಿಚಾರ. 
ಚಾಂದ್ರ, ಸೌರ, ಸಾವನರೀತಿ ಮಾಘಸ್ನಾನಗಳು; ಮಾಘಸ್ನಾನ ವಿಧಿ 
ವಿಧಾನಗಳು; ಮಾಘದಲ್ಲಿ ಸಂಗಮದಲ್ಲಿನ ಅರ್ಯ ವಿಚಾರ; ಮಾಘ 
ದಲ್ಲಿನ ವ್ರತೋಪಾಸಗಳು; ಮಾಘ ದಾನಫಲ. 

ಮಾಘಮಾಸದಲ್ಲಿನ ವಿಶೇಷ ದಿನಗಳ ವಿಧಿ, ವಿಧಾನ, ವಿವರಣೆ; ಮಹಾ 
ಮಾಫೀ ಮತ್ತು ಅರ್ಧೋದಯ ಪುಣ್ಯಕಾಲಗಳ ವಿಚಾರ; ಪುಣ್ಯ 
ಕಾಲದಲ್ಲಿನ ಆಚರಣೆ, ದಾನಜಪಾದಿಗಳ ವಿವರಣೆ; ಸಂಕಷ್ಟ ಗಣಪತಿ 
ವ್ರತ; ತಿಲ ದ್ವಾದಶೀ ಮತ್ತುಯಮಚತುರ್ದಶೀ. 

ಕುಂದ ಚತುರ್ಥೀ, ವಸಂತಪಂಚಮೀ, ರಥಸಪುಮೀ, ಭೀಷ್ಮಾಷ್ಟಮೀ, 
ಭೀಷ್ಮ ದ್ವಾದಶೀ, ವ್ಯಾಸಪೂರ್ಣಿಮಾ -- ಇವುಗಳ ವೈಶಿಷ್ಟ್ಯ ಮತ್ತು 
ಆಚರಣಾವಿವರ; ಮಾಘಪ್‌ೌರ್ಣಿಮೆ ಸ್ನಾನ ಮತ್ತು ದಾನಗಳ ವಿವರ; 
ಮಹಾಮಾಫಿಯ ವಿವರಣೆ. 

ಮಾಘಸ್ನಾನವ್ರತದ ಉದ್ಯಾಪನೆ, ವಿವರಣೆ; ಸಂಗಮದಲ್ಲಿ ಮಾಘಸ್ನಾನದ 
ಫಲ. 

ಮಾಘದಾನದ ವಿಧಿ ವಿಧಾನಗಳ ವಿವರಣೆ; ವಿವಿಧ ದಾನಗಳು; 
ಷೋಡಶಮಹಾದಾನಗಳ ವಿವರಣೆ; ತ್ರಿವಿಧ ಅತಿದಾನಗಳು. 

ದಾನಗಳಿಗೆ ಪಾತ್ರಾಪಾತ್ರದ ವಿಶ್ಲೇಷಣೆ; ಪುಣ್ಯ ತಿಥಿ ಮತ್ತು ಪುಣ್ಯ 
ಕ್ಷೇತ್ರಗಳಲ್ಲಿ ದಾನಾದಿಗಳ ಫಲ. ಚತುರಾಶ್ರಮಿಗಳಿಗೆ ವಿಹಿತ ದಾನಗಳು. 
ದಾನಕ್ರಮ ಮತ್ತುಸ್ವೀಕರಣಾ ವಿಧಿ; ದಾನಪೂರ್ಣತ್ವಕ್ಕೆ ಭೂರಿದಕ್ಷಿಣೆ; 
ಪೋಡಶದಾನಗಳ ವಿವರಣೆ. 


354 


361 


370 


376 


386 


392 


400 


408 


415 


421 


೫೬. 


೫೭. 


೫೮. 


೬೩. 


೬೪. 


೬೫. 


೬೬, 


XXV 


ಗೋದಾನದ ವಿವರ; ಗೋ ಮತ್ತು ದಾನಪಾತ್ರನ ಲಕ್ಷಣಗಳು; 
ಗೋವಿನಲ್ಲಿ ದೇವತಾ ಸಾನ್ನಿಧ್ಯ; ಗೋ ಅಲಂಕರಣ ಮತ್ತು ಪೂಜಾ; 
ಗೋಪುಚ್ಛದ ಜಲತರ್ಪಣದಿಂದ ಬ್ರಹ್ಮಾಂಡ ತೃಪ್ತಿ ; ಗೋವಿನಿಂದ 
ರಕ್ಷಣೆಗಾಗಿ ಪ್ರಾರ್ಥನೆ. 

ಪ್ರಯಾಗದಲ್ಲಿ ವಿವಿಧ ಪದಾರ್ಥಗಳ ದಾನದ ಫಲ; ಅನ್ನದಾನದ ವಿಧಿ 
ವಿಧಾನ ಮತ್ತುಫಲಗಳು; ಪ್ರಯಾಗದಲ್ಲಿ! ಅನ್ನದಾನದ ಫಲವಿಶೇಷ. 
ಗುಪ್ಪದಾನದ ವೈಶಿಷ್ಟ್ಯ ಮತ್ತುಫಲ; ಸುನಂದೆಯ ವೃತ್ತಾಂತ; ಕೃಷ್ಣಶರ್ಮನ 
ಆಗಮನ; ಸುನಂದೆಯ ಅತಿಥಿ ಸತ್ಕಾರ; ಗುಪದಾನಿ ವಿಷ್ಣುಶರ್ಮನ 
ವೃತಾಂತ. 

ಸುನಂದೆಯ ಪತಿಯ ದಾರಿದ್ರ್ಯ ಜೀವನ; ಕೃಷ್ಣಶರ್ಮನಿಗೆ ನಿಧಿದರ್ಶನ 
ಮತ್ತುಪ್ರಯಾಗಕ್ಕೆ ಪ್ರಯಾಣ; ಕೃಷ್ಣ-ವಿಷ್ಣುಶರ್ಮರ ಭೇಟಿ. 
ವಿಷ್ಣುಶರ್ಮನಿಗೆ ನಿಧಿಯ ವಿವರ; ವಿಷ್ಣು ಶರ್ಮನಿಗೆ ಗುಪದಾನದ ಫಲ; 
ಕೃಷ್ಣ-ವಿಷ್ಣುಶರ್ಮರಿಗೆಸದತಿಪ್ರಾಪ್ತಿ 

ಸರ್ವಸ್ವದಾನದ ವಿಧಿವಿಧಾನದ ವಿವರಗಳು; ಬಡವ-ಬಲ್ಲಿದರೂ 
ಸರ್ವಸ್ವದಾನಿಗಳಾಗಬಹುದು; ಶ್ರೀಪತಿ ಮತ್ತು ಜಯನ ಪ್ರಯಾಗ 
ಪ್ರಯಾಣ. 

ಅಚಲಿತ ಜಯನ ನಿರ್ಧಾರ; ಧನಿಕ ಶ್ರೀಪತಿ ಮತ್ತುದರಿದ್ರ ಜಯನಿಂದ 
ಸರ್ವಸ್ವ ದಾನ; ಭಕ್ತಿಸಂಪನ್ನರಾದ ದರಿದ್ರರಿಂದ ದಾನಸ್ವೀಕಾರ ಮಾಧವ 
ನಿಂದಲೇ; ಶ್ರೀಪತಿ ಮತ್ತುಜಯನಿಗೆ ಸಾರೂಪ್ಯ ಮುಕ್ತಿ 

ಫಲದಾನದಿಂದ ಕೌಸಲೈೆಗೆ ಪುತ್ರರತ್ನ ಪ್ರಾಪ್ತಿ, ಫಲದಾನದ ವಿಧಿ 
ವಿಧಾನಗಳು ಮತ್ತು ಫಲಗಳ ವಿವರಣೆ; ಪ್ರಯಾಗದಲ್ಲಿ ಫಲದಾನದ 
ಮಾಹಾತ್ಮ 5: ತೌಂಬೂಲದಾನವೇಕೆ? ತಾಂಬೂಲದಾನದ ಕಾಲ, ವಿಧಿ 
ಮತ್ತು ವಿಧಾನಗಳ ನಿರೂಪಣೆ; ತಾಂಬೂಲದ ವರ್ಣನೆ. 

ವೀಳೆದೆಲೆ ನಾಗವಲ್ಲಿಯೇಕೆ? ಧನ್ವಂತ್ರಿಯಿಂದ ಪ್ರಶಂಸಿತ ನಾಗವಲ್ಲಿ; 
ತಾಂಬೂಲ ಚರ್ವಣದಿಂದ ಪಾಪವೇಕೆ? ತಾಂಬೂಲ ಚರ್ವಣದ ವಿಧಿ; 
ನಾಗವಲ್ಲಿಯ ಆಯುರ್ವೇದೀಯ ವಿವರ. 

ಯೋಗ, ಕರ್ಮ ಮತ್ತು ತಪೋಯಜ್ಞಗಳ ವಿವರಣೆ, ವಿವಿಧ ಯಜ್ಞ 
ಮತ್ತು ಕರ್ಮಗಳ ಆಚರಣೆ; ಯಜ್ಞ ಮತ್ತು ಕರ್ಮಾಚರಣೆಯ ಫಲ; 
ನೈವೇದ್ಯ ಮತ್ತು ವೈಶ್ವದೇವಗಳ ವಿವರ. 

ಪ್ರಯಾಗದಲ್ಲಿ ಆಚರಿಸಬೇಕಾದ ನಿತ್ಯ, ನೈಮಿತ್ತಿಕ, ನಿತ್ಯಕಾಮ್ಯ ಮತ್ತುಕಾಮ್ಯ 
ವ್ರತಗಳ ವಿವರ; ನಿತ್ಯವ್ರತವಾದ ಏಕಾದಶೀ; ಏಕಾದಶೀ 
ವ್ರತಾಧಿಕಾರಿಗಳು ಮತ್ತು ಆಚರಣೆ ; ಏಕಾದಶೀಯಂದಿನ ನಿಷಿದ್ಧ 
ಪದಾರ್ಥಗಳು ಮತ್ತುಕರ್ಮಗಳು. 


427 


436 


443 


449 
455 


461 


467 


474 


480 


487 


494 


೬೭. 


೭೬. 


೭೭. 


೭೮. 


೭೯. 


೫೫೪! 


ಏಕಾದಶೀ ತಿಥಿನಿರ್ಣಯದ ವಿವರ ; ವಿವಿಧ ಏಕಾದಶೀಗಳು; ವೈಷ್ಣವ 
ಮತ್ತು ಸ್ಮಾರ್ತರ ಏಕಾದಶಿಯ ಲಕ್ಷಣಗಳು; ಏಕಾದಶೀ ಜಾಗರ 
ಫಲವಿಶೇಷ; ಚಂಡಾಲನ ಏಕಾದಶೀ ಜಾಗರ. 

ಚಂಡಾಲನಿಗೆ ಬ್ರಹ್ಮರಾಕ್ಷಸನನ ದರ್ಶನ, ಚಂಡಾಲನ ಸತ್ಯಜ್ಞಾನ ಮತ್ತು 
ಪ್ರತಿಜ್ಞೆ 

ಚಂಡಾಲನ ಶಪಥ; ವಿಷ್ಣುಮಂದಿರದಲ್ಲಿಚಂಡಾಲನ ಜಾಗರಣೆ; ಸತ್ಯನಿಷ್ಠ 
ಚಂಡಾಲ. 

ಬ್ರಹ್ನರಾಕ್ಷಸನಿಂದ ಜಾಗರಣೆಯ ಪುಣ್ಯಯಾಚನೆ; ಬ್ರಹ್ಮರಾಕ್ಟಸನ ಪೂರ್ವ 
ಜನ್ಮ ವೃತ್ತಾಂತ; ಚಂಡಾಲನಿಂದ ಜಾಗರಪುಣ್ಯ ತ್ಯಾಗ; ಚಂಡಾಲತ್ವ 
ಹಾಗೂರಾಕ್ಷಸತ್ವ ನಿವೃತ್ತಿಮತ್ತುಮುಕ್ತಿಪ್ರಾಪ್ತಿ 

ಉನ್ಮತ್ತ ದೈತ್ಯ ಮುರ; ಮುರ-ದೇವತಾ ಯುದ್ಧ; ವಿಷ್ಣುವಿನ ಸ್ವ್ರೀಶಕ್ತಿಯಿಂದ 
ಮುರಸಂಹಾರ; ಏಕಾದಶೀ ಹರಿಪ್ರಿಯವೇಕೆ? 

ಅಕ್ಷಯವಟದ ಮಾಹಾತ್ವೈ, ಸ್ವರೂಪ ಮತ್ತು ಪೂಜಾಫಲ; ಅಕ್ಷಯ 
ಕ್ಷೇತ್ರದ ಪ್ರಾಪ್ತಿ; ಅಕ್ಷಯವಟ ಸುತಿ; ವಟಸಾವಿತ್ರೀ ವ್ರತಮಹಿಮೆ. 
ಅಕ್ಷಯವಟಮೂಲದಲ್ಲಿ; ಮೂಲಮಾಧವ; ಪ್ರಯಾಗದಲ್ಲಿನ ಅಷ್ಟನೈಷ್ಣವ 
ಪೀಠಗಳು; ಇಂದ್ರಾಶ್ರಮದಲ್ಲಿ ಶಂಖಮಾಧವ; ವಹ್ನಾ ಶ್ರಮದಲ್ಲಿ 
ಚಕ್ರಮಾಧವ; ಯಮಾಶ್ರಮದಲ್ಲಿ ಗದಾಮಾಧವ. 

ವಿಕಿರಾಶ್ರಮದಲ್ಲಿ ಪದ್ದಮಾಧವ; ವರುಣಾಶ್ರಮದಲ್ಲಿಅನಂತಮಾಧವ; 
ವಾಯುವಾಶ್ರಮದಲ್ಲಿಬಿಂದುಮಾಧವ. 

ಕುಬೇರಾಶ್ರಮದಲ್ಲಿ  ಮನೋಹರಮಾಧವ; ರುದ್ರಾಶ್ರಮದಲ್ಲಿ 
ಅಸಿಮಾಧವ; ಸಂಧ್ಯಾಶ್ರಮದಲ್ಲಿಸಂಕಟಹರ ಮಾಧವ. 
ಶೂಲಕಂಠೇಶ್ವರ ಮತ್ತು ತಿಲಭಾಂಡೇಶ್ವರ ಕ್ಷೇತ್ರ; ಸಾಕ್ಷೀ ವಿನಾಯಕ; 
ಲಲಿತಾ ಮತ್ತುಲಲಿತೇಶ್ವರ ಮಂದಿರ; ಕುಲಸಂಭ; ಸೂರ್ಯಕುಂಡಗಳ 
ವರ್ಣನೆ ಮತ್ತು ಮಾಹಾತ್ಮ್ಯಗಳು; ಸೂರ್ಯಮಂತ್ರ ಮತ್ತುಸೂರ್ಯ 
ಸುತಿ; ವಿಶೇಷ ತಿಥಿಗಳಲ್ಲಿಸೂರ್ಯಕುಂಡಸ್ನಾನ ಮತ್ತುಫಲವಿಶೇಷ. 
ಅವಿಮುಕ್ತ ಸಾಧಕರಿಗೂ ತ್ರಿವೇಣೀ ಸ್ನಾನಾಪೇಕ್ಟೆ; ಚತುರ್ವಿಧ 
ಪುರುಷಾರ್ಥಪ್ರದ ತ್ರಿವೇಣೀಸ್ನಾನ; ತ್ರಿವೇಣಿಯೇ ತೀರ್ಥರಾಜನು; 
ಆದಿತ್ಯ, ಯಣವಿಮೋಚನ ತೀರ್ಥಗಳ ವರ್ಣನೆ ಮತ್ತು; ವೈಶಿಷ್ಟ ಚ 

ಅಪರ ಪ್ರಯೋಗ ನಿಷ್ಣಾತ ವಾಮನ; ವಾಮನನ ಧನಲಾಲಸೆ; ನರಕದಲ್ಲಿ 
ವಾಮನ; ವಾಮನನಿಗೆ ವೈಕುಂಠ ಪ್ರಾಪ್ತಿ 

ಜನ್ಮಜನ್ಮಾಂತರದ ಪಾಪಪರಿಹಾರಕ ಪಾಪವಿಮೋಚನತೀರ್ಥ; ಸದ್ಗುಣ 
ಸಂಪನ್ನ ಬಾ ್ರಿಹ್ನಣ ವಿಧವೆ; ಪಾ ್ರಿರಬ್ದದಿಂದ ವಿಧವೆ ವ್ಯಭಿಚಾರಿಣಿ; 
ವ್ಯಭಿಚಾರಿಣಿಯರಿಗೆ ಸದ್ಗತಿ ಪ್ರಾಪ್ತಿ 


519 


527 


536 


543 


551 


558 


567 


573 


578 


583 


೮೦. 


೮೧. 


೮೨. 


೮೩. 


೮೪. 


೮೫. 


೮೬. 


೮೭. 


೮೮. 


2%! 


ಆದಿವೇಣಿಯಲ್ಲಿ ರಾಮತೀರ್ಥ; ಪ್ರಯಾಗದಲ್ಲಿ ಪರಶುರಾಮ; 
ಸರಸ್ವ ತೀ- ಪರಶುರಾಮ ಭೇಟಿ ಮತ್ತು ಇಂ ಸರಸ್ತ ಸತಿಯೇ ಪೂರ್ಣ 
ಸುತಿಸಲಾಗದ ತೀರ್ಥರಾಜ. 
ಭಾರ್ಗವ ರಾಮನಿಗೆ ಸರಸ್ವತಿಯ ಉಪದೇಶ; ಪಂಚಾಗ್ನಿ, ದಶಾಗ್ನಿತಪದ 
ಎಧಿ ವಿಧಾನ ಮತ್ತು ಫಲಗಳ ವಿವರಣೆ; ಧೂಮಪಾನ ರೂಪ ತಪ; 
ಜಲವಾಸ ಕ್ರಮ; ಸಜೀವದಾನ ಮತ್ತುದಹನ -- ಇತ್ಯಾದಿ ಹಠಸೇವಾ 
ಎರಗು ರಾಮಕ್ಷೀತ್ರದಲ್ಲಿಸರಸ್ವತೀಕುಂಡ; ಗೋಘಟ್ಟನತೀರ್ಥ. 
ಪಿಶಾಚೆಪೀಡಾಪರಿಹಾರಕ ತೀರ್ಥ; ಪಾಪವಿಮೋಚನತೀರ್ಥ; ಐಹಿಕ, 
ಅಮುಷ್ಠಿಕಫಲದಾಯಕ ಕಾಮತೀರ್ಥ; ತತ್ವಜ್ಞಾ ನದಾಯಕ 
ಕಾಪಿಲತೀರ್ಥ; ವಿಷಪರಿಹಾರಕ ತಕ್ಷಕಕುಂಡ. 
ಗರುಡನ ಪರಾಕ್ರಮ; ಪರಾಕ್ರಮೀ ಗರುಡನು ವಿಷ್ಣುವಾಹನನಾದದ್ದು; 
ಮಾಧವ ರಕ್ಷಿತಕಾಲೀಯ; ಕಾಲೀಯ ಹ್ರದದ ಐತಿಹ್ಯ. 
ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಶಿಷ್ಠಾಶ್ರಮ ವೈಶಿಷ್ಟ್ಯಗಳು; ವರುಣ 
ಯ್ವಾಶ್ರಮದ ನಡುವಿನ ಎಂಬತ್ತೆಂಟು ತೀರ್ಥಗಳು. 
ಅಶ್ವಸ್ಥಾನಕ್ಷೇತ್ರ; ಜಡವಾದ ಇಂದ್ರಾಶ್ಚ ಮತ್ತು Pd 
Mel ಇವರ ವೃತ್ತಾಂತ; ವಿಶೇಷ ಗಂಗಾನಾಮಗಳ ನಿಷ್ಪತ್ತಿ 
ವಾಸುಕೀತೀರ್ಥದ ವೈಶಿಷ್ಟ `ದಿವೋದಾಸನ ತಪಸ್ಸು ದಿವೋದಾಸ ಕೃತ 
ಶೇಷಸ್ಟೋತ್ರ; ಶೇಷದೇಐರ ಕುಂಡಲಿನೀ ರೂಪ `` ದಿವೋದಾಸನಿಗೆ 
ಸದ್ಗತಿ. 
ಬ್ರಹ್ಮಕುಂಡ; ದಶಾಶ್ವಮೇಧ ತೀರ್ಥ; ಲಕ್ಷ್ಮೀ ತೀರ್ಥ; ಮಹರುದ್ರ 
ಮಂದಿರ ಇವುಗಳ ಸೇವಾ ಮತ್ತುವೈಶಿಷ್ಟ್ಯ ವಿವರಣೆ; ಊರ್ವಶೀತೀರ್ಥ 
ಮತ್ತು ಬತ ತೀರ್ಥಗಳ ವಿಶೇಷತೆ; ಮಾಧವದೇವರಿಗೆ 
ಪ್ರಯಾಗಯಾತ್ರಾ ಫಲ ಸಮರ್ಪಣೆ; ಪ್ರಯಾಗ ಪ್ರದಕ್ಷಿಣಾ ವಿವರ. 
ಸೋಮತೀರ್ಥದಇತಿಹಾಸಮತ್ತು! ಕ್ಷಯರೋಗ ನಿವಾರಣಾಸಾಮರ್ಥ,; 
ಸೂರ್ಯ, ಧನದ, ವಾಯು, ಅಗ್ನಿ, ಅನರಕ ಮತ್ತು ವೀರತೀರ್ಥಗಳ 
ವರ್ಣನೆ ಮತ್ತುವಿಶೇಷತೆ; ಮಾಧವಾಶ್ರ ಮದ ವಿವರ; ಶಿ ಶ್ರೀರಾಮನಿಂದ 
ತ್ರಿವೇಣೀ ಆರಾಧನ; ಸೀತಾದೇವಿಯ ವೇಣೀದಾನ. 
ಇಂದ್ರನಿಂದ ಶಾಪಗ್ರಸ್ತ ಊರ್ವಶಿಯ ಭೂಲೋಕವಾಸ; 
ಊರ್ವಶೀತೀರ್ಥ ಸೇವನಾ ಫಲ; ಸರ್ವರೋಗನಿವಾರಕ 
ಸುಧಾರಸತೀರ್ಥ; ಕಂಬಲ ಮತ್ತುಅಶ್ವತರ ತೀರ್ಥಗಳಿಂದ ಯಾತ್ರಾಫಲ 
ಪ್ರಾಪ; ಸಸಲಫಲಪ್ರದ ಕೋಟಿ, ಮಾನಸ, ಹಂಸ ಮತ್ತು ಕಾಲಕೂಪ 
ತೀರ್ಥದ ವಿಶೇಷಗಳು; ವ್ಯಾಸತೀರ್ಥ; ನಾಗತೀರ್ಥ ಮತ್ತು ಬ್ರಹ್ಮಕುಂಡದ 
ವೈಶಿಷ್ಟ್ಯಗಳು. 


596 


604 


610 


619 


625 


634 


642 


650 


೮೯. 


೯೦. 


೯೧. 


೯೨. 


೯೩. 


೯೯೪. 


೯೫. 


ತ 


೯೭, 


2೦೮%! 


ಸೂರ್ಯವಪತ್ನಿ ಸಂಜ್ಞಾಧೇವಿಯ ಗರ್ಭಪಾತ; ತ್ರಿಮೂರ್ತಿಗಳಿಂದ 
ಉಜ್ಜೀವನಗೊಳಿಸಲ್ಪಟ್ಟ ಯಮ-ಯಮುನೆಯರು; ಬ್ರಹ್ಮವರಪ್ರದ 
ದಕ್ಷಿಣಾಧಿಪತಿ ಮತ್ತು ಪ್ರೇತರಾಜ ಯಮಧರ್ಮ; ನದಿಯಾದ 
ಕರ್ತವ್ಯಪಾಲನಾಶೀಲೆ ಯಮುನೆ. 


ಯಮ-ಯಮುನಾ ಭೇಟಿ ಮತ್ತು; ಸಂವಾದ; ಹರಿಯಾಜ್ಞಾಮತ್ತು! ಕರ್ತವ್ಯ 
ಪಾಲನೆ ಯಮುನೆಗೆ ಪುಣ್ಯತೋಯಾ, ಪರಮಪಾವನೀ, ನಾರಾಯಣೀ 
ಮತ್ತುಕಾಳಿಂದೀ ನಾಮವಿಶೇಷಗಳು. 


ಭಾರತದಲ್ಲಿಯಮುನೆ; ತ್ಯಾಗಮಯೀ ಯಮುನೆ; ಗಂಗಾಯಮುನೆಯರ 
ಸಂಗಮ; ಗಂಗೋದ್ಬೇದಕ್ಷೇತ್ರದ ವೈಶಿಷ್ಟ್ಯ. 

ಯಮುನಾಸ್ನಾನದ ವಿಧಗಳು, ಸಂಕಲ್ಪಮತ್ತುಫಲ; ಯಮುನಾಸ್ತೋತ್ರ; 
ಯಮುನಾಸುತಿ; ಮಧುರೆಯಲ್ಲಿ ವಿಶೇಷಫಲಪ್ರದೆ ಯಮುನೆ; 
ಯಮುನಾತೀರ ವಾಸ ಮತ್ತು ದೇಹತ್ಯಾಗದಿಂದ ಸೂರ್ಯಲೋಕ 
ಪ್ರಾಪ್ತಿ 

ಅನ್ಯತೀರ್ಥಗಳಿಗಿಂತ ಗಂಗಾಸೇವನೆಯ ಫಲವಿಶೇಷ; ಗಂಗಾಸ್ನಾನದ 
ಫಲ; ಪುಣ್ಯಕಾಲಗಳಲ್ಲಿ ಗಂಗಾಸ್ನಾನದ ಮಹತ್ವ; ಗಂಗಾಸ್ಥರಣೆ ಮತ್ತು 
ಮೃತಿಕಾಲೇಪನದ ಮಹತ್ವ; ಪಿತ್ಛಗಳ ಬಯಕೆ; ಗಂಗಾಶ್ರಯವಿಲ್ಲದವರೇ 
ನಿರಾಶ್ರಿತರು. 


ಸಗರಾಶ್ವಮೇಧ; ಸಗರಪುತ್ರರಿಂದ ಯಜ್ಞಾಶ್ವದ ಅನ್ವೇಷಣೆ; ಕಪಿಲರ 
ಕ್ರೋಧಾಗ್ನಿಯಲ್ಲಿ ದಗ್ಗರಾದ ಸಗರಪುತ್ರರು; ಅಂಶುಮಾನನಿಂದ 
ಸಗರನಿಗೆ ಯಜ್ಞಾಶ್ವ ಪ್ರಾಪ್ತಿ 

ಗಂಗೆಯನ್ನು ಪಡೆಯುವುದರಲ್ಲಿ ಅಂಶುಮಾನನ ಮತ್ತು ದಿಲೀಪನ 
ವೈಫಲ್ಯ; ಭಗೀರಥನ ಉಗ್ರ ತಪಸ್ಸಿಗೊಲಿದ ಪ್ರಜಾಪತಿ ಮತ್ತು ರುದ್ರ 
ದೇವರು; ಗಂಗಾವತರಣ; ಗಂಗಾಧರನಾದ ಶಿವ; ಜಾಹ್ನವಿಯಾದ ಗಂಗೆ; 
ಪ್ರಯಾಗದಲ್ಲಿಗಂಗೆ; ಸಗರಪುತ್ರೋದ್ಧಾರ. 

ಸರಸ್ವತಿಯ ಸೃಷ್ಟಿ; ಮಗಳ ಮೇಲೆ ಮೋಹವೇ? ಶ್ರೀಹರಿಯ ಮೊರೆಹೊಕ್ಕ 
ಬ್ರಹ್ಮನಿಗೆ ವಿಹಿತ ಪತ್ನಿಯ ಪ್ರಾಪ್ತಿ; ದಧೀಚಿ ಪುತ್ರ ವಾಡವ; ವಾಡವನ 
ಹಸಿವಿನಿಂದ ಕಂಗೆಟ್ಟಬ್ರಹ್ನಾದಿಗಳು; ಸರಸ್ವತಿಯಿಂದ ಕಂಟಕ ನಿವಾರಣೆ; 
ಪ್ರಯಾಗದಲ್ಲಿ ಸರ್ವರಿಂದ ಸೇವ್ಯಳಾದ ಸರಸ್ವತೀ. 


ಮಾಧವಾಜ್ಞೆಯಿಂದ ಗುಪಗಾಮಿನಿಯಾದ ಸರಸ್ವತೀ; ಸಂಗಮ 
ತ್ರಿವೇಣೀಯಾದ ವಿವರಣೆ; ಸಾವಿತ್ರೀದೇವಿಯಿಂದ ವೇಣೀದಾನ; 
ತ್ರಿವೇಣಿಯಲ್ಲಿವೇಣೀದಾನದ ಸಂಕಲ್ಪ ಆಚರಣೆ. 


659 


665 


674 


682 


689 


705 


714 


722 


XXIX 


೯೮. ಸಾವಿತ್ರಿಯಿಂದಮುತ್ತೈದೆಯ ಮುಂಡನ ವಿಶೇಷ-ನಿರೂಪಣೆ; ವೇದಪತ್ನಿ 731 
ವಾಶಿಷ್ಠಳ ಶಿರೋಮುಂಡನ; ವಾಶಿಷ್ಠಆ ಪತಿವ್ರತಾ ಧರ್ಮ; 
ವಶಿಷ್ಠ-ಅರುಂಧತಿ ವೃತ್ತಾಂತ. 

೯೯. ಜ್ಞಾನ-ಭಕ್ತಿ-ಯೋಗದಿಂದಲೇ ಮುಕ್ರಿ; ನವವಿಧ ಭಕ್ತಿ ಅಂತರಂಗ ಮತ್ತು 739 
ಬಾಹ್ಯ ಭಕ್ತಿ ಹಠಯೋಗ; ಸಿದ್ಧ ಪದ್ಧ, ಸಿಂಹ ಮತ್ತು ಭದ್ರಾಸನಗಳು; 
ಪ್ರಾಣಾಯಾಮದ ವಿವರ; ಮಹಾಬಂಧದ ವಿವರಣೆ; ಖೇಚರ ಮತ್ತು 
ಜ್ಞಾನಸಂಧಾನ ಮುದ್ರೆಗಳ ವಿವರಣೆ. 

೧೦೦. ಸನಕಾದಿವಂದಿತ ಶೇಷ; ಸನಕಾದಿಗಳಿಂದ ಸ್ವರ್ಗಾದಿಗಳಲ್ಲಿ ಪ್ರಯಾಗ 748 
ಮಾಹಾತ್ಮ್ಯ ಪ್ರಚಾರ; ಸೂತರಿಂದ ವೇದವ್ಯಾಸ ನಮನ; ಜಯಶೀಲ 
ಪ್ರಯಾಗ ಸ್ತುತಿ; ಶೌನಕಾದಿಗಳಿಂದ ಸೂತರ ಗುಣವರ್ಣನೆ; ಪ್ರಯಾಗ 
ಮಾಹಾತ್ಮ 4 ಶ್ರವಣವಿಧಿ ಮತ್ತುಉಪಸಂಹಾರ. 


<> ಊತ > 


ಪ್ರಯಾಗಮಾಹಾತ್ಮ್ಯಮ್‌ 


ಪದ್ಧಪುರಾಣೇ ಪಾತಾಳಖಂಡೇ 
ಪ್ರಯಾಗಮಾಹಾತ್ಮಮ್‌ 


ಪ್ರಯಾಗಮಾಧವೋ ಭೂಯಾದ್ದಯಾವಾರಿನಿಧಿರ್ಹದಿ I 
ಪ್ರಕೃಷ್ಟಯಾಗಸದ್ಧಶೀ ಸಕ್ಕದ್ಯಸ್ಯ ಹಿ ಸಂಸ್ಕೃತಿಃ [| 
-ಶ್ರೀವಾದಿರಾಜಸ್ವಾಮಿಗಳ ತೀರ್ಥಪ್ರಬಂಧದ ಉತ್ತರಪ್ಪ ಶ್ರಬಂಧದಿಂದ 
ಅನುವಾದ 
ಯಾರ ಒಮ್ಮೆಯ ಸ್ಥರಣೆಯು ಉತ್ತಮವಾದ ಯಾಗಕ್ಕೆ ಸದೃಶವಾದ ಫಲವುಳ್ಳದ್ದೋ 
ಅಂತಹ ತಿ ್ರಿವೇಣಿಯ(ಪ್ರ ಯಾಗದ) ಮುಖ್ಯ ದೇವತೆಯಾದ ದಯಾಸ ಸಮುದ್ರನಾದ ವೇಣೀ- 
ಮಾಧವದೇವರು ನಮ  ಹೃತ್ನಮಲದಲ್ಲಿ, ನಂದು ನೆಲಸಲಿ, ಮನಸಿನಲ್ಲಿಯೂ ನೆಲಸಲಿ. 


ಸಿತಾಸಿತೇ ಯತ್ರ ತರಂಗಚಾಮರೇ ನದ ವಿಭಾತೇ ಮುನಿಭಾನುಕನ್ಯಕೇ । 


ನೀಲಾತಪತ್ರಂ ವಟ ಏವ ಸಾಕ್ಷಾತ್ತ ತೀರ್ಥರಾಜೋ ಜಯತಿ ಪ್ರಯಾಗ: ॥ 
-ಪ್ರಯಾಗಮಾಹಾತ್ಮೆ ಕಯ ಚತುರ್ಥಾಧ್ಯಾಯದಿಂದ 


ಅನುವಾದ 
ಶ್ರೀಜಹ್ನುಯಷಿಯ ಮಗಳಾದ ಗಂಗೆಯು ಮತ್ತುಸೂರ್ಯನ ಮಗಳಾದ ಯಮುನೆಯು 

ತಮ್ಮ ಪ ಕ್ರವಾಹಗಳಲ್ಲುದ್ದವವಾಗುವ ಶ್ವೆ ಶ್ಲೇತ ಮತು ಕಪ್ಪು ವರ್ಣದ ಅಲೆಗಳೆಂಬ ಚಾಮರಗಳನ್ನು 
ಯಾವ ಪ್ರಯಾಗದ ಮುಖ್ಯ ದೇವತೆಯಾದ ಶ್ರೀವೇಣೀಮಾಧವದೇವರಿಗೆ ಬೀಸುತ್ತಿದ್ದಾರೆಯೋ, 
ಮತ್ತುಪ ಕ್ರಯಾಗದಲ್ಲಿರುವ. ಅಕ್ಷಯ್ಯ ್ಯವಟವೃಕ್ಷವು ತನ್ನಹಸಿರು(ನೀಲ)ಛತ್ರವನ್ನು ಯಾವ ಕ್ಷೇತ್ರದ 
ಮೇಲೆ ಒಡಿನಿದೆಯೋ, ಅಂತಹ ಪ ಶ್ರಯಾಗಕ್ಷೇತ ತ್ರವು "ತೀರ್ಥರಾಜ'ಎಂಬ SN 
ಜಯಶೀಲವಾಗಲಿ. 
ಅಭಿಪ್ರಾಯ 

ಗಂಗೆಯನೀರು ಬಿಳಿಬಣ್ಣ (ಶ್ವೇತ) ಮತ್ತುಯಮುನೆಯ ನೀರು ಕಪ್ಪು (ಕೃಷ್ಣ). ಅವುಗಳಲ್ಲಿ 
ಹುಟ್ಟುವ ಅಲೆಗಳೂ ಅದೇ ಬಣ್ಣಗಳದ್ದಾಗಿದ್ದು ಅವು ಮೇಲೆ ಕೆಳಗೆ ಚಲಿಸಿ, ತ್ರಿವೇಣೀಕ್ಷೇ ಕ್ಷೇತ್ರದ 
ಮುಖ್ಯ ಆರಾಧ್ಯ ದೇವತೆಯಾದ ಶಿ ಶ್ರೀಲಕ್ಷ್ಮೀಪತಿಯಾದ ಶ್ರೀ ಮಾಧವದೇವರಿಗೆ ಚಾಮರವನ್ನು 
ಬೀಸುತ್ತಿವೆಯೋ ಎಂದು ತೋರುತ್ತಿದೆ. ತ್ರಿ ತ ವೇಣಿಯಲ್ಲಿರುವ ಅಕ್ಷಯ ವಟವೃಕ್ಷವು ತನ್ನ ಹಸಿರು. 
ಎಲೆಗಳಿಂದಪ ಶ್ರಯಾಗ ಕ್ಷೇತ್ರ ದಮೇಲೆಲ್ಲಾ ವ್ಯಾಪಿಸಿ, ಆ ಕ್ಷತ್ರ ಕ್ಕೂ ಅಲ್ಲಿನ ಮುಖ್ಯ ದೇವತೆಯಾದ 
ಶ್ರೀಮಾಧವದೇವರಿಗೂ ಛತ್ರ ದೋಪಾದಿಯಲ್ಲಿ ಇದೆ. 


2 ಪ್ರಯಾಗಮಾಹಾತ್ಮ್ಯಮ್‌ 

ಇಲ್ಲಿನ ಉಪಮಾನಗಳಿರಡೂ ಅರ್ಥಗರ್ಭಿತವಾಗಿದ್ದು ಪ್ರಯಾಗಕ್ಷೇತ್ರವು ತೀರ್ಥರಾಜ- 
ನೆಂದೂ, ಅವನಿಗೆ ಈ ಗಂಗೆಯಮುನೆಯರು ಚಾಮರ ಬೀಸುತ್ತಿದ್ದಾರಲ್ಲದೆ ರಾಜರಿಗೆ ಶ್ವೇತಛತ್ರದ 
ರೂಪದಲ್ಲಿ ಅಕ್ಷಯ್ಯವಟವೃಕ್ಷವಿದ್ದುತನ್ನ ಹಸಿರೆಲೆಗಳ ವ್ಯಾಪ್ತಿಯಿಂದ ಇದೇ ಪ್ರಯಾಗದ ಮೇಲೆಲ್ಲಾ 
ವ್ಯಾಪಿಸಿ ನೀಲವರ್ಣದ (ಅಥವಾ ಹಸಿರು) ಛತ್ರವನ್ನು ಹಿಡಿದಿದೆ. ಅಂದರೆ ಪ್ರಯಾಗಕ್ಷೇತ್ರಕ್ಕೆ 
ಸಾರ್ವಭೌಮನ ಮರ್ಯಾದೆಯನ್ನು ಕೊಟ್ಟು ಈ ಎರಡು ನದಿಗಳೂ ಮತ್ತು ವಟವ್ಯಕ್ಷವೂ 
ಪ್ರಯಾಗವು ತೀರ್ಥನಾಯಕನೆಂದು ಸಾರಿ ಹೇಳುತ್ತಿವೆ ಎಂಬ ಭಾವವು ಬರುವುದು. 


॥ ಅಥ ಪ್ರಥಮೋನಧ್ಯಾಯಃ ॥ ೧॥ 
ಶ್ರೀ ವೇದವ್ಯಾಸ ಉವಾಚ 
ಕದಾಚಿನ್ನೈಮಿಷಾರಣ್ಯೇ ಸೂತಂ ಪರಮಕೋವಿದಮ್‌ । 
ಕೋವಿದಾಸರ್ವಧರ್ಮೇಷು ಸರ್ವಯಜ್ಞೇಷು ಕೋವಿದಾಃ WO 


11 ಒಂದನೆಯ ಅಧ್ಯಾಯವು 11 


ಶ್ರೀ ವೇದವ್ಯಾಸರು ಹೇಳಿದರು 
ಹಿಂದೆ ಒಂದಾನೊಂದು ಕಾಲದಲ್ಲಿ ಅತಿಶ್ರೇಷ್ಠ ವಿದ್ವಾಂಸರೂ ಎಲ್ಲಧರ್ಮಗಳಲ್ಲಿಮತ್ತು 
ಎಲ್ಲಯಜ್ಞಗಳಲ್ಲಿಯೂ ಜ್ಞಾನಿಗಳಾಗಿರತಕ್ಕ ಶೌನಕಾದಿಗಳು ನೈಮಿಷಾರಣ್ಯದಲ್ಲಿಕಲೆತು ಪರಮ- 
ವಿದ್ವಾಂಸರಾದ ಶ್ರೀಸೂತ ಪುರಾಣಿಕರನ್ನುಕುರಿತು ಈ ರೀತಿ ಪ್ರಶ್ನಿಸಿದರು ॥ ೧॥ 
ಶ್ರುತಿಸ್ಕೃತಿಪುರಾಣಜ್ಞಾಸದಾಚಾರಪರಾಯಣಾಃ । 


ಅನೂಚಾನಾಸ್ಪದಸ್ಯಾಶ್ಚ ಸರ್ವದಾ ಧರ್ಮವಾದಿನಃ 11 ೨ ॥ 
ಕೇಚಿತ್ಸ್ವಾಧ್ಯಾಯನಿರತಾಃ ಕೇಚಿತ್‌ ವೇದಾರ್ಥತತ್ತರಾಃ | 

ಕೇಚಿತ್‌ ಅಧ್ಯಾತ್ಮತತ್ವಜ್ಞಾಃ ಕೇಚಿದ್ಯೋಗವಿಶಾರದಾಃ 1a 
ತರ್ಕೇಷು ನಿಪುಣಾಃ ಕೇಚಿತ್‌ ಮೀಮಾಂಸಾಯಾಂ ವಿಚಕ್ಷಣಾ: | 
ವೇದಾಂತಜ್ಞಾನಸಿದ್ಧಾಂತಾಸ್ಪೋ 5ಹಮಸ್ಥಿ ಜಪೇ ರತಾಃ 1೪ 
ವೇದಾಭ್ಯಾಸೇತಿನಿಪುಣಾಃ ತಪಸಾ ಮೌನಮಾಶ್ರಿತಾಃ | 
ಸರ್ವತೀರ್ಥಕೃತಸ್ನಾನಾಃ ಪೃಥ್ಧೀಪರ್ಯಟನಕ್ಷಮಾಃ 1೫ ॥ 
ಚತುಪ್ಪಷ್ಠಿಕಲಾಭಿಚ್ಞಾಃ ತೇಜಸಾ ಸೂರ್ಯವರ್ಚಸಃ | 

ತ್ರಿಕಾಲಜ್ಞಾ ಮಹಾತ್ಮಾನಸ್ಸಧರ್ಮನಿರತಾಸದಾ ॥1೬॥ 
ಹಿಮವನ್ನಿಲಯಾಃ ಕೇಚಿನ್ನಹೇಂದ್ರನಿಲಯಾಃ ಪರೇ । 
ವಿಂಧ್ಯಾದ್ರಿನಿಲಯಾಶ್ಚಾನ್ಯೇ ಸಹ್ಯಾದ್ರಿ ನಿಲಯಾಸಥಾ ॥1 ೭ ॥ 
ಶ್ರೀಶೈಲನಿಲಯಾಃ ಕೇಚಿತ್ಯುರುಕ್ಷೇತ್ರಸ್ಥಿತಾಶ್ಚಯೇ । 

ಪಂಪಾನಿವಾಸಿನೋ ಯೇ ಚ ಕುಮಾರಾಚಲವಾಸಿನಃ mC 


ಮಲಯಾಚಲಗಾಃ ಕೇಚಿನ್ನಿಷಾಧಾಚಲವಾಸಿನಃ | 
ಮಾಲ್ಯವನ್ನಿಲಯಾಃ ಕೇಚಿತ್ರಿಕೂಟಾಚಲವಾಸಿನಃ 11 ೯॥ 


ಅಧ್ಯಾಯ ೧ 3 
ದಂಡಕಾರಣ್ಯನಿಲಯಾಃ ನಹುಷಾರಣ್ಯವಾಸಿನಃ I 


ಚಂಪಕಾರಣ್ಯಗಾಃ ಕೇಚಿದ್ದೀಕ್ದಾರಣ್ಯನಿವಾಸಿನಃ Il ೧೦ ॥ 
ಧರ್ಮಾರಣ್ಯಗತಾಃ ಕೇಚಿದುಹಾರಣ್ಯರತಾಸ್ಪಥಾ | 

ಬ್ರಹ್ಮಾರಣ್ಯರತಾಶ್ಚಾನ್ಯೇ ನರ್ಬುದಾರಣ್ಯನಿವಾಸಿನಃ ॥ ೧೧ ॥ 
ಏತೇ ಚಾನ್ಯೇ ಚ ಮುನಯಃ ಸಶಿಷ್ಯಾಃ ಬಹವೋನಮಲಾಃ । 
ಸಂತಸ್ಪತ್ಯಧನಾಃ ದಕ್ಷಾಃ ಜಿತಮಾಯಾಃ ಜಿತೇಂದ್ರಿಯಾಃ ॥ ೧೨ ॥ 
ಅಹಂಕಾರವಿಹೀನಾಶ್ಚ ನಿರ್ಮಮಾಃ ಕಾಮವರ್ಜಿತಾಃ | 
ಭಗವದ್ದ್ಯಾನನಿರತಾಃ ಲೋಕಾನುಗ್ರಹತತ್ಫರಾಃ ॥1 ೧೩ ॥ 
ನಿರ್ಲೋಭಾಃ ಕ್ರೋಧನಿರ್ಮುಕಾಶ್ಯಾಂತಾಃ ನಿರ್ಲೋಭಮತ್ತರಾಃ । 
ಶಮಾದಿಗುಣಸಂಪನ್ನಾಃ ದೃಢಭಕ್ತಾ ದಯಾಲವಃ 11 ೧೪ ॥ 
ನಾರಾಯಣಂ ಜಗನ್ನಾಥಂ ಸರ್ವಾಧ್ಯಕ್ಷಮುನಾಮಯಮ್‌ | 

ಯಜಂತಃ ಪರಯಾ ಭಕಾ ್ರ್ಯ ತತ್ಪದಾವಿಷ್ಟಮಾನಸಾಃ 1 ೧೫ 1 
ಕೃಷ್ಣಾಜಿನಪ್ರಾವರಣಾಃ ಜಟಿಲಾ ಬ್ರಹ್ಮಚಾರಿಣಃ । 

ಗೃಣಂತಃ ಪರಮಂ ಬ್ರಹ್ಮ ಜಗಚ್ಛಕ್ಟುರನಾಮಯಮ್‌ HW ೧೬ I 
ಜಿತನಿದ್ರಾ ಜಿತಾಹಾರಾ ದ್ವಂದ್ವದುಃಖಸಹಿಷ್ಣವಃ 1 

ಪಶ್ಯಂತೋ ವಿಷ್ಣುರೂಪೇಣ ಚರಾಚರಮಿದಂ ಜಗತ್‌ I ೧೭ ॥ 
ಅಬ್ಬಕ್ಷಾ ವಾಯುಭಕ್ಕಾಶ್ಚ ಶೀರ್ಣಪರ್ಣಾಶನಾಸ್ತದಾ | 

ನಿರಾಹಾರಾಸಥಾ ಚಾನ್ಯೇ ಕಂದಮೂಲಫಲಾಶನಾಃ 11 ೧೮ ॥ 
ಕಚ್ಛಾ _ತಕ್ಕಚ್ಛ ಪಾರಾಕ್ಕಿಸ್ತಪಕ್ಕಚ್ಛ ,ೈಸಫೇಂದವ್ವ: । 

ನಿತ್ಯಂ ಸಂಶೋಧಿತಾತ್ಗಾನಸಥಾ ಸಂತಾಪನಾದಿಭಿಃ ॥1 ೧೯ ॥ 
ಧರ್ಮಾರ್ಥಕಾಮಮೋಕ್ಟಾಣಾಮುಪಾಯಂ ಜ್ಞಾತುಮಿಚ್ಛವಃ I 

ಏಕತ್ರ ಮಿಲಿತಾಸರ್ವೇ ಪಪ್ರಚ್ಚುರಿದಮಾದರಾತ್‌ ॥1 ೨೦ ॥ 


ಈ ಶೌನಕಾದಿಗಳನ್ನು ೧೯ ಶ್ಲೋಕಗಳಲ್ಲಿ ಈ ರೀತಿ ವರ್ಣಿಸಿದ್ದಾರೆ 

ಈ ಶೌನಕಾದಿಗಳು ವೇದಗಳು, ಪುರಾಣಗಳು ಮತ್ತು ಸ್ಪೃತಿಗಳು ಇವುಗಳ ಜ್ಞಾನವುಳ್ಳವರು, 
ಸದಾಚಾರವಂತರು, ವೈದಿಕ ಪರಂಪರೆಯಲ್ಲಿದ್ದು ಅದನ್ನು ಉಳಿಸಿಕೊಂಡು ಬಂದವರು, 
ಷಡಂಗಸಹಿತ ವೇದಗಳನ್ನು ಗುರುಮುಖೇನ ಅಧ್ಯಯನ ಮಾಡಿದವರು, ಎಲ್ಲ ರೀತಿಯ 
ಸಭೆಗಳಲ್ಲಿಯೂ, ಯಜ್ಞಗಳಲ್ಲಿಯೂ ಭಾಗವಹಿಸುತ್ತಿದ್ದವರು ಮತ್ತುಎಲ್ಲಸಮಯದಲ್ಲಿಯೂ ತಪ್ಪ 
ವೇದಕ್ಕೆ ಸಮ್ಮತವಾದ ಧರ್ಮಗಳನ್ನೇ ವಾದಿಸುತ್ತಿದ್ದವರು. ॥। ೨ ॥ ಅವರಲ್ಲಿಕೆಲವರು ಸ್ವಶಾಖಾ 
ಅಧ್ಯಯನದಲ್ಲಿ ಆಸಕ್ತರಾಗಿದ್ದರು, ಕೆಲವರು ವೇದಗಳ ಅರ್ಥಗಳನ್ನು ತಿಳಿಯುವದರಲ್ಲಿಯೇ 
ಆಸಕ್ತರಾಗಿದ್ದರು. ಕೆಲವರು ಪರಬ್ರಹ್ಮನ ವಿಷಯಕವಾದ ತತ್ವಜ್ಞಾನವನ್ನು ತಿಳಿದುಕೊಳ್ಳು 
ವುದರಲ್ಲಿಯೂ ಮತ್ತೆಕೆಲವರು ಯೋಗಶಾಸ್ತ್ರಗಳಲ್ಲಿ (ರಾಜಯೋಗ ಕರ್ಮಯೋಗ ಮತ್ತು 
ಸಾಂಖ್ಯಯೋಗಗಳೆಂಬ ಉಪಾಯಗಳಲ್ಲಿ) ಆಸಕ್ತರಾಗಿದ್ದರು. ॥ ೩ ॥ ಕೆಲವರು ತರ್ಕಶಾಸ್ತ್ರ 


4 ಪ್ರಯಾಗಮಾಹಾತ್ಸ್ಯಮ್‌ 


ದಲ್ಲಿಯೂ ಕೆಲವರು ಶ್ರೀವೇದವ್ಯಾಸರಿಂದ ರಚಿತವಾದ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿಯೂ 
ಮತ್ತು ಕರ್ಮಮೀಮಾಂಸಾಶಾಸ್ತ್ರದಲ್ಲಿಯೂ ನಿಪುಣರು ಆಗಿದ್ದರು. ಮತ್ತೆಕೆಲವರು ವೇದಾಂತ 
ಜ್ಞಾನದ ಸಿದ್ಧಾಂತವಾದ ಉಪನಿಷತ್ತುಗಳಲ್ಲಿಯೂ ಪಾರಂಗತರಾಗಿದ್ದರು. ಕೆಲವರು ಭಗವಂತನು 
ವ್ಯಾಪನು, ಬಿಡಲು ಅಸಾಧ್ಯನು, ಪೂರ್ಣನು ಎಂಬಮಂತ್ರಗಳ ಜಪದಲ್ಲಿಆಸಕ್ತರಾಗಿದ್ದರು. ॥೪॥ 
ಕೆಲವರು ನಾಲ್ಕು ವೇದಗಳ ಅಧ್ಯಯನಾಭ್ಯಾಸದಲ್ಲಿಯೇ ನಿಪುಣರು ಆಗಿದ್ದರು, ಕೆಲವರು 
ಮ್‌ೌನವ್ರತದಲ್ಲಿದ್ದು ಯಾವಾಗಲೂ ಪರಮಾತ್ಮನನ್ನೇ ಧ್ಯಾನ ಮಾಡುತ್ತಿದ್ದರು. ಕೆಲವರು ಎಲ್ಲ 
ತೀರ್ಥಗಳಲ್ಲಿಯೂ ಸ್ನಾನ ಮಾಡಿ ಬಂದಿದ್ದರು ಮತ್ತೆಕೆಲವರು ಇಡೀ ಭೂಮಂಡಲದ ಸಂಚಾರ 
ಮಾಡುವುದರಲ್ಲಿ ಸಮರ್ಥರಾಗಿದ್ದರು. ॥ ೫ ॥ ಕೆಲವರು ಅರವತುನಾಲ್ಕು ಕಲೆಗಳಲ್ಲಿಯೂ 
ಪಾರಂಗತರಾಗಿದ್ದು ಸೂರ್ಯನಂತೆ ವರ್ಚಸ್ವಿಗಳಾಗಿದ್ದರು. ಮತ್ತೆ ಕೆಲವರು ಭೂತಭವಿಷ್ಯದ್ವ 
ರ್ತಮಾನಗಳಿಂಬ ಮೂರು ಕಾಲಗಳ ಆಗುಹೋಗುಗಳನ್ನು ತಿಳಿದವರಾಗಿದ್ದರು ಮತ್ತು ತಮ್ಮ 
ಆಶ್ರಮಗಳಿಗೆ ಮತ್ತು ವರ್ಣಗಳಿಗೆ ತಕ್ಕಂತೆ ಶ್ರುತಿಸ್ಪೃತಿಗಳಲ್ಲಿ ಉಕವಾಗಿರುವ ಧರ್ಮ- 
ಗಳಲ್ಲಿಯೇ ಆಸಕರಾಗಿದ್ದರು. ॥ ೬ ॥ 
(ಹೀಗೆ ಆರು ಶ್ಲೋಕಗಳಲ್ಲಿ ನೈಮಿಷಾರಣ್ಯದಲ್ಲಿದ್ದ ಶೌನಕಾದಿಗಳ ಪಾಂಡಿತ್ಯ, ಜ್ಞಾನನಿಷ್ಠೆ, ಧರ್ಮನಿಷ್ಠೆ, ಮತ್ತು 
ಪರಬ್ರಹ್ಮನಿಷ್ಠೆ ಮುಂತಾದವನ್ನು ಹೇಳಿ ಮುಂದೆ ಇವರು ಭಾರತದ ಯಾವ ಯಾವ ಭಾಗಗಳಿಂದ ಬಂದಿದ್ದರು 
ಎಂಬುದನ್ನು ಹೇಳಿ ಇಲ್ಲಿಇಡೀ ಭಾರತದೇಶದ ಚಿತ್ರವನ್ನುವಿವರಿಸಿದ್ದಾರೆ. ಇದರಲ್ಲಿ ಅನಾದಿಕಾಲದಿಂದಲೂ ಇಡೀ 
ಭಾರತವು ಹಿಮಾಲಯದಿಂದ ಪ್ರಾರಂಭಿಸಿ ದಕ್ಷಿಣದ ಸಮುದ್ರಗಳವರೆಗೆ, ಗಾಂಧಾರದೇಶದಿಂದ ಬ್ರಹ್ಮ(ಬರ್ಮ]) 
ದೇಶದವರೆಗೂ ಹರಡಿತ್ತೆಂಬ ವಿಷಯವನ್ನುತೋರಿಸಿದ್ದಾರೆ.) 

ಕೆಲವರು ಹಿಮಾಲಯ ಪರ್ವತದಲ್ಲಿದ್ದವರು, ಕೆಲವರು ಮಹೇಂದ್ರ ಪರ್ವತದವರು, 
ಕೆಲವರು ವಿಂಧ್ಯಪರ್ವತದವರು, ಕೆಲವರು ಸಹ್ಯಾದ್ರಿಯವರು (ಪಶ್ಚಿಮಘಟ್ಟದವರು). TET 
ಕೆಲವರು ಶ್ರೀಶೈಲದವರು (ತಿರುಪತಿ ಮತ್ತು ಅಹೋಬಲ ನರಸಿಂಹ ಕ್ಷೇತ್ರ), ಕೆಲವರು 
ಕುರುಕ್ಷೇತ್ರದವರು, ಕೆಲವರು ಪಂಪಾಕ್ಷೇತ್ರದವರು (ಹಂಪೆ), ಕೆಲವರು ಕುಮಾರಪರ್ವತದವರು 
(ಕುಕ್ಕೆ ಸುಬ್ರಹ್ಮಣ್ಯಕ್ಷೇತ್ರ). ॥ ೮ ॥ ಕೆಲವರು ಮಲಯಾಚಲದವರು (ಈಗಿನ ಕೇರಳ ಮತ್ತು 
ಮಲಬಾರ್‌), ಕೆಲವರು ನಿಷಧಪರ್ವತಪ್ರಾಂತ್ಯದವರು. ಕೆಲವರು ಮಾಲ್ಯವಂತ ಪರ್ವತ, 
ತ್ರಿಕೂಟಪರ್ವತದವರು. ॥। ೯ ॥॥ ದಂಡಕಾರಣ್ಯ, ನಹುಷಾರಣ್ಯ, ಚಂಪಕಾರಣ್ಯ ಮತ್ತು 
ದೀಕ್ಷಾರಣ್ಯವಾಸಿಗಳು. ॥ ೧೦ ॥ ಗುಹೆಗಳಿಂದ ಕೂಡಿದ ಗುಹಾರಣ್ಯಗಳು, ಧರ್ಮಾರಣ್ಯವೆಂದು 
ಪ್ರಸಿದ್ಧವಾದ ಅರಣ್ಯಗಳು, ಬ್ರಹ್ಮಾರಣ್ಯ ಮತ್ತು ಅರ್ಬುದಾರಣ್ಯದಲ್ಲಿ ವಾಸಿಸುವರು. ಹೀಗೆ 
ಭಾರತದೇಶದ ನಾನಾಭಾಗಗಳಲ್ಲಿ ಪ್ರಸಿದ್ಧವಾಗಿರುವ ವನಗಳಲ್ಲಿದ್ದು ಸಾಧನೆ ಮಾಡುತ್ತಿರುವವರೆಲ್ಲರೂ 
ಅಲ್ಲಿನೈಮಿಪಾರಣ್ಯದಲ್ಲಿಕಲೆತಿದ್ದರು. ॥ ೧೧ ॥ ಇವುಗಳಲ್ಲದೆ ಬೇರೆ ಬೇರೆ ಕಡೆಗಳಿಂದ ಬಂದವರೂ 
ಅಲ್ಲಿಇದ್ದರು. ಇವರುಗಳಿಲ್ಲರೂ ಮನನಶೀಲರಾಗಿದ್ದರು, ಶಿಷ್ಯಸಮೇತರಾಗಿದ್ದರು, ಶುದ್ಧರಾಗಿ- 
ದ್ದರು, ಸಜ್ಜನರಾಗಿದ್ದರು, ಸತ್ಯದಿಂದ ಐಶ್ವರ್ಯವಂತರಾಗಿದ್ದರು, ಕುಶಲರಾಗಿದ್ದರು, ಪ್ರಾಪಂಚಿಕ 
ಮೋಹದಿಂದ ಬಿಡಲ್ಪಟ್ಟವರಾಗಿದ್ದರು ಮತ್ತುಇಂದ್ರಿಯಗಳನ್ನು ಜಯಸಿದವರಾಗಿದ್ದರು.॥೧೨॥ 
ಅಹಂಕಾರ ಮಮಕಾರಗಳನ್ನು ಗೆದ್ದಿದ್ದರು, ಕಾಮವನ್ನು ಗೆದ್ದಿದ್ದರು, ಸದಾ ಕಾಲದಲ್ಲಿಯೂ 
ಭಗವದ್ಭ್ಯಾನಾಸಕ್ತರಾಗಿದ್ದರು. ಇದಲ್ಲದೆ ಜನಗಳಿಗೆ ಅನುಗ್ರಹ ಮಾಡುವುದರಲ್ಲಿಯೇ 
ಆಸಕರಾಗಿದ್ದರು ॥। ೧೩ ॥॥ ಕ್ರೋಧ, ಲೋಭ, ಮಾತ್ಸರ್ಯಗಳನ್ನು ಬಿಟ್ಟವರೂ, ಶಾಂತರೂ, 
ಶಮಾದಿಗುಣ- (ಪರಮಾತ್ಮನ ವಿಷಯಕವಾದ ಬುದ್ಧಿ ಯುಳ್ಳವರೂ) ಗಳಿಂದ ಕೂಡಿದವರೂ, 


ಅಧ್ಯಾಯ ೧ 5 


ಪರಮಾತ್ಮನ ವಿಷಯಕವಾದ ಮಾಹಾತ್ಮ 5ಜ್ಲೌನದಿಂದ ಕೂಡಿದ ಅಚಲವಾದ ಸ್ನೇಹ (ಭಕ್ತಿ) 
ವುಳ್ಳವರೂ ಮತ್ತು ದಯಾಳುಗಳೂ ಆಗಿದ್ದರು. ॥ ೧೪ ॥ ಇವರೆಲ್ಲರೂ ವಿಷ್ಣುಸರ್ವೋತ್ತಮತ್ವ 
ಜ್ಞಾನದಿಂದ ತುಂಬಿದವರೂ ಆಗಿ ಜಗತ್ತಿಗೆ ಸ್ವಾಮಿಯೂ, ಎಲ್ಲರಿಗೂ ನಿಯಾಮಕನೂ ಮತ್ತು 
ನಿರ್ದುಷ್ಠನೂ ಆದ ಶ್ರೀಲಕ್ಷೀಪತಿಯಾದ, ಕ್ಷೀರಸಾಗರವಾಸಿಯಾದ ಮತ್ತು ಮೋಕ್ಷದಲ್ಲಿಯೂ 
ನಿಯಾಮಕನಾಗಿರುವ ನಾರಾಯಣಾಖ್ಯಪರಬ್ರಹ್ಮನನ್ನು ಧ್ಯಾನಮಾಡತಕ್ಕವರು ಮತ್ತು ನಾರಾ- 
ಯಣನ ಪಾದಗಳಲ್ಲಿಯೇ ನೆಲೆಸಿರುವ ಸುದ್ಧಢಸ್ನೇಹವುಳ್ಳವರೂ ಆಗಿದ್ದರು. ॥ ೧೫ ॥ ಇವರೆಲ್ಲರೂ 
ಜಿಂಕೆ (ಕೃಷ್ಠಮ)ಗ)ಯ ಚರ್ಮವನ್ನು ಧರಿಸಿದ್ದರು, ಜಟೆಯನ್ನು ಹೊಂದಿದ್ದರು. ಯಾವಾಗಲೂ 
ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದರು. ಜಗತ್ತಿಗೆ ಕಣ್ಣಿನಂತಿರುವ , ನಿರ್ದೋಷನಾದ ಶ್ರೀಹರಿಯನ್ನು 
ಯಾವಾಗಲೂ ಸ್ತೋತ್ರ ಮಾಡುತಿದ್ದರು. ॥ ೧೬ ॥ ಇದಲ್ಲದೆ ಇವರೆಲ್ಲರೂ ನಿದ್ದೆಯನ್ನು ಗೆದ್ದವರು, 

ಹಸಿವನ್ನು ಗೆದ್ದವರು. ಸುಖದುಃಖ, ಲಾಭಾಲಾಭ, ಜಯಾಜಯ ಮುಂತಾದ ದ್ವಂದ್ವಭಾವ- 

ಗಳಿಂದುಂಟಾಗುವ ದುಃಖಗಳನ್ನು ಗೆದ್ದವರಾಗಿದ್ದು ಈ ಚರಾಚರ ಜಗತ್ತು ಶ್ರೀಮಹಾವಿಷ್ಣುವಿನ 

ಪ್ರೇರಣೆ ಮತ್ತು ನಿಯಾಮಕತ್ವಕ್ಕೆ ಒಳಪಟ್ಟಿದ್ದೆಂಬ ಭಾವನೆಯಿಂದ ಎಲ್ಲವನ್ನೂ ಗ್ರಹಿಸತಕ್ಕ- 

ವರಾಗಿದ್ದರು. 1೧೭! ಕೆಲವರು ನೀರು ಕುಡಿದು ಜೀವಿಸುತ್ತಿದ್ದರು, ಕೆಲವರು ಕೇವಲ ಉಸಿರಾಡು- 

ವುದರಿಂದ ಬದುಕಿದ್ದರು, ಕೆಲವರು ಒಣಗಿದ ಎಲೆಗಳನ್ನುತಿಂದು ಬದುಕಿದ್ದರು. ಮತ್ತೆಕೆಲವರು ಗೆಡ್ಡೆ, 

ಬೇರುಗಳನ್ನು ತಿನ್ನುತಿದ್ದರು ಹಾಗು ಕೆಲವರು ಯಾವ ಆಹಾರವೂ ಇಲ್ಲದೆಯೇ ಇರುತ್ತಿದ್ದರು.॥೧೮॥ 

ಕೃಚ್ಛ, ಅತಿಕೃಚ್ಛ್ರ, ಪಾರಾಕ, ತಪಕ್ರಚ್ಛ್ರ, ಚಂದ್ರಾಯಣ, ಸಂತಪನಕೃಚ್ಛ, ಮೊದಲಾದ ವ್ರತ 

ಗಳಿಂದ ನಿರಂತರವೂ ತಮ್ಮ ಶರೀರ ಹಾಗು ಮನಸ್ಸುಗಳನ್ನು ಶೋಧಿಸಿಕೊಂಡಿದ್ದರು.॥೧೯ ಈ 

ರೀತಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷವೆಂಬ ನಾಲ್ಕು ವಿಧವಾದ ಪುರುಷಾರ್ಥಗಳನ್ನು 
ಪಡೆಯುವ ಉಪಾಯಕ್ಕಾಗಿಯೇ ಈ ನೈಮಿಷಾರಣ್ಯದಲ್ಲಿ (ದಂಡಕೀನದಿಯ ಪ್ರಾಂತ್ಯ) 

ಇವರೆಲ್ಲರೂ ಒಂದು ಕಡೆ ಕಲೆತು ಶ್ರೀ ಸೂತ ಪುರಾಣಿಕರನ್ನು ಈ ರೀತಿ ಪ್ರಶ್ನೆ ಮೌಡುವವರಾದರು. 

u ೨೦ 


ಯಷಯ ಊಚುಃ: 
ಸೂತ ಸೂತ ವಿದಾಂ ಶ್ರೇಷ್ಠ ವ್ಯಾಸಹಾರ್ದವಿಚಕ್ಷಣ । 
ಪರೋಪಕಾರನಿಪುಣ ಸರ್ವಶಾಸ್ತ್ರವಿಚಕ್ಟಣ || ೨೧ 1 
ವ್ಯಾಸೋಕಾನಿ ಪುರಾಣಾನಿ ತ್ಹಯಾಖ್ಯಾತಾನಿ ಯಾನಿ ಚ । 
ತೇಷು ಚೋಕಾನಿ ತೀರ್ಥಾನಿ ಯಾನಿ ಯಾನಿ ವಿಶೇಷತಃ I ೨೨ 1 
ತತ್ರ ತತ್ರ ಯಥಾಕಾಲಂ ಗತ್ವಾ ವಿಧಿಪುರಸ್ತರಮ್‌ । 
ಸೇವಿತಾನಿ ಕೃಚಿನ್ನಾಸಂ ಷಣ್ಗಾಸಂ ವತ್ತರಂ ತಥಾ || ೨೩ ॥ 
ಮಾಹಾತ್ಮ್ಯಾನಿ ಚ ಸರ್ವೇಷಾಂ ಮೋಕ್ಷದಾನಿ ಶ್ರುತಾನಿ ಚ । 
ಯಾತ್ರಾಶ್ಚತತ್ರ ತತ್ರೋಕಾಃ ಪುಣ್ಯಕಾಲಪ್ರಶಂಸಕಾಃ ॥1 ೨೪ ॥ 
ದೈನಂದಿನಾಃ ಪಾಕ್ಚಿಕಾಶ್ಚಮಾಸಿಕಾ ಯತುಜಾಸಥಾ । 
ಷಾಣ್ಮಾಸಿಕಾ ವಾರ್ಷಿಕಾಶ್ಚ ಕೃತಾವಿಧಿ ವಿಧಾನತಃ ೨೫ ॥ 


ಪ್ರಯಾಗಮಾಹಾತ್ಮ್ಯಮ್‌ 


ಮುಕ್ತಿದಾಸಪಪುರ್ಯೋ ಪಿ ತಥಾನ್ಯಾನಿ ಬಹೂನಿ ಚ । 
ಶ್ರುತಾನಿ ಪ್ರಣಿಧಾನೇನ ಸೇವಿತಾನಿ ಯಥಾಶ್ರುತಮ್‌ 
ಚರದ್ದಿಸರ್ವದಾಸ್ಕಾಭಿ: ಸರ್ವೈರವನಿಮಂಡಲೇ I 
ಚತುರ್ವಿಧಾನಿ ತೀರ್ಥಾನಿ ದೃಷ್ಟಾನಿ ತ್ವ್ಯಪಾವಶಾತ್‌ 
ಕಾನಿಚಿದ್ದೇವಖಾತಾನಿ ದೈತ್ಯಖಾತಾನಿ ಕಾನಿಚಿತ್‌ । 
ಯಷಿಖಾತಾನಿ ಚಾನ್ಯಾನಿ ಸಿದ್ಧಖಾತಾನಿ ಕಾನಿಚಿತ್‌ 
ಸಾತ್ವಿಕಾನಿ ತಥಾನ್ಯಾನಿ ರಾಜಸಾನ್ಯಪರಾಣಿ ಚ। 
ತಾಮಸಾನಿ ಚ ಮಿಶ್ರಾಣಿ ಫಲದಾನಕ್ಷಮಾಣಿ ಚ 
ಕಾಮ್ಯಾನಿ ಕಾನಿಚಿದ್ಭೂಮ್‌ ನಿಷ್ಠ್ಕಾಮ್ಯಾಣ್ಯಪರಾಣಿ ಚ। 
ಪಾಪಕ್ಷಯಕರಾಣ್ಯೇವ ತಥಾ ನೈಮಿತಿಕಾನಿ ಚ 

ಭುವಿಸ್ಥಾನಿ ದಿವಿಸ್ಥಾನಿ ಹ್ಯಂತರಿಕ್ಸಸ್ತಿತಾನಿ ಚ । 

ಪಾತಾಲಸ್ಥಾನಿ ಭಿನ್ನಾನಿ ನಾಮರೂಪವಿಭೇದತಃ 

ವೈಷ್ಣವಾನಿ ಚ ಶೈವಾನಿ ಗಾಣಪತ್ಯಾನಿ ಕಾನಿ ಚ। 

ಸೌರಾಣಿ ಶಾಕಪೀಠಾನಿ ಸದ್ಯ:ಫಲಕರಾಣ್ಯಹೋ 

ಕ್ಲಮಾ ದಯಾ ಚೇಂದ್ರಿಯಾಣಾಂ ನಿಗ್ರಹೋ ಮನಸಸ್ಪಥಾ । 
ಯತ್ನೇವನಾಚ್ಚ ಸಿದ್ಧ್ಯಂತಿ ಸತ್ವಸದ್ಧಿಸ್ತಥಾ ನೃಣಾಮ್‌ 

ಏವಂ ವಿಧಾನಿ ತೀರ್ಥಾನಿ ತ್ವನ್ಮುಖಾತ್‌ ಶೃಣ್ವತಾಂ ಚ ನಃ । 
ಸಂದೇಹೋ5ಯಂ ಸಮುತ್ತನ್ನಸ್ತೇಷಾಂ ರಾಜಾಸ್ತಿ ವಾನವಾ 
ಇದಂ ಶ್ರೇಷ್ಠಮಿದಂ ಶ್ರೇಷ್ಠಮಿತ್ಯಾಗ್ರಹಪುರಸ್ಪರಮ್‌ । 
ವಿವದಾಮೋ ವಯಂ ಸರ್ವೇ ಸಂಶಯಾಪನ್ನಮಾನಸಾಃ 
ಇದಾನೀಂ ತ್ವಾಮನುಪ್ರಾಪ್ವಾ ಸರ್ವಸಂಶಯನಾಶನಮ್‌ । 
ತ್ವಮಿಮಂ ಸಂಶಯಂ ಛಿಂಧಿ ಛೇತ್ತಾ ನಾನ್ಯೋಪಸ್ತಿ ಸುವ್ರತ 
ತ್ವಮೇತದಖಲಂ ವೇತ್ತಿ ವ್ಯಾಸಶಿಷ್ಕೋ ಯತಃ ಪ್ರಿಯಃ । 
ಪುರಾಣಸಂಹಿತಾಖ್ಯಾನೇ ಸಮರ್ಥೋ ಸಿ ಮಹಾಮತೇ 
ವೇದವ್ಯಾಸಮುನಿಸ್ಟಾಕ್ಟಾನ್ನಾರಾಯಣಕಲಾಧರಃ | 
ಶುಶ್ರುಮಶ್ಚ ಪುರಾಣೇಷು ಭವಾನ್‌ ವೈ ತೇನ ಶಾಸಿತಃ 


ತ್ವಮೇವಾತಃ ಪುರಾಣಾರ್ಥಂ ವೇತ್ತಿ ವ್ಯಾಸಮುಖೋದ್ಬವಮ್‌ I 


ನಾನ್ಯೋಪಸ್ತಿ ಭುವನೇ ತಸ್ಯ ಭವತೋಪಸ್ತಿ ವದಾಂವರಃ 
ಯಃ ಪುರಾಣಾರ್ಥವಿಲ್ಲೋಕೇ ಸರ್ವಜ್ಞಃಸ ಚ ಬುದ್ಧಿಮಾನ್‌ । 
ಸ ಶಾಂತಃ ಸರ್ವಧರ್ಮಜ್ಞಃ ಕರ್ಮಭಕ್ಷಿಸಮನ್ನಿಫಃ 


Il ೨೬ ॥ 


I ೨೭ ॥ 


| ೨೮ ॥ 


॥ ೨೯ ॥ 


11೩೦ ॥ 


11೩೧ ॥ 


WA 


11೩೩ ॥ 


11 ೩೪ ॥ 


11೩೫ ॥ 


11೩೬ I 


11೩೭ ॥ 


I ೩೮ ॥॥ 


11೩೯ ॥ 


॥1 ೪೦ 1 


ಅಧ್ಯಾಯ ೧ 7 


ವೇದವೇದಾಂಗಶಾಸ್ಟ್ರಾಣಾಂ ಸಾರಮುದ ತ್ಯ ಯತ್ನತಃ I 

ಜಗದ್ದಿತಾರ್ಥಂ ತತ್ತರ್ವಂ ಪುರಾಣೇಷೂಕವಾನ್‌ ಮುನಿಃ 11೪೧ 

ತತೃಪಾಪಾಖಲಜ್ಞಾನಂ ಸರ್ವತತ್ಪಾರ್ಥಕೋವಿದಮ್‌ | 

ತಸ್ಮಾತ್‌ ತ್ವಾಮೇವ ಪೃಚ್ಛಾಮೋ ವಯಂ ಸಂದೇಹನಾಶನಮ್‌ ॥೪೨॥ 

ಯಾನಿ ಯಾನಿ ಚ ತೀರ್ಥಾನಿ ಸಂತಿ ತೈಲೋಕ್ಯ್ಕಮಂಡಲೇ | 

ಸಮಸಫಲದಂ ಶ್ರೇಷ್ಠಂ ತೇಷ್ಟೇಕಂ ವರ್ತತೇ ನವಾ ೪೩ 1 
॥ ಇತಿ ಪ್ರಥಮೋ ನಧ್ಯಾಯಃ ॥ 


ಯಷಿಗಳು ಕೇಳಿದರು 

ಶ್ರೀವ್ಯಾಸರ ಮನೋಗತವನ್ನು ತಿಳಿದವರಲ್ಲಿ ಕುಶಲರಾದ, ಜ್ಞಾನಿಗಳಲ್ಲಿ ಶ್ರೇಷ್ಠರಾದ, 
ಪರೋಪಕಾರದಲ್ಲಿನಿಪುಣರಾದ ಮತ್ತುಎಲ್ಲ. ಶಾಸ್ತ್ರಗಳಲ್ಲಿಯೂ ಪಾರಂಗತರಾದ ಶ್ರೀ ಸೂತರೇ 
| ೨೧ 1 ತಮ್ಮಿಂದ ಉಕ್ತವಾಗಿರತಕ್ಕ ವ್ಯಾಸಪ್ರಣೀತವಾಗಿರತಕ್ಕ ಯಾವ ಯಾವ ಪುರಾಣಗಳು 
ಇವೆಯೋ ಮತ್ತು ಅವುಗಳಲ್ಲಿ ವಿಶೇಷವಾಗಿ ಯಾವ ಯಾವ ತೀರ್ಥಗಳು ಹೇಳಲ್ಪಟ್ಟಿವೆಯೋ 
॥| ೨೨ ॥ ಅಂತಹ ತೀರ್ಥಕ್ಷೇತ್ರಗಳಿಗೆ ಹೋಗಿ ವಿಧಿಪೂರ್ವಕವಾಗಿ ಅವುಗಳನ್ನು ಸೇವಿಸಿದ್ದೇವೆ; 
ಕೆಲವೆಡೆ ಒಂದು ತಿಂಗಳು, ಕೆಲೆವೆಡೆ ಆರು ತಿಂಗಳು ಮತ್ತುಕೆಲವೆಡೆ ಒಂದು ವರ್ಷಕಾಲ ಹೀಗೆ ಇದ್ದು 
ಸೇವಿಸಿದ್ದಾಯಿತು. ॥ ೨೩ ॥ ಅವುಗಳಿಗೆ ಸಂಬಂಧಪಟ್ಟ ಮಾಹಾತ್ಮೆ ಗಳು ಮೋಕ್ಷಪ್ರದ- 
ವಾದುವುಗಳು ಎಂದು ಕೇಳಲ್ಪಟ್ಟಿವೆ. ಪುಣ್ಯಕಾಲವೆಂದು ತಾವು ತಿಳಿಸಿರುವ ಕಾಲಗಳಲ್ಲಿಯೇ 
ಅವುಗಳನ್ನು ಸೇವಿಸಿ ಬಂದಿದ್ದೇವೆ. ॥ ೨೪ ।। ಒಂದು ದಿವಸ, ಪಕ್ಚ (ಹದಿನೈದು ದಿವಸ), ಮಾಸ, 
ಯತು, ಅಯನ, ವರ್ಷಗಳಲ್ಲಿ ಅನುಷ್ಠಾನ ಮಾಡಲು ಯೋಗ್ಯವಾದ ಧರ್ಮಗಳನ್ನು 
ವಿಧಾನಪೂರ್ವಕವಾಗಿ ನಡೆಸಿದ್ದೇವೆ. ॥ ೨೫ 1॥ ಮುಕ್ತಿದಾಯಕಗಳಿಂದು ಪ್ರಸಿದ್ದವಾಗಿರುವ 
ಶ್ರೀರಂಗ, ವೇಂಕಟಾದ್ರಿ, ನರನಾರಾಯಣಾಶ್ರಮ (ಚಿಕ್ಕ ಬದರೀ), ಕಾಶೀ, ಕಂಚೀ, ಅವಂತಿಕಾ, 
ಮತ್ತು ದ್ವಾರಕಾಪುರೀ ಎಂಬ ಏಳು ಕ್ಷೇತ್ರಗಳಲ್ಲಿಯೂ ಎಚ್ಚರಿಕೆಯಿಂದ ವಿಧಿವತ್ತಾಗಿ ಸೇವಾಮಾಡಿ 
ಬಂದಿದ್ದೇವೆ. ॥ ೨೬ ॥ ನಮ್ಮಿಂದ ಇಡೀ ಭೂಮಂಡಲವೇ ಸಂಚರಿಸಲ್ಪಟ್ಟಿದೆ. ಹೀಗೆ ತಮ್ಮ 
ದಯೆಯಿಂದ ಈ ಕೆಳಗೆ ಹೇಳಿರುವಂತೆ ನಾಲ್ಕು ವಿಧಗಳಾದ ತೀರ್ಥಕ್ಷೇತ್ರಗಳು ನಮ್ಮಿಂದ 
ಸಂದರ್ಶಿಸಲ್ಪಟ್ಟಿವೆ. 1೨೭ ॥ ಕೆಲವು ತೀರ್ಥಗಳು ದೇವತೆಗಳಿಂದ ಆದುವು, ಕೆಲವು ದೈತ್ಯರಿಂದ 
ಆದುವು, ಕೆಲವು ಯಷಿಗಳಿಂದ ಆದುವು, ಮತ್ತೆಕೆಲವು ಸಿದ್ಧರಿಂದ ಆದುವು. ॥೨೮ । ಕೆಲವು ಸಾತ್ವಿಕ 
ತೀರ್ಥಗಳಾದರೆ ಕೆಲವು ರಾಜಸ ಕ್ಷೇತ್ರಗಳು ಉಳಿದವುಗಳು ಮಿಶ್ರ ಕ್ಷೇತ್ರಗಳು, ಕೆಲವು ತಾಮಸ 
ಕ್ಷೇತ್ರಗಳು ಕೂಡಾ. ಇವುಗಳ ಸೇವನೆಯಿಂದ ಉಂಟಾಗುವ ಫಲಗಳೂ ಅವುಗಳಂತೆಯೇ ಸಾತ್ವಿಕ, 
ರಾಜಸ, ತಾಮಸ ಮತ್ತು ಮಿಶ್ರ. ಸಾತ್ವಿಕ ತೀರ್ಥಗಳ ಸೇವಾದಿಂದ ಮೋಕ್ಷಕ್ಕೆ ಸಾಧನವಾಗತಕ್ಕ 
ಫಲವೂ, ರಾಜಸ ತೀರ್ಥಗಳಿಂದ ಐಹಿಕ ಭೋಗಭಾಗ್ಯಾದಿಗಳೂ ಸ್ವರ್ಗವಾಸಾದಿಸುಖಗಳೂ 
ಸಿಕ್ಕರೆ ತಾಮಸದಿಂದ ಕೇವಲ ಭೋಗದ ಪ್ರಾಪ್ತಿಯಾಗಿ ನರಕಾದ್ಯನರ್ಥಗಳೂ ಲೆಕ್ಕವಿಲ್ಲದ 
ಪುನರ್ಜನ್ಮಗಳೂ ಲಭಿಸುವುವು. ॥ ೨೯ ।। ಕೆಲವು ತೀರ್ಥಗಳು ಕಾಮ್ಯಗಳಾದರೆ, ಮತ್ತೆ ಕೆಲವು 
ನಿಷ್ಕಾಮಗಳಾಗಿವೆ. ಕೆಲವು ತೀರ್ಥಗಳು ಪಾಪಕ್ಷಯಕಾರಕ ಮತ್ತು ಒಳ್ಳೆಯ ಸಾಧನಗಳಿಗೆ 
ನಿಮಿತಗಳಾಗುವುವು. ॥ ೩೦ ॥ ಕೆಲವು ಭೂಮಿಯಲ್ಲಿವೆ, ಕೆಲವು ದೇವಲೋಕದಲ್ಲಿವೆ, ಮತ್ತೆ 


8 ಪ್ರಯಾಗಮಾಹಾತ್ಮ್ಯಮ್‌ 


ಕೆಲವು ಅಂತರಿಕ್ತದಲ್ಲಿಇವೆ, ಕೆಲವು ಪಾತಾಲಲೋಕದಲ್ಲಿವೆ. ಇವುಗಳು ಬೇರೆ ಬೇರೆ ಹೆಸರು ಹಾಗೂ 
ರೂಪಗಳಿಂದ ವಿರಾಜಮಾನವಾಗಿವೆ. ॥ ೩೧ ॥ ಕೆಲವು ತೀರ್ಥಗಳು (ತೀರ್ಥಕ್ಷೇತ್ರಗಳು) 
ವೈಷ್ಣವಕ್ಟೇತ್ರಗಳು, ಕೆಲವು ಶೈವಕ್ಷೇತ್ರಗಳು, ಕೆಲವು ಗಣಪತಿಯ ಕ್ಷೇತ್ರಗಳು (ಗಾಣಪತ), ಕೆಲವು 
ಸೂರ್ಯಸರ್ವೋತ್ತಮತತ್ವಗಳಿಂದ ಪ್ರಸಿದ್ಧವಾದವುಗಳು. ಕೆಲವು (ವಂಗದೇಶದ ತೀರ್ಥಕ್ಷೇತ್ರ - 
ಗಳಂತೆ) ಶಾಕಮತಪ್ರವರ್ತಕಗಳಾಗಿ ಶಕ್ತಿಯೇ ಜಗತ್ತನ್ನು ಸೃಷ್ಟಿ ಮಾಡುವಳೆಂಬ ತತ್ವಕ್ಕೆ 
ಸಂಬಂಧಪಟ್ಟವು. ವೈಷ್ಣವಕ್ಷೇತ್ರಗಳನ್ನು ಬಿಟ್ಟು ಅನ್ಯದೇವತಾಕ ತೀರ್ಥಕ್ಷೇತ್ರಗಳ ಸೇವನೆಯಿಂದ 
ಶೀಘ್ರಫಲಗಳುಂಟಾಗಿ ಐಹಿಕ ಭೋಗ ಭಾಗ್ಯಗಳು ಲಭಿಸಿ ಕೊನೆಗೆ ನರಕಾದ್ಯನರ್ಥಗಳಲ್ಲಿ 
ಪರ್ಯವಸಾನವಾಗುತ್ತದೆ ವೈಷ್ಣವಕ್ಷೇತ್ರಗಳು ಮನಃಶುದ್ಧಿಯನ್ನುಕೊಟ್ಟು ಉತ್ತರೋತ್ತರ ಉತ್ತಮ 
ಫಲಪ್ರದಗಳಾದ ಸಾಧನೆಗಳಿಗೆ ಅನುಕೂಲ ಮಾಡಿಕೊಡುವುವು. ॥। ೩೨ ।। ಉತ್ತಮ ಸಾಧನೆಗೆ 
ಬೇಕಾಗಿರುವುದು ಸಹಿಷ್ಣುತೆ, ಪರರ ಬಗ್ಗೆ ಅನುಕಂಪ ಮತ್ತುಇಂದ್ರಿಯಗಳ ಮತ್ತುಮನಸಿನ ನಿಗ್ರಹ.. 
ತೀರ್ಥಕ್ಷೇತ್ರಗಳ ಸೇವನೆಯಿಂದ ಇವುಗಳ ಹಾಗು ಜ್ಞಾನಬಲಗಳ ಸಿದ್ಧಿಯುಂಟಾಗುತ್ತದೆ. ॥೩೩ ॥1 
ಇಂಥಾ ಅನೇಕ ತೀರ್ಥಗಳನ್ನು ನಿಮ್ಮ ಮುಖದಿಂದ ಕೇಳಿದ್ದೇವೆ. ಆದ್ದರಿಂದ ನಮಗೆ ಈ 
ಕ್ಷೇತ್ರಗಳಲ್ಲೆಲ್ಲಾ ಯಾವುದು ಶ್ರೇಷ್ಠವಾದುದು ಎಂದು ತಿಳಿಯಲಿಲ್ಲ ನಾವೆಲ್ಲರೂ 
ಸಂಶೆಯಗ್ರಸರಾಗಿ ಒಬ್ಬರಿಗೊಬ್ಬರು, ""ಇದೇ ಶ್ರೇಷ್ಠವಾದುದು, ಇದೇ ಶ್ರೇಷ್ಠವಾದುದು,'' 
ಎಂದು ಆಗ್ರಹಪೂರ್ವಕವಾಗಿ ವಾದವಿವಾದ ಮಾಡುತಿರುತ್ತೇವೆ.11೩೪-೩೫।॥ ಎಲ್ಲಾ ಬಗೆಯ 
ಸಂಶಯದ ನಿವಾರಣೆಗಾಗಿ ತಮ್ಮನ್ನು ನಾವು ಸಮೀಪಿಸಿದ್ದೇವೆ. ತಾವು ಈ ಸಂಶಯವನ್ನು 
ಪರಿಹಾರಮಾಡಬೇಕು. ತಮ್ಮನ್ನು ಬಿಟ್ಟುಈ ಸಂಶಯವನ್ನು ಹೋಗಲಾಡಿಸುವವರು ಮತ್ತೊಬ್ಬರು 
ಇಲ್ಲ ॥ ೩೬ ॥ ಕಾರಣ, ತಾವು ಸಾಕ್ಸಾತ್‌ ಶ್ರೀವೇದವ್ಯಾಸರ ಶಿಷ್ಯರಾಗಿದ್ದು ಅವರಿಗೆ ಬೇಕಾದವ- 
ರಾಗಿದ್ದೀರಿ ಮತ್ತು ಪುರಾಣಗಳು ಮತ್ತು ಸಂಹಿತೆಗಳ ಬಗ್ಗೆ ತಮಗೆ ಶ್ರೀವ್ಯಾಸರು ಉಪದೇಶ 
ಮಾಡಿದ್ದಾರೆ ಮತ್ತು ತಾವು ಮಹಾಮೇಧಾವಿಗಳು. ॥ ೩೭ ॥ ಸಾಕ್ಟಾತ್‌ ನಾರಾಯಣನ 
ಅವತಾರರಾದ ಶ್ರೀವ್ಯಾಸರೇ ತಮಗೆ ಸಕಲ ಪುರಾಣಗಳನ್ನು ಉಪದೇಶಮಾಡಿದ್ದಾರೆಂದು ನಾವು 
ಕೇಳಿದ್ದೇವೆ. ॥ ೩೮ ॥ ಅದಲ್ಲದೆ ಶ್ರೀವ್ಯಾಸಮುಖದಿಂದಲೇ ತಾವು ಸಕಲಪುರಾಣಗಳನ್ನು 
ಉಪದೇಶಪಡೆದಿದ್ದೀರಿ. ಮೂರು ಲೋಕಗಳಲ್ಲಿ ತಮ್ಮನ್ನು ಬಿಟ್ಟರೆ ಬೇರೆ ಯಾರು ತಾನೇ 
ಉಪದೇಶಮಾಡುವವರಲ್ಲಿ ಸಮರ್ಥರಿದ್ದಾರೆ? ॥ ೩೯ ॥ ಇದಲ್ಲದೆ ಯಾರು ಯಥಾರ್ಥವಾಗಿ 
ಪುರಾಣಗಳ ಅರ್ಥವನ್ನು ತಿಳಿದಿದ್ದಾರೆಯೋ ಅವರೇ ಸರ್ವಜ್ಞರು, ಅವರೇ ಬುದ್ಧಿವಂತರು, 
ಅವರೇ ಶಾಂತರು, ಸಾತ್ವಿಕರು, ಎಲ್ಲ ಬಗೆಯ ಧರ್ಮದ ಜ್ಞಾನವುಳ್ಳವರು ಮತ್ತು ಪರಮಾತ್ಮ- 
ವಿಷಯಕವಾದ ಸುದೃಢಭಕ್ತಿಯಿಂದಲೂ ಮತ್ತು ಸಾಧನೆಗೆ ಆವಶ್ಯಕವಾದ ಕರ್ಮ ಮತ್ತು 
ವೈರಾಗ್ಯದಿಂದಲೂ ಕೂಡಿರುವವರು. ॥ ೪೦ ॥। ಭಗವಾನ್‌ ವ್ಯಾಸರು ವೇದ, ವೇದಾಂಗಗಳಾದ 
ಶಿಕ್ಪಾ, ವ್ಯಾಕರಣ, ಛಂದಸ್ಸು ನಿರುಕ್ತ ಜ್ಯೋತಿಷ ಮತ್ತು ಕಲ್ಪ ಎಂಬ ಆರು ವೇದಾಂಗಗಳ 
ದೆಶೆಯಿಂದಲೂ, ಬ್ರಹ್ಮಮೀಮಾಂಸಾಶಾಸ್ತ್ರ ಪಂಚರಾತ್ರ, ಮೂಲರಾಮಾಯಣ, ಭಾರತ 
ಇವುಗಳಿಂದಲೂ ಸಾರವನ್ನು ಸಂಗ್ರಹಿಸಿ ಪುರಾಣಗಳನ್ನು ಜಗತ್ತಿನ ಹಿತಕ್ಕೋಸ್ಕರ ರಚನೆ 
ಮಾಡಿದ್ದಾರೆ. 11೪೧ ॥ ಆದ್ದರಿಂದ ಭಗವಾನ್‌ ಶ್ರೀವ್ಯಾಸರ ಕೃಪೆಗೆ ಪಾತ್ರರಾಗಿರುವ ಮತ್ತು ಸಕಲ 
ಯಥಾರ್ಥಜ್ಞಾನಗಳಲ್ಲಿ ಕೋವಿದರೂ ಆದ ತಮ್ಮನ್ನೇ, ನಮ್ಮ ಸಂಶಯದ ನಿವಾರಣೆಗಾಗಿ ಪ್ರಶ್ನೆ 
ಮಾಡುತ್ತಿದ್ದೇವೆ. ೪೨ ।। ಅದು ಏನೆಂದರೆ 


ಅಧ್ಯಾಯ ೧ 9 


"ಮೂರು ಲೋಕಗಳಲ್ಲಿಯಾವ ಯಾವ ಫಲಪ್ರದಾಯಕ ತೀಥಕ್ಷೇತ್ರಗಳು ಇವೆಯೋ 
ಅವುಗಳಲ್ಲಿ ಸಮಸ್ತಫಲಪ್ರದವಾದ, ಅತಿಶ್ರೇಷ್ಠವಾದ ಮತ್ತು ಶ್ರೇಷ್ಠತಮವಾದ ಒಂದೇ ಒಂದು 
ತೀರ್ಥವಿರುವುದೇ 9 ಇದ್ದರೆ ಅದು ಯಾವುದು 9'' ಎಂದು. ॥೪೩ ।। 


॥ ಒಂದನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ದ್ವಿಶೀಯೋತಧ್ಯಾಯಃ 11 ೨ ॥॥ 


ಶೌನಕ ಉವಾಚ 
ಅಥಾನ್ಯದಪಿ ಪೃಚ್ಛಾಮೋ ವಯಂ ಸಂದೇಹನಾಶನಮ್‌ । 
ಕೃಪಯಾ ಸರ್ವಜಂತೂನಾಂ ವದ ವಿದ್ವಾನ್‌ ಯತೋ ಭವಾನ್‌ ॥೦॥ 
ಅಷ್ಟೌ ದಿಕ್ತತಯಃ ಸೂತ ಯೇ ಚಾನ್ಯೇ ದೇವತಾಗಣಾಃ । 


ಸರ್ವೇಷಾಂ ಶ್ರೂಯತೇ ತೇಷಾಂ ರಾಜಾ ಕಿಲ ಶತಕ್ರತುಃ 1೨ 
ರುದ್ರಾಣಾಂ ಶಂಕರೋ ರಾಜಾ ನಕ್ರಾಣಾಂ ಚ ಚಂದ್ರಮಾಃ । 
ಪರ್ವತಾನಾಂ ಗಿರಿರ್ಮೇರುರ್ನದೀನಾಂ ಸಾಗರಸ್ತಥಾ [EW 
ಆದಿತ್ಯಾನಾಂ ಪತಿರ್ವಿಷ್ಣುರ್ಜ್ಯೋತಿಷಾಮಶ್ಚಿನೀಪತಿಃ | 

ಯಕ್ಚಾಣಾಂ ರಾಜರಾಜಶ್ಚ ಮರೀಚಿರ್ಮರುತಾಂ ಪತಿಃ 11೪॥ 
ವೇದಾನಾಮಧಿಪಃ ಸಾಮ ವಸೂನಾಂ ಪಾವಕಸಥಾ । 
ಜಪಯಜ್ಞಶ್ಚಯಜ್ಞಾನಾಂ ಸ್ರೋತಸಾಂ ಜಾಹ್ನವೀ ತಥಾ 1೫ 
ಪುರೋಧಸಾಂ ಗುರೂ ರಾಜಾ ದೇವರ್ಷೀಣಾಂ ಚ ನಾರದಃ । 
ಕಪಿಲಸರ್ವಸಿದ್ದಾನಾಂ ದ್ರುಮಾಣಾಂ ಚಲಪತ್ರಕಃ ॥೬॥ 
ಉಚ್ಚಿಶ್ರ ವಾಸಥಾಶ್ವಾನಾಮಿಭೇಶೋ 5 ಭ್ರಮುವಲ್ಲಭಃ । 

ಆಯುಧಾನಾಂ ವಜ್ರರಾಜೋ ಧೇನೂನಾಂ ಕಾಮಧುಕಥಾ ೭ 
ಅನಂತಸರ್ವನಾಗಾನಾಂ ಸರ್ಪಾಣಾಂ ವಾಸುಕಿಸಥಾ । 

ವಿಹಂಗಾನಾಂ ವಿಷ್ಣುರಥಃ ಪಶೂನಾಂ ಕೇಸರೀ ತಥಾ 1೮ ॥ 


ಮಾಸಾನಾಂ ಮಾರ್ಗಶೀರ್ಷಶ್ವ ಯತೂನಾಂ ಕುಸುಮಾಕರ: । 
ವರ್ಣಾನಾಂ ಬ್ರಾಹ್ಮಣೋ ರಾಜಾ ಆಶ್ರಮಾಣಾಂ ಚತುರ್ಥಕ ೯ ॥ 
ಹೃಷೀಕಾನಾಂ ಮನೋ ರಾಜಾ ರುಷಾಣಾಂ ಮಕರಸಥಾ । 


ಬ್ರಹ್ಮರ್ಷೀಣಾಂ ಪತಿರ್ವ್ಯಾಸಃ ಪ್ರಹ್ನಾದಃ ಸುರವಿದ್ವಿಷಾಮ್‌ ॥ ೧೦॥ 
ಅಕಾರಶ್ಚಾಕರಾಣಾಂ ಸ್ಯಾದ್ವನಾನಾಂ ನಂದನಂ ತಥಾ । 

ಸ್ವರ್ಮ್ವಮಾಣಾಂ ಪಾರಿಜಾತಃ ನರಾಣಾಂ ಪುರುಷೋತ್ತಮಃ ೧೧ ॥ 
ಪುರಾಣಾನಾಂ ಭಾಗವತಂ ವರ್ಷಾಣಾಂ ಭಾರತಂ ತಥಾ । 

ಶಾಸ್ಟ್ರಾಹಾಂ ಪರಮೀಮಾಂಸಾ ಸರಸಾಂ ಮಾನಸಂ ಸರಃ I ೧೨ ॥ 
ಪ್ರಜಾಪತೀನಾಂ ದಕ್ಕಶ್ಚರತ್ನಾನಾಂ ಪದ್ಧರಾಗಕಃ | 

ಧಾತೂನಾಂ ಕಾಂಚನಂ ರಾಜಾ ಫಲ್ಗುನಶ್ಚ ಧನುಷ್ಠತಾಮ್‌ HW ೧೩ ॥॥ 


ಚೂಡಾಮಣಿಶ್ಚ ಭೂಷಾಣಾಂ ಸಸ್ಯಾನಾಂ ಶಾಲಯಸಥಾ । 


ಬ್ರಹ್ಮಾನಂದಶ್ಚಹರ್ಷಾಣಾಂ ಕ ಬ್ರಹ್ನಸಾತ್ಲುಟಮ್‌ ॥ ೧೪ ॥ 


ಅಧ್ಯಾಯ೨ 11 
ಏವಂ ಸರ್ವೇಷು ಭಾವೇಷು ರಾಜಾ ಸರ್ವತ್ರ ದಶ್ನತೇ । 


ಹ 

ತಥಾ ಸಮಸತೀರ್ಥಾನಾಂ ರಾಜಾ ಕಿಂ ವರ್ತತೇ ಸ ॥ ೧೫ ॥ 
ರಾಜನೇ ತಾವದನ್ಯಾನಿ ಸ್ವಮಹಿಮ್ನೋ ಬಹೂನ್ಯಪಿ । 

ಯಾವನ್ನ ರಾಜತೇ ರಾಜಾ ನ ತಥಾ ತಸ್ಯ ರಾಜತೇ 1 ೧೬ ॥ 
ಅರಾಜಕೇನ ನಿಷ್ಠಾ ಸ್ಯಾತ್ವವೃತಿರ್ವಿಧಿಚೋದಿತಾ । 

ಫಲವಿಹ್ವಲತಾಜಸ್ರಂ ಸರ್ವೇಷಾಂ ಫಲಸಂಶಯಃ ॥ ೧೭ ॥ 
ಸದಾ ಸಮಸತೀರ್ಥಾನಾಂ ಸಮಸ್ತಫಲದಾಯಕಃ । 

ರಾಜಾ ನೈವ ಶ್ರತೋತಸ್ಥಾಭಿರತಃ ಸಂದೇಹಮಾಗತಾಃ 1 ೧೮ ॥ 


ನಿಯಂತಾರಂ ವಿನಾ ಕಿಂಚಿತತ್ಯಾರ್ಯಂ ನೈವ ಸಿದ್ಧ ತಿ! 

ಅತಃ ಸರ್ವೇ ಭವಂತಂ ವೈ ಪೃಚ್ಛಾಮೋ ರೋಮಹರ್ಷಣಮ್‌ ॥ ೧೯ ॥ 
ತೀರ್ಥರಾಜಂ ವಿನಿಶ್ಚಿತ್ಯ ಸರ್ವೇಷಾಮನುಕೀರ್ತಯ । 

ವದ ನಃ ಶ್ರದ್ಧಧಾನಾನಾಂ ಗುರುಲಬ್ಬಂ ಮಹಾಮತೇ ॥ ೨೦ ॥ 


॥। ಎರಡನೆಯ ಅಧ್ಯಾಯವು ॥ 


ಶೌನಕಾದಿಗಳು ಹೇಳಿದರು 

ಸಂದೇಹ ಪರಿಹಾರವಾಗತಕ್ಕ ಬೇರೆ ಬೇರೆ ವಿಷಯಗಳನ್ನೂ ನಾವು ಕೇಳಬಯಸುತ್ತೇವೆ. 
ತಾವು ಎಲ್ಲವನ್ನೂ ತಿಳಿದವರು. ಎಲ್ಲ ಜೀವಿಗಳಿಗೂ ಉಪಯೋಗವಾಗುವ ಈ ವಿಷಯಗಳನ್ನು 
ದಯೆಮಾಡಿ ಹೇಳಿರಿ. ॥ ೧ ॥ 

ದಿಕ್ಷಾಲಕರು ಎಂಟು ಮಂದಿ (ಇಂದ್ರ, ಅಗ್ನಿ, ಯಮ, ನಿರ್ಯತಿ, ವರುಣ, ವಾಯು, 
ಕುಬೇರ ಮತ್ತು ಈಶಾನ) ಇವರುಗಳಿಗೂ ಮತ್ತು ಎಲ್ಲ ದೇವತಾಗಣಗಳಿಗೂ ಇಂದ್ರನೇ 
ರಾಜನೆಂದು ನಾವು ಕೇಳಿದ್ದೇವೆ. ॥ ೨ ॥॥ ಹನ್ನೊಂದು ರುದ್ರರುಗಳಿಗೆ ಮಹಾರುದ್ರದೇವರು 
ಅಧಿಪತಿಯು. ಚಂದ್ರನು ನಕ್ಷತ್ರಗಳಿಗೆ ರಾಜನು. ಮೇರುವು ಪರ್ವತಗಳಿಗೆ ರಾಜನು, ಸಾಗರನು 
ನದಿಗಳಿಗೆ ರಾಜನು. ॥। ೩ ।। ದ್ವಾದಶಾದಿತ್ಯರಿಗೆ ಶ್ರೀಮಹಾವಿಷ್ಣುವೇ ರಾಜನು, ನಕ್ಷತ್ರ ಮತ್ತು 
ಗ್ರಹಾದಿಗಳಿಗೆ ಸೂರ್ಯನು(ಅಶ್ವಿನೀಪತಿಯು) ರಾಜನು. ಯಕ್ಷರಿಗೆ ಕುಬೇರನೂ, 
ಮರುದ್ಗಣಗಳಿಗೆ ಮರೀಚಿಯೂ ॥೪1। ವೇದಗಳಿಗೆ ಸಾಮವೂ (ಸಾಮವೇದ), ಅಷ್ಟವಸುಗಳಿಗೆ 
ಅಗ್ನಿಯೂ (ಪಾವಕ), ಯಜ್ಞಗಳಿಗೆ ಜಪವೂ, ಗಂಗೆಯು ನದಿಗಳಿಗೂ ॥ ೫ ॥ ಪುರೋಹಿತ- 
ರುಗಳಿಗೆ ಬೃಹಸ್ಪತಿಯೂ, ದೇವಯಷಿಗಳಿಗೆ ನಾರದರೂ, ಕಪಿಲಮಹಾಮುನಿಯು ಎಲ್ಲ 
ಸಿದ್ದರಿಗೂ, ಮರಗಳಿಗೆ ಅಶ್ವತ್ಥ(ಅರಳಿ)ವೂ, ॥ ೬ ॥ ಕುದುರೆಗಳಿಗೆ ಉಚ್ಚೆಃಶ್ರವಸ್ಸೂ ಆನೆಗಳಿಗೆ 
ಐರಾವತವೂ, ಆಯುಧಗಳಿಗೆ ವಜ್ರಾಯುಧವೂ, ಹಸುಗಳಿಗೆ ಕಾಮಧೇನುವೂ, 1೭1 ಎಲ್ಲ 
ಬಗೆಯ ನಾಗಗಳಿಗೆ ಶೇಷನೂ, ಸರಿಯುವ ಸರ್ಪಗಳಿಗೆ ವಾಸುಕಿಯೂ, ಪಕ್ಷಿಗಳಿಗೆ ಗರುಡನೂ, 
ಮೃಗಗಳಿಗೆ ಸಿಂಹವೂ, ॥ ೮ ॥ ಮಾಸಗಳಿಗೆ ಮಾರ್ಗಶಿರಮಾಸವೂ, ಯತುಗಳಿಗೆ ವಸಂತವೂ, 
ನಾಲ್ಕು ವರ್ಣಗಳಲ್ಲಿ (ಬ್ರಹ್ಟ ಕ್ಚತ್ರಿಯ, ವೈಶ್ಯ ಮತ್ತು ಶೂದ್ರ) ಬ್ರಾಹ್ಮಣ ವರ್ಣವಾ, ನಾಲ್ಕು 


12 ಪ್ರಯಾಗಮಾಹಾತ್ಮ್ಯಮ್‌ 


ಆಶ್ರಮಗಳಲ್ಲಿ (ಬ್ರಹ್ಮಚರ್ಯ, ಗೃಹಸ್ಟ್ರ ವಾನಪ್ರಸ್ಥ ಮತ್ತು ಸನ್ಯಾಸ) ನಾಲ್ಕನೆಯದಾದ 
ಸನ್ಯಾಸಾಶ್ರಮವೂ, ॥ ೯ ॥ಟ। ವಾಕ್‌, ಪಾಣಿ, ಪಾದ, ಪಾಯು ಮತ್ತು ಗುದ ಎಂಬ ಐದು 
ಕರ್ಮೇಂದ್ರಿಯಗಳಿಗೂ ಮತ್ತು ಕಣ್ಣು ಮೂಗು, ನಾಲಿಗೆ, ಕಿವಿ ಮತ್ತು ಚರ್ಮ ಎಂಬ ಐದು 
ಜ್ಞಾನೇಂದ್ರಿಯಗಳಿಗೂ ಮನಸ್ಸು (ಇದು ಒಂದು ಇಂದ್ರಿಯ), ಜಲ ಜಂತುಗಳಿಗೆ 
ಮೊಸಳೆಯೂ,ಬ್ರಹ್ಮರ್ಷಿಗಳಲ್ಲಿ ಶ್ರೀವೇದವ್ಯಾಸರೂ, ಅಸುರರಲ್ಲಿ ಪ್ರಹ್ಲಾದರಾಜರೂ, ॥ ೧೦ ॥ 
ಅಕ್ಷರಗಳಲ್ಲಿ "ಅ'ಕಾರವೂ, ವನಗಳಲ್ಲಿ ದೇವಲೋಕದ ನಂದನವನವೂ, ದೇವಲೋಕದ 
ಮರಗಳಲ್ಲಿಪಾರಿಜಾತವೂ, ಚೇತನರಲ್ಲಿ ಪುರುಷೋತ್ತಮನು ಆದ ಶ್ರೀರಾಮಚಂದ್ರನು (ಕ್ಷರಾ- 
ಕ್ಷರಪುರುಷರುಗಳಿಗಿಂತ ಉತ್ತಮನಾದ ಶ್ರೀನಾರಾಯಣನು) ॥ ೧೧ ॥ ಪುರಾಣಗಳಲ್ಲಿ ಭಾಗವತವೂ, 
ಭೂಭಾಗಗಳಲ್ಲಿಭಾರತದೇಶವೂ, ಶಾಸ್ತ್ರಗಳಲ್ಲಿ ಬ್ರಹ್ಮಮೀಮಾಂಸಾಶಾಸ್ತ್ರವೂ, ಸರೋವರಗಳಲ್ಲಿ 
ಮಾನಸಸರೋವರವೂ ॥ ೧೨ ॥ ಪ್ರಜಾಪತಿಗಳಲ್ಲಿ ದಕ್ಷಪ್ರಜೇಶ್ವರರೂ, ರತ್ನಗಳಲ್ಲಿ ಪದ್ಧರಾಗ- 
ಮಣಿಯೂ ಧಾತುಗಳಲ್ಲಿಬಂಗಾರವೂ, ಧನುರ್ಧಾರಿಗಳಲ್ಲಿಅರ್ಜುನನೂ, ॥। ೧೩ ॥ ಆಭರಣ- 
ಗಳಲ್ಲಿಶಿರೋರತ್ನವೂ, ಪೈರುಗಳಲ್ಲಿ ಭತವೂ, ಹರ್ಷದಲ್ಲಿ ಬ್ರಹ್ಮಸಾಕ್ಟಾತ್ಕಾರ- ದಿಂದ ಉಂಟಾಗುವ 
ಬ್ರಹ್ಮಾನಂದವೂ, ಯುಕ್ತಿಗಳಲ್ಲಿವೇದಾಧೀನನಾದ ಯುಕ್ತಿಯು ಶ್ರೇಷ್ಠರಾಜರಂತೆ ವಿರಾಜಮಾನ- 
ವಾಗಿವೆ. ॥ ೧೪ ॥ ಹೀಗೆ ಎಲ್ಲವಸ್ತುಗಳಲ್ಲಿಯೂ ಒಂದೊಂದು ಶ್ರೇಷ್ಠವಸ್ತುಗಳನ್ನುನೋಡಿದ್ದೇವೆ. 
ಇದರಂತೆ ಎಲ್ಲತೀರ್ಥಗಳಿಗೂ ಒಂದು ಅತಿಶ್ರೇಷ್ಠವಾದ ""ರಾಜಾ'' ಎಂಬ ಪದವಿಗೆ ಅರ್ಹವಾದ 
ಒಂದು ತೀರ್ಥರಾಜನು ಇದ್ದಾನೆಯೇ ? ಅಥವಾ ಇಲ್ಲವೇ ? ॥ ೧೫ ॥1 


ಎಲ್ಲಿಯವರೆಗೆ ರಾಜನು ತನ್ನರಾಜತ್ವದಿಂದ ಶೋಭಿಸುವುದಿಲ್ಲವೋ ಅಲ್ಲಿಯವರೆಗೆ ಬೇರೆ 
ವಸ್ತುಗಳು ಶೋಭಾಯಮಾನವಾಗಿ ಕಂಗೊಳಿಸುತ್ತಿರುತ್ತವೆ. ರಾಜನು ಶೋಭಿಸುತ್ತಿರಲು ಇವುಗಳ 
ಶೋಭೆಯು ಕಳೆಗುಂದುತ್ತವೆ. ಒಂದು ರಾಜ್ಯಕ್ಕೆ ರಾಜನಿಲ್ಲದೆ ಅರಾಜಕತೆಯು ಉಂಟಾದರೆ 
ಸ್ವಾಭಾವಿಕವಾಗಿ ಶಾಸ್ಟೊ ೀಕವಾದ ಕರ್ಮಾಚರಣೆಗಳಲ್ಲಿ ನಿಷ್ಠೆಯು ಕಡಿಮೆಯಾಗುವುದು ಮತ್ತು 
ಸತ್ಕಾರ್ಯಗಳಲ್ಲಿಫಲವು ಸಂದೇಹಾಸ್ಪದವಾಗಿ ಪ್ರವೃತ್ತಿಯೂ ಕುಂಠಿತವಾಗುವುದು. ॥ ೧೬-೧೭॥ 

ಯಾವಾಗಲೂ ಎಲ್ಲತೀರ್ಥಗಳ ಫಲಗಳನ್ನೂ ತಾನೇ ಕೊಡತಕ್ಕ ತೀರ್ಥಕ್ಷೇತ್ರದ ಹೆಸರನ್ನು 
ನಾವು ಕೇಳಿಯೇ ಇಲ್ಲ; ನೋಡಿಯೂ ಇಲ್ಲ; ಆದ್ದರಿಂದ ಸಂದೇಹವುಂಟಾಗಿದೆ. ॥ ೧೮ ॥ ಒಬ್ಬ 
ನಿಯಂತಾ ಅಥವಾ ನಿಯಾಮಕನಿಲ್ಲದಿದ್ದರೆ ಸತ್ಕಾರ್ಯಗಳು ಸಿದ್ಧಿಸಲಾರವು. ಆದ್ದರಿಂದ 
ನಾವೆಲ್ಲರೂ ಸೇರಿ ತಮ್ಮನ್ನು ಪ್ರಾರ್ಥಿಸುತ್ತಿದ್ದೇವೆ. ನಿಮ್ಮ ಗುರುಗಳ ಉಪದೇಶಾನುಸಾರಿಯಾದ 
ಒಂದು ತೀರ್ಥರಾಜನನ್ನು ನಿಶ್ಚಯಮಾಡಿ ನಮಗೆಲ್ಲರೂ ಉಪದೇಶ ಮಾಡಿರಿ. ಹೀಗೆಂದು 
ಶೌನಕಾದಿಗಳು ಶ್ರೀ ಸೂತ ಪುರಾಣಿಕರನ್ನು ಕುರಿತು ಬಿನ್ನವಿಸಿದರು. ೧೯-೨೦ I 


ಶ್ರೀಸೂತಪುರಾಣಿಕರು ಶೌನಕಾದಿಗಳಿಗೆ ಈ ರೀತಿ ಉಪದೇಶ ಮಾಡಿದರು 
ಸೂತ ಉವಾಚ 
ಗುರೂನ್ನತ್ವಾ ಗುರೂನ್ನತ್ವಾ ಗುರೂನ್ನತ್ವಾ ಮಹರ್ಷಯಃ । 
ಯದ್ವದಾಮಿ ಬುದ್ಧೆಸತ್ರ ತಥ್ಯಂ ತಥ್ಯಂ ವಿಚಾರ್ಯತಾಮ್‌ 1 ೨೧ ॥ 
ಗುರುಃ ಪ್ರಮಾಣಂ ಗುರುರೇವ ಕಾರಣಂ 
ಜ್ಞಾನಂ ಗುರುಃ ಸರ್ವಸುಖಸ್ಯ ಸಾಧನಂ । 


ಅಧ್ಯಾಯ ೨ 13 


ಗುರೋಃ ಪರಂ ನಾಸ್ತಿ ವಿಚಿತ್ರಭೂಷಣಂ 
ತಂ ವ್ಯಾಸವರ್ಯಂ ಸ್ವಗುರುಂ ನಮಾಮಿ ॥| ೨೨ n 
ಭವಂತಿ ತೇತೇ ಕೃಪಯಾಖಲಾರ್ಥಾ 
ಯೇನ್ಯೆ ರಲಭ್ಯಾಃ ಬಹುಜನ್ಮಭಿರ್ವಾ | 
ಸರ್ವೇಪ್ಯನರ್ಥಾಶ್ಚಲಯಂ ಪ್ರಯಾಂತಿ 
ತಂ ವ್ಯಾಸವರ್ಯಂ ಪ್ರಣಮಾಮಿ ಸದ್ಗುರುಮ್‌ ॥ ೨೩ ॥ 
ಮಹ್ಯಂ ಶ್ರೀವ್ಯಾಸಗುರುಣಾ ಲೋಕಾನಾಮುದ್ದಿಧೀರ್ಷಯಾ । 
ಅಷ್ಟಾದಶಪುರಾಣಾನಿ ಕಥಿತಾನ್ಯನುಕಂಪಯಾ I ೨೪ ॥ 
ಪ್ರಸಾವೇ ತತ್ರ ಭೂತಾ ಯಾಃ ವರ್ತಮಾನಾಶ್ಚ ಭಾವಿನೀಃ । 
ಸಮಕ್ಷಂ ಪರಯಾ ಭಕಾ oF ಹ್ಯಶೌಷಮನಘಾಃ ಕಥಾಃ ।1 ೨೫ ॥ 
ತಸ್ನಿನ್ನವಸರೇ$ತ್ರಾರ್ಥೇ ಗುರುಸಂಪ್ರಾರ್ಥಿತೋ ಮಯಾ । 
ಸ ಹೋವಾಚ ಕ್ಷಣಂ ಧ್ಯಾತ್ವಾ ನೇತ್ರೇ ಚೋನ್ನೀಲ್ಕಮಾಮಿತಿ ॥೨೬॥ 


ಸೂತರು ಹೇಳುತಾರೆ 

""ಗುರುಗಳನ್ನು, ಪರಮಗುರುಗಳನ್ನು, ಆದಿಮೂಲಗುರುಗಳನ್ನು ನಮಸ್ಕರಿಸಿ, ಹೇ 
ಮಹರ್ಷಿಗಳೇ! ನಾನು ಏನನ್ನು ಹೇಳುವೆನೋ ಅವುಗಳ ಯಾಥಾರ್ಥ್ಯವನ್ನು ವಿದ್ವಾಂಸರು- 
ಗಳಾಗಿರುವ ತಾವೇ ವಿಚಾರಮಾಡಿರಿ. ।। ೨೧ ॥ ಗುರೂಪದೇಶವು ಎಲ್ಲದಕ್ಕೂ ಪ್ರಮಾಣವು. 
ಗುರುಗಳ ಜ್ಞಾನದ ಅಗಾಧತೆಯೇ ಇದಕ್ಕೆ ಕಾರಣ. ಗುರುಗಳೇ ನಮ್ಮ ಜ್ಞಾನ ಅಂದರೆ ಅವರ 
ಉಪದೇಶದಿಂದಲೇ ನಮಗೆ ಜ್ಞಾನಪ್ರಾಪ್ತಿಯಾಗುವುದು. ಗುರುಗಳಿಗಿಂತ ಶ್ರೇಷ್ಠವಾದುದು 
ಮತ್ಯಾವುದೂ ಇಲ್ಲ, ನಮ್ಮ ಸರ್ವಸುಖಕ್ಕೆ (ಮೋಕ್ಷಸುಖಕ್ಕೂ) ಗುರುಗಳೇ ಕಾರಣ. (ಗುರುವಿಂದ 
ಬಂಧನ ಬಯಲು ಸರ್ವಜ್ಞ) ಆದ್ದರಿಂದ ವೇದವ್ಯಾಸರೆಂಬ ಹೆಸರಿನಿಂದ ವಿರಾಜಮಾನ- 
ರಾಗಿರುವ ನಮ್ಮಗುರುಗಳಿಗೆ ನಮಸ್ಕರಿಸುತ್ತೇನೆ''. ॥1೨೨ ॥1 

ಗುರುಗಳ ಕೃಪೆಯಿಂದ ಮುಕ್ತಿಯೂ ಸೇರಿ ಸಕಲ ಇಷ್ಟಾರ್ಥಗಳೂ ಲಭಿಸುತ್ತವೆ. ಬಹುಜನ್ಮಗಳ 
ಸಾಧನೆಯಿಂದಲೂ ಕೂಡ ಈ ಇಷ್ಟುರ್ಥಗಳು ಒದಗಲಾರವು. ಇದಲ್ಲದೆ ಪಾಪಗಳಿಂದ 
ಪ್ರಾಪ್ಯವಾಗುವ ಸಕಲ ಅನರ್ಥಗಳೂ ಗುರು ಕೃಪೆಯಿಂದ ನಿವಾರಣೆಯಾಗುವುವು. ಅಂಥಾ 
ಉತ್ತಮಗುರುಗಳಾದ ವೇದವ್ಯಾಸರನ್ನುನಮಸ್ಕರಿಸುತ್ತೇನೆ. ॥೨೩ ॥ 

ಜಗತ್ತನ್ನು ಉದ್ದಾರ ಮಾಡುವ ಆಸೆಯಿಂದಲೇ ಹದಿನೆಂಟು ಪುರಾಣಗಳೂ ನನಗೆ ನಮ್ಮ 
ಗುರುಗಳಾದ ಶ್ರೀವ್ಯಾಸರಿಂದ ಹೇಳಲ್ಪಟ್ಟವು.!1 ೨೪ ।। ಆಗ ಪ್ರಸ್ತಾವವಾಗಿರುವ ಹಿಂದೆ ನಡೆದ, 
ಈಗ ನಡೆಯುತ್ತಿರುವ, ಮುಂದೆ ನಡೆಯುವ ಮತ್ತು ಪಾಪಪರಿಹಾರಕಗಳಾದ ಎಲ್ಲವನ್ನೂ ನಾನು 
ಕೇಳಿದ್ದೇನೆ. ॥ ೨೫ ॥। ಈ ಸಂದರ್ಭದಲ್ಲಿ ಯಾರು ತೀರ್ಥರಾಜ ಎಂಬುದರ ಬಗ್ಗೆ ನನ್ನಿಂದ 
ಗುರುಗಳು ಪ್ರಾರ್ಥಿಸಲ್ಪಟ್ಟರು, ಆಗ ಅವರು ಕ್ಷಣಕಾಲ ಕಣ್ಣನ್ನು ಮುಚ್ಚಿಧ್ಯಾನಿಸಿ ಅನಂತರ ನನಗೆ ಈ 
ರೀತಿ ಹೇಳಿದರು. ॥। ೨೬ ॥ 


14 ಪ್ರಯಾಗಮಾಹಾತ್ಮ್ಯಮ್‌ 

ಶ್ರೀ ವ್ಯಾಸ ಉವಾಚ 
ಸಮ್ಯಗುಕಂ ತ್ವಯಾ ಸೂತ ಶೃಣು ತೀರ್ಥಪುರಂದರಮ್‌ । 
ಪರಂ ತು ಯಸ್ಯ ಕಸ್ಯಾಪಿ ನ ವಾಚ್ಯಂ ಪುರತಸ್ಪಥಾ 
ದಾಂಭಿಕಾಯಾತಿಲುಬ್ಲಾಯ ವಂಚಕಾಯ ದುರಾತ್ಮನೇ । 
ಸಾರಾತ್ಪಾರತರಂ ವಸ್ತು ನಾಖ್ಯೇಯಮಿತಿ ಹಿ ಶ್ರುತಿಃ 
ಸಾರಾಂಶಭಾಗಿನೋ ಹ್ಯಗ್ರೇ ಭವಿಷ್ಯಂತಿ ಹಿ ಕೈತವಾತ್‌ | 
ಕ್ಲೀಣಾಯುಷಃ ಕ್ಲೀಣಸತ್ವಾ ಕ್ಲೀಣಪುಣ್ಯಾಃ ಕಲೌ ಯುಗೇ 
ಕೃತಂ ತ್ರೇತಾ ದ್ವಾಪರಂ ಚ ಚತುರ್ಥಂ ತು ಕಲೇರ್ಯುಗಮ್‌ । 
ಉತ್ತರೋತ್ತರಮೇತೇಷು ಧರ್ಮಹ್ರಾಸೋ ಭವಿಷ್ಯತಿ 
ಆದ್ಯೇ ಪ್ರವರ್ತತೇ ಧರ್ಮಶ್ವತುಷ್ಟಾಜ್ಜನಪಾಲಿತಃ । 
ತಪಃ ಶೌಚಂ ದಯಾ ಸತ್ಯಮೇತೇ ಪಾದಾಃ ಪ್ರಕೀರ್ತಿತಾಃ 
ತದಾ ಸರ್ವೇ ಜನಾಃ ಶಾಂತಾಃ ಸಂತುಷ್ಟಾಃ ಕರುಣಾಮಯಾಃ । 
ಆತ್ಮಾರಾಮಾಸಥಾ ಮೈತ್ತಾ } ದಾಂತಾಶ್ಚ ಸಮದ್ಧಷ್ಟಯಃ 
ಉತ್ತರತ್ರಾಸ್ಯ ಧರ್ಮಸ್ಯ ಪಾದನಾಶಃ ಪ್ರಜಾಯತೇ । 
ಅಧರ್ಮಪಾದವೃದ್ಧಿಶ್ವ ಕ್ರಮಶಃ ಸಂಪ್ರಜಾಯತೇ 
ಸ್ಥಯಸ್ಪಂಗೋ ಮದಶ್ಚೈವ ಹ್ಯಸತ್ಯಂಚರಣಾ ಅಮೀ । 
ಚತ್ಪಾಧ ಏವ ಬಲಿನೋ ಅಧರ್ಮಸ್ಯ ಪ್ರಕೀರ್ತಿತಾಃ 
ನ ಲಂಪಟಾ ಜಾತಿಹಿಂಸ್ರಾಃ ಕರ್ಮಠಾಶ್ವ ತಪಸ್ಸಿನ: । 
ವಿದ್ಯಾದಿಗುಣಸಂಪನ್ನಾಸ್ರ್ರೊತಾಯಾಂ ಮನುಜೋತ್ತಮಾಃ 
ಸ್ವಾಧ್ಯಾಯಾಧ್ಯಾಪನೇ ಶಕಾಃ ಮಹಾಶೀಲಾಃ ತಪಸ್ವಿನಃ । 
ಕುಟುಂಬಿನಶ್ಚ ಧನಿನಃ ಜನಾ ವೈ ದಾಹರೇ ಯುಗೇ 
ಕಲೌ ತು ದುರ್ಭಗಾ ಲೋಕಾ ಬಹುತೃಷ್ಠಾಶ್ಚ ನಿರ್ದಯಾಃ । 
ದುರಾಚಾರಾತಿಲುಬ್ಬಾಶ್ಟ ದ್ವೇಷಿಣೋ ವ್ಯರ್ಥವೈರಿಣಃ 
ಅಧರ್ಮನಿರತಾಸರ್ವೇ ದಾಂಭಿಕಾಃ ಕುಹಕಾಸಥಾ | 
ಅಸೂಯವೋ ಭವಿಷ್ಯಂತಿ ದೃಷ್ಟ್ವಾತು ಸುಪಥೋತ್ಪ್ಸಕಾನ್‌ 
ಕಾಮಾದಿನಿಘ್ಹಾಸತತಂ ಬ್ರಹ್ಮಕ್ರತ್ರವಿಶೋದರಾಃ | 
ತದಾ ಸ್ವಾಧ್ಯಾಯವಿಭ್ರಂಶಾದಾಪತ್ರ್ಯಂತೇ ಹಿ ತುರ್ಯತಾಮ್‌ 
ಸ್ನಾನೇ ದಾನೇ ಜಪೇ ಹೋಮೇ ಸ್ವಾಧ್ಯಾಯೇ ಯಜ್ಞಕರ್ಮಣಿ । 
ಶಿಥಿಲಾ ವಧಚೌರ್ಯಾದಾ ಉದ್ಭುಕ್ಕಾ; ಪಾಪಕರ್ಮಣಿ 
ನೀಚೋತಮಾ ವಿಷರ್ಯಂತಿ ರಾಜಾನೋ ದ್ರವ್ಯಲೋಭಿನಃ । 
ಚೌರಪ್ರಧಾನದೇಶಾಶ್ಚವೇದಾಃ ಪಾಷಂಡದೂಷಿತಾಃ 


I ೨೭ ॥॥ 


1 ೨೮ ॥ 


| ೨೯ 1 


11೩೦ ॥ 


11೩೧ ॥ 


| ೩೨ 1 


1 ೩೩ ॥ 


I ೩೪ ॥ 


11೩೫ ॥ 


11೩೬ ॥ 


11೩೭ ॥ 


11೩೮ I 


11೩೯ ॥ 


11 ೪೦ I 


I ೪೧ H 


ಅಧ್ಯಾಯ ೨ 


ಗುರುಂ ಶಿಷ್ಯಾಃ ಸುತಾಸಾತಂ ದ್ವಿಷಂತಿ ವನಿತಾಃ ಪತಿಮ್‌ । 
ನಿರ್ಗುಣಾಃ ಗುಣಿನಶ್ಚೈವ ನ ತು ತತ್ಸಾಧನೋತ್ಸುಕಾಃ 
ಅನ್ಯಕರ್ಮರತಾ ವಿಪ್ರಾಃ ಶಿಶ್ನೋದರಪರಾಯಣಾಃ । 
ಕೃತ್ರಿಯಾಶ್ಚವಿಶಶ್ಚೈವ ಶೂದ್ರಾ ಧರ್ಮಸ್ಯ ಬೋಧಕಾಃ 
ಪರದಾರಾಪರದ್ರವ್ಯಪರದ್ರೋಹರತಾಸಥಾ । 
ಅಲ್ಪಕಾಯಾ ಮಹಾಹಾರಾಸ್ತ್ರ್ಯೈರಾಶ್ಚ ಬಕವತಯಃ 

ಚ ಲಂ 
ಆಚಾರವಂತಂ ಜಪಿನಂ ಸ್ನಾನದಾನರತೇ ನರಮ್‌ । 
ದೃಷ್ಟ್ವಾ ಗತೈಷಿಣಂ ಭಕ್ತಂ ಕರಿಷ್ಠಂತ್ಯುಪಹಾಸವತ್‌ 


ವಾಚಾ ಧರ್ಮಪ್ರವಕಾರೋ ಮನಸಾ ಪಾಪಲೋಲುಪಾಃ | 


ನಿಮಂತ್ರಣೋತಕಾ ವಿಪ್ರಾ ಆತ್ಮಸುತಿಪರಾಯಣಾಃ 


ಸ್ಪಿಯಶ್ನ ಬಹುಶೋ ಭ್ರಷ್ಟಾ ಕಾಮಾರ್ತಾ ಭೋಗಲಂಪಟಾಃ । 


ಭರ್ತೃಶ್ವಶುರವೈರಿಣ್ಯಃ ಪರುಷಾನ್ನತಭಾಷಣಾಃ 


ದುಃಶೀಲಾ ದುರ್ಗುಣಾಸಕ್ಕಾ; ಭಕ್ಷಾ ದ್‌ ಭರ್ತೃವಂಚಕಾಃ I 


ಅಧರ್ಮನಿರತಾ ನಿತ್ಯಂ ಸರ್ವದಾ ಕಲಹಪ್ರಿಯಾಃ 
ಇತ್ಯಾದಿದೋಷವಿದ್ದಸಬುದ್ದೀನಾಂ ವೈ ಕಲೌ ಯುಗೇ | 
ತೀರ್ಥಯಾತ್ರಾ ಹರೇರ್ನಾಮ ಸ್ಮರಣಂ ತಾರಕಂ ಮತಮ್‌ 
ತತ್ರಾಪ್ಯನ್ಯೇಷು ತೀರ್ಥೇಷು ಯಥೋಕಕಾರಣಾತದಾ । 
ಪಾಪಾನಿ ಸಂಭವಂತ್ಯೇವ ಯಾನಿ ಯಾನಿ ಮುನೀಶ್ಚರಾಃ 
ತೇಷಾಂ ಭೋಸಸ್ತುತತ್ತೆ ತ್ರೈವ ಕಾರ್ಯತೇ ತೀರ್ಥದೈವತ್ಯೈಃ I 
ಭೋಗಂ ವಿನಾ ಕ್ಷಯಂ ನಾಸ್ತಿ ಸಪ್ಪಪುರ್ಯ್ಯಪಿ ಕರ್ಹಿಚಿತ್‌ 
ಕದಾಚಿದೆ ನೈ ವಯೋಗೇನ ತೀರ್ಥರಾಜಂ ಗತಾ ನರಾಃ । 
ಪಾಪಾನಿ ಭಸ್ಮಸಾತ್ರೇಷಾಂ ಭವಂತ್ಯಾಲೋಕಮಾತ್ರತಃ 
ತಸ್ಥಾತ್ಕೇತ್ರೋಪಸಂದಿಗ್ಗಂ ಗೋಪ್ಯಂ ಕುರು ಮಹಾಮತೇ । 
ಪ್ರಕೃಷ್ಣಂ ಸರ್ವಯೋಗೇಭ್ಯೋ ವರಿಷ್ಠಂಕಾಮದಂ ಭುವಿ 
ವರ್ತತೇ ಸಂಗತಾ ಯತ್ರ ಗಂಗಾ ತರಣಿಕನ್ಯಯಾ । 
ಸರಸ್ಪತೀಮಧ್ಯಭಾಗೇ ಕಲಿನಾಕಲಿತಾ ಸದಾ 
ಸದಾ ಸಕಲಜಂತೂನಾಂ ಭಕಾ ್ಯ ಸಸ್ನಿನ್ನಪೇಯುಷಾಮ್‌ | 
ಕರ್ತರೀತಿ ಸಮಾಖ್ಯಾತಾ ಸರ್ವಪಾಪನಿಕೃಂತಿನೀ 
ತದೇವ ರಾಜಮಾನತ್ವಾತ್ರೀರ್ಥರಾಜ ಇತಿ ಸ್ಮೃತಃ | 
ಅತಸ್ಪದ್ಯಸ್ಯ ಕಸ್ಯಾಪಿ ನ ಪ್ರಕಾಶ್ಯಂ ಕಥಂಚನ 

॥ ಇತಿ ದ್ವಿತೀಯೋ €ಧ್ವಾಯಃ ॥ 


15 


|| ೪೨ 1 


11೪೩ 1 


11 ೪೪ ॥ 


1 ೪೫ 1 


11 ೪೬ ॥ 


11೪೭ 1 


11 ೪೮ ॥ 


11೪೯ I 


11 ೫೦ ॥॥ 


11೫೧ ॥ 


1 ೫೨ ॥ 


| ೫೩ ॥ 


| ೫೪ ॥ 


1 ೫೫ UH 


11 ೫೬ ॥ 


16 ಪ್ರಯಾಗಮಾಹಾತ್ಮ್ಯಮ್‌ 


ಶ್ರೀವೇದವ್ಯಾಸರು ಹೇಳಿದರು 

ಎಲ್ಫೆ ಸೂತನೇ, ನಿನ್ನಿಂದ ಸರಿಯಾಗಿ ಕೇಳಲ್ಪಟ್ಟಿದೆ; ತೀರ್ಥರಾಜನ ಮಹಿಮೆಯನ್ನು 
ಹೇಳುತ್ತೇನೆ; ಕೇಳು. ಆದರೆ, ಈ ವಿಷಯವನ್ನು ಯಾರೆಂದರವರ ಮುಂದೆ ಯಾವಾಗಲೂ 
ಹೇಳಬಾರದು. ॥। ೨೭ ॥ ಆಷಾಢಭೂತಿಗಳಿಗೂ, ಲೋಭಿಗಳಿಗೂ, ಮೋಸಗಾರರಿಗೂ, 
ಕೆಟ್ಟಬುದ್ದಿಯುಳ್ಳವರಿಗೂ ಮುಖ್ಯವಾದುವುಗಳಲ್ಲಿಯೂ ಅತಿಮುಖ್ಯವಾದ ವಿಷಯವನ್ನು 
ಹೇಳಲೇಬಾರದು ಎಂದು ವೇದಗಳು ಹೇಳುತ್ತವೆ. ೨೮ ॥। ಮುಂದೆ ವಂಚನೆಯ ದೆಶೆಯಿಂದ ಈ 
ಅತ್ಯಂತ ಮುಖ್ಯ ವಿಷಯವನ್ನು ದುರುಪಯೋಗಪಡಿಸಿಕೊಳ್ಳಲು ವಂಚಕರು ಪ್ರಯತ್ನನಡೆಸಿಯೇ 
ನಡೆಸುತ್ತಾರೆ. ಕಲಿಯುಗದಲ್ಲಿ ಜನರು ಕ್ಲೀಣಾಯುಸ್ತುಳ್ಳವರು, ಕುಂಠಿತವಾದ ಬಲವುಳ್ಳವರೂ, 
ಕ್ಷೀಣಿಸಿದ ಪುಣ್ಯವುಳ್ಳವರು ಆಗಿರುವುದರಿಂದ ದೀರ್ಥಕಾಲದ ಸಾಧನೆಗೆ ಒಲವು ತೋರದೆ 
ಅವರು ಶೀಘ್ರಫಲಕಾರಿಯಾದ ಉಪಾಯಗಳನ್ನೇ ಹುಡುಕುತ್ತಿರುತ್ತಾರೆ. ಆದ್ದರಿಂದ 
ರಹಸ್ಯಕರವಾದ ಅತಿಮುಖ್ಯವಿಷಯಗಳನ್ನು ಇವರ ಎದುರಿಗೆ ಹೇಳಿದರೆ ಇವರು ಅವುಗಳನ್ನು 
ದುರುಪಯೋಗ ಪಡಿಸಿ ಅನರ್ಥಕ್ಕೆ ಕಾರಣರಾಗುತಾರೆ. ಕಲಿಯುಗದಲ್ಲಂತೂ ಅಂತಹವರ 
ಎದುರಿಗೆ ಹೇಳಲೇಬಾರದು. ॥ ೨೯ ॥ ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯೆಂದು ನಾಲ್ಕು 
ಯುಗಗಳಿರುವುವು. ಇವುಗಳಲ್ಲಿ ಕ್ರಮವಾಗಿ ಒಂದಕ್ಕಿಂತ ಇನ್ನೊಂದರಲ್ಲಿ ಯುಗಗಳು 
ಕಳೆಯುತ್ತಿದ್ದಂತೆ ಧರ್ಮವು ಹೆಚ್ಚು ಹೆಚ್ಚು ನಾಶವಾಗುತ್ತಾ ಬರುವುದು. ॥ ೩೦ ॥। ಕೃತಯುಗದ 
ಪ್ರಾರಂಭದಲ್ಲಿ ಧರ್ಮವು ಜನಗಳಿಂದ ಪಾಲಿಸಲ್ಪಡುತ್ತಿದ್ದು ನಾಲ್ಕು ಕಾಲು(ಪಾದ)ಗಳಿಂದ 
ಪೂರ್ಣವಾಗಿರುತ್ತದೆ. ತಪಸ್ಸು ಒಳ್ಳೆಯ ಆಲೋಚನೆ, (ತಪ ಆಲೋಚನೇ ಎಂಬ 
ಧಾತುವಿನಿಂದ), ಶುದ್ಧಿ(ಶೌಚ), ದಯೆ ಮತ್ತುಸತ್ಯ ಇವುಗಳೇ ಈ ಧರ್ಮದ ನಾಲ್ಕು ಕಾಲುಗಳು. 
11೩೧ ॥ ಕೃತಯುಗದಲ್ಲಿ ಜನರು ಯಾವಾಗಲೂ ಶಾಂತರೂ, ತೃಪ್ತರೂ, ಕಾರುಣ್ಯವುಳ್ಳವರೂ, 
ಒಳ್ಳೆಯ ಮನೋನೆಮ್ಮದಿಯುಳ್ಳವರೂ, ಪರಮಾತ್ಮನ ವಿಷಯಕ ಚಿಂತನೆಯಿಂದ ಜಪಿಸು- 
ತಿರುವವರೂ, ಸ್ನೇಹಭಾವಸಂಪನ್ನರೂ, ಇಂದ್ರಿಯನಿಗ್ರಹ ಉಳ್ಳವರೂ ಮತ್ತುಎಲ್ಲರ ಬಗ್ಗೆ ಸಮತ್ವ 
ಭಾವವುಳ್ಳವರೂ (ಪರಮಾತ್ಮನು ಎಲ್ಲರನ್ನೂ ಅವರವರ ಯೋಗ್ಯತೆಗೆ ತಕ್ಕಂತೆ ಸಮತ್ವದಿಂದ 
ನಿಯಮನ ಮಾಡುತಾನೆಂಬ ಅರ್ಥದಲ್ಲಿ ಸಮಭಾವನೆಯುಳ್ಳವರೂ) ಆಗಿರುವರು. ॥ ೩೨ ॥ 
ಹಾಗೆಯೇ ಕೃತಯುಗವು ಕಳೆಯುತ್ತಿದ್ದಂತೆ ಧರ್ಮವು ಮೇಲೆ ಹೇಳಿದ ನಾಲ್ಕು ಪಾದಗಳಾದ ತಪಸ್ಸು 
ದಯಾ, ಶೌಚ ಮತ್ತುಸತ್ಯ ಇವುಗಳಲ್ಲಿಕಾಲುಭಾಗಗಳು ಕಡಿಮೆಯಾಗುತ್ತದೆ. ಒಟ್ಟಿನಲ್ಲಿಧರ್ಮವು 
ಒಂದು ಪಾದದಿಂದ ಕಡಿಮೆಯಾಗಿ ಇನ್ನು ಮುಕ್ಕಾಲು ಭಾಗವೇ ಉಳಿಯುವುದು. ಅಂದರೆ 
ಧರ್ಮವು ಮೂರು ಕಾಲುಗಳಿಂದ ಇದ್ದುಒಂದು ಕಾಲಿನಷ್ಟುಕುಂಟಾಗುವುದು ಮತ್ತುಅಧರ್ಮವು 
ಒಂದು ಕಾಲಿನಷ್ಟು ಬೆಳೆದುಕೊಳ್ಳುವುದು. ॥। ೩೩ ॥॥ ಅಧರ್ಮದ ಪಾದಗಳೆಂದರೆ ಅಹಂಕಾರ 
(ಸ್ಥಯ), ಲೌಕಿಕವಾದ ಸಂಬಂಧ(ಸಂಗ), ಮದ ಮತ್ತುಅಸತ್ಯ ಇವುಗಳು. ಇವುಗಳೇ ಅಧರ್ಮದ 
ಪಾದಗಳು. ಈ ನಾಲ್ಕೂ ಅಧರ್ಮದ ಅಂಶಗಳು ಪೂರ್ಣವಾಗಿ ಬೆಳೆದು, ಧರ್ಮದ ನಾಲ್ಕೂ 
ಪಾದಗಳು ಪೂರ್ಣವಾಗಿ ನಾಶವಾಗಿ ಅಧರ್ಮವು ತನ್ನ ನಾಲ್ಕು ಕಾಲುಗಳಿಂದಲೂ ವಿಜೃಂಭಿ- 
ಸುವುದು. ಇದು ಕಲಿಯುಗದ ಕೊನೆಯಲ್ಲಿ ॥ ೩೪ ॥ ಇನ್ನು ತ್ರೇತಾಯುಗದಲ್ಲಿ ಜನರು 
ವಿಷಯೇಚ್ಛಾದಿಗಳಲ್ಲಿ ಲಂಪಟರಾಗಿರುವುದಿಲ್ಲ (ಅತಿಯಾದ ಆಸಕ್ತಿ), ಜಾತಿಗಳ ಹಿಂಸೆಯಲ್ಲಿ 
ತೊಡಗುವುದಿಲ್ಲ ಕರ್ಮಾಸಕ್ತರೂ, ತಪಸ್ವಿಗಳೂ ಆಗಿರುತ್ತಾರೆ, ಮತ್ತು ವಿದ್ಯಾಪ್ರದಾನ ಮತ್ತು 


ಅಧ್ಯಾಯ೨ 17 


ವಿದ್ಯಾಸಂಪಾದನೆ ಇವುಗಳಲ್ಲಿ ಆಸ ಸಕ್ತರಾಗಿರುತ್ತಾರೆ. ತ್ರೇತಾಯುಗದ ಜನರೂ ಉತ್ತಮರೇ. 
॥ ೩೫ ॥1 ಇನ್ನು ದ್ವಾಪರಯುಗದಲ್ಲಿ ) ಜನರು ಪಾಠ ಹೇಳುವುದರಲ್ಲಿ ) ಅಧ್ಯಯನ ಮಾಡುವುದರಲ್ಲಿ 
ತಾವು (ಸ್ವಾ ಧ್ಯಾಯಪ್ಪ ಶ್ರವಚನೇ) ಸಾಮಥ್ಯ ೯ವುಳ್ಳವರಾಗಿದ್ದು ಒಳ್ಳೆಯ ನಡತೆಯುಳ್ಳವರಾಗಿಯೂ 
ಇದ್ದು ಸಂಸಾರಿಗಳೂ, ಧನವಂತರೂ ಆಗಿರುವರು. ॥೩೬॥॥ ಕಲಿಯುಗದಲ್ಲಿ ಜನರು ಅತ್ಯಂತ 
ಭೋಗಲಂಪಟ- ರಾಗಿಯೂ ದುರಾಸೆಯುಳ್ಳವರಾಗಿಯೂ, ನಿರ್ದಯಿಗಳೂ, ಹಾಗೂ) 
ದ್ವೇಷಿಗಳೂ ಮತ್ತು ಕಾರಣವಿಲ್ಲದೆ ವ್ಯರ್ಥವೈರ ಮಾಡತಕ್ಕವರೂ ಆಗಿರುತ್ತಾರೆ. ॥। ೩೭ ॥ 
ಕಲಿಯುಗದಲ್ಲಿ ಜನರು ಅಧರ್ಮದಲ್ಲಿಯೇ ಆಸಕ್ತಿಯುಳ್ಳವರೂ ಆಷಾಢಭೂತಿತ್ವ ಉಳ್ಳವರೂ 
ಮತ್ತು ವಂಚಕರಾಗಿಯೂ ಇರುವುದಲ್ಲದೆ ಸನ್ಮಾರ್ಗದಲ್ಲಿ ಇರುವವರನ್ನು ನೋಡಿ ಅಸೂಯೆ 
ಪಡುತಾರೆ. ॥ ೩೮ ॥ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಯಾವಾಗಲೂ ಕಾಮಾ- 
ಚರಣೆಯಲ್ಲಿಯೇ (ತಮ್ಮ ವರ್ಣೋಚಿತವಾದ ವೃತ್ತಿಯನ್ನು ಬಿಟ್ಟು ಇಚ್ಛಾನುಸಾರ 
ಅನ್ಯವರ್ಣವೃತ್ತಿಯನ್ನು ಅವಲಂಬಿಸುವರು.) ತೊಡಗಿರುತಾರೆ. ಹೀಗೆ ಉಚ್ಚವರ್ಣದವರಾದ 
ಇವರು ಅಧ್ಯಯನ ಅಧ್ಯಾಪನೆಗಳನ್ನು ಬಿಟ್ಟು ಬದುಕುವುದರಿಂದ ಅವರು ಶೂದ್ರರಂತೆಯೇ 
ಆಗಿರುತ್ತಾರೆ. ॥ ೩೯ ॥ ಇದಲ್ಲದೆ, ಈ ಯುಗದಲ್ಲಿಉತ್ತಮವರ್ಣದ ಜನರು ಸ್ನಾನ, ದಾನ, ಜಪ, 
ಹೋಮ, ಅಧ್ಯಯನ, ಅಧ್ಯಾಪನ ಮತ್ತು ಯಜ್ಞಯಾಗಾದಿಗಳ ಸಡಿಲವಾದ ಗಮನ- 
ವುಳ್ಳವರಾಗಿ ಕೊಲೆ ಚೌರ್ಯ ಮುಂತಾದ ಪಾಪಕಾರ್ಯಗಳಲ್ಲಿಯೇ ಆಸಕರಾಗಿ ಇರುವವರು. 
11೪೦ ॥ ಕಲಿಯುಗದಲ್ಲಿ ನೀಚರು ಉತ್ತಮ ವರ್ಣದವರ ಕೆಲಸ ಮಾಡುವರು ಮತ್ತುಉತಮರು 
ಕೀಳುವರ್ಣದವರಕೆಲಸ ಗಳನ್ನುಮಾಡುವರು. ರಾಜರು ಧನದ ಆಸೆಯುಳ್ಳವರಾಗುವರು.. ಇಡೀ 
ದೇಶವು ಕಳ್ಳಕಾಕರಿಂದ ವಿಜೃಂಭಿಸುತ್ತದೆ. ನಾಸಿಕರು, ಬ್ರಹ್ಮದ್ವೇಷಿಗಳು ಮತ್ತು ಪಾಷಂಡಿಗಳು 
ವೇದಾರ್ಥಗಳನ್ನು ಅಪವ್ಯಾಖ್ಯಾನ ಮೊದಲಾದವುಗಳಿಂದ ಕೆಡಿಸುವರು. ॥ ೪೧ ॥ ಗುರುವನ್ನು 
ಶಿಷ್ಯರು, ತಂದೆಯನ್ನು ಮಕ್ಕಳು ಮತ್ತು ಹೆಂಡತಿಯರು ಗಂಡಂದಿರನ್ನು ದೂಷಣೆ ಮಾಡುವರು. 
ಗುಣಹೀನರು ಗುಣವಂತರ ಸಾಧನೆಗಳನ್ನು ಗಮನಿಸಿ ಮೆಚ್ಚುವುದರ ಬದಲು ಅವರನ್ನು ದ್ವೇಷ 
ಮಾಡುವರು. ॥। ೪೨ ॥ ಬ್ರಾಹ್ಮಣರು ಅನ್ಯಜಾತಿಯವರ ಕರ್ಮಗಳಲ್ಲಿ ಆಸಕ್ತರಾಗುವರು ಮತ್ತು 
ಹೊಟ್ಟೆಹೊರೆಯುವುದರಲ್ಲಿಯೂ, ಭೋಗಕಾರ್ಯಗಳಲ್ಲಿಯೂ ತೊಡಗಿರುವರು. ಕ್ಷತ್ರಿಯರೂ, 
ವೈಶ್ಯರೂ ಮತ್ತು ಶೂದ್ರರೂ ಧರ್ಮಬೋಧಕರಾಗುತಾರೆ. ॥ ೪೩ 1 ಅಲ್ಲದೆ ಈ ಮೂರು 
ವರ್ಣದವರೂ ಪರಸ್ತ್ರೀಯರ ಸಂಭೋಗ, ಪರದ್ರವ್ಯಾಪಹರಣ ಮತ್ತು ಪರರ ದ್ರೋಹ 
ಇವುಗಳಲ್ಲಿಯೇ ಆಸಕರಾಗಿರುವರು ಸಣ್ಣ ದೇಹವುಳ್ಳವರೂ ಹೆಚ್ಚು ಹೆಚ್ಚು ಆಹಾರವನ್ನು 
ಸೇವಿಸುವರು. ಒಟ್ಟಿನಲ್ಲಿ ಬಕಪಕ್ಷಿಯಂತೆ ಮೌನವಾಗಿದ್ದು ಪರರನ್ನು ನಾಶಪಡಿಸುವುದರಲ್ಲಿಯೇ 
ತೊಡಗಿರುವರು. ॥ ೪೪ ।। ಅಲ್ಲದೆ ಸದಾಚಾರಸಂಪನ್ನರನ್ನೂ, ಜಪತಪಾದಿಗಳಲ್ಲಿ ನಿರತರಾದ- 
ವರನ್ನೂ ಕೀಳುವ್ಯವಹಾರಗಳಲ್ಲಿಆಸಕ್ತಿ ಕಳೆದುಕೊಂಡವರನ್ನೂಮತ್ತುಭಗವದೃಕ್ತರನ್ನೂಕಂಡರೆ 
ಅಪಹಾಸ್ಯ ಮಾಡುವರು. ॥ ೪೫ ॥/ಬ್ರಾ ್ರ್ರಹ್ಮಣರು ಮತ್ತುಧರ್ಮೋಪದೇಶಕರು ಬರೇ ಮಾತಿನಲ್ಲಿ 
ಆದರೆ ಅವರ ಮನಸಿನ ತುಂಬ ಪಾಪಕೆಲಸಗಳ ಯೋಚನೆಯು ತುಂಬಿರುತವೆ. ಇವರು 
ಯಾವಾಗಲೂ ತಿಥಿ ಊಟದ ಕಡೆಗೆ (ಬ್ರಾಹ್ಮಣಾರ್ಥ) ಒಲವು ತೋರಿಸುತ್ತಿರುತ್ತಾರೆ ಮತ್ತು 
ಆತ್ಮಸ್ತುತಿಯಲ್ಲಿಯೇ ಆಸಕರಾಗಿರುತ್ತಾರೆ. ॥೪೬ ॥ ಸ್ತ್ರೀಯರಾದರೋ ಬಹಳ ಮಟ್ಟಿಗೆ ಶೀಲವನ್ನು 
ಕಳೆದುಕೊಂಡಿರುತಾರೆ, ಕಾಮಿಗಳಾಗಿ ಇರುತ್ತಾರೆ ಮತ್ತು ಕೇವಲ ಭೋಗಾದಿಗಳಲ್ಲಿಯೇ 
ತಲ್ಲೀನರಾಗಿರುತ್ತಾರೆ. ಗಂಡಂದಿರನ್ನು ಅತ್ತೆಮಾವಂದಿರನ್ನುದ್ವೇಷಿಸುತ್ತಾರೆ, ಸುಳ್ಳಾಡುತ್ತಾರೆ ಮತ್ತು 


2 


18 ಪ್ರಯಾಗಮಾಹಾತ್ಮ್ಯಮ್‌ 


ಕಠಿಣವಾಗಿ ನುಡಿಯುತ್ತಾರೆ. ॥॥ ೪೭ ॥ ಸ್ತ್ರೀಯರು ಭ್ರಷ್ಟರಾಗಿಯೂ ಕೆಡಕನ್ನು ಮಾಡುವುದ- 
ರಲ್ಲಿಯೇ ಆಸಕ್ತರಾಗಿಯೂ ಭಕ್ಟ್ವಾದಿ ವಿಷಯಗಳಲ್ಲಿಗಂಡನನ್ನೇ ವಂಚಿಸುವವರೂ ಆಗಿರುತ್ತಾರೆ. 
ಯಾವಾಗಲೂ ಅಧರ್ಮ ಮಾಡುವುದರಲ್ಲಿ ಆಸಕರಾಗಿ ಇರುತ್ತಾರೆ ಮತ್ತು ಯಾವಾಗಲೂ 
ಜಗಳವಾಡುತಿರುತಾರೆ. ॥ ೪೮ ॥। 

ಹೀಗೆ ದೋಷದಿಂದ ವಿನಾಶಗೊಂಡ ಬುದ್ಧಿಯುಳ್ಳ ಸ್ತ್ರೀಪುರುಷರುಗಳಿಗೆ ಕಲಿಯುಗದಲ್ಲಿ 
ತೀರ್ಥಯಾತ್ರೆಯೂ ಮತ್ತುಹರಿನಾಮಸ್ಥರಣೆಯೂ ಉದ್ದಾರಮಾಡತಕ್ಕವುಗಳೇ ಸರಿ ಎಂದು ನನ್ನ 
ಅಭಿಪ್ರಾಯ. ॥೪೯ ॥ ಹೇ ಯಷಿಶ್ರೇಷ್ಠರೇ ! ಕಲಿಯುಗದಲ್ಲಿಅನಿವಾರ್ಯವಾಗಿ ಉಂಟಾಗುವ 
ಮೇಲೆ ಹೇಳಿರುವ ಕಾರಣಗಳಿಂದುದ್ಳವಿಸುವ ಪಾಪಕರ್ಮಗಳ ಭೋಗವು ಆಯಾಯ 
ತೀರ್ಥದಲ್ಲಿರುವ ತೀರ್ಥದೇವತೆಗಳಿಂದಲೇ ಅಲ್ಲಿಯೇ ಮಾಡಿಸಲ್ಪಡುತ್ತದೆ. ಅನುಭವಿಸದೇ ಈ 
ಪಾಪಗಳು ಮೋಕ್ಟದಾಯಕವೆಂದು ಪ್ರಸಿದ್ಧಿ ಹೊಂದಿರುವ ಏಳು ಕ್ಷೇತ್ರಗಳಲ್ಲಿ ಸೇವಾದಿಗಳನ್ನು 
ಮಾಡಿದರ ಕ್ಹಯವಾಗುವುದಿಲ್ಲ W ೫೦-೫೧ ॥ ಕೆಲವೊಮ್ಮೆ ದೈವಯೋಗದಿಂದ ತೀರ್ಥರಾಜ 
ಎಂದು ಪ್ರಸಿದ್ಧವಾಗಿರುವ ಈ ಪ್ರಯಾಗಕ್ಷೇತ್ರಕ್ಕೆ ಬಂದು ತ್ರಿವೇಣ್ಯಾದಿಗಳ ಸಂದರ್ಶನ 
ಮಾತ್ರದಿಂದಲೇ ಅವರ ಪಾಪರಾಶಿಗಳು ಸುಟ್ಟುಬೂದಿಯಾದ ನಿದರ್ಶನಗಳೂ ಉಂಟು.॥೫೨॥ 
ಆದ್ದರಿಂದ ಮಹಾಬುದ್ಧಿಶಾಲಿಯಾದ ಸೂತನೇ! ಈ ಪ್ರಯಾಗಕ್ಷೇತ್ರದ ಸೇವನೆಯು ಬೇರೆಲ್ಲಾ 
ಕ್ಷೇತ್ರಗಳಲ್ಲಿನ ಸೇವನೆಗಳಿಗಿಂತಲೂ ಅತಿ ಹೆಚ್ಚಿನದು, ಎಲ್ಲಸಾಧನೋಪಾಯಗಳಿಗಿಂತ ಹಿರಿದು 
ಮತ್ತುಸಮಸ್ತ: ಮನೋಭೀಷ್ಟಗಳನ್ನೂ ಕೊಡತಕ್ಕದ್ದು. ಆದ್ದರಿಂದ ಈ ಕ್ಷೇತ್ರದ ತೀರ್ಥರಾಜತ್ವವನ್ನೂ 
ಅದರ ವೈಶಿಷ್ಟ್ಯವನ್ನೂ ರಹಸ್ಯವಾಗಿ ಕಾಪಾಡಿಕೊಂಡು ಬರಬೇಕು. ॥ ೫೩ ॥ ಈ ಪ್ರಯಾಗದಲ್ಲಿ 
ಗಂಗೆಯೊಡನೆ ಯಮುನೆಯ ಸಂಗಮವಾಗುವುದು ಮಧ್ಯದಲ್ಲಿ ಸರಸ್ವತಿಯು ಜ್ಞಾನಿಗಳಿಂದ 
ಜ್ಞಾತಳಾಗಿ ಇದ್ದಾಳೆ. (ಗುಪಗಾಮಿನಿಯಾಗಿದ್ದಾಳೆ ಎಂದರ್ಥ) | ೫೪ ॥ ಈ ಸಂಗಮದಲ್ಲಿ 
ಸ್ನಾನಾದಿಗಳನ್ನು ಮಾಡುವವರ ಸಮಸಪಾಪಗಳು ಕತ್ತರಿಸಲ್ಲಡುವುದರಿಂದ, ಸ್ಕೃತಿಗಳಲ್ಲಿ ಈ 
ಸಂಗಮಕ್ಕೆ "“ಕರ್ತರೀ'' ಎಂದು ಹೆಸರು ಬಂದಿದೆ. ಈ ಕಾರಣದಿಂದಲೇ ಸ್ಟೃತಿಗಳಲ್ಲಿ ಈ 
ಪ್ರಯಾಗಕ್ಷೇತ್ರವನ್ನು""ಕ್ಷೇತ್ರರಾಜ'' ನೆಂದು ಹೆಸರಿಸಿ ಇದಕ್ಕೆ ರಾಜಮಾನ್ಯತ್ವವನ್ನುಕೊಡಲಾಗಿದೆ. 
ಆದ್ದರಿಂದ ಈ ರಹಸ್ಯವನ್ನು ಯಾರೆಂದರವರಿಗೆ ರಟ್ಟು ಮಾಡದೆ ರಹಸ್ಯವಾಗಿಡಬೇಕು. 
11 ೫೫-೫೬ ॥ 

॥ ಎರಡನೆಯ ಅಧ್ಯಾಯ ಸಮಾಪವಾಯಿತು ॥ 


ಎದಿ 


11 ಅಥ ತೃತೀಯೋನಧ್ಯಾಯಃ 11೩ 


ಸೂತ ಉವಾಚ 
ಇತಿ ತದ್ದಾಕುಧಾಸೇಕನಿರಸಾಖಲಸಂಶಯಃ | 
ತಂ ಧ್ಯಾಯೇ$ಹಂ ಸದಾ ವಿಪ್ರಾ ಯತ್ರ ಕುತ್ರ ಗಸೋಪಿವಾ ಗ1೧॥ 
ತಸ್ಕಾಸ್ಯ ತೀರ್ಥರಾಜಸ್ಯ ಚತುರ್ವರ್ಗಪ್ರದಸ್ಯ ಹಿ । Ww 
ಶ್ರುತಿಸ್ಕೃತಿಪ್ರಸಿದ್ದಸ್ಯ್ಥ ಮಹಿಮಾನಂ ಬ್ರವೀತು ಕಃ 11೨ 
ದಾರಿದ್ರ ಪರಮಾಂಧಾನಾಮಯಂ ಹಿ ಪರಮಾಜ್ಞಾನಮ್‌ ।ಟ 
ದುಖಶೋಕಭಯಾರ್ತಾನಾಂ ಕ್ಷೇಶನಿರ್ವಾಣಸಾಧನಮ್‌ 1೩1 
ಸಂಸಾರೋದಧಿಮಗ್ನಾನಾಂ ಪ್ಲೋಯಂ ಪಾರದರ್ಶನಃ । 
ನಿರಾಶ್ರಯಾಣಾಂ ಜಂತೂನಾಮಾಶ್ರಯೋ ಯಂ ವರಪ್ರದಃ Hv un 
ಅಜ್ಞಾನತಿಮಿರಾಂಧಾನಾಂ ದೀಪೋಯಂ ಜ್ಞಾನದೃಷ್ಟಿದ:ಃ । 
ಸಂಸಾರೋರಗದಷ್ಟಾನಾಂ ಪಥ್ಯಂ ಹಿ ಪರಮೌಷಧಮ್‌ i 5 
ನಾನಾಕಲುಷಚಿತ್ತಾನಾಂ ವಜ್ರಘಾತಸುದಾರುಣಃ । 
ಭರ್ಜನಂ ಕರ್ಮಬೀಜಾನಾಂ ನಿದಾನಂ ಸರ್ವಸಂಪದಾಮ್‌ nt 
ಮನೋವಾಕ್ಕಾಯಜಂ ಪಾಪಂ ಸರ್ವೇಷಾಂ ಸಕಲಂ ಜಯಮ್‌ । 
ತದತ್ರ ಲಯಮಾಪ್ನೋತಿ ವದಾಮಿ ಗುರುವಾಕೃತಃ un 
ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ । 
ಪುಣ್ಯಕ್ಷೀತ್ರೇ ಕೃತಂ ಪಾಪಂ ಕುಂಭಕೋಣೇ ವಿನಶ್ಯತಿ ron: 
ಕುಂಭಕೋಣೇ ಕೃತಂ ಪಾಪಂ ವಾರಾಣಸ್ಕಾಂ ವಿನಶ್ಯತಿ । 
ತತ್ರಾಪಿ ಯತ್ಕೃತಂ ಪಾಪಂ ಪ್ರಯಾಗೇ ತದ್ದಿನಶ್ಯತಿ ue 
ಪ್ರಯಾಗೇ ಯತೃತಂ ಪಾಪಂ ಯಮುನಾಯಾಂ ವಿನಶ್ಯತಿ । 
ತತ್ರಾಪಿ ಯತೃತಂ ಪಾಪಂ ಸರಸ್ವತ್ಕಾಂ ವಿನಶ್ಯತಿ il ೧೦ ॥ 
ಸರಸ್ವತ್ಯಾಸ್ತು ತೀರೇಷು ಗಂಗಾಸ್ನಾನೇನ ನಶ್ಯತಿ । 
ತದ್ಭವಂ ನಾಶಮಾಯಾತಿ ಗಂಗಾಯಮುನಸಂಗಮೇ i ೧೦ 11 


ಸಯತೆ ಕೈವಂವಿಧಶ್ಚಾಸೇ ಸಂಗಮಸ್ತೀರ್ಥನಾಯಕೇ । 

ಅನ್ಯೋತಷಪಿ ತಾದ್ಧಶೋ ಯತ್ರ ಕಿಂ ವರ್ಣ್ಯಂ ತಸ್ಯ ವೈಭವಮ್‌ i ೧೨ ॥ 
ತತ್ರ ಜಾತಂ ಚ ಯತ್ಪಾಪಂ ಮರಣೇ ಸಮುಪಸ್ಥಿತೇ । 

ತತ್ಸರ್ವಂ ನಾಶಮಾಯಾತಿ ಸ್ವೇಪಿತಾರ್ಥಂ ಚ ಸಿದ್ಧ ತಿ I ೧೩ ॥ 
ಏಷ ವೋ ಮುನಿಶಾರ್ದೂಲ ! ಕಥಿತಸ್ತೀರ್ಥಭೂಪತಿ: । 

ಏತತತ್ಸಂ ವಿವಿತಂತೋ ಭಂ ಯನ್ಮಾಮಪ್ಪಚ್ಛಥ Ne ॥॥ 


20 ಪ್ರಯಾಗಮಾಹಾತ್ಮ 6ಮ್‌ 
| ಮೂರನೆಯ ಅಧ್ಯಾಯವು ॥ 


ಸೂತರು ಹೇಳಿದರು 

ಹೇ! ವಿಪ್ರಶ್ರೇಷ್ಠರೇ ಈ ರೀತಿಯಾಗಿ ಆ ಶ್ರೀವೇದವ್ಯಾಸರ ವಾಕ್ಯಗಳೆಂಬ ಅಮೃತದಿಂದ 
ತೊಯ್ದಿರತಕ್ಕ ನಾವು ಎಲ್ಲ ಬಗೆಯ ಸಂಶಯಗಳಿಂದ ರಹಿತರಾಗಿದ್ದೇವೆ. ಆದ್ದರಿಂದಲೇ ನಾವು 
ಎಲ್ಲೇ ಹೋಗಲಿ, ಅವರನ್ನೇ ಧ್ಯಾನಿಸುತ್ತೇವೆ. WO 1 ಆದ್ದರಿಂದ ಧರ್ಮಾರ್ಥ ಕಾಮಮೋಕ್ಷ- 
ರೂಪ ಚತುರ್ವರ್ಗದ ಫಲವನ್ನು ಕೊಡತಕ್ಕ ಮತ್ತು ಶ್ರುತಿಸ್ಟೃತಿಗಳಲ್ಲಿ ಉಕವಾಗಿರತಕ್ಕ ಈ 
ತೀರ್ಥರಾಜನ ಮಹಿಮೆಯನ್ನು ಯಾರು ತಾನೇ ಹೇಳಿಯಾರು? ॥ ೨ ॥ ದಾರಿದ್ರ ದಿಂದ 
ಕುರುಡಾಗಿರುವವರಿಗೆ ಇದು ದಾರಿದೀಪವು. ದುಃಖ, ಶೋಕ ಮತ್ತು ಭಯವಿಹ್ವಲರಾದವರಿಗೆ 
ಇದು ಕ್ಷೇಶಪರಿಹಾರಕ. ॥ ೩ ॥। ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗಿದವರಿಗೆ ಇದು 
ದಡಮುಟ್ಟಿಸತಕ್ಕ ದೋಣಿಯೇ ಸರಿ. ಆಶ್ರಯವಿಲ್ಲದವರಿಗೆ ಇದು ವರಪ್ರದ ಆಧಾರವೇಸರಿ. 
11 ೪ ॥ ಅಜ್ಞಾನವೆಂಬ ಅಂಧಕಾರದಲ್ಲಿರುವವರಿಗೆ ಜ್ಞಾನದೃಷ್ಟಿಯನ್ನುಕರುಣಿಸುವ ದೀಪವೇಸರಿ. 
ಸಂಸಾರವೆಂಬ ವಿಷಸರ್ಪದಿಂದ ಕಡಿಯಲ್ಲಟ್ಟವರಿಗೆ ಅತ್ಯುತ್ತಮ ವಿಷಪರಿಹಾರಕ ಔಷಧವೇ ಸರಿ. 
11೫ ॥ ನಾನಾವಿಧವಾದ ಪಾಪವನ್ನುಹೊಡೆದಟ್ಟಲು ಇದು ವಜ್ರಾಯುಧದ ಪೆಟ್ಟಿನಂತೆಯೇ ಸರಿ. 
ಪೂರ್ವಾರ್ಜಿತವಾಗಿ ಬಂದಿರತಕ್ಕ ಎಲ್ಲ ಕರ್ಮಗಳನ್ನೂ ಇದು ನಾಶಪಡಿಸಿಬಿಡುವುದು ಮತ್ತು 
ಸರ್ವಸಂಪತಿಗೂ ಮೂಲ ಕಾರಣವಾಗಿದೆ. ॥ ೬ ॥ ನಾನು ಗುರುವಾಕ್ಯದ ಮೇಲೆ ಭರವಸೆಯಿಟ್ಟು 
ಹೇಳುತ್ತೇನೆ. ಮನಸ್ಸು ಮತ್ತು ದೈಹಿಕವಾದ ಸಕಲ ಪಾಪಗಳೂ ಇಲ್ಲಿ ನಾಶವಾಗುತ್ತದೆ ಮತ್ತು 
ಜಯಿಸಲ್ಪಡುತ್ತದೆ. ॥ ೭ 1 ಅನ್ಯಕ್ಟೇತ್ರಗಳಲ್ಲಿ ಮಾಡಿದ ಪಾಪವು ಪುಣ್ಯಕ್ಷೇತ್ರದಲ್ಲಿ ಪರಿಹಾರ- 
ವಾಗುವುದು, ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪವು ಕುಂಭಕೋಣಕ್ಷೇತ್ರದಲ್ಲಿ ಪರಿಹಾರ- 
ವಾಗುವುದು. ॥। ೮ । ಕುಂಭಕೋಣದಲ್ಲಿಎಸೆಗಿದ ಪಾಪವು ಕಾಶಿಯಲ್ಲಿಯೂ, ವಾರಾಣಸಿಯಲ್ಲಿ 
ತೊಡಗಿದ ಪಾಪವು ಪ್ರಯಾಗದಲ್ಲಿಯೂ ಪರಿಹಾರವಾಗುವುದು. ॥ ೯ ॥। ಪ್ರಯಾಗದಲ್ಲಿ 
ಮಾಡಿದ ಪಾಪವು ಯಮುನಾಸ್ನಾನದಿಂದ ಪರಿಹಾರವಾಗುವುದು, ಯಮುನೆಯಲ್ಲಿ ಮಾಡಿದ 
ಪಾಪವು ಶ್ರೀಸರಸ್ವತೀನದಿಯಲ್ಲಿಸ್ನಾನ ಮಾಡುವುದರಿಂದ ಪರಿಹೃತವಾಗುವುದು. ॥॥ ೧೦॥ ಶ್ರೀ 
ಸರಸ್ವತೀತೀರದಲ್ಲಿ ಮಾಡಿದ ಪಾಪವು ಗಂಗಾಸ್ನಾನದಿಂದಲೂ ಗಂಗಾತೀರದಲ್ಲಿ ಮಾಡಿದ 
ಪಾಪವು ಗಂಗಾಯುಮುನೆಯರ ಸಂಗಮ ಸ್ನಾನದಿಂದಲೂ ಪರಿಹಾರವಾಗುವುದು. ೧೧ ॥ 
ತೀರ್ಥರಾಜನೂ ಸಂಗಮಗಳಲ್ಲಿ ಶ್ರೇಷ್ಠನೂ ಆಗಿರುವ ಈ ಪ್ರಯಾಗಕ್ಕೆ ಸರಿಸಮನಾದ 
ಮಹಿಮೆಯು ಬೇರೆ ಕ್ಷೇತ್ರಗಳಿಗಿಲ್ಲವೆಂಬುದನ್ನುನಾನು ಹೇಗೆ ವರ್ಣಿಸಲಿ? ॥ ೧೨ ॥ ಪ್ರಯಾಗ- 
ಕ್ಷೇತ್ರದಲ್ಲಿ ಮಾಡಿದ ಪಾಪವು ಅಲ್ಲಿಯೇ ಮರಣ ಒದಗಿದರೆ ಪರಿಹಾರವಾಗುವುದು. ಇದಲ್ಲದೆ 
ಮೃತನ ಸಮಸ್ತ ಸಾತ್ವಿಕ ಅಪೇಕ್ಷೆಗಳೆಲ್ಲವೂ ನೆರವೇರುವುವು. ।। ೧೩ ॥ ಎಲೈ ಮುನಿಶ್ರೇಷ್ಠರೇ! 
ಪ್ರಯಾಗಕ್ಟೇತ್ರದ ಮಹಿಮೆಯು ಈ ಬಗೆಯಾಗಿ ಇದ್ದು ಇದನ್ನುತಿಳಿಯಬಯಸಿದ ನಿಮಗೋ- 
ಸ್ಮರ ಇದನ್ನು ಹೇಳಿದ್ದೇನೆ. ॥ ೧೪ ॥ 


ಶೌನಕಾದಯ ಊಚುಃ 
ಸೂತ ಸೂತವಿದಾಂ ಶ್ರೇಷ್ಠ ಪೌರಾಣಿಕ ಸುಮಂಗಲ । 
ಶ್ರುತ್ವಾ ತೀರ್ಥಪತಿಂ ತ್ವತ್ಯ ಪರಂ ಹರ್ಷಮುಪಾಗತಾಃ 1 ೧೫ 1 


ಅಧ್ಯಾಯ ೩ 21 
ಅತ್ಮೈಕಸಂಶಯೋ ಜಾತಃ ಸರ್ವೇಷಾಂ ನೋ ವಿವಿತ್ತತಾಮ್‌ I 


ಕೃಪಯಾ ತಮಿಮಂ ಛಿಂದಿ ಕುರ್ಮಹೇ ಚ ವಯಂ ತಥಾ 11 ೧೬ ॥ 
ಅನಾಖ್ಯೇಯಂ ಕುತಃ ಪ್ರೋಕಂ ಕ್ಷೇತ್ರಂ ಸರ್ವಾರ್ಥಸಾಧನಮ್‌ ।ಟ 
ಯಸ್ಮಾತರೋಪಕರಣಂ ಸರ್ವಪುಣ್ಯಾಧಿಕಂ ಮತಮ್‌ 11 ೧೭ ॥ 
ಪರೋಪಕರಣೇ ದತ್ತಾಅಪಿ ಪ್ರಾಣಾ ನಭಃ ಪುರಾ । 

ಸುಲಭಾನ್ಯಪ್ರದಾನೇ ತು ಕೋ ನ ಕುರ್ಯಾದ್ರತಿಂ ಕೃತೀ ॥1 ೧೮ ॥ 
ಅಷ್ಟಾದಶಪುರಾಣಾನಿ ವೇದಭಾಗಶ್ಚ ಕೃತ್ನತ: । 

ಪರೋಪಕರಣಾಯೈವ ವ್ಯಾಸವರ್ಯೇಣ ವರ್ಣಿತಃ I ೧೯ ॥ 
ಪರೋಪಕರಣೇ ಮೂಲಂ ಐಜಹಿಕಾಮಷ್ಠಿಕಪ್ರದಃ ॥ 

ಏತದ್ಗೋಪ್ಯಂ ಕೃತಂ ಕಸ್ನಾದಾಯುಷ್ಠನದ್ದದಸ್ವ ನಃ il ೨೦ ॥ 


ಶೌನಕಾದಿಗಳು ಪ್ರಶ್ನಿಸಿದರು 

ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಸೂತರೇ! ಪೌರಾಣಿಕರೇ! ಅತಿಮಂಗಳಸ್ವರೂಪರೇ! ತಮ್ಮಿಂದ 
ತೀರ್ಥರಾಜನ ಬಗ್ಗೆ ಕೇಳಿ ಬಹಳ ಸಂತೋಷವಾಗಿದೆ. ॥॥ ೧೫ ॥। ತಿಳಿಯಲು ಅಪೇಕ್ಟೆಯುಳ್ಳ 
ನಮಗೆಲ್ಲರಿಗೂ ಒಂದೇ ಒಂದು ಸಂದೇಹವು ಹುಟ್ಟಿದೆ. ತಾವು ಹೇಳಿದಂತೆಯೇ ಮಾಡುತ್ತೇವೆ. 
ಆದರೆ ಈ ಒಂದು ಸಂದೇಹವನ್ನು ನಿವಾರಿಸಬೇಕು. ॥ ೧೬ ॥ ಸಕಲ ಇಷ್ಟುರ್ಥಗಳಿಗೆ ಸಾಧನ- 
ವಾಗಿರತಕ್ಕ ಕ್ಷೇತ್ರದ ಬಗ್ಗೆ ಎಲ್ಲರಿಗೂ ಹೇಳಬಾರದೆಂದು ಏತಕ್ಕೋಸ್ಕರ ಹೇಳಲ್ಪಟ್ಟಿತು? ಪರೋ- 
ಪಕಾರ ಮಾಡುವುದು ಎಲ್ಲಕ್ಕಿಂತ ಹೆಚ್ಚು ಪುಣ್ಯಫಲಪ್ರದವು. ॥ ೧೭ ॥ ಹಿಂದೆ ಅನೇಕರು 
ಪರೋಪಕಾರಕ್ಕಾಗಿ ತಮ್ಮ ಪ್ರಾಣಗಳನ್ನೇ ತೆತ್ತಿದ್ದಾರೆ. ಇನ್ನೊಬ್ಬರಿಗೆ ಉಪಕಾರ ಮಾಡುವುದು 
ಸುಲಭವಾಗಿರಲಿಕ್ಕಾಗಿ ಬುದ್ಧಿವಂತರು ಏತಕ್ಕಾಗಿ ಅದನ್ನು ಮಾಡಬಾರದು? ಮಾಡಿ ಕೃತಾರ್ಥ- 
ರಾಗಬಾರದು? ॥ ೧೮ ॥ ಶ್ರೀ ವೇದವ್ಯಾಸರು ಇಡೀ ವೇದರಾಶಿಗಳನ್ನು ಶಾಖೋಪಶಾಖೆ- 
ಗಳಾಗಿ ವಿಂಗಡಿಸಿದ್ದಲ್ಲದೆ ಹದಿನೆಂಟು ಪುರಾಣಗಳನ್ನೂ ರಚಿಸಿದರು. ಈ ಕಾರ್ಯಗಳೆಲ್ಲವೂ 
ಪರೋಪಕಾರಕ್ಕಾಗಿಯೇ ಎಂದು ಶ್ರೀವ್ಯಾಸರು ವರ್ಣಿಸಿದ್ದಾರೆ. ॥ ೧೯ ॥ ಮತ್ತು ಈ ರಚನೆ- 
ಗಳೆಲ್ಲವೂ ಪರೋಪಕಾರವನ್ನುಮೂಲಗುರಿಯಾಗುಳ್ಳವುಗಳು ಮತ್ತುಈ ಲೋಕದ ಸಂಪತಿಗಲ್ಲದೆ 
ಪರಲೋಕದ ಪಾ ಿಪಿಗೂ ಕಾರಣವಾದವು. ದೀರ್ಫಾಯುಗಳಾದ ಸೂತರೇ! ಹೀಗಿರಲು ಇವು- 
ಗಳನ್ನು ರಹಸ್ಯವಾಗಿಟ್ಟಿರಬೇಕೆಂದು ಹೇಳಲು ಏನುಕಾರಣ? ಅದನ್ನು ಹೇಳೋಣವಾಗಲಿ. ॥1೨೦ ॥ 


ಸೂತ ಉವಾಚ 
ಅನಾಖ್ಯಾನೇ ಗುರೂಣಾಂ ಹಿ ಸಾಧನಂ ವಚ ಏವ ತತ್‌ ॥ 
ನಾನ್ಯದಸ್ತ್ಯತ ಏವಾತ್ರ ಗೂಢಾರ್ಥಂ ವಿಹಿತಂ ಮಯಾ 11.೨೧ ॥ 
ಯಥಾ ವೇದಸ್ಯ ವಚನೇ ಕರಣಾಕರಣೇ ಸ್ಥಿತಿಃ 1 
ನ ಲಕ್ಷ ಟೇ ಪುರಾ ವಿದ್ಧಿಸಥಾಜ್ಞಾನಾದ್ದುರೋರ್ಮತಾ || ೨೨ || 


೫ ಪ್ರಯಾಗಮಾಹಾತ್ಮ್ಯಮ್‌ 


ಸರ್ವಾಭೀಷ್ಟಪ್ರದಂ ಪಥ್ಯಂ ಪರತ್ರೇಹಾಪಿ ಮಂಗಲಮ್‌ । 
ತಾಪತ್ರಯಹರಂ ಪ್ರೋಕಂ ಗುರೋರ್ವಚನಮಾೌಷಧಮ್‌ 1 ೨೩ ॥ 
ಸಂದಿಗ್ಭಾ ಗುರುವಾಕ್ಕೇ ಯೇ ವಿಷರ್ಯಯಪಥಂ ಗತಾ: । 


ನೈತೇಷಾಂ ವಾ ಕಿಮಪ್ಪಸ್ತಿ ಚೈಹಿಕಾಮುಷ್ಠಿಕಂ ಫಲಮ್‌ ॥ಟ ೨೪ ॥ 
ಅತಸೇನಾನುಯೋಕವ್ಯಾಃ ಸರ್ವಥಾ ಸರ್ವದರ್ಶಿನಃ । 
ಜ್ಞಾನದೀಪಪ್ರದಾಸ್ತೇಷಾಂ ನಿರ್ಗಂಥಾಃ ಫಲಮಿಚ್ಛತಾಮ್‌ ॥ ೨೫ ॥ 
ಯ ಏವ ಜಾನಂತಿ ನಿದಾನಮಸ್ಕ 
ಯ ಏವ ಜಾನಂತಿ FLL | 
ತ ಏವ ಕುರ್ವಂತಿ ಮನಃಪ್ರಸಿದ್ಧ. 
ಮಾಹಾತ್ಮ $ಜೌತಂ ಕೃಪಯಾ ಮುನೀಶ್ಚರಾಃ 11 ೨೬ 1 
ಗುರವೋ ನಿರ್ಮಮಾಶ್ಶಾಂತಾಃ ಸಾಧವೋ ಮಿತಭಾಷಿಣಃ । 
ಕಾಮಕ್ರೋಧವಿನಿರ್ಮುಕಾ; ಸದಾಚಾರಜಿತೇಂದ್ರಿಯಾಃ ' 1 ೨೭ ॥ 
ತಸ್ಥಾತ್ತೇವ್ಯಾಶ್ನ ವಿಜ್ಞಾಯ ದಯಾವಂತೋ ಬ್ರುವಂತಿ ತೇ | 
ತದಾ ಸ್ಫುಟಂ ಸಮಗ್ರಂ ವೈ ಜ್ಞಾಯತೇ ಗೂಢತಾಂ ಗತಮ್‌ 11 ೨೮ ॥ 


ಏವಂ ಜ್ಞಾತ್ವಾ ಚಿರಂ ಸಮ್ಯಗುರವೋ ಸೇವಿತಾ ಮಯಾ । 

ತುಷ್ಟಾ! ಪ್ರೋಚುಃ ಪುನರ್ಮಹ್ಯಂ ಗುಹ್ಯಂ ಯದ್ವೇದಪಾರಗಾಃ 1॥೨೯॥ 
ತೀರ್ಥರಾಜಸ್ಯ ಹೃದಯಂ ತದಹಂ ಬ್ರವೀಮಿ ವಃ । 

ಶೃಣ್ವಂತು ಸಾವಧಾನೇನ ಮುನಯಃ ಪ್ರಶ್ನಕೋವಿದಾಃ I ೩೦ I 


ಸೂತರು ಹೇಳಿದರು— 

ಈ ವಿಷಯವನ್ನು ರಹಸ್ಯ ದಿಂದ ಇಟ್ಟಿರಲು ನಮ್ಮ ಗುರುಗಳ ಆಜ್ಞೆಯೇ ಪ್ರಮಾಣವು ಎಂದು 
ತಿಳಿಯಬೇಕು. ಈ ವಿಷಯದಲ್ಲಿ ಬೇರೆ ಪ್ರಮಾಣಗಳ ಆವಶ್ಯಕತೆಯಿಲ್ಲ, ಆದ್ದರಿಂದ ಈ ಬಗ್ಗೆ 
ರಹಸ್ಯವನ್ನು ನಾನು ಹೇಳಿದ್ದು ॥ ೨೧ ॥ ಹಿಂದೆಯೂ ವೇದಗಳಲ್ಲಿ ಉತ್ತಮವಾಗಿರುವ 
ಕಾರ್ಯಾಕಾರ್ಯಗಳಿಗೆ ಪ್ರಮಾಣಗಳನ್ನು ಹುಡುಕಿಕೊಂಡು ಹೋಗಿಲ್ಲ, ಕರ್ತವ್ಯಾಕರ್ತವ್ಯ- 
ಗಳಿಗೆ ಪ್ರಮಾಣಗಳ ಆವಶ್ಯಕತೆಯೂ ಇಲ್ಲ ಕೇವಲ ಅವುಗಳನ್ನು ಪಾಲಿಸಬೇಕು, ಅಷ್ಟೆ. 
ವೇದವಾಕ್ಯಗಳು ಈ ಬಗ್ಗೆ ಇರುವುದೇ ಪ್ರಮಾಣಗಳು. ಗುರುಗಳ ಆಜ್ಞಾವಚನಗಳೂ ಈ 
ರೀತಿಯಾದುವುಗಳು. ॥ ೨೨ ॥। ಗುರುಗಳ ಮಾತುಗಳು ಎಲ್ಲ ಅಭಿಲಾಷೆಯನ್ನೂ ಪೂರೈಸತಕ್ಕ- 
ವುಗಳು. ರೋಗಗಳಿಗೆ ಪಥ್ಯವಿದ್ದಂತೆ ಆಚರಿಸತಕ್ಕವುಗಳು. ಇಹಪರಗಳಿರಡಕ್ಕೂ ಮಂಗಳಕರ. 
ಆಧ್ಯಾತ್ಮಿಕ, ಆಧಿದೈವಿಕ ಮತ್ತುಆಧಿಭೌತಿಕವೆಂಬ ಮೂರು ಬಗೆಯ ತಾಪಗಳನ್ನು (ತಾಪತ್ರಯ) 
ಬಗೆಹರಿಸತಕ್ಕವುಗಳು ಮತ್ತು ಭವರೋಗಕ್ಕೆ ಔಷಧಿರೂಪವಾಗಿರತಕ್ಕವುಗಳು. ॥ ೨೩ ॥ ಗುರುವಿನ 
ಮಾತಿನಲ್ಲಿ ಸಂದೇಹಪಟ್ಟು ಯಾರು ವಿರುದ್ಧ ದಾರಿಯನ್ನು ಹಿಡಿಯುತ್ತಾರೋ ಅವರಿಗೆ ಈ 
ಲೋಕದ ಸಾಧನವೂ ಇಲ್ಲ ಮತ್ತು ಪರಲೋಕದ್ದೂ ಇಲ್ಲ ॥। ೨೪ ॥॥ ಸರ್ವಪ್ರಕಾರದಿಂದ 
ಎಲ್ಲವನ್ನೂತಿಳಿದ ಗುರುಗಳ ವಚನಗಳ ಮೇಲೆ ವಿರೋಧಿ ಪ್ರಶ್ನೆಗಳನ್ನುಕೇಳಬಾರದು. ದೊಡ್ಡವರು 


ಅಧ್ಯಾಯ ೩ 23 


ಅಂಥಾ ಫಲಾಪೇಕ್ಷಿಗಳಿಗೆ ಗ್ರಂಥರಹಿತರಾಗಿ ಜ್ಞಾನರೂಪದೀಪವನ್ನು ತೋರಿಸಿ ದಾರಿ ಹಿಡಿಸು- 
ತಾರೆ. ॥ ೨೫ ॥ ಯಾರು ಈ ರೀತಿಯಾದ ಈ ರಹಸ್ಯವನ್ನು ಅರಿಯುತ್ತಾರೋ ಮತ್ತು ಇದರ 
ಮೂಲವನ್ನು ತಿಳಿಯುತಾರೋ ಅವರು ಈ ಕ್ಷೇತ್ರದ ಮಾಹಾತ್ಮೆ "ಯನ್ನು ಕೃಪೆಯಿಂದ 
ಪ್ರಸಿದ್ಧಿಗೊಳಿಸುತ್ತಾರೆ. ॥। ೨೬ ।। ಗುರುಗಳು ಅಹಂಕಾರಮಮಕಾರವರ್ಜಿತರು, ಶಾಂತರು, 
ಸೇವಾಸ್ವಭಾವದವರು ಸಾಧುಮಾರ್ಗಾವಲಂಬಿಗಳು, ಮಿತವಾಗಿ ಮಾತನಾಡು- ವವರು, 
ಕಾಮಕ್ರೋಧಾದಿಗಳನ್ನು ಬಿಟ್ಟವರು, ಸದಾಚಾರಿಗಳು ಮತ್ತುಗೆಲ್ಲಲ್ಪಟ್ಟಇಂದ್ರಿಯಗಳುಳ್ಳವರು. ॥ 
೨೭ ॥ ಗುರುಗಳು ದಯೆಯುಳ್ಳವರು, ಅವರನ್ನು ತಿಳಿದು ಸೇವಿಸಬೇಕು. ಆಗ ! ಕಾಲಕ್ರಮೇಣ 
ರಹಸ್ಯವೂ ಸೇರಿದಂತೆ ಎಲ್ಲವೂ ವಿಸ್ತಾರವಾಗಿ ತಿಳಿದೇ ತಿಳಿಯುತ್ತದೆ. ಆದ್ದರಿಂದ ಗುರುಗಳು 
ಸೇವ್ಯರು. ॥ ೨೮ ॥। ಈ ರೀತಿಯಾದ ತಿಳುವಳಿಕೆಯಿಂದಲೇ ನಾನು ಬಹು ಕಾಲ ಚೆನ್ನಾಗಿ 
ಗುರುಗಳನ್ನು ಸೇವಿಸಿದೆನು. ವೇದವೇದಾಂಗಪಾರಂಗತರಾದ ಅವರು ಸಂತುಷ್ಟರಾಗಿ ಪುನಃ ಈ 
ರಹಸ್ಯಗಳನ್ನೆಲ್ಲಬಿಡಿಸಿ ಹೇಳಿದರು. ॥। ೨೯ ॥ ಆದ್ದರಿಂದ ತೀರ್ಥರಾಜನ ಹೃದಯವನ್ನು ನಿಮಗಾಗಿ 
ಹೇಳುವೆನು, ಪ್ರಶ್ನೆ ಮಾಡುವುದರಲ್ಲಿ ಕುಶಲರಾದ ವಿದ್ವಾಂಸರೇ ! ಸಮಾಧಾನಮನಸ್ಕರಾಗಿ 
ಕೇಳೋಣವಾಗಲಿ. ॥ ೩೦ ॥ 


ಶ್ರೀ ವ್ಯಾಸ ಉವಾಚ 
ಸೂತ ! ಜಾನೇ ತವಾಭೀಷ್ಟಂ ವೇದಸಾರಂ ನ ಭಾಷಿತಮ್‌ । 
ಮಯಾ ತೇ ನಾಧಿಕಾರೇಣ ವಚ್ಚಿ ಶಬ್ದಾಂತರಾದಥ 1೩೧ ॥ 
ವೇದೋಕಾನಿ ಸಮಸ್ತಾನಿ ತೀರ್ಥಾನಿ ಭುವನತ್ರಯೇ । 
ವೇದಾಜ್ಞಯಾ ಚ ಮಾಹಾತ್ಚ್ಯಂ ಪುರಾಣೇಷು ಪ್ರಗೀಯತೇ 1೩೨ ॥ 
ತೇನಾಸ್ಕ ವರ್ಣ್ಯತೇ ನೂನಂ ಮಹಿಮಾ ಪರಮಾದ್ಬುತಃ । 


ಮಜ್ಮನಾತುಸುಖಾವಾಪಿರ್ದೇಹಪಾತಾದದೇಹತಾ ॥| ೩೩ ॥ 
ವಿಷ್ಣಾ ನ ವಯಸ್ತುರಾಸರ್ವೇನ್ಯೇತಪಿ ತ್ರೈಲೋಕ್ಯವಾಸಿನಃ | 

ಸರ್ವದಾ ತತ್ರ ತಿಷ್ಠಂತಿ ಧರ್ಮಸಂಗ್ರಹಕಾರಣಾತ್‌ 1೩೪ 
ಅಥೋತತ್ರ ಮಾಧವಾಧೀಶೇ ಧೂರ್ತಾ ದುಷ್ಟಾ ಕಲೌ ನರಾಃ । 
ಬಹುವಿಫ್ಲಂ ಕರಿಷ್ಯಂತಿ ತೇನೇದಂ ಗೋಪಿತಂ ಮಯಾ 1೩೫ ॥ 
ಅತಸ್ತ್ವಯಾಪಿ ನೋ ವಾಚ್ಯಂ ಮೋಕ್ಟದಂ ತಾದೃಶಾಮಿದಮ್‌ | 

ಭಕ್ತಿಶ್ರ ದ್ಧಾವತಾಂ ನೃಣಾಂ ವಾಚ್ಛಮುದ್ಧಾರಕಾರಕಮ್‌ 11೩೬ । 
ವಿನೀತಾಯ ಸುಶೀಲಾಯ ಹರಿಭಕಾಯ ಸಾಧವೇ । 

ರಹಸ್ಯಮಪಿ ತತ್ತಿ ಶ್ಟ್ರೀತ್ಯಾ ಕಥಯಂತಿ ವಿಪಶ್ಚಿತಃ 11೩೭ ॥ 
ವಂಚಕಾಯ ಕೃತಘ್ನಾಯ ನಾಸಿಕಾಯ ಶಠಾಯ ಚ ॥ 

ನೈವ ಗುಹ್ಯಂ ವದಂತ್ಯೇತೇ ಪ್ರಾಣೈೆ ಕಂಠಗತೈರಪಿ il ೩೮ ॥ 


ಇದಂ ಚ ಪರಮಂ ಗುಹ್ಯಂ ತೀರ್ಥಂ ವೇದೋಪವರ್ಣಿತಮ್‌ । 
ತಸ್ಥಾತ್ತೇಭ್ಯೋ ಕಥಂ ವಾಚ್ಯಂ ತತ್ತ್ವಜ್ಞಾನಫಲಪ್ರದಮ್‌ 1೩೯ ॥ 


24 ಪ್ರಯಾಗಮಾಹಾತ್ಮ ಮ್‌ 
ಕದಾಚಿದಮುಮೇವಾರ್ಥಂ ಬುಭುತಂತೋ ಹ್ಯಜಾತ್ಥಜಾಃ I 


ಸರ್ವೇಷಾಮುಪಕಾರಾರ್ಥಂ ಪಾತಾಲತಲಮಾಯಯುಃ 11 ೪೦ ॥ 
ನಾನಾಮಣಿಶಿಖಾದೀಪಂ ಮಹೇಂದ್ರಭವನೋಪಮಮ್‌ । 
ವಜ್ರವಿದ್ರುಮವೈಡೂರ್ಯಸಂಭರಾಜಿವಿರಾಜಿತಮ್‌ ॥ ೪೧ ॥ 
ದರ್ಶನಾಹ್ಲಾದಜನಕಂ ಸರ್ವತಃ ಸಕಲಾದ್ಭುತಮ್‌ I 
ನಾಗನಾಗೀಗಣಾಕೀರ್ಣಂ ಮುಕಾದಾಮಭಿರುಜ್ಞ ತ್ವಮ್‌ 11೪೨ ॥ 
ತತ್ರಾನಿವಾರಿತಾಃ ಸತ್ವಾ ಮುನಯಃ ಸನಕಾದಯಃ | 

ಶೇಷರಾಜಂ ಸಭಾಮಧ್ಯೇ ದದ್ದಶುರ್ಗತವಿಸ್ಮಯಾ: 11 ೪೩ 1 
ಅನರ್ಫ್ಯಮಣಿಸಂಕೀರ್ಣಂ ಸ್ವರ್ಣಸಿಂಹಾಸನೇ ಸ್ಥಿತಮ್‌ I 

ಸದ ್ರತ್ತಮುಕುಟಾಶೋಭಿಸಹೆಸ್ತ್ರಫಣಮಂಡಿತಮ್‌ 1೪೪॥ 
ತೇಜಸಾದಿತ್ಯಸಂಕಾಶಂ ದುರ್ಧರ್ಷಂ ಪ್ರಲಯಾಗ್ನಿವತ್‌ । 

ಗೃಣಂತಂ ಭಗವದ್ದರ್ಮಾನ್‌ ತದ್ಭಕ್ತಾನ್‌ ಪುರತಸ್ತಿತಾನ್‌ 11 ೪೫ ॥ 
ಅನಂತೈರ್ಪನ್ನಗವಾ ಶ್ರಿತೈಸತ್ತೀಕೇ ನ್ಯಸದೃಷಿಭಿ: । 

ಉಪಾಸಿತಂ ಪ್ರಾಂಜಲಿಭಿರ್ಸಾನಾಸುತಿಪುರಸರಮ್‌ 1. ೪೬ 
ತಲಾಲಾವಣ್ಯತಾರುಣ್ಯವಿಲಾಸಾಲಾಪಭಾಸುದೈಃ | 
ನಾಗಾಂಗನಾಗಣೈರ್ವಿಶ್ಚಗ್ಹತಂ ನಿರುಪಮೈಸದಾ 1೪೭ 1 
ಭಕ್ತಿಪ್ರಿಯಂ ಭಕಿಗಮ್ಯಂ ಭಕಕಾಮಾಮರಾಂಘ)ಪಮ್‌ । 

ಭಜನೀಯಂ ಭಯತ್ರಸೆ ನೈರ್ಭಾವೇನ ಭಗವತ್ಚ್ರಿಯಮ್‌ 11೪೮ ॥ 
ದೃಷ್ಟಾಂ ತಂ ದಂಡವನ್ನತ್ಪಾಸ್ತಿತ್ನಾಪ್ರಾಂಜಲಯಃ ಪುರಃ । 

ಸ್ಫೋತುಮಾಕೇಭಿರೇ ದೇವಂ ಪ್ರಶ್ನಪಾರತಿತೀರ್ಷಯಾ Iv 


u ಇತಿ ತೃತೀಯೋತಧ್ಯಾಯ: I 


ಶ್ರೀವೇದವ್ಯಾಸರು ಹೇಳಿದರು 


ನಿನ್ನ ಅಭಿಪಾ ಶ್ರಿಯವನ್ನು ನಾನು ತಿಳಿದಿದ್ದೇನೆ. ತಿಳಿದೂ ವೇದಗಳ ಸಾರವನ್ನು ನಿನಗೆ 
ಹೇಳಲಿಲ್ಲ, ಕಾರಣ ನೀನು ಸೂತ ಕುಲದವನಾದುದರಿಂದ ವೇದಾಧಿಕಾರವಿಲ್ಲ ಆದ್ದರಿಂದ ಈ 
ವಿಷಯವನ್ನೇ ಬೇರೆ ಮಾತುಗಳಲ್ಲಿ ಹೇಳುವೆನು. ॥ ೩೧ ॥॥ ಮೂರು ಲೋಕಗಳಲ್ಲಿರತಕ್ಕ ಎಲ್ಲ 
ತೀರ್ಥಗಳ ವಿಷಯವೂ ವೇದಗಳ ಆಜ್ಞಾದಿಂದಲೇ ಪುರಾಣಗಳಲ್ಲಿ ಹೇಳಲ್ಪಟ್ಟಿವೆ. ವೇದಗಳಿಗೆ 
ಅಧಿಕಾರವಿಲ್ಲದಿರುವವರ (ಸ್ತ್ರೀಯರು, ಶೂದ್ರರು, ಭ್ರಷ್ಟಬ್ರಾಹ್ಮಣರು) ಉದ್ದಾರಕ್ಕಾಗಿಯೇ 
ವೇದಗಳ ಆಜ್ಞಾದಿಂದಲೇ ಈ ವಿಷಯವನ್ನು ಪುರಾಣಗಳಲ್ಲಿ ಹೇಳಿದೆ. ।।೩೨॥ ಆದ್ದರಿಂದಲೇ ಈ 
ಪ್ರಯಾಗದ ಅದ್ಭುತವಾದ ಚರಿತ್ರೆಯು ಹೇಳಲ್ಪಟ್ಟಿದೆ. ಈ ಪ್ರಯಾಗದ ತ್ರಿವೇಣೀ ಸಂಗಮದಲ್ಲಿ 
ಸ್ನಾನ ಮಾಡುವುದರಿಂದ ಐಹಿಕ ಆಮುಷ್ಠಿಕ ಸುಖಪ್ರಾಪ್ತಿಯಾಗುವುದು ಮತ್ತುಸಂಸಾರಬಂಧನವೂ 
ಹೋಗುವುದು. ॥ ೩೩ ॥ ಆದ್ದರಿಂದ ಧರ್ಮದ ಸಂಗ್ರಹಕ್ಕೋಸ್ಕರವೇ ವಿಷ್ಣುವನ್ನೇ ಪ್ರಧಾನ- 


ಅಧ್ಯಾಯ ೩ 25 


ವಾಗುಳ್ಳ ಅನ್ಯದೇವತೆಗಳೂ ಮೂರು ಲೋಕಗಳಲ್ಲಿ ವಾಸಿಸುವ ಸಜ್ಜನರೂ ಈ ಪ್ರಯಾಗ- 
ದಲ್ಲಿಯೇ ಇರುತ್ತಾರೆ. ।।೩೪ ॥ ಧೂರ್ತರೂ ಮತ್ತುದುಷ್ಟರೂ ಆದ ಜನರು ಕಲಿಯುಗದಲ್ಲಿಶ್ರೀ 
ಲಕ್ಷ್ಮಿ ೇೀಪತಿಯಾದ ಶ್ರೀ ವೇಣಿಮಾಧವದೇವರೇ ಮುಖ್ಯದೇವತೆಯಾದ ಈ ಕ್ಷೇತ್ರದಲ್ಲಿ ಬಹಳ 
ವಿಘ್ನಗಳನ್ನುಂಟುಮಾಡುವರು. ಈ ಕಾರಣದಿಂದಲೇ ಈ ಕ್ಷೇತ್ರದ ಮಹಾಮಹಿಮೆಯನ್ನುನಾನು 
ರಹಸ್ಯದಿಂದ ಇಟ್ಟಿರುವುದು. ॥ ೩೫ ॥ ಆದ್ದರಿಂದ ನೀನೂ ಈ ರಹಸ್ಯವನ್ನು ಎಲ್ಲರಿಗೂ 
ತಿಳಿಸಕೂಡದು. ಹಾಗೆ ತಿಳಿಸುವುದು ದೋಷವಾಗುವುದು. ಈ ರಹಸ್ಯವು ಇಂಥಾದ್ದು ಭಕ್ತಿಮತ್ತು 
ಶ್ರದ್ಧೆಯುಳ್ಳವರಿಗೆ ಮಾತ್ರ ಹೇಳಬೇಕು. ಅವರಿಗೆ ಇದು ಉದ್ದಾರವನ್ನುಂಟುಮಾಡತಕ್ಕದ್ದು, WALI 
ಜ್ಞಾನಿಗಳು ರಹಸ್ಯವಾಗಿದ್ದರೂ, ಈ ವಿಷಯಗಳನ್ನು ವಿನೀತರಿಗೂ, ಸುಶೀಲವಂತರಿಗೂ, 
ಹರಿಭಕರಿಗೂ ಮತ್ತು ಸಾಧುಗುಣಸಂಪನ್ನರಿಗೂ ಅವರ ಮೇಲಿನ ಪ್ರೀತಿಯಿಂದ ಅವರ 
ಉದ್ದಾರಕ್ಕಾಗಿ ಹೇಳುತಾರೆ. ॥ ೩೭ ॥ ಪ್ರಾಣವಾಯುವು ಕುತ್ತಿಗೆಗೆ ಬಂದರೂ ಸರಿ, ಜ್ಞಾನಿಗಳು 
ಇಂತಹ ರಹಸ್ಯವನ್ನು ವಂಚಕರಿಗೂ, ಕೃತಫ್ನರಿಗೂ, ದೇವರನ್ನು ನಂಬದಿರುವವರಿಗೂ 
(ನಾಸ್ತಿಕರಿಗೆ) ಮತ್ತುಮೂರ್ಯ (ಗೂಢದ್ವೇಷಿ)ರಿಗೂ ಹೇಳುವುದಿಲ್ಲ ॥ ೩೮ ॥ ಈ ಪ್ರಯಾಗ- 
ಕ್ಷೇತ್ರವು ಅತಿರಹಸ್ಯವಾದುದು ಮತ್ತುವೇದಗಳಲ್ಲಿವಿಶೇಷವಾಗಿ ವರ್ಣಿಸಲ್ಪಟ್ಟಿದೆ. ಹೀಗಿರುವಾಗ 
ಸಮಸ್ತ ಬ್ರಹ್ಮ ಜ್ಞಾನದ ಸಿದ್ದಿಯನ್ನು ಕೊಡತಕ್ಕ ಈ ಕ್ಷೇತ್ರದ ರಹಸ್ಯವನ್ನು ಎಲ್ಲರಿಗೂ ಹೇಗೆ ತಾನೇ 
ಹೇಳಲು ಸಾಧ್ಯ? 1॥ ೩೯ ॥। ಒಂದಾನೊಂದು ಕಾಲದಲ್ಲಿ ಈ ರಹಸ್ಯವನ್ನು ತಿಳಿಯುವ ಸಲು- 
ವಾಗಿಯೇ ಬ್ರಹ್ಮದೇವರ ಮಕ್ಕಳಾದ, ಆಜನ್ಮಯೋಗಿಗಳಾದ ಸನಕಾದಿಗಳು ಎಲ್ಲ ಸಜ್ಜನರ 
ಪ್ರಯೋಜನಕ್ಕಾಗಿ ಪಾತಾಳಲೋಕವನ್ನುಕುರಿತು ಪ್ರಯಾಣ ಮಾಡಿದರು. ॥ ೪೦ ॥ 
ನಾನಾವಿಧವಾದ ರತ್ನಗಳ ಕಾಂತಿಯಿಂದ ಪ್ರಜ್ವಲಿಸುತ್ತಿದ್ದ ಇಂದ್ರನ ಅಮರಾವತಿಯಂತೆ 
ಇರುವ, ವಜ್ರ ಹವಳ ಮತ್ತು ವೈಡೂರ್ಯಗಳಿಂದ ಶೃಂಗರಿಸಲ್ಪಟ್ಟ ಕಂಭಗಳಿಂದ 
ವಿರಾಜಮಾನವಾಗಿರತಕ್ಕ, ॥॥ ೪೧ ॥। ನೋಡಲು ಮನಸಿಗೆ ಆಹ್ಲಾದವನ್ನುಂಟುಮಾಡುವ, 
ಅತ್ಯಾಶ್ಚರ್ಯಕರವಾದ ಗಂಡು ಮತ್ತುಹೆಣ್ಣು ನಾಗಗಳಿಂದ ತುಂಬಿರತಕ್ಕ, ಮುತ್ತಿನ ಹಾರಗಳಿಂದ 
ಜ್ವಲಿಸುತ್ತಿರುವ 11೪೨ 11 ಆ ಶೇಷದೇವರ ಪಟ್ಟಣದಲ್ಲಿ ಕೇವಲ ತಮ್ಮ ಸಾತ್ವಿಕತ್ವದ ಬಲದಿಂದಲೇ 
ಯಾರಿಂದಲೂ ತಡೆಯಲ್ಪಡದವರಾಗಿ ಆ ಸನಕ, ಸನಂದನ, ಸನಾತನ ಮತ್ತುಸನತ್ತುಜಾತರೆಂಬ 
ಹೆಸರುಳ್ಳ ಮುನಿಗಳು ಆ ಸಭೆಯಲ್ಲಿ ವಿರಾಜಮಾನರಾಗಿದ್ದ ಶ್ರೀಶೇಷದೇವರನ್ನು ದರ್ಶನ 
ಮಾಡಿದರು ಮತ್ತುಬಹು ಆಶ್ಚರ್ಯಪಟ್ಟರು. ॥ ೪೩ ॥1 
ಬೆಲೆಕಟ್ಟಲಾರದ ರತ್ನಗಳಿಂದ ತುಂಬಿರುವ, ಬಂಗಾರದ ಸಿಂಹಾಸನದಲ್ಲಿ ಕುಳಿತಿರತಕ್ಕ, 
ರತ್ನಖಚಿತವಾದ ಕಿರೀಟಗಳಿಂದ ಶೋಭಾಯಮಾನಗಳಾಗಿದ್ದ ಸಾವಿರ ಹೆಡೆಗಳುಳ್ಳ ॥ ೪೪ ॥ 
ಸೂರ್ಯನಂತೆ ತೇಜಸ್ವಿಯಾಗಿರುವ, ಯಾರಿಂದಲೂ ಎದುರಿಸಲಾಗದ ಬಲ ಹಾಗೂ 
ಪರಾಕ್ರಮಗಳುಳ್ಳ ಪ್ರಳಯಾಗ್ನಿಯಂತೆ ಕಂಗೊಳಿಸುತ್ತಿದ್ದ ಮತ್ತು ಎದುರಿನಲ್ಲಿರುವ ಭಕ್ತರುಗಳಿಗೆ 
ಭಗವದ್ದರ್ಮಗಳನ್ನು ಉಪದೇಶಿಸುತಿರುವ ಶ್ರೀಶೇಷದೇವರನ್ನು ದರ್ಶನ ಮಾಡಿದರು. ॥1೪೫ ॥ 
ಶೇಷದೇವರಲ್ಲಿಯೇ ನೆಟ್ಟ ಕಣ್ಣುಗಳುಳ್ಳ ಅನೇಕ ಹಾವುಗಳ ಗುಂಪುಗಳು ಕೈ ಜೋಡಿಸಿಕೊಂಡು 
ನಾನಾ ಸ್ತೋತ್ರಗಳ ಮೂಲಕ ಉಪಾಸನೆ ಮಾಡುತಿದ್ದರು. ಇಂಥಾ ಅವರ ಭಕ್ತರನ್ನೂ ದರ್ಶನ 
ಮಾಡಿದರು. ॥ ೪೬ ॥ ಕಲೆ, ಲಾವಣ್ಯ, ತಾರುಣ್ಯ, ವಿಲಾಸ, ಸರಸಸಲ್ಲಾಪಗಳಿಂದ ಪ್ರಕಾಶಿಸು- 
ತ್ತಿರುವ ಮತ್ತು ಅವರ ಸೌಂದರ್ಯಾತಿಶಯಕ್ಕೆ ಸಾಟಿಯಿಲ್ಲದ ನಾನಾ ಸ್ವ್ರೀನಾಗಗಳಿಂದ ಎಲ್ಲ 


26 ಪ್ರಯಾಗಮಾಹಾತ್ಚ್ಯಮ್‌ 


ಕಡೆಯೂ ಸುತ್ತಲ್ಪಟ್ಟಂತಹ, ॥ ೪೭ । ಭಕ್ತರಿಗೆ ಪ್ರಿಯರಾದ, ಕೇವಲ ಭಕ್ತಿಗೇ ಒಲಿಯತಕ್ಕ, ಭಕ್ತರ 
ಅಭಿಲಾಷೆಗಳನ್ನು ಪೂರೈಸುವುದರಲ್ಲಿ ದೇವಲೋಕದ ಕಲ್ಲವೃಕ್ಷದಂತೆ ಇರತಕ್ಕ, ಭಯದಿಂದ 
ಹೆದರಿದವರಿಂದ ಭಜನೆ ಮಾಡಿಸಿಕೊಳ್ಳಲ್ಪಡುತ್ತಿರತಕ್ಕ, ಸಾಕ್ಟಾತ್‌ ವಿಷ್ಣುವಿಗೆ ಬೇಕಾಗಿದ್ದವರಾದ 
ಶ್ರೀಶೇಷದೇವರನ್ನು ದರ್ಶನಮಾಡಿ ಸಾಷ್ಟಾಂಗಪ್ರಣಾಮಗಳನ್ನು ಅರ್ಪಿಸಿ, ಕೈಮುಗಿದು ನಿಂತು, 


ತಮ್ಮ ಪ್ರಶ್ನೆಗಳ ಮಾಲಿಕೆಗೆ ದಡ ಮುಟ್ಟುವ ಇಚ್ಛೆಯಿಂದ ಆ ಶೇಷ ದೇವರನ್ನೇ ಸ್ತೋತ್ರ ಮಾಡಲು 
ಆರಂಭಿಸಿದರು. 


1 ಮೂರನೆಯ ಅಧ್ಯಾಯವು ಸಮಾಪ್ರವಾಯಿತು ॥ 


॥ ಅಥ ಚತುರ್ಥೋನಧ್ಯಾಯಃ ॥ ೪ ॥ 
ಸ್ವನ ಶ್ರೀಮದನಂತಾಯ ಫಣಿರಾಜಾಯ ತೇ ನಮಃ | 
ನಾಗರಾಜಾಯ ಶೇಷಾಯ ಯೋಗರಾಜಾಯ ತೇ ನಮಃ 
ಪವಿತ್ರಾನಂತಸಂಶೋಭಿಫಣಾಮಂಡಲಮೂರ್ತಯೇ । 
ತಕ್ಷಕಾದಿಸರೂಪಾಯ ಪಾತಾಲತಲವಾಸಿನೇ 
ಧರಾಮಂಡಲಧಾರಾಯ ಸೃಷ್ಟಿಸಂಹಾರಕಾರಿಣೇ I 
ವಿಶೇಷಾಯ ವಿಶಿಷ್ಟಾಯ ಸಹಸ್ರವದನಾಯ ಚ 
ದ್ವಿನೇತ್ರಾಯ ತ್ರಿನೇತ್ರಾಯ ಬಹುನೇತ್ರಾಯ ತೇ ನಮಃ | 
ಅನಂತನಾಮಧೇಯಾಯ ಅನಂತಗತಯೇ ನಮಃ 
ಅನಂತಸುಖರೂಪಾಯ ನಿತ್ಯರೂಪಾಯ ತೇ ನಮಃ | 
ನಿತ್ಯಾನಂದಸ್ವರೂಪಾಯ ಪರಾನಂದಾಯ ತೇ ನಮಃ 
ಅವೇದ್ಯಾಯ ಸುವೇದ್ಯಾಯ ಭಾವವೇದ್ಯಾಯ ತೇ ನಮಃ । 
ಅಣೋರಣುಸ್ಟರೂಪಾಯ ಮಹತೋ ಮಹತೇ ನಮಃ 
ಜ್ಞಾನಿನೇ ಜ್ಞಾನಗಮ್ಯಾಯ ಜ್ಞಾನದಾಯ ನಮೋ ನಮಃ । 
ಜ್ಞಾನಹೃನ್ನಲಯಾಯಾಲಂ ಪ್ರಣಮಾಮಿ ಮುಹುರ್ಮುಹುಃ 

ಅನಂತಸಂಸಾರನಿಮಗ್ನದೇಹಿನಃ 

ಸಮುದ್ಧರಾಜ್ಞಾನ್‌ ಪ್ರಣತಾನ್ನಮಾಗತಾನ್‌ । 

ತ್ಹನ್ಮಾಯಯಾ ಭ್ರಾಮಿತನಷ್ಟಚಿತಾನ್‌ 

ಪುನೀಹಿ ದೃಷ್ಟ್ಯಾ ಕೃಪಯಾ ನಮೋ ನಮಃ 
ಇತಿ ಶೇಷಃ ಸುತಿಂ ಶ್ರುತ್ವಾ ದೃಷ್ಟ್ವಾ ಪ್ರೋವಾಚ ತಾನ್ಮುನೀನ್‌ । 
ಕಿಮರ್ಥಮಾಗತಾ ಯೂಯಂ ವದಂತು ಬ್ರಹ್ಮನಂದನಾಃ 
ಭವಂತೋ ಜ್ಞಾನಿನಸರ್ವೇ ಸರ್ವವಿದ್ಯಾವಿಶಾರದಾಃ | 
ನಿರ್ಮಮಾ ನಿರ್ಗತಾತಂಕಾಃ ಸಾರಾಸಾರವಿಚಕ್ಷಣಾಃ 
ಭಗವದ್ಭಕ್ತಿನಿರತಾ ಕರ್ಮಾದ್ವವಿಗತೈಷಣಾಃ | 
ನಿರ್ಜಲಾ ನಿರ್ಗತಾಹಾರಾಸಪಸಾ ಸೂರ್ಯವರ್ಚಸಃ 
ಆತ್ಮಾರಾಮಾ ಜಿತಕ್ರೋಧಾ ಗೃಹದಾರಾವಿವರ್ಜಿತಾಃ । 
ಅತರ್ಕ್ಯಗತಯಶ್ಯಾಂತಾಃ ನಿಸಂಗಾಸಮದರ್ಶಿನಃ 
ನಿಷ್ಕಾಮಭೂತಾ ನಿರ್ದ್ವಂದ್ವಾ ನಿರಸೂಯಾದರಾಸದಾ । 
ಚರಾಚರಾತ್ಮಕಂ ವಿಶ್ವಂ ಪಶ್ಯಂತೋ ವಿಷ್ಣುರೂಪತಃ 
ಈದೃಗ್ವಿಧಾನಾಂ ವಃ ಕೋರರ್ಥಃ ಪರಕ್ಷೋಶಸ್ತಿ ಜಗತ್ತಯೇ I 
ಯತೋ ಹೃದಿ ಸಸ ನ ಹು ಹರಿಃ 


11೧1 


1೨ ॥ 


114 ॥ 


11೪॥ 


11೫ ॥ 


11೬ 


I ೭ ॥ 


11 ೮ ॥ 


| ೯ ॥ 


11 ೧೦ I 


11 ೧೧ ॥ 


11 ೧೨ ॥ 


11 ೧೩ 1 


[Neal 


28 ಪ್ರಯಾಗಮಾಹಾತ್ಮ ತಮ್‌ 


ಆಗಮೋ ಭವತಾಮತ್ರ ಸಂದೇಹಯತಿ ಮೇ ಮನಃ । 
ಬ್ರೂತಾಶು ಕಾರಣಂ ತತ್ರ ಮಾ ವಿಲಂಬೋ ವಿಧೀಯತಾಮ್‌ ॥ ೧೫ ॥ 


|| ನಾಲ್ಕನೆಯ ಅಧ್ಯಾಯವು Il 
ಶ್ರೀಸನಕಾದಿಗಳು ಹೇಳಿದರು 


ಕಾಂತಿಸಂಪದ್ಯುಕನೆಂದು, ಅನಂತನೆಂದುಸಾರಿ ಹೇಳಲ್ಪಡುತ್ತಿರುವ ಹಾವುಗಳಿಗೆ ರಾಜರೇ, 
ತಮಗೆ ನಮಸ್ಕಾರಗಳು. ನಾಗಗಳಿಗೂ ರಾಜರಾಗಿರುವ ಶೇಷನೆಂಬ ಹೆಸರುಳ್ಳವರೇ, ಪರಮಾತ್ಮ- 
ನನ್ನು ಒಲಿಸಿಕೊಳ್ಳುವ ಉಪಾಯಗಳಿಗೆ ಮುಖ್ಯದೇವತೆಯಾದ ತಮಗೆ ನಮಸ್ಕಾರಗಳು. ॥ ೧ ॥ 
ಅತ್ಯಂತ ಪವಿತ್ರವಾದ ಬಹುಸಂಖ್ಯಾಕ ಪ್ರಕಾಶಮಾನವಾದ ಹೆಡೆಗಳ ಸೋಮದಿಂದ ಕಂಗೊಳಿಸುವ 
ರೂಪವುಳ್ಳವರೇ, ಶ್ರೀತಕ್ಷಕನೇ ಮೊದಲಾದ ಸ್ವರೂಪರೇ, ಪಾತಾಳಲೋಕದಲ್ಲಿ ಆವಾಸ- 
ವುಳ್ಳವರೇ, ॥॥ ೨ ॥ ಭೂಮಂಡಲವನ್ನು ತಮ್ಮ ಹೆಡೆಗಳ ಮೇಲೆ ಧಾರಣೆ ಮಾಡಿರುವವರೇ, 
ಸೃಷ್ಟಿಸಂಹಾರಗಳಿಗೆ ಕಾರಣರಾಗಿರತಕ್ಕವರೇ (ಅಂತರ್ಯಾಮಿಯಾಗಿರುವ ಸಂಕರ್ಷಣ ರೂಪ- 
ದಿಂದ ಲಯಕಾರ್ಯವನ್ನೂ ಸಂಕರ್ಷಣರಿಂದ ಅಭಿನ್ನವಾದ ಅನಿರುದ್ಧ ಪ್ರದ್ಯುಮ್ನರೂಪ- 
ಗಳಿಂದ ಸೃಷ್ಟಿ ಮತ್ತು ಸ್ಥಿತಿ ಕಾರ್ಯವನ್ನೂ ಮಾಡುವವರೇ) ವಿಶಿಷ್ಟವಾದ ಗುಣಗಳುಳ್ಳವರೇ, 
ಸಹಸ್ರಮುಖಗಳುಳ್ಳವರೇ, ಎಲ್ಲ ದಿಕ್ಕುಗಳಲ್ಲಿಯೂ ಇರತಕ್ಕ ಕಣ್ಣುಗಳುಳ್ಳವರೇ, ಎರಡೇ ಕಣ್ಣು- 
ಗಳುಳ್ಳವರೇ (ಒಂದು ಶಿರಸ್ಸುಅಥವಾ ಹೆಡೆಯುಳ್ಳ ತನ್ನರೂಪದಲ್ಲಿ), ಮೂರು ಕಣ್ಣುಗಳುಳ್ಳವರೇ 
(ಶೇಷಪದವಿಯನ್ನು ಹೊಂದುವ ಪೂರ್ವದಲ್ಲಿ ಇವರು ರುದ್ರರಾಗಿದ್ದು ವಾಯುದೇವರಲ್ಲಿ 
ನಲವತ್ತುಕಲ್ಪದವರೆಗೆ ಉಪದೇಶ ಪಡೆದರು ಮತ್ತುಮಹಾಮವಿಷ್ಣುವನ್ನುಕುರಿತು ಹತ್ತುಕಲ್ಪತಪಸ್ಸು 
ಮಾಡಿದ್ದರು) ಸಹಸ್ರಶೀರ್ಷರಾಗಿದ್ದು ಬಹು ಕಣ್ಣುಗಳುಳ್ಳವರಾಗಿರುವವರೇ! ತಮಗೆ ನಮಸ್ಕಾರ- 
ಗಳು. ತಾವು ಅನಂತ ಎಂಬ ಹೆಸರುಳ್ಳವರು ಮತ್ತುಎಣಿಸಲಾರದ ಹೆಸರುಗಳಿಂದ ಕೂಡಿದವರು. 
ನಿಮ್ಮ ಗಮನದ ಗತಿ ಎಣಿಸಲಾರದಷ್ಟು; ನಿಮ್ಮ ದೃಷ್ಟಿವಿಚಾರವೂ ಅಷ್ಟೇ. ಪರಮಾತ್ಮನ ಅನುಗ್ರಹ- 
ದಿಂದ ಮೇರೆ ಮೀರಿದ ಸುಖವುಳ್ಳವರು (ಮೋಕ್ಷವನ್ನು ಪಡೆದು ತಮ್ಮ ಯೋಗ್ಯತಾನುಸಾರ 
ಸಮಾಪ್ತಿಯಾಗದ ಸುಖವುಳ್ಳವರು). ಮೋಕ್ಷಪಡೆದ ನಂತರ ಒಂದೇ ರೀತಿಯಾಗಿರುವ 
ಜ್ಞಾನಾನಂದ ರೂಪವುಳ್ಳವರೇ, ಬ್ರಹ್ಮಕಲ್ಪಮುಗಿಯುವವರೆಗೆ ವಿಸ್ಪತವಾಗಿರುವಸುದೀರ್ಪವಾದ 
ರೂಪವುಳ್ಳವರೇ, ಪರಮಾತ್ಮನ ಅಪರೋಕ್ಷಜ್ಞಾನವಾದ ನಂತರ ನಿತ್ಯವಾದ ಅಂತ್ಯವಿಲ್ಲದ 
ಆನಂದಜ್ಞಾನವುಳ್ಳ ದೇಹವನ್ನು ಹೊಂದತಕ್ಕವರೇ! ಅತಿಹೆಚ್ಚಿನ ಆನಂದಕ್ಕೆ ಭಾಗಿಯಾಗಿರತಕ್ಕವರೇ, 
ಎಂತಹವರಿಂದಲೂ ಪೂರ್ಣವಾಗಿ ತಿಳಿಯಲಿಕ್ಕೆ ಆಗದ ಮಹಿಮೆ- ಉಳ್ಳವರೇ, ಜ್ಞಾನಿಗಳಿಂದ 
ಮಾತ್ರ ಚೆನ್ನಾಗಿ ತಿಳಿಯಲ್ಪಡತಕ್ಕವರೇ, ಕೇವಲ ಜ್ಞಾನದೃಷ್ಟಿಯಿಂದಲೇ ತಿಳಿಯಲ್ಪಡುವವರಾಗಿ ನಿಮ್ಮ 
ಮತ್ತು ವಿಷ್ಣುವಿನ ಭಕ್ತರಿಗೆ ಸುಜ್ಞಾನವನ್ನು ಕೊಡತಕ್ಕ ಶೇಷದೇವರೇ, ತಮಗೆ ಪ್ರಣಾಮಗಳು. 
ಅಣುವಿಗಿಂತ ಚಿಕ್ಕದಾದ ಮತ್ತು ದೊಡ್ಡವುಗಳಿಗಿಂತ ದೊಡ್ಡದಾದ ಸ್ವರೂಪಗಳನ್ನು 
ಇಚ್ಛಾಮಾತ್ರದಿಂದ ತೆಗೆದುಕೊಳ್ಳುವ ಸಾಮರ್ಥ್ಯವುಳ್ಳವರೇ, ಜ್ಞಾನಿಗಳೂ, ಜ್ಞಾನದಿಂದ 
ಹೊಂದಲ್ಪಡುವವರೂ, ಜ್ಞಾನವನ್ನು ಕೊಡತಕ್ಕವರೂ ಮತ್ತು ಜ್ಞಾನಿಗಳ ಹೃದಯದಲ್ಲಿ 
ಯಾವಾಗಲೂ ಧ್ಯಾನಸ್ಥನಾಗಿ ಇದ್ದುಕೊಂಡಿರುವವರೇ, ಇಂತಹ ತಮಗೆ ಪುನಃ ಪುನಃ 
ನಮಸ್ಕಾರಗಳು. 11೩-೭ ॥। ಹೇ ಅನಂತ! ಸಂಸಾರಸಮುದ್ರದಲ್ಲಿ; ಮುಳುಗಿರತಕ್ಕ, ಅಜ್ಜರಾಗಿರತಕ್ಕ, 


ಅಧ್ಯಾಯ ೪ 29 


ನಿಮ್ಮ ಇಚ್ಛೆಯಿಂದಾಗಿ ಭ್ರಮೆಯಿಂದ ಕುಂಠಿತವಾದ ಮನಸ್ಸುಳ್ಳ ಮತ್ತು ನಮಸ್ಕಾರ ಮಾಡಿ 
ಶರಣಾಗತರಾಗಿರತಕ್ಕ ನಮ್ಮನ್ನು ಚೆನ್ನಾಗಿ ಉದ್ದಾರ ಮಾಡಿರಿ, ತಮಗೆ ನಮಸ್ಕಾರ, ನಮಸ್ಕುರ. (ಈ 
ನಿವೇದನೆಯಲ್ಲಿಸಜ್ಜನರ ಉದ್ದಾರಕ್ಕಾಗಿಯೂ ಸನಕಾದಿಗಳು ಶೇಷದೇವರಲ್ಲಿಮೊರೆಯಿಟ್ಟಿದ್ದಾರೆ 
ಎಂದು ಸ್ಪಷ್ಟವಾಗಿ ಕಾಣುತ್ತದೆ.) ॥ ೮ ॥ 

ಈ ರೀತಿಯಾಗಿ ಎಸಗಿದ ಸನಕಾದಿಗಳ ಸ್ತೋತ್ರವನ್ನು ಕೇಳಿ ಅವರುಗಳನ್ನು ಕಾರುಣ್ಯದಿಂದ 
ನೋಡಿ, ""ಹೇ ಬ್ರಹ್ಮದೇವರ ಮಕ್ಕಳಿರಾ, ಏತಕ್ಕಾಗಿ ಬಂದಿದ್ದೀರಿ? ಹೇಳಿರಿ'' ಎಂದು ಪ್ರಶ್ನೆ 
ಮಾಡಿದರು. ॥। ೯ | ತಾವುಗಳೆಲ್ಲರೂ ಜ್ಞಾನಿಗಳು, ಎಲ್ಲವಿದ್ಯೆಗಳಲ್ಲಿಯೂ ವಿಶಾರದರು, ತಮಗೆ 
ಯಾವ ಬಯಕೆಯೂ ಇರುವುದಿಲ್ಲ ಆತಂಕರಹಿತರು, ಇದಲ್ಲದೆ ಜಗತ್ತಿನ ಸಾರಾಸಾರವನ್ನು 
ಅಂದರೆ ಯಾವುದು ನಶ್ವರ, ಯಾವುದು ಸ್ಥಿರ ಇದರ ಜ್ಞಾನವನ್ನು ಚೆನ್ನಾಗಿ ಅರಿತವರು; ಹೀಗೆ 
ತಿಳಿಯುವುದರಲ್ಲಿಕುಶಲರು. ।। ೧೦ ।। ಪರಮಾತ್ಮನ ಸುದೃಢ ಸ್ನೇಹಭರಿತರು, ಕರ್ಮ ಮಾರ್ಗದ 
ಕಡೆ (ಐಹಿಕದ ಕಡೆ) ಯತ್ಶಿಂಚಿತ್ತೂಆಸೆಯಿಲ್ಲದವರು. ಪರಮಾತ್ಮನನ್ನುಧ್ಯಾನಿಸುವುದರಲ್ಲೇ ಸುಖ 
ಕಾಣುವವರು, ನೀರನ್ನು ಕೂಡ ಸೇವಿಸದವರು, ಆಹಾರವೇ ಬೇಕಿಲ್ಲದವರು, ತಪಸ್ಸಿನಿಂದ 
ಸೂರ್ಯನಂತೆ ವರ್ಚಸ್ವಿಯಾಗಿದ್ದೀರಿ. ॥ ೧೧ ॥ ಕಾಮಕ್ರೋಧಾದಿಗಳನ್ನು ಗೆದ್ದವರು, ಹೆಂಡತಿ, 
ಮಕ್ಕಳು ಮನೆಯೇ ಬೇಡದವರು, ತಮ್ಮಗಳ ಗಮನವು ಯಾವ ರೀತಿಯಾಗಿ- ರುವುದೆಂದು 
ಊಹಿಸಲು ಅಸಾಧ್ಯ. ತಾವುಗಳು ಸೌಮ್ಯ ಸ್ವಭಾವದವರು, ಯಾವುದರಲ್ಲಿಯೂ ಆಸಕ್ತಿ 
ಇಲ್ಲದವರು (ಐಹಿಕದಲ್ಲಿ ಅನಾಸಕ್ತರು) ಸಮದೃ್ಭಷ್ಟಿವುಳ್ಳವರು. 11೧೨1 ಯಾವುದನ್ನೂ 
ಬಯಸದವರು. ಶೀತೋಷ್ಟ ಸುಖದುಃಖ, ಲಾಭಾಲಾಭ, ಜಯಾಜಯ, ಮಾನಾಪಮಾನ 
ಮುಂತಾದ ದ್ವಂದ್ವಗಳನ್ನುಸಮದೃಷ್ಟಿಯಿಂದ ನೋಡುವವರು. ಅಸೂಯೆಯನ್ನೂ ಆಸಕ್ತಿಯನ್ನು 
ಬಿಟ್ಟವರು, ಈ ಜೀವಜಡಾತ್ಮಕ ಪ್ರಪಂಚವನ್ನು ಸಾಕ್ಷಾತ್‌ ವಿಷ್ಣುವಿನ ವಿರಾಟ್‌ರೂಪ, ಅವನ 
ನಿಯಾಮಕತ್ವಕ್ಕೆ ಒಳಪಟ್ಟುದೆಂದು ತಿಳಿದವರು. ॥ ೧೩ ।। ಈ ರೀತಿಯಾಗಿರುವ ತಮಗೆ ಮೂರು 
ಲೋಕಗಳಲ್ಲಿಯೂ ಯಾವುದು ತಾನೇ ಸಿಗಲಾರದು? ಕಾರಣ ತಾವು ಎಲ್ಲ ಪಾಪ- 
ಪರಿಹಾರಕನಾದ ಶ್ರೀಮಹಾವಿಷ್ಣುವನ್ನು ಹೃದಯದಲ್ಲಿ ಧಾರಣೆ ಮಾಡಿದ್ದೀರಿ. ॥ ೧೪ ॥ ತಾವು 
ಇಲ್ಲಿಗೆ ಬಂದಿರುವುದೇ ನಮಗೆ ಸಂದೇಹವನ್ನುಹೆಚ್ಚಿಸುತ್ತಿದೆ. ವಿಳಂಬ ಮಾಡದೆ ಬಂದ ಕಾರಣವನ್ನು 
ತಿಳಿಸಿರಿ. ॥ ೧೫ ।। ಈ ರೀತಿ ಶೇಷದೇವರು ಪ್ರಶ್ನೆಮಾಡಿದರು. ಆಗ ಸನಕಾದಿಗಳು ಹೇಳುತ್ತಾರೆ. 


ಸನಕ ಉವಾಚ 
ಸಾರಾತ್ನಾರತರಂ ವಸ್ತು ಜ್ಞಾತವ್ಯಂ ಗುರುವಾಕೃತಃ । 
ತಸ್ಮಾದ್ವಯಂ ಸಮಾಯಾತಾಃ ಭ್ರಮಂತೋ ಭವದಂತಿಕಮ್‌ 1 ೧೬ ॥ 
ಕರ್ಮಶೃಂಖಲಬದ್ಧಾನಾಂ ಭ್ರಮತಾಂ ಬಹುಯೋನಿಷು । 


ಮೋಚಕಂ ಜ್ಞಾನಮೇವಾನ್ಯನ್ನೇತಿ ಸರ್ವತ್ರ ಡಿಂಡಿಮ: Ww ೧೭ ॥ 
ಕಲೌ ವಿಮಂದಬುದ್ದೀನಾಂ ಮಂದಭಾಗ್ಯಾದಿಸಂಪದಾಮ್‌ | 
ಕಷ್ಟಸಾಧ್ಯಂ ಪರಂ ಜ್ಞಾನಂ ಕಥಂ ಭವಿತುಮರ್ಹತಿ 1 ೧೮ ॥ 


ಖಂಡಬ್ರಹ್ಮಾಂಡವಿಜ್ಞಾನಂ ಸರ್ವೇಷಾಂ ನಾಸ್ತಿ ದೇಹಿನಾಮ್‌ । 
ತತ್ಸಲಪಾ ್ರಿಪಕಂ ಕಿಂಚಿತ್ರೀರ್ಥಂ ತಿಷ್ಠತಿ ವಾನವಾ? I ೧೯ ॥ 


30 ಪ್ರಯಾಗಮಾಹಾತ್ಮ್ಯಮ್‌ 
ದರ್ಶನುಸ್ನಾನಪಾನೈಶ್ವ ದಾನವಾಸನಿಷೇವಣೈ: । 
ವಿಜ್ಞಾನಂ ಪ್ರಾಪ್ಯತೇ ಯತ್ರ ಭವಪಾಶವಿದಾರಕಮ್‌ i 2೦ ॥ 
ಲಭಂತೇ ಯತ್ರ ಮರಣಾತ್ಪುರುಷಾರ್ಥಚತುಷ್ಟಮಮ್‌ I 
ತದ್ದದಸ್ವದಯಾಪೂರ್ವಂ ಯೇನ ನಶ್ಯೇತ ಸಂಶಯಃ IW ೨೧॥ 
ಇತಿ ವಿಜ್ಞಾಪಿತಃ ಶೇಷಃ ಕ್ಷಣಂ ಧ್ಯಾತ್ವಾ ಬ್ರವೀನ್ಮುನೀನ್‌ । 
ಮೂರ್ಧಾನಂ ಕಂಪಯನ್ನತ್ಯಮಸ್ತಿ ಸಸಿಕರಂ ನೃಣಾಮ್‌ 11 ೨೨ ॥ 


ಸನಕಾದಿಗಳು ಹೇಳಿದರು 

ಒಳ್ಳೆಯ ಗುರುಗಳನ್ನು ಪಡೆದವನು ಗುರುಗಳ ಮೂಲಕ ಮುಖ್ಯವಾದುವುಗಳಲ್ಲಿ ಹೆಚ್ಚಿನ 
ಮುಖ್ಯವಸುವನ್ನು ಅವಶ್ಯ ತಿಳಿಯತಕ್ಕದ್ದು. ಆದ್ದರಿಂದ ಅಲ್ಲಲ್ಲಿ ಅಲೆಯುತ್ತಾ ತಮ್ಮ ಸಮೀಪಕ್ಕೆ 
ಬಂದಿದ್ದೇವೆ. ।। ೧೬ ॥ ಕರ್ಮಗಳ ಸರಪಳಿಯು ಜೀವಿಗಳನ್ನು ಕಟ್ಟಿಹಾಕಿ ನಾನಾಯೋನಿಗಳಲ್ಲಿ 
ಹುಟ್ಟಿಸುತ್ತದೆ. ಇವರ ಬಿಡುಗಡೆಯು ಕೇವಲ ಜ್ಞಾನದಿಂದಲೇ ಮತ್ತುಬೇರೆ ಯಾವುದರಿಂದಲೂ 
ಅಲ್ಲ ಎಂದು ನಗಾರಿಯು ಹೊಡೆಯುತಿರುವುದು ಎಲ್ಲೆಡೆಯೂ ಕೇಳಲ್ಪಡುತ್ತಿದೆ. I ೧೭ ॥ 
ಕಲಿಯುಗದಲ್ಲಿ ನರರು ಅತ್ಯಲ್ಲಬುದ್ದಿಯುಳ್ಳವರು; ಮಂದಭಾಗ್ಯರು; ಮಂದಸಂಪತುಳ್ಳವರು, 
ಜ್ಞಾನವಾದರೋ ಕಷ್ಟದಿಂದಲೇ ಪಡೆಯಲು ಸಾಧ್ಯ. ಹೀಗಿರಲು ಈ ಸಮಸ್ಯೆಯು ಬಗೆಹರಿಯು- 
ವುದು ತಾನೇ ಹೇಗೆ? ॥ ೧೮ ॥ ಈ ಬ್ರಹ್ಮಾಂಡದ ಅನೇಕ ಉಪಖಂಡಗಳ ಜ್ಞಾನವು ಎಲ್ಲರಿಗೂ 
ಇರಲು ಅಸಾಧ್ಯವು. ಆದ್ದರಿಂದ ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಲೋಕಗಳಲ್ಲಿನ ಸೇವಾಗಳಿಂದ 
ಒದಗುವ ಫಲವು ಸಿಗತಕ್ಕ ಒಂದೇ ಒಂದು ತೀರ್ಥವು ಈ ಜಗತ್ತಿನಲ್ಲಿಇದೆಯೇ ಅಥವಾ ಇಲ್ಲವೇ? 
॥ ೧೯ ॥ ಯಾವ ತೀರ್ಥದಲ್ಲಿಸ್ನಾನ ಮಾಡುವುದರಿಂದ, ಯಾವುದನ್ನುನೋಡುವುದರಿಂದ, ಎಲ್ಲಿ 
ವಾಸಮಾಡುವುದರಿಂದ ಮತ್ತು ಯಾವುದನ್ನು ಸೇವಿಸುವುದರಿಂದ ಸಂಸಾರದ ಬಂಧನವನ್ನೇ 
ಕತ್ತರಿಸತಕ್ಕ ಯಾವ ವಿಜ್ಞಾನವು ಲಭ್ಯವಾಗುವುದೋ ಅಂತಹ ತೀರ್ಥಕ್ಷೇತ್ರವೊಂದಿರುವುದಾ? I 
೨೦ ॥॥ ಮತ್ತುಯಾವ ಕ್ಷೇತ್ರದಲ್ಲಿಮರಣ ಹೊಂದುವುದರಿಂದ ಧರ್ಮ, ಅರ್ಥ, ಕಾಮ ಮತ್ತು 
ಮೋಕ್ಷವೆಂಬ ಪುರುಷಾರ್ಥಗಳು ಸಿಗುವುವೋ ಅಂತಹ ತೀರ್ಥಕ್ಷೇತ್ರವೊಂದಿದೆಯೇ? ಕರುಣೆ- 
ಯಿಂದ ಈ ಒಂದು ವಿಷಯವನ್ನು ಬಿಡಿಸಿ ಹೇಳಿರಿ. ಇದರಿಂದ ನಮ್ಮಸಂಶಯವೆಲ್ಲವೂ ಪರಿಹಾರ- 
ವಾಗುವುದು. ॥। ೨೧ ॥ ಈ ರೀತಿ ವಿಜ್ಞಾಪಿಸಲ್ಲಟ್ಟ ಶೇಷದೇವರು ಕ್ಷಣಕಾಲ ಮೌನವಾಗಿ ಧ್ಯಾನಿಸಿ 
ಮುನಿಗಳನ್ನು ಕುರಿತು ತಲೆಯನ್ನು ತೂಗುತ್ತಾ "ಹೌದು ಅಂತಹದೊಂದು ಇದೆ, ಅದು ಅತ್ಯಂತ 
ಮಂಗಳಕರವಾದುದೂ ಹೌದು'' ಎಂದು ಹೇಳಿ ತಮ್ಮ ಉಪದೇಶವನ್ನುಮುಂದುವರೆಸಿದರು. 


ಶ್ರೀಶೇಷ ಉವಾಚ 
ಭವಂತೋ ಬ್ರಹ್ಮಣಃ ಪುತ್ರಾಃ ದಾಂತ್ಯಾದ್ಯಕ್ಷರಸಂಜ್ಞಿತಾಃ । 
ತತ್ಕೇತ್ರವಾಸಿನೋ ಯೂಯಂ ಕಿಂ ಮಾಂ ಪೃಚ್ಛಥ ಪಶ್ಯಥ ॥ ೨೩ ॥ 
ತೀರ್ಥಂ ಹಿ ದ್ವಿವಿಧಂ ಪ್ರೋಕಂ ಕಾಮದಂ ಮೋಕ್ಷದಂ ತಥಾ । 


ಕಾಮದಂ ಮೋಕ್ಟದಂ ನೈವ ಮೋಕ್ಷದಂ ಕಾಮದಂ ನ ಚ Il ೨೪ ॥ 


ಅಧ್ಯಾಯ ೪ 31 


ತತ್ರಾಪಿ ಸರ್ವತೀರ್ಥಾನಿ ತೀರ್ಥರಾಜಾಜ್ಞಯಾ ವಿನಾ । 

ಕಾಮದಾನೇ ಮೋಕ್ಟದಾನೇ ಸಮರ್ಥಾನಿ ಭವಂತಿ ನ WW ೨೫ 1 
ಸ್ವ್ರಿಪುನ್ನಪುಂಸಕಾಖ್ಯಾನಿ ಯಾನಿ ತೀರ್ಥಾನಿ ಸರ್ವತಃ । 

ತೇಭ್ಯೋ ವಿರಾಜಮಾನತ್ವಾದಾರೂಢಃ ತೀರ್ಥರಾಜತಾಮ್‌ W ೨೬ ॥॥ 
ಸರ್ವಾಸಾಂ ತೀರ್ಥಕೋಟೀನಾಂ ಬ್ರಹ್ಮಾಂಡೇ ರಾಜತೇ ಪರಮ್‌ । 


ಧರ್ಮಾರ್ಥಕಾಮಮೋಕ್ಟಾಣಾಂ ದಾನೇನಾಪಿ ವಿರಾಜತೇ 1 ೨೭ ॥ 
ಅಥೋಚ್ಛತೇ ತೀರ್ಥರಾಜಃ ಪ್ರಯಾಗ: ಸರ್ವತೋ ಧಧಿಕಃ । 
ತಸ್ಯ ಶೃಣ್ವಂತು ಮಾಹಾತ್ಮ $೦ ಮುನಯಃ ಸನಕಾದಯಃ 1 ೨೮ ॥ 


ತಿಸ್ರಃ ಕೋಟ್ಯರ್ಧಕೋಟೀ ದಿವಿ ಭುವಿ ಸುತಲೇ ಸಂತಿ ತೀರ್ಥಾನಿ ತೇಷಾಂ 
ರಾಜಾ ಮುಖ್ಯಃ ಪ್ರಯಾಗಃ ಸ ಜಯತಿ ಜಗತಾಂ ಭುಕಿಮುಕಿಪ್ರದಾತಾ ॥ 
ಅಕ್ಷಯ್ಯಂ ಕ್ಷೇತ್ರಮೇತದ್ವಟವಿಟಪಿನಿಭಂ ಚಾಮರೇ ಶ್ವೇತನೀಲೇ 
ಗಂಗಾ ವಾಗ್ದಾದಿನೀ ಸಾ ಕಲಯತಿ ಚ ತತಃ ಕೋ ವದಾನ್ಯೋತಸ್ತಿಮಾನ್ಯಃ ॥ ೨೯ ॥ 
ಸುರಮುನಿದಿತಿಜೇಂದ್ಕೈ ಸೇವ್ಯತೇ ಯೋಜಸತಂದ್ರೈ 
ರ್ಗುರುತರದುರಿತಾನಾಂ ಕಾ ಕಥಾ ಮಾನವಾನಾಮ್‌ । 
ಸ ಭುವಿ ಸುಕ್ಕತಕರ್ತುರ್ವಾಂಭಿತಾವಾಪಿಹೇತು- 
ರ್ಜಯತಿ ವಿಜಿತಯಾಗಸ್ಟೀರ್ಥರಾಜಃ ಪ್ರಯಾಗಃ 11೩೦॥ 
ಶ್ರುತಿಃ ಪ್ರಮಾಣಂ ಸ್ಪೃತಯಃ ಪ್ರಮಾಣಂ 
ಪುರಾಣಮಪ್ಯತ್ರ ಪರಂ ಪ್ರಮಾಣಮ್‌ । 
ಯತ್ರಾಸ್ತಿ ಗಂಗಾ ಯಮುನಾ ಪ್ರಮಾಣಂ 
ಸ ತೀರ್ಥರಾಜೋ ಜಯತಿ ಪ್ರಯಾಗಃ W ೩೧ ॥ 
ನ ಯತ್ರ ಯೋಗಾಚರಣಪ್ರತೀಕ್ಷಾ 
ನ ಯತ್ರ ಯಜ್ಞೇಷ್ಠಿವಿಶಿಷ್ಠದೀಕ್ಷಾ । 
ನ ತಾರಕಜ್ಞಾನಗುರೋರಪೇಕ್ಷಾ 
ಸ ತೀರ್ಥರಾಜೋ ಜಯತಿ ಪ್ರಯಾಗ: 11 ೩೨ ॥ 
ಚಿರಂ ನಿವಾಸಂ ನ ಸಮೀಕ್ಛತೇ ಯೋ 
ಹ್ಯುದಾರಚಿತ್ರು ಪ್ರದದಾತಿ ಕಾಮಾನ್‌ 1 
ಯಃ ಕಲ್ಪಿತಾರ್ಥಾಂಶ್ಚ ದದಾತಿ ಪುಂಸಾಂ 
ಸ ತೀರ್ಥರಾಜೋ ಜಯತಿ ಪ್ರಯಾಗಃ I ೩೩ ॥ 
ತೀರ್ಥಾವಲೀ ಯಸ್ಯ ತು ಕಂಠಭಾಗೇ 
ದಾನಾವಲೀ ವಲ್ತತಿ ಪಾದಭಾಗೇ | 
ವ್ರತಾವಲೀ ದಕ್ಷಿಣಬಾಹುಮೂಲೇ 
ಸ ತೀರ್ಥರಾಜೋ ಜಯತಿ ಪ್ರಯಾಗಃ (1 ೩೪ ॥ 


22 ಪ್ರಯಾಗಮಾಹಾತ್ಮ್ಯಮ್‌ 
ಅಜ್ಞಾಃ ಸುವಿಜ್ಞಾಃ ಪ್ರಭವೋತಪಿ ಯಜ್ಞಾಃ 
ಸಪ್ಪಸ್ಪಪಿ ದ್ವಾಹುಕೃತಾನಭಿಜ್ಞಾಃ I 
ವಿಜ್ಞಾಪಯಂತಃ ಸತತಂ ಹಿ ಕಾಲೇ 
ಸ ತೀರ್ಥರಾಜೋ ಜಯತಿ ಪ್ರಯಾಗಃ ॥1 ೩೫ ॥ 
ಸಿತಾಸಿತೇ ಯತ್ರ ತರಂಗಚಾಮರೇ 
ನದ ವಿಭಾತೇ ಮುನಿಭಾನುಕನ್ಯಕೇ । 
ನೀಲಾತಪತ್ರಂ ವಟ ಏವ ಸಾಕ್ಷಾತ್‌ 
ಸ ತೀರ್ಥರಾಜೋ ಜಯತಿ ಪ್ರಯಾಗಃ ॥ ೩೬ ॥ 
ಪುರ್ಯಃ ಸಪ್ತಪ್ರಸಿದ್ಧಾ ಪ್ರತಿವಚನಕರಿಯ್ವೀರ್ಥರಾಜಸ್ಯ ನಾರ್ಯೋ 
ನೈಕಟ್ಯೇನಾತಿಹೃದ್ಯಾಃ ಪ್ರಭವತಿ ಚ ಗುಣೈಃ ಕಾಶತೇ ಬ್ರಹ್ಮ ಯಸ್ಕಾಮ್‌ । 
ಸೇಯಂ ರಾಜ್ಞೀ ಪ್ರಧಾನಾ ಪ್ರಿಯವಚನಕರೀ ಮುಕ್ತಿದಾನೇನ ಯುಕ್ತಾ 
ಯೇನ ಬ್ರಹ್ಮಾಂಡಮಧ್ಯೇ ಸ ಜಯತಿ ಸುತರಾಂ ತೀರ್ಥರಾಜಃ ಪ್ರಯಾಗಃ ॥ ೩೭ ॥ 
ತೀರ್ಥರಾಜಂ ಸಮಾಯಾಂತಿ ಹ್ಯಾತ್ಮಸಂಶುದ್ಧಿಹೇತವೇ I 


ಮಕರಸ್ಥೇ ರವೌ ಮಾಘೇ ಪ್ರಯಾಗಂ ಮಾಧವಾಜ್ಞಯಾ 1೩೮ ॥ 
ಪ್ರಯಾಗವಾಸಿನಾಂ ನೃಣಾಂ ಸರ್ಶಮಾತ್ರೇಣ ದೇಹಿನಃ । 

ಸ್ವರ್ಗಸ್ಥಾ ಅಪಿ ಮುಚ್ಯಂತೇ ಕಾ ಕಥಾ ಭುವಿ ವಾಸಿನಾಮ್‌ 1೩೯ ॥ 
ಜಗತೀತ್ರಿತಯಸ್ಮಾನಾಂ ಪಾಪಕರ್ಮನಿವಾರಣೇ | 

ತತ್ತಾಮರ್ಥ್ಯಬಲೇನೈವ ತೀರ್ಥಾನಾಮಸ್ಥಿ ಪುಣ್ಯತಾ ll ೪೦ ॥ 
ತಮಿಮಂ ಸರ್ವತೀರ್ಥಾನಾಂ ಜಾನೀದ್ವಮಧಿಕಂ ಪರಮಂ । 
ಪರೋಪಕ್ಕತಯೇ ಯೂಯಂ ಯದರ್ಥಮಿಹ ಚಾಗತಾಃ 11೪೧॥ 
ಏವಂ ಪ್ರಯಾಗಮಾಹಾತ್ಮ $9 ಕೇನ ವರ್ಣ್ಯಂ ಮುನೀಶ್ಚರಾಃ I 

ತಥಾಪಿ ವಚ್ಚಿ ವಃ ಕಿಂಚಿತ್‌ ಪ್ರತಿವಾಕೃವಿಧಿತ್ಸಯಾ 1 ೪೨ ॥ 


|! ಇತಿ ಚತುರ್ಥೋನಧ್ಯಾಯಃ Il 


ಶ್ರೀಶೇಷದೇವರು ಹೇಳಿದರು 

ಸನಕಾದಿಗಳಿರೇ ! ತಾವುಗಳೆಲ್ಲರೂ ಬ್ರಹ್ಮದೇವರ ಮಕ್ಕಳಾಗಿದ್ದು ದಂತದ ಮೂಲದಲ್ಲಿ 
ಉತ್ಪತ್ರಿಯುಳ್ಳ ""ಸ''ಎಂಬ ಅಕ್ಷರದಿಂದ ಪ್ರಾರಂಭವಾಗುವ (ಸನಕ, ಸನಂದನ, ಸನಾತನ ಮತ್ತು 
ಸನತ್ಸುಜಾತ) ಹೆಸರುಗಳ್ಳುಳ್ಳವರಾದ್ದರಿಂದ ತಾವು ದಾಂತ್ಯ ಅಕ್ಷರರೆಂದು ಕರೆಯಲ್ಪಟ್ಟಿದ್ದೀರಿ. ಎಲ್ಲ 
ಅಕ್ಷರಗಳಂತೆ "ಸ' ಅಕ್ಷರವೂ ನಾಶರಹಿತವಾದದ್ದು ಈ ಪ್ರಯಾಗವೂ ಅಕ್ಷಯ್ಯವಟವೃಕ್ಷದಿಂದ 
ವಿರಾಜಮಾನವಾಗಿದ್ದು ಅಕ್ಷಯಕ್ಷೇತ್ರ-ಅಕ್ಷಯಪ್ರಯಾಗವೆಂದೆನಿಸಿಕೊಂಡಿದೆ. (ಅಕ್ಷಯ 
ಯಾವಾಗಲೂ ಇರುವಿಕೆಯುಳ್ಳದ್ದೆಂದು ಅರ್ಥ). ಅದೇ ಕ್ಷೇತ್ರವಾಸಿಗಳಾದ ನಿಮಗೆ ಅದೇ ಬಗ್ಗೆ 
ನಾನೇನು ತಾನೇ ಹೇಳಬಲ್ಲೆ? ॥1 ೨೩ ।। ಆದರೂ ವಿವರಿಸುವೆನು. 


ಅಧ್ಯಾಯ ೪ 33 


ತೀರ್ಥಗಳಲ್ಲಿ ಎರಡು ವಿಧಗಳು--ಅವರವರ ಅಭೀಷ್ಟಗಳನ್ನು ಕೊಡತಕ್ಕವುಗಳು, 
ಮೋಕ್ಷವನ್ನು ಕೊಡತಕ್ಕವುಗಳು. ಕಾಮಿತವನ್ನು ಕೊಡತಕ್ಕವುಗಳು ಮೋಕ್ಷವನ್ನು ಕೊಡುವುದಿಲ್ಲ; 
ಹಾಗೆಯೇ ಮೋಕ್ಷವನ್ನು ಕೊಡತಕ್ಕವುಗಳು ಕಾಮಿತಗಳನ್ನು ನೆರವೇರಿಸುವುದಿಲ್ಲ ॥ ೨೪ ॥ 
ಹಾಗಿದ್ದರೂ ಈ ಎಲ್ಲ ಕ್ಷೇತ್ರಗಳು ಕಾಮಿತಗಳನ್ನೇ ಆಗಲಿ ಮೋಕ್ಷವನ್ನೇ ಆಗಲಿ 
ತೀರ್ಥ ರಾಜನೆಂದೆನಿಸಿರುವ ಶ್ರೀಪ್ರಯಾಗ ಕ್ಷೇತ್ರದ ಆಜ್ಞಾದಿಂದಲೇ ಈ ಎರಡು ಬಗೆಯ 
ಇಷ್ಟುರ್ಥಗಳನ್ನುಕರುಣಿಸುವ ಸಾಮರ್ಥ್ಯವನ್ನು ಹೊಂದಿರುವುವು. ॥1೨೫ ॥ ಸ್ತ್ರೀಲಿಂಗ, ಪುಲ್ಲಿಂಗ 
ಮತ್ತುನಪುಂಸಕಲಿಂಗಗಳಲ್ಲಿಪ್ರಸಿದ್ಧವಾಗಿ ಕರೆಯಲ್ಪಡುತ್ತಿರುವ ಎಲ್ಲ, ತೀರ್ಥವೃಂದಗಳನ್ನುಮೀರಿ 
ಅತಿಶಯ ಶೋಭೆಯಿಂದ ವಿರಾಜಮಾನವಾಗಿರುವುದರಿಂದಲೇ ಈ ಪ್ರಯಾಗಕ್ಷೇತ್ರಕ್ಕೆ 
ತೀರ್ಥರಾಜನೆಂಬ ಹೆಸರು ಬಂದಿದೆ. ॥ ೨೬ ॥ ಇಡೀ ಬ್ರಹ್ಮಾಂಡದಲ್ಲಿಧರ್ಮ, ಅರ್ಥ, ಕಾಮ 
ಮತ್ತು ಮೋಕ್ಟವೆಂಬ ನಾಲ್ಕು ಪುರುಷಾರ್ಥಗಳನ್ನು ಸುಜೀವಿಗಳಿಗೆ ಕೊಟ್ಟು ತೀರ್ಥಕೋಟಿ- 
ಗಿಂತಲೂ ಮಿಗಿಲಾದ ಈ ಕ್ಷೇತ್ರವು ಅತ್ಯಂತ ಶೋಭೆಯಿಂದ ಕಂಗೊಳಿಸುತ್ತಿದೆ. ॥ ೨೭ ॥ 
ಆದ್ದರಿಂದಲೇ ಈ ಪ್ರಯಾಗವನ್ನು “ತೀರ್ಥರಾಜ'' ಎಂದು ಕರೆಯುವುದು. ಇದು ಎಲ್ಲ 
ತೀರ್ಥಗಳಿಗಿಂತಲೂ ಅತಿ ಹೆಚ್ಚಿನದು. ಆದ್ದರಿಂದ ಸನಕಾದಿಮುನಿಗಳೇ ! ಆ ಕ್ಷೇತ್ರದ ಮಾಹಾತ್ಮ್ಯೆ- 
ಯನ್ನು ಕೇಳಿರಿ. ॥ ೨೮ ॥ ಸ್ವರ್ಗದಲ್ಲಿಯೂ, ಭೂಮಿಯಲ್ಲಿಯೂ, ಪಾತಾಳ ಸುತಲಲೋಕ- 
ಗಳಲ್ಲಿಯೂ, ಮೂರುವರೆ ಕೋಟಿ ತೀರ್ಥಗಳಿವೆ. ಇವುಗಳಿಗೆಲ್ಲ ಮುಖ್ಯವಾಗಿ ರಾಜನು 
ಪ್ರಯಾಗವೇ. ಅದು ಐಹಿಕ ಇಷ್ಟುರ್ಥಗಳನ್ನೂ(ಭುಕ್ತಿಗಳನ್ನೂ) ಮತ್ತುಮೋಕ್ಟವನ್ನೂ ಕರುಣಿಸಿ 
ವಿರಾಜಮಾನವಾಗಿದೆ. ಅಕ್ಷಯ ವಟವೃಕ್ಷದಂತೆ ಈ ಕ್ಷೇತ್ರವೂ ಅಕ್ಷಯವೆನಿಸಿದೆ ಮತ್ತುಗಂಗೆಯ 
ಶಬ್ದದಿಂದ ತುಂಬಿದೆ. ಈ ಕ್ಷೇತ್ರಕ್ಕೆ ಗಂಗೆ, ಯಮುನೆಯರು ತಮ್ಮ ಶ್ವೇತ ಮತ್ತು ಕಪ್ಪು 
ಜಲತರಂಗಗಳಿಂದ ಶ್ವೇತ ಕೃಷ್ಣ ಚಾಮರಗಳನ್ನು ಬೀಸುತಿದ್ದಾರೆ. ಸರಸ್ವತಿಯೂ ಬಂದು 
ಸೇರುತ್ತಿದ್ದಾಳೆ. ಈ ರೀತಿಯಾದ ರಾಜಮಾನ್ಯತ್ವವು ದಾನಶೂರತ್ವವು ಬೇರೆ ಯಾವಕ್ಷೇತ್ರಕ್ಕೆ ತಾನೇ 
ಇದೆ? ॥ ೨೯ ॥ ದೇವಯಷಿಗಳು ದೇವಶ್ರೇಷ್ಠರುಗಳು ಆಲಸ್ಯವನ್ನು ಬಿಟ್ಟು ಇದನ್ನು 
ಸೇವಿಸುತಿದ್ದಾರೆ; ಹೀಗಿರಲು ಅತಿ ಪಾಪ ಪಮಾಡಿದ ಮಾನವರಿಂದ ಇದು ಸೇವಿಸಿಲಡುತಿದೆ 
ಎಂಬುದನ್ನು" ಹೇಳತಕ್ಕದ್ದೇನಿದೆ ? ಅದು ಪುಣ್ಯಕರ್ಮಗಳನ್ನಾಚರಿಸುವವರಿಗೆ ಮನೋರಥ 
ಪ್ರಾಪ್ತಿಗೆ ಕಗಿಸವಾದ ಅಶ  ಮೇಧಾದಿಯಾಗಗಳನ್ನು ಮೀರಿಸಿದ, ತೀರ್ಥಗಳಿಗೆ ರಾಜನಂತೆ 
ಇರುವ ಪ ಶ್ರಯಾಗಕ್ಷೇತ್ರವು ವಿರಾಜಮಾನವಾಗಿದೆ. ॥ ೩೦ ॥ ಈ ಬಗ್ಗೆ ಶ್ರುತಿಗಳೇ ಪ್ರಮಾಣ, 
ಸ್ಥೃತಿಗಳೂ ಪ್ರಮಾಣಗಳು, ಪುರಾಣಗಳು ಅತಿ ಹೆಚ್ಚಿನ ಪ ಕ್ರಮಾಣಗಳು ಮತ್ತು ಈ 
ಪ್ರಯಾಗಕ್ಷೇತ್ರ ದಲ್ಲಿ ಹರಿಯುತ್ತಿರುವ ಗಂಗಾಯಮುನೆಯರೇ ಪ್ರ ಮಾಣಗಳು. (1 ೩೧ ॥ ಎಲ್ಲಿ 
ಷನ ಆಚರಣೆಯ ನಿರೀಕ್ಷೆಯ ಆವಶ್ಶ [ಕತೆಯಿಲ್ಲವೋ ಮತ್ತು ಎಲ್ಲಿ ಸತ್ರ, ಯಜ್ಞ ಮತ್ತು 
ಯಾಗ ಇವುಗಳ ಆಚರಣೆಗಳಿಗಾಗಿ ಮಹಾತ್ಮರು ದೀಕ್ಬಾಬದ್ಧರಾಗಿರುವ ಅವಶ್ಯ [ವಿಲ್ಲಫೋ ಮತ್ತು 
ಎಲ್ಲಿ ನಮ್ಮನ್ನು ಉದ್ದಾರಮಾಡುವ ತಾರಕ ಮಂತ್ರ ಗಳ ಉಪದೇಶಕರ ಅಪೇಕ್ಷೆಯೂ ಇಲ್ಲವೋ 
ಅಂತಹ ತೀರ್ಥರಾಜನೆಂದು ಪ ್ರಖ್ಯಾತನಾಗಿರುವ ಪ ಪ್ರಯಾಗವು ಜಯಶೀಲವಾಗಲಿ. 11 ೩೨ । 
ಯಾವ ಕ್ಷೇತ್ರವು ಬಹುಕಾಲ "ವಾಸವನ್ನು ಅಪೇಕ್ಷಿಸುವುದಿಲ್ಲವೋ ಯಾವುದು ಮನಸಿನಲ್ಲಿ 
ನೆನೆಸಿರುವ ಎಲ್ಲ ಅಪೇಕ್ಷೆಗಳನ್ನೂ ಮನುಷ್ಯರಿಗೆ. ನೆರವೇರಿಸಿ ಕೊಡುತ್ತದೋ ಅಂತಹ. 
ತೀರ್ಥರಾಜನೆಂದು ಪ ರ್ರಸಿ ವಾಗಿರುವ ಪ ಪ್ರಯಾಗವು ಜಯಶೀಲವಾಗಲಿ. ॥ ೩೩ ॥। ಗಂಗೆ, 
ಯಮುನೆ ಮತ್ತು ಸರಸ ತೀಎಂಬಮೂರು ನದಿಗಳ ಪಂಕಿಯು ಯಾವ ಕ್ಷೇತ್ರದ ಕಂಠಭಾಗದಲ್ಲಿ 


3 


34 ಪ್ರಯಾಗಮಾಹಾತ್ಮ್ಯಮ್‌ 


ಇದೆಯೋ, ದಾನಗಳ ರಾಶಿಗಳೇ ಯಾರ ಪಾದಭಾಗದಲ್ಲಿದೆಯೋ ಮತ್ತುವ್ರತಗಳ ಪಂಕಿಗಳೇ 
ಯಾರ ಬಲಬಾಹುವಿನ ಮೂಲದಲ್ಲಿ ಇದೆಯೋ ಅಂಥಹ ತೀರ್ಥರಾಜನೆಂದು ಪ್ರಸಿದ್ಧವಾದ 
ಪ್ರಯಾಗವು ಜಯಶೀಲವಾಗಲಿ. ॥ ೩೪ ॥ ಅಜ್ಞಾನಿಗಳಾದ ಹಾಗು ವಿಜ್ಞಾನಿಗಳಾದ 
ಯಜ್ಞಾಭಿಮಾನಿ ದೇವತೆಗಳು ಸ್ವಯಂ ಸಮರ್ಥರಾದರೂ, ಏನು ಮಾಡಬೇಕೆಂದು 
ತಿಳಿಯದವರಾಗಿ, ಸಪದ್ವಾರಗಳಲ್ಲಿಯೂ ಕಾಲಕಾಲದಲ್ಲಿ ಯಾರಿಗೆ ವಿಜ್ಞಾಪನೆ ಮಾಡುತ್ತಾ 
ಇರುವರೋ ಅಂಥಾ ತೀರ್ಥರಾಜನಾದ ಪ್ರಯಾಗವು ಉತ್ಕೃಷ್ಟವಾಗಿರುತ್ತದೆ. ॥ ೩೫ । ಎಲ್ಲಿ 
ಜಹ್ನ್ನ ಯಷಿಯ' ಮಗಳಾದ ಗಂಗೆಯ ಮತ್ತು ಸೂರ್ಯನ ಮಗಳಾದ ಯಮುನೆಯರ 
ಜಲತರಂಗಗಳು ಶ್ವೇತ ಮತ್ತು ಕೃಷ್ಣ ಚಾಮರಗಳಾಗಿ ವಿರಾಜಮಾನವಾಗಿವೆಯೋ, ಎಲ್ಲಿ 
ಅಕ್ಷಯವಟವೃಕ್ಷವು ಹಸಿರುವರ್ಣದ ಛತ್ರಿಯಾಗಿದೆಯೋ ಅಂತಹ ತೀರ್ಥರಾಜನೆಂದು 
ಪ್ರಸಿದ್ಧವಾದ ಪ್ರಯಾಗವು ಜಯಶೀಲವಾಗಲಿ. ॥ ೩೬ ॥ ಪ್ರಸಿದ್ಧವಾಗಿರುವ ""ಅಯೋಧ್ಯಾ, 
ಮಥುರಾ, ಮಾಯಾ, ಕಾಶೀ, ಕಾಂಚೀ, ಅವಂತಿಕಾ, ದ್ವಾರಾವತೀಪುರೀ ಚೈವ ಸಪ್ಪೈತೇ 
ಮೋಕ್ಟದಾಯಕಾ'' ಎಂಬ ಉಕ್ತಿಯಂತೆ ಈ ಏಳು ಪಟ್ಟಣಗಳೂ ಮೋಕ್ಷಪ್ರದವಾದವುಗಳೇ 
ಆದರೂ ಅವುಗಳು ತೀರ್ಥರಾಜನಾದ ಶ್ರೀಪ್ರಯಾಗದ ಪರಿಚಾರಕರುಗಳಂತೆಯೇ, ರಾಜಾಜ್ಞಾ 
ಪಾಲಕರಾಗಿ ಇರುವ ಸ್ತ್ರೀಯರೇ ಸರಿ. ಕಾಶೀ ಕ್ಷೇತ್ರವು ಪ್ರಯಾಗಕ್ಷೇತ್ರದ ಸಮೀಪದಲ್ಲಿಯೇ 
ಇರುವುದರಿಂದ ತೀರ್ಥರಾಜನ ಆಜ್ಞಾಪಾಲನೆ ಮಾಡುವ ಪ್ರಧಾನ ಸೀಯ ಸ್ಥಾನದಲ್ಲಿದ್ದುರಾಜನ 
ಆಜ್ಞಾ ಮೇರೆಗೆ ಎಲ್ಲರಿಗೂ ಮೋಕ್ಷವನ್ನು ಕೊಡುತಿದೆ. ಯಾವ ಕಾಶೀಕ್ಷೇತ್ರದಲ್ಲಿ ಭಗವಂತನು 
ಗುಣಾತಿಶಯದಿಂದ ಪ್ರಕಾಶಿಸುತ್ತಿದ್ದಾನೋ ಯಾವ ಕಾಶೀಕ್ಷೇತ್ರವು ಸಾಮೀಪ್ಯದಲ್ಲಿ ತೀರ್ಥ- 

ರಾಜನ ಇಂಗಿತವನ್ನರಿತು ಪಟ್ಟದ ರಾಣಿಯ ಪಾತ್ರವನ್ನಾಚರಿಸುತ್ತಾ ಎಲ್ಲರಿಗೂ ಮೋಕ್ಷವನ್ನು 
ಕರುಣಿಸುತ್ತಿರುವುದೋ ಅಂತಹ ತೀರ್ಥರಾಜನಾದ ಪ್ರಯಾಗವು ಬ್ರಹ್ಮಾಂಡದಲ್ಲಿ ಜಯಶೀಲ- 

ವಾಗಲಿ! ॥। ೩೭ ।। ಶ್ರೀವೇಣೀಮಾಧವದೇವರ ಆಜ್ಞಾದಂತೆ ಪ್ರತಿ ವರ್ಷದಲ್ಲೂ ಸೂರ್ಯನು 

ಮಾಘಮಾಸದಲ್ಲಿ ಮಕರರಾಶಿಯಲ್ಲಿದ್ದಾಗ ಲಕ್ಷಾಂತರ ಭಕ್ತರು ಈ ತೀರ್ಥರಾಜನಲ್ಲಿ ಸ್ನಾನ 

ಮಾಡುವುದಕ್ಕಾಗಿ ಪ್ರಯಾಗಕ್ಕೆ ಬರುತ್ತಾರೆ. ॥॥೩೮ ॥॥ ಪ್ರಯಾಗದಲ್ಲಿವಾಸ ಮಾಡುವ ಮನುಷ್ಯರ 

ಸ್ಪರ್ಶಮಾತ್ರದಿಂದ ಜನಗಳ ಸ್ವರ್ಗಸ್ಥರಾದ ಪಿತೃಗಳೂ ಮೋಕ್ಟವನ್ನುಪಡೆಯುತ್ತಾರೆ. ಹೀಗಿರಲು 

ಭೂಲೋಕವಾಸಿಗಳ ವಿಷಯದಲ್ಲಿ ಹೆಚ್ಚಿಗೆ ಏನು ಹೇಳುವುದು? ॥ ೩೯ ॥। ತೀರ್ಥರಾಜನಾಗಿ 

ಇರುವುದರ ದೆಶೆಯಿಂದಲೇ ಮೂರು ಲೋಕಗಳಲ್ಲಿ (ಸ್ವರ್ಗ, ಭೂ, ಪಾತಾಳ) ಇರುವವರ 

ಪಾಪಗಳನ್ನೆಲ್ಲಾ ನಾಶಮಾಡುವ ಸಾಮರ್ಥ್ಯವು ಈ ಪ್ರಯಾಗಕ್ಷೇತ್ರಕ್ಕೇ ಇದೆ. ॥ ೪೦ ॥। ಪರರ 

ಹಿತಕ್ಕಾಗಿ ಇಲ್ಲಿಗೆ ಪಾತಾಳಲೋಕ್ಕೆ ಆಗಮಿಸಿರುವ ತಾವುಗಳು ಯಾವುದಕ್ಕೋಸ್ಕರ ಬಂದಿದ್ದೀರೋ 

ಆ ಮುಖ್ಯ ವಿಷಯವಾದ ಇದನ್ನು ಅವಶ್ಯ ತಿಳಿಯಿರಿ. ಏನೆಂದರೆ ಮೂರು ಲೋಕಗಳಿಗೂ, ಎಲ್ಲ 
ತೀರ್ಥಗಳಿಗೂ ಪ್ರಯಾಗ ಕ್ಷೇತ್ರವೇ ತೀರ್ಥಗಳ ರಾಜನು. 1೪೧1 ಆದ್ದರಿಂದ ಯಾರು ತಾನೇ 

ಇಂತಹ ಪ್ರಯಾಗದ ಮಾಹಾತ್ಮ್ಯೆಯನ್ನು ವರ್ಣಿಸಿಯಾರು? ಆದರೂ ತಾವು ಪ್ರಶ್ನೆ 
ಮಾಡಿದ್ದರಿಂದ ಇಷ್ಟನ್ನುಉತ್ತರ ಕೊಡುವ ಉದ್ದೇಶ್ಯದಿಂದ ಹೇಳಿದ್ದೇನೆ.॥ ೪೨ ॥ 


॥ ಪ್ರಯಾಗಮಾಹಾತ್ಮ್ಯೆಯ ನಾಲ್ಕನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಪಂಚಮೋನಧ್ಯಾಯಃ TEA 
ಯಷಯ ಊಚುಃ: 
ಸೂತ ಪ್ರತ್ಯುಪಕಾರಜ್ಞ ವದ ನೋ ವದತಾಂ ವರ । 
ಮಾಹಾತ್ಮ್ಯಂ ತೀರ್ಥರಾಜಸ್ಯ ತತ್ರ ತೃಷ್ಣಾಯತೇ ಮನಃ HOU 


1 ಐದನೆಯ ಅಧ್ಯಾಯವು Il 
ಯಷಿಗಳು ಕೇಳಿದರು 
ಪ್ರತ್ಯುಪಕಾರದ ತಿಳಿವಳಿಕೆಯುಳ್ಳ ಸೂತರೇ | ತಾವು ನಿರ್ವಚನ ಮಾಡುವವರಲ್ಲಿ ) ಶ್ರೇಷ್ಠರು. 
ಅದರಲ್ಲಿಯೂ ತೀರ್ಥರಾಜನಾದ ಈಪ ಪ್ರಯಾಗದ ವಿಷಯವಾಗಿ ತಾವು ಉತ್ತಮ ವಕ್ಸಗಳು. 
ನಮಗೆ ಇನ್ನೂತೃಪ್ತಿಯಾಗಿಲ್ಲ ಇನ್ನೂ ಕೇಳಬೇಕೆಂದು ಅಪೇಕ್ಷೆಯಿದೆ ಆದ್ದರಿಂದ ಹೇಳುವವರಾಗಿ. 
won 


ಸೂತ ಉವಾಚ 
ಶೃಣ್ವಂತು ತೀರ್ಥರಾಜಸ್ಯ ಮಾಹಾತ್ಮ 6 ತನ್ಮುನೀಶ್ಚರಾಃ I 
ಶೇಷೇಣ ಸನಕಾದಿಭ್ಯೋ ವ್ಯಾಸೇನೋಕಂ ಮಮಾಂತಿಕೇ 11೨ ॥ 
ಪ್ರಯಾಗಸ್ಕೃತಿಸಂಜಾತಪರಾಹ್ನಾದಪರಿಪುತಃ । 
ಕಂಟಕೋದ್ಬಿನ್ನಸರ್ವಾಂಗೋ ನಾಗರಾಜೋತಬ್ರವೀತ್ಸುನಃ ೩ 


ಸೂತರು ಹೇಳಿದರು--- 

ಹೇ ಮುನಿಶ್ರೇಷ್ಠರೇ, ತೀರ್ಥರಾಜರ ಮಾಹಾತ್ಮ್ಯೆಯನ್ನು ಹೇಳುತ್ತೇನೆ, ಕೇಳುವವರಾಗಿ. 
ಯಾವ ಮಾಹಾತ್ಮ್ಯೆಯನ್ನು ಶೇಷದೇವರು ಸನಕಾದಿ ಮುನಿಗಳಿಗೆ ಹೇಳಿದರೋ ಮತ್ತು ವ್ಯಾಸ 
ಮುನೀಶ್ವರರು ನನಗೆ ಉಪದೇಶಿಸಿದರೋ, ಅದನ್ನೇ ಈಗ ನಾನು ತಮಗೆ ಹೇಳುತ್ತೇನೆ. ॥ ೨ ॥ 
ಪ್ರ ಯಾಗದ ಸ ಸ್ಮರಣೆಯಿಂದ ಉಂಟಾದ ಆನಂದದಿಂದ ಉಬ್ಬಿ ಕೊಚ್ಚಿ ಹೋದವರಾಗಿ, ಸಮಸ್ತ 
ಅಂಗಾಂಗಗಳಲ್ಲೂ ರೋಮಾಂಚಿತರಾಗಿ ಶೆ ಶ್ರೇಷ್ಠರಾದ ನಾಗರಾಜರು (ಶೇಷದೇವರು) ಪುನಃ 
ಹೇಳುವರಾದರು.! 11೩ 


ಶೇಷ ಉವಾಚ 
ವರ್ಣನಾತ್ತೀರ್ಥರಾಜಸ್ಯ ಹೃುತ್ಯಂಠಾಕುಲಿತೇಂದ್ರಿಯಾಃ । 
ಗಚ್ಛಾ ್ಸಿಮೋತಥ ವಯಂ ಸರ್ವೇ ಯಷಯಸ್ಪಸ್ಯ ದರ್ಶನೇ RENT 
ಇತ್ಯುಕ್ತಾ ಫಿ ವ್ಯಚರಸ್ಪರ್ವೇ ವಾಸುಕಿಪ್ರಮುಖಾದಯಃ । 
ನಾಗಾಶ್ಚ ನಾಗಕನ್ಯಾಶ್ಚ ನಾಗಲೋಕನಿವಾಸಿನಃ !1 ೫ ॥ 
ಶೇಷೋ ನಂತಶ್ನ ಕಪಿಲಃ ಕಾಲೀಯಃ ಶಂಕಪಾಲಕಃ । 
ಕಾರ್ಕೋಟಕಮಹಾಪದ್ಧದ್ಧತರಾಷ್ಟ್ರಧನಂಜಯಾಃ || ೬ || 
ಏತೇ ಚ ಸಪರಿವಾರಾಸಥಾ ಚಾನ್ಯೇ ನಪ್ಕಶೇಷತಃ | 
ಅನೇಕರತ್ನಾಭರಣೈರ್ಭೂಷಿತಾ ದೀಪಕಾಂತಯಃ 1 ೭ ॥ 

35 


ಪ್ರಯಾಗಮಾಹಾತ್ಮ್ಯಮ್‌ 


ಸಪಪಾತಾಲಸಂಸ್ಥಾನಿ ಯಾನಿ ತೀರ್ಥಾನಿ ತಾನ್ಯಪಿ I 
ಸ್ವರಾಜದರ್ಶನಾಹ್ಲಾದಪರಿಹೃಷ್ಟಾನಿ ತೈಸ್ತಮಮ್‌ 
ಸ್ಮಾನಾದೀನಿ ಪರಿತ್ಯಜ್ಯ ವಾಹನಾದಿ ಚ ಮಂಡಲೇ । 
ಆಗತ್ಯ ದಂಡವತ್ಪೂರ್ವಂ ಪ್ರಣಿಪತ್ಯ ಪುನಃ ಪುನಃ 
ನೃತ್ಯಗಾಯನಸಂತೋಷಕರತಾಲಪುರಸ್ಪರಮ್‌ | 
ಜಯಶಬಂ ನಮಶ್ಪಬಂ ವಾದ್ಧಶಬಂ ಚ ಚಕ್ರಿರೇ 

೦ಎ ಕಿ೦ ಳೆ ಎ 
ತತ್ಕೇತ್ರಸ್ಕೋತರೇ ಭಾಗೇ ವಾಸುಕಿಪ್ರಮುಖಾಸತಃ । 
ಸ್ವಂ ಸ್ವಂ ಸ್ಮಾನಮಧಿಷ್ಕಾಯ ಬ್ರಹ್ಮಪುತ್ತೆಸಮಂ ಸ್ಥಿತಾಃ 
ತತೋ ಬ್ರಹ್ಮಾದಯೋ ದೇವಾ ಆಜಗ್ಗುಃ ಸಪರಿಚ್ಛದಾಃ | 


ಮಂದಾಕಿನ್ಯಾದಯೋ ನದ್ಯಸ್ತೀರ್ಥಾನಾಂ ಯಾಶ್ಚ ಕೋಟಯಃ 


ಮಹಾನುದ್ಭೋಷ ಆಕಾಶೇ ತಾವದಾಸೀನ್ಮನೋರಮಃ । 
ತಾಲವೀಣಾಮೃದಂಗಾನಾಂ ಧ್ವನಯಸ್ಪಂಬಭೂವಿರೇ 
ಗಗನಾದಮೀರ್ಯಾಥ ಗಂಧರ್ವಾ ನನ್ನತುರ್ಜಗುಃ I 
ವಿಮಾನಾನಿ ಪರಿತ್ಯಜ್ಯ ಲುಲುಟುರ್ದೇವತಾಗಣಾಃ 
ಆಕಾರಾಕಾರವದ್ವೇಷ್ಟ್ಯಕ್ಷೀತ್ರಂ ಬ್ರಹ್ಮಾದಯೋಮರಾಃ । 
ಗಂಧರ್ವಪ್ರ ಮುಖ್ಯೆಸ್ತಾಕಮವತಸ್ಸುರ್ಯಥಾಸುಖಮ್‌ 
ಭುವಿಸ್ಥಾನಿ ಚ ತೀರ್ಥಾನಿ ಪುಷ್ಕರಾದೀನ್ಯನಂತರಮ್‌ | 
ಬ್ರಹ್ಮರ್ಹಯೋ ವಸಿಷ್ಠಾದ್ಯಾಸಥಾ ರಾಜಸುರರ್ಷಯಃ 
ಆಜಗ್ಗಿರೇ ಚ ದಿಗ್ಲಾಲಾ ಇಂದ್ರಾಗ್ನೀ ಯಮನಿರ್ಯತೀ । 
ವರುಣಃ ಪವನಃ ಸೋಮ ಈಶಾನಶ್ಚ ತಪೋಧನಾಃ 
ಪರ್ವತಾಸ್ಪಾಗರಾಸರ್ವೇ ಸ್ನಾನಾಧಿಪತಯಸಥಾ | 
ಸಮಾಗಮ್ಯ ಯಥಾಸ್ಥಾನಂ ಸಂಸ್ಥಿತಾ ಕ್ಷೇತ್ರಮಂಡಲೇ 
ತಸ್ಮಿನ್‌ ಕ್ಷೇತ್ರೇನಥ ತೇ ಸರ್ವೇ ತೀರ್ಥರಾಜಪ್ರಭಾವತಃ । 
ಇಂದೋಃ ಪುರ ಇವೋಡೂನಿ ನಿಪ್ಪಭಾಸಮಜಜ್ಞಿರೇ 
ತದೋಚುಸನ್ನಿಥಃ ಕ್ಲೇತ್ರಮಿದಂ ದೇವೇನ ವರ್ಣಿತಮ್‌ । 
ಸರ್ವೇಭ್ಯೋ ದೃಶ್ಯತೇ ಶ್ರೇಷ್ಠಂ ನೈತಾದ್ಧಕ್ಕ್ಯಾಪಿ ದೃಶ್ಯತೇ 
ಸರ್ವೇಷಾಮತ್ರ ತೇಜಾಂಸಿ ಲಘುತಾಂ ಯಾತಿ ಪಶ್ಯತ । 
ಸ್ವೇ ಸ್ವೇ ಸ್ಥಾನೇ ಯಥಾ ಭಾಂತಿ ನ ತಥಾಪಿ ವಿಭಾಂತಿ ವೈ 
ಅತ್ರ ಕಿಂ ಕಾರಣಂ ಸರ್ವೇ ವಿವದಂತು ಶ್ರುತೇರ್ಬಲಾತ್‌ । 
ಪಶ್ಚಾತಿದ್ಧಾಂತಕರ್ತಾರಃ ಪ್ರಕುರ್ವಂತು ವಿನಿಶ್ಚಯಮ್‌ 
ತತೋ ನೋಚುರ್ಮಿಥಃ ಸರ್ವೇ ಸಂದೇಹಾಪನ್ನಮಾನಸಾಃ | 
ಆಪನ್ನಾಃ ಕಾಷ್ಠಮ್‌ನಿತ್ಚಂ ಸ್ಥರಂತಸ್ಲೀರ್ಥನಾಯಕಮ್‌ 


nS 


11 ೯ ॥ 


11 ೧೦ ॥ 


Il ೧೧ ॥ 


11 ೧೨ ॥ 


11 ೧೩ ॥ 


11 ೧೪ ॥ 


1 ೧೫ ॥ 


1 ೧೬ I 


11 ೧೭ ॥ 


mW ೧೮ ॥ 


11 ೧೯ ॥ 


I ೨೦ ॥ 


Il ೨೧ ॥॥ 


1 ೨೨ ॥ 


Il ೨೩ ॥ 


ಅಧ್ಯಾಯ ೫ 37 


ಮಹತೀಂ ಕ್ವಣಯನ್‌ ಗಾಯನ್ನರೇರ್ಗುಣಗಣಾನ್ನುಹು: | 
ತಾವನ್ನಾರದದೇವರ್ಷಿರಾಜಗಾಮ ವಿಹಾಯಸಾ || ೨೪ 1 
ಭ್ರಾಂತಾನಚೇಷ್ಟಾಸಾನ್ಸೃಷ್ಟ್ವಾ ದ್ರಾಗ್ಗತ್ವಾ ಚ ತದಂತಿಕಮ್‌ । 


ಟಿ ದಲ ಬವ ೨೧ 


ಪ್ರೋವಾಚ ದೇವದೇವೇಶಾನ್ಸ್ವರ್ಗಲೋಕನಿವಾಸಿನಃ 1 ೨೫ ॥ 


ಶೇಷದೇವರು ಹೇಳಿದರು 
ತೀರ್ಥರಾಜನ ವರ್ಣನೆಯ ದೆಸೆಯಿಂದ ನಮ್ಮ ಸಕಲ ಇಂದ್ರಿಯಗಳೂ ಉದ್ವೇಗ- 
ಗೊಂಡಿವೆ ಮತ್ತು ಮನಸ್ಸು ಕಾತರಗೊಳ್ಳುತ್ತಿದೆ. ನಾವೆಲ್ಲರೂ ತೀರ್ಥರಾಜನ ದರ್ಶನಕ್ಕೆ 
ಹೊರಡೋಣ. ॥ ೪ ॥ ಈ ರೀತಿ ಹೇಳಿಸಿಕೊಳ್ಳಲ್ಪಟ್ಟ ಸನಕಾದಿಗಳು ಪ್ರಯಾಗಕ್ಷೇತ್ರಕ್ಕೆ ಶೇಷ- 
ದೇವರ ಸಹಿತರಾಗಿ ಹೊರಟೇಬಿಟ್ಟರು. ಅವರ ಜೊತೆಗೆ ವಾಸುಕಿ, ನಾಗರು, ನಾಗ ಕನ್ಯೆಯರು 
ಮತ್ತು ನಾಗಲೋಕದ ನಿವಾಸಿಗಳು, 1 ೫ ॥। ಶೇಷ, ಅನಂತ, ಕಪಿಲ, ಕಾಲಿಯ, ಶಂಕಪಾಲ, 
ಕಾರ್ಕೋಟಕ, ಮಹಾಪದ್ಧ, ಧೃತರಾಷ್ಟ್ರ ಮತ್ತುಧನಂಜಯ ಈ ಹೆಸರುಳ್ಳ ನಾಗಶ್ರೇಷ್ಠರು, ॥೬ ॥1 
ತಮ್ಮ ತಮ್ಮ ಪರಿವಾರಗಳೊಡನೆ ಹೊರಟರು. ಅವರೆಲ್ಲರೂ ರತ್ನಾಭರಣಗಳಿಂದ ಅಲಂಕೃತರಾಗಿ 
ಇದ್ದು ಪ್ರಕಾಶಮಾನವಾಗಿ ಕಾಣುತ್ತಿದ್ದರು. ।। ೭ ॥॥ ಏಳು ಪಾತಾಲದಲ್ಲಿ ಪ್ರಸಿದ್ಧವಾದ ಯಾವ 
ತೀರ್ಥಗಳಿವೆಯೋ ಅವುಗಳೆಲ್ಲವೂ ತಮ್ಮರಾಜನಾದ ತೀರ್ಥರಾಜನ ದರ್ಶನದಲ್ಲಿಉತ್ತೇಜಿತ- 
ರಾಗಿ ಸಂತೋಷಯುಕ್ತರಾಗಿ ಅವರೊಡನೆ ಹೊರಟರು. ॥ ೮ | ಇವರೆಲ್ಲರೂ ಪ್ರಯಾಗಕ್ಷೇತ್ರದ 
ಸಮೀಪಕ್ಕೆ ಬಂದಂತೆ ತಮ್ಮ ತಮ್ಮ ಆಸನಗಳಿಂದೆದ್ದು ತಮ್ಮ ತಮ್ಮ ವಾಹನಗಳಿಂದ ಇಳಿದು 
ಪ್ರಯಾಗಕ್ಷೇತ್ರಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಲ್ಲದೇ ಪುನಃ ಪುನಃ ನಮಸ್ಕಾರ ಮಾಡಿದರು. 
1 ೯ ॥ ನೃತ್ಯಗಾಯನಗಳ ಸಂತೋಷದಲ್ಲಿಕರತಾಡನ ಮಾಡಿ ಜಯಕಾರ ಮಾಡುತ್ತ ""ನಮಸ್ಕಾರ 
ನಮೋ ನಮಃ'' ಎಂದು ಘೋಷಿಸುತ್ತ ವಾದ್ಯಗಳನ್ನು ಮೊಳಗಿಸಿದರು. ॥ ೧೦ ॥ ಆ ಕ್ಷೇತ್ರದ 
ಉತ್ತರಭಾಗದಲ್ಲಿ ವಾಸುಕಿಯೇ ಮೊದಲಾದವರು ತಮ್ಮ ತಮ್ಮ ಸ್ಥಾನಗಳನ್ನು ಅಲಂಕರಿಸಿಕೊಂಡು 
ಸನಕಾದಿಗಳೊಡನೆ ಕುಳಿತರು. ॥ ೧೧ ॥ ಆಗ ಬ್ರಹ್ಮಾದಿದೇವತೆಗಳು ತಮ್ಮತಮ್ಮ ಅನುಚರರೊಡನೆ 
ಆಗಮಿಸಿದರು. ಮಂದಾಕಿನಿಯೇ ಮೊದಲಾದ ಕೋಟಿನದಿಗಳೂ (ನದೀದೇವತೆಗಳೂ) ಬಂದು 
ಸೇರಿದವು. ॥ ೧೨ ॥ ಮನಸಿಗೆ ಆಪ್ಯಾಯಮಾನಕರವಾದ ದೊಡ್ಡ ದೊಡ್ಡ ಜಯಘೋಷಗಳು 
ಆಕಾಶದಲ್ಲಿಮೊಳಗಿದವು. ತಾಳ, ವೀಣೆ, ಮೃದಂಗ ಇವುಗಳ ಧ್ವನಿಗಳೂ ಕೇಳಿಬಂದುವು. ॥1 ೧೩ ॥! 
ಗಂಧರ್ವರು ಆಕಾಶದಿಂದ ಇಳಿದುಬಂದು ನರ್ತನ ಮಾಡಿದರು. ದೇವತೆಗಳು ವಿಮಾನಗಳಿಂದ 
ಗುಂಪುಗುಂಪಾಗಿ ಇಳಿದು ಬಂದು ಸಂತೋಷದಿಂದ ಪ್ರಯಾಗದ ಮಣ್ಣಿನಲ್ಲಿ ಹೊರಳಾಡಿದರು. 
॥ ೧೪ ॥ ಅವರ ಆಕಾರಕ್ಕೆ ತಕ್ಕಂತೆ ಉಡುಪುಗಳನ್ನು ಧರಿಸಿದ್ದ ಬ್ರಹ್ಮದೇವರೇ ಮೊದಲಾದ 
ದೇವತೆಗಳು ಗಂಧರ್ವರುಗಳಿಂದ ಸಹಿತರಾಗಿ ಆ ಕ್ಷೇತ್ರವನ್ನು ಸುತ್ತುವರಿದು ತಮಗೆ ಹೇಗೆ 
ಸುಖವೋ ಹಾಗೆ ನೆಲೆಸಿದರು. ॥ ೧೫ 1 ಭೂಮಂಡಲದ ಎಲ್ಲತೀರ್ಥದೇವತೆಗಳೂ, ಪುಷ್ಠರಾದಿ 
ಕ್ಷೇತ್ರಗಳ ದೇವತೆಗಳೂ, ಅನಂತರ ವಶಿಷ್ಠರೇ ಮೊದಲಾದ ಬ್ರಹ್ಮರ್ಷಿಗಳೂ, ದೇವರ್ಷಿಗಳೂ 
ಮತ್ತುರಾಜರ್ಷಿಗಳೂ ಬಂದರು. ॥ ೧೬ ।। ಅನಂತರ ದಿಕ್ಟಾಲಕರುಗಳಾದಇಂದ್ರ, ಅಗ್ನಿ, ಯಮ, 
ನಿರ್ಯತಿ, ವರುಣ, ವಾಯು(ಪವನ), ಕುಬೇರ(ಸೋಮ), ಈಶಾನ ಇವರುಗಳು ಬಂದು 
ಸೇರಿದರು. ಇವರುಗಳೆಲ್ಲರೂ ತಪೋಧನರು. ॥ ೧೭ ॥ ಅನಂತರ ಪರ್ವತಾಧಿಪತಿಗಳು, 
ಡ್‌ 


38 ಪ್ರಯಾಗಮಾಹಾತ್ಮ್ಯಮ್‌ 


ಸಾಗರಾಧಿಪತಿಗಳು ಮತ್ತು ಅನ್ಯ ಸ್ಥಾನಾಧಿಪತಿಗಳು ಬಂದು ಆ ಕ್ಷೇತ್ರದಲ್ಲಿ ಅವರವರ ಸ್ಥಾನಗಳಲ್ಲಿ 
ಮಂಡಿಸಿದರು. ॥ ೧೮ ॥ ಈ ತೀರ್ಥರಾಜನ ಪ್ರಭೆಯ ಮುಂದೆ ಅವರೆಲ್ಲರೂ ಆ ಕ್ಷೇತ್ರದಲ್ಲಿ 
ಚಂದ್ರನ ಮುಂದೆ ನಕ್ಷತ್ರಗಳು ಕ್ಷೀಣಪ್ರಕಾಶಿಗಳಾಗಿ ತೋರುವಂತೆ ತೋರಿದರು. ॥ ೧೯ ॥ ಆಗ 
ಅವರೆಲ್ಲರೂ ತಮ್ಮ ತಮ್ಮಲ್ಲಿಯೇ ""ಶೇಷದೇವರಿಂದ ವರ್ಣಿತವಾದ ಕ್ಷೇತ್ರವು ಇದೇ. ಎಲ್ಲ 
ಕ್ಷೇತ್ರಗಳಿಗಿಂತಲೂ ಇದು ಶ್ರೇಷ್ಠವೆಂದು ಕಾಣುವುದು ಮತ್ತುಇದಕ್ಕೆ ಸಾಟಿಯಾಗುವ ಕ್ಷೇತ್ರವನ್ನು 
ನಾವು ಎಲ್ಲಿಯೂ ಕಂಡಿಲ್ಲ'' ಎಂದುಕೊಂಡರು. ॥೨೦ ॥ ನಮ್ಮಎಲ್ಲರತೇಜಸ್ಸೂಇದರ ತೇಜಸ್ಸಿನ 
ಮುಂದೆ ಕಡಿಮೆಯೇಇದೆ. ತಮ್ಮತಮ್ಮಸ್ಥಾನಗಳಲ್ಲಿ, ಎಷ್ಟೆಷ್ಟು ಬೆಳಗಿದುವೋ ಅಷ್ಟು ಕೂಡಇಲ್ಲಿಇಲ್ಲ 
೨೧ ಇದಕ್ಕೆ ಏನುಕಾರಣವೋ ಅದನ್ನು ಜ್ಞಾನಿಗಳು ವೇದದ ಆಧಾರದಿಂದ ವಿವಾದ ಮಾಡಲಿ; 

ಅನಂತರ ಸಿದ್ಧಾಂತಿಗಳು ತೀರ್ಮಾನಿಸಿ ಹೇಳಲಿ. ॥ ೨೨ ।। ಹೀಗೆ ಅಂದುಕೊಂಡು ಪರಸ್ಪರ 

ಮಾತನಾಡುವುದನ್ನು ನಿಲ್ಲಿಸಿ, ಸಂದೇಹಗೊಂಡ ಬುದ್ಧಿಯಲ್ಲೇ ಉಳಿದರು. ಈ ರೀತಿಯಾಗಿ ಈ 

ತೀರ್ಥರಾಜನನ್ನು ನೆನೆಸಿಕೊಂಡು ಮರದ ತೊಲೆಯಂತೆ (ಕಾಷ್ಠದಂತೆ) ಮೌನದಿಂದ ಇದ್ದರು. 

॥ ೨೩ ॥ ಆಗ ""ಮಹತೀ'' ಎಂಬ ಹೆಸರಿನ ತಮ್ಮ ವೀಣೆಯನ್ನು ನುಡಿಸುತ್ತಾ ಶ್ರೀ ಹರಿಯ 

ಗುಣಗಳನ್ನು ಪದೇ ಪದೇ ಹಾಡುತ್ತಾ ಶ್ರೀಮನ್ನಾರದ ದೇವರ್ಷಿಯು ಆಕಾಶದಿಂದ ಅಲ್ಲಿಗೆ 

ಬಂದಿಳಿದರು. 11 ೨೪ ।। ಭ್ರಾಂತಿಯಿಂದ ಏನು ಮಾಡಲೂ ತೋಚದೆ ಕುಳಿತಿದ್ದಮತ್ತು ಏನನ್ನೂ 
ಮಾತನಾಡದೆ ಇದ್ದ ಸ್ವರ್ಗವಾಸಿಗಳಾದ ದೇವಶ್ರೇಷ್ಠರುಗಳನ್ನು ಕುರಿತು ನಾರದರು ಈ ರೀತಿ 

ಹೇಳಿದರು. 1೨೫ ॥ 


ಶ್ರೀನಾರದ ಉವಾಚ 
ಭೋ!ಭೋ! ವೃಂದಾರಕಾಸರ್ವೇ ಕಾರ್ಯಾಕಾರ್ಯವಿಚಕ್ಷಣಾಃ I 
ಕಸ್ಥಾದತ್ರ ಸಮಾಯಾತಾಃ ಕೇನ ಪುಣ್ಯೇನ ಚೋದಿತಾಃ ॥ ೨೬ ॥ 
ಕಿಂ ತಪಃ ಫಲಿತಂ ಕಿಂವಾ ಸಮಾಜಸ್ಯ ಚ ಕಾರಣಮ್‌ ।ಟ 
ಕುತೋ ವಾ ಭ್ರಾಂತತಾ ವೋತದ್ಯ ಕುತೋ ನಿರ್ಮಲತಾ ಕೃತಾ ೨೭ ॥ 
ಪ್ರಯೋಜನಮನುದ್ಧಿಶ್ಯ ನ ಮಂದೋಷಷಪಿ ಪ್ರವರ್ತತೇ । 


ಇತಿ ಶಾಸ್ತ್ರೀಯವಚನಾತಂಶಯೋ ಮಾಂ ರುರುಕ್ಬತಿ ॥1 ೨೮ ॥ 
ವಿಚಿತ್ರಾಣಿ ತು ಕರ್ಮಾಣಿ ವಿಚಿತ್ರಾ ಗತಯಸಥಾ । 

ಚಿತ್ರಾ ಪ್ರವೃತ್ತಯಸ್ಟೇನ ದೇಹಿನಾಂ ಮತಯಸಥಾ | ೨೯ ॥ 
ಅಹೋ! ಕಿಮಿದಮಾಶ್ಚರ್ಯಂ ಸರ್ವೇಷಾಂ ಫಲಿತಂ ತಪಃ । 

ಯೇನ ಚಿತ್ರಾಮತಿಶ್ಚೆಕಾಕಾರಾ ಜಾತಾ ಸುರೋತ್ರಮಾಃ ೩೦ ॥ 
ಅತೋ ನಿವೇದ್ಯತಾಂ ಶೀಘ್ರಂ ಅತ್ರಾಗಮನಕಾರಣಮ್‌ । 

ಪಾ ್ರಿಪೇ ರ್ಥೇವಿಲಂಬಂತಿ ಮನೀಷಿಣ ಇತಿ ಶ್ರುತಿಃ I ೩೦೧ ॥ 


ಶ್ರೀನಾರದರು ಹೇಳಿದರು 
""ಕಾರ್ಯಾಕಾರ್ಯದಲ್ಲಿಕುಶಲಿಗಳಾದ ಎಲೈ ದೇವತೆಗಳಿರಾ ! ಯಾವ ಕಾರಣದಿಂದ ಇಲ್ಲಿ 
ಕಲೆತಿದ್ದೀರಿ ? ನೀವುಗಳು ಯಾವ ಪುಣ್ಯದಿಂದ ಪ್ರಚೋದಿತರಾಗಿದ್ದೀರಿ? ॥ ೨೬ ॥ ನೀವೆಲ್ಲರೂ 


ಅಧ್ಯಾಯ ೫ 39 


ಸಭೆ ಸೇರಿರಲು ಕಾರಣವೇನು? ನಿಮ್ಮತಪಸ್ಸುಸಿದ್ಧಿಯನ್ನುಪಡೆದಿರಬಹುದಷ್ಟೆ! ನಿಮಗೆ ಬಂದಿರುವ 
ಭ್ರಾಂತಿಯಾದರೂ ಏನು? ಅದು ಹೇಗೆ ತಾನೇ ನಿವಾರಣೆಯಾದೀತು? ॥ ೨೭ ॥ ಪ್ರಯೋ- 
ಜನವನ್ನು ಉದ್ದೇಶ್ಯವಾಗಿಟ್ಟುಕೊಳ್ಳದೇ ಮೂರ್ಯನೂ ಕೂಡ ಯಾವ ಕಾರ್ಯದಲ್ಲಿಯೂ ಪ್ರವೃತ್ತ- 
ನಾಗುವುದಿಲ್ಲ. ಈ ರೀತಿಯಾಗಿ ಶಾಸ್ತವಚನವಿರುವುದರಿಂದ ನಾನೂ ಸಂಶಯಗ್ರಸನಾಗಿದ್ದೇನೆ. 
॥ ೨೮ ॥ ಜನರು ಆಚರಿಸುವ ಕರ್ಮಗಳೂ ಮತ್ತು ಅವಲಂಬಿಸುವ ಮಾರ್ಗಗಳೂ ನಾನಾ 
ಬಗೆಯದ್ದಾಗಿದ್ದು ವಿಚಿತ್ರವಾಗಿರುತ್ತದೆ. ಜೀವಿಗಳ ಯೋಚನೆಗಳೂ ಬಗೆಬಗೆಯಾಗಿರುವುವು. 
ಆದ್ದರಿಂದ ಅವರ ಪ್ರವೃತ್ತಿಯೂ ಬಗೆಬಗೆಯಾಗಿರುತ್ತವೆ. ॥ ೨೯ ॥ ಆಹಾ! ಇದೇನು ಆಶ್ಚರ್ಯವು! 
ನಿಮ್ಮೆಲ್ಲರ ತಪಸ್ಸು ಫಲಿಸಿರಬೇಕು ನಿಮ್ಮ ಬುದ್ಧಿಯು ಬೇರೆ ಬೇರೆ ವಿಧಗಳಾಗಿದ್ದರೂ ಪ್ರಸುತ 
ಅವುಗಳೆಲ್ಲ ಮತ್ಯೈಕ್ಕದಿಂದ ಒಂದೇ ಆಕಾರವನ್ನು ಪಡೆದಿವೆ. ॥ ೩೦ ॥। ತಮ್ಮ ತಮ್ಮ ಆಸೆಗಳು 
ನೆರವೇರುವುದಿದ್ದರೆ ಜ್ಞಾನಿಗಳು ತಡ ಮಾಡುವುದಿಲ್ಲ; ಆದ್ದರಿಂದ ಶೀಘ್ರವಾಗಿ ಇಲ್ಲಿ ತಾವೆಲ್ಲ 
ಬಂದಿರುವುದರ ಕಾರಣವನ್ನು ಹೇಳಿರಿ. | ೩೧ ॥ ಹೀಗೆಂದು ಕೇಳಿದರು. 


ಸೂತ ಉವಾಚ 
ಇತಿ ನಾರದವಾಗರ್ಥಮಾಕರ್ಣ್ಯ ವಿಬುಧಾದಯಃ | 
ನೈವೋತ್ತರಂ ದದುಸಸ್ಟ್ರೈ ತದ್‌ ಜ್ಞಾತ್ವಾ ಮುನಿರಬ್ರವೀತ್‌ I ೩೨ ॥ 


ಸೂತರು ಹೇಳಿದರು--- 
ಈ ರೀತಿಯಾಗಿ ಹೇಳಿದ ನಾರದರ ಮಾತನ್ನು ಆಲಿಸಿ ಕೇಳಿದ ದೇವತೆಗಳು ನಾರದರಿಗೆ 
ಯಾವ ಉತ್ತರವನ್ನೂ ಕೊಡಲಿಲ್ಲ. ಇದನ್ನು ಅರಿತ ನಾರದರೇ ಹೇಳಿದರು. 11೩೨ ॥ 


ನಾರದ ಉವಾಚ 
ಗತಾನುಗತಿಕೋ ಲೋಕೋ ನ ಲೋಕಃ ಪಾರಮಾರ್ಥಿಕ: । 
ಇತಿ ಪೌರಾಣಿಕೀ ವಾರ್ತಾ ಶ್ರುತಾ ದೃಷ್ಟಾನದ್ಯ ನಿಶ್ಚಿತಾ I ೩೩ ॥ 
ಇತ್ಯುಕ್ತ್ವಾ ನಾರದಮುನಿರ್ದೇವಾದಿಗಣಸಂವ್ಳತಃ | 
ಹೇತುಂ ಸರ್ವಾಗಮೇ ಜ್ಞಾತುಂ ಪಿತಾಮಹಮಥೋನನ್ವಗಾತ್‌ 11೩೪ ॥ 
ಪಿತರಂ ಚ ತತಃ ಪ್ರಾಪ್ಯ ಪ್ರಣಮ್ಯ ವಿಧಿವನ್ನುನಿ: । 
ಕೃತಾಂಜಲಿಪುಟೋ ಭೂತ್ವಾವಾಸ್ಫಿರ್ರಹ್ಮಾಣಮೈಡಯತ್‌ ॥1 ೩೫ ॥ 


ನಾರದರು ಹೇಳಿದರು 

"ಜನರು ಒಬ್ಬರು ಮಾಡಿದಂತೆ ಇನ್ನೊಬ್ಬರು ಮಾಡುತ್ತಾರೆ; ಆದರೆ ವಿಷಯದ ಒಳ 
ತತ್ತ್ವವನ್ನು ಅರ್ಥಮಾಡಿಕೊಂಡು ಯಾರೂ ಪ್ರವರ್ತಿಸುವುದಿಲ್ಲ'' ಹೀಗೆಂದು ಪುರಾಣಗಳಲ್ಲಿ 
ಹೇಳಿರುವ ವಾಕ್ಯವನ್ನು ಕೇಳಿದ್ದೆ ಮತ್ತು ಗಮನಿಸಿದ್ದೆ ; ಆದರೆ ಈಗ ಆ ವಾಕ್ಕದ ಸತ್ಯತೆಯು 
ನಿಶ್ಚಯವಾಯಿತು. ೩೩ ॥ ಹೀಗೆ ಹೇಳಿ, ನಾರದಮುನಿಗಳು ದೇವತೆಗಳಿಂದ ಕೂಡಿ ಪ್ರಯಾಗ- 
ಕ್ಷೇತ್ರದಲ್ಲಿ ಎಲ್ಲರೂ ಕಲೆತಿರುವ ಬಗ್ಗೆ ಕಾರಣವನ್ನು ತಿಳಿಯುವ ಸಲುವಾಗಿ ಚತುರ್ಮುಖ 
ಬ್ರಹ್ನದೇವರನ್ನು ಸಂಧಿಸಿ, ॥ ೩೪ ॥॥ ಅನಂತರ ತಂದೆಯನ್ನು ನಮಸ್ಕರಿಸಿ ವಿಧಿವತ್ತಾಗಿ ಅರ್ಚನೆ 
ಮಾಡಿ ಕೈಮುಗಿದುಕೊಂಡು ಬ್ರಹ್ಮದೇವರನ್ನುಕುರಿತು ಹೇಳುತಾರೆ 


40 ಪ್ರಯಾಗಮಾಹಾತ್ಮ್ಯಮ್‌ 


ನಾರದ ಉವಾಚ-- 
ನಮಸೇ ದೇವದೇವೇಶ ಬ್ರಹ್ಮಣೇ ಪರಮಾತ್ಮನೇ 1 
ಪುರುಷಾಯ ಪುರಾಣಾಯ ಶಾಶ್ವತಾಯಾಜರಾಯ ಚ 1೩೬ ॥ 
ಸ್ವಯಂಭುವೇ ನಮಸುಭ್ಯಂ ತ್ವಪ್ಪ್ರೇ ಸರ್ವಾತ್ಮಸಾಕ್ಷಿಣೇ I 
ನಮೋ ಹಿರಣ್ಯಗರ್ಭಾಯ ವೇಧಸೇ ಪರಮಾತ್ಮನೇ 1 ೩೭ ॥ 
ಹರಿಪ್ರಿಯಾಯ ದೇವಾಯ ದೇವಾನಾಂ ಹಿತಕಾರಿಣೇ । 
ಭಕೇಚ್ಛಾಕಲ್ಲವಕ್ಷಾಯ ಚತುರ್ವಕ್ತಾಯ ತೇ ನಮಃ 1 ೩೮ ॥ 
ಸರ್ವಾದ್ಯಾಯ ನಮಸುಭ್ಯಂ ಕೂಟಸ್ಥಾಯ ನಮೋ ನಮಃ । 
ನಮೋ ವೇದರಹಸ್ಯಾಯ ನಮಸ್ತೇ ವೇದಯೋನಯೇ ೩೯ ॥ 
ನಮಃ ಸ್ವಾನಂದರೂಪಾಯ ಸಾಕ್ಷಿಣೇ ಜಗತೇ ನಮಃ । 
ಅನಂತಾಯಾಪ್ರಮೇಯಾಯ ಸರ್ವಕಾರಣರೂಪಿಣೇ ೪೦ ॥ 
ಇತಿ ಸುತ್ತಾ ಪುನರ್ನತ್ವಾ ವಿಷ್ಠಗ್ನೇವಗಣಾವ್ಯತ: | 
ಪ್ರಶ್ರಯಾವನತೋsವೋಚತ್‌ ನಾರದೋ ಭಗವಾನೃಷಿಃ 1 ೪೧॥ 


ನಾರದರು ಹೇಳಿದರು--- 

(ನಾರದರು ಚತುರ್ಮುಖ ಬ್ರಹ್ಮದೇವರನ್ನುಸ್ತೋತ್ರ ಮಾಡಿದರು. ಈ ಅಧ್ಯಾಯದ ೩೬ ನೇ ಶ್ಲೋಕದಿಂದ 
ಆರಂಭಿಸಿ ೪೦ ನೇ ಶ್ಲೋಕದವರೆಗೆ ಇರುವ ಐದು ಶ್ಲೋಕಗಳಲ್ಲಿಕೇವಲ ಮುಖ್ಯಾರ್ಥದಲ್ಲಿಶ್ರೀನಾರಾಯಣದೇವರಿಗೆ 
ಅನ್ವಯವಾಗುವ ಪದಗಳನ್ನುಶ್ರೀ ಚತುರ್ಮುಖಬ್ರಹ್ಮದೇವರನ್ನುಸಂಬೋಧಿಸಲು ಪ್ರಯೋಗ ಮಾಡಿದ್ದಾರೆ. ಆದರೆ 
ಬ್ರಹ್ಮದೇವರ ಪರವಾಗಿ ಮುಖ್ಯಾರ್ಥದಲ್ಲಿ ಈ ಪದಗಳನ್ನು ಅರ್ಥಮಾಡಬಾರದು ಮತ್ತು ಅಮುಖ್ಯಾರ್ಥದಲ್ಲಿಯೇ 
ಅರ್ಥಮಾಡಬೇಕು. ಮಹಾಜ್ಞಾನಿಗಳಾದ ಶ್ರೀನಾರದರು ಅಮುಖ್ಯಾರ್ಥದಲ್ಲಿ ಈ ಪದಗಳ ಪ್ರಯೋಗವನ್ನು 
ಮಾಡಿರುವರು ಎಂದು ತಿಳಿಯಬೇಕು. ಬ್ರಹ್ಮಾಂತರ್ಯಾಮಿ ಪರಮಾತ್ಮನನ್ನೂ, ಬ್ರಹ್ಮದೇವರನ್ನೂಸಹ ಸುತಿಸಿದ್ದಾರೆ. 
ಈ ಕೆಳಗಿನ ಅನುವಾದದಲ್ಲಿ ಈ ದೃಷ್ಟಿಯಿಂದ ಅರ್ಥ ಹೇಳಲು ಪ್ರಯತ್ನ ಮಾಡಿದೆ. ಇದನ್ನು ಗುಣಗ್ರಾಹಿಗಳು 
ಸ್ವೀಕರಿಸುವರೆಂದು ಭಾವಿಸುವೆನು.) 

ದೇವತೆಗಳಿಗೆ ಒಡೆಯನಾದ, ಪರಮಾತ್ಮನಾಗಿರುವ, ಪುರುಷನೆಂದು ವಾಚ್ಯನಾಗಿರುವ, 
ಪುರಾಣನಾಗಿರುವ, ಶಾಶ್ವತರಾಗಿರುವ, ಅಜರರಾಗಿರುವ ಶ್ರೀ ಚತುರ್ಮುಖ ಬ್ರಹ್ನದೇವರೆ! 
ತಮಗೆ ನಮಸ್ಕಾರಗಳು ॥1 ೩೬ ॥ 

(ದೇವದೇವಃ--ಬ್ರಹ್ಮಾಂಡದಲ್ಲಿರುವ ಎಲ್ಲ ದೇವತೆಗಳಿಗೆ ಸ್ವಾಮಿಯಾದ್ದರಿಂದ ಈ 
ಹೆಸರು. 

ಪರಮಾತ್ಮನೇ--ಸರ್ವೋತ್ತಮನಾದ ಭಗವಂತನನ್ನೇ ಸ್ವಾಮಿಯಾಗಿವುಳ್ಳವರು 
ಆದ್ದರಿಂದ ಪರಮಾತ್ಮನೆಂದಿದ್ದಾರೆ. ಅಥವಾ 'ಉತ್ತಮ ಆತ್ಮರು ಜೀವೋತಮರೆಂದರ್ಥ. 
ವೇದೋಪನಿಷತುಗಳಲ್ಲಿಮತ್ತು ಶಾಸ್ತ್ರಗಳಲ್ಲಿವಾಯು ಮತ್ತು ಬ್ರಹ್ನರನ್ನು ಜೀವೋತಮರು ಎಂದು 
ಕರೆದಿದ್ದಾರೆ. ಆದ್ದರಿಂದ ಬ್ರಹ್ಮನು ಪರಮಾತ್ಮಾ. 

ಪುರುಷಾಯ---ವಾಯು ಮತ್ತು ಬ್ರಹ್ಮದೇವರನ್ನು ವೇದಶಾಸ್ತ್ರಗಳಲ್ಲಿ ಪುರುಷಶಬ್ದದಿಂದ 
ಕರೆದಿದ್ದಾರೆ. ""ಪುರಿ ಶೇತೇ ಇತಿ ಪುರುಷಃ'' ಎಂದು ಈ ಶಬ್ದಕ್ಕೆ ಮಾಯಾವಾದ ಖಂಡನದಲ್ಲಿ 
ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ಪ್ರಾಣಾಪಾನಾದಿಪಂಚಪ್ರಾಣಗಳಲ್ಲಿ ನಿಯಾಮಕನಾಗಿದ್ದು 


ಅಧ್ಯಾಯ ೫ 41 


ಜೀವಿಗಳ ದೇಹಗಳಲ್ಲಿದ್ದುವ್ಯಾಪಾರ ಮಾಡುವುದರಿಂದ ಬ್ರಹ್ಮದೇವರೂ ""ಪುರುಷ'' ರು ಎಂದು 
ಆಯಿತು. ಈ ಭಾವನೆಯಿಂದ ನಾರದರ ಸಂಬೋಧನೆಯಾಗಿದೆ. ಬ್ರಹ್ಮದೇವರು ಮಾಯಾ 
ಹಾಗೂ ವಾಸುದೇವರ ಪುತ್ರರಾಗಿ ಪುರುಷನಾಮಕರಾಗಿ ಜನಿಸಿದ್ದಾರೆ. 
ಪುರಾಣಾಯ---ಜೀವರನ್ನುಕರೆದುಕೊಂಡು ದೇಹದಿಂದ ದೇಹಕ್ಕೆ ಹೋಗುವುದರಿಂದ 
ಪುರಾಣ ಎಂದಿದ್ದಾರೆ. 
ಶಾಶ್ವತಾಯ--ಒಂದೊಂದು ಬ್ರಹ್ಮ ಕಲ್ಪದಲ್ಲಿ ಜೀವಿಗಳು ಅನೇಕ ಬಾರಿ ಹುಟ್ಟಿ 
ಸಾಯುವರು. ಇವರುಗಳ ಸೃಷ್ಟಿಯನ್ನು ಮಾಡುವ ಬ್ರಹ್ಮ ದೇವರು ಮಾತ್ರ ಇಡೀ ಬ್ರಹ್ನಕಲ್ಪದಲ್ಲಿ 
ಪೂರ್ತಿಯಾಗಿ ಇರುವರು. ಆದ್ದರಿಂದ ಜೀವಿಗಳಿಗೆ ಹೋಲಿಸಿದರೆ ಅಮುಖ್ಯಾರ್ಥದಲ್ಲಿ ಬ್ರಹ್ಮ 
ದೇವರು ಶಾಶ್ವತರೇ ಸರಿ. ಬ್ರಹ್ಮದೇವರು ನಿರ್ವಿಕಾರರಾದ್ದರಿಂದ ಶಾಶ್ವತರೆನಿಸುವರು. 
ಅಜರಾಯ--ಒಂದೊಂದು ಕಲ್ಪದಲ್ಲಿ ಹದಿನಾಲ್ಕು ಮನ್ವಂತರಗಳು ಆಗಿ 
ಹೋಗುವುವು. ಈ ಒಂದೊಂದು ಮನ್ವಂತರದಲ್ಲಿ ದೇವತೆಗಳು ಹುಟ್ಟಿ ಇದ್ದೂ ಕಡೆಗೆ ದೇಹ- 
ವಿಯೋಗವನ್ನುಹೊಂದುವರು ; ಆದರೆ ಚತುರ್ಮುಖ ಬ್ರಹ್ಮದೇವರು ಇಡೀ ಹದಿನಾಲ್ಕು ಕಲ್ಪಗಳು 
ಮುಗಿಯುವವರೆಗೂ ಇದ್ದೇ ಇರುವರು. ಆ ದೃಷ್ಟಿಯಿಂದ ದೇವತಾಶ್ರೇಷ್ಠರಾದ ಇವರನ್ನು 
""ಅಜರ'' (ಮುಪ್ಪಿಲ್ಲದವರು) ಎಂದು ನಾರದರು ಸಂಬೋಧಿಸಿದ್ದಾರೆ.) 
ಸ್ವಯಂಭುವರಿಗೆ ನಮನ. ಸರ್ವಸಾಕ್ಟಿಯಾಗಿ ಸೃಷ್ಟಿಕರ್ತರಾದ ತಮಗೆ ನಮಸ್ಕಾರಗಳು. 
ಹಿರಣ್ಯಗರ್ಭರಾದ ಮತ್ತುಮಹಾಜ್ಞಾನಿಗಳಾದ ಪರಮಾತೃಎನಿಸಿಕೊಂಡ ತಮಗೆ ನಮಸ್ಕಾರಗಳು 
೩೭ ॥ 
ಸ್ವಯಂಭುವೇ"“ಸ್ವಯಂಭೂ'' ಎಂದು ಬ್ರಹ್ಮದೇವರ ಹೆಸರು. (ಸ್ವಯಂಭೂಃ 
ಚತುರಾನನಃ ಎಂದು ಅಮರಕೋಶ) ಬ್ರಹ್ಮದೇವರು ಅಯೋನಿಜರಾಗಿ ಸ್ವತಂತ್ರನಾದ 
ಪರಮಾತ್ಮನ ನಾಭಿಕಮಲದಿಂದ ಉದ್ಭವಿಸಿರುವುದರಿಂದ ಈ ಹೆಸರು. 
ತ್ವಷ್ಟೇ--ಇದು ದೇವತಾ ಬಡಗಿ ವಿಶ್ವಕರ್ಮನ ಹೆಸರು.ಬ್ರಹ್ಮಾಂಡದಲ್ಲಿನ ಸಕಲ 
ಆಗುಹೋಗುಗಳನ್ನುರಚಿಸುವುದರಿಂದ ಅವರನ್ನುನಾರದರು ಈ ಅರ್ಥದಲ್ಲಿಕರೆದಿದ್ದಾರೆ. 
ಸರ್ವಾತ್ಮಸಾಕ್ಷಿಣೇ--ಬ್ರಹ್ಮಾಂಡಲ್ಲಿರುವವರಿಗೂ ಮುಕ್ತರಾದವರಿಗೂ ಬಿಂಬರೂಪಿ 
ಆಗಿದ್ದುಅವರನ್ನುನಿಯಮನ ಮಾಡುಪುದರಿಂದ ಜೀವಿಗಳ ಸಕಲವ್ಯಾಪಾರಗಳು ಬ್ರಹ್ಮದೇವರಿಗೆ 
ಪ್ರತ್ಯಕ್ಷರೂಪದಲ್ಲಿವೇದ್ಯವಾಗುವುದರಿಂದ ಅವರು ಸರ್ವಸಾಕ್ಷಿಯಾದರು. (ಚತುರ್ಮುಖ ಬ್ರಹ್ಮರ 
ನಿಯಾಮಕತ್ವವು ಈ ಬ್ರಹ್ಮಾಂಡದಲ್ಲಿಸೃಷ್ಟಿಗೆ ಬಂದಿರುವವರ ಮೇಲೆ ಮಾತ್ರ ಪ್ರಸರಿಸಿದೆ. ಆದರೆ 
ಪರಮಾತ್ನನಷ್ಟು ತೈಕಾಲಿಕ ದೇಶಕಾಲವ್ಯಾಪ್ತಿಯಳ್ಳದ್ದಲ್ಲ,) 
ಹಿರಣ್ಯಗರ್ಭಃ--ಇದೂ ಬ್ರಹ್ಮದೇವರ ಹೆಸರು. ಹಿರಣ್ಣಯನಾದ ಬ್ರಹ್ಮಾಂಡದ 
ಮಧ್ಯದಲ್ಲಿ ಉದ್ಭವಿಸಿದವರು ಎಂದರ್ಥ.) 
ಶ್ರೀಹರಿಗೆ ಅತ್ಯಂತ ಬೇಕಾದ ಏಕಾಂತಭಕನೇ, ಅತ್ಯಂತಪ್ರಕಾಶಮಯವಾದ ತೇಜೋ- 
ರೂಪಿಯೇ, ಯಾವಾಗಲೂ ದೇವತೆಗಳ ಹಿತವಾದುದನ್ನೇ ಎಸಗುತ್ತಿರುವವನೇ! ಭಕ್ತರ 
ಇಷ್ಟಾರ್ಥಗಳನ್ನು ದೇವಲೋಕದ ಕಲ್ಪವೃಕ್ಷದಂತೆ ಈಡೇರಿಸುವವನೇ, ನಾಲ್ಕು ದಿಕ್ಕಿನಲ್ಲಿ ನಾಲ್ಕು 
ಮುಖಗಳನ್ನುಹೊಂದಿರುವವನೇ, ನಿನಗೆ ನಮಸ್ಕಾರಗಳು. 11೩೮ ॥ ಎಲ್ಲದಕ್ಕಿಂತಲೂ ಮೊದಲು 
ಸೃಷ್ಟಿಯನ್ನು ಪಡೆದವನೇ, ಆಕಾಶದಂತೆ ಯಾವ ವಿಕಾರಗಳಿಗೂ ಒಳಪಡದವನೇ, ವೇದಗಳ 
ರಹಸ್ಯಗಳನ್ನು ಯಥಾರ್ಥವಾಗಿ ತಿಳಿದಿರುವವನೇ, ವೇದಗಳಲ್ಲಿ ಪ್ರತಿಪಾದ್ಯನೇ, ನಿಮಗೆ 


42 ಪ್ರಯಾಗಮಾಹಾತ್ಮ್ಯಮ್‌ 


ನಮಸ್ಕಾರಗಳು. ॥ ೩೯ ॥॥ ಮೋಕ್ಷದಲ್ಲಿ ಸ್ವರೂಪಾನಂದವೇ ಆವಿರ್ಭೂತವಾದ ರೂಪವಾಗಿ- 
ವುಳ್ಳವನೇ, ತನ್ನಶರೀರಭೂತವಾದ ಬ್ರಹ್ಮಾಂಡದ, ಸಕಲವಿಷಯಗಳ ಪ್ರತ್ಯಕ್ಷ ಜ್ಞಾನವುಳ್ಳವನಾಗಿ 
ಜಗತಿಗೆ ಸಾಕ್ಷಿಯಂತೆ ಇರತಕ್ಕವನೇ, ಪೂರಾ ಬ್ರಹ್ಮಕಲ್ಪದ ಆಯುಸ್ಸನ್ನು ಹೊಂದಿ ತನ್ನ ಕಲ್ಪದಲ್ಲಿ 
ಅಂತವಿಲ್ಲದವನಾದ್ದರಿಂದ ಅನಂತನೆಂಬ ಶಬ್ದವಾಚ್ಯನೇ, ತನಗಿಂತಲೂ ತಾರತಮ್ಯದಿಂದ 
ಕಡಿಮೆಯಾದವರಿಂದ ಸಂಪೂರ್ಣವಾಗಿ ತಿಳಿಯಲ್ಪಡದವನೇ, ಬ್ರಹ್ಮಾಂಡದೊಳಗಿನ ಸಮಸ್ತ 
ಕಾರ್ಯಗಳಿಗೆ ಕಾರಣೀಭೂತನಾಗಿದ್ದರಿಂದ ಸರ್ವಕಾರಣನೇ ಎಂದು ಸಂಬೋಧಿಸಲ್ಪಡುವ 
ನಿನಗೆ ನಮಸ್ಕಾರಗಳು. ॥। ೪೦ ॥ ಹೀಗೆ ಸ್ತೋತ್ರ ಮಾಡಿ ಪುನಃ ನಮಿಸಿ ವಿನಯದಿಂದ 
ಬಾಗಿದವರಾಗಿ ಭಗವಾನ್‌ ನಾರದರು ಪುನಃ ಕೇಳಿದರು. ॥। ೪೧ ॥ 


ಶ್ರೀನಾರದ ಉವಾಚ 
ವಿಮೃಶ್ಯ ಕಾರಣಂ ತೇನದ್ಯ ವಿಶ್ವಪೂಜ್ಯಪದಸ್ಯ ಚ। 


ಕುತೋತ್ರಾಗಮನಂ ಜಾತಂ ನಿದಾನಂ ತದ್ದದಸ್ವ ಮಾಮ್‌ ॥ ೪೨ ॥ 

ಸ್ಫೋತಂಗಬೀಜಯುಕ್ತಂ ತದುಪಧಾರ್ಯ ಪಿತಾಮಹಃ | 

ಪ್ರತ್ಯುವಾಚ ಸಭಾಮಧ್ಯೇ ಹಾಸವಿಸ್ಸುರಿತಾಧರಃ 1 ೪೩ ॥ 
ನಾರದರು ಹೇಳುತ್ತಾರೆ-- 


ಹದಿನಾಲ್ಕು ಲೋಕಗಳಿಂದ ವಂದ್ಯವಾದ ಪಾದಗಳುಳ್ಳ, ವಿಮರ್ಶೆ ಮಾಡತಕ್ಕವರಾಗಿ, 
ನಿಮ್ಮಆಗಮನವು ಈ ಕ್ಷೇತ್ರದಲ್ಲಿಯಾವ ಕಾರಣಕ್ಕೆ ಆಯಿತೋ ಅದನ್ನು ಹೇಳಬೇಕು. ॥1೪೨ ॥1 

ತಮ್ಮತೊಡೆಯಿಂದ ಹುಟ್ಟಿದ ಆ ನಾರದರ ಸಮಸ್ಯೆಯನ್ನು ಮನಸಿಗೆ ತಂದುಕೊಂಡು ಆ ಬಗ್ಗೆ 
ಬ್ರಹ್ಮದೇವರು ಸಭಾಮಧ್ಯದಲ್ಲಿ ಸ್ವಲ್ಪ ತುಟಿಗಳನ್ನು ಅರಳಿಸುತ್ತಾ ಮುಗುಳ್ನಗೆಯನ್ನು ಚೆಲ್ಲಿ 
ಮಾತನಾಡಿದರು. ॥೪೩ ॥ 


ಬ್ರಹ್ಮೋವಾಚ-- 
ಪಾತಾಲಸ್ಥಾನಿ ತೀರ್ಥಾನಿ ಪಾತಾಲಸ್ಥಾಶ್ಚ ದೇವತಾಃ । 
ಕಿಮರ್ಥಂ ವಾ ಸಮಾಯಾತಾಸದ್‌ ಜ್ಞಾತುಂ ಯೂಯಮಾಗತಾಃ ॥ ೪೪ ॥ 
ಭವತೋ ಭ್ರಾತರಸ್ಪಂತಶ್ಚತ್ವಾರ; ಸನಕಾದಯಃ । 


ಶೇಷೇಣ ಸಹ ಸಂವಾದಂ ಚಿರಕಾಲಂ ಪ್ರಚಕ್ರಿರೇ I ೪೫ ॥ 
ಕುತಸ್ಟೇ5ಪ್ಯಾಗತಾ ಹ್ಯತ್ರ ಸಶೇಷಾಸಚ್ಚ ನಾರದ । 

ಮತ್ತಂಗೇನ ಮದೀಯಾ ಯೇ ಸಮಾಯಾತಾಃ ಸಮುತ್ತುಕಾಃ ॥೪೬॥ 
ಶೇಷಾಂತಿಕಮಥೋ ಗತ್ವಾಮಯಾ ದೇವಾದಿಭಿಸಹ | 

ಕಾರಣಂ ತತ್ರ ಕಿಂ ವಾಸ್ತಿವಿಚಾರ್ಯಂ ತತ್ತ್ವಯಾಧುನಾ 11 ೪೭ I 


u ಇತಿ ಪಂಚಮೋತಧ್ಯಾಯಃ I 


ಬ್ರಹ್ಮದೇವರು ಹೇಳಿದರು 
ಪಾತಾಲದಲ್ಲಿರುವ ಸಮಸ್ತ ತೀರ್ಥ ಗಳು ಮತ್ತುಸಮಸ್ತದೇವತೆಗಳು ಈ ಕ್ಷೇತ್ರಕ್ಕೆ ಏತಕ್ಕಾಗಿ 


ಅಧ್ಯಾಯ ೫ 43 


ಬಂದಿದ್ದಾರೆ ಎಂಬುದನ್ನು ತಿಳಿಯಲು ನೀವು (ನಾರದರು) ನನ್ನಲ್ಲಿ ಬಂದಿದ್ದೀರಿ. ॥೪೪।। ನಿಮ್ಮ 
ಸಹೋದರರಾದ ನಾಲ್ಕು ಮಂದಿ ಸನಕಾದಿಗಳು ಶೇಷನೊಡನೆ ಬಹುದೀರ್ಥಕಾಲ ಈ ವಿಷಯದ 
ಬಗ್ಗೆ ಚರ್ಚೆ ನಡೆಸಿದ್ದಾರೆ. ೪೫ ॥ ಶೇಷನೊಡಗೂಡಿ ಅವರೆಲ್ಲರೂ ಇಲ್ಲಿಗೆ ಏತಕ್ಕಾಗಿ ಬಂದರು 
ಮತ್ತುನನ್ನವರೂ ನನ್ನೊಡನೆ ಇಲ್ಲಿಗೆ ಏತಕ್ಕಾಗಿ ಬಂದರು ಎಂಬುದರ ಬಗ್ಗೆ ಶೇಷದೇವರ ಸಮೀಪಕ್ಕೆ 
ನಾನು ದೇವಾದಿಗಳೊಡನೆ ಹೋಗಿ ಕಾರಣಹನ್ನು ವಿಚಾರಮಾಡಬೇಕಾಗಿದೆ. ನೀವೂ ಸಹ 
ವಿಚಾರಮಾಡಬೇಕಾಗಿದೆ. ೪೬-೪೭ ॥ ಎಂದು ಬ್ರಹ್ಮದೇವರು ಹೇಳಿದರು. 


॥ ಐದನೆಯ ಅಧ್ಯಾಯವು ಸಮಾಪವಾಯಿತು || 


11 ಅಥ ಷಷ್ಠೋ 5ಆಧ್ಯಾಯಃ TEN 


ಸೂತ ಉವಾಚ 
ಏವಂ ಬ್ರಹ್ಮವಚಃ ಶ್ರುತ್ವಾ ವಿಸ್ಮಯಾಕುಲಿತೇಂದ್ರಿಯಃ । 
ಮುನಿಃ ಪುರೋಃತಾನ್ವೀಕ್ಚ್ಯ ಜೋಷಮಾಸ ಸುಪರ್ವಣಃ 11 ೧॥ 
ತತಃ ಪ್ರಣಮ್ಯ ಪಿತರಂ ಶೇಷಾಂತಿಕಮುಪಾಯಯೌ । 
ವಿಶೇಷತಶ್ಚ ಜಿಜ್ಞಾಸುಸರ್ವಾಗಮನಕಾರಣಮ್‌ HW ೨ 
ಬ್ರಹ್ಮಾಪಿ ಚ ತತಸಸ್ಯ ದೇವರ್ಷಿಗಣಸಂವೃತಃ । 
ಜಗಾಮ ಕೌತುಕಾವಿಷ್ಟು ಸಹಸ್ರಫಣಸನ್ನಿಧಿಮ್‌ ERT 
ದದರ್ಶ ತತ್ರ ತಂ ದೇವಂ ಫಣಾಮಂಡಲಮಂಡಿತಮ್‌ । 
ತೀರ್ಥರಾಜಸ್ಯ ಮಾಹಾತ್ಮ 6 ಗೃಣಂತಂ ಸನಕಾದಿಕಾನ್‌ ೪ 
ಪದ್ಧಾಸನಪುರೋಗಾಸ್ತೇ ನತ್ವಾ ಸಂಕರ್ಷಣಂ ಪ್ರಭುಮ್‌ । 
ಕೃತಾಂಜಲಿಪುಟಾಃ ಪ್ರಹ್ವಾ ಸೋತುಮಾರೇಭಿರೇ ಗಿರಾ W ೫ ॥ 


॥ ಆರನೆಯ ಅಧ್ಯಾಯವು ॥ 
ಸೂತರು ಹೇಳಿದರು--- 

ಈ ರೀತಿ ಬ್ರಹ್ಮನ ಮಾತನ್ನು ಕೇಳಿ ಆಶ್ಚರ್ಯದಿಂದ ಕಾತರಗೊಂಡ ಮಹಾಮಹಿಮೆಯುಳ್ಳ 
ನಾರದಮುನಿಗಳು ಎದುರಿಗಿದ್ದ ದೇವತೆಗಳನ್ನು ನೋಡಿ ಸುಮ್ಮನಾದರು. ॥ ೧ ॥ ಅಲ್ಲಿಂದ 
ತಂದೆಯವರಿಗೆ ನಮಸ್ಕರಿಸಿ, ಎಲ್ಲರೂ ಪ್ರಯಾಗದಲ್ಲಿಕಲೆತಿರುವ ಬಗ್ಗೆ ಜಿಜ್ಞಾಸೆ ಮಾಡುವುದಕ್ಕಾಗಿ 
ಶೇಷದೇವರ ಸಮೀಪಕ್ಕೆ ಆಗಮಿಸಿದರು. ॥।೨ ।। ಅನಂತರ, ಬ್ರಹ್ಮದೇವರು ಕೂಡಾ ದೇವರ್ಷಿ- 
ಗಳೊಡನೆ ಬಹಳ ಕುತೂಹಲದಿಂದ ಸಹಸ್ರ ಹೆಡೆಯುಳ್ಳ ಶೇಷದೇವರ ಸಮೀಪಕ್ಕೆ ಬಂದರು. 11೩ । 
ಅಲ್ಲಿಸಹಸ್ರಹೆಡೆಗಳಿಂದ ವಿರಾಜಮಾನರಾಗಿದ್ದ ತೀರ್ಥರಾಜನ ಮಾಹಾತ್ಮ ವನ್ನು ವರ್ಣಿಸುತಿದ್ದ 
ಶೇಷದೇವರನ್ನುನೋಡಿದರು. ॥।೪ ।। ಸಂಕರ್ಷಣನೆಂಬ ಹೆಸರಿನಿಂದ ವಿರಾಜಮಾನರಾಗಿರುವ 
(ಸಂಕರ್ಷ ಣನನ್ನು ಅಂತರ್ಯಾಮಿಯಾಗುಳ್ಳ) ಶೇಷದೇವರನ್ನು ಅಭಿವಂದಿಸಿ ಲೋಕ 
ಶಿಕ್ಷಣಾರ್ಥವಾಗಿ ಕೈಮುಗಿದುಕೊಂಡು ಸ್ತೋತ್ರ ಮಾಡಲು ಆರಂಭಿಸಿದರು. ॥೫ ॥1 


ಬ್ರಹ್ಮಾದಯ ಊಚುಃ-- 
ನಮಃ ಶೇಷಾಯ ದೇವಾಯ ಸಹಸ್ರವದನಾಯ ಚ ಚ 
ಫಣಿರಾಜಾಧಿರಾಜಾಯ ನಮಸಂಕರ್ಷಣಾಯ ಚ 11 ೬॥ 
ಅನಂತಕೋಟಿಬ್ರಹ್ಮಾಂಡಧಾರಿಣೇ ಸೃಷ್ಟಿಕಾರಿಣೇ । 
ಪಾತಾಲತಲಮೂಲಾಯ ಪನ್ನಗಾಯ ನಮೋ ನಮಃ un 
ಯಸ್ಯ ಮೂರ್ಧ್ನಿ ವಿರಾಜಂತೇ ಬ್ರಹ್ಮಾಂಡಾನಂತಕೋಟಯಃ | 
ಸರ್ಷಪಾ ಇವ ತಸ್ಯಾಂತಂ ಕೋ ವಿಜಾನಾತಿ ತತ್ವತಃ wn 


ಲೈ 


ಅಧ್ಯಾಯ ೬ 45 
ಕುತೋತತ್ರಾಗಮನಂ ಜಾತಂ ಜ್ಞಾನಿನೋ ದಿವ್ಯಚಕ್ಷುಷಃ । 


ಕುತೋತತ್ರಾಖಿಲಸತ್ತಂಗೋ ಹೇತುಮತ್ರ ವದಸ್ವ ನಃ 1೯॥ 
ತ್ವಾಮತ್ರಾಗತಂ ಜ್ಞಾತ್ವಾದರ್ಶನಾರ್ಥಮುಪಾಗತಾಃ । 

ಪ್ರಸೀದಾನಂತ ದೇವೇಶ ದಯಾಂ ಕುರು ದಯಾನಿಧೇ 11 ೧೦ ॥ 
ಸುತ್ತೈವಂ ತಂ ಸುರಾಸರ್ವೆೇ ವಿರಿಂಚಿಪ್ರಮುಖಾಃ ಪರೇ । 
ಅತಿಷ್ಠನ್ನೇಕತಾನೇನ ಪುರತಸಸ್ಯ ನಿಶ್ಚಲಾಃ 1 ೧೧ ॥ 
ಶೇಷೋಷಷಿ ತದ್ವಚಃ ಶ್ರುತ್ವಾತಯಾ ಸುತ್ಯಾತಿಹರ್ಷಿತಃ | 

ತತಃ ಪ್ರಚಕ್ರುಮಾರೇಭೇ ಸಹಸ್ತ್ರಮುಖಪಂಕಚ್ಛೆಃ ॥ ೧೨॥ 


ಬ್ರಹ್ಮಾದಿಗಳು ಮಾತನಾಡಿದರು-- 

ತಮ್ಮದೇ ಆದ ವಿಶಿಷ್ಟ ಕ್ರೀಡಾದಿಗುಣಗಳಿಂದ ಕೂಡಿರತಕ್ಕ, ಸಹಸ್ರ ಹೆಡೆಗಳುಳ್ಳ, 
ಸರ್ಪಗಳಿಗೆ ಸಾರ್ವಭೌಮನಾಗಿರುವ, ಸಂಕರ್ಷಣರೂಪದ ಶ್ರೀಹರಿಯನ್ನು ಅಂತರ್ನಿಯಾ- 
ಮಕನಾಗಿವುಳ್ಳ (ಪರಮಾತ್ಮನು ತನ್ನಏಕಾಂತ ಭಕ್ತರಾದ ಇವರಿಗೆ ಸಂಕರ್ಷಣ ಎಂಬ ಹೆಸರಿನಿಂದ 
ವಿರಾಜಮಾನರಾಗಿರುವ ಅನುಗ್ರಹ ಮಾಡಿ ಕೊಟ್ಟಿದ್ದರಿಂದ ಸಂಕರ್ಷಣನೆಂಬ ಹೆಸರುಳ್ಳ 
ತತ್ತ್ವಪ್ರಕಾಶಿಕಾ) ತಮಗೆ ನಮಸ್ಕಾರ. ॥ ೬ ॥ ಪರಮಾತ್ಮನಿಂದ ಸೃಷ್ಟಿಯಾಗಿರುವ, ಆಯಾಯಾ 
ಕಲ್ಪಗಳಲ್ಲಿ ಸೃಷ್ಟಿಯಾಗಲಿರುವ ಅನಂತಕೋಟಿಬ್ರಹ್ಮಾಂಡಗಳೂ ಶ್ರೀ ಶೇಷದೇವರ ಹೆಡೆಗಳ 
ಮೇಲೆಯೇ ಇರುವುದರಿಂದ ಅನಂತಕೋಟಿ ಬ್ರಹ್ಮಾಂಡವನ್ನು ಧರಿಸಿರುವ, ಪರಂಪರಯಾ 
ಜಗತ್ತಿನ ಸೃಷ್ಟಿಗೆ ಕಾರಣರಾಗಿರುವ, ಪಾತಾಳಲೋಕದಲ್ಲಿ ತಮ್ಮ ನೆಲೆಯನ್ನುಳ್ಳ ಹಾವುಗಳ ಜಾತಿಗೆ 
ಸೇರಿದ ಶ್ರೀ ಶೇಷದೇವರೇ, ತಮಗೆ ನಮಸ್ಕಾರಗಳು. ॥। ೭ । ಯಾರ ತಲೆಯ ಮೇಲೆ ಅನಂತ 
ಕೋಟಿ ಬ್ರಹ್ಮಾಂಡಗಳು ಸಾಸಿವೆಯಂತೆ ವಿರಾಜಮಾನವಾಗಿವೆಯೋ ಅಂತಹ ತಮ್ಮ ಅಂತವನ್ನು 
ಯಾರು ತಾನೇ ಯಥಾರ್ಥವಾಗಿ ತಿಳಿದಿದ್ದಾರೆ ? ॥ ೮ ॥॥ ಯಾವ ಕಾರಣದಿಂದ ದಿವ್ಯ- 
ದೃಷ್ಟಿಯುಳ್ಳ ಮತ್ತುಜ್ಞಾನಿಗಳಾದ ತಮ್ಮ ಆಗಮನವು ಈ ಕ್ಷೇತ್ರಕ್ಕೆ ಆಯಿತು ಮತ್ತುಈ ಎಲ್ಲಸಜ್ಜನರ 
ಗುಂಪೇ ಇಲ್ಲಿಗೆ ಬಂದಿದ್ದೇಕೆ? ಈ ಬಗ್ಗೆ ವಿವರಿಸಬೇಕು. ತಾವು ಇಲ್ಲಿಗೆ ಬಂದಿರುವುದನ್ನು ತಿಳಿದೇ, 
ತಮ್ಮ ದರ್ಶನಾಕಾಂಕ್ಟಿಗಳಾಗಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ॥ ೯ ॥ ದಯಾನಿಧಿಗಳಾದ, 
ದೇವೇಶರಾದ, ಅನಂತನೆಂಬ ಹೆಸರುಳ್ಳ ತಾವು ಸಂತುಷ್ಟರಾಗಿ ದಯೆ ತೋರಬೇಕು. ॥ ೧೦॥ 
ಹೀಗೆಂದು ಅಲ್ಲಿ ನೆರೆದಿದ್ದ ಸಮಸ್ತದೇವತೆಗಳು ವಿರಿಂಚಿಗಳಾದಿಯಾಗಿ ಇತರರೂ ಪ್ರಾರ್ಥನೆ- 
ಯನ್ನು ಮಾಡಿ ಆ ಶೇಷ ದೇವರ ಸಮ್ಮುಖದಲ್ಲಿ ಥಟ್ಟನೇ ಒಟ್ಟಿಗೆ ಎದ್ದು ಅಲುಗಾಡದೇ 
ನಿಂತುಕೊಂಡರು. ॥ ೧೧ ॥ ಶೇಷ ದೇವರಾದರೋ ಅವರ ಸ್ತೋತ್ರದಿಂದ ಪ್ರಸನ್ನರಾಗಿ ಅವರ 
ಬಿನ್ನಹವನ್ನು ಕೇಳಿ ತಮ್ಮ ಸಹಸ್ರಮುಖಕಮಲಗಳಿಂದಲೂ ಮಾತನಾಡಲು ಆರಂಭಿಸಿದರು.॥1೧೨॥ 


ಶ್ರೀ ಶೇಷ ಉವಾಚ 
ಬ್ರಹ್ಮಾದಯಸ್ಸುರಾಸರ್ವೇ ನಾರದಾದ್ಯಾ ಮುನೀಶ್ಚರಾಃ । 
ಶೃಣುದ್ದಂ ಸಾವಧಾನೇನ ಸಮಾಗಮನಕಾರಣಮ್‌ I ೧೩ ॥ 


46 ಪ್ರಯಾಗಮಾಹಾತ್ಮ್ಯಮ್‌ 
ವಾಸುಕಿಪ್ರಮುಖೈರ್ನಾಗೈರನ್ನಿತೋ ಹಂ ರಸಾತಲಾತ್‌ | 


ಏತೇಷಾಂ ಸನಕಾದೀನಾಂ ಸಂಶಯಂ ಹರ್ತುಮಾಗತ:ಃ Wl ೧೪॥ 
ಪಿಂಡಬ್ರಹ್ನಾಂಡಯೋರ್ಜಾನಮಖಲಾನಾಂ ನ ವಿದ್ಯತೇ । 

ತತ್ತಲಪಾ ಅಪಕಂ ಶ್ರೇಷ್ಠಂ ತೀರ್ಥಂ ತೀರ್ಥೇಷು ತದ್ದದ 1 ೧೫ ॥ 
ಅವರ್ಣಯಂ ಪ್ರಯಾಗಾಖ್ಯಮೇಭಿರೇವಂ ಪ್ರಚೋದಿತಃ । 

ಪುನ: ಪ್ರತ್ಯಯದಾರ್ಡ್ಕಾರ್ಥಂ ತಂ ದರ್ಶಯಿತುಮಾಗತಃ ॥ ೧೬॥ 


ಶ್ರೀ ಶೇಷದೇವರು ಉತರಿಸಿದರು 
ಬ್ರಹ್ಮಾದಿದೇವತೆಗಳಿರಾ, ಮತ್ತು ನಾರದಾದಿ ಮುನೀಶ್ವರರೇ, ನಾವು ಇಲ್ಲಿಗೆ ಬಂದಿರುವ 
ಕಾರಣವನ್ನು ತಿಳಿಸುತ್ತೇನೆ. ಸಾವಧಾನದಿಂದ ಕೇಳಿರಿ. ।। ೧೩ ॥ ಈ ಸನಕಾದಿಗಳ ಸಂದೇಹವನ್ನು 
ಹೋಗಲಾಡಿಸುವುದಕ್ಕಾಗಿಯೇ ವಾಸುಕಿಯೇ ಮೊದಲಾದ ನಾಗಶ್ರೇಷ್ಠರುಗಳ ಜೊತೆಗೆ ನಾವು 
ರಸಾತಲದಿಂದ ಇಲ್ಲಿಗೆ ಬಂದೆವು. ॥ ೧೪ ।। ""ಎಲ್ಲರಿಗೂ ಪಿಂಡಾಂಡವೆಂಬ ಈ ಶರೀರದ ಹಾಗೂ 
ಖಂಡೋಪಖಂಡಗಳಿಂದ ಕೂಡಿದ ಈ ಬ್ರಹ್ಮಾಂಡದ ವಿವರವಾದ ಜ್ಞಾನವು ಇರುವುದಿಲ್ಲ; ಈ 
ಬ್ರಹ್ಮಾಂಡದ (ಖಂಡಗಳೂಸೇರಿ) ಎಲ್ಲ ತೀರ್ಥಗಳ ಫ ಫಲವನ್ನೂ ಕೊಡತಕ್ಕ ಒಂದು ತೀರ್ಥವನ್ನು 

ತಿಳಿಸಿರಿ.'' ॥ ೧೫ ॥ ಹೀಗೆ ಸನಕಾದಿಗಳಿಂದ ಪ ್ರ ಚೋದಿತನಾದ ನನ್ನಿಂದ ಈ ಸಮಯದಲ್ಲಿ 

ಪ್ರಯಾಗವೆಂಬ ಕ್ಷೇತ್ರವು ವರ್ಣಿಸಲ್ಪಟ್ಟಿತು. ಮತ್ತೆ ನಾನು ಹೇಳಿದ ವಿಷಯದಲ್ಲಿ ಜ್ಞಾನವನ್ನು 
ದೃಢಪಡಿಸಿಕೊಳ್ಳುವ ಸಲುವಾಗಿಯೇ ಪ್ರಯಾಗಕ್ಷೇತ್ರವನ್ನು ತೋರಿಸಲು ಇಲ್ಲಿಗೆ ಬಂದಿದ್ದೇನೆ. 
ಎಂದು ಶೇಷದೇವರು ಹೇಳಿದರು. ॥ ೧೬ ॥ 


ಬ್ರಹ್ಮೋವಾಚ-- 


ಅಯಂ ಹಿ ಸಂಶಯೋ ತಸ್ಕಾಕಂ ಸರ್ವೇಷಾಂ ಮನಸಿ ಸಿತಃ । 
ಯಥಾ ನಿಸಂಶಯೋ ಭೂಯಾತಥಾ ಕುರು ದಯಾನಿಧೇ 11 ೧೭ ॥ 


ಬ್ರಹ್ಮ ದೇವರು ಹೇಳುತ್ತಾರೆ 
ನಮ್ಮೆಲ್ಲರ ಮನಸ್ಸಿನಲ್ಲಿಯೂ ಈ ಸಂಶಯವು ಇದ್ದೇ ಇದೆ; ಆದ್ದರಿಂದ ದಯಾನಿಧಿಗಳಾದ 
ತಾವು ನಮ್ಮನ್ನುಸ ಸಂಶಯರಹಿತರನ್ನಾಗಿ ಮಾಡಿ ಎಂದು ಬಿನ್ನೈ ಸಿದರು. Oc 
ಶೇಷ ಉವಾಚ 
ಆಚರಿಷ್ಯೇ ತಥೈವಾಹಂ ಯಥಾಭಿಲಷಿತಂ ವಚಃ । 
ಶ್ರೂಯತಾಮವಧಾನೇನ ಸರ್ವಸಂಶಯಭಂಜನಮ್‌ 1 ೧೮ ॥ 
ತುಲಾ ಮಾನಂ ತುಲಾ ದೀವ್ಯಂ ತುಲಾ ಸಂಶಯನಾಶನಮ್‌ । 
ತುಲಾ ಪ್ರಮಾಣಂ ಸರ್ವೇಷಾಂ ವಿಹಿತಂ ಧರ್ಮನಿರ್ಣಯೇ ॥ ೧೯॥ 
ದಾನಾನಾಮುತ್ತಮಂ ದಾನಮಭಯಂ ಸರ್ವತೋಧಿಕಮ್‌ । 
ವ್ರತಾನಾಮುತಮಂ ಪ್ರೋಕಂ ಯಥಾ ಚೈಕಾದಶೀವ್ರತಮ್‌ 11 ೨೦ ॥ 


ಅಧ್ಯಾಯ ೬ 47 
ತಪಸಾಮುತ್ತಮಃ ಪ್ರೋಕ್ರೋ ರಸನೇಂದ್ರಿಯನಿಗ್ರಹಃ । 


ತಥಾ ತುಲಾ ತು ದೀವ್ಯಾನಾಮುತಮೋತಮಮುಚ್ಛತೇ ॥ ೨೧ ॥ 
ವೇದಶಾಸ್ತ್ರಪ್ರಣೀತಾನಿ ಯಾನಿ ದೀವ್ಯಾನಿ ಭೂತಲೇ । 

ವೇದಮಂತೆ ಕೈಸಂಭಿತಾನಿ ನ ತಥೇಯಂ ಕೃಚಿತುಲಾ || ೨೨ ॥ 
ತಸ್ಮಾದ್ಯುತುಲಿತಂ ತಚ್ಚ ಸರ್ವಶ್ರೇಷ್ಠಂ ಭವಿಷ್ಯತಿ । 

ಕಿಂ ವಾಕೃಸ್ಯ ವಿಚಾರೇಣ ಪ್ರತ್ಯಕ್ಷಂ ತದ್ದಿಧೀಯತಾಮ್‌ ॥1 ೨೩ ॥ 
ನ್ಯೂನಾಧಿಕಂ ಸಮಂ ಯತ್ಛ್ಯಾತ್‌ ತತ್ಕೆ ಪವ ನಿಯಾಮಕಮ್‌ । 

ಇದಂ ಸತ್ಯಮಿದಂ ಸತ್ಯಂ ಸರ್ವೇಷಾಂ ಸಮ್ಮತಂ ಮತಮ್‌ 11 ೨೪ ॥॥ 
ಇತಿ ಶೇಷವಚಃ ಶ್ರುತ್ವಾ ಸ್ವಯಂಭೂರ್ಹ್ಯಷ್ಟಮಾನಸ: | 

ಕ್ಛತ್ನ್ನ ೦ ತುಲಿತುಮಾರೇಭೇ ಸರ್ವೇಷಾಮಪರೋಕ್ಷತಃ I ೨೫ ॥ 
ತಾವತ್ತಮೀಕೃತಕ್ರೋಡೇ ಪ್ರಯಾಗಸ್ಯ ತು ನಿರ್ಮಲೇ । 
ಆದರ್ಶಜಠರಾಭಾಸೇ ದರ್ಶನಾಹ್ಹಾದಕಾರಕೇ Il ೨೬ ॥॥ 
ಉಚ್ಚಸ್ಥೂಲತರ್‌ ತತ್ರ ಸಂಭ್‌ ಮಾಯಾವಿನಿರ್ಮಿತೌ । 

ವರ್ತುಲಾವಥ ಸತೃರ್ಣೌ ನಿಚಖಾನ ಯಥಾವಿಧಿ 11 ೨೭ ॥ 
ತತ್ಕರ್ಣಯೋರ್ದ್ವಢಾಂ ಯಜ್ಜೀಂ ಪ್ರಸಾರ್ಯ ವಲಿಕಾಂ ತತಃ । 
ವಿಸ್ತೀರ್ಣಜರಶಸ್ನಿಗ್ಗಫಲಕದ್ದಿತಯಾನ್ಹಿತಾ 1 ೨೮ ॥ 
ಪ್ರೋದ್ದಾಮದೃಢಸಂಬದ್ಧದಂಡರಾಜವಿರಾಜಿತಾಮ್‌ । 

ತುಲಾಂ ತನ್ನಧ್ಯಮೇ ಭಾಗೇ ಹ್ಯಾವಬಂಧಸಮಾಹಿತಃ 1೨೯ ॥ 
ಅನೇಕಧಾ ಪ್ರಭುತ್ವೇನ ಸಂಭಾರಾನ್ನಮಕಲ್ಲಯತ್‌ । 

ಸರ್ವೇಷಾಂ ದೇವತಾದೀನಾಂ ಸೌಮನಸ್ಯಮಥಾಕರೋತ್‌ 1೩೦ ॥ 
ಪ್ರತ್ಯೂಹೇಶಂ ತತಃ ಪೂಜ್ಯ ಪೂಜಾಸಂಭಾರವಿಸ್ಪರೈ: | 

ತಥೈವ ಚ ಸಮಾನರ್ಚಖಂಡಕರ್ಪೂರನಿರ್ಮಿತಾಮ್‌ ೩೧ ॥ 


ತಾರಣಿಂ ತರಿಣಂ ಚೈವ ಮಹಾವಿಷ್ಣುಂ ಚ ಮಾಧವಮ್‌ । 
ಶ್ರದ್ಧಯಾ ಪರಯಾ ಪೂಜ್ಯ ತುಲಾಂ ಸ್ಟೋತುಂ ಸಮಾರಭೇತ್‌ ॥2೨॥ 


ಶ್ರೀ ಶೇಷದೇವರು ಹೇಳುತಾರೆ 

ತಮ್ಮ ಮಾತಿನ ಅಭಿಪ್ರಾಯದಂತೆಯೇ, ತಾವು ಇಚ್ಛಿಸಿದಂತೆಯೇ ನಡೆಯುತ್ತೇನೆ. 
ತಮ್ಮೆಲ್ಲರ ಸಂಶಯವನ್ನು ಪರಿಹಾರಮಾಡತಕ್ಕ ಈ ವಿಷಯವನ್ನು ಕೇಳಿರಿ. ॥ ೧೮ ॥ ತಕ್ಕಡಿಯೇ 
ಸರಿಯಾದ ಪ್ರಮಾಣವು ಮತ್ತುತಕ್ಕಡಿಯೇ ಶಪಥಕ್ಕೆ ಸರಿ. ಇದರಿಂದ ತೂಕಹಾಕು (ದೀವ್ಯ)- 
ವುದರಿಂದ, ಎಲ್ಲಸಂಶಯವೂ ನಾಶವಾಗುವುದು, ಎಲ್ಲರಿಗೂ ತಕ್ಕಡಿಯು ಒಪ್ಪತಕ್ಕ ಪ್ರಮಾಣ- 
ವೆಂದು ಒಪ್ಪಿಗೆಯಾಗಿದೆ; ಈ ರೀತಿಯಾಗಿ ಧರ್ಮನಿರ್ಣಯಗ್ರಂಥದಲ್ಲಿಯೂ ವಿಹಿತವೆಂದು 
ಹೇಳಲ್ಪಟ್ಟಿದೆ. ॥ ೧೯ ॥1 ಎಲ್ಲಕ್ಕಿಂತಲೂ ಉತ್ತಮವಾದ ದಾನ ಎಂದರೆ ಅಭಯ ಕೊಡುವುದು. 


48 ಪ್ರಯಾಗಮಾಹಾತ್ಮ್ಯಮ್‌ 


ವ್ರತಗಳಲ್ಲಿ ಶ್ರೇಷ್ಠವಾದುದೆಂದರೆ ಏಕಾದಶೀವ್ರತ. ॥ ೨೦ ॥ ತಪಸುಗಳಲ್ಲಿ ಉತ್ತಮವಾದುದು 
(ರಸನೇಂದ್ರಿಯದ ನಿಗ್ರಹ) ಜಿಹ್ವಾಚಾಪಲ್ಯವನ್ನು ನೀಗುವುದು. ಹಾಗೆಯೇ ಶಪಥಗಳಿಗೆ 
ತಕ್ಕಡಿಯೇ ಉತ್ತಮೋತ್ತಮವಾದುದು. ॥ ೨೧ ॥ ವೇದ ಮತ್ತು ಶಾಸ್ತ್ರಗಳಲ್ಲಿ ಯಾವುದು 
ಶಪಥಗಳಿಂದು ಖಚಿತವಾಗಿವೆಯೋ, ಭೂಮಿಯಲ್ಲಿಅವುಗಳ ಅವಲಂಬಿಕೆಯೂ ಕಾಲಕ್ರಮೇಣ 
ಕ್ಷೀಣಿಸುತ್ತಿರುವುದರಿಂದ ಆ ವೇದಶಾಸ್ತ್ರಗಳೇ ಅವುಗಳಿಗೆ ಪ್ರತಿಬಂಧವನ್ನು ಹೇರುತ್ತವೆ, ಆದರೆ 
ತಕ್ಕಡಿಯಲ್ಲಿತೂಗುವುದರ ಪ್ರಾಮಾಣ್ಯದ ಬಗ್ಗೆ ಸರ್ವಶ್ರೇಷ್ಠತ್ವವನ್ನುಎಲ್ಲರೂ ಒಪ್ಪುತ್ತಾರೆ. ॥೨೨ ॥ 
ಆದ್ದರಿಂದ ಯಾವುದು ತಕ್ಕಡಿಯಲ್ಲಿ ತೂಕ ಹಾಕಿ ತೀರ್ಮಾನವು ಆಗಿದೆಯೋ ಅದು ಎಲ್ಲ 
ಮಾನಕ್ಕಿಂತಲೂ ಶ್ರೇಷ್ಠವೇ ಸರಿ. ಕೇವಲ ವಾಕ್ಯದ ವಿಚಾರದಿಂದ ಏನಾದೀತು ? ಯಾವುದು ಶ್ರೇಷ್ಠ 
ಎಂಬುದು ಪ್ರತ್ಯಕ್ಷವಾಗಿ ತೀರ್ಮಾನಿಸಲಾಗಲಿ. ॥ ೨೩ ॥ ತಕ್ಕಡಿಯೇ ಪ್ರಯಾಗದ ಮಹತ್ವವು 
(ಬೇರೆ ಕ್ಷೇತ್ರಗಳಿಗಿಂತ) ಹೆಚ್ಚಿನದೋ, ಕಡಿಮೆಯದ್ದೋ ಅಥವಾ ಅವಕ್ಕೆ ಸರಿಸಮಾನವೋ 
ಎಂಬುದನ್ನುತೀರ್ಮಾನಿಸಲಿ. ಇದೇ ಸತ್ಯವು, ಇದೇ ಸತ್ಯವು ಎಲ್ಲರೂ ಒಪ್ಪತಕ್ಕದ್ದುಇದೇ ೨೪ ॥ 
ಈ ರೀತಿ ಹೇಳಿದ ಶೇಷದೇವರ ಮಾತನ್ನು ಕೇಳಿ ಬ್ರಹ್ಮದೇವರು ಮನಸಿನಲ್ಲಿ ಸಂತಸಗೊಂಡು ಎಲ್ಲರ 
ಎದುರಿನಲ್ಲಿಯೇ ತೂಕ ಮಾಡಿಸಲು ಪ್ರಾರಂಭಿಸಿದರು. ॥ ೨೫ ॥ ಆಗ ಪ್ರಯಾಗಕ್ಷೇತ್ರದ 
ನಿರ್ಮಲವಾದ ಸಮತಲವಾದ ಒಂದು ಪ್ರದೇಶವನ್ನು ನೋಡಿದರು. ಅದು ಕನ್ನಡಿಯ 
ಮಧ್ಯಭಾಗದಂತೆ ನೋಡುವವರಿಗೆ ಅಹ್ಲಾದಕರವಾಗಿದ್ದು ಅಲ್ಲಿಎತ್ತರವಾದ ಮತ್ತು ದೃಢವಾದ 
ಮಾಯಾ ದೇವಿಯಿಂದ ನಿರ್ಮಿತವಾದ, ವರ್ತುಲಾಕಾರವಾಗಿರತಕ್ಕ ಎರಡೆರಡು ಕಿವಿಗಳ್ಳುಳ್ಳಂಥ 
ಎರಡು ಕಂಭಗಳನ್ನುವಿಧಿಪೂರ್ವಕ ಅಗೆದು ನಿಲ್ಲಿಸಿದರು. ॥ ೨೬-೨೭ | ಮಾಯಾದೇವಿಯಿಂದ 
ನಿರ್ಮಿತವಾದ ಈ ತಕ್ಕಡಿಯಲ್ಲಿ ದೃಢವಾಗಿ ನಿಂತಿರುವ ಒಂದು ಕಂಭವಿತ್ತು ಈ ಕಂಭದ 
ಮೇಲ್ಬಾಗದಲ್ಲಿ ಭೂಮಿಗೆ ಸಮಾನಾಂತರವಾಗಿ ಒಂದು ದೊಡ್ಡ ತೊಲೆಯನ್ನು ಕೀಲುಗಳಿಂದ 
ಜೋಡಿಸಿತ್ತು ಈ ತೊಲೆಯ ಎರಡೂ ತುದಿಗಳಲ್ಲೂ ಹಿಡಿಗಳಿದ್ದವು. ಈ ಹಿಡಿಗಳಿಗೆ ಬಲವಾಗಿ- 
ರುವಂತಹ ಹಗ್ಗಗಳನ್ನು ಕಟ್ಟಿ ಇಳಿ ಬಿಟ್ಟಿದ್ದರು. ಈ ಹಗ್ಗಗಳೆಲ್ಲವೂ ಒಂದೇ ಸಮನಾಗಿದ್ದವು. ಈ 
ಹಗ್ಗಗಳ ಕೆಳ ತುದಿಗೆ ಚಚ್ಚ್‌ಕವಾದ ದೊಡ್ಡಹಲಗೆಗಳನ್ನು ಜೋಡಿಸಿದ್ದರು. ಈ ಹಲಗೆಗಳು ತಕ್ಕಡಿಯ 
ತೊಲೆಯು ಚಲಿಸಿದಂತೆ ಅವುಗಳ ಕೆಳಗೆ ಮಾಡಿರುವ ಹಳ್ಳಗಳಲ್ಲಿ ಮೇಲೆ ಕೆಳಗೆ ಏರಿಳಿಯುವ 
ಅವಕಾಶವಿತ್ತು 1೨೮-೨೯॥ 

ಅನೇಕ ಪ್ರಕಾರದ ಅಧಿಕಾರವನ್ನು ಉಪಯೋಗಿಸಿ ಪೂಜಾಸಾಮಗ್ರಿಗಳನ್ನು ಕಲೆ 
ಹಾಕಿದರು ; ಮತ್ತುಎಲ್ಲ ದೇವತೆಗಳನ್ನು ಪೂಜಾವಿಧಾನಗಳಿಂದ ಸಂತೋಷಗೊಳಿಸಿದರು. ॥ ೩೦ ॥ 
ಅನೇಕ ಪ್ರಕಾರವಾದ ಪೂಜಾ ಸಾಮಗ್ರಿಗಳಿಂದ ವಿಘಫುಪರಿಹಾರಕ್ಕಾಗಿ ಗಣೇಶನನ್ನು ಪೂಜಿಸಿ, 
ಅನಂತರ ಕರ್ಪೂರದಿಂದ ನಿರ್ಮಿತವಾದ ಗೌರಿಯನ್ನು ಪೂಜಿಸಿದರು. ॥ ೩೧ ॥। ಅನಂತರ 
ತಾರಣಿಯನ್ನು(ದುರ್ಗೆಯನ್ನು) ಸೂರ್ಯನನ್ನುಮತ್ತು; ಮಹಾವಿಷ್ಣುವಿನ ಸ್ವರೂಪನಾದ ವೇಣೀ- 
ಮಾಧವನನ್ನು ವಿಧಿಪೂರ್ವಕವಾಗಿ ಪೂಜಿಸಿ ಅನಂತರ ತಕ್ಕಡಿಯ ಅಂತರ್ಯಾಮಿ ಆಗಿದ್ದ 
ದೇವತೆಯನ್ನುಸ್ತೋತ್ರಮಾಡಲು ಪ್ರಾರಂಭಿಸಿದರು. 11೩೨ ॥ 


ಬ್ರಹ್ಮೋವಾಚ 
ನಮಸ್ತೇ ದೇವದೇವಾನಾಂ ಶಕ್ತೀ ತ್ವಂ ಸತ್ಯಮಾಶ್ರಿತೇ । 
ಸಾಕ್ಷೀಭೂತೇ ಜಗದ್ಭಾತ್ರಿ ನಿರ್ಮಿತಾ ಬ್ರಹ್ಮಣಾ ಮಯಾ I ೩೩ ॥ 


ಅಧ್ಯಾಯ ೬ 49 


ಸರ್ವಾನ್ಸತಾನಿ ಚೈಕತ್ರ ಸರ್ವಸತ್ಯಾನಿ ಚೈಕತಃ । 

ಧರ್ಮಾತೃತ್ವಾ ಸಭಾಮಧ್ಯೇ ಸ್ಥಾಪಿತಾಸಿ ಜಗದ್ದಿತೇ 1 ೩೪ ॥ 
ತಂ ತುಲೇ ಸರ್ವಮಾನಾನಾಂ ಪ್ರಮಾಣಮಿಹ ಕೀರ್ತಿತಾ । 
ಧರ್ಮಸಧೂಪಾಂ ಭವತೀಂ ಪ್ರವದಂತಿ ಮನೀಷಿಣಃ 1 ೩೫ ॥ 
ಯೋಜಸ್‌ೌ ತತ್ವಾಧಿಪೋ ದೇವಃ ಪುರುಷಃ ಪಂಚವಿಂಶತಿಃ । 

ಸ ಏಕೋ ನಧಿಷ್ಠಿತೋ ದೇವಿ ತ್ವಯಿ ನಿತ್ಯಂ ನಮೋ ನಮಃ 11೩೬ 1 
ತ್ವಯಾ ಧೃತಂ ಜಗತ್ಸರ್ವಂ ಸದೇವಾಸುರಮಾನುಷಮ್‌ । 
ಇದಾನೀಮಸ್ಥದಾದೀನಾಂ ಸಂಶಯಂ ವಿನಿವಾರಯ I ೩೭ ॥ 


ಶ್ರೀಬ್ರಹ್ಮದೇವರು ಹೇಳುತಾರೆ 
ದೇವತೆಗಳಿಗೆ ಶಕ್ತಿಸ್ವರೂಪಳಾದ, ಸತ್ಯವನ್ನು ಆಶ್ರಯಿಸಿರತಕ್ಕ, ಎಲ್ಲದಕ್ಕೂ ಸಾಕ್ಷಿಯಾದ 
ಮತ್ತು ಜಗತ್ತನ್ನೇ ಧಾರಣೆ ಮಾಡಿರುವ ನಿನ್ನನ್ನು ನಾನೇ ಸ್ಫಷ್ಟಿಸಿದೆನು. ಜಗತ್ತಿಗೆ ಹಿತವನ್ನುಂಟು 
ಮಾಡುವ ತುಲಾದೇವಿಯೇ, ನೀನು ಧರ್ಮವನ್ನು ಅನುಸರಿಸಿ ಎಲ್ಲಸುಳ್ಳನ್ನು ಒಂದು ಕಡೆ ಮತ್ತು 
ಎಲ್ಲ ಸತ್ಯವನ್ನು ಇನ್ನೊಂದು ಕಡೆ ವಿಭಾಗಮಾಡಿ ಸಭೆಯ ಮಧ್ಯದಲ್ಲಿ; ಸ್ಥಾಪಿಸಲ್ಪಟ್ಟಿದ್ದೀಯೆ. ಅಂತಹ 
ನಿನಗೆ ನಮಸ್ಕಾರ. ॥ ೩೩-೩೪ ॥ ತಕ್ಕಡಿಯ ರೂಪದಲ್ಲಿರುವ ನೀನು ಎಲ್ಲರೀತಿಯ ಅಳೆಯುವುದು 
ಮತ್ತುತೂಗುವುದು ಮುಂತಾದುವಕ್ಕೆ ಪ್ರಮಾಣವೆಂದು ಈ ಸಭೆಯಲ್ಲಿ ಹೇಳಲಾಗಿದೆ. ನಿನ್ನನ್ನು 
ಧರ್ಮಸ್ವರೂಪಳೆಂದು ಜ್ಞಾನಿಗಳು ಹೇಳುತ್ತಾರೆ. ॥ ೩೫ ॥ ಇಪ್ಪತ್ತನಾಲ್ಕು ತತ್ವಾಭಿಮಾನಿಗಳನ್ನು 
ನಿಯಮನ ಮಾಡತಕ್ಕ ಮತ್ತೆ ಇಪ್ಪತ್ತೈದನೆಯ ತತ್ವವೆಂದು ಕರೆಯಲ್ಪಟ್ಟಿರುವ, ಪುರುಷಶಬ್ದ- 
ವಾಚ್ಯನಾದ ಶ್ರೀಮಹಾವಿಷ್ಣುವು ನಿನ್ನಲ್ಲಿ ಯಾವಾಗಲೂ ಮುಖ್ಯವಾದ ಅಧಿಷ್ಠಾನವನ್ನು 
ಹೊಂದಿದ್ದಾನೆ. ಅಂತಹ ನಿನಗೆ ನಮಸ್ಕಾರಗಳು. ॥ ೩೬ ।। ನಿನ್ನಿಂದ ಅಸುರ, ದೇವ ಮತ್ತು 
ಮನುಷ್ಯರಿಂದ ಕೂಡಿದ ಈ ಜಗತ್ತುಧಾರಣೆ ಮಾಡಲ್ಪಟ್ಟಿದೆ. ಈಗ ನಮ್ಮ ಸಂಶಯವನ್ನುಪರಿಹಾರ 
ಮಾಡು. ॥೩೭ ॥। ಹೀಗೆಂದು ಬ್ರಹ್ಮದೇವರು ಪ್ರಾರ್ಥಿಸಿದರು. 


ಸೂತ ಉವಾಚ 
ಇತ್ಯುಕ್ತ್ವಾದ್‌ ಸಪ್ಪಪುರ್ಯಸುಲಿತಾ ಬ್ರಹ್ಮಣಾ ಮಿಥಃ । 
ನ ನ್ಯೂನಾ ನಾಧಿಕಾ ಜಾತಾಸುಲಾಯಾಂ ಸಮತಾಂ ಗತಾಃ 11 ೩೮ ॥ 
ತತ ಏಕತ್ರ ಪುರ್ಯಸ್ತಾ ಅಪರತ್ರ ಕುಲಾಚಲಾಃ । 
ಸಪ್ಪಾಪಿ ವಿಧ್ಯತಾಸ್ತಾಂಗಾ ನ ಪ್ರಾಪುಸತ್ತಮಾನತಾಮ್‌ 1೩೯ ॥ 
ತತಸ್ಪಪ್ತಸಮುದ್ರಾಶ್ಚತುಲಿತಾ ನಾಭವನ್ನಮಾ: । 
ಸಪ್ಪದ್ವೀಪಾನಿ ಖಂಡಾನಿ ನ ತಾಭಿಸಮತಾಂ ಯಯುಃ ॥1 ೪೦ ॥ 
ತತಸಮಸತೀರ್ಥಾನಿ ನದನದ್ಯಾಶ್ಚ ಸರ್ವಶಃ । 
ಸ್ಥಾಪಿತಾ ಫಲಕೀ ತಸ್ಥಿಂಸಥಾಪಿ ನ ಸಮಾ ತುಲಾ 11೪೧ ॥ 


50 ಪ್ರಯಾಗಮಾಹಾತ್ಮ ತಮ್‌ 


ತತಶ್ವಸಂದಿಹಾನೈಸ್ಪೈರ್ಬ್ರಹ್ಮಾದ್ಯೈರ್ವಿ ಬುಧೋತ್ತಮೈಃ 

ಅಸಕ್ಕತುಲಿತಂ ಪ್ರಾಗತಥಾಪಿ ನ ಸಮಾಭವತ್‌ ೪೨ 1 
ಲಬ್ಬಸ್ಮೃತಿಕಲಾ: ಸರ್ವೇ ಮುಹೂರ್ತಾತ್ತುಸುರಾದಯಃ | 
ಸಂಹತ್ಯಾದ್ಭಾಂಜಸಾ ಗತ್ವಾಶೇಷರಾಜಂ ವಿಜಿಜ್ಞಸುಃ 11 ೪೩ ॥ 


ಸೂತರು ಹೇಳುತಾರೆ 

ಈ ರೀತಿಯಾಗಿ ತಕ್ಕಡಿಯಲ್ಲಿದ್ದ ದೇವತೆಯನ್ನು ಪ್ರಾರ್ಥನೆ ಮಾಡಿದ ಬ್ರಹ್ಮದೇವರು 
ಮೊದಲು ಮೋಕ್ಷದಾಯಕಗಳಿಂದು ಪ್ರಸಿದ್ಧವಾಗಿದ್ದ ಏಳು ಪಟ್ಟಣಗಳನ್ನು ಒಂದೊಂದಾಗಿ 
ತಕ್ಕಡಿಯ ಎರಡು ತಟ್ಟೆಗಳಲ್ಲಿಯೂ ಇಟ್ಟು ಪರಸ್ಪರ ಅವುಗಳ ಶ್ರೇಷ್ಠತೆಯನ್ನು ತೂಕ ಹಾಕಿ 
ಪರೀಕ್ಷಿಸಿದರು; ಆದರೆ ಅವುಗಳು ಒಂದಕ್ಕಿಂತ ಇನ್ನೊಂದು ಹೆಚ್ಚಿನ ತೂಕವುಳ್ಳದ್ದುಅಥವಾ ಕಡಿಮೆ 
ತೂಕವುಳ್ಳದ್ದೂಆಗದೆ ಪರಸ್ಪರ ಸರಿಸಮನಾಗಿ ತೂಗಿದವು. ॥೩೮ 1॥ ಅನಂತರ ಒಂದು ತಟ್ಟೆಯಲ್ಲಿ 
ಏಳು ಪಟ್ಟಣಗಳನ್ನೂ ಮತೊಂದರಲ್ಲಿ ಕುಲಾಚಲಗಳೆಂದು ಪ್ರಸಿದ್ಧವಾಗಿರುವ ಏಳು ಪರ್ವತ- 
ಶ್ರೇಣಿಗಳನ್ನು ಇಟ್ಟು ತೂಗಿದರು. ಆದರೂ ಅವುಗಳು ಏಳು ಪಟ್ಟಣಗಳಿಗೆ ಸಮತ್ವವನ್ನು 
ಹೊಂದಲಿಲ್ಲ. ೩೯ ॥ ಹೀಗೆಯೇ ಇವುಗಳೊಡನೆ ಒಂದೊಂದರೊಡನೆಯೂ ಮತ್ತುಗುಂಪು 
ಗುಂಪಾಗಿಯೂ ಏಳು ಸಮುದ್ರಗಳೂ ತೂಗಲ್ಪಟ್ಟುವು; ಅವೂ ಪರಸ್ಪರ ಸಮನಾಗಲಿಲ್ಲ ಹಾಗೆಯೇ 
ಏಳು ದ್ವೀಪಗಳೂ ಮತ್ತುಆ ದ್ವೀಪಗಳಲ್ಲಿರುವ ಏಳು ಭೂ ಖಂಡಗಳೂ ಒಂದೊಂದಾಗಿ ಮತ್ತು 
ಒಟ್ಟಿಗೆ ತೂಗಲ್ಪಟ್ಟುವು. ಅವೂ ಪರಸ್ಪರ ಸಮತೆಯನ್ನು ಹೊಂದಲಿಲ್ಲ 1೪೦ ॥ ಅನಂತರ ಮೂರು 
ಲೋಕದಲ್ಲಿನ ಎಲ್ಲತೀರ್ಥಗಳೂ ಮತ್ತುಪುಲ್ಲಿಂಗ ವಾಚ್ಯಗಳಾದ ಮತ್ತು ಸ್ತ್ರೀಲಿಂಗವಾಚ್ಕಗಳಾದ 
ಎಲ್ಲನದಿಗಳೂ ಆ ತೂಗು ತಟ್ಟೆಯಲ್ಲಿಇಡಲ್ಪಟ್ಟವು. ಆದರೂ ಅವು ಆ ಏಳು ಪಟ್ಟಣಗಳಿಗೆ ಪರಸ್ಪರ 
ಸಮತ್ವವನ್ನು ಪಡೆಯಲಿಲ್ಲ ॥ ೪೧ ॥॥ ಆಗ ಬ್ರಹ್ಮಾದಿದೇವತೆಗಳು ಸಂದೇಹಗ್ರಸರಾಗಿ ಅನೇಕ 
ಬಾರಿ ಅವುಗಳನ್ನು ಪರಸ್ಪರ ತೂಗಿದರು ; ಆದರೂ ಅವುಗಳು ತೂಕದಲ್ಲಿ ಆ ಏಳು ಪಟ್ಟಣಗಳಿಗೆ 
ಸಮನಾಗಲಿಲ್ಲ.॥ ೪೨ ॥। ಹೀಗೆ ಇರಲು, ಅವರಿಗೆ ತಟ್ಟನೇ ಶ್ರೀಶೇಷದೇವರ ಸ್ಥರಣೆಯಾಯಿತು; 
ಕೂಡಲೇ ಅವರೆಲ್ಲ ಕಲಿತು ಶೇಷದೇವರೊಡನೆ ವಿಚಾರ ಮಾಡಲು ಅವರ ಬಳಿ ಬಂದರು. 
11೪೩ 1 ಶೇಷದೇವರ ಸಮ್ಮುಖದಲ್ಲಿ ಬ್ರಹ್ಮದೇವರು ಹೇಳುತ್ತಾರೆ. 


ಬ್ರಹ್ಮಾದಯಃ ಊಚುಃ 
ಶೇಷ ಸರ್ವವಿಧಾನಜ್ಞ ತುಲಾಯಾಂ ತುಲಿತಂ ಜಗತ್‌ । 
ನ ಸಮಂ ನಾಧಿಕಂ ಜಾತಂ ಪೂರ್ಭಿಸನ್ನ್ಯೂನತಾಂಗತಮ್‌ 11 ೪೪ I 
ಕಿಂ ತತ್ರ ಕಾರಣಂ ಸ್ಪಷ್ಟಂ ವಕ್ತುಮರ್ಹಸಿ ನಃ ಪ್ರಭೋ | 
ಸ್ಪಷ್ಟೀಕರಣಸಾಮರ್ಥ್ಯಂ ಸಂಶಯೇಷು ತಥೈವ ಹಿ I ೪೫ ॥ 


ಬ್ರಹ್ಮಾದಿಗಳು ಹೇಳಿದರು 


ಎಲ್ಲ ವಿಧಿವಿಧಾನಗಳನ್ನು ಅರಿತಿರುವ ಶ್ರೀಶೇಷದೇವರೇ, ಇಡೀ ಜಗತ್ತೇ 
ಮೋಕ್ಷದಾಯಕಗಳೆಂದು ಉಕ್ತವಾಗಿರುವ ಈ ಏಳು ಪಟ್ಟಣಗಳ ವಿರುದ್ಧ ಇಡೀ ಜಗತ್ತನ್ನೇ ಇಟ್ಟು 


ಅಧ್ಯಾಯ ೬ 51 
ತೂಗಿದೆವು. ಅವು ಯಾವುದೂ ಏಳು ಪಟ್ಟಣಗಳಿಗೆ ಸರಿಸಮಾನವಾಗಲಿಲ್ಲ ಆದರೆ ಅವುಗಳಿಗಿಂತ 
ಮಹತ್ವದಲ್ಲಿ ಕಡಿಮೆಯೇ ಆದುವು. ॥॥ ೪೪ ॥। ಹೀಗಾಗಲು ಸ್ಪಷ್ಟವಾದ ಏನು ಕಾರಣ ಇದೆ 9 
ಸಮರ್ಥರಾದ ತಾವು ಹೇಳಬಲ್ಲಿರಿ. ಸಂಶಯಗಳ ಸುರಳಿಯಲ್ಲಿ ಸಿಲುಕಿದ ನಮಗೆ ಈ ಬಗ್ಗೆ 
ಸ್ಪಷ್ಟಪಡಿಸುವ ಸಾಮರ್ಥ್ಯವು ತಮಗಿರುತ್ತದೆ. ॥ ೪೫ ॥ ಎಂಬುದಾಗಿ ಹೇಳಿದರು. 
ಸೂತ ಉವಾಚ 

ಕಿಂ ಕರ್ತವ್ಯವಿಮೂಢಾನಾಂ ಶ್ರುತ್ವಾ ತೇಷಾಂ ವಚಸತಃ । 
ಊಚೇ ಸಂಕರ್ಷಣೋ ದೇವಃ ಪ್ರಹಸನ್‌ ದಿವ್ಯಲೋಚನಃ ॥೪೬॥ 
uw ಇತಿ ಷಷ್ಠೋಧ್ಯಾಯಃ | 
ಸೂತರು ಹೇಳಿದರು 


ಏನು ಮಾಡಲೂ ತೋಚದಿರುವ ಬ್ರಹ್ಮಾದಿಗಳ ಮಾತನ್ನು ಕೇಳಿದ ಶ್ರೀಸಂಕರ್ಷಣಾಖ್ಯ 
ಶೇಷದೇವರು ಸ್ವಲ್ಪ ಮುಗುಳ್ನಕ್ಕು ಆಲೋಚಿಸಿ ಹೇಳಿದರು. ॥ ೪೬ ॥ 


॥ ಆರನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಸಪ್ತಮೋ :ಧ್ಯಾಯಃ ॥॥ ೭॥॥ 


ಶ್ರೀ ಶೇಷ ಉವಾಚ-- 
ಅಹೋ ಬ್ರಹ್ಮಾದಯೋ ದೇವಾಃ ಕುತಃ ಸಂದಿಗ್ಗಮಾನಸಾ: । 
ಭವಂತ್ಯೇವಾಧಿಕಾಸೇಭ್ಯ: ಸಪ್ಪಪುರ್ಯಸ್ತುಮುಕ್ತಿದಾಃ 
ಏಕತ್ರ ತುಲಿತಂ ಸರ್ವಂ ಸಪೂರಿಕಂ ನಿಧೀಯತಾಮ್‌ । 
ಪ್ರಯಾಗಮಪರತ್ರೇದಂ ಸ್ಥಾಪ್ಯತಾಂ ಸಕಲಾಧಿಕಮ್‌ 
ವಿರಾಜಃ ಪುರುಷಸ್ಕೇದಂ ಉತ್ತಮಾಂಗಂ ಪ್ರಕೀರ್ತಿತಮ್‌ । 
ನಿರ್ಮಲಂ ತೇನ ವೋ ಗಂತಾ ಸರ್ವೇಷಾಮಪಿ ಸಂಶಯಃ 
ಯದೀಯಾವಯವಾ ದೇವಾಃ ಪುರ್ಯಃ ಸಪಾಪಿ ಧಾತವಃ | 
ನಾಡ್ಕೋ ನದ್ಯಃ ಜಲಧರಾ ಮೂರ್ಧಜಾ ಅಸ್ಥೀನಿ ಪರ್ವತಾಃ 
ತತ್ರೋತಮಾಂಗಂ ದೇವಸ್ಯ ಪ್ರಯಾಗಂ ಸರ್ವತೋ ಧಧಿಕಮ್‌ । 
ಶ್ರುತಿಸ್ಥೃತಿಷು ಸಂಗೀತಂ ಚತುರ್ವರ್ಗಫಲಪ್ರದಮ್‌ 
ಅಸೀವರುಣಯೋಮರ್ಮೂಲಂ ಜ್ಞಾನಿನಾಂ ಯೋಗಚಕ್ಷುಷಾಮ್‌ । 
ಪ್ರತ್ಯಕ್ನಕರಣಂ ನಾನ್ಯದಸ್ತಿ ಬ್ರಹ್ಮಾಂಡಗೋಲಕೇ 
ಬ್ರಹ್ಮಾಂಡಾಜ್ಜಗದುತ್ವತಿರ್ರಹ್ಮಾಂಡೋ ಜಗತೋ ನ ಹಿ। 
ಪ್ರಯಾಗಾತರ್ವತೀರ್ಥಾನಿ ನ ಪ್ರಯಾಗೋತನ್ಯತೀರ್ಥತಃ 
ಚರಾಚರಸ್ವರೂಪೋ ಯಃ ಉದ್ಭವಸ್ಥಿತಿನಾಶಕಃ । 
ಮಾಧವೋ ವಸತೇ ಯತ್ರ ಸಲಕ್ಕೀಕಸ್ದದಾ ಮುದಾ 
ಕ್ಷೇತ್ರಚೂಡಾಮಣಿರ್ಯತ್ರ ರಾಜತೇ ವಟವೃಕ್ಷರಾಟ್‌ । 
ಶೂಲಿತಾಂಡವಸಂಹ್ಯಷ್ಟಮಾಧವಾವಾಸಮಂಗಲಃ 
ಗಂಗಾ ಚ ಯಮುನಾ ಚೈವ ಮಧ್ಯೇ ಗುಪ್ತಾ ಸರಸ್ವತೀ । 
ತದಗ್ರಭಾಗೇ ಯಾ ಸರತಿ ಸಾ ವೇಣೀ ಯತ್ರ ಶೋಭತೇ 
ತತ್ರ ವಾಸಂ ಪ್ರಕುರ್ವಂತಿ ಜ್ಞಾನಿನೋನಜ್ಞಾನಿನೋ ನರಾಃ । 
ಕಲ್ಲಿತಂ ಫಲಮಾಯಾಂತಿ ನ ಯಾಂತಿ ಪುನರಾಗಮಮ್‌ 
ಯಾ ಗತಿರ್ಯೊೋಗಿನಾಂ ಯೋಗಾತ್ಚಿಂಡಬ್ರಹ್ಮಾಂಡಭೇದನಾತ್‌ 
ಸಾ ಗತಿಃ ಕ್ಷೇತ್ರಸಂನ್ಯಾಸಾಜ್ದಂತೂನಾಂ ಜಾಯತೇ ಸದಾ 
ಅಸ್ಯ ಕ್ಷೇತ್ರಸ್ಯ ಮಾಹಾತ್ಮ್ಯಂ ವೇದೋ ಜಾನಾತಿ ನಾಪರಃ । 
ಜ್ಞಾನಿನೋತಪೃತ್ರ ತತ್ವಜ್ಞಾಃ ಸಂಶಯಾಪನ್ನಮಾನಸಾಃ 
ಅತ್ರ ಯಸ್ಪಂಶಯಂ ಧತ್ತೇ ವೇದೇ ತಸ್ಯಾಪಿ ಸಂಶಯ: । 
ಅತ್ರ ಯೋ ನಿಶ್ಚಯಂ ಯಾತಿ ಸ ಸರ್ವತ್ರ ವನಿಶ್ಚಯಃ 

52 


11೧ ॥ 
11 ೨ ॥ 
11೩ ॥ 
॥1೪॥ 
I ೫ ॥ 
॥ ೬ ॥ 
Il ೭ 0 
1೮ ॥ 
॥ ೯ ॥ 
11 ೧೦ ॥ 
11 ೧೧ ॥ 
Il ೧೨ ॥ 
I ೧೩ ॥ 


॥1 ೧೪ 1 


ಅಧ್ಯಾಯ ೭ 53 
ಅತ್ರ ಯೋ ನ ಗತಿಂ ಬ್ರೂತೇ ಗತಿಸಸ್ಯ ನ ಕುತ್ರ ಚಿತ್‌ । 


ಅತ್ರ ಕಾಮಂ ನ ಯೋ ಬ್ರೂತೇ ತಸ್ಯ ಕಾಮೋ ನ ಕುತ್ರಚಿತ್‌ ॥ ೧೫॥ 
ಅತ್ರ ಮೋಕ್ಷಂ ನ ಯೋ ಬ್ರೂತೇ ತಸ್ಯ ಮೋಕ್ಷೋ ನ ಕುತ್ರ ಚಿತ್‌ । 


ವೈರಾಗ್ಯಂ ನಾತ್ರ ಯೋ ಬ್ರೂತೇ ತನ್ನ ತಸ್ಯಾಸ್ತಿ ಕುತ್ರಚಿತ್‌ W ೧೬ ॥ 
ಅತ್ರ ಕ್ಷೇಮಂ ನ ಯೋ ಬ್ರೂತೇ ತತ್ರ ಕ್ಷೇಮಂ ನ ಕುತ್ರಚಿತ್‌ । 

ಯದತ್ರ ನಾಸ್ತಿಯೋ ಬ್ರೂತೇ ತನ್ನತಸ್ಯಾಸ್ತಿಕುತ್ರಚಿತ್‌ ೧೭ 
ಚತುರ್ವರ್ಗಪ್ರದಾನೇನ ಜಾಗರೂಕೇ ಜಗತ್ವಯೇ । 

ಯದತ್ರ ನಾಸ್ತಿ ಯೋ ಬ್ರೂತೇ ತನ್ನ ತಸ್ಕಾಸ್ತಿ ಕಿಂಚಿತ್‌ W ೧೮ ॥ 
ಕ್ಷೇತ್ರೇ ಯಸ್ಯ ತು ಯತ್ರ್ರೋಕಂ ತಾವದೇವ ನ ಚೀತರತ್‌ । 

ತದತ್ರ ಲಕ್ಷಗುಣಿತಂ ಹ್ಯಾಸಿಕ್ಷೇನ ತು ನಾಸಿಕೇ H OF 
ತಸ್ಥಾನ್ನದ್ಧಚಿಸಾ ದೇವಾಃ ನಿಶ್ಚಯಂ ಜ್ಞಾತುಮಿಚ್ಛವಃ । 

ಈದೃಗ್ಗುಣಾನ್ನಿತಂ ಪುಣ್ಯಂ ಹೃದ್ಧತಾರ್ಥಪ್ರದಾಯಕಮ್‌ ॥1 ೨೦ ॥ 
ಪಂಚಕ್ರೋಶಾತ್ಮಕಂ ಕ್ಷೇತ್ರಂ ಷಟ್ಫೋಣಂ ವಿಶ್ವತೋನ್ನತಮ್‌। 
ಪ್ರಕೃಷ್ಟಂಸರ್ವಯಾಗೇಭ್ಯಸ್ತುಲಾಯಾಮಧಿರೋಹತು I ೨೧ ॥ 
ಇತಿ ಸಂಕರ್ಷಣವಚಸಮಾಕರ್ಣ್ಯಾಕುಲೇಂದ್ರಿಯಾಃ | 
ಕ್ಷೇತ್ರಮೇತತ್ತುಲಾಭಾಗೇ ಸ್ಥಾಪಯಾಮಾಸುರಂಜಸಾ 1 ೨೨ ॥| 


ವ್ಯಸ್ತಮಾತ್ರೇ ತದಾ ಕ್ಷೇತ್ರೇ ಪುರ್ಯಾದಿಫಲಕಂ ಫರಮ್‌ । 
ಧ್ರುವಮಂಡಲಮಾಕ್ರಮ್ಯ ದ್ವ್ಯಂಗುಲಂ ಚೋನ್ನತಂ ಭವತ್‌ 11 ೨೩ ॥ 
ತದಾ ವಿಧಿಮುಖಾಸರ್ವೇ ತುಲಾಯಾಂ ನಿಶ್ಚಯಂ ಗತಾಃ । 
ಪ್ರಯಾಗಸರ್ವತೀರ್ಥಾನಾಮಧಿಭೂರಿತಿ ಸತ್ತಮಃ || ೨೪ i 


॥ ಏಳನೆಯ ಅಧ್ಯಾಯವು ॥ 


ಶ್ರೀ ಶೇಷದೇವರು ಹೇಳಿದರು-- 

ಇದೇನಾಶ್ಚರ್ಯ! ಬ್ರಹ್ನಾದಿದೇವತೆಗಳಿರಾ! ಯಾವ ಕಾರಣದಿಂದ ನಿಮ್ಮ ಮನಸಿನಲ್ಲಿ 
ಸಂದೇಹವುಂಟಾಯಿತು? ಸಪ್ಪಪುರಿಗಳು ಬೇರೆ ಎಲ್ಲ ಪಟ್ಟಣಗಳಿಗಿಂತ ಹೆಚ್ಚಿನ ಮಹಾತ್ಮೆಯುಳ್ಳದ್ದೇನೋ 
ನಿಜ ಮತ್ತುಅವುಗಳು ಮುಕ್ತಿಯನ್ನು ಕೊಡತಕ್ಕವುಗಳೇ ಸರಿ. ॥ ೧ ॥ ಒಂದೇ ತಟ್ಟೆಯಲ್ಲಿ ಈ ಏಳು 
ಪಟ್ಟಣಗಳನ್ನು ಸೇರಿಸಿ ಇಡೀ ಬ್ರಹ್ಮಾಂಡದ ಎಲ್ಲಕ್ಷೇತ್ರಗಳನ್ನು, ನದಿಗಳನ್ನು ಮತ್ತುಕುಲಪರ್ವತ- 
ಗಳನ್ನೂಇರಿಸಿ ಮತ್ತುಇನ್ನೊಂದು ತಟ್ಟೆಯಲ್ಲಿಎಲ್ಲಕ್ಕಿಂತಲೂ ಮಾಹಾತ್ಮ್ಯೆಯಲ್ಲಿಅಧಿಕವಾಗಿರುವ 
ಪ್ರಯಾಗಕ್ಷೇತ್ರವನ್ನು ಇಡಿರಿ. (ಅಂದರೆ ಆಯಾ ಪಟ್ಟಣಗಳ, ನದಿಗಳ, ಪರ್ವತಗಳ ದೇವತೆ- 
ಗಳನ್ನು ಒಂದೊಂದು ಶಿಲಾಗಳಲ್ಲಿ ಆವಾಹನಮಾಡಿ ಅವುಗಳನ್ನೆಲ್ಲಾ ಒಂದು ಕಡೆ ಇಡಿರಿ. 
ಹೀಗೆಯೇ ಪ್ರಯಾಗಕ್ಷೀತ್ರವನ್ನೂಇನ್ನೊಂದು ಹಲಗೆಯಲ್ಲಿಇಡಿರಿ ಎಂದು ಅಭಿಪ್ರಾಯ. ಇದೇ 
ರೀತಿ ಶ್ರೀಮನ್ನಹಾಭಾರತ ಗ್ರಂಥದ ಹಿರಿಮೆಯನ್ನು ಹೋಲಿಸಿದಾಗ ಎಲ್ಲ ಗ್ರಂಥಾಭಿಮಾನಿ 


4" 


54 ಪ್ರಯಾಗಮಾಹಾತ್ಮ ಮ್‌ 


ದೇವತೆಗಳನ್ನು ಶಿಲೆಯಲ್ಲಿ, ಆವಾಹನ ಮಾಡಿ ಒಂದು ಹಲಗೆಯಲ್ಲಿಯೂ ಇನ್ನೊಂದು ಹಲಗೆಯಲ್ಲಿ 
ಮಹಾಭಾರತಗ್ರಂಥಾಭಿಮಾನಿದೇವತೆಗಳನ್ನು ಇನ್ನೊಂದು ಶಿಲೆಯಲ್ಲಿ ಆವಾಹನ ಮಾಡಿ ಇಟ್ಟು 
ತೂಗಿದರು ಎಂದು ಮಹಾಭಾರತ ತಾತ್ಪರ್ಯನಿರ್ಣಯ ಗ್ರಂಥದಲ್ಲಿ ಉಕ್ತವಾಗಿದೆ). ॥ ೨ ॥ 
ವಿರಾಟ್‌ ಪುರುಷನಾದ ಶ್ರೀಲಕ್ಮೀನಾರಾಯಣನ ಶಿರಸ್ಸು ಈ ಪ್ರಯಾಗ ಕ್ಷೇತ್ರವಾಗಿದೆ. ಈ ರೀತಿ 
ತೂಕ ಮಾಡಿ ನೋಡುವುದರಿಂದ ನಿಮ್ಮ ಸಂದೇಹವು ನಿವಾರಣೆಯಾಗುವುದು. 11೩ ॥ ಈ ಎಲ್ಲಾ 
ದೇವತೆಗಳು ಇದೇ ವಿರಾಟ್‌ ಪುರುಷನ ಅವಯವಗಳು. ಅವನ ಶರೀರದಲ್ಲಿರುವತ್ವಕ್‌, ಚರ್ಮ 
ಮುಂತಾದ ಏಳು ಧಾತುಗಳೇ ಈ ಮೋಕ್ಟದಾಯಕಗಳಾದ ಪಟ್ಟಣಗಳು. ವಿರಾಟ್ಟುರುಷನ 
ನಾಡಿಗಳಿಂದರೆ ನದಿಗಳೇನೇ, ಅವನ ಕೂದಲುಗಳು ಈ ಮೇಘರಾಶಿಗಳು ಮತ್ತುಅವನ ಶರೀರದ 
ಅಸ್ಥಿಗಳಿಂದರೆ ಈ ಪರ್ವತಶ್ರೇಣಿಗಳು. ॥ ೪ ॥ ಈ ವಿರಾಟ್ಟುರುಷನ ತಲೆಯೆನಿಸಿರುವ ಈ 
ಪ್ರಯಾಗವು ಎಲ್ಲವುಗಳಿಗಿಂತ ಶ್ರೇಷ್ಠವೇ ಸರಿ. ಅಲ್ಲದೆ ಈ ಕ್ಷೇತ್ರವು ಧರ್ಮ, ಅರ್ಥ, ಕಾಮ ಮತ್ತು 
ಮೋಕ್ಬವೆಂಬ ನಾಲ್ಕು ಬಗೆಯ ಪುರುಷಾರ್ಥಗಳನ್ನು ಕೊಡತಕ್ಕದ್ದೆಂದು ಶ್ರುತಿಸ್ಟೃತಿಗಳಲ್ಲಿ 
ಹೇಳಲ್ಪಟ್ಟಿದೆ. ೫ | ""ಅಸೀ'' ಮತ್ತು'"ವರುಣ'' ಎಂಬ ನಾಡಿಗಳು (ಇಡಾ ಮತ್ತು""ಪಿಂಗಳಾ'' 
ನಾಡಿಗಳ ಮೂಲಗಳು) ಪ್ರಯಾಗಕ್ಷೇತ್ರದಲ್ಲಿರುವ ಜ್ಞಾನಿಗಳ ಯೋಗದೃಷ್ಟಿಗೆ ಗೋಚರ- 
ವಾಗುತ್ತವೆ. ವೇದವಾಕ್ಯಗಳನ್ನು ಬಿಟ್ಟು ಈ ಪ್ರಯಾಗಕ್ಷೇತ್ರದ ಹಿರಿಮೆಯನ್ನು ಸಾರಿ ಹೇಳುವ 
ಪ್ರತ್ಯಕ್ಷಕಾರಣಗಳಾವವೂ ಬ್ರಹ್ನಾಂಡದಲ್ಲಿಇಲ್ಲ ॥ ೬ 1 ಬ್ರಹ್ಮಾಂಡದಿಂದ, ಅದರ ಒಳಗೆ ಜಗತ್ತಿನ 
ಉತ್ಪತ್ತಿಆಗಿದೆ, ಆದರೆ ಬ್ರಹ್ಮಾಂಡವು ಜಗತ್ತಿನ ದೆಶೆಯಿಂದ ಆಗಿಲ್ಲ, ಎಲ್ಲವೂ ಶ್ರೀಹರಿಯಿಂದಲೇ 
ಸೃಷ್ಟವಾಗಿವೆ. ಅದರಂತೆ ಪ್ರಯಾಗವೂ ಎಲ್ಲ ತೀರ್ಥಗಳ ಹಿರಿಮೆಗೆ ಮೂಲಕಾರಣ. ಆದರೆ 
ಬೇರೆಲ್ಲ ತೀರ್ಥಗಳು ಪ್ರಯಾಗದ ಹಿರಿಮೆಗೆ ಕಾರಣವಲ್ಲ ॥ ೭ ॥ ಪರಮಾತ್ಮನು ಚರಾಚರ 
ವಸ್ತುಗಳನ್ನು ಸೃಷ್ಟಿಸಿ ಅವುಗಳನ್ನು ನಿಯಮಿಸುತ್ತಾನೆ. ಆ ಪರಮಾತ್ಮನೇ ಪ್ರಯಾಗ ಕ್ಷೇತ್ರದಲ್ಲಿ 
ವೇಣೀಮಾಧವನೆಂಬ ಹೆಸರುಳ್ಳವನಾಗಿ ಶ್ರೀಲಕ್ಸೀದೇವಿಯರೊಡನೆ, ಆನಂದದಿಂದ ಸದಾ 
ವಿರಾಜಮಾನನಾಗಿದ್ದಾನೆ. ॥ ೮ | ವಟವೃಕ್ಷವೆಂದು ಪ್ರಸಿದ್ಧವಾಗಿರುವ ಆಲದ ಮರವು ಈ ಕ್ಷೇತ್ರಕ್ಕೆ 
ಶಿರೋರತ್ನಪ್ರಾಯವಾಗಿದೆ. ಇಲ್ಲಿಯೇ ಈಶ್ವರನ ತಾಂಡವನೃತ್ಯದಿಂದ ಸಂತೋಷಗೊಂಡ 
ಶ್ರೀಮಾಧವದೇವರು ಇದ್ದಾರೆ. ॥ ೯ ॥ ಈ ಕ್ಷೇತ್ರದಲ್ಲಿ ಗಂಗಾ ಮತ್ತು ಯಮುನೆಯರು 
ಹರಿಯುತ್ತಿದ್ದಾರೆ. ಈ ನದಿಗಳ ಸಂಗಮಸ್ಥಳದಲ್ಲಿ ಅಗ್ರಭಾಗದಲ್ಲಿಸರಸ್ವತೀನದಿಯು ಗುಪವಾಗಿ 
ಇದ್ದಾಳೆ. ಈ ಮೂರು ನದಿಗಳೂ ಸೇರಿ ಮುಂದೆ "ತ್ರಿವೇಣೀ'' ಎಂಬ ಹೆಸರಿನಿಂದ (ಮೂರು 
ಕಾಲಿನ ಜಡೆಯೆಂದರ್ಥ) ಹರಿಯುತ್ತದೆ. ॥ ೧೦ ॥ ಜ್ಞಾನಿಗಳೂ ಮತ್ತು ಅಜ್ಞಾನಿಗಳೂ ಈ 
ಕ್ಷೇತ್ರವಾಸದಿಂದ ತಮ್ಮ ತಮ್ಮ ಫಲಗಳನ್ನು ಹೊಂದುವುದಲ್ಲದೆ ಕ್ರಮೇಣ ಮೋಕ್ಷವನ್ನೂ 
ಪಡೆಯುತ್ತಾರೆ. ॥ ೧೧ ॥| ಕರ್ಮಯೋಗಿಗಳು, ಜ್ಞಾನಯೋಗಿಗಳು ಮತ್ತುರಾಜಯೋಗಿಗಳು 
ತಮ್ಮ ತಮ್ಮ ಸಾಧನೆಗಳಾದ ನಂತರ ತಮಗೆ ವಿಹಿತವಾದ ಮಾರ್ಗಗಳಿಂದ ದೇಹವನ್ನೂ, 
ಬ್ರಹ್ನಾಂಡವನ್ನೂ ಭೇದಿಸಿ ಶ್ರೀಹರಿಯ ಯಾವ ಲೋಕಾದಿಗಳನ್ನು ಪಡೆಯುವರೋ, ಅಂತಹ 
ಉತ್ತಮ ಗತಿಯು ಪ್ರಯಾಗಕ್ಷೇತ್ರದಲ್ಲಿದ್ದು ಕ್ಷೇತ್ರಸನ್ಯಾಸ ಮಾಡಿದವರಿಗೆ ಆಗುವುದು. 
(ಸಂನ್ಯಾಸವೆಂದರೆ ತಮ್ಮ ಸಮಸ್ತವನ್ನು ಪರಮಾತ್ಮನಿಗೆ ಸಮರ್ಪಿಸಿ ಕೃಷ್ಣಾರ್ಪಣಭಾವದಿಂದ 
ಇರುವುದು. ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿದಂತೆ ಕಾಮ್ಯಕರ್ಮಗಳನ್ನು ಬಿಡುವುದೂ ಸನ್ಯಾಸ. 
ಸಮ್ಯಕ್‌ ನ್ಯಾಸಃ ಸಂನ್ಯಾಸಃ. ನ್ಯಾಸ ಅಂದರೆ ಒತ್ತೆಯಿಡುವುದು, ಅಥವಾ ಈ ಕ್ಷೇತ್ರದಲ್ಲಿ 


ಅಧ್ಯಾಯ ೭ 55 


ಸಂನ್ಯಾಸಾಶ್ರಮ ಸ್ವೀಕರಿಸಿದವರಿಗೆ ಅಥವಾ ಸಂನ್ಯಾಸಿಗಳಾಗಿದ್ದು ಈ ಕ್ಷೇತ್ರದಲ್ಲಿ ದೇಹತ್ಯಾಗ 
ಮಾಡಿದವರಿಗೆ ಸದ್ಧತಿಯಾಗುವುದೆಂದು ತಿಳಿಯಬಹುದು. ಇಲ್ಲಿನ ಸಂನ್ಯಾಸವು ಪರಂಪರಯಾ 
ಉತ್ತಮೋತ್ತಮ ಸಾಧನಗಳನ್ನು ಮಾಡಿಸಿ ಕೊನೆಗೆ ಸದ್ಗತಿ ಸಿಗುವುದಕ್ಕೆ ಮೂಲ 
ಕಾರಣವಾಗುವುದೆಂದು ತಿಳಿಯಬೇಕು). ॥ ೧೨ ॥ ಈ ರೀತಿ ಅಭಿಪ್ರಾಯಗಳು ಶ್ರುತಿಸ್ಥೃತಿ- 
ಗಳಿಂದ ತಿಳಿದುಬರುವುದರಿಂದ ಇದನ್ನುದೃಢವಾಗಿ ನಂಬಬೇಕು. ಜ್ಞಾನಿಗಳು ಕೂಡಾ ಕೆಲವೊಮ್ಮೆ 
ಈ ಬಗ್ಗೆ ಸಂಶಯವನ್ನು ಹೊಂದುವರು. ॥ ೧೩ ॥ ಆದ್ದರಿಂದ ಪ್ರಯಾಗದ ವಿಷಯದಲ್ಲಿಹೇಳಿರುವ 
ಈ ಬಗ್ಗೆ ಸಂಶಯವುಳ್ಳ ವರು ಅಪೌರುಷೇಯಗಳಾಗಿದ್ದುಪ ಪ ್ರ ಮಾಣತಮವೆಂದು ಸಿದ್ದವಾಗಿರುವ 
ವೇದವಾಕ [ಗಳನ್ನೇ ಅಪನಂಬಿಕೆಯಿಂದ ಗ್ರ ಹಿಸಿದಂತೆ. ಈ ಸದ್ಗತಿಯು, ಪರಂಪ ರಯಾ 
ಪಾ ಫ್ರಪ್ರವಾಗುವ ಸದ್ಗತಿಗೆ ಮೂಲಕಾರಣವೆಂದು ತಿಳಿಯಬೇಕು. ಈ ವಿಷಯದಲ್ಲಿ ದಾರ್ಥ್ಯತೆ- 
ವುಳ್ಳವನು ಎಲ್ಲ ) ವೇದವಾಕ್ಯ ಗಳಲ್ಲಿಯೂ ದಾಢ್ಯ ೯ತೆವುಳ್ಳವನಾಗಿರುತಾನೆ, ಇದು ನಿಶ್ಚಯ. WO I 
ಇಲ್ಲಿ ಸೆದ್ದತಿಯಾಗುವುದಿಲ್ಲನೆಂದು ಯಾರು ಹೇಳುವರೋ ಅವರಿಗೆ ಬೇರೆಲ್ಲಿಯೂ ಸದ್ಧತಿ 
ಸಿಗುವುದಿಲ್ಲ ಈ ಕ್ಷೇತ್ರದಲ್ಲಿ ಉಂಟಾಗುವ ಅಭಿಲಾಷೆಗಳನ್ನು ಸದಭಿಲಾಷೆಯೆಂದು ಯಾರು 
ಹೇಳುವುದಿಲ್ಲವೋ ತಾ ಸತ್ಯಕಾಮನೆಯು ಉಂಟಾಗುವುದೇ ಇಲ್ಲ ॥ ೧೫ ॥ ಇಲ್ಲಿ 
ಮೋಕ್ಷವಾಗುವುದೆಂದು ಯಾರು ಹೇಳುವುದಿಲ್ಲವೋ ಅಂತಹವರಿಗೆ ಇನ್ನೆಲ್ಲಿಯೂ ಮೋಕ್ಷ 
ಸಿಗುವುದಿಲ್ಲ ಈ ಕ್ಷೇತ್ರದಲ್ಲಿ ವೈರಾಗ್ಯಪ್ರಾಪ್ತಿಯಾಗುವುದಿಲ್ಲವೆಂದು ಯಾರು ಹೇಳುತ್ತಾರೋ 
ಅಂತಹವರಿಗೆ ಬೇರೆಲ್ಲಿಯೂ ವೈರಾಗ್ಯವು ಉಂಟಾಗಲಾರದು. ॥ ೧೬ ॥ ಇಲ್ಲಿ ಸುಕ್ಷೇಮ- 
ಪ್ರಾಪ್ತಿಯು ಆಗಲಾರದೆಂದು ಹೇಳುವವರಿಗೆ ಇನ್ನೆಲ್ಲಿಯೂ ಕ್ಷೇಮ ಸಿಗಲಾರದು. ಒಟ್ಟಿನಲ್ಲಿ ಇಲ್ಲಿ 
ಯಾವ ಪುಣ್ಯವೂ ಇಲ್ಲವೆಂದು ಹೇಳುವವನಿಗೆ ಬೇರೆಲ್ಲಿಯೂ ಯಾವ ಪುಣ್ಯವೂ ಸಿಗುವುದಿಲ್ಲ. 
॥ ೧೭ 11 ತ್ರಿಲೋಕಗಳಲ್ಲಿಯೂ ಧರ್ಮಾರ್ಥಕಾಮಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥ - 
ಗಳನ್ನು ಕೊಡಲು ಜಾಗರೂಕತೆಯಿಂದ ಕಾದು ನಿಂತಿರುವ ಈ ಕ್ಷೇತ್ರದಲ್ಲಿ ಏನೂ ಇಲ್ಲವೆಂದು 
ಹೇಳುವವರಿಗೆ ಎಲ್ಲಿಯೂ ಏನೂ ಸಿಗುವುದಿಲ್ಲ ॥ ೧೮ ॥ ಬೇರೆ ಕ್ಷೇತ್ರದಲ್ಲಿ ಯಾವುದಕ್ಕೆ ಎಷ್ಟು 
ಫಲವು ಹೇಳಲ್ಪಟ್ಟಿದೆಯೋ ಅಷ್ಟೇ ಸಿಗುವುದು. ಆದರೆ ಪ್ರಯಾಗದಲ್ಲಿಅದೇ ಸಾಧನೆಗೆ ಲಕ್ಷದಷ್ಟು 
ಹೆಚ್ಚಿಗೆ ಫಲ ಸಿಗುವುದು. ಹೀಗೆ ಸಿಗತಕ್ಕದ್ದು ಆಸ್ತಿಕರಿಗೆ ಮಾತ್ರ, ನಾಸ್ತಿಕರಿಗಲ್ಲ. ॥ ೧೯ ॥ ದೇವತೆ- 
ಗಳಿರಾ! ನನ್ನಮಾತಿನಿಂದ, ಇಷ್ಟು ಗುಣಗಳಿಂದ ಕೂಡಿದ, ಮನಸಿನ ಎಲ್ಲಅಪೇಕ್ಷೆಗಳನ್ನು ತೀರಿಸುವ 
ಈ ಕ್ಷೇತ್ರ ವನ್ನು ತಿಳಿದುಕೊಳ್ಳಲು `ನೀವು ಅಪೇಕ್ಷಿಸುತ್ತಿದ್ದೀರಿ. ಆದ್ದರಿಂದ ಹೇಳುವನು. [೨೦ || ಈ 
ಪ್ರಯಾಗ ಹತ್ತು ಮೈಲಿ ವಿಸ್ತೀರ್ಣತವುಳ್ಳದ್ದು. (ಎದು ಕ್ರೊ ಶ. ೧ ಕ್ರೋಶ-೨ ಮೈಲಿ)ಆರು 
ಮೊಂಡು ಆಕಾರವುಳ್ಳದ್ದು. '(ಷಟ್ಕೊ ೇಣಾಕಾರ), ಎಲ್ಲಾ ಕ್ಷೇತ್ರ ಗಳಲ್ಲೂಶ್ರೆ ಶ್ರೇಷ್ಠವಾದದ್ದು ಮತ್ತು 
ಇಲ್ಲಿಸಮಸ್ತಯಾಗಗಳಿಂದ ಬರುವ ಫಲಗಳಿಗಿಂತ ಹೆಚ್ಚಿನ 'ಫಲಪ್ರ ದ- ವಾದದ್ದು; ಈ ವಿಷಯ. 
ತಿಳಿದು ಈಪ್ರ ಯಾಗವನ್ನು ತಕ್ಕಡಿಯಲ್ಲಿ ಇಡಿ. ॥ ೨೧ ॥ ಈ ಪ್ರಕಾರವಾದ ಶ್ರೀ ಶೇಷದೇವರ 
ಮಾತನ್ನು ಕೇಳ ಯೋಚನೆಗೊಳಗಾಗಿದ್ದ ಬ್ರ ಹ್ಹಾದಿದೇವತೆಗಳು ಈ ಪ್ರ ಯಾಗಕ್ಷೀತ್ರ ವನ್ನು 
ತಕ್ಕಡಿಯ ಇನ್ನೊಂದು ಹಲಗೆಯ ಮೇಲೆ ಇಟ್ಟರು. ॥”೨೨॥೮ಪ್ರ ಯಾಗಕ್ಷೀತ್ರ ವನ್ನು ಇಟ್ಟ 
ಕೂಡಲೇ ತಕ್ಕಡಿಯ ಮತ್ತೊಂದು ಹಲಗೆಯು "(ಯಾವುದರಲ್ಲಿ ಏಳು ಪಟ್ಟಣಗಳು, ನದಿಗಳು. 
ಪರ್ವತಗಳು” ಇದ್ದವೋ `ಅದು) ಧ್ರುವಮಂಡಲವನ್ನು ಮೀರಿ ಮೇಲಕ್ಕೆ ಎದ್ದು ಆ 
ಧ್ರು ವಮಂಡಲಕ್ಕಿ ಂತ ಎರಡು ಅಂಗುಲ ಮೇಲೆ ನಿಂತುಕೊಂಡಿತು. 11೨೩ 11 “ಗ ಬ್ರ ಹೃದೇವರೇ 


56 ಪ್ರಯಾಗಮಾಹಾತ್ಮ್ಯಮ್‌ 


ಮೊದಲಾದ ದೇವತೆಗಳೆಲ್ಲರೂ ಸರ್ವ ತೀರ್ಥಗಳಲ್ಲಿ ಪ್ರಯಾಗವೇ ಅತಿಶ್ರೇಷ್ಠ- ವಾದುದು; 
ಆದ್ದರಿಂದ ಅದೇ ""ಕ್ಷೇತ್ರರಾಜನು'' ಎಂದು ತಕ್ಕಡಿಯ ಪ್ರಕಾರ ತೀರ್ಮಾನಿಸಿದರು. 
೨೪ 


ಶ್ರೀವೇದವ್ಯಾಸ ಉವಾಚ 
ಏವಂ ವಿಧಮಿದಂ ಕ್ಷೇತ್ರಮಹಂ ಜಾನಾಮಿ ಶೇಷತಃ | 
ಇ 


ನಾವೋಚಂ ಕಲಿದೋಷೇಣ ಸೂತ ಕಸ್ಕಚಿದಂತಿಕೇ 11 ೨೫ ॥ 

ಆಯುಷ್ಯನ್‌ ಸೂತ ಸಾರಂ ತ್ವಾಮದ್ಯ ಲಬ್ಧ್ವಾ ವಿಶೇಷತಃ | 

ಅವರ್ಣಯಂ ಸಮಾಸೇನ ಪರಾನುಗ್ರಹಕಾಮ್ಯಯಾ ॥1 ೨೬ ॥ 
ಶ್ರೀವೇದವ್ಯಾಸರು ಹೇಳಿದರು-- 


""ಈ ಪ್ರಕಾರವಾಗಿರುವ ಈ ಕ್ಷೇತ್ರದ ವಿಷಯವನ್ನು ನಾನು ಶೇಷನಿಂದ ತಿಳಿದೆನು ; 
(ದೊಡ್ಡವರೂ ಸಹ ಚಿಕ್ಕವರಿಂದ ವಿನೋದಕ್ಕೋಸ್ಕರ ಕೇಳುವರೆಂದು ತಿಳಿಯಬೇಕು) ಕಲಿಯುಗವಾದ್ದರಿಂದ 
ದುರುಪಯೋಗವಾಗಬಾರದೆಂಬ ಉದ್ದೇಶದಿಂದ ಯಾರಿಗೂ ಈ ಕ್ಷೇತ್ರದ ಸಾರ (ಒಳ 
ತತ್ವವನ್ನು) ಹೇಳಿರಲಿಲ್ಲ. ॥ ೨೫ | ದೀರ್ಫಾಯುವಾದ ಸೂತನೇ! ಈಗ ಈ ಉತ್ತಮಪಾತ್ರನಾದ 
ನಿನ್ನನ್ನು ಪಡೆದು ಬೇರೆ ಸಜ್ಜನರ ಉದ್ದಾರಕ್ಕೋಸ್ಕರ ಇದನ್ನು ಸಂಕ್ಷೇಪವಾಗಿ ತಿಳಿಸಿದ್ದೇನೆ'' ಎಂದು 
ಹೇಳಿದರು. ॥ ೨೬ ॥ 
ಸೂತ ಉವಾಚ 

ಶ್ರೀಗುರೋರ್ವ್ಯಾಸದೇವಸ್ಯ ಸಾಕ್ಟಾದಾನನಪಂಕಜಾತ್‌ ! 

ಕಥಾರಸಾಮೃತಂ ಹ್ಯೇತದಶೌೌಷಮನಘಂ ಪರಮ್‌ !1 ೨೭ ॥ 
ತದೇವೋಕಂ ಭವದ್ಭೋ ದ್ಯ ಭಕ್ತಿಮದ್ಭ್ಯೋ ವಿಶೇಷತಃ । 

ಪ್ರಯಾಗಂ ಸರ್ವತೀರ್ಥಾನಾಂ ಜಾನೀದ್ವಂ ಜೀವನಂ ಪರಮ್‌ ॥। ೨೮ ॥ 
ಪೋಷಣಂ ಸರ್ವಧರ್ಮಾಣಾಂ ಶೋಷಣಂ ಸಕಲಾಪದಾಮ್‌ । 
ಭೂಷಣಂ ತೀರ್ಥಕೋಟೀನಾಂ ತೋಷಣಂ ಭಕಚೇತಸಾಮ್‌ ॥ ೨೯ ॥ 
ಆಶ್ರಿತ್ಯ ಯಮಿಮಂ ಸರ್ವೇ ಸ್ವಾನರ್ಥಾನ್ಹ್ರದಯಂಗಮಾನ್‌ । 


ಅಸಾಧಯನ್‌ ಸಾಧಯಂತಿ ಸಾಧಯಿಷ್ಯಂತ್ಯಶೇಷತಃ 11೩೦ ॥ 

ಭೂಯೋಷಷಿ ತಸ್ಯ ಮಾಹಾತ್ಮ್ಯಂ ಪ್ರವಕ್ಷ್ಯಾಮೃತಿವಿಸ್ಪತಮ್‌ । 

ಯಥೋಕಂ ವ್ಯಾಸಗುರುಣಾ ಶೇಷಪ್ರೋಕಂ ನಿಬೋಧತ 1೩೧ ॥ 
. ಏವಂ ತತ್ತೀರ್ಥಮಾಹಾತ್ಮ್ಯಂ ದೃಷ್ಟ್ವಾ ಪ್ರಮುದಿತಾನನಾಃ । 

ಶಕ್ರಾದಯಃ ಸುರಾಸರ್ವೇ ಮಿಥಂ ಪ್ರೋಚುರಿದಂ ವಚಃ ॥1 ೩೨ ॥ 


ಕಿಮಸ್ಥಾಕಂ ದೇವಲೋಕೇ ಪಾತಾಲೇ ವಾ ಭುವಸಲೇ ॥ 
ಸರ್ವೇಷಪ್ಯತ್ಯೈವ ತಿಷ್ಠಾಮಃ ಕ್ಷೇತ್ರೇ ಸರ್ವೋತ್ತಮೋತ್ತಮೇ ॥1 ೩೩ ॥ 


ಅಧ್ಯಾಯ ೭ 57 


ಇತಿ ನಿಶ್ಚಿತ್ಯ ತೇ ಸರ್ವೇ ಸ್ಥಿತ್ವಾ ಸ್ಥಾನೇ ಯಥೋಚಿತೇ । 
ಆಚರನ್ನರ್ಮಕರ್ಮಾಣಿ ತಸ್ಯ ಪುಣ್ಯಾಸು ಭೂಮಿಷು 11೩೪ ॥ 
ul ಇತಿ ಸಪಮೋತಧ್ಯಾಯಃ 1 


ಸೂತರು ಹೇಳಿದರು 

ಎಲೈ ಪಾಪರಹಿತ ಯಷಿವರ್ಯರೇ। ನಮ್ಮ ಗುರುಗಳಾದ ಭಗವಾನ್‌ ಶ್ರೀವೇದವ್ಯಾಸರ 
ಮುಖಕಮಲದಿಂದ ಹೊರಹೊಮ್ಮಿದ ಈ ಪ್ರಯಾಗಕ್ಷೇತ್ರ ಕಥೆಯ ಸಾರಾಮೃತವನ್ನು ನಾನು 
ಕೇಳಿದ್ದೆ ಅದು ಸರ್ವೋತ್ತಮವಾದುದು. ॥ ೨೭ ॥ ನೀವು ಭಗವದ್ಭಕ್ತರಾದ್ದರಿಂದ ನಿಮಗೆ 
ವಿಶೇಷವಾಗಿ ಈ ಪ್ರಯಾಗದ ಮಾಹಾತ್ಮ್ಯೆಯನ್ನು ಹೇಳಿದ್ದೇನೆ. ಎಲ್ಲ ತೀರ್ಥಕ್ಷೇತ್ರಗಳಿಗೂ ಈ 
ಪ್ರಯಾಗವು ಜೀವವು ಎಂದು ತಿಳಿಯಿರಿ. ॥ ೨೮ ॥ ಇದಲ್ಲದೆ, ಈ ಕ್ಷೇತ್ರದಲ್ಲಿ ಯಜ್ಞಯಾಗಾದಿ 
ಧರ್ಮಕಾರ್ಯಗಳು ನಡೆದು ಎಲ್ಲ ಧರ್ಮಗಳ ಪೋಷಣೆಯಾಗುತ್ತದೆ ಮತ್ತು ಇದು ಎಲ್ಲ 
ಆಪತ್ತುಗಳ ನಿವಾರಕವೂ ಆಗಿದೆ. ಸಮಸ್ಪತೀರ್ಥಗಳ ಗುಂಪಿಗೇ ಅಲಂಕಾರಪ್ರಾಯವಾಗಿದೆ ಮತ್ತು 
ಭಕ್ತರ ಮನಸ್ಸಿಗೆ ಆನಂದವನ್ನುಂಟುಮಾಡುತ್ತದೆ. ॥ ೨೯ ॥ ಈ ಕ್ಷೇತ್ರವನ್ನು ಆಶ್ರಯಿಸಿ ಎಲ್ಲರೂ 
ತಮ್ಮ ಮನೋಹರವಾದ ಮನಸ್ಸಿನ ಅಪೇಕ್ಟೆಗಳನ್ನೆಲ್ಲಾ ಸಾಧಿಸಿದ್ದಾರೆ, ಈಗಲೂ ಸಾಧಿಸುತ್ತಿದ್ದಾರೆ 
ಮತ್ತುಮುಂದೆಯೂ ಸಾಧಿಸುವರು. 1೩೦ ॥ ಮತ್ತೊಮ್ಮೆ ಶ್ರೀವ್ಯಾಸರು ನನಗೆ ಉಪದೇಶಿಸಿರುವ 
ಪ್ರಕಾರ, ಅವರಿಗೆ ಶ್ರೀಶೇಷದೇವರು ಹೇಳಿದ ರೀತಿಯಲ್ಲಿವಿಸಾರವಾಗಿ ಹೇಳುವೆನು, ತಿಳಿಯಿರಿ. 
॥ ೩೧ ॥ ಈ ರೀತಿಯಾಗಿ ಈ ಪ್ರಯಾಗದ ಮಾಹಾತ್ಮ್ಯೆಯನ್ನು ಕೇಳಿ ತಿಳಿದ ಇಂದ್ರಾದಿಗಳು 
ಸಂತುಷ್ಟಾಂತಃಕರಣರಾಗಿ ಪರಸ್ಪರ ತಾವೇ ಮಾತನಾಡಿಕೊಂಡರು. ॥೩೨। ದೇವಲೋಕದಲ್ಲೇ 
ಆಗಲಿ, ಪಾತಾಳದಲ್ಲಾಗಲಿ ಮತ್ತು ಭೂಲೋಕದಲ್ಲಾಗಲೀ ನಮಗಿನ್ನೇನು ಕೆಲಸ? ಈ ಲೋಕ- 
ಗಳಲ್ಲಿದ್ದುನಾವು ಸಾಧನೆ ಮಾಡುವುದೇನಿದೆ? ಈ ಸರ್ವೋತ್ತಮವಾದ ಪ್ರಯಾಗ ಕ್ಷೇತ್ರದಲ್ಲಿಯೇ 
ಇದ್ದುಬಿಡೋಣ. 1೩೩ ॥ ಹೀಗೆಂದು ಅವರೆಲ್ಲರೂ ನಿಶ್ಚಯಿಸಿ, ಈ ಪ್ರಯಾಗದ ಪುಣ್ಯಸ್ಥಳಗಳಲ್ಲಿ 
ನೆಲೆಸಿ ತಮ್ಮತಮ್ಮ ಯೋಗ್ಯತೆಗೆ ತಕ್ಕಂತೆ ಧರ್ಮಕರ್ಮಗಳನ್ನುಆಚರಿಸುತ್ತಾ ಬಂದರು. ॥೩೪॥ 


॥ ಏಳನೆಯ ಅಧ್ಯಾಯವು ಸಮಾಪವಾಯಿತು || 


॥ ಅಥ ಅಷ್ಟಮೋನಧ್ಯಾಯಃ 11೮॥॥ 
ಯಷಯ ಊಚುಃ: 
ಸೂತ ಸೂತ ಮಹಾಬುದ್ದೇ ಕಾಸ್ತಾಃ ಕ್ಷೇತ್ರಸ್ಯ ಭೂಮಿಕಾಃ । 
ಸ್ಥಿತ್ವಾಯತ್ರಾಯಜನರ್ವೇ ಮಾಧವಂ ಭಕ್ತವತ್ತಲಮ್‌ WO 
1! ಎಂಟನೆಯ ಅಧ್ಯಾಯವು | 
ಯಷಿಗಳು ಹೇಳಿದರು-- 


ಮಹಾಬುದ್ಧಿಶಾಲಿಗಳಾದ ಸೂತರೇ, ಪ್ರಯಾಗಕ್ಷೇತ್ರದ ಯಾವ ಯಾವ ಪ್ರದೇಶ- 
ಗಳಲ್ಲಿದ್ದು ಎಲ್ಲರೂ ವೇಣೀಮಾಧವನನ್ನು ಆರಾಧನೆ ಮಾಡಿದರೋ ಅವನ್ನು ತಿಳಿಸಿ. ೧ ॥1 


ಸೂತ ಉವಾಚ 
ಶೃಣುದ್ದಂ ಮುನಯಃ ಸರ್ವೇ ತಸ್ಯ ಕ್ಷೇತ್ರಸ್ಯ ಭೂಮಿಕಾಃ ॥ 


ವೇದೀರೂಪಾ ಮಹಾಪುಣ್ಯಾಃ ಕಲ್ಪಿತಾರ್ಥವಿಧಾಯಕಾಃ 11೨॥ 
ಅಂತರ್ವೇದೀ ಮಧ್ಯವೇದೀ ಬಹಿರ್ವೆದೀತಿ ಸಾ ತ್ರಿಧಾ । 
ಕಾಮಕಲ್ಪಲತಾರೂಪಾ ಭಕ್ತಾನಾಂ ಸನಿವಾಸಿನಾಮ್‌ 11೩॥ 
ಷಟ್ಕೂಲಮಾದಿಮಂ ಕ್ಷೇತ್ರಂ ವೇಣೀಸಂಜ್ಞಂ ವಿನಿಶ್ಚಿತಮ್‌ । 
ಸಾರ್ಧಯೋಜನಮಾತ್ರಂ ತತ್ಪರಿಖಾವೇಷ್ಟನಾಕೃತಿಃ 1೪॥ 
ತನ್ನಧ್ಯೇ ವಸತಾಂ ಪುಂಸಾಂ ಕ್ಷೇತ್ರಜ್ಞಾನಂ ವಿನಾಪಿ ಚ । 

ಧರ್ಮಮಾಚರತಾಂ ಸದ್ಯಃ ಕಲ್ಲಿತಂ ಫಲಮುತ್ತಮಮ್‌ ॥ ೫ ॥ 

ಸೂತರು ಹೇಳುತಾರೆ 


ಎಲ್ಫೆ ಮುನಿವರ್ಯರೇ, ಆ ಕ್ಷೇತ್ರದ ಸಾಧನಯೋಗ್ಯವಾದ ಸ್ಥಳಗಳನ್ನು ಹೇಳುತ್ತೇನೆ ಕೇಳಿರಿ. 
ಈ ಸ್ಥಳಗಳು ಜಗುಲಿಗಳ ಆಕಾರದಲ್ಲಿವೆ. ಅವುಗಳು ಮಹಾಪುಣ್ಯಕರಗಳಾಗಿದ್ದು ತಮ್ಮಲ್ಲಿಸಾಧನೆ 
ಮಾಡುವವರಿಗೆ ಕಲ್ಲವೃಕ್ಷದಂತೆ ಅಪೇಕ್ಟಿಸಿದುದನ್ನೆಲ್ಲ! ಕೊಡುತ್ತವೆ. ॥೨ ॥1ಈ ಜಗುಲಿಗಳಲ್ಲಿ""ಅಂತ- 
ರ್ವೇದೀ(ಒಳಜಗುಲಿ), ಮಧ್ಯವೇದೀ(ಮಧ್ಯಜಗುಲಿ) ಮತ್ತು ಬಹಿರ್ವೇದೀ(ಹೊರಜಗುಲಿ)'' 
ಎಂದು ಮೂರು ವಿಧಗಳುಂಟು. ಇವುಗಳು ತಮ್ಮಲ್ಲಿ ವಾಸಮಾಡುವರಿಗೆ ಎಲ್ಲ ಅಪೇಕ್ಷೆಗಳನ್ನು 
ಕೊಡುವುವು. 11೩ ।। ಆರು ತೀರಗಳನ್ನೊಳಗೊಂಡ ಜಗುಲಿಯೇ ಮೊದಲನೆಯದು. ಇದನ್ನೇ 
""ವೇಣೀ'' ಎಂಬುದಾಗಿ ನಿಶ್ಚಯಿಸಿದ್ದಾರೆ. ಇದು ಒಂದೂವರೆ ಯೋಜನದಷ್ಟುವಿಸ್ತಾರವುಳ್ಳದ್ದು 
(ಹನ್ನೆರಡು ಮೈಲಿ). ಮತ್ತುನೀರಿನಿಂದ ಕಂದಕದಂತೆ ಸುತ್ತುವರಿಯಲ್ಪಟ್ಟಿದೆ. ॥ ೪ ॥ ಇದರ ಮಧ್ಯೆ 
ವಾಸಿಸುವವರು ಈ ಕ್ಷೇತ್ರದ ವಿಶಿಷ್ಟ ಜ್ಞಾನವನ್ನು ತಿಳಿಯದಿದ್ದರೂ ಧರ್ಮಾಚರಣೆ ಮಾಡುತ್ತಿದ್ದರೆ 
ಅವರ ಅಪೇಕ್ಷೆಗಳೆಲ್ಲವೂ ಸಿದ್ಧಿಸುವುವು. TENT 


ಯಷಯ ಊಚುಃ 


ಕ್ಷೇತ್ರಸನ್ನಿಹಿತಾ ಯೇ ಚ ತೇಷಾಮುಕಂ ಫಲಂ ತ್ವಯಾ | 
58 


ಅಧ್ಯಾಯ ೮ 59 


ದೂರಾತಮಾಗತಾ ಯೇ ಚ ವದ ತೇಷಾಂ ಫಲಂ ಕಥಮ್‌ 1 ೬ ॥ 
ಕೃಪಾಮೃತಪರಿಕ್ಷಿನ್ನಗಿರಾ ಮಧುರಯಾನಘ । 
ಪರೋಪಕ್ಕತಯೇ ನೂನಮಿಮಂ ನಿಶ್ಚಿಂಧಿ ಸಂಶಯಮ್‌ ೭ 


ಖಷಿಗಳು ಕೇಳಿದರು 

ಈ ಕ್ಷೇತ್ರದ ಸಮೀಪದಲ್ಲಿರುವವರಿಗೆ ಆಗುವ ಫಲಪ್ರಾಪ್ತಿಯ ಬಗ್ಗೆ ತಾವು ಹೇಳಿದಿರಿ. 
ದೂರದಿಂದ ಬಂದು ಸೇವೆ ಮತ್ತುಸಾಧನೆ ಮಾಡುವವರಿಗೆ ಆಗುವ ಫಲಗಳ ಬಗ್ಗೆ ವಿವರಿಸಿರಿ. 
| ೬ ॥ ತಮ್ಮ ದಯೆಯೆಂಬ ಅಮೃತದಿಂದ ತೊಯ್ದಿರುವ ಮಧುರವಾದ ಮಾತುಗಳಲ್ಲಿ 
ಪರೋಪಕಾರಾರ್ಥವಾಗಿ ಈ ಸಂಶಯವನ್ನು ಪರಿಹರಿಸಬೇಕು. ॥। ೭ ॥ 


ಸೂತ ಉವಾಚ 
ದೂರಾದುಪಗತಾ ಯೇ ಚ ವತ್ತರಾರ್ಧಾರ್ಧಮಾಸಕಮ್‌ । 
ಪಕ್ಬಾರ್ಧಸಪ್ಪಪಂಚತ್ರಿ ದಿನಮೇಕಮಿಹ ಸ್ಥಿತಾಃ Sn 
ಶ್ರದ್ಧಯಾ sಶ್ರದ್ದಯಾ ಯುಕ್ತಾ ಧನಿನೋನಧನಿನಸಥಾ । 
ತೇಷಾಮಪಿ ದದಾತ್ಯೇವ ಫಲಂ ಭಕಿಮತೋತಧಿಕಮ್‌ 1೯ ॥ 
ಅತ ಏವಾತ್ರ ದೇವಾದ್ಯಾ ಮಾಧವಪ್ರೀತಿಕಾಮ್ಯಯಾ । 
ಚಕ್ರಿರೇ ಸಾಧುಕರ್ಮಾಣಿ ತತ್ಪದಾವಿಷ್ಟಚೇತಸಃ ॥ ೧೦॥ 
ಬ್ರಹ್ಮಾ ಜ್ಞಾತ್ವಾ ಪ್ರಯಾಗಾರ್ಥಮಶ್ಚಮೇಧಾಭಿಧಂ ಮಖಮ್‌ । 
ಪ್ರಾರೇಭೇ ಪುರತಸ್ತೇಷಾಮಂತರ್ವೇದ್ಯಾಂ ಯಥಾವಿಧಿ I ೧೧॥ 
ಮಖಾರಂಭಂ ವಿಧೇರ್ಜ್ಯಾತ್ವಾ ಯಜ್ಞಾರ್ಥಂ ಕರ್ಮಸಾಕ್ಷಿಣಃ I 
ಅನಾಹೂತಾಸಮಾಹೂತಾ ಬ್ರಹ್ಮಾಂಡಾಂತರ್ಗತಾ ನರಾಃ I ೧೨ ॥ 
ಖಯಷಯೋ ದೇವತಾಸ್ತಿದ್ಧಾ ಗಂಧರ್ವಾಪರಸೋ ನಗಾಃ । 
ಭೂಚರಾಃ ಖೇಚರಾಸರ್ವೇ ಪಾತಾಲತಲಚಾರಿಣಃ I ೧೩ ॥ 
ಅಂಗಿರಃಪ್ರಮುಖಾಶ್ಚಾನ್ಯೇ ಸಪತ್ನೀಕಾಸ್ಪಪುತ್ರಕಾಃ | 
ಜಾತಹರ್ಷ್ಪಾಸಮಾಜಗ್ಗುರ್ಬ್ಯಹ್ನಯಜ್ಞದಿದ್ದಕ್ಷಯಾ ॥1 ೧೪ ॥ 
ಆದೌ ಬ್ರಹ್ಮಾದಯೋ ದೇವಾಃ ಲಾಂಗಲೇನ ಮಹೀತಲಮ್‌ । 
ಸೌವರ್ಣೇನ ವಿಸಂಶೋಧ್ಯ ತತ್ರ ವೇದೀಮಚೀಕರನ್‌ ॥1 ೧೫ ॥ 
ಆದರ್ಶತಲಭೂತಾಯಾಂ ವರ್ತುಲಾಯಾಂ ಸಮಂತತಃ | 
ವೇದ್ಯಾಂ ಮಂಟಪಮತ್ಯುಚ್ಚಂ ವ್ಯಧತ್ತ ಯಜುದಾರುಭಿಃ I ೧೬ ॥ 
ಉಪಯುಕಾನಿ ಪಾತ್ರಾಣಿ ನಾನಾಸಂಸ್ಥಾನಿ ಸರ್ವತಃ । 
ಪಲಾಶೋದುಂಬರೋತ್ಸಾನಿ ವೈಕಂಕತಭವಾನಿ ಚ 11 ೧೭ ॥ 


ಖಾದಿರಾಣಿ ತಥಾನ್ಯಾನಿ ಯಥಾಮಾನಂ ಯಥಾವಿಲಮ್‌ ।ಟ 
ಕಾರಯಿತ್ವಾಥ ವಿಧಿನಾ ಸರ್ವಾಣಿ ಸಮಸಾದಯನ್‌ HW ೧೮ ॥ 


ಪ್ರಯಾಗಮಾಹಾತ್ಮ್ಯಮ್‌ 


ಸೌವರ್ಣೌ ರತ್ನಖಚಿತ್‌ ನವರತ್ನಪ್ರಪೂರಿತೌ । 

ವಟಸ್ಯ ದಕ್ಷಿಣೇ ಭಾಗೇ ಸಂಸ್ಥಾಪ್ಯ ಕಲಶ್‌ ತತಃ W OF ॥ 
ಗಾಯತ್ರೀ ದಕ್ಷಿಣೇ ಭಾಗೇ ಸಾವಿತ್ರೀ ಚೋತ್ತರೇ ಸ್ಥಿತಾ । 
ತಯೋರ್ಮಧ್ಯಗತೋ ಬ್ರಹ್ಮಾ ಚಕಾರಾರಂಭಮಂಗಲಮ್‌ ॥ ೨೦ ॥ 
ತತೋ ಯಜ್ಞೇ ಸಮೇತಾನಾಂ ವಿಪ್ರಾಣಾಂ ಖತ್ಚಿಜಾಂ ತಥಾ | 


ಯಥಾಧಿಕಾರಂ ಸರ್ವೇಷಾಂ ಪಾದಕ್ಷಾಲನಮಾಚರತ್‌ HW ೨೧॥ 
ಸಂಪೂಜ್ಯ ವಸ್ತ್ರಭೂಪಾದ್ಯೆ ಲರ್ದಿವ್ಯಸ್ತ್ರಗನುಲೇಪನೈಃ । 

ಪ್ರಾರ್ಥಯಾಮಾಸ ಧರ್ಮಾತ್ಮಾ ಯಜ್ಞಷಾಡ್ಗುಣ್ಯಹೇತವೇ 1 ೨೨ ॥ 
ಭೋ ! ಭೋ ! ತಪೋಧನಾಃ ಶ್ರೇಷ್ಠಾ: ಸಾಕ್ಷಾನ್ನಾಧವರೂಪಿಣಃ | 

ಅಸ್ಯ ಯಜ್ಞಸ್ಯ ಷಾಡುಣ್ಯಂ ಯಥಾ ಸ್ಯಾತ್ಕುರುತಾಶು ತತ್‌ I ೨೩ ॥॥ 
ಏವಂ ಪೂಜ್ಯಾರ್ಥಿತಾ ವಿಪ್ರಾಃ ಪ್ರಹೃಷ್ಟಾ ಯಜ್ಞಕರ್ಮಣಿ । 
ಖಗ್ಯಜುಸ್ಥಾಮಸಂಭೂತಾನ್ವೇದಮಂತ್ರಾನ್ವವಾಶಿರೇ Wl ೨೪ ॥ 
ಸರ್ವೇ ಲಕ್ಷಣಸಂಪನ್ನಾಃ ಸರ್ವೋಪಸ್ಥರಸಂಯುತಾಃ । 

ದೇವರ್ಷಿಸಂವ್ಯತಾ ಸಾ ಸತುಧರ್ಮೇವಾಬಭ್‌ ತಥಾ 11 ೨೫ ॥ 
ಸರ್ವಾಂಗೋಪಾಂಗಸಂಯುಕ್ತಂ ಸರ್ವಲಕ್ಷಣಲಕ್ಕಿತಮ್‌ । 
ಭ್ರಾಮಯಿತ್ಯಾಶ್ವರಾಜಂ ತಂ ಸಮಾಲಭತ ಧರ್ಮವಿತ್‌ ॥ ೨೬ ॥ 
ತಿಷ್ಠಂತೋ ಪ್ರಾಗುದಗ್ಗಕ್ತಾ ಯತ್ನಿಜೋಧ್ವರ್ಯವಾದಯಃ | 

ಸ್ರುಗ್ಗತಾನಿ ಹವೀಂಷ್ಯಗ್ಗೌ ಸಶರೇ ಜುಹುವುಃ ಕ್ರಮಾತ್‌ 11 ೨೭ ॥ 
ರುಜ್ಜೀಃ ಕರಿಕರಾಕಾರಾ ಆಜ್ಯಧಾರಾಃ ಸಮಂತತಃ । 

ದೀಪ್ಪವಹ್ನಿಷು ಕುಂಡೇಷು ವೇದಮಂತೆ ಕೈರಜೋಹವೀತ್‌ 1೨೮ ॥ 
ಪಯೋದಧಿಫ್ಯತಕೌದ್ರಕುಲ್ಯಾಃ ಸ್ನಾದುತರಾಃ ಶುಚೀಃ । 

ನಿರ್ಮಮೇ ಯತ್ರ ಪಾನೇನ ಸರ್ವೇ ತೃಪ್ತಾ ಬಭೂವಿರೇ ॥ ೨೯ ॥ 
ಯಥಾಕಾಲಂ ಯಥಾದೇಶಂ ಯಥಾಮಂತೆ ಕ್ರೈರ್ಯಥಾರ್ತ್ವಿಜಮ್‌ | 
ಯಥಾದಕ್ಷಿಣಮಾರಬ್ಬಂ ಮಖರಾಜಂ ಸಮಾಪಯೇತ್‌ 11೩೦ ॥ 
ತಸ್ಮಿನ್ನವಸರೇ ತತ್ರ ಮಾಧವೋ ಲಲಿತಂ ವಪುಃ । 

ದರ್ಶಯಾಮಾಸ ಯಜ್ಞಾಂತೇ ಬ್ರಹ್ಮಣೇ ಯಜ್ಞಕಾರಿಣೇ 1೩೧ ॥ 
ಪ್ರಸನ್ನವದನಾಂಭೋಜಂ ಪದ್ಧಗರ್ಭಾರುಣೇಕ್ಷಣಮ್‌ I 
ಇಂದೀವರದಲಶ್ಯಾಮಂ ಶಂಖಚಕ್ರಗದಾಬ್ದಯುಕ್‌ ॥ ೩೨ ॥ 


ವಿಕಸತ್ಯಂಜಕಿಂಜಲೃಪೀತಕೌಶೇಯಭೂಷಿತಮ್‌ I 
ಕಾಂಚೀಗುಣಲಸಚ್ಛೋಣಿಭಕಸ್ಪಾಂತಾಬ್ದವಿಷರಮ್‌ Il ೩೩ ॥ 


ಅಧ್ಯಾಯ ೮ 61 
ಗುಂಜದ್ದಿಧೇಫಕಲಯಾ ಸಂವೀತಂ ವನಮಾಲಯಾ । 


ಪರಾರ್ಫ್ಯಹಾರ ವಲಯಕಿರೀಟಾಂಗದನೂಪುರಮ್‌ । 11 ೩೪ ॥ 
ಶ್ರೀವತ್ಸವಕ್ಟಸಂ ರಾಜತ್ಕೌಸುಭಾಶೋಭಿಕಂಧರಮ್‌ । 
ಪ್ರೇಕ್ಷಣೀಯತಮಂ ಶಾಂತಂ ಪರಮಾನಂದಚಿದ್ದನಮ್‌ I ೩೫ ॥ 
ಅವೇಕ್ಸ್ಯ ರೂಪಂ ತಚ್ಛಾಂತಂ ಸರ್ವಲೋಕನಮಸ್ಯತಮ್‌ । 
ಪ್ರಜಾಪತಿರಥಾಸೌಷೀದುತ್ಲಿತಸಭಯಾ ಸಹ 11೩೬ ॥ 
ಸೂತರು ಹೇಳಿದರು 


ದೂರದೂರದಿಂದ ಬಂದು ಸಂವತ್ಸರ, ಅರ್ಧಸಂವತ್ತರ, ತಿಂಗಳು, ಪಕ್ಷ, ವಾರ, ಐದು 
ದಿವಸಗಳು, ಮೂರು ದಿವಸಗಳು ಮತ್ತುಒಂದು ದಿನವಾಗಲೀ ಇಲ್ಲಿಇದ್ದುಸೇವಾ ಸಾಧನೆಗಳನ್ನು 
ಶ್ರದ್ದೆಯಿಂದ ಮಾಡಿದರೆ, ಅಥವಾ ಅಲ್ಪಶ್ರದ್ಧೆಯಿಂದ ಮಾಡಿದರೂ ಧನಿಕರೇ ಆಗಿರಲಿ, ಬಡವರೇ 
ಆಗಿರಲಿ ಎಲ್ಲರಿಗೂ ಶ್ರೀಮಾಧವನು ಫಲವನ್ನು ಕೊಡುವನು. ಇಲ್ಲಿ ಭಕಿಶ್ರದ್ಧೆಗಳೇ ಮುಖ್ಯ 
ವಾದವುಗಳು. ॥ ೮-೯ ॥ ಆದ್ದರಿಂದಲೇ ದೇವಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀಲಕ್ಷ್ಮೀ- 
ಪತಿಯ ಪ್ರೀತಿಗಾಗಿ ಅವನ ಪಾದಗಳಲ್ಲಿಯೇ ಆಸಕ್ತರಾಗಿ ವಿಹಿತವಾದ ಕರ್ಮಗಳನ್ನುಮಾಡಿದರು. 
॥ ೧೦ ॥ ಪ್ರಯಾಗ ಪದದ ಅರ್ಥವನ್ನು ಗ್ರಹಿಸಿದ ಬ್ರಹ್ಮದೇವರು ಆ ದೇವತೆಗಳ ಎದುರಿಗೆ 
ಪ್ರಯಾಗದ ಮಧ್ಯವೇದಿಕೆಯಲ್ಲಿ ಅಶ್ವಮೇಧಯಾಗವನ್ನು ಮಾಡಲು ಪ್ರಾರಂಭ ಮಾಡಿದರು. 
॥ ೧೧ ॥ ಬ್ರಹ್ಮದೇವರಿಂದ ನಡೆಸಲ್ಪಡುವ ಈ ಯಜ್ಞವನ್ನುನೋಡುವ ಉತ್ಸಾಹದಿಂದ ಕರ್ಮಕ್ಕೆ 
ಸಾಕ್ಷಿರೂಪರಾದ ಕರ್ಮದೇವತೆಗಳೂ ಇಡೀ ಬ್ರಹ್ಮಾಂಡದಲ್ಲಿರುವ ಆಹ್ವಾನವಿದ್ದಮತ್ತುಇಲ್ಲದಿದ್ದ 
ಮನುಷ್ಯರೆಲ್ಲರೂ, ಯಷಿಗಳೂ, ದೇವತೆಗಳೂ, ಸಿದ್ದರೂ, ಗಂಧರ್ವರೂ ಮತ್ತುಭೂಮಿಯಲ್ಲಿ 
ಆಕಾಶದಲ್ಲಿ ಮತ್ತು ಪಾತಾಳದಲ್ಲಿ ಸಂಚರಿಸುವ ಎಲ್ಲರೂ, ಅಂಗೀರಸರೇ ಮೊದಲಾದವರು 
ಸಪತ್ನೀಕರಾಗಿ ಹರ್ಷದಿಂದ ಪ್ರಯಾಗಕ್ಷೇತ್ರದಲ್ಲಿಬಂದು ಕಲೆತರು. ॥ ೧೨-೧೪ ॥ ಪ್ರಾರಂಭದಲ್ಲಿ 
ಬ್ರಹ್ಮಾದಿದೇವತೆಗಳು ಬಂಗಾರದ ನೇಗಿಲಿನಿಂದ ಭೂಮಿಯನ್ನು ಚೆನ್ನಾಗಿ ಶೋಧಿಸಿ ವೇದಿಕೆಯನ್ನು 
ನಿರ್ಮಿಸಿದರು. ಅನಂತರ ಕನ್ನಡಿಯಂತೆ ಹೊಳೆಯುತ್ತಿದ್ದ ವೃತ್ತಾಕಾರದ ವೇದಿಕೆಯಲ್ಲಿನೇರವಾಗಿ- 
ರುವ ಗಳಗಳಿಂದ ಅತಿ ಎತ್ತರವಾದ ಮಂಟಪವೊಂದನ್ನು ನಿರ್ಮಿಸಿದರು. ॥ ೧೫-೧೬ ॥ ಬೇಕಾ- 
ಗಿರುವ ನಾನಾವಿಧ ಪಾತ್ರೆಗಳನ್ನು ಆಯಾಯಾ ಸ್ಥಾನಗಳಲ್ಲಿರಿಸಿದರು. ಮುತ್ತಿಗ, ಅತ್ರಿ ಅಶ್ವತ್ಥ 
ಖಾದಿರ (ಕಗ್ಗಲೀಮರದ ಚಕ್ಕೆ) ವೈಕಂಕತ (ಹುಳಿಬೇಲದ ಮರದ ಚಕ್ಕೆ) ಇವುಗಳನ್ನು ತಂದು 
ವಿಧಿಪೂರ್ವಕವಾಗಿ ಅವುಗಳನ್ನು ಕತ್ತರಿಸಿ ಎಷ್ಟು ಬೇಕೋ ಅಷ್ಟು ಸಂಖ್ಯೆಯಲ್ಲಿ ಇವುಗಳನ್ನು 
ಸೇರಿಸಿಟ್ಟಿದ್ದರು. ॥ ೧೭-೧೮ ॥ ವಟವೃಕ್ಷದ ಬಲಭಾಗದಲ್ಲಿ ರತ್ನಖಚಿತವಾದ ಮತ್ತು ನವರತ್ನ- 
ಗಳಿಂದ ತುಂಬಿದ್ದ ಎರಡು ಕಲಶಗಳನ್ನಿಡಲಾಯಿತು. ॥॥ ೧೯ ॥। ಯಜ್ಞದಲ್ಲಿ ಆರಂಭಿಸುವ 
ಪುಣ್ಯಾಹದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತಿರುವ ಬ್ರಹ್ಮದೇವರ ಬಲಭಾಗದಲ್ಲಿಗಾಯತ್ರೀ- 
ದೇವಿಯೂ, ಎಡಭಾಗದಲ್ಲಿಸಾವಿತ್ರೀದೇವಿಯೂ ಇದ್ದುನಡುವೆ ಬ್ರಹ್ಮದೇವರು ಶೋಭಾಯ- 
ಮಾನರಾಗಿದ್ದರು. ॥ ೨೦ ॥ ಆಗ, ಯಜ್ಞದಲ್ಲಿ ಮಂಡಿಸಿರತಕ್ಕ ಬ್ರಾಹ್ಮಣರ, ಯತ್ವಿಜರ ಅನ್ಯಾನ್ಯ 
ಅಧಿಕಾರಗಳಲ್ಲಿನಿಯೋಜಿತರಾಗಿದ್ದವರ ಕಾಲುಗಳನ್ನು ಶ್ರೀಬ್ರಹ್ನದೇವರು ತೊಳೆದು ಅವರೆಲ್ಲ- 
ರನ್ನೂ ವಸ್ತ್ರ, ಆಭರಣ, ದಿವ್ಯವಾಗಿರತಕ್ಕ ಹೂಮಾಲೆಗಳು ಮತ್ತು ಗಂಧ ಇವುಗಳಿಂದ ಸತ್ಕರಿಸಿ 


ಐ ಪ್ರಯಾಗಮಾಹಾತ್ಮ್ಯಮ್‌ 


ಅವರುಗಳನ್ನು ಯಜ್ಞದ ಪೂರ್ಣತೆಗಾಗಿ ಬ್ರಹ್ಮದೇವರು ಪ್ರಾರ್ಥಿಸಿದರು. ॥ ೨೧-೨೨ ॥ 
""ತಪೋಧನರಾದ ಶೇಷ್ಟರೇ, ಸಾಕ್ಟಾತ್‌ ಮಾಧವ ಪ್ರತಿಮಾರೂಪರೇ, ಈ ಯಜ್ಞದ ಸಾರ್ಥಕ್ಕ 
ಬರಲು ಏನು ಮಾಡಬೇಕೋ ಹಾಗೆ ಮಾಡಿರಿ'' ಹೀಗೆಂದು ಹೇಳಿ ಅವರುಗಳನ್ನು ಪೂಜಾ 
ಮಾಡಿದರು. ಇದರಿಂದ ಸಂತುಷ್ಟರಾದ ಬ್ರಾಹ್ಮಣರು ಯಕ್‌, ಯಜುಸ್‌ ಮತ್ತುಸಾಮ ವೇದ- 
ಮಂತ್ರಗಳನ್ನು ಘೋಷಿಸಿದರು. ॥ ೨೩-೨೪ ॥ ಈ ಯಜ್ಞಶಾಲೆಯು ಎಲ್ಲ ಬಗೆಯ ಲಕ್ಷಣ- 
ಗಳಿಂದ ಕೂಡಿದ್ದುಎಲ್ಲಬಗೆಯ ಯಾಜ್ಞೀಯ ಪದಾರ್ಥಗಳಿಂದ ಕೂಡಿದ್ದಾಗಿ ದೇವಸಭೆಯಾದ 
ಸುಧರ್ಮಸಭೆಯಂತೆ ಕಂಗೊಳಿಸಿತು. ॥। ೨೫ ॥॥ ವೇದವಿಹಿತ ಧರ್ಮಗಳ ಸೂಕ್ಷ್ಮವನ್ನು ಬಲ್ಲ 
ಬ್ರಹ್ಮದೇವರು ಎಲ್ಲ ಲಕ್ಷಣಗಳಿಂದ ಕಂಗೊಳಿಸುತ್ತಿದ್ದ ಅಶ್ವರಾಜನನ್ನು ಸಂಚಾರ ಮಾಡಿಸಿ ನಂತರ 
ಬಲಿಕೊಟ್ಟರು. ॥ ೨೬ 1॥ ಅಧ್ವರ್ಯವೇ ಮೊದಲಾದ ಖತ್ತಿಜರು ಪೂರ್ವಾಭಿಮುಖವಾಗಿ 
ಮತ್ತು ಉತ್ತರಾಭಿಮುಖವಾಗಿ ನಿಂತು ಬಾಣದ ಆಕಾರದಲ್ಲಿರುವ ಸ್ರುಕ್‌ಗಳಲ್ಲಿರುವ ಹವಿಸ್ಸನ್ನು 
ಜ್ವಲಿಸುತಿರುವ ಅಗ್ನಿಯಲ್ಲಿ ಕ್ರಮವಾಗಿ ಹೋಮಮಾಡಿದರು. ॥। ೨೭ ॥ ಸರಳವಾದ ಆನೆಯ 
ಸೊಂಡಿಲನ್ನು ಹೋಲುವಂತೆ ಸುರಿಯುತ್ತಿರುವ ಆಕಳ ತುಪ್ಪದಿಂದ ಎಲ್ಲೆಡೆಯೂ ಧಗ್ಗನೆ 
ಉರಿಯುತ್ತಿರುವ ಅಗ್ನಿಯುಳ್ಳ ಅನೇಕ ಅಗ್ನಿಕುಂಡಗಳಲ್ಲಿ ವೇದಮಂತ್ರಗಳಿಂದ ಹೋಮ 
ಮಾಡಿದರು. 1೨೮ ॥ ಅತಿಮಧುರವಾಗಿಯೂ ಶುಚಿಯಾಗಿಯೂ ಇರುವ ಹಾಲು, ಮೊಸರು, 
ತುಪ್ಪಮತ್ತು ಜೇನುತುಪ್ಪಇವುಗಳ ಕಾಲುವೆಗಳನ್ನು ಹರಿಸಿದರು. ಇವುಗಳ ಪಾನದಿಂದ ಎಲ್ಲರೂ 
ತೃಪ್ತರಾದರು. ॥ ೨೯ ॥ ವಿಧ್ಯುಕವಾದ ಕಾಲಗಳಲ್ಲಿ, ವಿಧ್ಯುಕ್ತ ದೇವತೆಗಳನ್ನು ಆರಾಧಿಸಿ ವಿಧ್ಯುಕ್ತ 
ಮಂತ್ರಗಳನ್ನು ಉಚ್ಚರಿಸಿ, ವಿಧ್ಯುಕ್ತವಾಗಿ ನಿಯಮಿತರಾದ ಯತ್ವಿಜರನ್ನುಯಥೋಚಿತ ದಕ್ಷಿಣಾದಿ- 
ಗಳಿಂದ ತೃಪಿಪಡಿಸುತ್ತಾ ಈ ಶ್ರೇಷ್ಠವಾದ ಅಶ್ವಮೇಧ ಯಾಗವು ಯಾವ ರೀತಿ ಪ್ರಾರಂಭ- 
ವಾಯಿತೋ ಅದೇ ರೀತಿ ಪರಿಸಮಾಪಿಗೊಳಿಸಿದರು. ॥1೩೦॥॥ ಈ ಸಮಯದಲ್ಲಿಸರಿಯಾಗಿ ಅಲ್ಲಿ 
ಶ್ರೀ ಮಾಧವದೇವರು ತನ್ನಮಧುರವಾದ ರೂಪವನ್ನುಯಜ್ಞಕರ್ತೃವಾದ ಬ್ರಹ್ಮದೇವರಿಗೆ ದರ್ಶನ 
ಮಾಡಿಸಿದರು. ॥॥೩೧ ॥ ಈ ಮಾಧವದೇವರ ರೂಪ ಈ ರೀತಿಯಾಗಿತ್ತು 


ಅವರ ಮುಖಕಮಲವು ಹರ್ಷಯುಕವಾಗಿತ್ತು ಅರಳಿದ ಕಮಲದ ಹೂವಿನ ಮಧ್ಯದಂತೆ 
ಕಂಗೊಳಿಸುವ ಕೆಂಪು ಬಣ್ಣದ ನೇತ್ರಗಳು, ದೇಹವು ಕನ್ನೈದಿಲೆಯಂತೆ ಕಾಂತಿಯುಕ್ತವಾಗಿ 
ಬೆಳಗುತ್ತಿದ್ದುಶಂಖ, ಚಕ್ರ, ಗದೆ, ಕಮಲದ ಹೂವುಗಳನ್ನುಧಾರಣೆ ಮಾಡಿದ ನಾಲ್ಕು ಹಸಗಳ್ಳುಳ್ಳದ್ದು 
ಆಗಿತ್ತು ॥। ೩೨ ॥ ಅರಳಿದ ಕಮಲದ ಮಧ್ಯೆಯಿರುವ ಪರಾಗದಂತೆ ಹಳದಿಯ ಬಣ್ಣದ ರೇಶ್ಮೆ 
ವಸ್ತ್ರವನ್ನು ಧರಿಸಿದ, ಬಂಗಾರದ ನಡುಪಟ್ಟಿಯಿಂದ ಶೋಭಿಸುತ್ತಿರುವಶ್ರೋಣಿಯಿಂದ (ನಿತಂಬ) 
ಕೂಡಿದ, ಭಕ್ತರ ಹೃದಯಕಮಲವೆಂಬ ಆಸನವುಳ್ಳ, ॥ ೩೩ ।। ರೀಂಕರಿಸುತ್ತಾ ಮಕರಂದ 
ಪಾನಕ್ಕಾಗಿ ಸರ್ಶಿಸುತಿರುವ ಭ್ರಮರಗಳುಳ್ಳ ವನಮಾಲೆಯಿಂದ ವಿಭೂಷಿತವಾದ, ಅತ್ಯಂತ 
ಬೆಲೆಬಾಳುವ ನವರತ್ನ ಹಾರ, ಬಳಿಗಳು, ಕಿರೀಟ, ಬಾಹುಪುರಿ ಮತ್ತುಕಾಲಂದಿಗೆ ಇವುಗಳನ್ನು 
ಧರಿಸಿರುವ, ॥ ೩೪ ॥ ಸಾಕ್ಟಾತ್‌ ಶ್ರೀ ಲಕ್ಷ್ಮೀ €ದೇವಿಯ ಚಿಹ್ನೆಯಾದ ಶ್ರೀವತ್ತಲಾಂಛನವುಳ್ಳ 
ವಕ್ಚಸ್ಥಳವುಳ್ಳ, ಪ್ರಕಾಶಮಾನವಾದ ಕೌಸ್ತುಭರತ್ನದಿಂದ ಶೋಭಿಸುತ್ತಿರುವ ಕಂಠವುಳ್ಳ, ಅತ್ಯಂತವಾಗಿ 
ನೋಡಲು ಯೋಗ್ಯವಾಗಿರುವ, ಶಾಂತವಾದ ಮತ್ತು ಜ್ಞಾನಾನಂದಾದಿ ಸಾರಸ್ವರೂಪ 
ಶರೀರವುಳ್ಳ, 1೩೫ ।। ಮತ್ತುಎಲ್ಲರಿಂದಲೂ ನಮಸ್ಕಾರ ಮಾಡಿಸಿಕೊಳ್ಳುತಿರುವ ಆ ಶ್ರೀವೇಣೀ- 
ಮಾಧವದೇವರ ರೂಪವನ್ನು ದರ್ಶನ ಮಾಡಿದ ಕೂಡಲೇ ಶ್ರೀಬ್ರಹ್ಮದೇವರು ಸಭೆಯಲ್ಲಿದ್ದ 
ವರೊಡನೆ ಎದ್ದುಪರಮಾತ್ಮನನ್ನುಸ್ತೋತ್ರ ಮಾಡಿದರು. ೩೬ ॥ 


ಅಧ್ಯಾಯ ೮ 


ಶ್ರೀ ಬ್ರಹ್ಮೋವಾಚ-- 
ಇದಂ ವಪುಸ್ತೇ ಲಲಿತಂ ಮನೋಹರಂ 


ಚತುರ್ಭುಜಂ ಶ್ಯಾಮಲಕುಂತಲಾವೃತಮ್‌ | 
ನಾತಃ ಪರಂ ಸರ್ವಸುಖಸ್ಕ ಸಾಧನಂ 

ಪಶ್ಯೇ ಪ್ರಭೋ ಮಾಧವ ವಿಶ್ವಮಂಡಲೇ 11 ೩೭ ॥ 
ಪರಂ ಪರಾಣಾಮಮೃತಂ ಪುರಾಣಂ 

ಪಾರಂ ಪರಂ ವಿಷ್ಣುಮನಂತವೀರ್ಯಮ್‌ | 
ನಮಾಮಿ ನಿತ್ಯಂ ಪುರುಷಂ ಪ್ರಧಾನಂ 

ಹವಿರ್ಭುಜಂ ಯಜ್ಞಫಲಪ್ರದಂ ತ್ವಾಮ್‌ i ೩೮ ॥॥ 
ತವೈವ ಭೀತ್ಯಾ ಪವನೋನುವಾತಿ 

ತವೈವ ಭೀತ್ಯಾ ತಪತೀಹ ಭಾಸ್ಟಾನ್‌ । 
ತವೈವ ಭೀತ್ಯಾ ಜಲಭುಜರುಸ್ತ್ವಾಂ- 

ತವೈವ ಭೀತ್ಯಾ ಭಗಣೋ ವಿಭಾತಿ 1 ೩೯ un 
ತವೈವ ಭೀತ್ಕ್ಯೌಷಧಯೋ ಲತಾಶ್ಚ 

ವನಸ್ತತಿಪ್ರಾಥಮಿಕಾಸಥಾ ತೇ ॥ 
ಸ್ವೇ ಸ್ವೇ ಚ ಕಾಲೇ ಫಲಪುಷ್ಪಸಂಗಂ 

ವ್ರಜಂತ್ಯಧೀನಾಸಕಲಾ ನಿಯಂತುಃ ॥ ೪೦ ॥ 
ತವೈವ ಭೀತ್ಯಾ ಸರಿತಃ ಸ್ರವಂತಿ 

ನಾತಿಕ್ರಮಂತ್ಯಂಬುಧಯೋ ಹಿ ವೇಲಾಮ್‌ । 
ತವೈವ ಭೀತ್ಯಾ ಹುತಭುಕ್ಷಮಿಂಧೇ 

ವನಾಭ್ಯುಪೇತಾಪಿ ನ ಮಜ್ಜತೇ ಭೂಃ 11 ೪೧ ॥ 
ನಭೋ ದದಾತಿ ದ್ಯುಸದಾಂ ಪದಂ ಯತ್‌- 

ತವೈವ ಭೀತ್ಯಾ ಸಮಯಾತ್ಮಕಸ್ಯ ಚ । 
ಚರಾಚರಂ ಯಸ್ಕ ವಶೇಪಸ್ತಿ ನಿತ್ಯಂ 


ಮುಕಿಪ್ರದಂ ತ್ವಾಮಹಮಾನತೋಶಸ್ಥಿ ॥॥ ೪೨ ॥ 
ಸುತ್ತೇತ್ಸಂ ಪತಿತಂ ಪಾದೇ ಪ್ರಜಾಪತಿಮಕಲ್ಲಷಮ್‌ । 
ಕರಾಭ್ಯಾಂ ತಂ ಸಮುತ್ನಾಯ ಪರಿಷ್ಟಜ್ಯೇದಮಬ್ರವೀತ್‌ 1 ೪೩ ॥ 


ಬ್ರಹ್ಮದೇವರು ಹೇಳಿದರು 

ಎಲೈ ಭಗವಂತನೇ! ನಿನ್ನ ಶರೀರವು ಸುಕೋಮಲವಾಗಿಯೂ ಮನಸಿಗೆ ಆಕರ್ಷಣೀ- 
ಯವೂ, ಅಲ್ಲದೆ ನಾಲ್ಕು ಭುಜವುಳ್ಳದ್ದಾಗಿ ಇದೆ. ನಿನ್ನಶಿರಸ್ಸುಕಪ್ಪಾದ ಕೂದಲಿನಿಂದ ಕೂಡಿದುದು. 
ಇಂತಹ ನಿನ್ನ ರೂಪವನ್ನು ನೋಡಿದ್ದಾಯಿತು. ಇದಕ್ಕಿಂತ ಹೆಚ್ಚಿನದಾದ ಸರ್ವಸುಖಕ್ಕೂ 
ಕಾರಣವಾದ ಬೇರೆ ಯಾವುದನ್ನೂ ಈ ಪ್ರಪಂಚದಲ್ಲಿಯೇ ನೋಡಲಾರೆನು ॥ ೩೭ ॥ ನೀನು 


64 ಪ್ರಯಾಗಮಾಹಾತ್ಮ್ಯಮ್‌ 


ಉತ್ತಮರಿಗಿಂತ ಉತ್ತಮನು-ಸರ್ವೋತಮನು, ನಾಶವಿಲ್ಲದೆ ಇರುವವನು, ಪುರಾಣಪುರುಷನು, 
ಈ ಸಂಸಾರ ಸಮುದ್ರವನ್ನು ದಾಟಿಸುವವನು, ವಿಷ್ಣುವು, ಅನಂತವೀರ್ಯನು, ನಿತ್ಯನು, ಪ್ರಧಾನ 
ಪುರುಷನು, ಈ ಯಜ್ಞ ಮತ್ತು ಸಕಲವಿಧವಾದ ಯಜ್ಞ ಹವಿಸ್ಸನ್ನು ಸ್ವೀಕಾರ ಮಾಡುವವನೂ 
ಯಜ್ಞದ ಫಲವನ್ನುಕರುಣಿಸುವವರಾದ ಶ್ರೀಮಾಧವದೇವನೇ! ನಿನಗೆ ನಮಸ್ಕಾರಗಳು. (ವಾಯು 
ಬ್ರಹ್ಮಾದಿಗಳೂ, ಉತ್ತಮರಾದ ದೇವತೆಗಳಾದರೂ ಅವರು ಕ್ಷರಪುರುಷರು. ಅಂದರೆ ನಾಶ- 
ವುಳ್ಳವರು. ಇವರಿಗಿಂತಲೂ ಉತ್ತಮಳಾದ ಶ್ರೀರಮಾದೇವಿಯು ಅಕ್ಟರಪುರುಷಳಾಗಿದ್ದು'“ಪರಾ'' 
ಎಂದು ವೇದಶಾಸ್ತ್ರಾದಿಗಳಲ್ಲಿ ಕರೆಯಲ್ಪಟ್ಟಿದ್ದಾಳೆ. ಈ ಕ್ಷರಾಕ್ಷರಪುರುಷರ ದಶೆಯಿಂದ ಅತ್ಯಂತ 
ಉತ್ತಮನಾಗಿ ಉತ್ತಮೋತ್ತಮನಾಗಿರುವ ಪರಮಾತ್ಮನು ಉತ್ತಮ ಪುರುಷನೆಂದು, ಪರನೆಂದೂ 
ವೇದಗಳಲ್ಲಿಹೇಳಲ್ಪಟ್ಟಿದೆ. ಆದ್ದರಿಂದ ಪರರಿಗೂ ಪರನು-ಸರ್ವೊೋತ್ತಮನು. ಪ್ರಳಯಕಾಲದಲ್ಲಿ 
ಭಗವಂತನ ಅತಿಸಾಮೀಪ್ಯರೂಪ ಲಯವನ್ನು ಹೊಂದಿದ ಶ್ರೀಲಕ್ಷ್ಮೀದೇವಿಯು ಸೃಷ್ಟಿಕಾಲದಲ್ಲಿ 
ಒಂದಂಶದಿಂದ ಬಂದು ಜಗತಿನ ಸೃಷ್ಟಿಕಾರ್ಯದಲ್ಲಿಆಸಕಳಾಗುತಾಳಿ. ಇದೇ ಅವಳಿಗೆ ಸೃಷ್ಟಿಎಂದು 
ಮಹಾಭಾರತತಾತ್ತರ್ಯನಿರ್ಣಯದ ಒಂದನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಈ ದೃಷ್ಟಿಯಿಂದ 
ನಾಶರಹಿತಳಾಗಿ ನಿತ್ಯಳಾಗಿದ್ದರೂ ಪರಮಾತ್ಮನಿಗೆ ಸಲ್ಲತಕ್ಕ ಸ್ವತಂತ್ರ ನಿತ್ಯತ್ವವು ಶ್ರೀಲಕ್ಷ್ಮೀದೇವಿಗಿಲ್ಲ, 
ಅವಳಿಗಿರುವ ನಿತ್ಯತ್ವವು ಪರಮಾತ್ಮನ ಆಧೀನ್ಯಕ್ಕೂ, ಅನುಗ್ರಹಕ್ಕೂ ಒಳಪಟ್ಟದ್ದು. ತ್ತೈಕಾಲಿಕಾ- 
ಬಾಧಿತವಾದ ಸ್ವಾತಂತ್ರ್ಯವೂ ನಿತ್ಯತ್ವವೂ ಶ್ರೀಹರಿಗೆ ಒಬ್ಬನಿಗೇ ಇರತಕ್ಕ ವಿಶಿಷ್ಟಗುಣ. ಆದ್ದರಿಂದ 
ಮರಣವಿಲ್ಲದಿರುವುದರಿಂದ ಅಮೃತನು, ಶ್ರೀಹರಿಯು ಅನಾದಿಕಾಲದಿಂದ ಇರುವುದರಿಂದ 
ಸನಾತನನು. ಈ ಸಂಸಾರವೆಂಬ (ಪರಂ) ಸಮುದ್ರವನ್ನು ದಾಟಿಸುವುದರಿಂದ ಪಾರನೆಂದು 
ಕರೆಯಲ್ಪಟ್ಟವನು. ದೇಶತಃ ಕಾಲತಃ ಎಲ್ಲೆಡೆಯೂ ಎಲ್ಲ ಕಾಲದಲ್ಲಿಯೂ ವ್ಯಾಪ್ತಿಯುಳ್ಳ- 
ವನಾದುದರಿಂದ ಶಾಸ್ತ್ರಗಳಲ್ಲಿ" 'ವಿಷ್ಣು''ಎಂದು ಕರೆಯಲ್ಪಟ್ಟಿರುವವನು, ಎಡೆಯಿಲ್ಲದ ಶಕಿಸ್ತರೂಪ- 
ನಾದುದರಿಂದ ಅನಂತವೀರ್ಯನು; ಮುಕ್ತರಾದಿಯಾಗಿ ಎಲ್ಲರ ಜೀವಗಳಲ್ಲಿ ಇರುವುದರಿಂದ 
ಪುರುಷಶಬ್ದವಾಚ್ಯನಾಗಿರುವವನು. ಜಗತ್ತಿಗೇ ಸ್ವಾಮಿಯಾಗಿ ಇದ್ದುನಿಯಮನ ಮಾಡುವುದರಿಂದ 
(ಸೃಷ್ಟಿ ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮತ್ತು ಮೋಕ್ಟವೆಂಬ ಸೃಷ್ಟ್ಯಾದ್ಯಷ್ಟ- 
ಕರ್ತೃತ್ವವಿರುವುದರಿಂದ) ""ಪ್ರಧಾನ'' ಎಂಬ ಶಬ್ದವಾಚ್ಯನು.) ॥1 ೩೮ ॥ 
(ತೈತ್ತಿರೀಯ ಉಪನಿಷತ್ತಿನಲ್ಲಿ ವರ್ಣಿಸಿರುವ ರೀತಿಯಲ್ಲಿಯೇ ಈ ಮುಂದಿನ ನಾಲ್ಕು ಶ್ಲೋಕಗಳಿಂದ 
ಬ್ರಹ್ಮದೇವರು ಶ್ರೀಮಾಧವದೇವರನ್ನುಸ್ಟೋತ್ರ ಮಾಡುತ್ತಾರೆ.) 
ನಿನ್ನ ಭಯದ ದಶೆಯಿಂದಲೇ ಗಾಳಿಯು ಬೀಸುತ್ತಿದೆ ಮತ್ತು ಸೂರ್ಯನು ಜ್ವಲಿಸುತ್ತಿದ್ದಾನೆ. 

ನಿನ್ನಭಯದಿಂದಲೇ ಗಿಡ ಮರವನಸ್ಪತಿಗಳು ಭೂಮಿಯಿಂದ ನೀರನ್ನು ಹೀರಿ ಬದುಕುತ್ತಿವೆ. ನಿನ್ನ 
ಭಯದಿಂದಲೇ ನಕ್ಷತ್ರಗಣಗಳು ಬೆಳಗುತ್ತಿವೆ. 1೩೯ ॥ ನಿಯಾಮಕನಾಗಿರುವ ನಿನ್ನಭಯದಿಂದ 
ಔಷಧಿಗಳೂ, ಬಳ್ಳಿಗಳೂ, ವನಸ್ಪತಿಗಳೂ ಬೆಳೆದು ನಿಂತು ಕಾಲಕಾಲಕ್ಕೆ ಸರಿಯಾಗಿ ಚಿಗುರಿ, ಹೂ 
ಬಿಟ್ಟು ಫಲಾದಿಗಳನ್ನು ಕೊಡುತ್ತಿವೆ. ೪೦ ।। ನಿನ್ನಭಯದಿಂದಲೇ ನದಿಗಳು ಹರಿಯುತ್ತಿವೆ. ನಿನ್ನ 
ಭಯದಿಂದಲೇ ಸಮುದ್ರಗಳು ತಮ್ಮದಡವನ್ನುಮೀರದೆ ಇದ್ದುಭೂಮಿಯನ್ನುಕಾಪಾಡುತಿವೆ. ನಿನ್ನ 
ಭಯದಿಂದಲೇ ಅಗ್ನಿಯು ಕಟ್ಟಿಗೆಯನ್ನು ಸುಡುತ್ತಿದೆ. ನಿನ್ನ ಭಯದಿಂದಲೇ ಸಮುದ್ರಜಲವು 
ಭೂಮಿಯನ್ನು ವ್ಯಾಪಿಸಿದ್ದರೂಅದನ್ನು ಮುಳುಗಿಸಿಲ್ಲ.॥ ೪೧ ॥। ಆಕಾಶವು ನಿನ್ನ ಭಯದಿಂದಲೇ 
ಗ್ರಹಗಳಿಗೆ ಅವಕಾಶವನ್ನು ಕೊಟ್ಟಿದೆ (ಈ ಅವಕಾಶದಿಂದಲೇ ಸೂರ್ಯನ ಉದಯಾಸಮಾನ- 
ವಾಗಿ ಹಗಲು, ರಾತ್ರಿ, ದಿನ, ವಾರ, ಪಕ್ಚ ತಿಂಗಳು, ಅಯನ ಮತ್ತುವರ್ಷ ಎಂಬಕಾಲದ ಜ್ಞಾನವು 


ಅಧ್ಯಾಯ ೮ 65 
ಜಗತ್ತಿನಲ್ಲಿ ಆಗುತ್ತಿದೆ.) ಒಟ್ಟಿನಲ್ಲಿ ಚರಾಚರಾತ್ಮಕವಾದ ಈ ಪ್ರಪಂಚವು ನಿನ್ನ ವಶದಲ್ಲಿ 
ಯಾವಾಗಲೂ ಇದ್ದೇಇದೆ. ಎಲ್ಲರಿಗೂ ಮೋಕ್ಷವನ್ನು ಕರುಣಿಸುವವನು ನೀನೇ. ॥(೪೨ ॥1 

ಈ ರೀತಿಯಾಗಿ ಸೋತ್ರಮಾಡಿ ಕಾಲುಗಳಿಗೆರಗಿದ ನಿಷ್ಠಲ್ಪಷಮನಸ್ಸುಳ್ಳ ಆ ಬ್ರಹ್ಮದೇವರನ್ನು 
ಎರಡು ಕೈಗಳಿಂದಲೂ ಎಬ್ಬಿಸಿ ಆಲಿಂಗನ ಮಾಡಿಕೊಂಡು ಈ ರೀತಿಯಾಗಿ ಶ್ರೀ ಮಾಧವದೇವರು 
ಹೇಳಿದರು. ॥। ೪೩ । 


ಶ್ರೀಮಾಧವ ಉವಾಚ 
ಬ್ರಹ್ಮನ್‌ ಸದಾ ಪ್ರಸನ್ನೋ 5ಹಮಧಿಕಂ ಯಜ್ಞಕರ್ಮಣಿ । 
ವರಯಸ್ವ ವರಾನ್ಯಾಮಾನ್‌ ಸ್ವತರ್ಮಸಮುಪಾರ್ಜಿತಾನ್‌ ॥1 ೪೪ 
ಶ್ರೀಮಾಧವದೇವರು ಹೇಳಿದರು 
ಎಲೈ ಬ್ರಹ್ಮನೇ, ನಿನ್ನ ಬಗ್ಗೆಯಾವಾಗಲೂ ಪ್ರಸನ್ನನಾಗಿಯೇ ಇದ್ದೇನೆ; ಈ ಯಜ್ಞದ 
ವಿಷಯದಲ್ಲಂತೂ ಇನ್ನೂ ಹೆಚ್ಚಿಗೆ ಪ್ರಸನ್ನನಾಗಿದ್ದೇನೆ. ನಿನ್ನ ಯಜ್ಞ ಕರ್ಮಗಳ ಮೂಲಕ 
ಸಂಪಾದಿಸಿದ ವರಗಳನ್ನು ಯಥೇಚ್ಛವಾಗಿ ಕೇಳು. ॥1 ೪೪ ॥ 


ಶ್ರೀಬ್ರಹ್ಮೋವಾಚ-- 
ಶ್ರೀಮಾಧವ ದಯಾಸಿಂಧೋ ತೃದಾಲೋಕಃ ಪರೋ ವರಃ । 
ಯದರ್ಥಂ ವಿವಿಧಾಯಾಸಾಃ ಶ್ರುತಿಸ್ಥೃತಿವಿಜೃಂಭಿತಾಃ 11 ೪೫ ॥ 
ಅವತೀರ್ಣಿ ಪುರಸಸ್ಥಿನತಃ ಕೋ5ನ್ಯೋ5ಪರೋ ವರಃ । 
ತಥಾಪಿ ಯಾಚ್ಯತೇ ಸ್ವಾಮಿನ್‌ ಪರೋಪಕ್ಕತಿಹೇತುನಾ HVE ॥ 
ತ್ವತ್ಚದಾವಿಷ್ಟಮನಸೋ ಭಕ್ತಿಮಂತೋ ದೃಢವ್ರತಾಃ | 
ಅತ್ರ ಕ್ಷೇತ್ರೇ ಸಮಾಯಾತಾಸೇಷಾಮೇವಂವಿಧೋ ಭವ I ೪೭ ॥ 
ಸ್ನಾನಂ ದಾನಂ ತಪೋ ಹೋಮಂ ಸುವ್ರತಂ ಹರಿಪೂಜನಮ್‌ । 
ಶ್ರದ್ಧಾವಿಧಿವಿಹೀನಂ ಚ ಕೃಪಯಾ ಸಫಲಂ ಕುರು 11 ೪೮ ॥ 
ಪುಮರ್ಥಸಾಧನಂ ಪುಂಸಾಂ ಖ್ಯಾತಂ ಬ್ರಹ್ಮಾಂಡಮಂಡಲೇ | 
ಪ್ರಯಾಗಂ ವೈಷ್ಣವಕ್ಷೇತ್ರಂ ಮನ್ನಾಮ್ನಾ ಚಿನ್ನಿತಂ ಕುರು 1೪೯ ॥ 
ಇತ್ನಂ ಬ್ರಹ್ನವಚಃ ಶ್ರುತ್ವಾ ಪರೋಪಕೃತಿತೋಷಿತಃ । 
ಮಾಧವಃ ಪ್ರತ್ಯುವಾಚೇದಂ ತಥಾಸ್ತು ಚತುರಾನನಮ್‌ i ೫೦ ॥ 


ಶ್ರೀಬ್ರಹ್ಮದೇವರು ಹೇಳಿದರು-- 

ದಯಾಸಮುದ್ರನಾದ ಮಾಧವನೇ! ನಿನ್ನಕೃಪಾದೃಷ್ಟಿಯೇ ಸರ್ವಶ್ರೇಷ್ಠವಾದ ವರವು; ಈ 
ನಿನ್ನ ಕೃಪಾವಲೋಕನಕ್ಕಾಗಿಯೇ ಶ್ರುತಿಸ್ಟೃತಿಗಳಲ್ಲಿ ಕಷ್ಟಕರವಾದ ಅನೇಕ ವ್ರತನೇಮನಿಷ್ಠೆ 
ಸಾಧನೆಗಳು ಹೇಳಲ್ಪಟ್ಟಿರುವುವು. ॥। ೪೫ ॥ ನೀನು ಇಲ್ಲಿಗೆ ಬಂದು ದರ್ಶನ ಕೊಟ್ಟಾಯಿತು. 
ಇದಕ್ಕಿಂತಲೂ ಮಿಗಿಲಾದ ಇನ್ನೇನು ವರ ಬೇಡಲಿ? ಹಾಗಿದ್ದರೂ ಪರೋಪಕಾರದ ದೃಷ್ಟಿಯಿಂದ 
ನನ್ನಿಂದ ವರವು ಬೇಡಲ್ಲಡುತಿದೆ. ॥ ೪೬ ॥ ನಿನ್ನ ಪಾದದಲ್ಲೇ ಮನಸ್ಸುಳ್ಳವರಾಗಿ, ದೃಢವಾದ 


5 


66 ಪ್ರಯಾಗಮಾಹಾತ್ಸ್ಯಮ್‌ 


ವ್ರತವುಳ್ಳವರಾಗಿ, ನಿನ್ನ ಭಕ್ತಿಯೇ ಪ್ರಧಾನವಾಗುಳ್ಳವರಾಗಿ ಈ ಕ್ಷೇತ್ರಕ್ಕೆ ಬರುವವರೆಲ್ಲರಿಗೂ ಈ 
ರೀತಿಯಾಗಿಯೇ ಇದ್ದುಅನುಗ್ರ ಹಿಸು. ॥೪೭ ॥॥ ಸ್ನಾನ, ದಾನ, ಹೋಮ, ಜಪ, ತಪ, ಸದ್ವ್ರತ, 
ಹರಿಪೂಜನ ಇವುಗಳಲ್ಲಿ ಶ್ರದ್ಧಾ ಹಾಗೂ ವಿಧಿಗಳು ಪೂರ್ತಿಯಾಗಿ ಇಲ್ಲದಿದ್ದರೂ ಅವರು ಈ 
ಕ್ಷೇತ್ರದಲ್ಲಿದ್ದು ಮಾಡಿದ ಸಾಧನೆಗಳನ್ನು ಕರುಣೆಯಿಂದ ಸಫಲವನ್ನಾಗಿ ಮಾಡು. ॥ ೪೮ ॥ ಇಡೀ 
ಬ್ರಹ್ಮಾಂಡದಲ್ಲಿಯೇ ಪ್ರಸಿದ್ಧವಾದ ಪುರುಷಾರ್ಥಪ್ರದವಾದ ಕ್ಷೇತ್ರವನ್ನಾಗಿ ಈ ಪ್ರಯಾಗವನ್ನು 
ಅನುಗ್ರಹಿಸು ಮತ್ತು ನನ್ನ ಹೆಸರಿನಲ್ಲಿ ಇದು ಪರಮ ವೈಷ್ಣವ ಕ್ಷೇತ್ರವೆಂದು ಚಿಹ್ನಿತವಾಗುವಂತೆ 
ಅನುಗ್ರಹಿಸು. ಇದೇ ನನಗೆ ತಾವು ಕೊಡತಕ್ಕ ವರ. ॥೪೯ ಈ ರೀತಿ ಯಾಚಿಸಿದ ಬ್ರಹ್ಮದೇವರ 
ಮಾತನ್ನು ಕೇಳಿ, ಅವರ ಪರೋಪಕಾರ ಬುದ್ಧಿಯಿಂದ ಸಂತುಷ್ಟರಾಗಿ ಮಾಧವದೇವರು 
““ಚತುರ್ಮುಖಬ್ರಹ್ನನೇ! ಹಾಗೆಯೇ ಆಗಲಿ'' ಎಂದು ವರವನ್ನಿತ್ತರು. ॥ ೫೦ ॥ 


ಸೂತ ಉವಾಚ 
ಯುಕಮೇವ ಯದತ್ಯುಚ್ಛಿ ಕಃ ಫಲದಂ ಹರ್ಷವರ್ಧನಮ್‌ । 


ಪರೋಪಕರಣಂ ಕೇಷಾಂ ರೋಚತೇ ನ ಸುಖಪ್ರದಮ್‌ ॥೫೧॥ 
ಶಂಖಚಕ್ರಧರೋ ದೇವಃ ಸಚ್ಚಿದಾನಂದವಿಗ್ರಹಃ । 

ಇತಿ ತಸ್ಮೈ ವರಂ ದತ್ವಾಮಾಧವೋsಂತರ್ದಧೇ ವಿಭುಃ 1೫೨ ॥ 
ತದಾರಭ್ಯ ಪ್ರಯಾಗಾಖ್ಯಂ ವಿಷುಕ್ಷೇತ್ರಮಪಿ ದ್ವಿಜಾಃ । 
ವಿಷ್ಣುಪ್ರಜಾಪತಿಕ್ಷೇತ್ರಮಿತಿ ರೂಢಿಮುಪಾಗತಮಂ ॥ ೫೩ 1 


ಏವಂ ಬ್ರಹ್ಮಾಶ್ಮಮೇಧಾನಾಂ ದಶಕೇನಾಯಜದ್ದರಿಮ್‌ । 
ತೀರ್ಥಮಾಹಾತೃ್ಥ “ಮಾಲೋಕ್ಕ ಮಾಧವಪ್ರೀತಯೇ ಪರಮ್‌ ॥%೫೪॥ 
ಅತೋತತ್ರ ಮಾಧವಸ್ಥಾನೇ ಅಗ್ನಿಷ್ಠೋಮಾದಿಕಂ ಮಖಮ್‌ । 


ಭಕ್ತ್ಯಾ ಪರಮಯಾ ಕುರ್ವನ್ನನಂತಂ ಫಲಮಶ್ಚುತೇ 11 ೫೫ ॥ 
ಪಂಚಯಜ್ಞಾನಸಾಮರ್ಥೈ ಯಃ ಕರೋತಿ ನಿರಂತರಮ್‌ । 
ಸೋಪಿ ತತ್ಫಲಮಾಪ್ನೋತಿ ಭಾವಗ್ರಾಹೀ ಯತೋ ಹರಿಃ WW ೫೬ ॥ 


u ಇತಿ ಅಷ್ಟಮೋನಧ್ಯಾಯಃ || 


ಸೂತರು ಹೇಳಿದರು--- 

ಈ ಬ್ರಹ್ಮದೇವರು ಬೇಡಿದ್ದು ""ತಥಾಸ್ತು'' ಎಂದು ಮಾಧವದೇವರು ಅನುಮೋದಿಸಿದ್ದು 
ಎರಡೂ ಉಚಿತವಾಗಿಯೇ ಇವೆ. ಏಕೆಂದರೆ ಈ ಎರಡು ವ್ಯಾಪಾರಗಳೂ ಸತ್ಸಲವನ್ನುಕೊಡುವುವು 
ಮತ್ತುಹರ್ಷವರ್ಧಕಗಳೂ ಆಗಿವೆ. ಸುಖಪ್ರದಾಯಕವಾದ ಪರೋಪಕಾರವು ಯಾರಿಗೆ ತಾನೇ 
ರುಚಿಸುವುದಿಲ್ಲ? ॥ ೫೧ ॥ ಶಂಖಚಕ್ರಧಾರಿಯಾದ, ಸಚ್ಚಿದಾನಂದಸ್ವರೂಪಿಯಾದ ವಿಗ್ರಹವುಳ್ಳ 
ಶ್ರೀಮಾಧವದೇವರು ಬ್ರಹ್ಮದೇವರಿಗೆ ಈ ರೀತಿಯಾದ ವರವನ್ನು ಕರುಣಿಸಿ ಅಲ್ಲಿಂದ 
ಅಂತರ್ಧಾನರಾದರು. ॥ ೫೨ ॥। ಈ ರೀತಿ ನಡೆದ ನಂತರ ಬ್ರಾಹ್ಮಣರು ಪ್ರಯಾಗಕ್ಷೀತ್ರವು 
""ವಿಷ್ಣುಕ್ಷೇತ್ರವಾದರೂ'' ""ವಿಷ್ಣುಪ್ರ ಜಾಪತಿಕ್ಟೇತ್ರ'', ಎಂದು ಕರೆಯುವುದನ್ನು ರೂಢಿ 
ಮಾಡಿದರು. ॥ ೫೩ ॥। ಇದೇ ರೀತಿಯಾಗಿ ಶ್ರೀಬ್ರಹ್ಮದೇವರು ಪ್ರಯಾಗದಲ್ಲಿ ಆ ಕ್ಷೇತ್ರದ 


ಅಧ್ಯಾಯ ೮ 67 


ಮಾಹಾತ್ಮ್ಯೆಯನ್ನು ಗಮನಿಸಿ ಹತ್ತು ಬಾರಿ ಅಶ್ವಮೇಧಯಾಗಗಳನ್ನು ಶ್ರೀವೇಣೀಮಾಧವ- 
ದೇವರ ಪ್ರೀತಿಗಾಗಿ ನಡೆಸಿದರು. ॥ ೫೪ ।। ಆದ್ದರಿಂದ ಈ ಮಾಧವ ಕ್ಷೇತ್ರದಲ್ಲಿ ಅಗ್ನಷೋಮಾದಿ 
ಯಾಗಗಳನ್ನು ಪರಮಭಕ್ತಿಯಿಂದ ಆಚರಿಸಿದವರು ಮೇರೆ ಮೀರಿದ ಫಲಗಳನ್ನುಪಡೆಯುತ್ತಾರೆ. 
(1 ೫೫ ॥ ಜ್ಯೋತಿಷ್ಟೋಮಾದಿ ಯಾಗಗಳನ್ನು ನಡೆಸಲು ಸಾಮರ್ಥ್ಯವಿಲ್ಲದವರು ಈ ಕ್ಷೇತ್ರದಲ್ಲಿ 
ವಾಸಮಾಡಿ ""ಪಂಚಯಜ್ಞ''ವನ್ನಾದರೂ (ಬ್ರಹ್ಮಯಜ್ಞ, ದೇವಯಜ್ಞ, ಪಿತ್ಫಯಜ್ಞ, ಭೂತಯಜ್ಞ 
ಮತ್ತು ಮನುಷ್ಯಯಜ್ಞ--ಇವು ಗೃಹಸ್ಥರು ನಿತ್ಯವೂ ಆಚರಿಸಬೇಕಾದ ಪಂಚಯಜ್ಞಗಳು.) 
ನಿರಂತರವಾಗಿ ಮಾಡಿಕೊಂಡಿದ್ದರೆ ಅವರೂ ಜ್ಯೋತಿಷ್ಟೋಮಾದಿ ಯಾಗಗಳ ಫಲಗಳನ್ನು 
ಹೊಂದುವರು. ಕಾರಣವೇನೆಂದರೆ ಶ್ರೀಹರಿಯು ಯಾವ ಭಾವದಿಂದ ಕಾರ್ಯಗಳನ್ನು 
ಆಚರಿಸುತ್ತಾರೆನ್ನುವುದರಿಂದಲೇ ಪ್ರೀತನಾಗುವನು. ॥ ೫೬ ॥ 


॥॥ ಎಂಟನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ನವಮೋತಧ್ಯಾಯಃ 11೯1 


ಸೂತ ಉವಾಚ 
ಪರಮೋ ವೈಷ್ಣವೋ ಯೋಗೀ ಶಿವೋಷಷಿ ಶಿವಕ್ಛತತಾಮ್‌ । 
ವಟಮೂಲಂ ಸಮಾಸಾದ್ಯ ಮಾಧವಾನುಗ್ರಹೇಚ್ಛಯಾ ೧॥ 
ಏಕತಃ ಪ್ರೇಮವೇಗೇನ ನಟನ್‌ ಕುರ್ವನ್‌ ತ್ರಿಕಂಟಕಮ್‌ । 
ತಾಂಡವೇನಾತಿರಮ್ಯೇಣ ಮಾಧವಂ ಸಮತೋಷಯತ್‌ 11 ೨ ॥ 
ಮಾಧವೋ ಯಜ್ಞಸಾದುಣ್ಯಂ ವಿಧಾಯ ಪರಮೇಷ್ಠಿನಃ । 
ನೃತ್ಯಮಾನಂ ಮಹೇಶಾನಂ ಗಾಯಂತಂ ಚಾನ್ಯರೂಪತಃ TERT 
ಗತ್ವಾಥ ವಟಸಾಮೀಪ್ಯಮದ್ರಾಕ್ಷೀನ್ನುದಿತೇಕ್ಷಣಮ್‌ । 
ಶೂಲಪಾಣಿಂ ರಟಂತಂ ತಂ ಮಾಧವೇತಿ ಪುನಃ ಪುನಃ wv 
ದೃಷ್ಟ್ವಾ ತತ್ವೇಮರಭಸಂ ಪ್ರಸನ್ನಹೃದಯಾಂಬುಜಃ । 
ತತಃ ಸಂದರ್ಶಯಾಮಾಸ ಸ್ವರೂಪಮತಿದುರ್ಲಭಮ್‌ 1೫ 
ಚತುರ್ಭುಜಂ ವಟಾಧಸಾದ್ಧಾಲಲೀಲಾವಿಚಕ್ಷಣಮ್‌ | 
ಕಂಬುಕಂಠಂ ಸುತಾಮ್ರೋಷ್ಠಮರವಿಂದದಲೇಕ್ಷಣಮ್‌ W ೬ ॥ 
ನಿಮ್ಮನಾಭಿಂ ಘನಶ್ಯಾಮಂ ವನಮಾಲಾವಿಭೂಷಿತಮ್‌ । 
ಹಾರನೂಪುರಕೇಯೂರಮುದ್ರಿಕಾಕಂಕಣೋಜ್ಞಲಮ್‌ ೭ 
ಚಂದ್ರಾರ್ಕತುಲ್ಯಕಾಂತಿಭ್ಯಾಂ ಬಿಂಬಿತಾಭ್ಯಾಂ ಕಕೋಲಯೋಃ | 
ನಾನಾಶೃದ್ಯುತಿಭಿನ್ನಾಭ್ಯಾಂ ಕುಂಡಲಾಭ್ಯಾಂ ವಿರಾಜಿತಮ್‌ 11೮॥ 
ಕರೇಣ ವಟಶಾಖಾಗ್ರಮಾಧುನ್ನನಫಲಂ ಮೃದು | 
ರೋಚನಾರುಚಿರಂ ವಿಷ್ಣುಂ ರುಚಿರಾಂಶುಕರೋಚಿತಮ್‌ 11 ೯॥ 
ತದೈವ ಮನಸಿ ಧ್ಯಾಯನ್ನನ್ನಿಮೀಲಿತಲೋಚನಃ । 
ದೃಷ್ಟ್ವಾ ತಂ ನೀಲಕಂಠೋಷಷಿ ಕಿಮೇತದಿತಿ ವಿಸ್ಥಿತಃ ೧೦ ॥ 
ಯಾವತ್ಪಶ್ಯತಿ ತದ್ರೂಪಂ ಕಮನೀಯಂ ಮನೋಹರಮ್‌ । 
ತಾವತ್ಸ ಬಾಲಕವಪುಃ ಶಾಖೋಪರಿ ನನರ್ತ ಹ 1 ೧೧ ॥ 


ತಥಾವೇಕ್ಟ್ಯ ಕ್ರಿಯಾಂ ತಸ್ಯ ವಿರೂಪಾಕ್ಸಶ್ಚ ಮತೃತಃ । 
ಭಗವಾನ್ಮಾಧವೋ ಯೋತಸ್‌ೌ ಸೋಸಸಾವಿತಿ ವಿಲಕ್ಷಯನ್‌ Il ೧೨ ॥ 
ತತಃ ಪುನರ್ನಮಸ್ಕಾರಂ ವಿಧಾಯ ವಿಧಿಪೂರ್ವಕಮ್‌ । 


ನನರ್ತ ಪ್ರೇಮರಭಸಾ ತಾಂಡವೇನ ತ್ರಿಲೋಚನಃ Il ೧೩ ॥ 
ಸಗದ್ಗದಂ ಸಾಶ್ರುಹರ್ಷಂ ರೋಮಾಂಚಿತಕಲೇವರಮ್‌ । 
ಕೃಷ್ಣ ವಿಷ್ಣೋ ಹೃಷೀಕೇಶ ಮಾಧವೇತಿ ರಟನ್ನುಹುಃ 11 ೧೪ ॥ 


68 


ಅಧ್ಯಾಯ ೯ 69 


ಏವಂವಿಧಂ ತಮಾಲೋಕ್ಯ ಮಾಧವೋ ಭಕ್ತವತಲಃ । 
ಉವಾಚ ವಚನಂ ರಮ್ಯಂ ಮೇಘಗಂಭೀರಯಾ ಗಿರಾ !1 ೧೫ ॥॥ 


(1 ಒಂಬತ್ತನೆಯ ಅಧ್ಯಾಯವು ॥ 


ಸೂತರು ಹೇಳಿದರು--- 
ಪರಮ ವೈಷ್ಣವನೂ, ಯೋಗಿಯೂ ಆದ ಶ್ರೀರುದ್ರದೇವರು ಸಜ್ಜನರಿಗೆ ಒಳ್ಳೆಯದನ್ನು 
ಮಾಡುವ ಇಚ್ಛೆಯಿಂದಲೂ ಶ್ರೀಮಾಧವನ ಅನುಗ್ರಹವನ್ನು ಪಡೆಯುವ ಅಪೇಕ್ಟೆಯಿಂದಲೂ, 
ಅಕ್ಷಯವಟವೃಕ್ಷದ ಕೆಳಗೆ ಹೋಗಿ ಪರಮಾತ್ಮನಲ್ಲಿರುವ ಭಕ್ತಿಯ ಆವೇಶದಿಂದ ಮನೋಹರವಾದ 
ತಾಂಡವವನ್ನು ರಭಸವಾಗಿ ನರ್ತಿಸುತ್ತಾ ಶ್ರೀಮಾಧವನನ್ನು ಸಂತೋಷಪಡಿಸಿದರು. ॥ ೧-೨ ॥ 
ಬ್ರಹ್ಮದೇವರ ಅಶ್ವಮೇಧಯಾಗಕ್ಕೆ ಸಾದ್ಭುಣ್ಯವನ್ನು ಅನುಗ್ರಹಿಸಿ, ಹಾಡುತ್ತಾನೃತ್ಯ ಮಾಡುತ್ತಿರುವ 
ರುದ್ರದೇವರನ್ನುನೋಡಲು ಮಾಧವನು ಆಲದ ಮರದ ಹತ್ತಿರ ಬಾಲಕನ ರೂಪದಿಂದ ಬಂದು 
ಅಲ್ಲಿ "ಮಾಧವ ಮಾಧವ'' ಎಂದು ಪುನಃ ಪುನಃ ಒದರುತ್ತಾ ನರ್ತಿಸುತ್ತಿರುವ ಶೂಲಪಾಣಿ- 
ಯಾದ ಈಶ್ವರನನ್ನು ನೋಡಿದನು. ॥ ೩-೪ ॥॥ ಆ ರುದ್ರದೇವರ ಪ್ರೇಮದ ಅಗಾಧತೆಯನ್ನು 
ನೋಡಿ ಆನಂದಗೊಂಡ ಹೃತ್ಯಮಲವುಳ್ಳ ಶ್ರೀಹರಿಯು ಅತಿದುರ್ಲಭವಾದ ತನ್ನಸ್ವರೂಪವನ್ನು 
ಅವನಿಗೆ ತೋರಿಸಿದನು. ।। ೫ ॥॥ ಆ ಮಾಧವದೇವರ ರೂಪವು ಈ ರೀತಿಯಾಗಿ ಇತ್ತು-ನಾಲ್ಕು 
ಭುಜಗಳಿದ್ದುವು. ಆಲದಮರದಕೆಳಗೆ ಇದ್ದುಬಾಲಲೀಲಾ ವಿಲಾಸದಲ್ಲಿತೊಡಗಿದ್ದನು. ಶಂಖದಂತೆ 
ಅವನ ಕುತ್ತಿಗೆಯು ಇದ್ದಿತು. ಒಳ್ಳೆಯ ಕೆಂಪು ಬಣ್ಣವುಳ್ಳ ತುಟಿಗಳು ಕಂಗೊಳಿಸುತ್ತಿದ್ದುವು. ಅವನ 
ಎರಡು ಕಣ್ಣುಗಳು ಕಮಲದ ದಳದಂತೆ ಇದ್ದುವು. ಅವನ ಹೊಕ್ಕಳು ಆಳವಾಗಿತ್ತು ನೀರು ತುಂಬಿದ 
ಮೇಘದಂತೆ ಅವನ ಮೈಬಣ್ಣವಿತ್ತು ವನಮಾಲಾದಿಂದ ಅಲಂಕೃತನಾಗಿದ್ದನು. ಅವನ ಶರೀರವು 
ಹಾರಗಳಿಂದಲೂ, ಕಾಲಂದಿಗೆ (ಗೆಜ್ಜೆ), ಬಾಹುಪುರಿ, ಮುದ್ರೆಯುಂಗುರ ಮತ್ತು ಬಳೆಗಳಿಂದ 
ಉಜ್ವಲವಾಗಿತ್ತು ಅವನ ಎರಡು ಕಿವಿಗಳಲ್ಲೂ ನಾನಾ ವಿಧವಾದ ರತ್ನಗಳಿಂದ ಕೆತ್ತಿ ಮಾಡಿದ್ದ 
ಕುಂಡಲಗಳಿದ್ದುವು. ಇವುಗಳಿಂದ ಹೊರಹೊಮ್ಮಿದ ಬೆಳಕು ಪರಮಾತ್ಮನ ಕೆನ್ನೆಯಲ್ಲಿ ಪ್ರತಿಬಿಂಬಿಸಿ 
ಸೂರ್ಯಚಂದ್ರರಕಾಂತಿಯನ್ನು ಮೀರಿಸಿತ್ತು ತನ್ನ ಕೈಗಳಿಂದ ಹಣ್ಣು; ಹೊತ್ತಿರುವ ಕೋಮಲಗಳಾದ 
ಕೊಂಬೆಗಳನ್ನು ಆಲ್ಲಾಡಿಸುತಿರುವ ಮತ್ತು ಚಂದ್ರನ ಪ್ರತಿಭೆಯನ್ನು ಹೋಲುವ ಮನಮೋಹಕ 
ಮೈಕಾಂತಿಯುಳ್ಳ ಆ ಪರಮಾತ್ಮನ ರೂಪವನ್ನುಆಗತಾನೇ ಧ್ಯಾನದಿಂದ ಎಚ್ಚೆತ್ತಶ್ರೀರುದ್ರದೇವರು 
ನೋಡಿ ""ಏನು ಇದು'' ಎಂದು ಆಶ್ಚರ್ಯಗೊಂಡರು. ॥ ೬-೧೦ ॥ ಎಲ್ಲಿಯವರೆಗೆ 
ರುದ್ರದೇವರು ಆ ರೂಪವನ್ನು ನೋಡುತಿದ್ದರೋ ಅಲ್ಲಿಯವರೆಗೂ ಬಾಲಕನ ಶರೀರದಲ್ಲಿದ್ದಆ 
ಮಾಧವದೇವರು ಕುಣಿಯುತಲೇ ಇದ್ದರು. ॥ ೧೧ ॥ ಆ ರೀತಿಯಾದ ಆ ಮಾಧವನ 
ಚಮತ್ಕಾರವನ್ನು ನೋಡಿ "ಇವನು (ಈ ನರ್ತನ ಮಾಡುತ್ತಿರುವವನು) ಯಾರು ಎಂದು 
ಯೋಚಿಸಿ ಅವನೇನೇ ಅಂದರೆ ಶ್ರೀಮಾಧವನೇ'' ಎಂದು ದೃಷ್ಟಿಸಿ, ನೋಡಿ, ತೀರ್ಮಾನಿಸಿ 
ವಿಧಿವತ್ತಾಗಿ ನಮಸ್ಕರಿಸಿ ಇನ್ನೂ ಹೆಚ್ಚು ಹೆಚ್ಚು ರಭಸದಿಂದ ನರ್ತನ ಮಾಡಲು ಆರಂಭಿಸಿದರು. 
॥ ೧೨-೧೩ ॥ ಈ ರೀತಿ ಮಾಡುತ್ತಿರುವಾಗ, ಕಣ್ಣಿನಲ್ಲಿ ಆನಂದಬಾಷ್ಟವನ್ನು ಸುರಿಸುತ್ತ ಗದ್ಗದ 
ಕಂಠದಿಂದ '"ಮಾಧವ ! ಭಕ್ತವತ್ಸಲ! ಕೃಷ್ಣ! ವಿಷ್ಣೋ ! ಹೃಷೀಕೇಶ ! ಎಂದು ಪುನಃ ಪುನಃ ಕೂಗುತ್ತಾ 
ಮೈರೋಮಾಂಚನ- ಗೊಂಡರು. ॥ ೧೪ ॥ ಈ ವಿಧವಾಗಿ ಇದ್ದ ರುದ್ರದೇವರನ್ನು ಗಮನಿಸಿದ 


ದ್ರಿ 


70 ಪ್ರಯಾಗಮಾಹಾತ್ಮ ತಮ್‌ 


ಭಕ್ತವತ್ಸಲನಾದ ಮಾಧವದೇವರು ಮೇಘದಂತೆ ಗಂಭೀರವಾದ ತಮ್ಮಧ್ವನಿಯಲ್ಲಿಈ ರೀತಿಯಾಗಿ 
ಹೇಳಿದರು. ॥ ೧೫ ॥ 
ಶ್ರೀ ಮಾಧವ ಉವಾಚ 
ನೀಲಕಂಠ ತ್ವಮಸ್ಥಾಕಂ ವಲ್ಲಭೋಪಸಿ ಗುಣೈ: ಪರೈಃ | 
ನಟನೇ ಗಾಯನೇ ತ್ವತ್ವ; ಕೋನ್ಯೋ ಸ್ತಿ ಕುಶಲಃ ಪರಃ ೧೬ ॥ 
ತ್ರದೀಯತಾಂಡವೇನಾಹಂ ಪರಿತುಷ್ಟೋ ಮಹಾನಟ । 
ಕಿಮಿಚ್ಛಸಿ ವರಂ ಶೂಲಿನ್ನಂಜಸಾ ಬ್ರೂಹಿ ಮಾ ಚಿರಮ್‌ ॥ ೧೭ ॥ 
ಮಾಧವೋಕಾಮಿಮಾಂ ವಾಚಮಾಕರ್ಣ್ಯಾತಿಹರ್ಷಿತಃ I 
ಶಿವಃ ಸೋತುಂ ಸಮಾರೇಭೇ ಮಾಧವಂ ಪ್ರಯತಾಂಜಲಿಃ I ೧೮ ॥ 


ಶ್ರೀಮಾಧವದೇವರು ಹೇಳಿದರು--- 

ನೀಲಕಂಠನೇ ! ನಿನ್ನಉತ್ತಮ ಗುಣಗಳಿಂದ ನಮಗೆ ಬೇಕಾದವನಾಗಿದ್ದಿ ನಾಟ್ಯದಲ್ಲಾಗಲೀ 
ಹಾಡುವುದರಲ್ಲಾಗಲೀ ಬೇರೆಯಾರೂ ನಿನ್ನಸಮರಾದವರಿಲ್ಲ. ॥ ೧೬ || ಹೇ ಮಹಾನ್‌ ನಟನೇ! 
ನಿನ್ನ ತಾಂಡವ ನರ್ತನದಿಂದ ಬಹಳ ಸಂತುಷ್ಟನಾಗಿದ್ದೇನೆ. ನೀನು ಯಾವ ವರವನ್ನು 
ಇಚ್ಛಿಸುವಿಯೋ ಅದನ್ನು ಜಾಗ್ರತೆಯಾಗಿ ಕೇಳು. ॥ ೧೭ ।। ಶ್ರೀಮಾಧವರ ಈ ಮಾತನ್ನು ಕೇಳಿ 
ಅತಿಹರ್ಷಿತನಾದ ರುದ್ರದೇವರು ಕೈಗಳನ್ನು ಮುಗಿದು ಮಾಧವರಿಗೆ ಈ ರೀತಿ ಸ್ತೋತ್ರ 
ಮಾಡತೊಡಗಿದರು. ॥ ೧೮ ॥ 


ಶ್ರೀನೀಲಕಂಠ ಉವಾಚ 


ನಾರಾಯಣಾಕ್ಟರಾನಂತ ಶರಣಾಗತಪಾಲಕ । 

ಕೃಷ್ಣ ವಿಷ್ಣೋ ರಮಾಕಾಂತ ಪಾಹಿ ಮಾಂ ಶರಣಾಗತಮ್‌ Il OF I 
ನಮೋ ದೇವಾಧಿದೇವಾಯ ಶಂಖಚಕ್ರಗದಾಭ್ಯತೇ । 

ನಮಃ ಸದ್ಗುಣರೂಪಾಯ ನಮೋ ಬ್ರಹ್ನಾಂಡಹೇತವೇ Wl ೨೦ ॥ 
ನಮಸ್ತೇ ದೇವದೇವೇಶ ನಮಸ್ತೇ ಲೋಕಪಾವನ ಟ 

ಸರ್ವಸಾಕ್ಷಿನ್ನಮಸುಭ್ಯಂ ನಾಥನಾಥ ನಮೋಸ್ತುತೇ 11 ೨೧ ॥ 
ನಮಸ್ತೇ ಧ್ಯಾನಗಮ್ಯಾಯ ನಮಸ್ತೇ ಧ್ಯಾನಸಾಕ್ಷಿಣೇ । 

ನಮೋ ಜ್ಯೇಷ್ಠಾಯ ಶುದ್ಧಾಯ ನಿರ್ಗುಣಾಯ ಗುಣಾತ್ಮನೇ I ೨೨ ॥ 
ಅರೂಪಾಯ ಸರೂಪಾಯ ಬಹುರೂಪಾಯ ತೇ ನಮಃ | 

ನಮೋ ಹಿರಣ್ಯಗರ್ಭಾಯ ನಮಸಕಲರೂಪಿಣೇ (1 ೨೩ ॥ 
ಸೋಮಸೂರ್ಯಾದಿರೂಪಾಯ ಹವ್ಯಕವ್ಯಭುಜೇ ನಮಃ । 

ನಮೋ ನಿತ್ಯಾಯ ಪೂರ್ಣಾಯ ಸದಾನಂದೈಕರೂಪಿಣೇ (| ೨೪ ॥॥ 


ಸ್ಮೃರ್ತಾರ್ಶಿನಾಶಿನೇ ತುಭ್ಯಂ ಭೂಯೋ ಭೂಯೋ ನಮೋ ನಮಃ ॥ ೨೫ ॥ 


ಅಧ್ಯಾಯ ೯ 71 
ಪದ್ಧಪತ್ರಸಮಲೋಚನ ವಿಷ್ಣೋ 
ಕೇಶವಾಚ್ಯುತ ಜನಾರ್ದನ ಶೌರೇ । 
ವಾಸುದೇವ ಮಧುಸೂದನ ಶಾರ್ಜ್‌ನ್‌- 
ತ್ವಾಂ ನಮಾಮಿ ಹಿ ನಮಾಮಿ ನಮಾಮಿ Il ೨೬ 1 
ತ್ವಾಂ ಮಾಧವೇತಿ ಜಯ ಮಾಧವ ಮಾಧವೇತಿ 
ಭೋ ಮೂಲಮಾಧವ ಮನೋಹರ ಮಾಧವೇತಿ । 
ಹೇ ಬಿಂದುಮಾಧವ ಸದಾ ವಟಮಾಧವೇತಿ 
ಹ್ಯಕ್ಷಯ್ಯಮಾಧವ ವದಂಲ್ಲಭತೇಖಲಾರ್ಥಾನ್‌ Il ೨೭ ॥ 
ಇತಿ ಸುತ್ತಾ ಪುನರ್ನತ್ವಾ ಮಾಧವಸ್ಯಾಗ್ರತಃ ಸ್ಥಿತಃ । 


ವರಂ ಯಯಾಚೇ ವರದಂ ಮಾಧವಂ ಭಕ್ತವತಲಮ್‌ ॥ ೨೮ ॥ 
ದೇವ ದೇವ ಪ್ರಸನ್ನೋ5ಸಿ ವರದೋ ಯದಿ ಮೇ ಪ್ರಭೋ । 

ಅಸ್ಯ ಕ್ಷೇತ್ರಸ್ಯ ಸಾನ್ನಿಧ್ಯಂ ನಿತ್ಯಮಸ್ತು ವರೋತಸ್ತುಮೇ ॥ ೨೯ ॥ 
ಮಾಧವಸಸ್ಯ ತದ್ವಾಕ್ಯಂ ಶ್ರುತ್ವಾಸುತ್ಯಾತಿಹರ್ಷಿತಃ । 

ತನ್ಮನೋಗತಮಾಲಕ್ಷ್ಯ ಪ್ರತ್ಯವೋಚದ್ವಚೋ ಹಿತಮ್‌ ॥ ೩೦ ॥ 


ಶ್ರೀರುದ್ರದೇವರು ಹೇಳಿದರು 
ತ್ರೈಕಾಲಿಕನಾಶವಿಲ್ಲದವನಾದುದರಿಂದ ಅಕ್ಬರ ಎಂದು ಕರೆಯಲ್ಪಡತಕ್ಕವನೇ, ಚತುರ್ವಿಧ- 
ನಾಶರಹಿತನಾಗಿ ಅನಂತನೆಂದು ಕರೆಯಲ್ಪಡತಕ್ಕವನೇ, ನಿನ್ನನ್ನುಶರಣಾ ದವರನ್ನು ರಕ್ಷಿಸುವವನೇ, 
ಕೃಷ್ಣನೇ, ವಿಷ್ಣುವೇ, ಲಕ್ಷ್ಮೀಪತಿಯೇ, ಶರಣಾಗತನಾದ ನನ್ನನ್ನು ಕಾಪಾಡು. ॥೧೯॥। ದೇವತೆಗಳ 
ಅಧಿಪತಿಯಾಗಿರುವವನೇ, ಶಂಖಚಕ್ರಗದಾಗಳನ್ನು ಧರಿಸಿರುವವನೇ, ಅನಂತಕಲ್ಯಾಣಗುಣ 
ಪರಿಪೂರ್ಣನೇ, ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣನಾದವನೇ(ಸ್ಪಷ್ಟಾ 6ದೃ್ಯಷಕ್ಕೆ ಕಾರಣ), ದೇವತೆ- 
ಗಳಿಗೆ ದೇವನಾಗಿರತಕ್ಕವನೇ, ಲೋಕಗಳಿಗೆಲ್ಲಾಅತ್ಯಂತ ಪವಿತ್ರನಾಗಿ ಇರತಕ್ಕವನೇ, ಲೋಕಕ್ಕೇ 
ಪಾವಿತ್ರ್ಯವನ್ನು ಉಂಟುಮಾಡತಕ್ಕವನೇ, ಎಲ್ಲವನ್ನೂ (ಭೂತ-ಭವಿಷ್ಯತ್‌ -ವರ್ತಮಾನಗಳನ್ನು 
ಶ್ರೀರಮಾದಿಗಳಿಗೆ ಸಂಬಂಧಪಟ್ಟವುಗಳನ್ನೂ) ಪ್ರತ್ಯಕ್ಷವಾಗಿ ಕರತಲಾಮಲಕವಾಗಿ ತಿಳಿದು 
ಸಾಕ್ಷಿರೂಪನಾಗಿರತಕ್ಕವನೇ, ದೇವಶ್ರೇಷ್ಠರಿಗೂ ಸ್ವಾಮಿಯಾಗಿರುವವನೇ, ನಿನಗೆ ನಮಸ್ಕಾರ- 
ಗಳು. ॥ ೨೦-೨೧ ॥ ಧ್ಯಾನದಿಂದಲೇ ತಿಳಿಯಲ್ಪಡುವವನೇ, ಧ್ಯಾನಕ್ಕೆ ಪ್ರತ್ಯಕ್ಷ ಗೋಚರನೇ, 
ಸರ್ವೋತ್ತಮನೇ, ಅತ್ಯಂತ ಶುದ್ಧನಾಗಿದ್ದು ನಿರ್ದುಷ್ಟನಾದವನೇ, ಸತ್ವ, ರಜಸ್‌, ತಮಸ್ಸುಎಂಬ 
ಪ್ರಕೃತಿಸಂಬಂಧಗಳಾದ ಗುಣಗಳಿಂದ ದೂರನೇ, ಅನಂತ ಕಲ್ಯಾಣ ಜ್ಞಾನಾನಂದಾದಿಗುಣಗಳೇ 
ಸ್ವರೂಪವಾಗುಳ್ಳವನೇ, ಸರ್ವವ್ಯಾಪಿಯಾಗಿದ್ದು ಪಂಚಭೂತ ವರ್ಜಿತನಾದ್ದರಿಂದ ಅರೂಪ- 
ನೆಂದು ಶಾಸ್ತ್ರಗಳಲ್ಲಿ ವಾಚ್ಯನಾಗಿರತಕ್ಕವನೇ (ಹೀಗೆಂದು ಪರಮಾತ್ಮನ ರೂಪವನ್ನು ವರ್ಣಿಸಲು 
ಆಗದಿದ್ದರಿಂದ ಅರೂಪನೆಂದೂ) ಸರೂಪನೇ, (ತನಗೆ ಬೇಕಾದ ರೂಪಗಳನ್ನು ಧಾರಣೆ 
ಮಾಡಬಲ್ಲವನಾದ್ದರಿಂದ ಸರೂಪಿ ಎಂದೂ) ಬಹುರೂಪಿ ಎಂದೂ (ಅನಂತಾಂಶಗಳಿಂದ 
ಅನಂತ ಜೀವರಾಶಿಗಳಲ್ಲಿ ಇದ್ದು ಬಹುರೂಪಿ ಯೆಂದೂ) ಕರೆಯಲ್ಪಡುವವನೇ, ಹಿರಣ್ಯ- 


72 ಪ್ರಯಾಗಮಾಹಾತ್ಮ್ಯಮ್‌ 


ಗರ್ಭನಾಗಿ (ಬ್ರಹ್ಮಾಂತರ್ಯಾಮಿಯಾಗಿ) ಇರುವವನೇ, ಸಕಲರೂಪಗಳನ್ನೂ ಧರಿಸಬಲ್ಲ 
ಶಕ್ತಿಯುಳ್ಳ ಶ್ರೀನಾರಾಯಣಾಭಿನ್ನ ಮಾಧವ ದೇವರೇ, ನಿನಗೆ ನಮಸ್ಕಾರ. ॥ ೨೨-೨೩ ॥ 
ವಾಸುದೇವ ಮತ್ತು ಸವಿತೃನಾಮಕ ರೂಪಗಳಲ್ಲಿ ಸೂರ್ಯಬಿಂಬದಲ್ಲಿದ್ದು ವ್ಯಾಪಾರ- 
ಮಾಡಿಸುವುದರಿಂದ ಸೂರ್ಯನ ರೂಪವುಳ್ಳವನೆಂದೂ, ವಾಮನ ಮುಂತಾದ ರೂಪಗಳಿಂದ 
ಚಂದ್ರನಲ್ಲಿದ್ದು ವ್ಯಾಪಾರ ಮಾಡಿಸುವುದರಿಂದ ಚಂದ್ರರೂಪಿಯೆಂದೂ, ಶುಭಕಾರ್ಯಗಳಲ್ಲಿ 
ಕೊಡತಕ್ಕ ಹವಿಸ್ಸನ್ನು ಭೋಗಿಸಿ '"ಹವ್ಯಭುಕ್‌'' ಎಂದು, ಶ್ರಾದ್ಧಾದಿ ಅಪರಕರ್ಮದಲ್ಲಿ 
(ಪಿತ್ವಯಜ್ಞಗಳಲ್ಲಿ) ಅರ್ಪಿಸುವ ಪದಾರ್ಥಗಳನ್ನು ಭೋಗಿಸು- ವುದರಿಂದ ""ಕರ್ಮಭುಕ್‌'' 
ಎಂದೂ ಕರೆಯಲ್ಪಡುವ, ಸೃಷ್ಟಿಮತ್ತುಲಯಗಳಿಲ್ಲದೆ ನಿತ್ಯವೂ ಇರತಕ್ಕವನಾದುದರಿಂದ ""ನಿತ್ಯ'' 
ಎಂದು ವಾಚ್ಯನಾದವನೇ, ಸಮಸ್ತ ಕಲ್ಯಾಣಗುಣಗಳಿಂದಲೂ ದೇಶತಃ, ಕಾಲತಃ, ಪೂರ್ಣ- 
ನಾದವನೇ ಮತ್ತು ತೈಕಾಲಿಕಾಬಾಧಿತಾನಂತಾನಂದಸ್ವರೂಪಿಯೇ, ನಿನ್ನನ್ನು ಧ್ಯಾನಿಸಿದವರ 
ದುಃಖಗಳನ್ನು ಪರಿಹಾರ ಮಾಡುವವನೇ, ಶ್ರೀಮಾಧವನೆಂಬ ಹೆಸರುಳ್ಳ ಶ್ರೀಹರಿಯೇ, ನಿನಗೆ 
ಪುನಃ ಪುನಃ ನಮಸ್ಕಾರಗಳು. ॥ ೨೪-೨೫ ॥ ಕಮಲದ ಹೂವಿನ ದಳದಂತೆ ಇರತಕ್ಕ ವಿಶಾಲವಾದ 
ಕಣ್ಣುಗಳುಳ್ಳವನೇ, ವಿಷ್ಣುವೇ, ಚ್ಯುತಿ ಇಲ್ಲದೇ ಇರುವುದರಿಂದ ಅಚ್ಯುತನೇ, ಬ್ರಹ್ಮರುದ್ರಾದಿಗಳಿಗೆ 
ನಿಯಾಮಕನಾಗಿದ್ದುಕೇಶವನೆಂದು ವಾಚ್ಯನೇ, ಮುಕ್ತರಿಗೆ ಹುಟ್ಟುಸಾವಿನ ಬಂಧನವನ್ನುನಿವಾರಣೆ 
ಮಾಡಬಲ್ಲವನಾದುದರಿಂದ ""ಜನಾರ್ದನ'' ಎಂದು ಕರೆಯಲ್ಪಡುವವನೇ, ಸರ್ವಭೂತ- 
ಗಳಲ್ಲಿಯೂ ಇರುವುದರಿಂದ ವಾಸುದೇವನೆಂದು ಕರೆಯಲ್ಪಡುವನೇ, ಮಧುನಾಮಠದೈತ್ಯನನ್ನು 
ಸಂಹರಿಸಿ ಮಧುಸೂದನನೆಂದು ವಾಚ್ಯನಾದವನೇ, ಶಾರ್ಜವೆಂಬ ನಾರಾಯಣಧನುಸುಳ್ಳ- 
ವನಾದ್ದರಿಂದ ""ಶಾರ್ಜ್‌ನ್‌'' ಎಂದು ವಾಚ್ಯನಾದವನೇ, ನಿನಗೆ ನಮಸ್ಕಾರ, ನಮಸ್ಕಾರ, 
ನಮಸ್ಕಾರಗಳು. ॥ ೨೬ ॥ ಸಜ್ಜನರು ನಿನ್ನನ್ನು ಮಾಧವನೆಂದು, (ಸೃಷ್ಟಿಗೆ ಆದಿಯಿಂದಲೂ 
ಇರುವುದರಿಂದ) ಮೂಲಮಾಧವನೆಂದೂ, (ಅತ್ಯಂತ ಆಕರ್ಷಕರೂಪಗುಣಸಂಪನ್ನನಾದ್ದರಿಂದ) 
ಮನೋಹರಮಾಧವನೆಂದೂ, (ವಾರಾಣಸೀವಾಸಿಯಾದ್ದರಿಂದ)ಬಿಂದುಮಾಧವ ಎಂದೂ, 
(ಪ್ರಯಾಗದಲ್ಲಿಅಕ್ಷಯವಟವೃಕ್ಷದಲ್ಲಿನಿರಂತರ ಸನ್ನಿಹಿತನಾಗಿ ಇರುವುದರಿಂದ) ವಟಮಾಧವ- 
ನೆಂದೂ, ಅಕ್ಷಯ ಮಾಧವನೆಂದೂ ಸಂಬೋಧಿಸಿ ಆರಾಧನೆ ಮಾಡುವ ಮೂಲಕ ಎಲ್ಲ 
ಅಭೀಷ್ಟಗಳನ್ನೂ ಪಡೆಯುತ್ತಾರೆ. ೨೭ ॥ 

ಶ್ರೀರುದ್ರದೇವರು ಮೇಲೆ ಉಲ್ಲೇಖಿಸಿರುವ ಪರಿಯಲ್ಲಿ ಶ್ರೀಮಾಧವದೇವರನ್ನು ಸುತಿಸಿ 
ಪುನಃ ಪುನಃ ನಮಸ್ಕರಿಸಿ ಶ್ರೀಮಾಧವನ ಮುಂದೆ ನಿಂತವರಾಗಿ ಈ ರೀತಿಯಾಗಿ ವರವನ್ನು 
ಬೇಡಿದರು. ॥ ೨೮ ॥ ""ದೇವದೇವನಾದ ಮಾಧವನೇ! ನೀನು ಪ್ರಸನ್ನನಾಗಿ ವರವನ್ನು 
ಅನುಗ್ರಹಿಸುವವನಾಗಿದ್ದರೆ ಈ ಪ್ರಯಾಗಕ್ಷೇತ್ರದಲ್ಲಿನನ್ನ ಸನ್ನಿಧಾನವು ನಿತ್ಯವೂ ಇರಲಿ'' ಎಂಬ 
ವರವನ್ನು ಅನುಗ್ರಹಿಸು ಎಂದು ಬೇಡಿದನು. ।।೨೯ ॥ ಮಾಧವನಾದರೋ ಅವನ ಪ್ರಾರ್ಥನೆ- 
ಯಿಂದ ಅತಿಯಾಗಿ ಸಂತಸಗೊಂಡು, ಅವರ ಮನಸ್ಸಿನ ಭಾವವನ್ನು ತಿಳಿದು ಹಿತವಾಗಿ 
ಪ್ರತಿವಚನವನ್ನುಹೇಳಿದರು. ॥೩೦ ॥1 


ಶ್ರೀಮಾಧವ ಉವಾಚ 
ಅತ್ರ ಸ್ಥಿತಸ್ಟೇರಸ್ತು ವಟಸ್ಯ ಸನ್ನಿಧೌ 
ತಥಾಪಿ ಲೋಕಸ್ಯ ಪರೀಕ್ಷಯಾ ತ್ವಯಾ । 


ಅಧ್ಯಾಯ ೯ 73 


ಮದಾಜ್ಞಯಾತನಂದವನೇ ವಿಹಾರ- 
ಸವಾಸ್ತುಪೂಜಾಪಿ ತಥಾ ಮದೀಯಾ 11 ೩೧॥ 


ಶ್ರೀಮಾಧವದೇವರು ಹೇಳಿದರು-- 

""ಎಲೈ ನೀಲಕಂಠನೇ, ನಿನ್ನ ವಾಸವು ಈ ವಟವೃಕ್ಷದ ಸನ್ನಿಧಿಯಲ್ಲಿಯೇ ಇರಲಿ.ವಿಚಾರ 
ಮಾಡುವ ಜನರ ದೃಷ್ಟಿಯಿಂದ ಆನಂದವನದಲ್ಲಿ ವಿಹಾರವಿರಲಿ. ನನಗೆ ಹೇಗೆ ಪೂಜಾದಿಗಳು 
ಸಲ್ಲುವುವೋ ಹಾಗೆಯೇ ನಿನಗೂ ಪೂಜಾದಿಗಳು ಸಲ್ಲಲಿ, ಇದು ನನ್ನ ಆಜ್ಞಾ'' ಹೀಗೆಂದು 
ಹೇಳಿದರು ॥ ೩೧ ॥ 


ನೀಲಕಂಠ ಉವಾಚ 
ತ್ವದಾಜ್ಞಯಾ ತತ್ರ ವಸಾಮಿ ಮಾಧವ 
ಪ್ರಯೋಜನಂ ತದ್ದದ ಮೇ ಮುರಾರೇ । 
ಚತುರ್ವಿಧಸ್ಯಾಪಿ ಫಲಸ್ಯ ದಾತಾ 
ತ್ವತ್ತೋ ನ ಚಾನ್ಯೋಪಸ್ತಿ ಗುಣತ್ರಯೇ ಚ ॥ ೩೨ ॥ 


ನೀಲಕಂಠನು ಹೇಳಿದನು--- 

""ಎಲೈ ಮುರನಾಮಕ ದೈತ್ಯನನ್ನು ಸಂಹರಿಸಿದ ಶ್ರೀಮಾಧವನೇ, ನಿನ್ನ ಆಜ್ಞಾ ಪ್ರಕಾರ 
ಅಲ್ಲಿಯೇ ವಾಸಿಸುವೆನು. ಆದರೆ ಇದರ ಪ್ರಯೋಜನವನ್ನು ನನಗೆ ತಿಳಿಸು. ನೀನು 
ಧರ್ಮಾರ್ಥಕಾಮಮೋಕ್ಷರೂಪ ನಾಲ್ಕು ಪುರುಷಾರ್ಥಗಳನ್ನು ಕೊಡುವವನು. ಸತ್ವರಜಸ್ತಮ- 
ವೆಂಬ ತ್ರಿಗುಣಾತ್ಮಕವಾದ ಈ ಜಗತ್ತಿನ ಸೃಷಿಸ್ಥಿತ್ಯಾದಿಗಳು ನಡೆಸಿ ನೀನು ಸರ್ವಕ್ಕೂ ನಿಯಾಮಕನು 


ಆದುದರಿಂದ ಕೇಳುತ್ತಿದ್ದೇನೆ. ಈ ವೈಶಿಷ್ಟ ಕವ ನಿನ್ನನ್ನು ಹೊರತು ಬೇರೆ ಯಾರಿಗೂ ಇಲ್ಲ'' ಎಂದು 
ಅರಿಕೆ ಮಾಡಿಕೊಂಡನು ॥ ೩೨ ॥ 


ಶ್ರೀಮಾಧವ ಉವಾಚ 
ಇದಂ ಮದೀಯಂ ಸಕ್ರೇತ್ರಂ ಬ್ರಹ್ನಾಂಡೇ ನಾಸ್ವ್ಯತೋತಧಿಕಮ್‌ । 
ನಾಧಿಕಾರೋಪಸ್ತಿ ದಂಡಸ್ಯ ಪಾಪಸ್ಯ ಮಮ ಸನ್ನಿಧೌ I ೩೩ ॥ 
ಅತ್ರ ವಾಸೀ ಸ ನಿಷ್ಟಾಪೀ ಯೋ ವಾ ಕೋ ವಾ ನರಾಧಮಃ । 
ಬಾಧ್ಯಮಾನೋಷಷಪಿ ವಿಫ್ಲೈರ್ಯಸಹಿಷ್ಣುರ್ಮಾಂ ಪ್ರಪದ್ಯತೇ ॥೩೪॥ 
ಅಸ್ಮಿನ್‌ ಕ್ಷೇತ್ರೇ ವಿನಾ ಜ್ಞಾನಂ ವಿನಾ ಚೇಂದ್ರಿಯನಿಗ್ರಹಮ್‌ । 
ವಿನಾ ಯೋಗಂ ವಿನಾ ಧ್ಯಾನಂ ವಿನಾ ವ್ರತಸಮಾಧಿಭಿಃ | ೩೫ ॥ 
ವಿನಾ ದಾನಂ ವಿನಾ ವಿತ್ರಂ ವಿನಾ ವಹ್ಲಿನಿಷೇವಣಮ್‌ । 
ವಿನಾ ಯಜ್ಞಂ ವಿನಾ ಸಾಂಖ್ಯಂ ವಿನಾ ಕಾಯಸ್ಯ ಶೋಷಣಮ್‌ ॥೩೬ ॥ 
ಕೃಚ್ಛಾ _ತಿಕ್ಕಚ್ಛ _ಪಾರಾಕತಪಕ್ಷಚ್ಛಾ _ದಿಕಂ ವಿನಾ । 
ವಾಸಮಾತ್ರೇಣ ಮಚ್ಚಿತ್ತೈ: ಪ್ರಾಪ್ಯತೇ ಮುಕ್ತಿರುತ್ತಮಾ 1 ೩೭ ॥ 


74 ಪ್ರಯಾಗಮಾಹಾತ್ಮ್ಯಮ್‌ 
ದೇಹತ್ಯಾಗಸ್ತು ಕೇನಾಪಿ ಕರ್ಮಣಾ ಯಸ್ಕ ಜಾಯತೇ । 


ತದಾ ಸ ಧನ್ಯೋ ಮಾನ್ಯಶ್ಚ ಮಮಾಪಿ ಭವತಾಮಪಿ 1೩೮ ॥ 
ತಸ್ಮಾನ್ನಾತ್ರೋಪದೇಷ್ಟವ್ಯಾಃ ಜನಾಃ ಪಾಪಸ್ಯ ಕಾರಿಣಃ । 

ತವಾಸ್ತಿ ಪ್ರಕೃತಿಶಂಭೋ ದಂಡ್ಯಾನಾಂ ದಂಡಕಾರಿಣೀ ೩೯ 
ತದಸ್ಸಿನ್ನಿಕಟೇ ಕ್ಷೇತ್ರಂ ಮದೀಯಂ ಲೋಕವಿಶ್ರುತಮ್‌ । 
ಪಂಚಕ್ರೋಶಾತ್ಮಕಂ ವಿದ್ಧಿ ಪೂರ್ವದ್ದಾರಮಪಾವ್ಧತಮ್‌ ೪೦॥ 
ಅಸೀವರುಣಯೋರ್ಮಧ್ಯೇ ವನಮಾನಂದಸಂಜ್ಞಿತಮ್‌ | 

ತತ್ರ ಸ್ಥಿತ್ವಾತ್ವಯಾ ಜೀವಾಃ ದಂಡ್ಯಾಃ ಪಾಪಸ್ಯ ಕಾರಿಣಃ ೪೧ ॥ 
ಯಥಾದೇಶಂ ಯಥಾಕಾಲಂ ಯಥಾಪಾತಕಸಂಭವಮ್‌ । 
ನಾನೋಪಾಯ್ಕೈಶ್ಚ ನೇತವ್ಯಾ ಯಥಾದಂಡಮಹರ್ನಿಶಮ್‌ 1೪೨॥ 
ದಂಡಶ್ಟಾಲಿತಪಾಪಾಸ್ತೇ ತಪ್ಪಕಾರ್ತಸ್ವರೋಪಮಾಃ | 
ಪಶ್ಚಾತ್ತ್ವಯೋಪದಿಷ್ಟಾಸ್ಟೇ ಗಮಿಷ್ಕಂತಿ ಪರಂ ಪದಮ್‌ VAN 
ಪುರೋ ಪಿ ಸಪ್ತ ವಿಖ್ಯಾತಾಸ್ತೀರ್ಥಾನ್ಯನ್ಯಾನಿ ಯಾನಿ ಚ । 

ಮುಕ್ತಿಂ ದಾತುಂ ನ ತೇ ಶಕ್ತಾಸ್ಟೀರ್ಥರಾಜಾಜ್ಞಯಾ ವಿನಾ 1೪೪ ॥ 
ಜನ್ಮಜನ್ಮಾಂತರೇಭ್ಯಸ್ವಾ: ಯೈರ್ವಾಸಪ್ರಮುಖಾಃ ಕ್ರಿಯಾಃ । 

ತೇಷಾಂ ಪ್ರಯಾಗೇ ಮರಣಂ ನಾನ್ಯೇಷಾಮಿತಿ ವೈ ಶ್ರುತಿಃ 1 ೪೫ ॥ 
ವ್ಯರ್ಥತ್ವಾದತ್ರ ವಾಸಸ್ಯ ಗಮ್ಯತಾಂ ತತ್ರ ಧೂರ್ಜಟೇ । 

ಅತ್ರಾಪಿ ಭವತಃ ಸ್ಥಾನಂ ಭವಿಷ್ಯತಿ ಮಮ ಪ್ರಿಯಮ್‌ 1೪೬ ॥ 
ಇತ್ಯುಕಾ ತ್ವಾ ಮಾಧವೋ ದೇವಸತ್ತೈವಾಂತರಧೀಯತ | 

ಶೂಲಸ್ಯ ಟಂಕನಾದೇನ ಶಿವೋ sಪ್ಯಾನಂದಮನ್ನಗಾತ್‌ I ೪೭ 1 
ತದಾದಿ ಯಷಯಸ್ಪತ್ರ ಶೂಲಟಂಕೇಶ್ವರಾಭಿಧಮ್‌ । 

ಸ್ಮಾನಮಾಸ ಜಗದ್ವಂದ್ಯಂ ವದಿಷ್ಯೇ ತತ್ತುವಿಸರಾತ್‌ 1 ೪೮॥ 


11 ಇತಿ ನವಮೋತಧ್ಯಾಯಃ I 


ಶ್ರೀಮಾಧವದೇವರು ಹೇಳಿದರು 

""ಈ ಪ್ರಯಾಗವು ನನ್ನದಾದ ಕ್ಷೇತ್ರವು; ಇದಕ್ಕಿಂತ ಶ್ರೇಷ್ಠವಾದ ಕ್ಷೇತ್ರವು ಬ್ರಹ್ನಾಂಡ- 
ದಲ್ಲಿಯೇ ಬೇರೊಂದು ಇಲ್ಲ. ಆದ್ದರಿಂದ ನನ್ನ ಸನ್ನಿಧಾನವಿರುವ ಈ ಕ್ಷೇತ್ರದಲ್ಲಿ ಪಾಪಕ್ಕೆ ದಂಡ 
ವಿಧಿಸುವ ಅಧಿಕಾರವು ಯಾರಿಗೂ ಇಲ್ಲ ॥ ೩೩ ॥ ಎಂತಹ ನರಾಧಮನೇ ಆಗಿರಲಿ ಇಲ್ಲಿ 
ವಾಸಿಸುವವನು ನಿಷ್ಟಾಪಿಯೇ ಸರಿ. ಕಾರಣ ಅವನು ಅನೇಕ ತೊಂದರೆಗಳಿಗೆ ಗುರಿಯಾಗಿ 
ಅವುಗಳನ್ನೆಲ್ಲಾ ಸಹಿಸಿಕೊಂಡು ಕೊನೆಗೆ ನನಗೆ ಶರಣುಹೊಗುವ ದೃಢ ಭಕಿಯಿಂದ ಇಲ್ಲಿಗೆ 
ಬಂದಿರುತ್ತಾನೆ ॥ ೩೪ 1 ಈ ಕ್ಷೇತ್ರದಲ್ಲಿರುವವರು ಪರಮಾತ್ಮನ ವಿಶೇಷ ಜ್ಞಾನವನ್ನು ಪಡೆದಿರ- 
ಬೇಕಾಗಿಲ್ಲ, ಅವರಿಗೆ ವಿಶೇಷ ಇಂದ್ರಿಯನಿಗ್ರಹವಿರಬೇಕಾಗಿಲ್ಲ ಅವರು ಸಾಂಖ್ಯಕರ್ಮ ಮತ್ತು 


ಅಧ್ಯಾಯ ೯ 75 


ರಾಜ ಮುಂತಾದ ಯೋಗೋಪಾಯಗಳನ್ನು ಆಚರಿಸಬೇಕಾಗಿಲ್ಲ ಪರಮಾತ್ಮನನ್ನು ಕುರಿತು 
ಧ್ಯಾನ ಮಾಡಬೇಕಾಗಿಲ್ಲ ಯಾವ ಕಾಮ್ಯಕ ವ್ರತಗಳನ್ನೂ ಮಾಡಬೇಕಾಗಿಲ್ಲ. ಒಂದೆಡೆ ಕುಳಿತು 
ಚಿತ್ರೈಕಾಗ್ರತೆಯಿಂದ ಪರಮಾತ್ಮನನ್ನು ಧ್ಯಾನಿಸಬೇಕಾಗಿಲ್ಲ 1೩೫ ।। ಹಣ ವ್ಯಯ ಮಾಡಿ ದಾನ, 
ಅನ್ನ ಸಂತರ್ಪಣೆ ಮುಂತಾದವನ್ನು ಮಾಡಬೇಕಾಗಿಲ್ಲ; ಅಗ್ನಿಯಿಂದ ಮಾಡುವ ಯಜ್ಞಗಳನ್ನು 
ಆಚರಿಸಬೇಕಾಗಿಲ್ಲ ಸಾಂಖ್ಯವನ್ನು (ಜ್ಞಾನಯೋಗ) ಅನುಸರಿಸಬೇಕಾಗಿಲ್ಲ. ದೇಹ ಶೋಷಣೆ 
ಮಾಡತಕ್ಕ ಯಾವ ಕಾರ್ಯವನ್ನೂ ಮಾಡಬೇಕಿಲ್ಲ ಕೃಚ್ಛ್ರ, ಅತಿಕೃಚ್ಛ್ರ, ಪಾರಾಕ ತಪಕ್ಟಚ್ಛ್ರಾದಿ 
ವ್ರತಗಳನ್ನು ಮಾಡಬೇಕಾಗಿಲ್ಲ. ನನ್ನಲ್ಲಿ ಮನಸನ್ನಿಟ್ಟು ಇಲ್ಲಿ ವಾಸ ಮಾಡುವುದರಿಂದಲೇ ಅವನಿಗೆ 
ಮುಕ್ತಿಯು ದೊರಕುವುದು. (ಪ್ರಯಾಗಕ್ಷೇತ್ರದಲ್ಲಿ ವಾಸಮಾಡುವುದು ಅತಿಪುಣ್ಯಕರ 
ಎಂಬುವುದರಲ್ಲಿತಾತ್ಪರ್ಯವೇ ಹೊರತಾಗಿ ಇಂದ್ರಿಯಗಳ ನಿಗ್ರಹಾದಿಗಳು ಬೇಡವೆಂಬುದರಲ್ಲಿ 
ತಾತ್ಪರ್ಯವಲ್ಲ,) ॥ ೩೬-೩೭ ॥॥ ಯಾವುದೋ ಪೂರ್ವಜನ್ಮದ ಕರ್ಮಫಲದಿಂದ ಇಲ್ಲಿ 
ದೇಹತ್ಯಾಗ ಮಾಡಿದರೂ ಕೂಡ ಅಂಥಹವನು ಧನ್ಯನಷ್ಟೇ ಅಲ್ಲ ನಿನಗೂ ನನಗೂ ಮಾನ್ಯನೇ 
ಆಗುವನು. ॥ ೩೮ ॥ ಆದ್ದರಿಂದ ಪಾಪಾಚರಣೆ ಮಾಡಿದವರಿಗೆ ಉಪದೇಶ ಮಾಡಬಾರದು. 
ಪಾಪ ಮಾಡಿದವಗೆ ಶಿಕ್ಷೆ ಕೊಡುವ ಸ್ವಭಾವವುಳ್ಳ ನಿನಗೂ ಈ ವಿಷಯವು ಅನ್ವಯಿಸುವುದು. 
11 ೩೯ ॥ ಇಲ್ಲಿಯೇ ಹತ್ತಿರದಲ್ಲಿ ಐದು ಕ್ರೋಶ ವಿಸ್ತಾರವಾದ ನನ್ನ ಸಂಬಂಧಿಯಾದ ಒಂದು 
ಕ್ಷೇತ್ರವಿದೆ. ಅದು ಬಹು ಪ್ರಸಿದ್ಧವಾದುದು. ಅದರ ಪೂರ್ವದಿಕ್ಕಿನ ಬಾಗಿಲು ಯಾವಾಗಲೂ 
ತೆಗೆದೇ ಇರುವುದು. ॥ ೪೦ ॥ ಇದು ಅಸೀ ಮತ್ತುವರುಣ ಎಂಬ ನದಿಗಳ ಮಧ್ಯೆ ಇರತಕ್ಕದ್ದು. 
ಇದನ್ನೇ ""ಆನಂದವನ'' ಎಂದು ಕರೆಯುತ್ತಾರೆ. ನೀನು ಅಲ್ಲಿದ್ದುಕೊಂಡು ಪಾಪಮಾಡಿದವರನ್ನು 
ಶಿಕ್ಷಿಸು. 1೪೧ ॥ ದೇಶ, ಕಾಲ ಮತ್ತುಪಾಪದ ಅಗಾಧತೆ ಇವನ್ನುಗಮನಿಸಿ ನೀನು ಅಲ್ಲಿದ್ದುಅವರಿಗೆ 
ಶಿಕ್ಷೆ ಕೊಡು. ನಾನಾ ಉಪಾಯಗಳಿಂದ ಅವರನ್ನು ದಾರಿಗೆ ತಾ. ॥ ೪೨ ॥ ಬೆಂಕಿಯಲ್ಲಿ ಕಾಸಿದ 
ಬಂಗಾರದಂತೆ ಶಿಕ್ಷೆಗಳಿಂದ ತೊಳೆಯಲ್ಪಟ್ಟ ಪಾಪವುಳ್ಳ ಆ ಪಾಷಿಷ್ಠರಿಗೆ ನೀನು ನಂತರ 
ಉಪದೇಶವನ್ನು ಮಾಡು ; ಆಗ ಅವರು ಪರಮಪದವನ್ನು (ಮುಕ್ತಿಯನ್ನು) ಹೊಂದುವರು. 
॥ ೪೩ ॥ ಮುಕ್ತಿದಾಯಕಗಳು ಎಂದು ಪುರಾಣಗಳಲ್ಲಿ ಉಕ್ತವಾಗಿರುವ ಏಳು ಕ್ಷೇತ್ರಗಳಾಗಲೀ, 
ಅನ್ಯಾನ್ಯ ಗಂಗಾದಿ ನದಿಗಳಾಗಲೀ ನೇರವಾಗಿ ಮುಕ್ತಿಯನ್ನು ಕೊಡಲಾರವು ; ತೀರ್ಥರಾಜನಾದ 
ಪ್ರಯಾಗಕ್ಷೇತ್ರದ ಆಜ್ಞಾದಿಂದ ಮಾತ್ರ ಅವುಗಳು ಮುಕ್ತಿಪ್ರದಗಳಾಗುವುವು ॥ ೪೪ ॥ 
ಜನ್ಮ ಜನ್ಮಾಂತರಗಳಲ್ಲಿ ಆಚರಿಸಿದ ವಾಸಾದಿ ಸತ್ಕಾರ್ಯಗಳ ಅಭ್ಯಾಸದ ಫಲವೇ ಪ್ರಯಾಗದಲ್ಲಿ 
ಆಗುವ ಮರಣವು. ಹೀಗೆಂದು ಶ್ರುತಿಗಳಲ್ಲಿ ಆಜ್ಞಾರೂಪವಾಗಿ ಹೇಳಲ್ಪಟ್ಟಿದೆ ॥ ೪೫ ॥ ಎಲೈ 
ಶಿವನೇ! ಈ ಆಲದ ಮರದ ಸನ್ನಿಧಾನದಲ್ಲಿ ನಿನ್ನ ವಾಸವು ನಿಷ್ಟಮೋಜನವಾಗುವುದರಿಂದ 
ಆನಂದವನಕ್ಕೆ ಹೋಗು. ಇಲ್ಲೂಸಹ ನನಗೆ ಪ್ರಿಯವಾದ ನಿನ್ನಸ್ಥಾನವು ಇರುತ್ತದೆ. ॥ ೪೬ ॥ ಈ 
ರೀತಿಯಾಗಿ ಶ್ರೀಮಾಧವದೇವರು ಹೇಳಿ ಅಂತರ್ಧಾನರಾದರು. ಆ ಸಮಯದಲ್ಲಿಯೇ ಶಿವನ 
ತ್ರಿಶೂಲದ ದೆಶೆಯಿಂದ ""ಟಂಕ'' ನಾದವು ಹೊರಟಿತು; ಇದರಿಂದ ಶಿವನಿಗೆ ಅತ್ಯಂತ ಹರ್ಷವು 
ಉಂಟಾಯಿತು ॥ ೪೭ ॥। ತದನಂತರ, ಎಲ್ಲ ಯಷಿಗಳು ಅಲ್ಲಿ ವಾಸಮಾಡಿದರು. ಆ ಕ್ಷೇತ್ರವು 
ಶೂಲಟಂಕೇಶ್ವರ ಎಂಬುದಾಗಿ ಜಗದ್ವಂದ್ಯವಾದ ಕ್ಷೇತ್ರವಾಯಿತು. ಹೀಗೆ ಸೂತರು ಹೇಳಿ ಈ 
ಶೂಲಟಂಕೇಶ್ವರ ಸ್ಥಾನದ ಬಗ್ಗೆ ಮುಂದೆ ಹೆಚ್ಚುಹೇಳುವೆನು ಎಂದು ಅಪ್ಪಣೆ ಕೊಡಿಸಿದರು ಗಿ೮॥ 


|| ಒಂಬತ್ತನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ದಶಮೋತಧ್ಯಾಯಃ 11೧೦ ॥॥ 


ಶ್ರೀಸೂತ ಉವಾಚ 
ಪುನಃ ಶ್ವಣ್ಣಂತು ವಿಪ್ರೇಂದ್ರಾ: ಗುರುಶ್ರೇಷ್ಠೋದಿತಂ ವಚಃ । 
ಹರ್ಷದಂ ಶೃಣ್ವತಾಂ ನೃಣಾಂ ಪಥ್ಯಮಜ್ಞಾನನಾಶನಮ್‌ WO 
ದಿಕ್ಷಾಲಾ ಅಪಿ ಶಕ್ರಾದ್ಯಾಃ ಪ್ರಯಾಗಸ್ಯೋಪಮಂಡಲೇ । 
ಸ್ಫಂ'ಸೂ ಭಾಗಮವಷ್ಠಭ್ಯ ಚಕ್ರುರ್ಮಾಧವತೋಷಣಮ್‌ ॥೨॥ 
ಇಂದ್ರೋ ಮಾಧವಪೂಜಾರ್ಥಮುದ್ಯಾನಂ ನಂದನಾತಿಗಮ್‌ । 
ಚಕಾರ ಫಲಪುಷ್ಪಾಢ್ಯಂ ನಾನಾವ್ಯಕ್ಷಲತಾಕುಲಮ್‌ ENT 
ಮಂದಾರಪಾರಿಜಾತಾಮ್ರಕೋವಿದಾರಾಸನಾರ್ಜುನೈಃ | 
ಕದಂಬನಾಗಪುನ್ನಾಗಚಂಪಕಾಶೋಕಪಾಟಲೈ: Yun 
ಪ್ರಿಯಾಲಜಂಬುಖರ್ಜೂರಪೂಗೈ: ಕುರವಕ್ಕಿರಪಿ । 
ಬೀಜಪೂರೈಶ್ಚ ವಕುಲೈಸಿಲಕೈರುಪಶೋಭಿತಮ್‌ 11೫! 
ಮಲ್ಲಿಕಾಮಾಧವೀಕುಂದಮಾಲತೀಬಾಣಜಾತಿಭಿಃ । 
ಕುಮುದಸ್ಥಲಕಲ್ಲಾರಶತಪತ್ರವನರ್ದಿಭಿಃ 11೬ ॥ 
ನಿರ್ಮಲೋದಸರೋವಾಪೀವಿಹಾರಸ್ಥಾನಭೂಷಣ್ಯೆ: । 
ಸರ್ವರ್ತುಫಲಪುಷಾದ್ಯ್ಯೈೆ ಸರ್ವತಃ ಸಮಲಂಕೃತಮ್‌ 1 ೭ ॥ 
ಮಯೂರಪಿಕಸನ್ನಾದಿ ಮಂದಾನಿಲವಿಮೂರ್ಚಿತಮ್‌ । 
ಮತ್ತದ್ವಿಜಗಣೈರ್ಫುಷ್ಟಂ ಮತ್ತಭ್ರಮರಸೇವಿತಮ್‌ iC 
ವನರಾಜಿಶ್ರಿಯಾ ಯುಕಂ ಪಥಿಕಜ್ಜಧನಾಶನಮ್‌ । 
ಸುಸ್ಪಿಗ್ಗಶೀತಲಚ್ಛಾಯಂ ದರ್ಶನಾಹ್ಲಾದಕಾರಕಮ್‌ WE 
ತತಸ್ರದುದ್ಭವೈರಿಂದ್ರಃ ಕುಸುಮೈಃ ಸ್ವಯಮಾಪತ್ಥೆ: । 
ಮಲ್ಲಿಕಾಮಾಲತೀಜಾತೀಮಂದಾರಶತಪತ್ರಕ್ಕಿಃ WW ೧೦॥ 
ಯೂಥಿಕಾಕುಂದಕಲ್ಹಾರಕರವೀರಸಿತಾಸಿತೈಃ I 
ಹೇಮಪುಷ್ಪಕಪುನ್ನಾಗೈರ್ವಕುಲೈ: ಪಾಟಲೈಸಥಾ I ೧೧ ॥ 
ಸೇವಂತೀಪಾರಿಜಾತಾದ್ಯೈಃ ಸಹಸ್ರದಲನೀಪಕ್ಕೆಃ । 
ಇಂದೀವರೈ: ಪುಂಡರೀಕೈಸಥಾ ಕೋಕನದಾದಿಭಿಃ 11 ೧೨ ॥ 
ಕುಮುದ: ಕರ್ಣಿಕಾರೈಶ್ಚ ಶೋಭಿತೈರಿಷ್ಟಗಂಧಿಭಿಃ | 
ತ್ರಿಶಿಖೈರ್ಬಿಲಪತ್ತೈಶ್ಚ ಕೋಮಲೈಸುಲಸೀದಲೈ: I ೧೩ ॥ 
ಅನೇಕಮಂಜರೀಭಿಶ್ಚ ತಥಾ ದಮನಪತ್ರಕ್ಕೆ: । 
ಪ್ರತ್ಯೇಕಂ ಲಕ್ಷಸಂಖ್ಯಾಕ್ಸೆ: ಪೂಜಯಾಮಾಸ ಮಾಧವಮ್‌ 1 ೧೪ ॥ 


76 


ಅಧ್ಯಾಯ ೧೦ 77 
ಏವಂ ಪೂಜನಸಕಾಂತಃಕರಣೇ ಸುರನಾಯಕೇ । 


ಕದಾಚಿನ್ನಾಧವೋ ದೇವೋ ಪ್ರತ್ಯಕ್ಷ ಸಮಜಾಯತ I ೧೫ ॥ 

ಅತಸೀಪುಷ್ಪಸಂಕಾಶಃ ಪದ್ಗಪತ್ರನಿಭೇಕ್ಷಣಃ । 

ಚತುರ್ಬಾಹುಃ ಪ್ರಸನ್ನಾಸ್ಯಃ ಶಂಖಚಕ್ರಗದಾಬ್ಬದ್ಧಕ್‌ HW ೧೬ ॥ 

ಪೀತಾಂಬರಧರಃ ಪೀತಚಂದನಾಲಿಪಕಂಧರಃ | 

ವನಮಾಲಾನಿವೀತಾಂಗೋ ವಾಮಪಾದಧ್ಭತಾವನಿಃ Il ೧೭ ॥ 

ಕಂದರ್ಪದರ್ಪದಲನೋಲ್ಲಸತ್ಕುಂಡಲಭೂಷಣಃ | 

ಶ್ರೀವತ್ಸಕೌಸುಭಧರೋ ವಿಭ್ರಾಜನ್ಮುಕುಟೋಜ್ಜ್ಚಲ: 1 ೧೮ I 

ದೀರ್ಥಬಾಹುರುದಾರಾಂಗಃ ಸುರಾರ್ಚಿತಪದಾಂಬುಜಃ ॥ 

ಹಾರಕೇಯೂರಸದ್ರತ್ನಮುದ್ರಿಕಾಕಂಕಣಾನ್ವಿತ: W ೧೯ ॥ 

ಸರ್ವಾಂಗಸುಂದರತರೋ ಲಲಿತಾಕ್ಟರಭಾಷಣಃ । 

ಸುಪರ್ಣಸ್ಥಂಧದತ್ಪಾಂಗಃ ಪರಮಾನಂದಚಿದ್ದನಃ Il ೨೦ ॥ 

ದೃಗಪಾಂಗಾವಲೋಕೇನ ಪೂರಯನ್‌ ಭಕ್ತಮಾನಸಮ್‌ । 

ದೃಷ್ಟೋ ಮಘವತಾ ತೇನ ಮಾಧವಃ ಕ್ಷೇತ್ರನಾಯಕೇ (1೨೧ ॥ 

ದೃಷ್ಟಾ ನಿರುಪಮಂ ರೂಪಂ ಭಕ್ತಾನಾಂ ವರದಂ ಪರಮ್‌ । 

ಅಸ್ತಾವೀಜ್ಜಯಶಬ್ದೇನ ಬಿಡೌಜಾಃ ಪ್ರಯತಾಂಜಲಿಃ H ೨೨ ॥ 
॥| ಹತ್ತನೆಯ ಅಧ್ಯಾಯವು ॥ 


ಶ್ರೀಸೂತರು ಹೇಳಿದರು. 

ಹೇ ಶೌನಕಾದಿಗಳೇ ! ಗುರುಗಳಾದ ಶ್ರೀಶೇಷದೇವರ ಉಪದೇಶವನ್ನು ಸಂತೋಷ- 
ದಿಂದ ಕೇಳಿರಿ. ಇದು ಕೇಳುವವರಿಗೆ ಸಂತೋಷವನ್ನು ಕೊಡತಕ್ಕದ್ದು. ಮನುಷ್ಯರ ಅಜ್ಞಾನವನ್ನು 
ನಾಶ ಮಾಡತಕ್ಕದ್ದು ಮತ್ತು ಸಂಸಾರಾಖ್ಯ ರೋಗಕ್ಕೆ ಪಥ್ಯವು. ॥ ೧ ॥ ಇಂದ್ರನೇ ಮೊದಲಾದ 
ದಿಕ್ಬಾಲಕರೆಲ್ಲರೂ ಪ್ರಯಾಗಕ್ಷೇತ್ರದಲ್ಲಿತಮ್ಮ ತಮ್ಮ ವಸತಿಗಳನ್ನು ಮಾಡಿಕೊಂಡು ಶ್ರೀಮಾಧವ- 
ದೇವರನ್ನು ಸೇವಾದಿಗಳಿಂದ ಸಂತೋಷಪಡಿಸಿದರು. ।। ೨ ॥॥ ಇಂದ್ರನಾದರೋ ಮಾಧವನ 
ಪೂಜೆಗಾಗಿ ದೇವಲೋಕದ ನಂದನವನವನ್ನು ಮೀರಿಸುವ ನಾನಾವಿಧ ಹೂವುಹಣ್ಣುಗಳಿಂದ 
ಕಂಗೊಳಿಸುವ ಗಿಡ ಮರ ಮತ್ತುಲತೆಗಳನ್ನು ಹೊಂದಿರುವ ಉದ್ಯಾನವನವನ್ನು ನಿರ್ಮಿಸಿದನು. 
1೩ ಈ ಉದ್ಯಾನವು ಮಂದಾರ, ಪಾರಿಜಾತ, ಮಾವು, ಕೆಂಗಾಚಾಳ(ಕೋವಿದಾರ), ಅಸನ, 
ಅರ್ಜುನ, ಕದಂಬ, ನಾಗಪುನ್ನಾಗ, ಸಂಪಿಗೆ, ಅಶೋಕ, ಪಾಟಲ, ಮೊರಟಿ(ಪ್ರಿಯಾಲು), 
ನೇರಳೆ, ಖರ್ಜೂರ, ಅಡಿಕೆ, ಗೋಡಂಬಿ(ಕುರವಕ), ಚೇಪೆ ಹಣ್ಣು (ಬೀಜಪೂರ), ಬಕುಲ, 
ತಿಲಕ ಇವೇ ಮೊದಲಾದ ಹೂವು ಹಣ್ಣುಗಳ ಮರಗಿಡ ಬಳ್ಳಿಗಳಿಂದ ಶೋಭಾಯಮಾನವಾಗಿತ್ತು 
(೪-೫ ॥ ಮಲ್ಲಿಗೆ, ಮಾಲತೀ, ಕುಂದ, ಮಾಧವೀ, ಬಾಣ, ಜಾಜಿ, ಸ್ಥಳೀಯ ಕಮಲ(ಕಲ್ಲಾರ), 
ಕನ್ನೈದಿಲೆ (ಕುಮುದ), ನೂರಾರು ದಳಗಳುಳ್ಳ ಕಮಲಪುಷ್ಪ ಇವುಗಳಿಂದ ಕೂಡಿತ್ತು ॥ ೬ ॥ 


78 ಪ್ರಯಾಗಮಾಹಾತ್ಮ್ಯಮ್‌ 


ನಿರ್ಮಲವಾದ ಸರೋವರಗಳು ಮತ್ತುವಿಹಾರ ಸ್ಥಳಗಳಿಂದ ಭೂಷಿತವಾಗಿತ್ತು ಇಲ್ಲಿರುವ ಮರ, 
ಗಿಡ ಮತ್ತು ಬಳ್ಳಿಗಳು ಎಲ್ಲ ಯತುಗಳಲ್ಲಿಯೂ ಹಣ್ಣು ಹೂವುಗಳಿಂದ ರಾರಾಜಿಸುತ್ತಿದ್ದವು ಮತ್ತು 
ಯಾವಾಗಲೂ ಅಲಂಕೃತವಾಗಿ ಸಜ್ಜಾಗಿದ್ದವು. 1 ೭ ॥। ನವಿಲು, ಕೋಗಿಲೆ ಇವುಗಳ ಷಡ್ಡಪಂಚಮ 
ಸ್ವರದ ಕೂಗುಗಳಿಂದಲೂ, ಮಂದವಾಗಿ ಹಿತವಾಗಿ ಬೀಸುತ್ತಿರುವ ಗಾಳಿಯಿಂದಲೂ ಎಲ್ಲರಿಗೂ 
ಮೋಹವನ್ನುಂಟುಮಾಡುವಂತಿತ್ರು ಮದಿಸಿ ಚಿಲಿಪಿಲಿಗುಟ್ಟುತ್ತಿರುವ ಹಕ್ಕಿಗಳಿಂದಲೂ, ಗುಂಜಾ- 
ರವವನ್ನು ಮಾಡುತ್ತಿರುವ ಮತ್ತವಾದ ಭ್ರಮರಗಳಿಂದಲೂ ಶೋಭಿತವಾಗಿತ್ತು ॥ ೮ ॥ ವನ- 
ಸಂಪತ್ತಿನಿಂದ ಕೂಡಿದ್ದ ಈ ವನವು ಅಲ್ಲಿ; ಸಂಚರಿಸುವವರ ಆಯಾಸವನ್ನುಕಳೆಯುತ್ತಿತ್ತು ದಟ್ಟವಾದ 
ಮತ್ತು ಶೀತಲವಾದ ಮರಗಳ ನೆರಳಿನಿಂದ ಆ ಪ್ರದೇಶವು ನೋಡುವವರಿಗೆ ಅತ್ಯಂತ 
ಆಹ್ಲಾದಮಯವಾಗಿದ್ದಿತು. ॥ ೯ । ದೇವೇಂದ್ರನು ತಾನೇ ಕಿತ್ತುತಂದ ಮಲ್ಲಿಗೆ, ಮಾಲತಿ, ಜಾಜಿ 
ಕಾಡುಮಲ್ಲಿಗೆ(ಶತಪತ್ರ), ದೊಡ್ಡಗೋರಂಟು ಮರ(ಯೂಢಿಕಾ) ಕುಂದ, ಕಲ್ಹಾರ, ಕರವೀರ, 
ಕುಮುದಪುಷ್ಪ(ಉತ್ಪಲ), ಕಮಲಪುಷ್ಪ ಹಳದಿ, ಪುನ್ನಾಗ, ಬಕುಳ, ಪಾಟಲ, ಸ್ಯಾವಂತಿಗೆ, 
ಪಾರಿಜಾತ, ನೀಪಕ(ಸಾವಿರದಳದ ಹೂ ಬಿಡುವ ಕೆಂಪು ದಾಸವಾಳ), ತಾವರೆ, ಪುಂಡರೀಕ, 
ಕೆಂದಾವರೆ(ಕೋಕನದ) ಕರ್ಣಿಕಾರ, ಇವೇ ಮೊದಲಾದ ಹಿತವಾದ ಸುಗಂಧದಿಂದ ಯುಕ್ತವಾದ 
ಪ್ರತಿಯೊಂದು ಪುಷ್ಪಗಳಿಂದಲೂ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಶ್ರೀಮಾಧವದೇವರನ್ನು ಪೂಜೆ 
ಮಾಡಿದನು. ಇದಲ್ಲದೆ ಮೂರು ದಳಗಳುಳ್ಳ ತ್ರಿಶಿರವೆಂಬ ಪತ್ರೆಯನ್ನು, ಬಿಲ್ವ ಪತ್ರವನ್ನು, 
ಕೋಮಲವಾದ ತುಳಸೀದಳಗಳನ್ನುಮತ್ತುಅನೇಕ ವಿಧವಾದ ಮರುಗ, ಪಚ್ಚೇತೆನೆಗಳನ್ನು ಪ್ರತ್ಯೇಕ 
ಪ್ರತ್ಯೇಕವಾಗಿ ಲಕ್ಷಸಂಖ್ಯೆಯಲ್ಲಿಪೂಜಿಸಿದನು. ॥ ೧೦-೧೪ ॥ ಈ ರೀತಿಯಾಗಿ ಪೂಜಾಗಳಲ್ಲಿಯೇ 
ಇಂದ್ರನು ಆಸಕ್ತವಾದ ಮನಸ್ಸುಳ್ಳವನಾಗಿ ಇರಲು, ಒಂದು ದಿನ ಶ್ರೀಮಾಧವದೇವರು ಅವನಿಗೆ 
ಪ್ರತ್ಯಕ್ಷರಾದರು. ಆ ಇಂದ್ರನಿಗೆ ಗೋಚರವಾದ ಮಾಧವ ದೇವರ ರೂಪವು ಈ ರೀತಿಯಾಗಿತ್ತು 
I ೧೫ 1 
ಶ್ರೀಮಾಧವದೇವರ ಮೈಕಾಂತಿಯು ಅಗಸೆಯ ಹೂವಿನಂತೆ ಬಂಗಾರದ ಬಣ್ಣವಿತ್ತು 
ಕಮಲದ ಹೂವಿನ ದಳದಂತೆ ಅವನ ಕಣ್ಣುಗಳು ವಿಶಾಲವಾಗಿಯೂ ಆಕರ್ಷ ಣೀಯವಾಗಿಯೂ 
ಇದ್ದುವು. ಅವನು ನಾಲ್ಕು ಬಾಹುಗಳುಳ್ಳವನಾಗಿದ್ದನು. ಮಂದಹಾಸವನ್ನು ಬೀರುತಿದ್ದ ಮುಖ- 
ಕಮಲವುಳ್ಳವನಾಗಿದ್ದನು. ಶಂಖ, ಚಕ್ರ, ಗದೆ ಮತ್ತು ಪದ್ಧ ಇವುಗಳನ್ನು ಧರಿಸಿದ್ದನು. IW ೧೬ ॥ 
ಪೀತಾಂಬರಧಾರಿಯಾಗಿದ್ದನು. ಹಳದೀ ಶ್ರೀಗಂಧವನ್ನು ಲೇಪನ ಮಾಡಿದ ಹೆಗಲುಗಳೂ ಮತ್ತು 
ವಕ್ಚಃಸ್ಥಳವೂ ಉಳ್ಳವನಾಗಿದ್ದನು. ವನಮಾಲೆಯನ್ನು ಧರಿಸಿದ್ದನು. ಎಡಗಾಲಿನಿಂದ ಭೂಸ್ಪರ್ಶ 
ಮಾಡಿ ಭೂಮಿಯನ್ನುಧಾರಣೆ ಮಾಡಿದಂತೆ ತೋರುತ್ತಿದ್ದನು. ಮನ್ಮಥನ ಸೌಂದರ್ಯಾತಿಶಯದ 
ದರ್ಪವನ್ನೂ ಧಿಕ್ಕಾರ ಮಾಡುವ ಹೊಳೆಯುವ ಕರ್ಣಕುಂಡಲಗಳನ್ನು ಧರಿಸಿದ್ದನು. ಶ್ರೀವತ್ಸ 
ಚಿಹ್ನೆಯನ್ನು ವಕ್ಷಸ್ಥಳದಲ್ಲೂ ಕುತ್ತಿಗೆಯಲ್ಲಿ ಕೌಸ್ತುಭಾಭರಣವನ್ನು ಧರಿಸಿ ಪ್ರಕಾಶಮಾನವಾದ 
ರತ್ನಖಚಿತ ಕಿರೀಟದಿಂದ ಉಜ್ಜ ್ಹ್ವಲವಾಗಿ ಕಾಣುತಿದ್ದನು. ಇವನ ಬಾಹುಗಳು ನೀಳವಾಗಿದ್ದುವು. 
ಅಂಗಾಂಗಳೆಲ್ಲವೂ ಸಲ್ಲಕ್ಷಣಗಳಿಂದ ಕೂಡಿ ಉತ್ಕೃಷ್ಟವಾಗಿದ್ದುವು. ಇವನ ಪಾದಕಮಲಗಳನ್ನು 
ದೇವಾಧಿದೇವತೆಗಳು ಪೂಜಿಸುತ್ತಿದ್ದರು. ನಾನಾವಿಧಗಳ ನವರತ್ನಖಚಿತ ಹಾರಗಳನ್ನುಪಾದಗಳ- 
ವರೆಗೂ ಧಾರಣೆ ಮಾಡಿದ್ದು ತೋಳ ಬಂಧ, ಒಳ್ಳೆಯ ರತ್ನದಿಂದ ಕೆತ್ತಿದ ಮುದ್ರೆಯುಂಗುರ, 
ಬಳೆಗಳು ಮತ್ತು ಬಾಹುಪುರಿಗಳು ಇವುಗಳನ್ನು ಧರಿಸಿದ್ದು ಸರ್ವಾಂಗಸುಂದರನಾಗಿದ್ದನು. 


ಅಧ್ಯಾಯ ೧೦ 7 


ಆಡುತ್ತಿರುವ ಮಾತು ಅತ್ಯಂತ ಮೃದು, ಮಧುರ ಮತ್ತುಗಂಭೀರವು. ಗರುಡ ದೇವರ ಹೆಗಲಿನಲ್ಲಿ 
ಕುಳಿತಿದ್ದನು. ಇವನು ಸಚ್ಚಿದಾನಂದಗಳ ಸಾರತಮ. ಕಟಾಕ್ಷಮಾತ್ರದಿಂದ ಭಕ್ತರ ಅಭೀಷ್ಟಗಳನ್ನು 
ಪೂರೈಸತಕ್ಕವನು. ಇಂತಹ ಮಾಧವದೇವರನ್ನು ಪ್ರಯಾಗವೆಂಬ ಕ್ಷೇತ್ರದಲ್ಲಿಇಂದ್ರನು ದರ್ಶನ 
ಮಾಡಿದನು. ॥ ೧೭-೨೧ ॥ ಸರ್ವೋತ್ತಮವಾದ, ಅಸದ್ಭಶವಾದ ಮತ್ತು ಭಕ್ತರಿಗೆ ಬೇಕಾದ 
ವರಗಳನ್ನು ಕರುಣಿಸುವ ಈ ಮಾಧವನ ರೂಪವನ್ನು ನೋಡಿದ ಕೂಡಲೇ ಇಂದ್ರ- 
ದೇವರು ""ಜಯ! ಜಯ |'' ಶಬ್ದೋಚ್ಚಾರಣೆ ಮಾಡುತ್ತಾ ಕೈಮುಗಿದು ಸ್ತೋತ್ರ ಮಾಡಲು 
ಉಪಕ್ರಮಿಸಿದರು. 11೨೨ ॥1 


ಇಂದ್ರ ಉವಾಚ 
ಜಯ ಶ್ಯಾಮಲ ಸರ್ವಾಂಗ ಜಯ ಲಾವಣ್ಯಸಾಗರ । 
ಜಯ ಸರ್ವಗುಣೋದಾರ ಜಯ ಮಾಧವ ಮಾಧವ || ೨೩ ॥ 
ಜಯ ಕಂದರ್ಪದರ್ಪಫ್ನ ಜಯ ಲಕ್ಷ್ಮೀಶಭೂಷಣ । 
ಜಯ ಪ್ರಣತಭೂಪಾಲ ಜಯ ಮಾಧವ ಮಾಧವ 11 ೨೪ ॥| 
ಜಯ ಗೋವಿಂದ ಗೋಪಾಲ ಜಯ ದುಷ್ಪನಿಬರ್ಹಣ | 
ಜಯ ಭೂತೇಶ ದೇವೇಶ ಜಯ ಮಾಧವ ಮಾಧವ | ೨೫ ॥ 
ಜಯ ಕೃಷ್ಣ ಮಹಾವಿಷ್ಣೋ ಜಯ ನಾರಾಯಣಾಚ್ಯ್ಕುತ । 
ಜಯಾನಂತ ಹೃಷೀಕೇಶ ಜಯ ಮಾಧವ ಮಾಧವ 11 ೨೬ I 
ಜಯ ಯಜ್ಞಪತೇ ದೇವ ಜಯ ವೈಕುಂಠ ವಾಮನ ॥ 
ಜಯ ಭಕ್ತ ಮಹೋದಾರ ಜಯ ಮಾಧವ ಮಾಧವ I ೨೭ ॥ 
ಜಯ ಸರ್ವೇಶ್ವರಾನಂದ ಜಯ ಲೋಕಗುರೋ ಹರೇ | 
ಜಯ ಶಂಖಗದಾಪಾಣೇ ಜಯ ಮಾಧವ ಮಾಧವ || ೨೮ ॥ 
ಜಯ ಯೋಗೇಶ ಯಜ್ಞೇಶ ಜಯ ಯೋಗವಿಭೂಷಣ । 
ಜಯ ಯೋಗಿಮನೋವಾಸ ಜಯ ಮಾಧವ ಮಾಧವ Il ೨೯ ॥ 
ಜಯ ಸರ್ವಸುರಾಧ್ಯಕ್ಷ ಜಯ ಸರ್ವಸುರಾರ್ಚಿತ । 
ಜಯ ಸರ್ವಗುಣಾತೀತ ಜಯ ಮಾಧವ ಮಾಧವ 11 ೩೦ ॥ 
ಜಯ ನಿತ್ಯ ನಿರಾಧಾರ ಜಯ ವಿಶಂಭರಾವ್ಯಯ | 
ಜಯ ಕೋಟ್ಯರ್ಕಸಂಕಾಶ ಜಯ ಮಾಧವ ಮಾಧವ 11೩೧ ॥ 
ಜಯ ನಾಥ ಕೃಪಾಸಿಂಧೋ ಜಯ ಭಕಾರ್ತಿಭಂಜನ । 
ಜಯ ಸಂಸಾರಸಾರಾಂಶ ಜಯ ಮಾಧವ ಮಾಧವ | ೩೨ ॥ 


ಜಯ ಸರ್ವಜ್ಞ ಸರ್ವಾತ್ಮನ್‌ ಜಯ ಶಂಕರ ಶಾಶ್ಚತ I 
ಜಯ ಮಾಯಾಪತೇ ಮಾಯಿನ್‌ ಜಯ ಮಾಧವ ಮಾಧವ ॥೩೩॥ 


80 ಪ್ರಯಾಗಮಾಹಾತ್ಸ್ಯಮ್‌ 
ಜಯ ಭೂತಪತೇ ನಾಥ ಜಯ ಭೂತವಿಭಾವನ । 


ಜಯ ಭೂತೇಶ ಭೂತಾದೇ ಜಯ ಮಾಧವ ಮಾಧವ I ೩೪ ॥ 
ಸಂಸಾರವನದಾವಾಗ್ನೇ ಜನ್ಮಮೃತ್ಯುಜರಾಪಹ | 

ಸಮಸಭುವನಾಧಾರ ಜಯ ಮಾಧವ ಮಾಧವ ॥ ೩೫ ॥ 
ಅಂತರ್ಬಹಿಶ್ಚಸರ್ವತ್ರ ಜಯ ಮಾಧವ ಮಾಧವ । 

ನಿರ್ವಿಕಾರ ನಿರಾಕಾರ ಜಯ ಮಾಧವ ಮಾಧವ 11೩೬ । 
ಸಪಪಾತಾಲವಿವರೇ ಜಯ ಮಾಧವ ಮಾಧವ । 

ಆದ್ಯಂತಮಧ್ಯರಹಿತ ಜಯ ಮಾಧವ ಮಾಧವ 1೩೭ ॥ 
ಮಾಧವಂ ಪರಯಾ ಭಕ್ತ್ಯಾ ಸುತ್ತೇತ್ಮಂ ಪಾಕಶಾಸನಃ । 
ಸಕಂಟಕಾಶ್ರುಭಿರ್ವ್ಯಾಪ್ತು ಪಪಾತ ಪಾದಪದ್ಗಯೋಃ WA ॥ 
ಪಾದಾನತಮಥೋ ಶಕ್ರಮುತ್ಸಾಪ್ಯಾಲಿಂಗ್ಯ ಸಾದರಮ್‌ । 

ಉವಾಚ ಮಧುರಾಂ ವಾಚಂ ಮಾಧವೋ ಭಕಿಭಾವನಃ 1೩೯ 


ಇಂದ್ರದೇವರು ಹೇಳಿದರು 

ಹೇ ಮಾಧವ ! ನೀನು ನೀಲವರ್ಣವಿಶಿಷ್ಟವಾದ ಸರ್ವಾಂಗವುಳ್ಳವನು, ಲಾವಣ್ಯಕ್ಕೆ 
ಕೊನೆಯಿಲ್ಲದ ಸಾಗರದಂತಿರುವವನು, ಉತ್ಕೃಷ್ಟವಾದ ಸಮಸಗುಣಗಳಿಂದ ಪೂರ್ಣನು, ಹೇ 
ಲಕ್ಷ್ಮೀಪತಿ, ಹೇ ರಮಾಪತಿ, ನಿನಗೆ ಜಯವಾಗಲಿ. ॥। ೨೩ ॥॥ ಮನ್ಮಥನ ಸೌಂದರ್ಯವನ್ನು 
ಧಿಕ್ಕರಿಸುವ ಸೌಂದರ್ಯಶಾಲಿಯೇ, ಲಕ್ಷ್ಮೀಪತಿಯೇ ಮತ್ತುಲಕ್ಷ್ಮೀದೇವಿಗೆ ಭೂಷಣಪ್ರಾಯ- 
ನಾದವನೇ, ನಿನಗೆ ಜಯವಾಗಲಿ. ರಾಜಾಧಿರಾಜರುಗಳಿಂದ ನಮಸ್ಭೃತನಾದವನೇ, 
ಮಾಧವನೇ, ನಿನಗೆ ಜಯವಾಗಲಿ. ॥ ೨೪ ॥। ಹೇ ಗೋವಿಂದ, ಹೇ ಗೋಪಾಲ, ದುಷ್ಟರನ್ನು 
ನಾಶಮಾಡಿದವನೇ, ಭೂತಗಳಿಗೆ ಸ್ವಾಮಿಯೇ, ದೇವತೆಗಳಿಗೆ ಸ್ವಾಮಿಯೇ, ಮಾಧವನೇ, ನಿನಗೆ 
ಜಯವಾಗಲಿ (ವೇದಪ್ರತಿಪಾದ್ಯನಾದ್ದರಿಂದ ಗೋವಿಂದ, ವೇದವಾಕ್ಯಗಳನ್ನು ಹಯಗ್ರೀವ 
ಮತ್ತ್ಯ ವೇದವ್ಯಾಸಾದಿರೂಪಗಳಿಂದ ಅಥವಾ ಆಕಳುಗಳನ್ನು ಕೃಷ್ಣಾವತಾರದಲ್ಲಿ ಕಾಪಾಡಿದವ- 
ನಾದ್ದರಿಂದ_ ಗೋಪಾಲ). ॥ ೨೫ ॥ ಹೇ ಕೃಷ್ಣ ಮಹಾವಿಷ್ನೋ, ನಾರಾಯಣ, ಅಚ್ಯುತ, 
ಅನಂತ, ಹೃಷೀಕೇಶ, ಹೇ ಮಾಧವ ನಿನಗೆ ಜಯವಾಗಲಿ. (ಪ್ರಳಯಕಾಲದಲ್ಲಿ ಜಗತ್ತನ್ನೆಲ್ಲಾ 
ಆಕರ್ಷಿಸಿ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡದ್ದರಿಂದ--ಕೃಷ್ಣ ಎಲ್ಲ ಕಾಲದಲ್ಲಿಯೂ ಎಲ್ಲ 
ದೇಶಗಳಲ್ಲೂತ್ಛೈಕಾಲಿಕ ವ್ಯಾಪ್ತಿಯುಳ್ಳವನಾಗಿದ್ದರಿಂದ--ವಿಷ್ಣು ಪ್ರಳಯ ಕಾಲದಲ್ಲಿನೀರಿನಲ್ಲಿ 
ಆಶ್ರಯವುಳ್ಳವನೂ ಮುಕ್ತರಿಗೂ ಅಂತರ್ಯಾಮಿಯಾಗಿ ನಿಯಾಮಕನಾಗಿ ಇರುವುದರಿಂದ 
ನಾರಾಯಣ, ತ್ರೈಕಾಲಿಕನಾಶವಿಲ್ಲದವನಾಗಿರುವುದರಿಂದ---ಅಚ್ಯುತ, ಮರಣವಿಲ್ಲದ್ದರಿಂದ-- 
ಅನಂತ, ಇಂದ್ರಿಯಗಳಿಗೆ ಮುಖ್ಯ ನಿಯಾಮಕನಾದುದರಿಂದ--ಹೃಷೀಕೇಶ) ॥ ೨೬ ॥ 
ಯಜ್ಞಾಧಿಪತಿಯೇ, ದೇವಾಧಿದೇವನೇ, ಹೇ ವೈಕುಂಠನೇ, ಹೇ ವಾಮನನೇ, ಭಕ್ತರುಗಳ 
ವಿಷಯದಲ್ಲಿಉದಾರಿಯೇ, ಹೇ ಮಾಧವ, ನಿನಗೆ ಜಯವಾಗಲಿ. (ಎಲ್ಲ ಬಗೆಯ ಯಜ್ಞಗಳಿಗೆ 
ಮುಖ್ಯ ಭೋಕ್ತವಾಗಿದ್ದರಿಂದ--ಯಜ್ಞಪತಿ, ವೈಕುಂಠಾಧಿಪತಿಯಾಗಿ ಇರುವುರಿಂದ ಅಥವಾ 


ಅಧ್ಯಾಯ ೧೦ 81 


ವಿಕುಂಶಾದೇವಿಯ ಮಗನಾದ್ದರಿಂದ--ವೈಕುಂಠ, ಅತ್ಯಂತ ಸುಂದರವಾದ ಅವತಾರರೂಪ 
ಉಳ್ಳವನಾದುದರಿಂದ--ವಾಮನ)॥೨೭/। ರಮಾಬ್ರಹ್ಮಾದಿ ಸರ್ವರಿಗೂ ಸ್ವಾಮಿಯೇ, 
(ಆನಂದಸ್ವರೂಪನು ಆದ್ದರಿಂದ) ಆನಂದನೇ, ಲೋಕಗುರುವೇ, ಶ್ರೀ ಹರಿಯೇ, ನಿನಗೆ 
ಜಯವಾಗಲಿ. ಶಂಖ ಮತ್ತು ಗದೆ ಇವುಗಳನ್ನು ಧಾರಣೆ ಮಾಡಿರುವ ಲಕ್ಷ್ಮೀಪತಿಯೇ ನಿನಗೆ 
ಜಯವಾಗಲಿ. ॥ ೨೮ ॥ ಯೋಗಗಳಿಗೆ ಮುಖ್ಯ ಧ್ಯಾನಾಸ್ಪದನಾದವನೇ, ಯಜ್ಞಗಳಲ್ಲಿ 
ಮುಖ್ಯವಾದ ಯಜ್ಞಭೋಕ್ಸವಾಗಿರುವವನೇ, ಯೋಗ- ಭೂಷಣನೇ, ಯೋಗಿಗಳ ಮನಸಿನಲ್ಲಿ 
ಸದಾ ಧ್ಯಾನ ಮಾಡಲ್ಪಡತಕ್ಕವನೇ, ಶ್ರೀಲಕ್ಷ್ಮೀಪತಿಯೇ, ನಿನಗೆ ಜಯವಾಗಲಿ. ॥ ೨೯ ॥। ಎಲ್ಲ 
ದೇವತೆಗಳಿಗೂ ಮುಖ್ಯ ಸ್ವಾಮಿಯಾದವನೇ, ಎಲ್ಲದೇವತೆಗಳಿಂದಲೂ ಅತಿಮುಖ್ಯವಾಗಿ ಪೂಜಾ 
ಮಾಡಿಸಿಕೊಳ್ಳಲ್ಪಡತಕ್ಕವನೇ, ಸರ್ವಗುಣ ಅತೀತನೇ, (ಪ್ರಕೃತಿಸಂಬಂಧವಾದ ಸತ್ವರಜಸ್ತಮೋ- 
ವ್ಯಾಪಾರಗಳಿಂದ ವರ್ಜಿತನಾದವನು), ಶ್ರೀಲಕ್ಷ್ಮೀಪತಿಯೇ, ನಿನಗೆ ಜಯವಾಗಲಿ. ॥ ೩೦ ॥ 
ನಿತ್ಯನೇ, ನಿರಾಶ್ರಯನೇ, ವಿಶ್ವಂಭರನೇ, ಅವ್ಯಯನೇ, ನೂರು ಕೋಟಿ (ಅನಂತ 
ಸೂರ್ಯರೆಂದು ತಿಳಿಯಬೇಕು) ಸೂರ್ಯರುಗಳ ಪ್ರಕಾಶವುಳ್ಳವನೇ, ಲಕ್ಷ್ಮೀಶನೇ, ನಿನಗೆ 
ಜಯವಾಗಲಿ. (ಯಾವಾಗಲೂ ಅಸಿತ್ವವುಳ್ಳವನಾಗಿರುವುದರಿಂದ-ನಿತ್ಯನೇ, ತನ್ನಿಂದ 
ಅನ್ಯವಾದ ಯಾವ ಆಶ್ರಯವೂ ಇಲ್ಲದವನಾದ್ದರಿಂದ--ನಿರಾಶ್ರಯ, ತನ್ನಿಂದ ಭಿನ್ನವಾದ ಸಕಲ 
ಪ್ರಪಂಚದ ಆಗುಹೋಗುಗಳಿಗೂ ನಿಯಾಮಕನಾಗಿರುವುದರಿಂದ--ವಿಶ್ವಂಭರ, ನಾಶರಹಿತ- 
ನಾಗಿದ್ದರಿಂದ--ಅವ್ಯಯ) ॥ ೩೧ ॥। ಎಲೈ ಸ್ವಾಮಿಯೇ, ಕೃಪೆಗೆ ಸಮುದ್ರದಂತೆ ಎಲ್ಲೆಯಿಲ್ಲ- 
ದವನೇ, ಭಕ್ತರ ದುಃಖಗಳನ್ನು ನಾಶಮಾಡತಕ್ಕವನೇ, ಇಡೀ ಪ್ರಪಂಚದಲ್ಲಿ ಸ್ವತಂತ್ರನೆಂದು 
ವೇದಗಳು ಸಾರಿ ಹೇಳುವ ಮುಖ್ಯ ತತ್ವನೇ, ಶ್ರೀಲಕ್ಷ್ಮೀರಮಣನೇ, ನಿನಗೆ ಜಯವಿರಲಿ. ॥೩೨॥! 
ಎಲ್ಲವನ್ನೂ ತಿಳಿದಿರತಕ್ಕವನೇ, ಸವಾರತರ್ಯಾಮಿಯೇ, ಶಂಕರನೇ, ಶಾಶ್ವತನೇ, ಮಾಯಾ- 
ಪತಿಯೇ, ಮಾಯಿಯೇ, ಹೇ ಮಾಧವನೇ ನಿನಗೆ ಜಯವಾಗಲಿ. (ಶ್ರೀ ರಮಾದೇವಿ ಹಾಗು 
ಬ್ರಹ್ಮಾದಿಗಳೂ ಸೇರಿ ಸಕಲ ಮುಕ್ತಾಮುಕ್ತ ಜೀವರಾಶಿಗಳಿಗೆ ಸಂಬಂಧಪಟ್ಟ ಭೂತಭವಿಷ್ಯತ್‌- 
ವರ್ತಮಾನಗಳಿಗೂ ಸೇರಿದಂತೆ ಎಲ್ಲ ವಿಷಯಗಳನ್ನೂ ಆಲೋಚಿಸದೆಯೇ ಪ್ರತ್ಯಕ್ಟಿಸಿ- 
ಕೊಳ್ಳುವುದರಿಂದ--ಸರ್ವಜ್ಞನೇ, ಸರ್ವಜೀವಜಡಾತ್ಮಕಪ್ರಪಂಚದ ಸ್ವಾಮಿಯು ಆಗಿರುವವ- 
ನಾದ್ದರಿಂದ--ಸರ್ವಾತ್ಮನು, ಭಕರಿಗೆ ಮಂಗಳವನ್ನು ಉಂಟುಮಾಡುವುದರಿಂದ--ಶಂಕರ, 
ಶಶ್ವದೇಕಪ್ರಕಾರನಾದ್ದರಿಂದ--ಶಾಶ್ವತ, ವಾಸುದೇವರೂಪದಲ್ಲಿ ನಾರಾಯಣನು ಮುಕ್ತಿ 
ಕೊಡಲು ತೊಡಗಿದಾಗ ಶ್ರೀಲಕ್ಷ್ಮೀದೇವಿಯು ಅವನ ಜೊತೆ ಮಾಯಾ ಎಂಬ ರೂಪದಿಂದ 
ಇರುವಳು. ಆದ್ದರಿಂದ ವಾಸುದೇವನಿಂದ ಅಭಿನ್ನವಾದ ಶ್ರೀನಾರಾಯಣನೂ ಮಾಯಾ- 
ಪತಿಯೇ. ಅಲ್ಲದೆ ಜೀವಕೋಟಿಗಳನ್ನು ಮಾಯೆಯೆಂಬ ಆವರಕದಲ್ಲಿಸಿಲುಕಿಸುವುದರಿಂದ ಅವನ 
ಇಚ್ಛೆಗೂ ಮಾಯಾ ಎಂದು ಹೆಸರು ಇದೆ. ಹೀಗೆ ಭ್ರಮೆಯನ್ನು ಉಂಟುಮಾಡುವುದರಿಂದ 
ಮಾಯಿ) 11೩೩ ॥1 ಜೀವರಾಶಿಗಳ ಸ್ವಾಮಿಯೇ, ಜಗತಿನ ಯಜಮಾನನೇ, ಎಲ್ಲ. ಜೀವರನ್ನು ಸೃಷ್ಟಿ 
ಮಾಡುವವನೇ, ಎಲ್ಲ ಜೀವರ ನಿಯಾಮಕನೇ, ಎಲ್ಲ ಭೂತಗಳಿಗೆ ಮೂಲಕಾರಣನೇ, 
ಶ್ರೀರಮಾರಮಣನೇ, ನಿನಗೆ ಜಯವಾಗಲಿ. ॥ ೩೪ ॥ ಈ ಹುಟ್ಟು ಸಾವಿನ ಸಂಸಾರವೆಂಬ 
ಅರಣ್ಯಕ್ಕೆ ಕಾಡ್ಗಿಚ್ಚಿನಂತೆ ಇರುವವನೇ, ಪುನರ್ಜನ್ನದ ಬೇಗೆಯನ್ನು ಪರಿಹಾರ ಮಾಡುವವನೇ, 
ಸಮಸ್ತಲೋಕಗಳಿಗೆ ಆಶ್ರಯನಾಗಿರುವವನೇ, ರಮಾರಮಣನೇ, ನಿನಗೆ ಜಯವಾಗಲಿ. 
॥ ೩೫ ॥ ಬ್ರಹ್ಮಾಂಡದ ಒಳಗೂ ಹೊರಗೂ ಮತ್ತು ಸರ್ವತ್ರವೂ ವ್ಯಾಪ್ತನಾಗಿರುವವನೇ, 


6 


82 ಪ್ರಯಾಗಮಾಹಾತ್ಮ್ಯಮ್‌ 


ನಿರ್ವಿಕಾರನೇ, ನಿರಾಕಾರನೇ, ಹೇ ಮಾಧವನೇ, ನಿನಗೆ ಜಯವಾಗಲಿ. (ಬ್ರಹ್ಮಾಂಡದ ಮತ್ತು 
ಜೀವಿಗಳ ಹೃದಯದ ಒಳಗೆ ಇದ್ದು ವ್ಯಾಪಾರ ಮಾಡಿಸುವುದರಿಂದ--ಅಂತಃ, ಬ್ರಹ್ಮಾಂಡದ 
ಹೊರಗೂ ಇದ್ದುಅಲ್ಲಿಂದಲೇ ಬ್ರಹ್ಮಾಂಡದ ಎಲ್ಲ ವ್ಯಾಪಾರಗಳನ್ನೂ ನೆಡೆಸಬಲ್ಲನಾದುದರಿಂದ-- 
ಬಹಿಃ, ಒಟ್ಟಿನಲ್ಲಿಸರ್ವತ್ರ ಇದ್ದು ಸರ್ವತ್ರ ವ್ಯಾಪ್ತಿಯನ್ನೂ ಹೊಂದಿರುವುದರಿಂದ--ಸರ್ವತ್ರ. 
ಪ್ರಕೃತಸಂಬಂಧವಾದ ರೋಗ ಜರಾಮರಣವೃದ್ಧಾಪ್ಯಾದಿ ವಿಕಾರಶೂನ್ಯನಾದುದರಿಂದ-- 
ನಿರ್ವಿಕಾರ, ಸರ್ವತ್ರ ವ್ಯಾಪನಾಗಿದ್ದುಯಾವುದೇ ನಿರ್ದಿಷ್ಟಆಕಾರವಿಲ್ಲದ್ದರಿಂದ--ನಿರಾಕಾರ) 
॥| ೩೬ ॥ ಪಾತಾಳಗಳು ಎಂದು ಪ್ರಸಿದ್ಧವಾದ ಕೆಳಗಿನ ಏಳು ಲೋಕಗಳಲ್ಲಿಯೂ ಇದ್ದು ತನ್ನ 
ನಿಯಮನವನ್ನುನಡೆಸುತ್ತಿರುವ ಭಗವಂತನೇ, ಸಪಲೋಕಗಳಲ್ಲೂನಿನಗೆ ಜಯವಾಗಲಿ. ಆದಿ, 
ಅಂತ ಮತ್ತು ಮಧ್ಯವೂ ಇಲ್ಲದ್ದರಿಂದ ""ಆದಿಮಧ್ಯಾಂತರಹಿತ''ನೆಂದು ಕರೆಯಲ್ಪಡುವ 
ಶ್ರೀಮಾಧವನಿಗೆ ಜಯವಾಗಲಿ. 11೩೭ । ಅತಿಶ್ರೇಷ್ಠವಾದ ಭಕ್ತಿಯಿಂದ ಇಂದ್ರನು ಶ್ರೀಮಾಧವ- 
ದೇವರನ್ನು ಈ ರೀತಿಯಾಗಿ ಸ್ತುತಿಸಿ ಕಣ್ಣಿನಲ್ಲಿ ಆನಂದಾಶ್ರುಗಳನ್ನು ಸುರಿಸುತ್ತಾರೋಮಾಂಚನ- 
ಗೊಂಡು ಶ್ರೀಮಾಧವನ ಎರಡು ಪಾದಗಳಿಗೂ ಎರಗಿದನು. ॥॥೩೮ ।।ಪಾದದಲ್ಲಿಭಕ್ತಿಭಾವದಿಂದ 
ಬಿದ್ದಿರುವ ಆ ಇಂದ್ರನನ್ನು ಶ್ರೀಮಾಧವದೇವರು ಎಬ್ಬಿಸಿ ಆದರದಿಂದ ಆಲಿಂಗಿಸಿಕೊಂಡು 
ಮೃದುಮಧುರವಾದ ಮಾತಿನಲ್ಲಿಈ ರೀತಿ ಹೇಳಿದರು. ॥ ೩೯ ॥1 
ಶ್ರೀಮಾಧವ ಉವಾಚ 

ಉತಿಷ್ಲೋತಿಷ್ಠ ಮಘವನ್‌ ಸ್ಪಸ್ನಾನಂ ಶಾಶ್ವತಂ ಕೃತಮ್‌ | 

ಅಭೀಪಿತಮಥಾನ್ಯಚ್ಚ ಯಾಚ್ಯತಾಂ ಸ್ವಮನೋಗತಮ್‌ 1೪೦ ॥ 
ಶ್ರೀಮಾಧವದೇವರು ಹೇಳಿದರು 

"ಇಂದ್ರನೇ, ಏಳು ಏಳು; ನಿನ್ನ ದೇವಪದವಿಯು ಶಾಶ್ವತವಾಯಿತು, (ನಿನ್ನ ಸ್ವರೂಪ- 

ಸಿದ್ಧವಾದ ದೇವೇಂದ್ರತ್ವವು ನಿನ್ನದಾಯಿತು) ಮುಕ್ತಿಪದವಿಯು ನಿನಗೆ ಮೀಸಲಾಗಿದೆ. (ಮುಕ್ತಿ- 
ಯಲ್ಲಿಯೂ ಈ ಸ್ಥಾನವು ಶಾಶ್ವತವು); ಹಾಗಿದ್ದರೂ ನಿನ್ನ ಮನಸ್ಸಿನಲ್ಲಿ ಬೇರೆ ಅಭೀಷ್ಟಗಳಿದ್ದರೆ 
ಅದನ್ನೂ ಬೇಡುವವನಾಗು.'' IPO ॥ 
ಇಂದ್ರ ಉವಾಚ 

ವಿಶ್ವಪಾವನ ಸಂಶಕ್ತ ಏವಮೇವೋಚಿತಂ ತ್ವಯಿ । 

ಪ್ರಸನ್ನೇ ತ್ವಯಿ ಮಾಕಾಂತೇ ಮಾ ಕಾಂತಂ ಮೇ ಪರಂ ಭವೇತ್‌ ॥೪೧॥ 

ನಾಕಾಧಿಪತ್ಯಂ ನೈವಾಹಂ ಕಾಮಯೇ ಭಂಗುರಂ ಫಲಮ್‌ । 

ಇದಮೇವ ಪರಂ ಯಾಚೇತತ್ರೈವ ವಾಸೋತಸ್ತುಮೇ ಸದಾ ॥೪೨॥ 

ಅನ್ಯಚ್ಚ ಲಕ್ಷವಿಧಿನಾ ಕುಸುಮೈಸವ ಪೂಜನಮ್‌ । 

ಕರಿಷ್ಯಂತಿ ನರಾ ನಾರ್ಯೋ ಯೇ ತೇಷಾಂ ತು ನಿಜೇಪಿತಮ್‌ 11 ೪೩ ॥ 

ಮತ್ಯತಸ್ತೋತ್ರಪಾಠಂ ಯೇ ಕರಿಷ್ಯಂತ್ಯತಿಭಕಿತಃ । 

ಇದಮೇವ ಪರಂ ರೂಪಂ ತೇಷಾಂ ದರ್ಶಯ ಸತ್ವರಮ್‌ WW ೪೪ ॥ 


ಅಧ್ಯಾಯ ೧೦ ೫ 
ಏತಸ್ಯಾಂ ವಾಟಿಕಾಯಾಂ ಯೇ ಸ್ನಾನಂ ದಾನಂ ಚ ಪೂಜನಮ್‌ । 


ಸ್ವಾಧ್ಯಾಯಜಪಹೋಮಾದಿಯೋಗಸಾಂಖ್ಯನಿಷೇವಣಮ್‌ 11 ೪೫ ॥ 
ತ್ವತ್ವದಾವಿಷ್ಠಮನಸೋ ಮಮ ಧ್ವಜಮಹೋತ್ಸವಮ್‌ I 
ತೃಶ್ತಿ ಶ್ರೀತಯೇ ಕರಿಷ್ಯಂತಿ ತೇಷಾಂ ದೇಹಿ ನಿಜಾಂತಿಕಮ್‌ W ೪೬ ॥ 


ಇಂದ್ರದೇವರು ಹೇಳಿದರು 

ಜಗತ್ಪಾಲಕನೇ, ಸರ್ವಸಮರ್ಥನೇ, ಈ ರೀತಿ ವಾಗ್ದಾನ ಮಾಡುವುದು ತಮಗೆ ಉಚಿತವೇ 
ಸರಿ. ಲಕ್ಷ್ಮೀಪತಿಯಾದ ನೀನು ಪ್ರಸನ್ನನಾಗುತ್ತಿರಲಾಗಿ ನನಗೆ ಮತ್ತಾವುದೂ ಮನೋಹರವು 
ಆಗಲಾರದು. ॥॥ ೪೧ ॥ ಬಣ್ಣಬಣ್ಣಗಳು ಮಿನುಗುತ್ತಿದ್ದರೂ ನೀರಿನ ಮೇಲಿನ ಗುಳ್ಳಿಯು ಒಡೆದು 
ಹೋಗತಕ್ಕದ್ದೇ, ಅದರಂತೆ ಆಕರ್ಷಕವಾಗಿದ್ದರೂ ಈ ದೇವಾಧಿಪತಿ ಪದವಿಯು ನನಗೆ ಬೇಡ, ಈ 
ಪ್ರಯಾಗದಲ್ಲಿ ವಾಸವು ನನಗೆ ಯಾವಾಗಲೂ ಇರಲಿ; ಇಷ್ಟನ್ನು ಮಾತ್ರ ಕರುಣಿಸು.'' 
1೪೨ ॥ ಮತ್ತೊಂದು ವರವೆಂದರೆ, ಲಕ್ಷಾರ್ಚನವಿಧಿಪೂರ್ವಕವಾಗಿ ಹೂವುಗಳಿಂದ ಈ ಕ್ಷೇತ್ರದಲ್ಲಿ 
ಯಾವ ಪುರುಷರಾಗಲೀ, ಸ್ತ್ರೀಯರಾಗಲೀ ನಿನ್ನನ್ನು ಪೂಜಿಸುವರೋ ಅವರಿಗೂ ಜಾಗ್ರತೆಯಾಗಿ 
ಅವರ ಅಭೀಷ್ಟಗಳನ್ನುಕೊಡು. ।೪೩ ।। ನನ್ನಿಂದ ಮಾಡಲ್ಪಟ್ಟಈ ಸ್ತೋತ್ರದ ಪಠನವನ್ನುಯಾರು 
ಮಾಡುತ್ತಾರೋ, ಅವರಿಗೂ ಈ ನಿನ್ನ ಉತ್ಕೃಷ್ಟ ರೂಪದ ದರ್ಶನ ಮಾಡಿಸು. ॥ ೪೪ ॥। ಈ 
ವನದಲ್ಲಿ ನಿನ್ನ ಪಾದದಲ್ಲಿಯೇ ಆಸಕವಾದ ಮನಸ್ಸುಳ್ಳವರಾಗಿ ಸ್ನಾನ, ದಾನ, ನಿನ್ನ ಪೂಜಾ, 
ಅಧ್ಯಯನ, ಅಧ್ಯಾಪನ ಪರಮಾತ್ಮನ ಸೇವಾರೂಪವಾಗಿ ಕರ್ಮಯೋಗ, ಸಾಂಖ್ಯಯೋಗ ಮತ್ತು 
ರಾಜಯೋಗಾದಿಗಳನ್ನು ಆಚರಿಸತಕ್ಕವರಾಗಿ, ನನ್ನ ಧ್ವಜಾರೋಹಣೋತ್ಸವವನ್ನು ನಿನ್ನ ಪ್ರೀತಿ- 
ಗೋಸ್ಕರ ಯಾರು ಮಾಡುತ್ತಾರೋ ಅವರಿಗೂ ನಿನ್ನ ಸಮೀಪದಲ್ಲಿರುವ ಸಾಮೀಪ್ಯವೆಂಬ 
ಮುಕ್ತಿಭಾಗ್ಯವನ್ನು ಕರುಣಿಸು. ॥ ೪೫-೪೬ ॥ 


ಸೂತ ಉವಾಚ 

ಐಂದ್ರೀಮೇತಾಂ ಸಮಾಕರ್ಣ್ಯ ವಾಚಮುತ್ತುಲ್ಲಲೋಚಿನಃ । 

ತಥೇತಿ ತಂ ಪ್ರತಿಶ್ರುತ್ಯ ಮಾಧವೋsಂತರ್ದಧೇ ಪುನಃ I ೪೭॥ 

ಇಂದ್ರೋ$ಪಿ ತದುಪಧಾರ್ಯಂಸತ್ರೈವ ಕ್ಷೇತ್ರಮಂಡಲೇ । 

ಉವಾಸ ನಿಯತಂ ಭಕಾ ತ ಸ್ವರಾಜ್ಯಾದಿಪರಾಜ್ಯುಖಃ I ೪೮ ॥ 

॥ ಇತಿ ದಶಮೋನಧ್ಯಾಯಃ ॥ 
ಸೂತರು ಹೇಳಿದರು-- 
ಇಂದ್ರನಿಂದ ಹೇಳಲ್ಪಟ್ಟ ಈ ವಚನವನ್ನು ಕೇಳಿದ ಶ್ರೀಮಾಧವನು ಅರಳಿದ 
ಕಣ್ಣುಗಳುಳ್ಳವನಾಗಿ ““ಹಾಗೆಯೇ ಆಗಲಿ'' ಎಂದು ಉತ್ತರಿಸಿ ಅಲ್ಲಿಂದ ಅಂತರ್ಧಾನನಾದನು. ॥ ೪೭ ॥ 
ಇಂದ್ರನು ಅದನ್ನುಆಲಿಸಿ ಮನಸ್ಸಿಗೆ ತಂದುಕೊಂಡು, ತನ್ನ ದೇವರಾಜ್ಯಾಧಿಪತ್ಯದಿಂದ ಪರಾಜ್ಜುಖ- 
ನಾಗಿ ಅಲ್ಲಿ ತನಗೆ ನಿಯತವಾಗಿರತಕ್ಕ ನಂದನವನದಲ್ಲಿ ಪರಮಭಕ್ತಿಯುತನಾಗಿ ವಾಸಮಾಡಿ 
ಶ್ರೀಮಾಧವದೇವರನ್ನು ಪೂಜಾಮಾಡಿಕೊಂಡಿದ್ದನು. 1೪೮ ॥1 
(। ಹತ್ತನೆಯ ಅಧ್ಯಾಯವು ಸಮಾಪವಾಯಿತು || 


॥ ಅಥ ಏಕಾದಶೋನಧ್ಯಾಯಃ.॥ ೧೧ ॥ 
ಹಯಷಯ ಊಚುಃ--- 
ವಿಧಾನಂ ಸೂತ ಪೂಜಾಯಾ ಲಕ್ಷಘುಷ್ಟೈ: ಫಲಂ ಚ ಯತ್‌ । 
ತತರ್ವಂ ವದ ಸಂಕ್ಟಿಪಂ ಕರ್ತಾ ಯೇನ ಸುಖಂ ಲಭೇತ್‌ WO 
|| ಹನ್ನೊಂದನೆಯ ಅಧ್ಯಾಯವು || 


ಯಷಿಗಳು ಹೇಳಿದರು 
ಲಕ್ಷಪುಷ್ಪಾದಿಗಳ ಪೂಜೆಯ ವಿಧಾನವನ್ನೂ ಅದರ ಫಲವನ್ನೂಸಹ ಸಂಕ್ಷೇಪವಾಗಿ ಹೇಳಿರಿ; 
ಯಾವುದನ್ನು ಅರಿತು ಆಚರಿಸಿದರೆ ಫಲವು ಸಿಗುವುದೋ ಅದನ್ನುಹೇಳಿರಿ. ॥ ೧ ॥ 
ಸೂತ ಉವಾಚ 
ಯಸ್ಮಿನ್‌ ಯತೌೌ ಯಾನಿ ಯಾನಿ ಮನಸೋಷಕರಾಣಿ ಚ। 


ಕುಸುಮಾನಿ ಸುಗಂಧಾನಿ ತುಲಸೀನಾಂ ದಲಾನಿ ಚ 11 ೨॥ 
ಬಿಲ್ಪಪತ್ರಾಣಿ ಚಾನ್ಯಾನಿ ಕೋಮಲಾನಿ ವಿಶೇಷತಃ । 

ತೈಸ್ರೈರ್ಲಕ್ಟಮಿತೈ: ಪೂಜಾ ಭಕ್ತ್ಯಾ ಕಾರ್ಯಾ ಯತಾವ್ಯತೌ 1a un 
ಶ್ರೀಕಾಮೋ ಬಿಲ್ಪಪತೈಶ್ವ ಶಾಂತಿಕಾಮಸ್ತುದೂರ್ವಯಾ । 

ಆಯುಚಾಮೋ ಸದಾ ಕುರ್ಯಾಚ್ಚಂಪಕ್ಕೆ: ಪೂಜನಂ ಹರೇಃ 11೪ ॥ 
ವಿದ್ಯಾಕಾಮಸ್ತು ಕುರ್ವೀತಾತಸಿಕಾಕುಸುಮೈರ್ನವೈಃ । 
ವಿಷ್ಣುಪ್ರಸಾದಕಾಮಸ್ತು ತುಲಸೀಮಂಜರೀದಲೈಃ 1೫ ॥ 
ಪುತ್ರಕಾಮಶ್ಚರೇತ್ಪೂಜಾಂ ಮಲ್ಲಿಕಾದ್ಯೈಃ ಶುಬೈಶ್ಯುಬೈಃ । 
ದುಃಖಪ್ರಶಮಕಾಮಸ್ತು ಪೂಜಯೇತ್ಕುಂದಪುಷ್ಪಕ್ತೆ: Wt 
ತಿಲತಂಡುಲಮುದ್ಧೈಶ್ಚ ಯವಗೋಧೂಮಕಾದಿಭಿ: । 

ಚಣಕದ್ವಿದಲೈಸತ್ಯಂ ಗಣಿತೈಃ ಪೂಜಯೇದ್ದರಿಮ್‌ 1 ೭॥ 
ರಂಗಬಿಲ್ವಾದಿಭಿರ್ಭಕ್ತಾ ರ್ಯ ಮಾಧವಸ್ಯಾಗ್ರತಃ ಕೃಷ್ಛೆಃ | 

ಶಂಖಚಕ್ರಗದಾಪದ್ಧೈ ಸ್ವಸಿಕ್ಸೆರ್ಲಕ್ಷಸಂಖ್ಯಯಾ mS I 
ಕೃತನಿತ್ಯಕ್ರಿಯೆಃ ಪ್ರಾತಃ ಪೂಜಯಿತ್ವೇಷ್ಠದೇವತಾಮ್‌ । 

ತತ್ತನ್ನಾಮ್ನಾಂ ಸಹಸ್ರೇಣ ಸ್ವಯಂ ವಿಪ್ರೇಣ ವಾರ್ಚಯೇತ್‌ ॥ ೯ ॥ 


ಗಣಯುತ್ನಾಥ ತೂಷ್ಲೀಂ ವಾ ಮಾಧವಾಯ ಸಮರ್ಪಯೇತ್‌ ।ಟ 

ಪ್ರೋಕ್ಟೋsಯಂ ಮಧ್ಯಮಃ ಪಕ್ಷೋ ಜಘನ್ಯೋ ಗಣನೇ ಸ್ಟೃತಃ॥ ೧೦ ॥ 

ಯಥಾಶಕ್ತಿ ಯಥಾವಿತಂ ಯಥಾಭಕ್ತಿ ಯಥಾಮತಿ । 

ಪ್ರಶಸ್ಟೇನಾದಿಕಲ್ಲೇನ ಬುದ್ಧಿಮಾಂಸ್ತು ಯಜೇದ್ದರಿಮ್‌ WW ೧೧॥ 
84 


ಅಧ್ಯಾಯ ೧೧ 85 
ಲಕ್ಷಂ ವಾ ನಿಯುತಂ ವಾಪಿ ಕೋಟಿಂ ವಾ ಸ್ವೇಚ್ಛಯಾಚರನ್‌ | 


ಉದ್ಯಾಪನಂ ಪ್ರಕುರ್ವೀತ ವ್ರತಸಾದ್ದುಣ್ಯಹೇತವೇ 1 ೧೨॥ 

ಆದೌ ಮಧ್ಯೇsಥವಾ ಪ್ರಾಂತೇ ಯದ್ಯಪ್ಯದ್ಯಾಪನಂ ಮತಮ್‌ । 

ಅಂತ ಏವ ತಥಾಪ್ಯತ್ರ ಕುರ್ಯಾದುದ್ಯಾಪನಂ ಶುಭಮ್‌ ॥ ೧೩ ॥ 
ಸೂತರು ಹೇಳಿದರು-- 


ಮನಸಿಗೆ ಆಹ್ಲಾದವನ್ನುಂಟುಮಾಡುವ (ಸುವಾಸನೆಯುಳ್ಳ) ಯಾವ ಯಾವ ಹೂವುಗಳು 
ಆಯಾ ಖತುಗಳಲ್ಲಿ ಸಿಗುವುವೋ ಅವುಗಳಿಂದಲೂ, ತುಲಸೀದಳಗಳಿಂದಲೂ, ಬಿಲ್ವಪತ್ರೆ 
ಮುಂತಾದ ಬೇರೆ ಬೇರೆ ಕೋಮಲವಾದ ಪತ್ರೆಗಳೊಂದೊಂದರಿಂದಲೂ ಲಕ್ಷಸಂಖ್ಯೆಗಳವರೆಗೆ 
ಪೂಜಿಸಬೇಕು. ॥ ೨-೩ ॥1 ಸಂಪತ್ತು ಬೇಕಾದವನು ಬಿಲ್ವಪತ್ರೆಯಿಂದಲೂ, ಮನಶ್ಶಾಂತಿ 
ಬೇಕಾದವನು ಗರಿಕೆಯಿಂದಲೂ, ದೀರ್ಫಾಯುಷ್ಕಾ ಪೇಕ್ಷಿಯು ಸಂಪಿಗೆ ಹೂವುಗಳಿಂದಲೂ 
ಶ್ರೀಹರಿಯನ್ನುಲಕ್ಷಸಂಖ್ಯೆಯಿಂದ ಪೂಜಿಸಬೇಕು. ॥೪ ॥1 ವಿದ್ಯಾ ರ್ಜನೆಯಲ್ಲಿಆಸಕ್ತಿಯುಳ್ಳವನು 
ಬಸದ ಜಲಾ ಶ್ರೀವಿಷ್ಣುವಿನ ಅನುಗ್ರಹ ಪಾರು ತುಳಸೀ ತೆನೆಗಳಂದಲೂ 
(ದಳಗಳಿಂದಲೂ), ಪುತ್ರಪ್ರಾಪ್ತಿಯ ಆಸೆಯುಳ್ಳವನು ಮಲ್ಲಿಗೆ ಹೂವುಗಳಿಂದಲೂ, ದುಃಖವನ್ನು 
ಪರಿಹರಿಸಿಕೊಳ್ಳಲು ಕುಂದಪುಷ್ಪಗಳಿಂದಲೂ ಪೂಜಿ ಮಾಡಬೇಕು. ಎಳ್ಳು, ಅಕ್ಕಿ, ಕಡಲೆ, ಉದ್ದು 
ಗೋಧಿಹಿಟ್ಟು ಅಕ್ಕಿಹಿಟ್ಟು ಕಡಲೆಬೇಳೆ, ಹೆಸರುಬೇಳೆಗಳಿಂದಲೂ ಲಕ್ಷಾರ್ಚನೆ ಮಾಡಬಹುದು. 
1೫-೭। ಪರಮಾತ್ಮನ ಎಂಗ ಲಕ್ಷಸಂಖ್ಯೆಯಲ್ಲಿರಂಗವಲ್ಲಿಯಿಂದ ಶಂಖ, ಚಕ್ರ, ಗದೆ, ಸ್ವಸ್ತಿಕ 
ಮತ್ತುಪದ್ಧ ಇವುಗಳನ್ನು ಬರೆದು ಶ್ರಿ ಹರಿಗೆ ಅರ್ಪಿಸಬಹುದು. ne ಉಷಕಾಲದಲ್ಲಿ ಎದ್ದು 
ಪ್ರಾತರ್ವಿಧಿಗಳನ್ನುಮುಗಿಸಿ ತಮ್ಮ ತಮ್ಮಇಷ್ಟ ದೇವತೆಗಳನ್ನು ಪೂಜಿಸಿ, ಆಯಾಯಾ ದೇವತೆಯ 
ಸಹಸ್ರನಾಮದಿಂದ ಪೂಜೆಯನ್ನುಮಾಡಬೇಕು ಅಥವಾ ಬ್ರಾಹ್ಮಣರ ಮೂಲಕ ಮಾಡಿಸಬೇಕು. 
॥ ೯ ॥ ಸಂಖ್ಯೆಮಾಡಿ ಅಥವಾ ಮೌನದಿಂದ, ಮಾಧವನಿಗೆ ಸಮರ್ಪಿಸಬೇಕು. ಸಹಸ್ರನಾಮ- 
ಗಳನ್ನು ಹೇಳುತ್ತಾ ಸಹಸಾ ್ರಿರ್ಚನೆ ಮಾಡುವುದು ಉತ್ತಮಪಕ್ಚ. ಮೌನವಾಗಿ ಮಾಧವನಿಗೆ 
ಸಮರ್ಪಿಸುವುದು ಮಧ್ಯಮಪಕ್ಷ; ಕೇವಲ ಎಣಿಕೆ ಮಾಡುತ್ತಾ ಪೂಜಿಸುವುದು ಅಧಮಪಕ್ಷ ॥ ೧೦ ॥1 
ಶಕಾ ಮುಸಾರ, ಹಣದ ಸೌಕರ್ಯವಿದ್ದಂತೆ, ತನಗೆ ಹೇಗೆ ಪ್ರೇರಣೆ ಆಗುವುದೋ ಹಾಗೆ, ತಮ್ಮ ತಮ್ಮ 
ಭಕ್ನಾನುಸಾರ ಈ ಅರ್ಚನೆಯನ್ನುಮಾಡಬಹುದು. 1 ೧೧॥ ಲಕ್ಷಾರ್ಚನೆ, ಹತ್ತುಲಕ್ಷದ ಅರ್ಚನೆ 
ಅಥವಾ ಕೋಟಿ ಅರ್ಚನೆಯನ್ನೂಮಾಡಬಹುದು. ನಂತರ ವ್ರತದ ಸಂಪೂರ್ಣ ಫಲಪ್ರಾಪ್ತಿಗಾಗಿ 
ಉದ್ಯಾಪನೆಯನ್ನುಮಾಡಬೇಕು. ॥ ೧೨ ಈ ಅರ್ಚನೆಯ ಪ್ರಾರಂಭದಲ್ಲಿ ಮಧ್ಯದಲ್ಲಿಅಥವಾ 
ಕೊನೆಯಲ್ಲಿಉದ್ಯಾಪನೆಯನ್ನುಆಚರಿಸಬಹುದು. ಆದಾಗ್ಯೂ ಈ ವ್ರತದ ಕೊನೆಯಲ್ಲಿಉದ್ಯಾಪನೆ 
ಮಾಡುವುದು ಮಂಗಳಕರ. ॥ ೧೩ ॥ 


ಯಷಯ:ಃ ಊಚುಃ 
ಸೂತ ಸೂತ ವದಾಯುಷ್ಯನ್‌ ಉದ್ಯಾಪನವಿಧಿಂ ಶುಭಮ್‌ । 
ಲಕಪುಷಾದಿಪೂಜಾಯಾಃ ಸರ್ವೇಷಾಮುಪಕಾರಕಮ್‌ 1 ೧೪ ॥ 
ಒಪ್ಪಿ ಲ 


86 ಪ್ರಯಾಗಮಾಹಾತ್ಮ್ಯಮ್‌ 


ಯಷಿಗಳು ಹೇಳಿದರು 
ದೀರ್ಫಾಯುಷಿಗಳಾದ ಶ್ರೀಸೂತರೇ, ಈ ಲಕ್ಷಪುಷ್ಪಪೂಜಾದಿಗಳ ಶುಭ ಉದ್ಯಾಪನಾ 
ವಿಧಿಯನ್ನುಹೇಳಿ. ಇದರಿಂದ ಎಲ್ಲರಿಗೂ ಉಪಕಾರವಾಗುವುದು. ॥ ೧೪ ॥1 
ಶ್ರೀಸೂತ ಉವಾಚ 
ಲಕ್ಬಪುಷ್ಪಾದಿಪೂಜಾನಾಂ ವದಾಮ್ಯುದ್ಯಾಪನಂ ವಿಧಿಮ್‌ । 
ಶ್ರೂಯತಾಮವಧಾನೇನ ಮುನಯಃ ಪ್ರಶ್ನಕೋವಿದಾಃ ॥ ೧೫ ॥ 
ಸಂಸ್ಕಾರಸಂಸ್ಕೃತೇ ದೇಶೇ ವಿವಿಕ್ರೀ ನಿರ್ಮಲೇ ಶುಚೌ । 
ಗಣೇಶಭೂಮಿವಾರಾಹತ್ವಪ್ಪ ನ್ಟ್ಯನ್‌ ಸಂಪೂಜ್ಯ ಸಾಧನೈಃ Il ೧೬ ॥ 
ಸಪುಷ್ಠಘಲಪತ್ರಾದಿಕದಲೀಸಂಭಮಂಡಿತಮ್‌ । 
ಪುಷ್ಪಮಾಲಾಫಲೋಪೇತಂ ಮಂಟಪಂ ತತ್ರ ಕಾರಯೇತ್‌ ॥ ೧೭ ॥ 
ಮಂಟಪಾಂತಃ ಪ್ರಕರ್ತವ್ಯಾ ವೇದಿಕಾ ಚ ಸುಶೋಭನಾ । 
ಸಮಾ ಶ್ಲಕ್ಚ್ಞಾ ಚ ಹಸ್ತಾ ಚ ಚತುರಸ್ರಾ ಸಮಂತತಃ ೧೮ ॥ 
ತಸ್ಯಾಃ ಪಶ್ಚಿಮದಿಗ್ಬಾಗೇ ಬಹಿಃ ಸಂಪೂಜಿತೈರ್ದ್ವಿಜೈ: | 
ಪುಣ್ಯಾಹವಾಚನಂ ಕುರ್ಯಾದಾಚಾರ್ಯಂ ವರಯೇಚ್ಛುಭಮ್‌ ॥ ೧೯ ॥ 
ಗೀತವಾದಿತ್ರನಿರ್ಫೋಷೈರ್ವೇದಘೋಷೇಣ ಭೂಯಸಾ । 


ಪ್ರವಿಶ್ಯ ಮಂಟಪೇ ತಸ್ಮಿನ್‌ ರಾತ್ರೌ ಜಾಗರಣಂ ಚರೇತ್‌ HW 2೦ ॥ 
ವೇದಿಕಾಯಾಂ ಪ್ರಕರ್ತವ್ಯಂ ಸ್ಪಸ್ಥಿಕಂ ವರ್ಣಚಿತ್ರಿತಮ್‌ । 

ತನ್ನಧ್ಯೇ ತು ಪ್ರಕರ್ತವ್ಯಂ ಶ್ವೇತದ್ದೀಪಂ ದಲಾನ್ವಿತಮ್‌ I ೨೧ ॥ 
ಕಲಶಂ ಸ್ಥಾಪಯೇತ ತ್ರ ತಾಮ್ರಮವ್ರಣಮುತ್ತಮಮ್‌ । 
ಪಂಚಪಲ್ಲವಸಂಯುಕಂ ಸ್ರಕ್ಟಂದನವಿಭೂಷಿತಮ್‌ ॥1 ೨೨ ॥ 
ತಸ್ಯೋಪರಿ ನ್ಯಸೇತ್ನಾತ್ರಂ ತಾಮ್ರಂ ವೈಣವಮೇವ ವಾ । 

ನ್ಯಸೇತ್ರತ್ರಾಹತಂ ವಾಸಃ ಕುಂಕುಮಾಷ್ಟದಲಾಚಿತಮ್‌ ॥ ೨೩ ॥ 
ಸೌವರ್ಣಿಂ ಪ್ರತಿಮಾಂ ತಸ್ಮಿನಗ್ನ್ಯುತ್ತಾರಣಪೂರ್ವಕಮ್‌ । 
ಸ್ನ್ಥಾಪಯೇತ್ಚರಯಾ ಭಕಾ ರ್ಯ ಮಾಧವಸ್ಯ ಜಗತ್ತತೇಃ Il ೨೪ ॥ 
ಪೂಜಾಂ ತಸ್ಯ ಪ್ರಕುರ್ವೀತ ಪಂಚಾಮೃತಪುರಸ್ಬೆಃ । 

ಧೂಪೈರ್ದಿಪೈಶ್ಚ ನೈವೇದ್ಯ ಛಃ ಫಲತಾಂಬೂಲಮಂಗಲೈ: Il ೨೫ ॥ 
ವೇದಶಾಸ್ತ್ರಪುರಾಣೈಶ್ಚ ಗೀತವಾದಿತ್ರನರ್ತನೈ: । 

ಸುತಿಪಾಠನಮಸ್ಕಾರೈಃ ತ್ರಿರಾತ್ರಿಮತಿವಾಹಯೇತ್‌ || ೨೬ ॥ 


ತತಃ ಪ್ರಭಾತಸಮಯೇ ಕೃತನಿತ್ಯಕ್ರಿಯಶ್ಶುಚಿಃ । 
ಸ್ಥಂಡಿಲೇಸಗ್ನಿಂ ಪ್ರತಿಷ್ಠಾಪ್ಯ ಸಫಾಖೋಕವಿಧಾನತಃ Wl ೨೭ ॥ 


ಅಧ್ಯಾಯ ೧೧ 87 
ಮೂಲಮಂತ್ರೇಣ ಗಾಯತ್ರ್ವ್ಯಾ ತತ್ರನ್ನಾಮಸಹಸ್ತ್ರಕ್ಕೆಃ । 
ಹವನಂ ತತ್ರ ಕುರ್ವೀತ ತಿಲಾಜ್ಯಚರುಭಿಃ ಕ್ರಮಾತ್‌ n ೨೮ ॥ 
ಅಷ್ಟೋತ್ತರಸಹಸ್ರಂ ತು ಸಂಖ್ಯಾ ಮಾನಂ ಪ್ರಕೀರ್ತಿತಮ್‌ । 
ಜುಹುಯಾತ್ರೇನ ಮಂತ್ರೇಣ ಯೇನ ಮಂತ್ರೇಣ ಪೂಜನಮ್‌ ॥ ೨೯॥ 
ಆಚಾರ್ಯಃ ಸ್ವಯಮನ್ಮೈರ್ವಾ ತರ್ಪಯಿತ್ವಾ ದಶಾಂಶತಃ । 


ತದನ್ಯತಮಮಂತ್ರೇಣ ಪಶ್ಚಾದ್ಧವನಮಾಚರೇತ್‌ Il ೩೦ ॥ 
ಚತ್ವಾರ ಯತ್ತಿಜಃ ಕಾರ್ಯಾಃ ಸಮರ್ಥಾ ವೇದವಾದಿನಃ । 
ಸಹಸ್ರನಾಮಪಾಠಾರ್ಥಂ ಪ್ರಧಾನಕಲಶೇ ಪರಃ 11೩೧ ॥ 


ತತಃ ಸ್ವಿಷ್ಠಕ್ಸತಂ ಹುತ್ವಾ ಪೂರ್ಣಾಹುತಿಮನಂತರಮ್‌ | 
ಆಚಾರ್ಯಮೃತ್ತಿಜಃ ಪೂಜ್ಯ ತೇಭ್ಯೋ ದದ್ಯಾಚ್ಹ ದಕ್ಷಿಣಾಮ್‌ 11 ೩೨ ॥ 
ವಸ್ತ್ರಾಖಂಕಾರಭೂಪಾಂಶ್ಚ ಗಾಂ ಸವತ್ಸಾಂ ಪಯೋಜನ್ವಿತಾಮ್‌ | 


ಕಲಶಂ ಪ್ರತಿಮಾವಸ್ಟಂ ತಥಾ ತಂಡುಲಪರ್ವತಮ್‌ | ೩೩ ॥ 
ಯೇನ ಯೇನ ಕೃತಾ ಪೂಜಾ ಮಾಧವಸ್ತ ಸದಕ್ಷಿಣಾ । 
ತತ್ತದ್ದದ್ಯಾತುವರ್ಣೇನ ನಿರ್ಮಿತಂ ಗುರವೇ5ನಘಾಃ Navn 
ತುಲಸೀಮಂಜರೀಭಿಶ್ಲೇತಪತಾ ್ರಿಭಿಃ ಪ್ರಪೂಜಯೇತ್‌ । 

ಅಯಮೇವ ವಿಧಿಸತ್ರ ವಿಶೇಷಸ ಸವಧಾರ್ಯತಾಮ್‌ I ೩೫ ॥ 


ಪಂಚಖಾದ್ಯಂ ತಥಾ ಸರ್ಪಿಃ ಪಾಲಾಶಂ ಚರುಮೇವ ಚ ॥ 
ಸಮರ್ಪಕೇಣ ಮಂತ್ರೇಣ ಜುಹುಯಾತರ್ಪಣೋತರಮ್‌ ॥೩೬॥ 
ರೌಪ್ಯಂ ವ್ಯಂದಾವನಂ ಕೃತ್ವಾ ಸಪತ್ರಾಂತೇನ ಮಂಜರೀಮ್‌ | 


ಆಚಾರ್ಯಾಯ ಯಥಾಶಕ್ತಿ ಪ್ರದದ್ಯಾದ್ದಕ್ಷಿಣಾನ್ದಿತಾಮ್‌ I ೩೭ 1 
ಸೌವರ್ಣಂ ಬಿಲ್ವಪತ್ರಂ ಸ್ಯಾದ್ದಿಲ್ಲಪತ್ರಪ್ರಪೂಜನೇ । 

ಅಶಕೋ ಸರ್ವತೋ ರೌಷ್ಯಂ ವಿತಶಾಠ್ಯಂ ನ ಕಾರಯೇತ್‌ 11೩೮ 1 
ಸರ್ವಂ ಮನಸಃ ಕರ್ತವ್ಯಂ ಬಂಧಮೋಕ್ಷಕರಂ ಮನಃ । 

ಅಮನಸ್ತು ಕೃತಂ ಯದ್ಯತ್ಛತಂ ತದಕ್ಕತಂ ಭವೇತ್‌ 1೩೯ ॥ 
ಹೋಮಶೇಷಂ ಸಮಾಪ್ಕೈವಂ ಬ್ರಾಹ್ಮಣಾನ್ಬೋಜಯೇಚ್ಛತಮ್‌ । 

ಅಶಕಾ ್ಯಿರ್ಧಂ ತದರ್ಧಂ ವಾ ಶಕ್ಕೌ ದ್ವಿತ್ರಿಚತುರ್ಗುಣಮ್‌ I ೪೦ ॥ 
ಶ್ರೀಮಾಧವ ದಯಾಸಿಂಧೋ ವ್ರತಮೇತನ್ನಯಾ ಕೃತಮ್‌ । 

ಗೃಹಾಣ ಕೃಪಯಾ ಸ್ವಾಮಿನ್ನಲಂ ಮೇ ದೇಹಿ ವಾಂಛಿತಮ್‌ 11೪೧ ॥ 


ಬದ್ಧಾಂಜಲಿರ್ಮಾಧವಾಯ ನಿವೇದ್ಯ ಸಕ್ಸತಂ ವ್ರತಮ್‌ । 
ಹೋಮಭಸ್ಥ ಸಮಾದಾಯ ಸರ್ವಾಂಗೇಷು ವಿಲೇಪಯೇತ್‌ ॥೪೨॥ 


88 ಪ್ರಯಾಗಮಾಹಾತ್ಮ್ಯಮ್‌ 
ದೀನಾಂಧಕೃಪಣಾದಿಭ್ಯೋ ದತ್ವಾ ಭೋಜನಮುತಮಮ್‌ । 


ತತಃ ಸ್ವಯಂ ಹಿ ಭುಂಜೀತ ಸ್ವಜನೈರ್ಬಂಧುಭಿಸಹ i ೪೩ ॥ 
ಇದಂ ವ್ರತಂ ಮಹಾಪುಣ್ಯಂ ಸರ್ವಕಾಮಪ್ರಪೂರಕಮ್‌ । 
ವಿಷ್ಣುಪ್ರಸಾದಜನಕಂ ಸರ್ವದುಃಖವಿನಾಶಕಮ್‌ ೪೪॥ 
ಕುರ್ವನ್‌ ವ್ರತಮಿದಂ ಭಕ್ತ್ಯಾ ನಾರೀ ವಾ ಪುರುಷೋಪಪಿ ವಾ । 
ಸರ್ವಪಾಪವಿನಿರ್ಮುಕೋ ವೈಕುಂಠಭವನಂ ವ್ರಜೇತ್‌ 11 ೪೫ ॥ 
ಇದಂ ವ್ರತಂ ಪ್ರಯಾಗೇ ಚೀದ್ದಟೇ sತೋದ್ಯಾಪನಾಚಿತಮ್‌ । 

ತದಾ ತತ್ಕೋಟಿಗುಣಿತಂ ಫಲಂ ಯಚ್ಛತಿ ನಿಶ್ಚಿತಮ್‌ 11 ೪೬ I 


u ಇತಿ ಏಕಾದಶೋ ಧ್ಯಾಯಃ || 


ಸೂತರು ಹೇಳಿದರು 

ಲಕ್ಷಪುಷ್ಠಾರ್ಚನೆ ಮುಂತಾದವುಗಳ ವಿಧಿ ಉದ್ಯಾಪನೆಗಳ ವಿಧಾನವನ್ನು ಹೇಳುತ್ತೇನೆ; 
ಕುಶಲರಾದ ನೀವು ಗಮನವಿಟ್ಟು ಕೇಳಿರಿ. ॥ ೧೫ 1 ಸಂಸ್ಕಾರದಿಂದ ಸಂಸ್ಕೃತವಾದ, ಯಾರೂ 
ತುಳಿಯದಿರುವ, ಓಡಾಡದಿರುವ ನಿರ್ಮಲ ಶುದ್ಧ ಸ್ಥಳದಲ್ಲಿ ಮೊದಲು ಗಣೇಶಪೂಜಾ ಮಾಡಿ 
ನಂತರ ಭೂಮಿ, ವರಾಹದೇವರು, ತ್ವಷ್ಟ ಇವರುಗಳನ್ನು ಪೂಜಿಸಿ ಎಲ್ಲ ಸಾಧನಗಳನ್ನು 
ಸಿದ್ಧಪಡಿಸಿಕೊಂಡು ಪೂಜಾ ಪ್ರಾರಂಭಿಸಬೇಕು. ಒಳ್ಳೆಯ ಮಂಟಪವನ್ನು ಇಟ್ಟು ಅದನ್ನು ಹೂ, 
ಹಣ್ಣು ಪತ್ರೆಗಳು, ಬಾಳೆಕಂಭ ಇವುಗಳಿಂದ ಅಲಂಕರಿಸಿ, ಹೂವಿನ ಹಾರಗಳನ್ನು ಮಂಟಪಕ್ಕೆ 
ಹಾಕಬೇಕು. ಮಂಟಪದ ಒಳಗೆ ಮಂಗಳಕರವಾದ ಪೀಠವನ್ನು ಮಾಡಬೇಕು. ಈ ಪೀಠವು 
ಸಮತಲವುಳ್ಳದ್ದಾಗಿದ್ದುಪಳಪಳ ಹೊಳೆಯುತ್ತಿದ್ದುಎಂಟು ಮೊಳ ಉದ್ದಅಗಲದಿಂದ ಕೂಡಿದ್ದು 
ಚಚ್ಚ್‌ಕವಾಗಿರಬೇಕು. | ೧೬-೧೮ 11 ಈ ಪೂಜೆಗೋಸ್ಕರ ಆಚಾರ್ಯರನ್ನು ಆಹ್ವಾನಿಸಿ, ಪೂಜೆ 
ಮಾಡಿ ಕರೆತರಬೇಕು. ಮಂಟಪದ ಪಶ್ಚಿಮದಿಗ್ಭಾಗದಲ್ಲಿ ಪೂಜಿತರಾದ ಆಚಾರ್ಯರುಗಳಿಂದ 
ಪುಣ್ಯಾಹವಾಚನಕಾರ್ಯಗಳನ್ನು ಮಾಡಿಸಬೇಕು. ಆಚಾರ್ಯರುಗಳನ್ನು ಮಂಗಳ ಕಾರ್ಯಕ್ಕಾಗಿ 
ಪ್ರಾರ್ಥಿಸಬೇಕು. ॥ ೧೯ ॥। ಹಾಡುವುದು, ವಾದ್ಯ ನುಡಿಸುವುದು, ವೇದಘೋಷಗಳಿಂದ ಈ 
ಮಂಟಪವನ್ನು ಪ್ರವೇಶಿಸಿ ರಾತ್ರಿಯೆಲ್ಲಾಜಾಗರಣೆ ಮಾಡಿ ಭಗವತ್ಕಥಾಶ್ರವಣ, ಪಾರಾಯಣ, 
ದೇವರನಾಮ ಸಂಕೀರ್ತನೆ ಇತ್ಯಾದಿ ಹವ್ಯಾಸಗಳಿಂದ ಕಾಲ ಕಳೆಯಬೇಕು. ॥। ೨೦ ॥ ಪೀಠದಲ್ಲಿ 
ಬಣ್ಣಬಣ್ಣದ ಸ್ವಸಿಕವನ್ನು ಬರೆಸಬೇಕು. ಇಂತಹ ಪೀಠದ ಮಧ್ಯೆ ಕಮಲದ ಹೂವಿನ ದಳಗಳಿಂದ 
ಶ್ವೇತದ್ವೀಪವನ್ನು ಬರೆಯಬೇಕು. 1೨೧ ॥ ಇದರ ಮೇಲೆ ತಾಮ್ರದ ಕಳಶವನ್ನುಇಡಬೇಕು. (ಈ 
ಕಳಶವು ಹೊಸದಾಗಿದ್ದರೆ ಒಳ್ಳಿಯದು) ಈ ಕಳಶದಲ್ಲಿಐದು ಬಗೆಯ ಚಿಗುರುಗಳನ್ನುಹಾಕಬೇಕು. 
(ಕುಂಕುಮ, ಅರಿಶಿನ, ಸುಣ್ಣ ಖರ್ಜೂರ, ಬಟ್ಟಡಿಕೆ, ಶ್ರೀಲಕ್ಷ್ಮೀನಾರಾಯಣರ ಪ್ರತಿಮಾ, 
ತುಳಸೀದಳ ಮತ್ತು ಹೂವು ಇವುಗಳನ್ನು ಹಾಕಬೇಕು.) ಇದನ್ನು ಹೂವಿನ ಹಾರ ಹಾಗೂ 
ಚಂದನದಿಂದ ಅಲಂಕರಿಸಬೇಕು. ॥ ೨೨ ॥॥ ಈ ಕಳಶದ ಮೇಲೆ ತಾಮ್ರದ ಅಥವಾ ಬಿದರಿನ 
ತಟ್ಟೆಯನ್ನು ಇಡಬೇಕು. ಕುಂಕುಮದಿಂದ ಅಷ್ಟದಳ ಪದ್ಧವನ್ನು ಬರೆದಿರತಕ್ಕ ಹೊಸ ವಸ್ತ್ರವನ್ನು 
ಇಡಬೇಕು. 11೨೩ ॥ ಅಗ್ನ್ಯುತ್ತಾರಣಮಂತ್ರದಿಂದ ಜಗತಿಗೆ ಸ್ವಾಮಿಯಾದ ಶ್ರೀಮಾಧವದೇವರ 
ಬಂಗಾರದ ಪ್ರತಿಮೆಯನ್ನು ಈ ಕಳಶದ ಮೇಲೆ ಇಡಬೇಕು. ॥ ೨೪ ॥ ಪಂಚಾಮೃತಾದಿ 


ಅಧ್ಯಾಯ ೧೧ 89 


ಅಭಿಷೇಕಗಳಿಂದ ಈ ಕಳಶಸ್ಥ ಮಾಧವನ ಪೂಜೆ ಮಾಡಬೇಕು. ಧೂಪ, ದೀಪ, ನೈವೇದ್ಯ, 
ಫಲಸಮರ್ಪಣೆ, ತಾಂಬೂಲ, ಮಂಗಳಾರತಿಗಳು ಮುಂತಾದ ಹದಿನಾರು(ಷೋಡಶ) ಪೂಜಾ- 
ಗಳನ್ನುಸಲ್ಲಿಸಬೇಕು. ॥ ೨೫ ॥ ವೇದಘೋಷ, ಶಾಸ್ತ್ರವಿಚಾರ, ಪುರಾಣಗಳ ಪಠನ, ಗೀತ, ವಾದ್ಯ, 
ನರ್ತನ ಮತ್ತುಸ್ತೋತ್ರಪಠನ ಮತ್ತು ನಮಸ್ಕಾರ ಇವುಗಳನ್ನೆಲ್ಲಾಒಪ್ಪಿಸುತ್ತಾಮೂರು ರಾತ್ರಿಗಳನ್ನು 
ಕಳೆಯಬೇಕು. ॥ ೨೬ ॥। ಮರು ದಿವಸವೂ ಬೆಳಗ್ಗೆ ಸ್ನಾನ ಮಾಡಿ, ನಿತ್ಯಕರ್ಮಾನುಷ್ಠಾನಗಳನ್ನು 
ಮುಗಿಸಿ, ಅಕ್ಕಿಹಿಟ್ಟಿನ ಮೇಲೆ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ತಮ್ಮ ವೇದಶಾಖೆಗಳಿಗನುಸಾರವಾಗಿ 
ಮೂಲಮಂತ್ರದಿಂದಲೂ, ಗಾಯತ್ರೀಮಂತ್ರದಿಂದಲೂ ಆಯಾ ನಾಮಗಳ ಸಹಸ್ರಸಂಖ್ಯೆ- 
ಗಳಿಂದ ಕರಿ ಎಳ್ಳು, ಆಕಳ ತುಪ್ಪ ಮತ್ತು ಅನ್ನ ಇವುಗಳಿಂದ ಕ್ರಮವಾಗಿ ಅಗ್ನಿಯಲ್ಲಿ ಹೋಮ 
ಮಾಡಬೇಕು. 1॥ ೨೭-೨೮ ॥ ಯಾವ ಮಂತ್ರದಿಂದ ಪೂಜೆಯನ್ನು ಮಾಡಿರುತ್ತೀರೋ ಅದೇ 
ಮಂತ್ರದಿಂದ ಸಾವಿರದ ಎಂಟು ಸಲ ಹವನ ಮಾಡಬೇಕು. ಇದು ಪ್ರಮಾಣ ಸಿದ್ಧ ॥1 ೨೯ ॥ 
ಆಚಾರ್ಯರು ತಾವೇ ಆಗಲಿ ಅಥವಾ ಅನ್ಯಾನ್ಯ ಆಚಾರ್ಯರ ಮೂಲಕವಾಗಲಿ ಮೇಲೆ ಹೇಳಿದ 
ಹವನ ಮಾಡಿದ ಸಂಖ್ಯೆಯ ಹತ್ತನೇ ಒಂದು ಭಾಗದ ಸಂಖ್ಯೆಗಳಷ್ಟು ತರ್ಪಣ ಮಾಡಿ ಅಥವಾ 
ಮಾಡಿಸಿ ಅನಂತರ ಪೂಜಾಮಂತ್ರಗಳಲ್ಲಿ ಯಾವುದಾದರೊಂದು ಮಂತ್ರದಿಂದ ಹವನ 
ಮಾಡಬೇಕು. ॥ ೩೦ ॥ ನಾಲ್ಕು ಮಂದಿ ಖತ್ವಿಜರನ್ನು ನಿಯಮಿಸಬೇಕು. ಅವರೆಲ್ಲರೂ 
ಸಮರ್ಥರಾಗಿದ್ದು ವೇದವಾದಿಗಳೂ ಶಾಸ್ತ್ರಜ್ಞರೂ ಆಗಿರಬೇಕು. ಪ್ರಧಾನಕಳಶದ ಸಮೀಪ 
ಸಹಸ್ರನಾಮವನ್ನು ಪಠಿಸಲು ಬೇರೊಬ್ಬರನ್ನು ನೇಮಿಸಬೇಕು. ॥ ೩೧ ।। ಅನಂತರ ಸ್ವಿಷ್ಟಕ್ಟತ್‌ 
ಹೋಮವನ್ನು ಆಚರಿಸಿ ಪೂರ್ಣಾಹುತಿಯನ್ನು ಕೊಡಬೇಕು. ಆಚಾರ್ಯರನ್ನೂ ಮತ್ತು 
ಯತ್ವಿಜರನ್ನೂ ಪೂಜಿಸಿ ಅವರಿಗೆಲ್ಲ ದಕ್ಷಿಣಾದಿಗಳನ್ನು ಕೊಡಬೇಕು. ॥ ೩೨ ।। ಅವರೆಲ್ಲರನ್ನೂ 
ಧೋತ್ರಅಲಂಕಾರಗಳಿಂದ, ಆಭರಣಗಳಿಂದ ಅಲಂಕರಿಸಿ ಅವರಿಗೆ ಹಾಲು ಕರೆಯುವ, ಕರುವುಳ್ಳ 
ಆಕಳುಗಳನ್ನು ದಾನ ಮಾಡಬೇಕು. ಅವರವರು ಅರ್ಚಿಸಿರುವ ಕಳಶಗಳನ್ನುವಸ್ತ್ರಮತ್ತು ಪ್ರತಿಮಾ 

ಸಹಿತ, ಅವುಗಳನ್ನಿಟ್ಟಿರುವ ಅಕ್ಕಿರಾಶಿಯೊಡನೆ ಅವರವರಿಗೇನೇ ದಾನ ಮಾಡಬೇಕು. ಪ್ರತಿಮೆ- 

ಯನ್ನುಸದಾಚಾರಸಂಪನ್ನರಾದ ತಮ್ಮಗುರುಗಳಿಗೆ ಸಮರ್ಪಣ ಮಾಡಬೇಕು. ತುಳಸೀತೆನೆಗಳನ್ನು 
ಪೂಜಿಸಬೇಕಾದ ಪ್ರಸಂಗ ಬಂದರೆ ಅವುಗಳ ದಳಗಳ ಸಹಿತ ಪೂಜಿಸಬೇಕು. ಇದೇ ವಿಶೇಷವಾದ 

ವಿಧಿಯು. ಹೀಗೆ ನಿಶ್ಚಿತವಾಗಿದೆ. ॥ ೩೩-೩೫ ॥। ಪಂಚಕಜ್ಜಾಯ, ತುಪ್ಪ ಮುತ್ತುಗದ ಸಮಿತ್ತು 
(ಪಾಲಾಶ) ಮತ್ತು ಚರು (ಅನ್ನ) ಇವುಗಳಿಂದಲೇ ಈ ಹವನ ಮಾಡಬೇಕು. ಸಮರ್ಪಣ- 

ಮಂತ್ರದಿಂದ ತರ್ಪಣಾನಂತರ ಹೋಮ ಮಾಡಬೇಕು. ॥೩೬ ।। ಬೆಳ್ಳಿಯ ಬೃಂದಾವನವನ್ನೂ 
ಎಲೆಗಳುಳ್ಳ ತುಳಸ್ಯಾದಿಗಳ ಬಂಗಾರದ ತೆನೆಗಳನ್ನೂ ಮಾಡಿಸಿ ಆಚಾರ್ಯರಿಗೆ ಯಥಾಶಕ್ತಿ 
ದಕ್ಷಿಣೆಯೊಡನೆ ದಾನ ಮಾಡಬೇಕು. ॥ ೩೭ ॥ ಬಿಲ್ವಪತ್ರದಿಂದ ಶ್ರೀಮಾಧವನಿಗೆ ಲಕ್ಷ 
ಪೂಜೆಯನ್ನು ಮಾಡಿದ್ದರೆ ಆಗ ಬಂಗಾರದಲ್ಲಿ ಬಿಲ್ವಪತ್ರಗಳನ್ನು ಮಾಡಿಸಿ, ಧನಶಕ್ತಿಯಿಲ್ಲದಿದ್ದರೆ 

ಬೆಳ್ಳಿಯಿಂದಲಾದರೂ ಬಿಲ್ವಪತ್ರೆಗಳನ್ನುಮಾಡಿಸಿ ದಕ್ಷಿಣೆ ಸಹಿತ ಬ್ರಾಹ್ಮಣರಿಗೆ ದಾನ ಕೊಡಬೇಕು. 

11೩೮ ॥ ಎಲ್ಲಕಾರ್ಯಗಳನ್ನೂಮನಸ್ಸಿಟ್ಟು ಮಾಡಬೇಕು. ಏಕೆಂದರೆ, ಸಂಸಾರ ಬಂಧನಕ್ಕಾಗಲೀ, 

ಅದರ ವಿಮೋಚನೆಗಾಗಲೀ, ಮನಸ್ಸೇ ಕಾರಣವು. ಮನಸ್ಸಿಲ್ಲದೆ ಮಾಡಿದ ಕಾರ್ಯ 

ಮಾಡದಿದಂತೆಯೇ ಸರಿ. ॥೩೯ ॥। ಹೋಮದ ಶೇಷವನ್ನುಸಮಾಪ್ತಿಗೊಳಿಸಿ, ಅನಂತರ ನೂರು 

ಬ್ರಾಹ್ಮಣ-ಸುವಾಸಿನಿಯರ ಭೋಜನ ಮಾಡಿಸಬೇಕು. ಸಾಮರ್ಥ್ಯವಿಲ್ಲದಿದ್ದರೆ ಅದರ ಅರ್ಧ 


90 ಪ್ರಯಾಗಮಾಹಾತ್ಸ್ಯಮ್‌ 


(ಐವತ್ತು) ಅಥವಾ ಅದರ ಅರ್ಧ (ಇಪ್ಪತ್ತೈದು) ಬ್ರಾ ಫ್ರಹ್ಮಣರ ಭೋಜನವನ್ನು ಮಾಡಿಸಬೇಕು. 
ಸಾಮರ್ಥ್ಯವಿದ್ದರೆ ಎರಡು, ಮೂರು, ನಾಲ್ಕುಪಟ್ಟು(ಅಂದರೆ ಇನ್ನೂರು, ಮುನ್ನೂರು, ನಾನೂರು) 
ಬ್ರಾಹ್ಮಣರ ಭೋಜನವನ್ನು ಮಾಡಿಸಬೇಕು.॥ ೪೦ ॥ ಕೊನೆಗೆ ಕೈಮುಗಿದು ನಿಂತು ಸಪತ್ನೀಕನಾಗಿ 
ಶ್ರೀಮಾಧವದೇವರನ್ನುಕುರಿತು ""ಶ್ರೀಮಾಧವ, ದಯಾಸಮುದ್ರ ! ನನ್ನಿಂದ ಆಚರಿಸಲ್ಪಟ್ಟಈ ಲಕ್ಷ 
ಪುಷ್ಪುರ್ಚನೆಯೆಂಬ ವ್ರತವನ್ನು ಸ್ವೀಕಾರ ಮಾಡಿ ನನ್ನ ಅಭೀಷ್ಟಗಳನ್ನು ದಯಪಾಲಿಸು'' ಎಂದು 
ನಿವೇದಿಸಿ, ಸಮರ್ಪಣೆ ಮಾಡಬೇಕು. ನಂತರ ಹೋಮ ಮಾಡಿದ ಭಸ್ಥವನ್ನುತೆಗೆದುಕೊಂಡು ಎಲ್ಲ 
ಅಂಗಗಳಿಗೂ ಹಚ್ಚಿಕೊಳ್ಳಬೇಕು. ॥॥ ೪೧-೪೨ ॥॥ ದೀನರು, ದರಿದ್ರರು, ಕುರುಡರು ಮತ್ತು 
ಅನ್ನಕ್ಕಾಗಿ ಹಾತೊರೆಯುತ್ತಿರುವರಿಗೂ ಉತ್ತಮವಾದ ಭೋಜನವನ್ನುಮಾಡಿಸಿ ಅನಂತರ ಬಂಧು 
ಬಾಂಧವರು, ಇಷ್ಟರು ಮತ್ತು ಮಿತ್ರರೊಡನೆ ತಾನೂ ಭೋಜನ ಮಾಡತಕ್ಕದ್ದು. ॥ ೪೩ ।। ಈ 
ವ್ರತವು ಮಹಾಪುಣ್ಯಕರವು, ಎಲ್ಲ ಅಭೀಷ್ಟಗಳನ್ನೂ ಕೊಡತಕ್ಕದ್ದು ಶ್ರೀಮಹಾವಿಷ್ಣುವಿನ 
ಅನುಗ್ರಹವನ್ನು ತಂದುಕೊಡತಕ್ಕದ್ದು ಮತ್ತು ಎಲ್ಲ ಬಗೆಯ ದುಃಖಗಳನ್ನು ನಿವಾರಿಸತಕ್ಕದ್ದು. 
ಗಂಡಸಾಗಲಿ, ಸ್ತ್ರೀಯರಾಗಲಿ ಈ ವ್ರತವನ್ನು ಆಚರಿಸಿದರೆ ಎಲ್ಲ ಪಾಪಗಳಿಂದ ವಿಮೋಚನೆ 
ಹೊಂದಿ ವೈಕುಂಠಲೋಕವನ್ನು ಹೊಂದುವರು. ॥। ೪೪-೪೫ ।। ಈ ವ್ರತವನ್ನು ಪ್ರಯಾಗದಲ್ಲಿ 
ಅದರಲ್ಲಿಯೂ ಅಕ್ಷಯವಟವೃಕ್ಷದ ಸನ್ನಿಧಾನದಲ್ಲಿ ಆಚರಿಸಿದರೆ, ಉದ್ಯಾಪನೆಯನ್ನೂ ಅಲ್ಲಿಯೇ 
ಆಚರಿಸಿದರೆ ಬೇರೆಡೆಯಲ್ಲಿ ಮಾಡಿದುದಕ್ಕಿಂತ ಕೋಟಿಯಷ್ಟು ಹೆಚ್ಚಿಗೆ ಫಲ ಬರುವುದು. ಇದು 
ನಿಶ್ಚಯವು. ॥ ೪೬ ॥! 


| ಹನ್ನೊಂದನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ದ್ವಾದಶೋನಧ್ಯಾಯಃ ॥ ೧೨ ॥ 
ಸೂತ ಉವಾಚ 
ಅಥಾನ್ಯದಪಿ ವಕ್ಷ್ಯಾಮಿ ಪ್ರಸಂಗಸ್ಥಾರಿತಂ ವಚಃ | 
ಶೃಣ್ವಂತು ಮುನಯಸರ್ವೇ ಶ್ರುತಾರ್ಥೊೋ ಯಾತಿ ಪುಣ್ಯತಾಮ್‌ ॥ ೧॥ 
ಲಕ್ಷಂ ಪ್ರದಕ್ಷಿಣಾಃ ಕಾರ್ಯಾಃ ನಮಸ್ಕಾರಾಸ್ಪಶೈವ ಚ । 


ತಥಾ ದೀಪಾಃ ಪ್ರದಾತವ್ಯಾಃ ಲಕ್ಷಂ ಮಾಧವತುಷ್ಟಯೇ TRENT 
ಕಾರ್ತಿಕೇ ಮಾಘಮಾಸೇ ವಾ ವೈಶಾಖೇನಥ ಯಥಾವಿಧಿ ॥ 
ವ್ರತತ್ರಯಮಿದಂ ಭಕ್ತಾ ಕ್ಯ ಸಮಾಪ್ಯ ಮುನಿಪುಂಗವಾಃ 11೩ ॥ 


ಯಸ್ಮಿನ್ಮಾಸೇ ಸಮಾಪಿಸ್ಸ್ಯಾತಸ್ಮಾನ್ಮಾಸದ್ದಯಂ ಪುರಾ । 
ಪಾ ್ರಿರಭೇಚ್ಛುಭದೇ ಮಾಸೇ ಪೌರ್ಣಮಾಸ್ಕಾಂ ಸಮಾಪಯೇತ್‌ ॥೪॥ 
ಸ್ಯಾತಾಮಾರಂಭಪರ್ಯಾಪ್ರೀ ಮಾಸಮಾತ್ರೇ$ಪಿ ಚೇದಿಹ । 


ಯಥಾವಕಾಶಮಥವಾ ಕುರ್ಯಾನ್ನ ನಿಯತೈರ್ದಿನೈಃ 11 ೫ ॥ 
ಸಕಾಮೋ ವಾಥ ನಿಷ್ಕಾಮೋ ನಾರೀ ವಾ ಪುರುಷಹೋಪಪಿ ವಾ! 
ಕೃತನಿತ್ಯಕ್ರಿಯಃ ಕುರ್ಯಾದಾಮಧ್ಯಾಹ್ನಂ ಸದಾ ಮುನಿಃ | ೬॥ 
ಹಿತಮೇಧ್ಯಂ ಚ ಭುಂಜೀತ ಕುರ್ವೀತ ಲಘುಭೋಜನಮ್‌ । 

ಅನ್ನತಂ ನ ವದೇತ್ಕಾಪಿ ನ ಚ ಧ್ಯಾಯೇದಮಂಗಲಮ್‌ Wc 
ದೇವತಾರ್ಚಾಂ ಜಪಂ ಹೋಮಂ ನ ತ್ಯಜೇಚ್ಚ ಕಥಂಚನ । 

ಅತಿಥಿಂ ಪೂಜಯೇನ್ನಿತ್ಯಂ ಯಥಾಶಕ್ವ್ಯಾ ಫಲಾದಿಭಿಃ [NSN 
ಗೋವಿಪ್ರಸೇವನಂ ಕುರ್ವಂಸದ್ವ್ರತತ್ರಿತಯೇ ಪಿ ಚ । 

ಸಹಸ್ರಂ ಪ್ರತ್ಯಹಂ ಕುರ್ಯಾನ್ಯುಖ್ಯಃ ಕಲ್ಬೋ5ಯಮೀರಿತಃ IE 
ಅಥವಾ ಮಾಸಮಾತ್ರೇಣ ಲಕ್ಷಪೂರ್ತಿಂ ವ್ರತೀ ಚರೇತ್‌ । 

ಯದಾ ಸ್ಪಫಕ್ತಾ ಶ್ಯ ಕುರ್ವೀತ ಪುಣ್ಯಮಾಸೇ ವಿಶೇಷತಃ 1 ೧೦ ॥ 
ಸಹಸ್ರಗುಣಿತಂ ಧತ್ತೇ ವ್ರತಮೇತತ್ತು ಕಾರ್ತಿಕೇ । 

ತಸ್ಮಾತ್ಕೋಟಿಗುಣಂ ಧತ್ತೇ ಮಾಘಮಾಸ ಇದಂ ವ್ರತಮ್‌ I ೧೧ ॥ 
ತಸ್ಮಾತ್ಕೋಟಿಗುಣಂ ಧತ್ತೇ ವೈಶಾಖೇ ತದ್ವ,ತಂ ಫಲಮ್‌ । 
ತಸ್ಮಾದನಂತಫಲದಂ ಪ್ರಯಾಗೇ ತಪಸಿ ವ್ರತಮ್‌ I ೧೨ ॥ 
ದೇವತಾಂ ಮನಸಿ ಧ್ಯಾಯನ್ಗರ್ಭಿಣೀಗತಿವಚ್ಚರನ್‌ | 

ಸುವನ್ವಾಚಾ ನಮನ್ಸಕ್ಕಾ ಗಣಯನ್ನಾಲಯಾ ಕರೇ 1 ೧೩ ॥ 


ಪಶ್ಶನ್ಹಗವತೋ ರೂಪಂ ದಿಶಶ್ಹಾನವಲೋಕಯನ್‌ । 
ಶುಚಿಸಮಾಹಿತೋ ಭೂತ್ವಾ ವಿದಧೀತ ಪ್ರದಕ್ಷಿಣಮ್‌ HW ೧೪ ॥ 
91 


ಪ್ರಯಾಗಮಾಹಾತ್ಮ್ಯಮ್‌ 
ಅನೇನೈವ ಪ್ರಕಾರೇಣ ದೇವಸ್ಯ ಪುರತಃ ಸ್ಥಿತಃ । 
ಅಷ್ಟಾಂಗಸಹಿತಾನ್ಭಕ್ಷಾ ್ಯ ನಮಸ್ಕಾರಾನ್ಸಕಲ್ಲಯೇತ್‌ 1 ೧೫ 1 
ವಚಸಾ ಮನಸಾ ದೃಷ್ಟ್ಯಾ ಶಿರಸಾ ಉರಸಾ ತಥಾ । 
ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಹಷ್ಟಾಂಗ ಈರಿತಃ ॥ ೧೬ ॥ 


ಸರಿ ಫುತಪಾತ್ರಾದಿಪುರಸ್ಕಾರಪ್ರಕಲ್ಲಿತಾನ್‌ । 

ದೀಪಾನ್ನದ್ಯಾದ್ದರೇರಗ್ರೇ ಸಹಸ್ರಂ ಪ್ರತಿವಾಸರೇ W ೧೭ ॥ 
ನಿರ್ಣೀತಂ ಸರ್ಪಿಷಾ ಶ್ರೇಷ್ಠಂ ಮಧ್ಯಮಂ ತಿಲತೈಲತಃ । 
ಅನ್ಕೈರ್ನಾನಾವಿದೃಸೈಲೈರ್ನೂನಂ ದೀಪನಿವೇದನಮ್‌ ॥ ೧೮ ॥ 
ಕಾರ್ತಿಕೇ ಮಾಘಮಾಸೇ ವಾ ವೈಶಾಖೇ ಚ ಪ್ರದೀಪದಃ । 
ಯದ್ಯತ್ಸ್ಲಲಮವಾಪ್ಟೋತಿ ಶ್ವಣುದ್ಧಂ ತದ್ಯಥಹೋತರಮ್‌ 1 ೧೯॥ 


ಯೋ ದೀಪಮಾಲಾಂ ಕುರುತೇ ಕಾರ್ತಿಕ್ಯಾಂ ಶ್ರದ್ಧಯಾನ್ವಿತಃ । 
ಯಾವತ್ತೋಮಾರ್ಕಬಿಂಬೇ ಸ್ತು ತಾವತ್ಸರ್ಗೇ ಸುಖೀ ಭವೇತ್‌ ॥ ೨೦ ॥ 
ಮಾಘಮಾಸೇ ಯಥಾ ಶಕಾ ಶ್ಯ ದೀಪಮಾಲಾಕೃತಾಂ ನೃಣಾಮ್‌ | 


ವೈಕುಂಠಭವನೇ ವಾಸೋ ಜಾಯತೇ ಬಹುವಾಸರಮ್‌ i ೨೧ ॥ 
ವೈಶಾಖೇ ದೀಪದಾತ್ಮಣಾಂ ಶತಕ್ರತುಪದೇ ಶುಭೇ । 
ಅನೇಕಭೋಗಸಂಪ್ರಾಪಿರ್ಜಾಯತೇ ನಾತ್ರ ಸಂಶಯಃ HW ೨೨ ॥ 
ಪ್ರಯಾಗೇ ಲಕ್ಷದೀಪಾನ್ಯೋ ದದಾತಿ ಹರಿಮಂದಿರೇ । 

ಮಾಘಮಾಸೇ ವಿಶೇಷೇಣ.ಗಂಗಾತೀರೇ ಮನೋರಮೇ || ೨೩ ॥ 
ಶಕ್ತ್ಯಾ ಕೋಟಿಮಿತಾನ್ಯುರ್ಯಾಲ್ಲಕ್ಷಸಂಖ್ಯಾಯುತೊಪಪಿ ವಾ | 
ಸಹಸ್ತ್ರಸಂಮಿತಾನ್ನೀಪಾನಶಕ್ಕೌ ಶತಮೇವ ಚ W ೨೪ ॥ 
ಅತಸೀತೈಲಸಂಭೂತಾನ್ಹೀಪಾನ್ಹತ್ವಾ ಹರೇರ್ಗ್ಗಹೇ | 

ದಶಪೂರ್ವಾನ್‌ ದಶಪರಾನ್ವಿತ್ರನುದ್ಧರತೇ ನರಃ 11 ೨೫ ॥ 
ಸ್ವಸ್ಯಾತ್ಯಂತಮಸಾಮರ್ಥೈ ಕರಣಾಪಾಟವಾದಿನಾ । 

ವಿದಧೀತ ದ್ವಿಜದ್ದಾಧಾ ಹ್ಯಖಲಂ ಸಾವಧಾನತಃ Wl ೨೬ ॥ 
ದಾರಿದಾ ತ್ರಾಂಬುಧಿನಿರ್ಮಗ್ನೋ ಭಕ್ತಿಮಾನನುತಾಪಕ್ಕತ್‌ | 
ಪರದೀಪಪ್ರಬೋಧೇನ ತತ್ಫಲಂ ಸಮವಾಪ್ನುಯಾತ್‌ I ೨೭ ॥ 
ಕರ್ಪೂರದೀಪದಾನೇನ ದೀಪಿಮಾನ್ಹಾಯತೇ ನರಃ । 

ಇಹ ಲೋಕೇ ಪರೇ ಚಾಪಿ ಪರಂ ಸೌಖ್ಯಂ ಚ ವಿಂದತಿ | ೨೮ ॥ 


ಶ್ರೀಮಾಧವಾಲಯೇ ಭಕಾ ರ್ಯ ದಶಾಂಗಾಗುರುಕ್‌ಶಿಕೈ: | 
ಧೂಪಯನ್ನೂತಪಾಪೌಘೋ ಮಾಧವಪ್ರಿಯಕೃದ್ಧವೇತ್‌ I ೨೯ ॥ 


ಅಧ್ಯಾಯ ೧೨ 9 
ಶಾರದೇಂದುಪ್ರತೀಕಾಶಂ ಮುಕಾದಾಮವಿಭೂಷಿತಮ್‌ । 


ಬಧ್ಗನ್ನೇವಾಲಯೇ ಮರ್ತ್ಯೋ ವಿತಾನಂ ವಿಧಿಲೋಕಗಃ | ೩೦ ॥ 
ಕೌಶೇಯಕೌಮವಾಸೋಭಿರ್ಯಥಾಶಕ್ತಿ ವಿನಿರ್ಮಿತಮ್‌ । 1 
ಧ್ವಜಂ ಚ ಕಲಶೋಪೇತಂ ದತ್ವಾವೇಣ್ಯಾಂ ನ ಸೀದತಿ 1 ೩೧ ॥ 
ಏವಂವಿಧಾನಿ ಕರ್ಮಾಣಿ ಪ್ರಯಾಗೇ ಕುರ್ವತಾಂ ನೃಣಾಮ್‌ । 
ಇಹಲೋಕೇ ಸುಖಾವಾಪಿ; ಪರತ್ರಾಪಿ ನ ಸಂಶಯಃ Wl ೩೨ ॥ 


ಪ್ರದಕ್ಷಿಣನಮಸ್ಕಾರದೀಪಾನಾಂ ವೈ ಸಮಾಪನೇ । 
ಪ್ರಾಗೇವ ವ್ರತಸಂಪೂರ್ತ್ಮೈ ಕುರ್ಯಾದುದ್ಯಾಪನಂ ಸುಧೀ ॥ ೩೩ ॥ 
ನಿತ್ಯಕೃತ್ಯಮನುಷ್ಠಾಯ ಸಂಪೂಜ್ಯ ಚ ಗಜಾನನಮ್‌ । 


ಪ್ರತಿಮಾಸ್ಥಾಪನಂ ಪೂಜಾಂ ರಾತ್ರೌ ಜಾಗರಣಾದಿಕಮ್‌ H ೩೪ ॥ 
ತರ್ಪಯಿತ್ವಾ ದಶಾಂಶೇನ ಪ್ರತಿಷ್ಠಾಪ್ಯ ಹುತಾಶನಮ್‌ । 
ಜುಹುಯಾತ್ರೇನ ಮಂತ್ರೇಣ ಸಹಸ್ರಂ ಪಾಯಸಾಹುತಿಮ್‌ ॥ ೩೫ ॥ 


ಹೋಮಶೇಷಂ ಸಮಾಪ್ಯಂ ಸ್ಯಾತ್ತತಃ ಸ್ಪಿಷಕ್ಸದಾದಿಕಮ್‌ । 
ಕಪಿಲಾಂ ಗಾಂ ತತೋ ದದ್ಯಾದಾಚಾರ್ಯಾಯ ಸದಕ್ಷಿಣಾಮ್‌ ॥ ೩೬ ॥ 
ಪ್ರದಕ್ಷಿಣೋದ್ಯಾಪನೇ5ಯಂ ವಿಶೇಷಃ ಪರಿಕೀರ್ತಿತಃ । 


ನಮಸ್ಕಾರೋದ್ಯಾಪನೇ$ಥ ವಿಶೇಷಃ ಶ್ರೂಯತಾಂ ದ್ವಿಜಃ | ೩೭ ॥ 
ಸಂಕಲ್ಪ್ಯ ಪೂಜನಂ ರಾತ್ರಾವತೋ ದೇವೇತಿ ಸೂಕ್ಷತಃ । 

ನಾಮಭಿಃ ಕೇಶವಾದ್ಯೆ ತತ್ವ ಹ್ಯಂಗಪೂಜಾ ವಿಧೀಯತೇ ॥ ೩೮ ॥ 
ನೈವೇದ್ಯಾಂತಂ ಸಮಭ್ಯರ್ಚ್ಯ ಪಶ್ಚಾತ್ಕುರ್ಯಾಚ್ಚ ತರ್ಪಣಮ್‌ । 
ನಮಸ್ಕಾರದಶಾಂಶೇನ ಹವನಂ ತದ್ದಶಾಂಶತಃ 1೩೯ ॥ 
ಶಂಖಪೂರಿತತೋಯೇನ ತಿಲಗೋಧೂಮತಂಡುಲೈ: I 
ಗಂಧಪುಷ್ಠಾಕ್ಷತಾದ್ಯ ಶ್ಚ ವಿಷ್ಠವೇ$ರ್ಫ್ಯಂ ನಿಜೇದಯೇತ್‌ I ೪೦ ॥ 


ದೇವದೇವ ಜಗನ್ನಾಥ ಸರ್ವವ್ರತಫಲಪ್ರದೆ । 
ವ್ರತೇನಾನೇನ ಸುಪ್ರೀತೋ ಗೃಹಾಣಾರ್ಫ್ವಂ ಸಮಪಿರ್ತಮ್‌ ॥೪೧॥ 
ಸಂಪೂಜ್ಯ ಜಾಗರಂ ಕೃತ್ವಾಪ್ರಾತಃ ಸ್ನಾತ್ವಾ ಯಥಾವಿಧಿ । 


ಪ್ರತಿಷ್ಠಾಪ್ಯಾನಲಂ ಸಮೃಗಾಚಾರ್ಯೇಣ ಯಥಾಕ್ರಮಮ್‌ u ೪೨ ॥ 
ಸಮಿಚ್ಚರುತಿಲವ್ರೀಹೀನ್‌ ಪ್ಲುತಾನ್‌ ಗವ್ಯೇನೆ ಸರ್ಪಿಷಾ । 
ತತಃ ಪೌರುಷಸೂಕೇನ ಸಮಾಹ್ಯತ್ಯ ದ್ವಿಚೈೆರ್ಹುವೇತ್‌ 1೪೩ ॥ 


ಹೋಮಶೇಷಂ ಸಮಾಪ್ಯಾಥ ಪೂರ್ಣಾಹುತಿಪುರಸರಮ್‌ । 
ಆಚಾರ್ಯಂ ಪೂಜಯೇದ್ಪಕ್ತ್ಯಾ ದದ್ಯಾದ್ಗೋಮಿಥುನಂ ತತಃ 11 ೪೪ ॥ 


94 ಪ್ರಯಾಗಮಾಹಾತ್ವ್ಯಮ್‌ 
ನಮಸ್ಕಾರವಿಸರ್ಗೇ ಸ್‌ ವಿಶೇಷ: ಪರಿಕೀರ್ತಿತಃ । 


ಲಕ್ಷದೀಪವಿಸರ್ಗೇ ಸ ವಿಶೇಷಃ ಪರಿಕೀರ್ತ್ಯತೇ (1 ೪೫ ॥ 
ಸ್ನಾನಂ ನಿತ್ಯಕ್ರಿಯಾಶುದ್ದಿ; ಪಂಚಗವ್ಯಾಶನಂ ತತಃ | 
ಗಣೇಶಾರ್ಚನಪುಣ್ಯಾಹವಾಚನಾದಿ ಯಥೋಕವತ್‌ I ೪೬ ॥ 
ಕಲಶಸ್ಥಾಪನಂ ರಾತ್ರೌ ಪೂಜ್ಯದೇವಸ್ಯ ಪೂಜನಮ್‌ ।ಟ 
ತರ್ಪಣಂ ಪೂರ್ವವತ್ಕಾರ್ಯಮಗ್ಗ್ನೇ ನಯಖಚಾ ತತಃ 1೪೭ ॥ 
ಪ್ರಾತಃ ಸ್ನಾತ್ವಾಥ ಸಂಸ್ಥಾಪ್ಯ ಹೋಮಾಯ ಚ ಹವಿರ್ಭುಜಮ್‌ । 
ತರ್ಪಣೋಕ್ರೇನ ಮಂತ್ರೇಣ ಪಾಯಸಂ ಘತಮಿಶ್ರಿತಮ್‌ ॥ ೪೮ ॥ 
ಪಲಾಶಸಮಿಧಶ್ಚೈವ ತದ್ವಿಹ್ಲೋರಿತಿ ಮಂತ್ರತಃ | 
ಫತಂ ಚ ವಿಷ್ಣುಗಾಯತ್ರ್ಯಾ ಸಹಸ್ರಮಿಲಿತಂ ಹುನೇತ್‌ 1೪೯॥ 
ಹೋಮಶೇಷಂ ಸಮಾಪ್ಯಾಥ ತತಃ ಸ್ಪಿಷಕ್ಷತಾದಿಕಮ್‌ । 
ಪೂಜ್ಯಾಚಾರ್ಯಂ ಸವತ್ಸಾ ಗೌರ್ದೇಯಾ ತಸ್ಮಾ ಅಲಂಕ್ಕತಾ Il ೫೦ ॥ 
ರೌಪ್ಯಪಾತ್ರಂ ಯಥಾಶಕ್ತ್ಯಾ ಫೃತೇನ ಪರಿಪೂರಿತಮ್‌ । 
ಸುವರ್ಣವರ್ತಿಸಂಯಕ್ರಮಾಚಾರ್ಯಾಯ ನಿವೇದಯೇತ್‌ 1೫೧ ॥ 
ಬ್ರಾಹ್ಮಣಾನ್ಭೋಜಯೇತ್ಪಶ್ಚಾದ್ಯಥಾಶಕ್ತಿ ವ್ರತತ್ರಯೇ । 
ಸ್ವಯಂ ಭುಂಜೀತ ಮತಿಮಾನ್‌ ಸ್ವಜನೈರ್ಬಂಧುಭಿರ್ಯುತಃ 1 ೫೨ ॥ 
ಏವಮುಕಂ ವ್ರತಂ ವಿಪ್ರಾಃ ಪವಿತ್ರಂ ಸರ್ವಕಾಮದಮ್‌ । 
ವಿಷ್ಣುಪ್ರಜಾಪತಿಕ್ಷೇತ್ರೇ ಯ ಆಚರತಿ ಧರ್ಮವಾನ್‌ ॥ ೫೩ ॥ 
ಪೂರ್ವಜನ್ಯಾರ್ಜಿತೈಃ ಪಾಪ್ಳರಿಹಜನ್ಮಾರ್ಜಿತೈರಪಿ | 
ಆಗಾಮಿಜನೃಚೈಶ್ಚಾಪಿ ಮುಚ್ಛತೇ ನಾತ್ರ ಸಂಶಯಃ ॥1 ೫೪ ॥ 
॥ ಇತಿ ದ್ಹಾದಶೋತಧ್ಯಾಯಃ ॥ 
1 ಹನ್ನೆರಡನೆಯ ಅಧ್ಯಾಯವು ॥1 
ಸೂತರು ಹೇಳಿದರು 


ಈ ಪ್ರಸಂಗದಲ್ಲಿ ಜ್ಞಾಪಕಕ್ಕೆ ಬಂದಿರುವ ಇನ್ನೊಂದು ವಿಚಾರವನ್ನು ಹೇಳುತ್ತೇನೆ. ಇದರ 
ಅಭಿಪ್ರಾಯವನ್ನು ತಿಳಿದವನು ಕೃತಾರ್ಥನಾಗಿ ಪುಣ್ಯಸಂಪಾದನೆ ಮಾಡುವನು. ॥ ೧ ॥ 
ಶ್ರೀಮಾಧವದೇವರ ಪ್ರೀತ್ಯರ್ಥವಾಗಿ ಒಂದು ಲಕ್ಷಸಲ ಪ್ರದಕ್ಷಿಣೆಗಳನ್ನು ಹಾಕಬೇಕು, ಒಂದು 
ಲಕ್ಷ ಸಲ ನಮಸ್ಕಾರಗಳನ್ನು ಹಾಕಬೇಕು ಮತ್ತು ಒಂದು ಲಕ್ಷ ದೀಪಗಳನ್ನು ಹಚ್ಚಬೇಕು. u೨ 
ಕಾರ್ತಿಕದಲ್ಲಾಗಲಿ, ಮಾಘದಲ್ಲಾಗಲಿ ಅಥವಾ ವೈಶಾಖದಲ್ಲಾಗಲಿ ಈ ವ್ರತಗಳನ್ನು ಮಾಡಿ 
ಮುಗಿಸಬೇಕು. ಈ ಮೂರು ವ್ರತಗಳನ್ನೂಯಾವ ಯಾವ ಮಾಸದಲ್ಲಿ ಮುಗಿಸಬೇಕೆಂದು ಸಂಕಲ್ಪ 
ಮಾಡಿಕೊಳ್ಳುತಾರೋ ಆಯಾ ಮಾಸಕ್ಕೆ ಎರಡು ತಿಂಗಳು ಮೊದಲೇ ಈ ವ್ರತಗಳನ್ನುಪ್ರಾರಂ- 
ಭಿಸಬೇಕು; ಶುಭಮಾಸದಲ್ಲಿ ಇವುಗಳನ್ನುಪ್ರಾರಂಭಿಸಬೇಕು ಮತ್ತುಹುಣ್ಣಿಮೆಯ ದಿನ ಮುಗಿಸ- 


ಅಧ್ಯಾಯ ೧೨ 95 


ಬೇಕು. ॥1೩-೪ ॥ ಆರಂಭವನ್ನೂ ಪರಿಸಮಾಪ್ತಿಯನ್ನೂ ಒಂದೇತಿಂಗಳಲ್ಲಿಮಾಡುವ ಹಾಗಿದ್ದರೆ 
ಆಗ ಆರಂಭ ಮಾಡುವ ದಿನದ ನಿಯಮವೇನಿಲ್ಲ ಯಾವುದುದರೊಂದು ಅಭೀಷ್ಟದಿಂದ 
ಅಥವಾ ಯಾವ ಅಭೀಷ್ಟವಿಲ್ಲದೇ ಹರಿಪ್ರೀತಿಗಾಗಿ ಈ ವ್ರತನ್ನಾಚರಿಸುವ ಯಾವ ಗಂಡಸಾಗಲಿ 
ಅಥವಾ ಸ್ಟೀಯಾಗಲಿ ಈ ವ್ರತವನ್ನು ಮಧ್ಯಾಹ್ನಕ್ಕೆ ಮೊದಲೇ ಪ್ರಾರಂಭ ಮಾಡಬೇಕು. ತೆನ್ನ 
ನಿತ್ಯಕರ್ಮಗಳನ್ನು ಪೂರೈಸಿಯೇ ಪ್ರಾರಂಭಿಸಬೇಕು. ಈ ವ್ರತಗಳನ್ನು ಆಚರಿಸುತ್ತಿರುವಾಗ 
ಶುಚಿಯಾದ ಪವಿತ್ರವಾದ ಭೋಜನವನ್ನು ಹಿತವಾಗಿ ಹಾಗೂ ಮಿತವಾಗಿ ಮಾಡಬೇಕು. 
ಸುಳ್ಳಾಡಬಾರದು. ಅಮಂಗಳಕರ ಮಾತುಗಳನ್ನು ಆಡಲು ಮತ್ತು ಯೋಚಿಸಲೂ ಬಾರದು. 
॥ ೫-೭ ॥ ದೇವತಾರ್ಚನೆಯನ್ನೂ, ಜಪವನ್ನೂ ಮತ್ತು ಹೋಮಾದಿಗಳನ್ನು ಬಿಡಬಾರದು. 
ಪ್ರತಿನಿತ್ಯವೂ ಯಥಾಶಕ್ತಿ ಅತಿಥಿಗಳನ್ನು ಹಣ್ಣುಗಳಿಂದಲಾದರೂ ಪೂಜಿಸಬೇಕು. 
॥ ೮ ॥ ಈ ಮೂರು ವ್ರತಗಳಲ್ಲಿಯೂ ಆಕಳು ಮತ್ತುಬ್ರಾಹ್ಮಣರ ಸೇವೆಯನ್ನು ಬಿಡಬಾರದು. ಈ 
ಮೂರು ವ್ರತಗಳಲ್ಲಿಯೂ ಪ್ರತಿದಿವಸವೂ ಸಾವಿರ ಸಂಖ್ಯೆಯಲ್ಲಿ ನಮಸ್ಕಾರಗಳನ್ನೂ, 
ಪ್ರದಕ್ಷಿಣೆಗಳನ್ನೂ ಹಾಕಬೇಕು ಮತ್ತುದೀಪಗಳನ್ನು ಹಚ್ಚಬೇಕು ಇದು ಮುಖ್ಯವಾದುದು. ॥ ೯ ॥ 
ಈ ವ್ರತವನ್ನು ಒಂದೇ ತಿಂಗಳಿನಲ್ಲಿ ಮಾಡಿ ಮುಗಿಸಬಹುದು. ಅಥವಾ ಯಥಾಶಕ್ತಿ 
ಪುಣ್ಯಕರವಾದ ಒಂದು ತಿಂಗಳಿನಲ್ಲಿ ಎಷ್ಟು ಸಂಖ್ಯೆಗಳಷ್ಟುದರೆ ಅಷ್ಟನ್ನು ಸಲ್ಲಿಸಬಹುದು. ಈ 
ಎರಡು ಪಕ್ಷದವರೂ ಕಾರ್ತಿಕ, ಮಾಘ ಮತ್ತುವೈಶಾಖ ಮಾಸಗಳಲ್ಲಿ ಆಚರಿಸಿದರೆ ಉತ್ತಮವು. 
ಬೇರೆಯಾವೊಂದು ಪುಣ್ಯಮಾಸದಲ್ಲಿ ಆಚರಿಸುವುದಕ್ಕಿಂತ ಸಹಸ್ರದಷ್ಟು ಹೆಚ್ಚಾಗಿ ಕಾರ್ತಿಕ 
ಮಾಸದಲ್ಲಿ ಆಚರಿಸಿದರೆ ಫಲವು ಬರುವುದು. ಕಾರ್ತಿಕದಲ್ಲಿ ಆಚರಿಸಿದ್ದಕ್ಕಿಂತ ಒಂದು 
ಕೋಟಿಯಷ್ಟು ಹೆಚ್ಚುಫಲವು ಮಾಘಮಾಸದಲ್ಲಿಆಚರಿಸಿದರೆ ಬರುವುದು. ಮಾಘಮಾಸಕ್ಕಿಂತ 
ವೈಶಾಖದ ಆಚರಣೆಯು ಒಂದು ಕೋಟಿಯಷ್ಟು ಹೆಚ್ಚು ಫಲವನ್ನು ಕೊಡುವುದು. ವೈಶಾಖದಲ್ಲಿ 
ಅದರಲ್ಲೂ ಪ್ರಯಾಗಕ್ಷೇತ್ರದಲ್ಲಿ ಆಚರಿಸಿದ ವ್ರತಗಳಿಗೆ ಅನಂತಪಟ್ಟು ಫಲ ಸಿಗುವುದು. 
| ೧೦-೧೨ ॥ ಶ್ರೀಮಾಧವದೇವರನ್ನು ಅಥವಾ ಇಷ್ಟದೇವತೆಯನ್ನು (ಕೇಶವ, ಮಾಧವ, 
ಶ್ರೀಕೃಷ್ಣ ರಾಮ, ವೇಂಕಟೇಶ, ನರಸಿಂಹ ಎಂದು) ಮನಸ್ಸಿನಲ್ಲಿ ನೆನೆಸಿ ಬಾಯಲ್ಲಿ ಆಯಾ 
ನಾಮಗಳನ್ನು ಉಚ್ಚಾರ ಮಾಡುತ್ತಾ ಜಪಮಾಲೆಯಿಂದ ಎಣಿಸುತ್ತಾ ಭಗವಂತನ ರೂಪವನ್ನು 
ನೋಡುತ್ತಾ ದಿಕ್ಕುಗಳನ್ನು ನೋಡದೆ, ಶುಚಿಯಾಗಿ, ಮನಸಮಾಧಾನವುಳ್ಳವನಾಗಿ ನಮಸ್ಕಾರ 
ಮತ್ತು ಪ್ರದಕ್ಷಿಣೆಗಳನ್ನು ಅವಸರಗತಿಯಿಂದ ಮಾಡದೆ, ಗರ್ಭಿಣೀಸ್ತ್ರೀಯರ ವೇಗದಲ್ಲಿ 
ಮಾಡಬೇಕು. ॥ ೧೩-೧೪ ॥ ಇದೇ ರೀತಿಯಲ್ಲಿ ಇಷ್ಟ ದೇವತೆಯ ಎದುರಿನಲ್ಲಿ ಅಷ್ಟಾಂಗ 

ಸಹಿತವಾದ ನಮಸ್ಕಾರಗಳನ್ನು ಹಾಕಬೇಕು. ॥ ೧೫ ॥ (೧. ದೇವರ ನಾಮವನ್ನು ಬಾಯಿಯಲ್ಲಿ 
ಉಚ್ಚರಿಸುತ್ತಾ ೨. ದೇವರನ್ನು ಮನಸ್ಸಿನಲ್ಲಿ ಕೇಂದ್ರೀಕರಿಸಿ ೩. ದೇವರನ್ನೇ ದೃಷ್ಟಿಸಿ ನೋಡುತ್ತಾ 
೪. ಭೂಮಿಯಲ್ಲಿ ಪರಮಾತ್ಮನ ಪಾದಗಳನ್ನು ಅನುಸಂಧಾನ ಮಾಡಿಕೊಂಡು ಆ ಭೂಮಿಯನ್ನು 
ತಲೆಯಿಂದ ಸ್ಪರ್ಶಿಸಿ, ೫. ಎದೆಯಿಂದ ಭೂಮಿಯನ್ನು ಸ್ಪರ್ಶಿಸಿ (ಇದು ಪುರುಷರಿಗೆ ಮಾತ್ರ) 

೬. ಎರಡು ಕೈಗಳನ್ನೂ ಚಾಚಿಕೊಂಡು ೭. ಮೊಣಕಾಲುಗಳನ್ನು ಮತ್ತು ೮. ಪಾದಗಳನ್ನು 
ಭೂಮಿಯಲ್ಲಿ ಚಾಚಿ ನಮಸ್ಕರಿಸಬೇಕು. ಇದೇ ಅಷ್ಟಾಂಗ ನಮಸ್ಕಾರವು). ॥। ೧೬ ॥ ಶುದ್ಧವಾಗಿ 

ಇರತಕ್ಕ ಹತ್ತಿಯಿಂದ ಪವಿತ್ರವಾದ ಕೈಗಳಿಂದ ಮಾಡಿದ ಹೂಬತ್ತಿಗಳನ್ನು ತುಪ್ಪದಲ್ಲಿ ತೊಯ್ಯಿಸಿ 

ಮಾಧವನ ಮುಂದೆ ದೀಪ ಹಚ್ಚಬೇಕು. ಪ್ರತಿದಿನವೂ ಒಂದು ಸಾವಿರ ದೀಪಗಳನ್ನಾದರೂ 


94 ಪ್ರಯಾಗಮಾಹಾತ್ಮ್ಯಮ್‌ 
ನಮಸ್ಕಾರವಿಸರ್ಗೇ ಸ್‌ ವಿಶೇಷಃ ಪರಿಕೀರ್ತಿತಃ । 


ಲಕ್ಷದೀಪವಿಸರ್ಗೇ ಸ ವಿಶೇಷ: ಪರಿಕೀರ್ತ್ಯತೇ WW ೪೫ ॥ 
ಸ್ನಾನಂ ನಿತ್ಯಕ್ರಿಯಾಶುದ್ಧಿಃ ಪಂಚಗವ್ಯಾಶನಂ ತತಃ | 
ಗಣೇಶಾರ್ಚನಪುಣ್ಯಾಹವಾಚನಾದಿ ಯಥೋಕವತ್‌ W ೪೬ ॥ 
ಕಲಶಸ್ಥಾಪನಂ ರಾತ್‌ ಪೂಜ್ಯದೇವಸ್ಯ ಪೂಜನಮ್‌ । 

ತರ್ಪಣಂ ಪೂರ್ವವತ್ಕಾರ್ಯಮಗ್ನೇ ನಯಖಯಚಾ ತತಃ 1೪೭ ॥ 
ಪ್ರಾತಃ ಸ್ನಾತ್ವಾಥ ಸಂಸ್ಥಾಪ್ಯ ಹೋಮಾಯ ಚ ಹವಿರ್ಭುಜಮ್‌ । 
ತರ್ಪಣೋಕ್ರೇನ ಮಂತ್ರೇಣ ಪಾಯಸಂ ಫೃತಮಿಶ್ರಿತಮ್‌ ॥ ೪೮ ॥ 
ಪಲಾಶಸಮಿಧಶ್ಚೈವ ತದ್ವಿಷ್ಣೋರಿತಿ ಮಂತ್ರತಃ | 

ಘೃತಂ ಚ ವಿಷ್ಣುಗಾಯತ್ರ್ಯಾ ಸಹಸ್ರಮಿಲಿತಂ ಹುನೇತ್‌ ೪೯ ॥ 


ಹೋಮಶೇಷಂ ಸಮಾಪ್ಯಾಥ ತತಃ ಸ್ವಿಷ್ಛಕತಾದಿಕಮ್‌ | 
ಪೂಜ್ಯಾಚಾರ್ಯಂ ಸವತ್ಸಾ ಗೌರ್ದೇಯಾ ತಸ್ಮಾ ಅಲಂಕ್ಕತಾ 1೫೦ ॥ 
ರೌಪ್ಯಪಾತ್ರಂ ಯಥಾಶಕ್ತ್ಯಾ ಫುತೇನ ಪರಿಪೂರಿತಮ್‌ । 
ಸುವರ್ಣವರ್ತಿಸಂಯಕಮಾಚಾರ್ಯಾಯ ನಿವೇದಯೇತ್‌ I ೫೦ 
ಬ್ರಾಹ್ಮಣಾನ್ಫೋಜಯೇತ್ಪಶ್ಚಾದ್ಯಥಾಶಕ್ತಿ ವ್ರತತ್ರಯೇ । 
ಸ್ವಯಂ ಭುಂಜೀತ ಮತಿಮಾನ್‌ ಸ್ವಜನೈರ್ಬಂಧುಭಿರ್ಯುತಃ I ೫೨ 1 
ಏವಮುಕಂ ವ್ರತಂ ವಿಪ್ರಾಃ ಪವಿತ್ರಂ ಸರ್ವಕಾಮದಮ್‌ । 
ವಿಷ್ಣುಪ್ರಜಾಪತಿಕ್ಷೇತ್ರೇ ಯ ಆಚರತಿ ಧರ್ಮವಾನ್‌ ॥ ೫೩ ॥ 
ಪೂರ್ವಜನ್ಮಾರ್ಜಿತೈಃ ಪಾಪೈರಿಹಜನ್ಸಾರ್ಜಿತೈರಪಿ I 
ಆಗಾಮಿಜನ್ಮಜೈಶ್ಚಾಪಿ ಮುಚ್ಛತೇ ನಾತ್ರ ಸಂಶಯಃ 1 ೫೪ ॥ 
11 ಇತಿ ದ್ವಾದಶೋನಧ್ಯಾಯಃ | 
| ಹನ್ನೆರಡನೆಯ ಅಧ್ಯಾಯವು ॥॥ 
ಸೂತರು ಹೇಳಿದರು 
ಈ ಪ್ರಸಂಗದಲ್ಲಿ ಜ್ಞಾಪಕಕ್ಕೆ ಬಂದಿರುವ ಇನ್ನೊಂದು ವಿಚಾರವನ್ನು ಹೇಳುತ್ತೇನೆ. ಇದರ 
ಅಭಿಪ್ರಾಯವನ್ನು ತಿಳಿದವನು ಕೃತಾರ್ಥನಾಗಿ ಪುಣ್ಯಸಂಪಾದನೆ ಮಾಡುವನು. ॥ ೧ ॥ 
ಶ್ರೀಮಾಧವದೇವರ ಪ್ರೀತ್ಯರ್ಥವಾಗಿ ಒಂದು ಲಕ್ಷಸಲ ಪ್ರದಕ್ಷಿಣೆಗಳನ್ನು ಹಾಕಬೇಕು, ಒಂದು 
ಲಕ್ಷ ಸಲ ನಮಸ್ಕಾರಗಳನ್ನು ಹಾಕಬೇಕು ಮತ್ತು ಒಂದು ಲಕ್ಷ ದೀಪಗಳನ್ನು ಹಚ್ಚಬೇಕು. ॥ ೨ ॥ 
ಕಾರ್ತಿಕದಲ್ಲಾಗಲಿ, ಮಾಘದಲ್ಲಾಗಲಿ ಅಥವಾ ವೈಶಾಖದಲ್ಲಾಗಲಿ ಈ ವ್ರತಗಳನ್ನು ಮಾಡಿ 
ಮುಗಿಸಬೇಕು. ಈ ಮೂರು ವ್ರತಗಳನ್ನೂ ಯಾವ ಯಾವ ಮಾಸದಲ್ಲಿಮುಗಿಸಬೇಕೆಂದು ಸಂಕಲ್ಪ 
ಮಾಡಿಕೊಳ್ಳುತ್ತಾರೋ ಆಯಾ ಮಾಸಕ್ಕೆ ಎರಡು ತಿಂಗಳು ಮೊದಲೇ ಈ ವ್ರತಗಳನ್ನು ಪ್ರಾರಂ- 
ಭಿಸಬೇಕು; ಶುಭಮಾಸದಲ್ಲಿಇವುಗಳನ್ನು ಪ್ರಾರಂಭಿಸಬೇಕು ಮತ್ತುಹುಣ್ಣಿಮೆಯ ದಿನ ಮುಗಿಸ- 


ಅಧ್ಯಾಯ ೧೨ 95 


ಬೇಕು. 1೩-೪ ॥1 ಆರಂಭವನ್ನೂ ಪರಿಸಮಾಪ್ತಿಯನ್ನೂ ಒಂದೇತಿಂಗಳಲ್ಲಿಮಾಡುವ ಹಾಗಿದ್ದರೆ 
ಆಗ ಆರಂಭ ಮಾಡುವ ದಿನದ ನಿಯಮವೇನಿಲ್ಲ. ಯಾವುದಾದರೊಂದು ಅಭೀಷ್ಟದಿಂದ 
ಅಥವಾ ಯಾವ ಅಭೀಷ್ಟವಿಲ್ಲದೇ ಹರಿಪ್ರೀತಿಗಾಗಿ ಈ ವ ್ರತನ್ನಾಚರಿಸುವ ಯಾವ ಗಂಡಸಾಗಲಿ 
ಅಥವಾ ಸ್ವ್ರೀಯಾಗಲಿ ಈ ವ್ರತವನ್ನು  ಮಧ್ಯಾಹ್ನಕ್ಕ ಮೊದಲೇ. ಪ್ರಾರಂಭ ಮಾಡಬೇಕು. ತನ್ನ 
ನಿತ್ಯಕರ್ಮಗಳನ್ನು ಪೂರೈಸಿಯೇ ಪ್ರಾರಂಭಿಸಬೇಕು. ಈ ವ್ರತಗಳನ್ನು ಆಚರಿಸುತ್ತಿರುವಾಗ 
ಶುಚಿಯಾದ ಪವಿತ್ರವಾದ ಭೋಜನವನ್ನು ಹಿತವಾಗಿ ಹಾಗೂ ಮಿತವಾಗಿ ಮಾಡಬೇಕು. 
ಸುಳ್ಳಾಡಬಾರದು. ಅಮಂಗಳಕರ ಮಾತುಗಳನ್ನು ಆಡಲು ಮತ್ತು ಯೋಚಿಸಲೂ ಬಾರದು. 

|| ೫. ೭॥ ದೇವತಾರ್ಚನೆಯನ್ನೂ, ಜಪ ಪವನ್ನೂ ಮತ್ತು ಹೋಮಾದಿಗಳನ್ನು ಬಿಡಬಾರದು. 

ಪ್ರತಿನಿತ್ಯವೂ ಯಥಾಶಕ್ತಿ ಅತಿಥಿಗಳನ್ನು "ಹಣ್ಣುಗಳಿಂದಲಾದರೂ “ಪೂಜಿಸಬೇಕು. 

| ೮ ॥ ಈ ಮೂರು ವ್ರತಗಳಲ್ಲಿಯೂ ಆಕಳು ಮತ್ತುಬ್ರಾಹ್ಮಣರ ಸೇವೆಯನ್ನು ಬಿಡಬಾರದು. ಈ 
ಮೂರು ವ್ರತಗಳಲ್ಲಿಯೂ ಪ್ರತಿದಿವಸವೂ ಸಾವಿರ ಸಂಖ್ಯೆಯಲ್ಲಿ ನಮಸ್ಕಾರಗಳನ್ನೂ, 
ಪ್ರದಕ್ಷಿಣೆಗಳನ್ನೂ ಹಾಕಬೇಕು ಮತ್ತುದೀಪಗಳನ್ನು ಹಚ್ಚಬೇಕು ಇದು ಮುಖ್ಯವಾದುದು. ॥ ೯ ॥ 
ಈ ವ್ರತವನ್ನು ಒಂದೇ ತಿಂಗಳಿನಲ್ಲಿ ಮಾಡಿ ಮುಗಿಸಬಹುದು. ಅಥವಾ ಯಥಾಶಕ್ತಿ 
ಪುಣ್ಯಕರವಾದ ಒಂದು ತಿಂಗಳಿನಲ್ಲಿ ಎಷ್ಟು ಸಂಖ್ಯೆಗಳಷ್ಟುದರೆ ಅಷ್ಟನ್ನು ಸಲ್ಲಿಸಬಹುದು. ಈ 
ಎರಡು ಪಕ್ಷದವರೂ ಕಾರ್ತಿಕ, ಮಾಘ ಮತ್ತುವೈಶಾಖ ಮಾಸಗಳಲ್ಲಿ ಆಚರಿಸಿದರೆ ಉತ್ತಮವು. 
ಬೇರೆಯಾವೊಂದು ಪುಣ್ಯಮಾಸದಲ್ಲಿ ಆಚರಿಸುವುದಕ್ಕಿಂತ ಸಹಸ್ರದಷ್ಟು ಹೆಚ್ಚಾಗಿ ಕಾರ್ತಿಕ 
ಮಾಸದಲ್ಲಿ ಆಚರಿಸಿದರೆ ಫಲವು ಬರುವುದು. ಕಾರ್ತಿಕದಲ್ಲಿ ಆಚರಿಸಿದ್ದಕ್ಕಿಂತ ಒಂದು 
ಕೋಟಿಯಷ್ಟು ಹೆಚ್ಚುಫಲವು ಮಾಘಮಾಸದಲ್ಲಿಆಚರಿಸಿದರೆ ಬರುವುದು. ಮಾಘಮಾಸಕ್ಕಿಂತ 
ವೈಶಾಖದ ಆಚರಣೆಯು ಒಂದು ಕೋಟಿಯಷ್ಟು ಹೆಚ್ಚು ಫಲವನ್ನು ಕೊಡುವುದು. ವೈಶಾಖದಲ್ಲಿ 
ಅದರಲ್ಲೂ ಪ್ರಯಾಗಕ್ಷೇತ್ರದಲ್ಲಿ ಆಚರಿಸಿದ ವ್ರತಗಳಿಗೆ ಅನಂತಪಟ್ಟು ಫಲ ಸಿಗುವುದು. 
॥ ೧೦-೧೨ ॥ ಶ್ರೀಮಾಧವದೇವರನ್ನು ಅಥವಾ ಇಷ್ಟದೇವತೆಯನ್ನು (ಕೇಶವ, ಮಾಧವ, 
ಶ್ರೀಕೃಷ್ಣ ರಾಮ, ವೇಂಕಟೇಶ, ನರಸಿಂಹ ಎಂದು) ಮನಸಿನಲ್ಲಿ ನೆನೆಸಿ ಬಾಯಲ್ಲಿ ಆಯಾ 

ನಾಮಗಳನ್ನು ಉಚ್ಚಾರ ಮಾಡುತ್ತಾ ಜಪಮಾಲೆಯಿಂದ ಎಣಿಸುತ್ತಾ ಭಗವಂತನ ರೂಪವನ್ನು 
ನೋಡುತ್ತಾ ದಿಕ್ಕುಗಳನ್ನು ನೋಡದೆ, ಶುಚಿಯಾಗಿ, ಮನಸ್ಸಮಾಧಾನವುಳ್ಳವನಾಗಿ ನಮಸ್ಕಾರ 
ಮತ್ತು ಪ್ರದಕ್ಷಿಣೆಗಳನ್ನು ಅವಸರಗತಿಯಿಂದ ಮಾಡದೆ, ಗರ್ಭಿಣೀಸ್ತ್ರೀಯರ ವೇಗದಲ್ಲಿ 
ಮಾಡಬೇಕು. ॥ ೧೩-೧೪ ॥ ಇದೇ ರೀತಿಯಲ್ಲಿ ಇಷ್ಟ ದೇವತೆಯ ಎದುರಿನಲ್ಲಿ ಅಷ್ಟಾಂಗ 

ಸಹಿತವಾದ ನಮಸ್ಕಾರಗಳನ್ನು ಹಾಕಬೇಕು. ॥ ೧೫ ॥ (೧. ದೇವರ ನಾಮವನ್ನು ಬಾಯಿಯಲ್ಲಿ 
ಉಚ್ಚರಿಸುತ್ತಾ ೨. ದೇವರನ್ನು ಮನಸ್ಸಿನಲ್ಲಿ ಕೇಂದ್ರೀಕರಿಸಿ ೩. ದೇವರನ್ನೇ ದೃಷ್ಟಿಸಿ ನೋಡುತ್ತಾ 
೪. ಭೂಮಿಯಲ್ಲಿಪರಮಾತ್ಮನ ಪಾದಗಳನ್ನು ಅನುಸಂಧಾನ ಮಾಡಿಕೊಂಡು ಆ ಭೂಮಿಯನ್ನು 
ತಲೆಯಿಂದ ಸ್ಪರ್ಶಿಸಿ, ೫. ಎದೆಯಿಂದ ಭೂಮಿಯನ್ನು ಸರ್ಶಿಸಿ (ಇದು ಪುರುಷರಿಗೆ ಮಾತ ಶ್ರ) 

೬. ಎರಡು ಕೈಗಳನ್ನೂ ಚಾಚಿಕೊಂಡು ೭. ಮೊಣಕಾಲುಗಳನ್ನು ಮತ್ತು ೮. ಪಾದಗಳನ್ನು 

ಭೂಮಿಯಲ್ಲಿ ಚಾಚಿ ನಮಸ್ಕರಿಸಬೇಕು. ಇದೇ ಅಷ್ಟಾಂಗ ನಮಸಾ ರು). I ೧೬॥ ಶುದ್ಧವಾಗಿ 

ಇರತಕ್ಕ ಹತಿಯಿಂದ ಪವಿತ್ರವಾದ ಕೈಗಳಿಂದ ಮಾಡಿದ ಹೂಬತಿಗಳನ್ನು ತುಪ್ಪದಲ್ಲಿ ತೊಯ್ಯಿಸಿ 

ಮಾಧವನ 'ಮುಂದೆ ರಚಿ ಹಚ್ಚಬೇಕು. ಪ್ರತಿದಿನವೂ ಒಂದು "ಸಾವಿರ ದೀಪಗಳನ್ನಾದರೂ 


96 ಪ್ರಯಾಗಮಾಹಾತ್ಮ ತಮ್‌ 


ಹಚ್ಚಬೇಕು. ॥ ೧೭ ॥ ತುಪ್ಪದ ದೀಪವು ಅತಿಶ್ರೇಷ್ಠವು, ಎಳ್ಳೆಣ್ಣೆಯದು ಮಧ್ಯಮವು ಮತ್ತುಬೇರೆ 
"ಬೇರೆ ವಿಧದ ಎಣ್ಣೆಯ ದೀಪವು ಉತ್ತಮವಲ್ಲ. ॥ ೧೮ ॥ ಕಾರ್ತಿಕ, ಮಾಘ ಮತ್ತುವೈಶಾಖಗಳಲ್ಲಿ 
ದೀಪ ಹಚ್ಚುವುದರಿಂದ ಉಂಟಾಗುವ ಫಲವನ್ನು ಕ್ರಮವಾಗಿ ಕೇಳಿರಿ. ।। ೧೯ ॥ ಕಾರ್ತಿಕದಲ್ಲಿ 
ಯಾರು ಶ್ರದ್ಧೆಯಿಂದ ಸಾಲುದೀಪಗಳನ್ನು ದೇವರೆದುರು ಹಚ್ಚುವರೋ ಅವರು ಸೂರ್ಯ- 
ಚಂದ್ರರಿರುವವರೆಗೂ ಸ್ವರ್ಗದಲ್ಲಿಸುಖದಿಂದ ಇರುವರು; ॥ ೨೦ ॥ ಮಾಘಮಾಸದಲ್ಲಿಸಾಲು- 
ದೀಪವನ್ನು ಹಚ್ಚುವವರು ವೈಕುಂಠದಲ್ಲಿ ಅನಂತ ದಿವಸಗಳವರೆಗೆ ಇರುವರು; ॥ ೨೧ ॥ 
ವೈಶಾಖದಲ್ಲಿ ದೀಪವನ್ನು ಹಚ್ಚುವವರು ಇಂದ್ರನ ಸ್ವರ್ಗಲೋಕದಲ್ಲಿದ್ದು ಅನೇಕ ಭೋಗಗಳನ್ನು 
ಅನುಭವಿಸುವರು; ॥॥೨೨ ॥॥ ಪ್ರಯಾಗದಲ್ಲಿರುವ ಹರಿಮಂದಿರದಲ್ಲಿ ಅದರಲ್ಲೂಮಾಘಮಾಸ- 
ದಲ್ಲಿ ಯಾರು ಲಕ್ಷದೀಪವನ್ನು ಹಚ್ಚುತ್ತಾರೋ, ಅವರಿಗೆ ಬರುವ ಫಲವು ಲಿಕ್ಕಕ್ಕೆ ಸಿಗಲಾರದು; 
ರಮ್ಯವಾದ ಗಂಗಾನದಿಯ ತೀರದಲ್ಲಿ ಶ್ರೀಬಿಂದುಮಾಧವನ ಎದುರಿಗೆ ಮಾಘಮಾಸದಲ್ಲಿದೀಪ 
ಹಚ್ಚಿದರೂ ಅಷ್ಟೆ ಫಲ ಸಿಗುವುದು. ॥ ೨೩ ॥ ಶಕ್ತಿಯಿದ್ದವರು ಲಕ್ಷಗಟ್ಟಲೆ ಮತ್ತು ಕೋಟಿಗಟ್ಟಲೆ 
ದೀಪವನ್ನು ಹಚ್ಚಬಹುದು. ಶಕ್ತಿ ಇಲ್ಲದವರು ಹತ್ತು ಸಾವಿರ, ಕೊನೆಗೆ ಒಂದು ಸಾವಿರ ಅಥವಾ 
ನೂರು ದೀಪಗಳನ್ನಾದರೂ ಹಚ್ಚಬೇಕು. ।। ೨೪ ।। ಅಗಸೆಯ ಎಣ್ಣೆಯಿಂದ ಹರಿಮಂದಿರದಲ್ಲಿ 
ದೀಪವನ್ನು ಹಚ್ಚಿಟ್ಟರೆ ನಮ್ಮ ಹಿಂದಿನ ಹತ್ತು ಪೀಳಿಗೆಯ ಪಿತ್ಫಗಳೂ ಮುಂದೆ ಬರತಕ್ಕ ಹತ್ತು 
ಪೀಳಿಗೆಯ ಪಿತ್ಸಗಳೂ ಉದ್ದಾರವಾಗುತಾರೆ. ॥ ೨೫ ॥। ಇಂದ್ರಿಯಗಳ ದೌರ್ಬಲ್ಯದಿಂದ 
ಅಸಾಮರ್ಥ್ಯವಿದ್ದರೆ ಈ ಮೇಲೆ ಉಕವಾದ ಎಲ್ಲಾ. ವ್ರತಗಳನ್ನೂ ಬಾ ್ರಿಹ್ನಣರ ಮೂಲಕವಾದರೂ 
ಮಾಡಿಸಬೇಕು. ॥ ೨೬ ॥ ದಾರಿದ್ರ್ಯದ ಸಮುದ್ರದಲ್ಲಿ ಮುಳುಗಿದವನು ಭಕ್ಷಿಯುಕ್ತನಾಗಿ ತನ್ನ 
ಅಸಹಾಯಕತೆಗೆ ಪಶ್ಚಾತಾಪ ಪಟ್ಟು ಇನ್ನೊಬ್ಬರು ಹೆಚ್ಚಿಟ್ಟಿರುವ ದೀಪಗಳನ್ನು ಚಾಚಿ ಬೆಳಗಿಸಿದರೆ 
ಈ ಸೇವಾದಿಗಳನ್ನು ತಾವೇ ಮಾಡಿದಷ್ಟು ಫಲವು ಅವರಿಗೂ ಬರುವುದು. ॥ ೨೭ ॥। ಕರ್ಪೂರ- 
ಖಂಡದಿಂದ ದೀಪಗಳನ್ನು ಹಚ್ಚಿದರೆ, ಹಚ್ಚಿಟ್ಟವನು ಪ್ರಕಾಶಮಾನನಾಗಿ ಈ ಲೋಕದಲ್ಲೀಯೂ 
ಮತ್ತು ಪರಲೋಕದಲ್ಲಿಯೂ ಉತ್ತಮ ಸೌಖ್ಯವನ್ನು ಪಡೆಯುವನು. ॥ ೨೮ 1 ಶ್ರೀಮಾಧವ- 
ದೇವರ ಮಂದಿರದಲ್ಲಿ ದಶಾಂಗ, ಅಗರು ಮತ್ತು ಗುಗುಳ ಇವುಗಳನ್ನು ಕೆಂಡದ ಮೇಲೆ ಹಾಕಿ 
ಧೂಪಾರ್ತಿಯನ್ನು ಮಾಡಿದರೆ ಅವನು ಪಾಪಗಳನ್ನೆಲ್ಲಾ ಕಳೆದುಕೊಂಡು ಪರಿಶುದ್ಧನಾಗುತ್ತಾನೆ. 
॥ ೨೯ 1 ಶರತ್ಕಾಲದ ಚಂದ್ರನಂತೆ ಬೆಳ್ಳಗೆ ಹೊಳೆಯುತ್ತಿರುವ ಹಾಗೂ ಮುತ್ತಿನ ಹಾರಗಳಿಂದ 
ಶೋಭಿಸುತ್ತಿರುವ ಹಂದರ(ವಿತಾನ)ವನ್ನು ದೇವಾಲಯದಲ್ಲಿ ಕಟ್ಟಿಸುವವನು ಸತ್ಯಲೋಕಕ್ಕೆ 
ಹೋಗುವುದರಲ್ಲಿ ಸಂಶಯವಿಲ್ಲ ॥ ೩೦ ॥ ರೇಶ್ಮೆಯ ಬಟ್ಟೆಯಿಂದ ಮಾಡಿದ ಧ್ವಜವನ್ನೂ, 
ರೇಶ್ನೆಯ ಧ್ವಜದ ಜೊತೆಗೆ ಕಳಶವನ್ನೂ ವಿಷ್ಣುದೇವಾಲಯಕ್ಕೆ ತ್ರಿವೇಣಿಯಲ್ಲಿ ದಾನ 
ಮಾಡಿದವನು ಯಾವಾಗಲೂ ಕುಂದುವುದಿಲ್ಲ | ೩೧ ॥ ಈ ರೀತಿಯಾದ ನಾನಾ ಸೇವೆಗಳನ್ನು 
ಪ್ರಯಾಗದಲ್ಲಿಯಾರು ಮಾಡುತ್ತಾರೋ ಅವರು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ 
ಸುಖವನ್ನು ಹೊಂದುತ್ತಾರೆ. ॥ ೩೨ ॥ ತಿಳಿದವರು ಪ್ರದಕ್ಷಿಣೆ, ನಮಸ್ಕಾರ ಮತ್ತು ದೀಪಜ್ವಲನ 
ಮುಂತಾದವು ಮುಗಿದ ಮೇಲೆ ವ್ರತದ ಸಂಪೂರ್ಣಫಲಪ್ರಾಪಿಗಾಗಿ ಹಿಂದೆ ಹೇಳಿರುವಂತೆ 
ಉದ್ಯಾಪನೆಯನ್ನು ಮಾಡತಕ್ಕದ್ದು I ೩೩ 1 ನಿತ್ಯಕರ್ಮಾನುಷ್ಠಾನಗಳಾದ ಮೇಲೆ, ಮಹಾ- 
ಗಣಪತಿಯನ್ನು ಪೂಜಿಸಿ ಶ್ರೀಮಾಧವದೇವರ ಪ್ರತಿಮೆಯನ್ನು ಇಟ್ಟು ರಾತ್ರಿಯಲ್ಲಿ ಜಾಗರಣೆ- 
ಯಿಂದ ಕಾಲ ಕಳೆಯಬೇಕು. ॥॥ ೩೪ ॥ ಸೇವಾ ಸಂಖ್ಯೆಗಳ ಹತ್ತನೇ ಒಂದು ಭಾಗದಷ್ಟುತರ್ಪಣ 


ಅಧ್ಯಾಯ ೧೨ 97 


ಮಾಡಿ, ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಸಾವಿರ ಸಲ ಪಾಯಸದಿಂದ ಅದೇ ಮಂತ್ರದಿಂದ ಹೋಮ 
ಮಾಡಬೇಕು. ॥ ೩೫ ॥ ಹೋಮಶೇಷವನ್ನು ಮುಗಿಸಿ ನಂತರ ಸ್ವಿಷಕ್ಟತ್‌ ಹೋಮವನ್ನು 
ಮಾಡಬೇಕು. ಅನಂತರ ಆಚಾರ್ಯರಿಗೆ ಕಪ್ಪು ಬಣ್ಣದ ಆಕಳನ್ನು ದಕ್ಷಿಣೆಯೊಡನೆ ದಾನ 
ಮಾಡಬೇಕು. । ೩೬ 1॥॥ ಪ್ರದಕ್ಷಿಣೆಯ ಉದ್ಯಾಪನೆಯಲ್ಲಿ ವಿಶೇಷವನ್ನು ಹೇಳಿದ್ದಾಯಿತು. ಇನ್ನು 
ನಮಸ್ಕಾರದ ಸೇವಾ ಬಗ್ಗೆ ಕೇಳಿರಿ. ॥ ೩೭ ॥ ""ಅತೋ ದೇವಾ'' ಎಂಬ ಸೂಕದಿಂದ ರಾತ್ರಿ 
ಪೂಜಾ ಮಾಡುವುದು. ಕೇಶವಾದಿ ನಾಮಗಳಿಂದ ಶ್ರೀಮಾಧವನ ಅಂಗಪೂಜೆ (ಅಂಗುಷ್ಕದಿಂದ 
ಪ್ರಾರಂಭಿಸಿ ಶಿರಸಿನವರೆಗಿನ ಪರಮಾತ್ಮನ ಎಲ್ಲ ಅವಯವಗಳ ಪೂಜೆ)ಯನ್ನು ಮಾಡಬೇಕು. 
॥ ೩೮ ॥ ನೈವೇದ್ಯ ಸಮರ್ಪಣೆ ಮಾಡಿ ನಂತರ ನಮಸ್ಕಾರದ ದಶಾಂಶದಿಂದ ತರ್ಪಣವನ್ನು 
ಕೊಡಬೇಕು. ಆನಂತರ ಹವನ. ತರ್ಪಣದ ಹತ್ತನೇ ಒಂದು ಭಾಗದ ಸಂಖ್ಯೆಯಷ್ಟು ಹೋಮ 
ಮಾಡಬೇಕು. ॥। ೩೯ ॥ ನಂತರ, ಶಂಖದಲ್ಲಿ ನೀರನ್ನು ತುಂಬಿ ಗೋಧಿಹಿಟ್ಟು ಅಕ್ಕಿ, ಗಂಧ, 
ಹೂವುಗಳು, ಅಕ್ಷತೆ ಇವುಗಳಿಂದ ಶ್ರೀಮಾಧವನಿಗೆ ಅರ್ಫ್ಯವನ್ನು ಸಮರ್ಪಿಸಬೇಕು. ॥ ೪೦ ॥ 
""ದೇವತೆಗಳಿಗೆ ದೇವನಾದ ದೇವದೇವನೇ! ಜಗತ್ತಿಗೆ ಸ್ವಾಮಿಯಾದ ಜಗನ್ನಾಥನೇ! ಎಲ್ಲ 
ವ್ರತಗಳಿಗೂ ಫಲವನ್ನು ಕೊಡತಕ್ಕವನೇ! ನನ್ನಿಂದ ಮಾಡಲ್ಪಟ್ಟ ಈ ವ್ರತದಿಂದ ಸುಪ್ರೀತನಾಗು'' 
ಎಂದು ಹೇಳಿ ಅರ್ಫ್ಯವನ್ನು ಸಮರ್ಪಿಸಬೇಕು. ॥ ೪೧ ॥ ಶ್ರೀಹರಿಯನ್ನು ಚೆನ್ನಾಗಿ ಪೂಜೆ ಮಾಡಿ, 
ಜಾಗರಣೆ ಮಾಡಿ, ಬೆಳಿಗ್ಗೆ ನಿತ್ಯಕರ್ಮಾನುಷ್ಠಾನಾನಂತರ ಆಚಾರ್ಯರಿಂದ ಅಗ್ನಿಪ್ರತಿಷ್ಠಾಪನೆ 
ಮಾಡಿಸಿ ಯಥಾಕ್ರಮವಾಗಿ ಆಕಳ ತುಪ್ಪದಿಂದ ಸಿಂಪಡಿಸಲ್ಪಟ್ಟ ಸಮಿತ್ತು ಚರು, ಎಳ್ಳು, ಭತ್ರ 
ಇವುಗಳಿಂದ ಪುರುಷಸೂಕದಿಂದ ಬ್ರಾಹ್ಮಣರುಗಳಿಂದ ಹೋಮ ಮಾಡಿಸಬೇಕು. ॥ ೪೨-೪೩ ॥ 
ಹೋಮಶೇಷವನ್ನು ಮುಗಿಸಿ, ಪೂರ್ಣಾಹುತಿಯನ್ನು ಕೊಡಬೇಕು. ಅನಂತರ ಆಚಾರ್ಯರನ್ನು 
ಪೂಜಿಸಬೇಕು. ಹಸು ಮತ್ತು ಎತ್ತನ್ನು ದಾನ ಕೊಡಬೇಕು. ॥। ೪೪ ॥ ಲಕ್ಷನಮಸ್ಕಾರದ 
ಉದ್ಯಾಪನೆಯಲ್ಲಿ ಈ ವಿಶೇಷಗಳು ಹೇಳಲ್ಪಟ್ಟಿವೆ; ಲಕ್ಷದೀಪದ ಉದ್ಯಾಪನೆಯಲ್ಲೂ ಈ ಮುಂದೆ 
ಹೇಳುವ ವಿಶೇಷವು ಹೇಳಲ್ಪಟ್ಟಿದೆ. ॥ ೪೫ ॥ ಪ್ರಾತರ್ವಿಧಿ, ಸ್ನಾನ, ನಿತ್ಯಕರ್ಮಾನುಷ್ಠಾನ, 
ದೇವತಾರ್ಚನ ಮತು ಪಂಚಗವ್ಯಪ್ರಾಶನ ಇವುಗಳನ್ನು ಮಾಡಿ ಗಣೇಶನ ಪೂಜಾ, ಆಚಾರ್ಯರ 
ಮೂಲಕ ಪುಣ್ಯಾಹವಾಚನ ಇವುಗಳನ್ನು ಮಾಡಿ ಮುಗಿಸಬೇಕು. (ಹಿಂದೆ ಹೇಳಿರುವಂತೆಯೇ) 
| ೪೬ ॥। ಅನಂತರ ಕಳಶಸ್ಥಾಪನ, ರಾತ್ರಿಯಲ್ಲಿ ದೇವರ ಪೂಜಾ (ಶ್ರೀವಿಷ್ಣುವಿನ) ಮಾಡಿ, 
“ಅಗ್ನೇ ನಯ'' ಎಂಬ ಯಕ್ಕಿನಿಂದ ತರ್ಪಣವನ್ನು ಹಿಂದಿನಂತೆಯೇ ಕೊಡಬೇಕು. ॥ ೪೭ ॥ 
ಪ್ರಾತಃಕಾಲದಲ್ಲಿ ಸ್ನಾನಮಾಡಿ ಅಗ್ನಿಯನ್ನು ಸಂಸ್ಥಾಪಿಸಿ, ತರ್ಪಣಕ್ಕೆ ಉಪಯೋಗಿಸಿದ 
ಮಂತ್ರದಿಂದಲೇ ತುಪ್ಪ ಮಿಶ್ರಿತವಾದ ಪಾಯಸವನ್ನು, ''ತದ್ವಿಷ್ಟೋಃ"" ಎಂಬ ಮಂತ್ರದಿಂದ 
ಮುತ್ತುಗದ ಸಮಿತ್ತುಗಳನ್ನು ಹೋಮ ಮಾಡಬೇಕು. ವಿಷ್ಣುಗಾಯತ್ರಿಯಿಂದ ತುಪ್ಪವನ್ನು ಸಾವಿರ 
ಸಲ ಹೋಮ ಮಾಡಬೇಕು. ॥೪೮-೪೯ ॥ ಹೋಮಶೇಷವನ್ನುಪೂರೈಸಿ, ಸ್ವಿಷ್ಟಕ್ಟದಾದಿಗಳನ್ನೂ 
ಮುಗಿಸಿ, ಆಚಾರ್ಯರಿಗೆ ಅಲಂಕೃತವಾದ ಆಕಳನ್ನು ಕರುವಿನೊಡನೆ ದಾನ ಮಾಡಬೇಕು.!।1೫೦॥ 
ಯಥಾಶಕ್ತಿ ಬೆಳ್ಳಿ ಪಾತ್ರೆಯೊಂದನ್ನು ಮಾಡಿಸಿ, ತುಪ್ಪವನ್ನು ಅದರೊಳಗೆ ತುಂಬಿ ಬಂಗಾರದ 
ಬತಿಗಳ ಸಮೇತ ಆಚಾರ್ಯರಿಗೆ ಕೊಡಬೇಕು. ॥ ೫೧ ॥ ನಂತರ, ಈ ಮೂರು ವ್ರತದಲ್ಲಿಯೂ 
ಯಥಾಶಕ್ತಿ ಬ್ರಾಹ್ಮಣಸುವಾಸಿನಿಯರ ಭೋಜನ ಮಾಡಿಸಬೇಕು. ಅನಂತರ ಬುದ್ಧಿವಂತನಾದ 
ಕರ್ತೃವು ಬಂಧುಮಿತ್ರರೊಡನೆ ತಾನೂ ಭೋಜನ ಮಾಡಬೇಕು. ॥ ೫೨ ॥ ಎಲ್ಫೆ ಬ್ರಾಹ್ಮಣೋ- 
7 


9 ಪ್ರಯಾಗಮಾಹಾತ್ಮ್ಯಮ್‌ 


ತಮರೇ, ಎಲ್ಲ ಅಭೀಷ್ಟಗಳೂ ನೆರವೇರತಕ್ಕ ಮತ್ತು ಪವಿತ್ರವಾದ ಈ ಮೂರು ವ್ರತಗಳ ಬಗ್ಗೆ 
ಹೇಳಿದ್ದೇನೆ. ಯಾರು ವಿಷ್ಣುಪ್ರಜಾಪತಿಕ್ಷೇತ್ರವೆಂದು ಪ್ರಸಿದ್ಧವಾದ ಈ ಕ್ಷೇತ್ರದಲ್ಲಿ ಈ ಮೂರು 
ವ್ರತಗಳನ್ನೂ ಆಚರಿಸುತ್ತಾರೋ ಅವರು ತಮ್ಮ ಹಿಂದಿನ, ಈಗಿನ ಮತ್ತು ಮುಂದಿನ 
ಜನ್ಮಗಳಲ್ಲಿಯೂ ಮಾಡಿ, ಮಾಡುತ್ತಾಮತ್ತುಮಾಡುವ ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ. 
ಇದರಲ್ಲಿಯಾವ ಸಂಶಯವೂ ಇಲ್ಲ ॥ ೫೩-೫೪ ॥ 


|| ಹನ್ನೆರಡನೆಯ ಅಧ್ಯಾಯವು ಸಮಾಪವಾಯಿತು 1 


॥ ಅಥ ತ್ರಯೋದಶೋನಧ್ಯಾಯಃ ॥ ೧೩ ॥ 


ಸೂತ ಉವಾಚ 
ಏವಮಿಂದ್ರಃ ಪ್ರಯಾಗೇ ಸ್ಥಿಂಸ್ರೋಷಯನ್ನಾಧವಂ ಪ್ರಭುಮ್‌ । 
ಪೂಜನವ್ರತದಾನಾದ್ಯೈರಪುಷ್ಲಾದ್ದರ್ಮಸಂಚಯಮ್‌ WOH 
ತಸ್ಮಾದತ್ರ ವಸನ್ಫರ್ತ್ಯಃ ಸಕಾಮಃ ಕಾಮವರ್ಜಿತಃ । 
ಸ್ನಾನದಾನಾದಿಕಂ ಕುರ್ವನ್ನುಕಿಂ ಮುಕ್ತಿಂ ಚ ವಿಂದತಿ ॥1 ೨ ॥ 
ಇದಮೇವ ಪರಂ ಶ್ರೇಯಃ ಶ್ರುತಿಸ್ಕೃತಿಎನಿಶ್ಚಿತಮ್‌ । 
ಸದ್ಭಕ್ನ್ಯಾ ಮಾಧವಕ್ಷೇತ್ರೇ ಸ್ನಾನದಾನಜಪಾದಿಕಮ್‌ 1೩1 
ಕುಲೀನೋ ವಾಕುಲೀನೋ ವಾ ಪಂಡಿತೋsಪಂಡಿತೋತಪಿ ವಾ । 
ಸಧನೋ ನಿರ್ಧನೋ ವಾಪಿ ಫಲಮೃಚ್ಛತಿ ಮಾಧವಾತ್‌ 1೪ ॥ 
ಅಯಃ ಕಾಂಚನತಾಮೇತಿ ಚಿಂತಾಮಣಿಸಮಾಗಮಾತ್‌ । 
ಯಥಾ ಮಾನಸವಾಸೇನ ಹಂಸತಾಂ ಯಾತಿ ವಾಯಸಃ | ೫ ॥ 
ಯಥಾ ಜಂಬೂನದೀಂ ಪ್ರಾಪ್ಯ ಮೃತ್ತಿಕಾ ಯಾತಿ ರುಕ್ಕತಾಮ್‌ । 
ಯಥಾ ಪೀಯೂಷಪಾನೇನ ದೇವತ್ವಮಧಿಗಚ್ಛತಿ 1 ೬ | 
ಯಥಾ ಚ ಬ್ರಹ್ಮತಾಮೇತಿ ಬ್ರಹ್ನಧ್ಯಾನೇನ ಮಾನವಃ । 
ಪಾಪೋಷಷಪಿ ಪುಣ್ಯತಾಮೇತಿ ತಥಾ ಮಾಧವಸೇವನಾತ್‌ cn 
ನ ಕಾಲನಿಯಮಶ್ಚಾತ್ರ ನ ದಾನನಿಯಮಸ್ಪಥಾ । 
ವ್ರತಾದಿನಿಯಮೋ ನಾತ್ರ ಭಕ್ತೈನಂ ಭಜತಾಂ ನ್ನಣಾಮ್‌ WS 
ಅಶಕ್ತ ಸ್ನಾನಮಾತ್ರೇಣ ಶಕ್ತೋ ದಾನಾದಿಕರ್ಮಣಾ | 
ಅಖಂಡಫಲಮಾಪ್ಲೋತಿ ನಾನ್ಯಥೇತಿ ವಿನಿಶ್ಚಯಃ 11 ೯॥ 
ಅತ್ರ ದಾನಂ ಯಥಾಶಕ್ತ್ಯಾ ಯ ಆಚರತಿ ಧರ್ಮವಾನ್‌ । 
ಅನ್ಯತ್ರ ದಾನಾಲ್ಲಕ್ಷಫ್ನಂ ಪುಣ್ಯಂ ಪ್ರಾಪ್ನೋತಿ ಮಾನವಃ W ೧೦ I 
ಅಲದಾನಫಲಂ ಚಾತ್ರ ವರ್ಧತೇ ವಟಬೀಜವತ್‌ । 
ಸ್ಪಪದಚ್ಯುತಿಭೀತೈ ವ ದೇವಾದ್ಯಾ ವಿಘ್ನಯಂತಿ ಹಿ 11 ೧೧ ॥ 
ಮತಿರ್ನೋತ್ಪಾದ್ಯತೇ ಪುಂಸಾಂ ಪ್ರಯಾಗೇ ದಾನಕರ್ಮಣಿ । 
ಪ್ರಾಚೀನಾನಿ ಚ ಪಾಪಾನಿ ಬುದ್ದಿಭೇದಂ ನಯಂತಿ ಹಿ ॥1 ೧೨॥ 
ದೇವಾ ಬ್ರಾಹ್ಮಣವೇಷೇಣ ತೀರ್ಥಾನಿ ಧನರಕ್ಷಣ್ಣೆ: । 
ವ್ರತಾನಿ ಸ್ನೇಹಭಾವೇನ ಬುದ್ದಿಭಂಗಂ ಪ್ರಕುರ್ವತೇ 1 ೧೩ ॥ 


ಅಸ್ಥಿನರ್ಥೇ ಪುರಾ ಚೈವ ಕದಾಚಿನ್ನಾಧವಾಲಯೇ 1 
ದ್ಯೋತಮಾನಾಬಲಾ ಕಾಚಿದ್ದದ್ದಶೇ ಸಕಲ್ಫೈರ್ಜನೈೆಃ I ೧೪ ॥ 
99 


10 


ಪ್ರಯಾಗಮಾಹಾತ್ಮ್ಯಮ್‌ 
ಉತ್ಸುಲ್ಲಮಲ್ಲಿಕಾದಾಮಸುಕುಮಾರಾಂಗಯಸಷ್ಠಿಕಾ | 
ಲಾವಣ್ಯಪಿಂಡಸಂಭೂತಾ ಚಂದ್ರಿಕೇವ ಸಮುಜ್ಜಲಾ 


ಭಸೆ ಕಿವಾಲೋಕಮಾತ್ರೇಣ ಯುವಾಕಾಮಾಗ್ನಿಬೋಧನೇ | 


ಗುಣೈಸಥಾ ವಾಗುರೇವ ವಶಿಹೃನ್ಮಗಯಂತ್ರಣೇ 
ಬೃಹನ್ನಿತಂಬವಿಶ್ರಾಮನೀಲಸುಸ್ಪಿಗ್ಗಕುಂತಲಾ । 
ಅತಿಚಂದ್ರಾನನಾ ಶುಭ್ರಸುಭಾಲತಲದರ್ಪಣಾ 
ರತ್ತಹಾಟಕವಿಭ್ರಾಜತೃರ್ಣಶಷ್ಟುಲಿರಾಜಿತಾ । 

ತಿಲಪ ಶ್ರಸೂನನಿರ್ಭರ್ತಿಸಮುಕ್ತಾಫಲನಾಸಿಕಾ 
ಬಿಂಬಾಧರೋಷ್ಠರೋಚಿಷ್ಟುವಜ್ರ ಖಂಡಾತಿಗದ್ದಿಜಾ । 
ಚಲದಿ ರಥೇಫಸಂರಾಜತ್ತುಲ್ಲಭೋಕನದೇಕ್ಷಣಾ 
ಜಿತವೀಣಾರವಾಶೋಭಿಕಂಬುಕಂಠಾ ಲಸದ್ಭುಜಾ | 
ಜಿತಚಂದ್ರಾರ್ಧರುಚಿರಾ ಸುವೃತಾಂಗುಲಿಶೋಭಿತಾ 
ಪದ್ಧರಾಗದಲಾಶೋಣವಿಲಸತ್ಪಾಣಿಪಂಕಜಾ I 
ಉನ್ನಿದ್ರಕುಚರಾಜೀವಾ ವಕ್ಚಃಪೃಷ್ಠಾಂಗಣಾಚಿತಾ 
ಸದೂರ್ವಾತತಿಸೋಪಾನನಾಭಿವಾಪೀವಿರಾಜಿತಾ । 
ಬೃಹನ್ನಿತಂಬಜಘನಾ ತನ್ವೀ ಸಂದಿಗ್ಗಮಧ್ಯಮಾ 
ಕರಭೋರುಸ್ಸುಜಾನುಶ್ಚ ಸುಜಂಘಾ ಸುಪದಾಂಬುಜಾ ಟ 
ಸುಯೌವನಭರಾಕ್ರಾಂತಾನಂಗವೇತ್ರಮಿವ ಸ್ಥಿತಾ 
ಹರಿದ್ರಾಗೌರಸರ್ವಾಂಗೀ ಸರ್ವಾಲಂಕಾರಭೂಷಿತಾ । 
ಧ್ವತಶೋಣಾಂಬರಾಭೂಷಾ ಕಾಶ್ಮೀರಜವಿಲೇಪಿನಾ 
ಸುಮನೋಮಾಲ್ಯನಿರ್ಯಾತಗಂಧವಾಸಿತದಿಜ್ಯುಖಾ | 
ದೃಗಪಾಂಗಾವಲೋಕೇನ ಕರ್ಷತೀ ಸರ್ವಮಾನಸಮ್‌ 
ದೃವ ಜೀವಯಂತೀವ ದಗ್ಗಂ ಚೇತೋಭುವಂ ದೃಶಾ I 


ಯಾಮಾಶ್ರುತ್ಯ ಯಯುರ್ದ್ರಷ್ಟುಂ ಸುರಾಸುರನರಾದಯಃ 
ಕಿನ್ನರ್ಣ್ಯೋ ನಾಗಕನ್ಯಾಶ್ವ ದೃಷ್ಟಾ ಶ್ವ ಯಾಂ ಹರಿಮಂದಿರೇ । 
ದೇವ್ಯೋತಪಿ ಕೃತಲಾವಣ್ಯಾ ವಿಸ್ಮಯಂ ಪರಮಂ ಯಯುಃ 
ಮಾಧವಾಲೋಕನೇ ಸಕ್ತಾ ರೂಪಸೌಂದರ್ಯಗರ್ವಿತಾ । 
ದೃಷ್ಟಾ ರಮಾಂ ಹರೇಃ ಪಾರ್ಶ್ವೇ ತಥಾಪಿ ನ ಚ ಸಾ5ಬ್ರವೀತ್‌ 


ತಸ್ಯಾಶ್ಚಾರುತರಂ ರೂಪಂ ನಿರೂಪ್ಯ ಪರರೂಪಭಾಕ್‌ । 
ರಮಾ ವಿಸ್ಮಯಮಾಪನ್ನಾ ಪಪ್ರಚ್ಛ ಗರುಡದ್ದಜಮ್‌ 


11 ೧೫ ॥ 


I ೧೬ ॥ 


I ೧೭ ॥ 


I ೧೮ ॥ 


॥1 ೧೯ ॥ 


Il ೨೦ ॥ 


Il ೨೧ ॥ 


|| ೨೨ ॥ 


I ೨೩ ॥ 


|| ೨೪ 1 


Il ೨೫ ॥ 


I ೨೬ 1 


1 ೨೭ ॥ 


I ೨೮ ॥ 


Il ೨೯ ॥ 


ಅಧ್ಯಾಯ ೧೩ 101 
॥ ಹದಿಮೂರನೆಯ ಅಧ್ಯಾಯವು ॥ 


ಶ್ರೀಸೂತರು ಹೇಳಿದರು 

ಈ ರೀತಿಯಾಗಿ ಇಂದ್ರದೇವರು ಪ್ರಯಾಗಕ್ಷೇತ್ರದಲ್ಲಿದ್ದು ವೇಣೀಮಾಧವದೇವರನ್ನು 
ಪೂಜಾ, ವ್ರತ ಮತ್ತು ದಾನಾದಿಗಳಿಂದ ಸಂತೋಷಪಡಿಸುತ್ತಿದ್ದು ಧರ್ಮಾರ್ಜನೆ ಮಾಡಿದರು. 
॥ ೧ ॥ ಆದ್ದರಿಂದ ಇಲ್ಲಿ ವಾಸಮಾಡುವ ಜನರು ಸಕಾಮರಾಗಲಿ, ನಿಷ್ಠುಮರಾಗಲಿ, ಸ್ನಾನ, 
ದಾನಾದಿಗಳನ್ನು ಶ್ರೀಮಾಧವನ ಪ್ರೀತ್ಯರ್ಥವಾಗಿ ಮಾಡಿ ಇಹಲೋಕದ ಸುಖವನ್ನೂ, ನಂತರ 
ಮುಕ್ತಿಯನ್ನೂ ಪಡೆಯುತಾರೆ. ಈ ನಯುಗಿಡುವಡೇ ಎಂದರೆ, ಶ್ರೀಮಾಧವನ ಸಂತೋಷ- 
ಕ್ಕೋಸ್ಕರ ಪ ಪ ಕಿಯಾಗದಲ್ಲಿ ಸ್ಥಾನ ದಾನ ಜಪಾದಿಗಳನ್ನು ಭಕ್ತಿಯಿಂದ ಮಾಡುವುದೇ ಶ್ರೇಯಸ್ಕರ 
ಎಂದು ಶ್ರುತಿಸ್ಟೃತಿಗಳಲ್ಲಿ ನಿಶ್ಚಯಿಸಲ್ಪಟ್ಟಿದೆ. ॥ ೨-೩ (। ಒಳ್ಳೆಯ ಕುಲದಲ್ಲಿ ಹುಟ್ಟಿದವನಾಗಲೀ, 
ಆಗದಿರಲಿ, ಪಂಡಿತನಾಗಿರಲಿ, ಆಗದಿರಲಿ, ಶ್ರೀಮಂತನಾಗಿರಲಿ, ದರಿದ್ರನಾಗಿರಲಿ ಎಲ್ಲರೂ 
ಇಲ್ಲಿ ಬಂದು ಶ್ರೀಮಾಧವದೇವರಿಂದ ಒಳ್ಳೆಯ ಫಲವನ್ನು ಹೊಂದುತ್ತಾರೆ. ೪ ॥ ಚಿಂತಾ- 
ಮಣಿಯ ಸ್ಪರ್ಶದಿಂದ ಕಬ್ಬಿಣವು ಬಳಿಗಾರವುಗುವಂತೆ ಮಾನಸ ಸರೋವರದ ಸಮೀಪದಲ್ಲಿ 
ವಾಸಮಾಡುವುದರಿಂದ ಕಾಗೆಯೂ ಹಂಸಪಕ್ಷಿಯಾಗುವಂತೆ; ॥ ೫ ॥ ಜಂಬೂನದಿಯನ್ನು 
ಹೊಕ್ಕ ಮಣ್ಣು ಬಂಗಾರವಾಗುವಂತೆ, ಅಮೃತವನ್ನು ಪಾನಮಾಡುವುದರಿಂದಲೇ ದೇವತ್ವ 
ಪಾ ್ರಪ್ತಿಯಾಗುವಂತೆ ಪ ಪರಬ್ರಹ್ಮನನ್ನು ಧ್ಯಾನಮಾಡುವವನು ಬ್ರಹ್ಮನಾಗುವಂತೆ (ಅಂದರೆ ಮೋಕ್ಷ 
ಹೊಂದಿ ದುಃಖದೂರನಾಗಿ ತನ್ನಸ್ನ ಸ್ವರೂಪಕ್ಕೆ ಉಚಿತವಾದ ನಡದು ವೈಕುಂಠಾದಿ- 
ಗಳಲ್ಲಿ ವಾಸ ಪಡೆಯುವ ದೃಷಿಯಿಂದ ಬ್ರಹ್ಮನ ಹಾಗೆ ಎಂದು ತಿಳಿಯಬೇಕು. ಇಲ್ಲದಿದ್ದರೆ 
ಶ್ರುತಿಸ್ಥೃ ತಿಶಾಸ್ತ್ರಗಳಿಗೆ ವಿರೋಧ. ಬರುವುದು) ಇಲ್ಲಿ ಮಾಧವನ ಸೇವಾ ಮಾಡಿದವರ ಪಾಪವು 
ಪುಣ್ಯ ವೇ ಆಗುವುದು. (ಅಂದರೆ ಪ್ರಯಾಗದಲ್ಲಿ ಮಾಧವಸೇವಾನಿರತರಾಗಿ ತಿಳಿದೋ 
ತಿಳಿಯದೆಯೋ ಪಾಪಮಾಡಿದರೂ ಆ ಸ ಲೇಪವಾಗದೇ ಪುಣ್ಯವೇ ಲಭ್ಯವಾಗುವುದು, 
ಎಂದು ತಿಳಿದಾಗ ""ವೇದವಿಹಿತಂ ಪುಣ್ಯಂ, ವೇದಾವಿಹಿತಂ ಪಾಪಂ'' ಎಂಬ ಪುಣ್ಯಪಾಪಗಳ 
ಲಕ್ಷಣಗಳಿಗೆ ವಿರೋಧವು ಇರುವುದಿಲ್ಲ). ॥ ೬-೭ ॥ ಇಲ್ಲಿ ಭಕ್ತಿಯಿಂದ ಶ್ರಿ ಮಾಧವನನ್ನು 
ಆರಾಧಿಸುವುದೇ ಮುಖ್ಯ. ಇಲ್ಲಿ ಕಾಲದ ನಿಯಮವಿಲ್ಲ. ವ್ರತದಾನಾದಿಗಳ ನಿಯಮವಿಲ್ಲ. 
ಅಶಕನು ಕೇವಲ ಸ್ಥಾನದಿಂದ, ಶಕನು ದಾನಾದಿಗಳಿಂದ ಅಖಂಡಫಲವನ್ನು ಹೊಂದುತಾನೆ. 
ಹೀಗೆಂದು ಶ್ರುತಿಸ್ಟೃ ತಿಗಳಲ್ಲಿ ತೀರ್ಮಾನವಾಗಿದೆ. ॥ ೮-೯ ॥ ಯಾರು ಯಥಾಶಕ್ತಿಯಾದರೂ 
ಇಲ್ಲಿ ದಾನಾದಿಗಳನ್ನು ಮಾಡುವರೋ, ಅವರಿಗೆ ಬೇರೆ ಕ್ಷೇತ್ರಗಳಲ್ಲಿ. ಮಾಡಿದ ದಾನಾದಿಗಳಿಗಿಂತ 
ಲಕ್ಷಪಾಲು ಹೆಚ್ಚಿಗೆ ಪುಣ್ಯ ಬರುವುದು. ॥ ೧೦ ॥ ಇಲದ; ಬೀಜ ಚಿಕ್ಕದಾಗಿದ್ದರೂ ಅದರಿಂದ 
ಅಲದಸ ಸಿಯು ಹುಟ್ಟಿ ದೊಡ್ಡ ಮರವಾಗುವಂತೆ ಇಲ್ಲಿಮಾಡಿದ ಅತ್ಯಲ್ಪ ದಾನವೂ ಬೃಹತರವಾಗಿ 
ಬೆಳೆಯುತ್ತದೆ. ಆದ್ದರಿಂದಲೇ ಈ ಕ್ಷೇತ್ರದಲ್ಲಿ ದಾನ ಮಾಡಿದವರ ಅಧಿಕಾಧಿಕ ಪುಣ್ಯದ 
ದೆಶೆಯಿಂದ ಎಲ್ಲಿ ತಮ್ಮನ್ನು ದೇವತ್ವ ಪದವಿಯಿಂದ ತಳ್ಳಿಬಿಡುವರೋ ಎಂಬ ತನನದ 
ಇಲ್ಲಿ ಸಾಧನೆಗಳಿಗೆ ದೇವತೆಗಳೇ ವಿಘ್ನ ತಂದೊಡ್ಡುವರು. ॥ ೧೧॥ ಹಿಂದಿನ ಜನ್ಮಗಳ ಕರ್ಮಗಳ 
ದೆಶೆಯಿಂದ ಆರ್ಜಿಸಿದ ಪಾಪ ಪಗಳೇ. ದಾನಗಳ “ಬಗ್ಗೆ ವಿರುದ್ಧಬುದ್ಧಿಯನ್ನು ಉಂಟುಮಾಡು- 
ವುದರಿಂದ ಅಂಥವರಿಗೆ ಈ ಕ್ಷೇತ್ರದಲ್ಲಿ ದಾನಾದಿಗಳನ್ನು ಮಾಡಲು ಮನಸ್ಸೇ ಬರುವುದಿಲ್ಲ. 
॥ ೧೨ ॥ ದೇವತೆಗಳು ಮತ್ತು ೇರ್ಥಾ ಭಿಮಾನಿದೇವತೆಗಳು ಬ್ರಾ ಹೃಣವೇಷದಲ್ಲಿ ಬಂದು, 


73 


102 ಪ್ರಯಾಗಮಾಹಾತ್ಮ್ಯಮ್‌ 


ಹಣವನ್ನು ವೃಥಾ ವ್ಯಯ ಮಾಡಬಾರದೆಂಬ ಸೋಗನ್ನು ಹುಟ್ಟಿಸಿ ಮತ್ತು ವ್ರತಾಭಿಮಾನಿ 
ದೇವತೆಗಳು ವ್ರತ ಮಾಡುವವರ ಬಗ್ಗೆ ವೃಥಾ ಸ್ನೇಹಭಾವವನ್ನು ನಟಿಸುತ್ತಾ ಅವರ ಆಯಾ 
ದಾನಗಳಲ್ಲಿಯೂ ತೀರ್ಥಗಳ ಸೇವನೆಯಲ್ಲಿಯೂ ಮತ್ತು ವ್ರತಾಚರಣೆಯಲ್ಲಿಯೂ ವಿರುದ್ಧ 
ಬುದ್ಧಿಯನ್ನು ಹುಟ್ಟಿಸುತ್ತಾರೆ. ॥ ೧೩ ॥ ಈ ಸಂದರ್ಭದಲ್ಲಿಹಿಂದೆ ಮಾಧವದೇವರ ಗುಡಿಯಲ್ಲಿ 
ಬಂದು ಎಲ್ಲರಿಂದಲೂ ಕಾಣಿಸಿಕೊಳ್ಳಲ್ಪಟ್ಟ ಒಬ್ಬ ಸ್ತ್ರೀಯ ವೃತ್ತಾಂತವನ್ನು ಕೇಳಿ. ॥ ೧೪ ॥ ಅವಳ 
ರೂಪರಾಶಿಯು ಈ ರೀತಿಯಾಗಿ ರಾರಾಜಿಸುತಿತ್ತು ಅವಳ ಇಡೀ ದೇಹವು ಅರಳಿದ ಮಲ್ಲಿಗೆಯ 
ದಂಡೆಯಂತೆ ಸುಕೋಮಲವಾಗಿದ್ದು ಅವಳು ಅಾವಣ್ಯ ದುಂಡೆಯಿಂದೆದ್ದು ಬಂದ ಬೆಳದಿಂಗಳಿ- 
ನಂತೆ ಉಜ್ಜ ಲವಾಗಿದ್ದಳು. ॥ ೧೫ ।| ಅವಳು ದೃಷ್ಟಿಮಾತ್ರ ದಿಂದ ಯುವಕರ ಕಾಮವೆಂಬ 
ಅಗ್ನಿಯನ್ನು ಪ 3, ದೀಪನಗೊಳಿಸುವ ವಿಷಯದಲ್ಲಿ ತಿದಿಯಂತಿದ್ದಳು. ಮೃಗಗಳ ಬೇಟಿಮಾಡು- 
ವುದರಲ್ಲಿ ಹಗ್ಗಗಳಿಂದ ನಿರ್ಮಿತವಾದ ಬಲೆಯಂತೆ, ತನ್ನ ಲಾವಣ್ಯಾ ದಿಗುಣಗಳಿಂದ 
ವಶಮಾಡಿಕೊಳ್ಳುವ ಸಾಮರ್ಥ್ಯವುಳ್ಳವಳಾಗಿದ್ದಳು. ॥ ೧೬ ॥ ಅವಳ ದೊಡ್ಡ ನಿತಪಿಗಳೆ ಮೇಲೆ 
ಅವಳ ತಲೆಯಿಂದ ಇಳಿದು ಬಂದ ಕಪ್ಪಾದ, ಸೂಕ್ಷ್ಮಃ ವಾದ ಪ ್ರಕಾಶಮಾನವಾದ ಕೇಶರಾಶಿಗಳು 
ವಿಶ್ರಾಂತಿ ಪಡೆಯುತಿದ್ದವು. ಅವಳ ಮುಖಮಂಡಲವು ತನ್ನ ಕ ಕಾಂತಿಯಿಂದಲೂ, ಆಹ್ಹಾದಕತೆ- 
dE ಪೂರ್ಣಚಂದ್ರನನ್ನು ಮೀರಿಸುತಿತ್ತು ಅವಳ ಹಣೆಯು ವಿಸ್ತಾರವಾಗಿದ್ದು 
ಶುಭ್ರವಾದ ಕನ್ನಡಿಯಂತಿತ್ತು 11 ೧೭॥ ಚಕ್ಕುಲಿಯಂತೆ ಆಕಾರವಿದ್ದ ಅವಳ ಎರಡು ಕಿವಿಗಳೂ 
ರತ್ನಖಚಿತವಾದ ಕರ್ಣಾಭರಣಗಳಿಂದ ರಾರಾಜಿಸುತ್ತಿದ್ದವು. ಮುತ್ತಿನ ಮೂಗುತಿಯಿಂದ 
ಶೋಭಿಸುತ್ತಿದ್ದ ಅವಳ ನೀಳವಾದ ಮೂಗು ಎಳ್ಳಿನ ಹೂವಿನ ಶೋಭೆಯನ್ನು ಧಿಕ್ಕಾರ 
ಮಾಡುತ್ತಿತ್ತು ॥। ೧೮ ॥ ವೃತ್ತಾಕಾರವಾಗಿ ಕೆಂಪಗಿದ್ದ ಅವಳ ತುಟಿಗಳ ಕಾಂತಿಯನ್ನು ವಜ್ರದಲ್ಲಿ 
ಕಡೆದಿಟ್ಟಂತಿದ್ದಅವಳ ದಂತ ಪಂಕ್ತಿಯು ಅತಿಶಯಗೊಳಿಸುತಿತ್ತು ಚಲಿಸುತ್ತಿರುವ ದುಂಬಿಗಳಿಂದ 
ರಾರಾಜಿಸುತ್ತಿರುವ ಅರಳಿದ ಕಮಲಗಳಂತೆ ಅವಳ ವಿಶಾಲವಾದ ಕಣ್ಣುಗಳು ಇದ್ದುವು ॥ ೧೯ ॥ 
ಶಂಖದಂತೆ ಇದ್ದಅವಳ ಕಂಠವು ಇಂಪಾಗಿ ನುಡಿಯತಕ್ಕ ವೀಣಾರವವನ್ನು ಧಿಕ್ಕರಿಸುತಿತ್ತು ಅವಳ 
ಎರಡು ಭುಜಗಳೂ ಹೊಳೆಯುತ್ತಿದ್ದು ನಖಗಳು ಅರ್ಧಚಂದ್ರನನ್ನು ಮೀರಿಸುತ್ತಿದ್ದುವು. 
ಬೆರಳುಗಳು ದುಂಡಗೆ ಒಂದಕ್ಕೊಂದು ಒತ್ತಿಕೊಂಡು ಇದ್ದುವು. (ಮಾಂಸಲವಾಗಿದ್ದುವು) ॥೨೦ ॥ 
ಅವಳ ಕೈಕಮಲಗಳು ಪದ್ಧರಾಗದಳದಂತೆ ಕೆಂಪಗಿದ್ದುವು. ಅವಳ ವಕ್ಠಸ್ಥಳವೆಂಬ ಅಂಗಳದ ಮೇಲೆ 
ಮುದುಡಿದ ಕಮಲದಂತೆ ಎದ್ದುನಿಂತಿರುವ ಎರಡು ಸನಗಳಿದ್ದುವು. ॥೨೧ ॥ ಗರಿಕೆಯ ಹುಲ್ಲುಗಳ 
ಮೆಟ್ಟಲುಗಳಿಂದ ಅಲಂಕೃತವಾದ ಆಳವಾದ ಬಾವಿಯಂತೆ ಅವಳ ಹೊಕ್ಕಳು ರೋಮ- 
ರಾಶಿಗಳಿಂದ ಸಿಂಗರಿಸಲ್ಪಟ್ಟಿತ್ತು ದೊಡ್ಡದಾಗಿರುವ ನಿತಂಬಗಳನ್ನು ಹಾಗು ಸೊಂಟದ 
ಮುಂಭಾಗವನ್ನು ಹೊಂದಿದ್ದಳು. ಅವಳು ತೆಳ್ಳಗಿದ್ದು ಅವಳ ನಡುವು ಇದೆಯೋ ಇಲ್ಲವೋ ಎಂಬ 
ಅನುಮಾನವನ್ನು ಹುಟ್ಟಿಸುವಷ್ಟು ಸೂಕ್ಷ್ಮವಾಗಿತ್ತು ॥ ೨೨ ।। ಆನೆಯ ಸೊಂಡಲಿನಂತೆ ನೀಳವಾಗಿ 
ದುಂಡಗೆ ದಪ್ಪವಾಗಿರತಕ್ಕ ತೊಡೆಗಳುಳ್ಳವಳಾಗಿದ್ದಳು. ಒಳ್ಳೆಯ ಕಾಲು, ಮಂಡಿ ಹಾಗು ಮೊಣ- 
ಕಾಲುಗಳುಳ್ಳವಳಾಗಿದ್ದಳು. ಅವಳ ಪಾದಗಳಿರಡೂ ಸುಂದರವಾಗಿದ್ದುವು. ಒಟ್ಟಿನಲ್ಲಿ ಅವಳು 
ಒಳ್ಳೆಯ ನವಯೌವನಯುಕ್ತಳಾಗಿದ್ದು ಮನ್ನಥನ ಕಬ್ಬಿನ ಬಿಲ್ಲಿನಂತೆ ಕಾಮಪ್ರಚೋದಕಳಾಗಿ 
ಇದ್ದಳು. ॥ ೨೩ ॥। ಅವಳ ಮೈಯೆಲ್ಲವೂ ಅರಶಿನಹಳದಿಯುಕಕ್ವೇತವರ್ಣದಿಂದ ಕೂಡಿತ್ತು 
ದೇಹದ ಸಮಸ್ತಅವಯವಗಳಿಗೂ ಆಭರಣಗಳನ್ನು ಇಟ್ಟಿದ್ದಳು. ಕೆಂಪು ರೇಶ್ಮೆ ಸೀರೆಯನ್ನುಟ್ಟಿದ್ದಳು. 


ಅಧ್ಯಾಯ ೧೩ 10 


ಕಾಶ್ಲೀರದೇಶದ ಕಸೂರಿ, ಕೇಸರಿ ಮತ್ತು ಗಂಧ ಇವುಗಳನ್ನು ಲೇಪನ ಮಾಡಿಕೊಂಡಿದ್ದಳು. 
(1೨೪ ॥ ಸುವಾಸನೆಯುಕ್ತಅವಳ ಹೂವಿನ ಸರಗಳಿಂದ ಹೊರಟ ಪರಿಮಳದಿಂದ ದಿಕ್ಕುಗಳೆಲ್ಲವೂ 
ಸುವಾಸಿತಗೊಂಡಿದ್ದುವು. ತನ್ನ ಕಡೆಗಣ್ಣುನೋಟದಿಂದ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುತ್ತಿದ್ದಳು. 
11೨೫ ॥ ಒಟ್ಟಿನಲ್ಲಿಶಿವನಿಂದ ಭಸ್ಮೀಭೂತನಾಗಿರುವ ಕಾಮನನ್ನುತನ್ನ ದೃಷ್ಟಿಯಿಂದಲೇ ಜೀವಿತ- 
ಗೊಳಿಸುವಷ್ಟುಸುಂದರಳಾಗಿರುವ ಇವಳನ್ನು ನೋಡಿ ದೇವತೆಗಳು, ಅಸುರರು ಮತ್ತುಮನುಷ್ಯರು 
ಶ್ರೀಮಾಧವನ ಮಂದಿರಕ್ಕೆ ಓಡಿಬಂದರು. ॥1 ೨೬ ।। ಆಕೆಯನ್ನುಮಾಧವನ ಮಂದಿರದಲ್ಲಿಕಂಡ 
ಸುಂದರಿಯರಾದ ಕಿನ್ನರಸ್ತ್ರೀಯರೂ, ನಾಗಕನ್ನಿಕೆಯರೂ, ದೇವಸ್ಟ್ರೀಯರೂ ಸಹ ಪರಮಾ- 
ಶ್ಚರ್ಯವನ್ನು ಹೊಂದಿದರು. (ಕೇವಲ ಪುರುಷರಲ್ಲ; ಸ್ವಯಂ ಸ್ತ್ರೀಯರೂ ಆಶ್ಚರ್ಯಪಟ್ಟರು 
ಎಂದರ್ಥ). ॥ ೨೭ ॥ ತನ್ನ ರೂಪ ಮತ್ತು ಸೌಂದರ್ಯದ ಬಗ್ಗೆ ಗರ್ವವುಳ್ಳ ಈ ಸ್ತ್ರೀಯು 
ಶ್ರೀಮಾಧವದೇವರನ್ನು ನೋಡುವುದರಲ್ಲಿಯೇ ಆಸಕಳಾದಳು ಮತ್ತು ಅವನ ಪಕ್ಕದಲ್ಲಿ 
ಶ್ರೀಲಕ್ಷ್ಮೀದೇವಿಯನ್ನೂ ನೋಡಿದಳು; ಆದರೂ ಆ ಸ್ತ್ರೀಯು ಏನೂ ಹೇಳಲಿಲ್ಲ. ॥ ೨೮ ॥ 
ಉತ್ತಮರೂಪವತಿಯಾದ ಶ್ರೀಲಕ್ಷ್ಮೀದೇವಿಯೂ ಆ ಸ್ತ್ರೀಯ ಅತ್ಯಾಶ್ಚರ್ಯಕರ ರೂಪವನ್ನು 
ವರ್ಣಿಸುತ್ತಾ ಆಶ್ಚರ್ಯಗೊಂಡು ಗರುಡದ್ವಜನಾದ ಶ್ರೀಮಾಧವನನ್ನು ಪ್ರಶ್ನೆಮಾಡಿದಳು.॥೨೯॥ 


ರಮೋವಾಚ--- 
ಭಗವನ್‌ ಸೃಷಿನಿರ್ಮಾಣೇ ಬಹವೋ ರಚಿತಾಸ್ತ್ವಯಾ । 
ಪರಂ ತ್ಲೇತಾದ್ಧಶಂ ರೂಪಂ ನಾಶ್ರೌಷಮಪಿ ತೇಷ್ಟಹಮ್‌ ॥ ೩೦ ॥ 
ಏತಜ್ಜನ್ಮಪ್ರಭೂತೇನ ಜನ್ನಾಂತರಕ್ಕತೇನ ವಾ । 
ಇಯಂ ತು ಕೇನ ಪುಣ್ಯೇನ ಪರಂ ಲಾವಣ್ಯಮಾಗತಾ 1೩೧ ॥ 
ಭವಾನತ್ರ ಭವಾನೇತನ್ನಹ್ಯಮಾಖ್ಯಾತು ತತ್ವತಃ | 
ಅನುಗ್ರಾಹ್ಯತಯಾ ಸ್ವಾಮಿನ್‌ ಶ್ರವಣೇ ಸಸ್ಪೃಹಾಸ್ಥ್ಯಹಮ್‌ ॥1 ೩೨ ॥ 


ಶ್ರೀರಮಾದೇವಿಯರು ಹೇಳಿದರು-- 

ಈ ಸೃಷ್ಟಿಯ ನಿರ್ಮಾಣಕಾರ್ಯದಲ್ಲಿ ತಮ್ಮಿಂದ ಬಹಳ ವಸ್ತುಗಳು ನಿರ್ಮಾಣವಾಗ- 
ಲ್ಪಟ್ಟಿವೆ. ಆದರೆ ಅವುಗಳಲ್ಲಿ ಇಂತಹ ರೂಪವಿರುವುದನ್ನು ನಾನು ಕೇಳಿಯೇ ಇಲ್ಲ ॥ ೩೦ ॥ ಈ 
ಜನ್ಮದಲ್ಲಿಯೇ ಸಂಪಾದಿಸಿದ್ದೋ ಅಥವಾ ಜನ್ಮಾಂತರದಲ್ಲಿ ಅರ್ಜಿಸಿದ್ದೋ ಆದ ಪುಣ್ಯದ 
ಫಲವಾಗಿಯೇ ಇಂತಹ ಲಾವಣ್ಯವು ಇರಲು ಸಾಧ್ಯ. ॥ ೩೧ ॥ ಈ ವಿಷಯವನ್ನು ಅನುಗ್ರಹ 
ಮಾಡಿ ತಾವು ನನಗೆ ಯಥಾರ್ಥತಃ ಹೇಳಬೇಕು. ಈ ವಿಷಯವಾಗಿ ಕೇಳಬಯಸುತ್ತೇನೆ. ॥ ೩೨ ॥ 


ಸೂತ ಉವಾಚ 
ಭೋ ಭೋ ತಪೋಧನಾಃ ಹ್ಯೇವಂ ಅವಧಾರ್ಯ ರಮಾವಚಃ ಟ 
ಅಭಾಷತ ವಚೋ ರಮ್ಯಂ ಮಾಧವಃ ಸಸ್ಕಿತಾನನಃ I ೩೩ ॥ 


ಸೂತರು ಹೇಳಿದರು 
ಎಲ್ಪೆ ತಪಸ್ವಿಗಳಿರಾ! ಈ ರೀತಿಯಾಗಿ ಹೇಳಲ್ಪಟ್ಟ ಶ್ರೀಲಕ್ಷ್ಮೀ ೀದೇವಿಯರ ಮಾತನ್ನು 


104 . ಪ್ರಯಾಗಮಾಹಾತ್ಮ್ಯಮ್‌ 
ಗಮನಿಸಿ ಶ್ರೀಮಾಧವನು ಈ ರಮ್ಯವಾದ ಮಾತುಗಳನ್ನು ಹೇಳಿದನು. ॥ ೩೩ ॥ 
ಶ್ರೀಭಗವಾನುವಾಚ-- 

ಅಸ್ಯಾ: ಪುಣ್ಯಸ್ಯ ಮರ್ಯಾದಾಂ ನಾಹಂ ವರ್ಣಯಿತುಂ ಪ್ರಭುಃ । 


ತಥಾಪಿ ವಚ್ಚಿ ತೇ ಕಿಂಚಿತ್‌ ಪ್ರತಿವಾಕ್ಯಸ್ಯ ದಿತ್ತಯಾ ॥ ೩೪ ॥ 
ಗುಣಜಾತಿಕ್ರಿಯಾಶುದ್ಧೋ ಗೋಧನಾಲಂಕೃತಾಶ್ರಮಃ । 

ವಿಕಟೋ ನಾಮ ಗೋಪೇಶ ಆಸೀನ್ಮಥುರಮಂಡಲೇ 11೩೫ ॥ 
ದೇವದ್ವಿಜರತಃ ಶ್ರೀಮಾನನಪತೃತ್ವದುಖಯತಃ । 

ವಾರ್ಧಕೇ ವಿಕಟಾಂ ನಾಮ ಕನ್ಯಾಮಲಭತ ಪ್ರಿಯೇ 1೩೬ ॥ 
ಪಿತುರ್ವೇಶ್ಛನಿ ಸಾ ಕನ್ಯಾ ವವೃಧೇ ಸರ್ವಲಾಲಿತಾ । 

ಸುರೂಪಾ ಚಾರುಸರ್ವಾಂಗೀ ಪಿತ್ಫಮಾತೃಹಿತೇ ರತಾ I ೩೭ ॥ 
ವಿವಾಹಾರ್ಥಮಥೋ ಕಾಲೇ ಕನ್ಯಕಾಮುತ್ಕಟಾಯ ತಾಮ್‌ । 
ಸ್ಟೋಚಿತಾಚಾರವಂಶಾಯ ವಿಕಟೋ ದಾದ್ದಿಧಾನತಃ 11೩೮ ॥ 
ಉತ್ಕಟೋ ಪಿ ಚತಾಂ ಲಬ್ಧ್ವಾ ಪಾರಿಬರ್ಹವತೀಂ ವಧೂಮ್‌ । 
ಜಗಾಮ ಶಕಟೇನಾಶು ಸಪತ್ನೀಕಃ ಸ್ವಮಾಶ್ರಮಮ್‌ 1೩೯ ॥ 


ತತ್ರ ಸಂಹರ್ಷಯನರ್ವಾನ್ನುಹೃದೋ ವಿಕಟಾನ್ಹಿತಃ । 
ಸನ್ಮಾರ್ಗನಿರತಸ್ವಾಂತೋ ಗಾರ್ಹಸ್ಥ್ಯಂ ಬುಭುಜೇ ಸುಖಮ್‌ 1೪೦ ॥ 
ವಿಕಟಾಪಿ ಸದಾಚಾರಾ ಪತಿಶುಶ್ರೂಷಣೇ ರತಾ ॥ 
ಗೃಹಕರ್ಮಣಿ ಸಂಸಕ್ತಾ ಯೌವನಂ ಬುಭುಜೇ ಸುಖಮ್‌ 11 ೪೧ ॥ 
॥॥ ಇತಿ ತ್ರಯೋದಶೋ ಧ್ಯಾಯಃ ॥ 
ಶ್ರೀಮಾಧವದೇವರು ಹೇಳಿದರು-- 

ಈ ಸ್ತ್ರೀಯ ಪುಣ್ಯದ ಎಲ್ಲೆಯನ್ನು ನಾನು ವರ್ಣಿಸಲಾರೆ. ನೀನು ಬಯಸುತ್ತಿರುವುದರಿಂದ 
ಉತ್ತರ ಹೇಳಲು ಇಚ್ಛಿಸುತ್ತೇನೆ. ॥॥ ೩೪ ॥ ಹಿಂದೆ ಗುಣಗಳಿಂದಲೂ, ಜಾತಿಯಿಂದಲೂ ತನ್ನ 
ಕ್ರಿಯೆಗಳಿಂದಲೂ ಶುದ್ಧವಾದ ವಿಕಟನೆಂಬ ಒಬ್ಬ ಗೋಪಾಲಕರ ರಾಜನು ಮಥುರಾ- 
ಪ್ರಾಂತ್ಯದಲ್ಲಿ ಇದ್ದು ಸಂಪತ್ತಿನಿಂದ ಶೋಭಿಸುತ್ತಿದ್ದನು. ॥॥ ೩೫ ॥ ಇವನು ದೇವರಲ್ಲಿಯೂ, 
ಬ್ರಾಹ್ಮಣರಲ್ಲಿಯೂ ಭಕ್ತಿಯುಳ್ಳವನಾಗಿದ್ದನು. ಆದರೆ ಅವನಿಗೆ ಮಕ್ಕಳಿಲ್ಲದ ದುಃಖವಿತ್ತು ತನ್ನ 
ವೃದ್ಧಾಪ್ಯದಲ್ಲಿ ""ವಿಕಟಾ'' ಎಂಬ ಮಗಳನ್ನು ಪಡೆದನು. ॥ ೩೬ ॥ ತಂದೆಯ ಮನೆಯಲ್ಲಿಇವಳು 
ಎಲ್ಲರಿಂದಲೂ ಲಾಲಿಸಲ್ಪಟ್ಟವಳಾಗಿ ಬೆಳಿದಿದ್ದಳು. ಅವಳು ಒಳ್ಳೆಯ ರೂಪವತಿಯೂ, ಸರ್ವಾಂಗ- 
ಸುಂದರಿಯೂ ಆಗಿದ್ದು ಮಾತಾಪಿತೃಗಳಿಗೆ ಹಿತವಾದುದನ್ನು ಮಾಡುವುದರಲ್ಲಿಯೇ ಆಸಕಳಾಗಿ 
ಇದ್ದಳು. ॥। ೩೭ ।। ಅವಳು ವಯಸ್ಸಿಗೆ ಬರಲು, ತಮಗೆ ಯೋಗ್ಯವಾದ ಆಚಾರವುಳ್ಳ, ಒಳ್ಳೆ 
ವಂಶದವನಾದ ಉತ್ಕಟನಿಗೆ ಅವಳನ್ನು ಕೊಟ್ಟು ವಿಧ್ಯುಕ್ತವಾಗಿ ವಿವಾಹ ಮಾಡಿದರು. ॥। ೩೮ ॥ 
ವರೋಪಚಾರ ಮತ್ತು ಕನ್ಯೆಗೆ ಕೊಡಬೇಕಾದ ಉಡುಗೊರೆ ಸಹಿತ ತನ್ನ ಹೆಂಡತಿಯನ್ನು 
ಬಂಡಿಯಲ್ಲಿಕೂಡಿಸಿಕೊಂಡು ಉತ್ಕಟನು ತನ್ನ ಆಶ್ರಮಕ್ಕೆ ಬಂದನು. ॥ ೩೯ ॥ ವಿಕಟೆಯೊಡ- 


ಅಧ್ಯಾಯ ೧೩ 105 
ಗೂಡಿ ಸಂತೋಷಚಿತ್ತದಿಂದ ಎಲ್ಲರನ್ನೂ ಸಂತೋಷಪಡಿಸುತ್ತಾ ಸನ್ಮಾರ್ಗದಲ್ಲಿದ್ದು ತನ್ನ 
ಗೃಹಸ್ಥಾಶ್ರಮದ ಸುಖವನ್ನು ಅನುಭವಿಸುತ್ತಿದ್ದನು. ॥ ೪೦ ।। ವಿಕಟೆಯಾದರೋ ಸದಾಚಾರ- 
ಸಂಪನ್ನಳಾಗಿ, ಪತಿಶುಶ್ರೂಷೆಯಲ್ಲಿ ತೊಡಗಿದವಳಾಗಿ ಮತ್ತು ಮನೆಗೆಲಸಗಳನ್ನು ಮಾಡಿ- 
ಕೊಂಡಿದ್ದುಯೌವನಕ್ಕೆ ಸಹಜವಾದ ಸುಖವನ್ನು ಅನುಭವಿಸಿಕೊಂಡಿದ್ದಳು. ೪೧ 

॥ ಹದಿಮೂರನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಚತುರ್ದಶೋ 5ಧ್ಯಾಯಃ 11 ೧೪ ॥ 


ಮಾಧವ ಉವಾಚ 
ಏವಂ ತಯೋಸ್ತು ದಂಪತ್ಯೋರ್ಗಹಕರ್ಮಾಣಿ ಕುರ್ವತೋಃ | 
ರೂಪಸೌಂದರ್ಯಸಂಯುಕಾವಭೂತಾಂ ದ್ವ್‌ಸುತ್‌ ತದಾ 1 O 
ಜ್ಞಾತ್ವಾ ಲಕ್ಷಣಸಂಪನ್ನಾ ಉತ್ಕಟಸನಯ್‌ ಸಕ್‌ | 
ಚಕಾರ ವಿಪ್ರಸಂಮತ್ಯಾ ನಾಮ್ನಾ ಪ್ರತಿಭಟೋದ್ಭಟ್‌ೌ 11 ೨ ॥ 
ಕದಾಚಿನ್ನಗರೇ ತಸ್ಥಿನೃಶ್ಚಿತ್ಯಾರ್ಪಟಿಕೋತ್ತಮಃ | 
ದ್ವಿಕರಂಡೇನ ಗಾಂಗೇಯಂ ವಹನ್ದಲಮಗಾದ್ಭ ಮನ್‌ ET 
ಗತ್ವಾನಸಾವುತ್ಕಟದ್ವಾರೇ ಕ್ಲುಧಾರ್ತಃ ಶೀತವಿಹ್ವಲಃ | 
ಯಯಾಚೀ ಶರಣಂ ಸಾಯಂ ಗದ್ಗದಾಕ್ಬರಯಾ ಗಿರಾ 1೪ ॥ 
ಶ್ರುತ್ವಾ ದಯಾಸೀತಾಂ ವಾಣೀಮತಿದೀನಾಂ ದಯಾನ್ವಿತಾಮ್‌ । 
ಪ್ರಾಯಚ್ಛಚ್ಛರಣಂ ತಸ್ಮಾ ಉತ್ಕಟೇನಾನುಮೋದಿತಾ ೫ ॥ 
ಶಯ್ಯಾಸ್ಥಲಪಲಾಲಾನ್ನದಧಿದುಗ್ಗಜಲಾದಿಭಿ: I 
ಇಂಧನಾಗ್ನಿಪ್ರದಾನೇನ ಪಥಿಕಂ ಸಮತೋಷಯತ್‌ W ೬ 
ಸೋಪಿ ದೃಷ್ಟೇತಿ ಸಾಹಿತ್ಯಂ ಪಕ್ಷ್ಯಾಭುಕ್ತಾತಿಹರ್ಷಿತಃ । 
ದಧಿದುಗ್ಗಾದಿಕಂ ಪೀತ್ವಾನಶಯಿಷ್ಟ ನಿಶಿ ತದ್ಗ ಹೇ ೭ ॥ 
ಪ್ರಯಾಗ ತೀರ್ಥರಾಜೇತಿ ಮಾಧವೇತಿ ವದನದಾ । 
ವರ್ಣಯಂಸ್ಪಸ್ಯ ಮಾಹಾತ್ಮ್ಯಂ ತ್ರಿಯಾಮಾಮತ್ಯವಾಹಯತ್‌ WS 
ಸಾ ತಸ್ಯ ಭಜನಂ ರಾತ್‌ ಜಾಗ್ರತೀ ಪತಿಸನ್ನಿಧೌ । 
ಶ್ರುತ್ವಾಥ ತೀರ್ಥಭೂಪಾಲೇ ರೂಢಭಕಿರ್ಬಭೂವ ಹ 1 ೯॥ 
ವ್ರುಷ್ಟೇ ತತಸಮುತ್ನಾಯ ಶುದ್ಧಃ ಕಾರ್ಪಟಿಕೋತಮ: । 
ತೌ ದಂಪತೀ ಸಮಾಮಂತ್ರ್ಯ ಪ್ರತಸ್ಥೇ ಸದನಂ ಸ್ವತಮ್‌ Il ೧೦ ॥ 
ವಿಕಟಾಪಿ ತದಾರಭ್ಯ ಸರ್ವದಾ ಗೃಹಕರ್ಮಣಿ I 
ತದುಕವಿಧಯಾ ಧ್ಯಾಯನ್ವಯಾಗೇತಿ ಜಜಾಪ ಹ 11 ೧೧॥ 
ದಧಿವಿಕ್ರಯಕಾಲೇಇಪಿ ಪ್ರಯಾಗತ್ತ್ಯಕ್ಷರೀ ಮುದಾ । 
ನಿರರ್ಥಕಂ ಪರಾಲಾಪೇ ನ ತತ್ಯಾಜ ಪರಾಜ್ಯುಖೀ 1 ೧೨॥ 
ತೇನ ನಾಮಪ್ರಭಾವೇನ ವಿಕ್ರೀತೇತಪಿ ಚ ದದ್ದ್ಯಹೋ । 
ಪರಿಪೂರಿತಮೇವಾಸೀದ್ದಧಿಭಾಂಡಂ ಮನೋರಮಮ್‌ I ೧೩ ॥ 


ದೃಷ್ಟ್ಟೈತತ್ಪರಮಾಶ್ಚಂರ್ಯಂ ಸ್ಪಭರ್ತರಿ ನಿವೇದ್ಯ ಚ । 
ಪ್ರಯಾಗಸ್ಥರಣಸ್ಯೇದಂ ಬುಬುಧೇ ನಿಶ್ಚಿತಂ ಫಲಮ್‌ I ೧೪ ॥ 
106 


ಅಧ್ಯಾಯ ೧೪ 


ತದೇವಂ ಪ್ರತ್ಯಹಂ ಭಾಂಡಂ ಗೃಹೀತ್ವಾ ಸಕಲೇ ಪುರೇ । 
ಯಥೇಚ್ಛಂ ದಧಿ ವಿಕ್ರೀಯ ಭಾಂಡಂ ಸಂಸ್ಥಾಪ್ಯ ರಕ್ಬತೀ 
ಏವಂ ತಯಾಲ್ಲಕಾಲೇನ ಭೂಯಿಷ್ಠಂ ಧನಮರ್ಜಿತಮ್‌ । 
ಪರಂ ಪಾರಂ ನ ಜಾನಾತಿ ಸ್ವಯಂ ತಸ್ಯ ಯಥಾ ತಥಾ 
ಏವಂ ಬಹುತಿಥೇ ಕಾಲೇ ಕಾಲವೇಗಪ್ರಚೋದಿತಃ । 
ಮಮಾರ ವಿಕಟಸತ್ರ ಮಥುರಾಪ್ರಾಂತಭೂಮಿಷು 
ಪಾವನಸ್ವಲಮಾಹಾತ್ಮ್ಯಾತ್ಚಾತಿವ್ರತ್ಯೇನ ಚ ಸ್ವ್ರಿಯಃ । 
ಸಸ್ಯಾಪಿ ಧರ್ಮಶೀಲತ್ವಾದವಾಪ ಸ್ವರ್ಗಮಂಡಲಮ್‌ 
ಪತ್ಯುರ್ಮರಣಮಾತ್ರೇಣ ಶೋಕಸಂವಿಗ್ಗಮಾನಸಾ । 
ಚಕಾರ ಜ್ಯೇಷ್ಠಪುತ್ರೇಣ ತದೀಯಂ ಸಾಂಪರಾಯಿಕಮ್‌ 
ತತಸಂಸಾರವಿರತಾ ಸರ್ವಭೋಗಗತಸ ಸಹಾ | 
ಅಹಂತಾಮಮತಾಶೂನ್ಯಾ ಹಿತಂ ಸ್ವಸ್ಯ ವ್ಯಚಾರಯತ್‌ 


107 


11 ೧೫ ॥ 


11 ೧೬ ॥ 


1 ೧೭ ॥ 


| ೧೮ ॥ 


11 ೧೯ ॥ 


Il ೨೦ ॥ 


ಸಂಸಾರೋ5ಯಂ ಸುಖಾಭಾಸೋ ದುಃಖಮೂಲೋ ನ ಸಂಶಯಃ । 


ಅತೋsಹಮಧುನಾ ನೈವ ಕಾಮಯೇ ಭಂಗುರಂ ಸುಖಮ್‌ 
ಪತಿಪುತ್ರಧನಾಗಾರಂ ಬಂಧುಭೃತ್ಯಜನಾದಿಕಮ್‌ | 
ಸ್ಪಹ್ನೇಂದ್ರಜಾಲಸದ್ಧಶಂ ಮನ್ಯೇನಹಂ ನ ಯಥಾರ್ಥತಃ 
ಸ್ತ್ರೀಣಾಂ ಭರ್ತಾ ಪರೋ ದೇವ ಇಹಾಮುತ್ರ ಸುಖಾವಹಃ । 
ತಂ ವಿನಾ ಚ ಮೃತಪ್ರಾಯಂ ನೇಹ ಸಾಂಸಾರಿಕಂ ಸುಖಮ್‌ 
ತಸ್ಮಾಚ್ಛೀಮಾಧವಸ್ಥಾನಂ ಚತುರ್ವಿಧಫಲಪ್ರದಮ್‌ । 
ಗತ್ವಾಸರ್ವಧನಂ ತತ್ರ ವಿತರಿಷ್ಕ್ಠೇ ಯಥಾಸುಖಮ್‌ 
ಮಹಾದಾನಾನ್ನದಾನಾದ್ಕೈರ್ಗುಪ್ರದಾನಾದಿನಾ ತಥಾ। 
ಕ್ಹಪಯಿಷ್ಕೇ ಪರಂ ಕಾಲಂ ನಿಯಮವ್ರತಮಜ್ಜನ್ಫೈ: 
ವಿಚಾರ್ಯೈವಂ ನಿಜಸ್ವಾಂತೇ ಗರಗ್ರಾಸೋಪಮಂ ಗೃಹಮ್‌ । 
ಚತುರ್ಧಾ ವ್ಯಭಜತ್ಪಶ್ಚಾತಕಲಂ ಸಂಚಿತಂ ಧನಮ್‌ 
ಭಾಗದ್ವಯಂ ಸುತಾ ತ್ರಭ್ಯಾಂ ದತ್ವಾ ಭಾಗದ್ವಯಂ ಪರಮ್‌ । 
ಸ್ವಯಮಾದಾಯ ಧರ್ಮಾರ್ಥಂ ಕನಿಷ್ಠತನಯಂ ತಥಾ 
ಪ್ರಯಾಗಧ್ಯಾನನಿರತಾ ಸಂಛಿನ್ನದ್ದಢಬಂಧನಾ | 
ಕತಿಭಿರ್ನಾಗರೈಸ್ಟಾಕಂ ಪ್ರಚಚಾಲ ನಿಜಾಶ್ರಮಾತ್‌ 

ತತಃ ಕತಿಪಯಾಹೋಭಿರ್ಯಾತ್ರಾಧರ್ಮಪುರಸ್ಪರಮ್‌ । 
ಪ್ರಯಾಗಮಂಡಲಂ ಪ್ರಾಪ್ತಾ ಧನದಾನಾದಿಗರ್ವಿತಾ 


1 ೨೧ ೧ 


|| ೨೨ ॥ 


|| ೨೩ ॥ 


Wl ೨೪ I 


|| ೨೫ ॥ 


|| ೨೬ I 


1 ೨೭ ॥ 


|| ೨೮ ॥ 


|| ೨೯ 1 


108 ಪ್ರಯಾಗಮಾಹಾತ್ಸ್ಯಮ್‌ 
ಮಂಡಲಪ್ರಾಪಿಮಾತ್ರೇಣ ಸರ್ವೇಷಾಂ ಲೋಭಿತಾ ಮತಿಃ । 


ವಿಪರೀತೈವ ಸಂಜಾತಾ ವ್ರತದಾನಸಮಾಧಿಷು WW ೩೦ ॥ 

ಅಥಾಪಿ ವಿಪ್ರರೂಪೇಣ ದೇವಾ ಮಂಡಲವಾಸಿನಃ । 

ನಾನಾವೇಷಧರಾ ಭೀತಾ ಆಜಗ್ಗುರ್ವಿಕಟಾಂತಿಕಮ್‌ 11೩೧ ॥ 

ಸಾತಾನ್ಹೃಷ್ಟಾ ನಮಸ್ಕೃತ್ಯ ಉಪವೇಶ್ಯಾಸನಾದಿಷು । 

ಸ್ವಾಗತೀಕೃತ್ಯ ತೀರ್ಥೇ ಆಸ್ಥಿನಪೃಚ್ಛನ್ಯತ್ಯಮುತ್ತಮಮ್‌ 1 ೩೨ ॥ 
॥ ಹದಿನಾಲ್ಕನೆಯ ಅಧ್ಯಾಯವು ॥ 


ಶ್ರೀ ಮಾಧವದೇವರು ಹೇಳಿದರು-- 

ಹೀಗಿರಲು, ಮನೆ ಕೆಲಸಗಳಲ್ಲಿ ಆಸಕ್ತರಾಗಿದ್ದ ಆ ದಂಪತಿಗಳಿಗೆ ರೂಪ ಮತ್ತು 
ಸೌಂದರ್ಯದಿಂದ ಕೂಡಿದ ಇಬ್ಬರು ಮಕ್ಕಳುಗಳಾದರು. 1೧॥ ತನ್ನಇಬ್ಬರು ಮಕ್ಕಳು ಲಕ್ಷಣ- 
ಸಂಪನ್ನರಾಗಿರುವುದನ್ನು ತಿಳಿದು ಉತ್ಸಾಹಿತನಾದ ಉತ್ಕಟನು ಆ ಮಕ್ಕಳೀರ್ವರಿಗೆ ಬ್ರಾಹ್ಮಣರ 
ಒಪ್ಪಿಗೆಯಿಂದ "ಪ್ರತಿಭಟ ಮತ್ತು ಉದ್ಭಟ' ಎಂದು ನಾಮಕರಣ ಮಾಡಿದನು. ।ಟ॥ 
ಒಂದಾನೊಂದು ದಿವಸ ಆ ನಗರದಲ್ಲಿಅಲೆಯುತ್ತಿದ್ದ ಒಬ್ಬ ಯಾತ್ರಿಕನು ಎರಡು ಕರಂಡಗಳಲ್ಲಿ 
ಗಂಗೆಯ ಜಲವನ್ನು ಹೊತ್ತಿಕೊಂಡು ತಿರುಗುತ್ತಾ ಬಂದನು. ಹಾಗೆಯೇ ತಿರುಗಾಡುತ್ತಾ ಇದ್ದ 
ಇವನು ಹಸಿವು ಮತ್ತು ಶೀತದಿಂದ ಘಾಸಿಗೊಂಡು ಉತ್ಕಟನ ಮನೆಯ ಬಾಗಿಲಿಗೆ ಬಂದು 
ಗದ್ಗದವಾ:ದ ಅಕ್ಷರಗಳಿಂದ ಉಚ್ಚಾರ ಮಾಡುತ್ತಾ ಅಲ್ಲಿ ರಾತ್ರಿ ತಂಗಲು ಅವಕಾಶ ಬೇಡಿದನು. 
| ೩-೪॥ ಅತಿದೈನ್ಯತೆಯಿಂದ ಕೂಡಿದ್ದ ಅವನ ಮಾತನ್ನು ಕೇಳಿ ಆ ಉತ್ಕಟನ ಭಾರ್ಯೆಯು 
ದಯೆಯನ್ನು ಹೊಂದಿ ತನ್ನ ಗಂಡನ ಸಮ್ಮತಿ ಪಡೆದು ಆ ಯಾತ್ರಿಕನಿಗೆ ಅವರ ಮನೆಯಲ್ಲಿ 
ತಂಗಲು ಅವಕಾಶ ನೀಡಿದಳು. ॥ ೫ 11 ಅವನಿಗೆ ಹಾಸಿಗೆ, ಇರಲು ಸ್ಥಳ, ಹೊದ್ದಿಗೆ, ಮೊಸರು, 
ಹಾಲು, ಅನ್ನ, ನೀರು, ಸೌದೆ, ಅಗ್ನಿ ಇವುಗಳನ್ನು ಕೊಟ್ಟು ಸಂತೋಷಪಡಿಸಿದಳು. ॥ ೬ ॥ 
ಅವನಾದರೋ ಅವಳು ಒದಗಿಸಿದ ಪದಾರ್ಥಗಳನ್ನುನೋಡಿ, ಅಡಿಗೆ ಮಾಡಿ, ಭೋಜನವನ್ನು 
ಮಾಡಿ, ಹಾಲು ಮೊಸರನ್ನು ಕುಡಿದು ಸಂತೋಷದಿಂದ ನಿದ್ರಿಸುತ್ತಾ ಅವರ ಮನೆಯಲ್ಲಿ 
ರಾತ್ರಿಯನ್ನು ಕಳೆದನು. ॥। ೭ ॥ ""ಪ್ರಯಾಗ! ತೀರ್ಥರಾಜ! ಮಾಧವ!'' ಎಂದು ಜಪಿಸುತ್ತಾ 
ಯಾವಾಗಲೂ ಆ ಮಾಧವನ ಮಾಹಾತ್ಮ್ಯೈೇಯನ್ನು ವರ್ಣಿಸುತ್ತಾರಾತ್ರಿಯನ್ನು ಕಳೆದನು. ॥ ೮ ॥ 
ವಿಕಟಿಯಾದರೋ ರಾತ್ರಿಯೆಲ್ಲಾ ನಡೆದ ಯಾತ್ರಿಕನ ಭಜನೆಯನ್ನು ಎಚ್ಚೆತ್ತಿದ್ದು ಆಲಿಸಿ ಆ 
ತೀರ್ಥರಾಜನಾದ ಪ್ರಯಾಗದಲ್ಲಿ ದೃಢವಾದ ಭಕ್ತಿಯನ್ನು ಹೊಂದಿದಳು. ॥ ೯ ॥ ಪ್ರಾತಃ 
ಕಾಲದಲ್ಲಿಎದ್ದು ಆ ಯಾತ್ರಿಕನು ದಂಪತಿಗಳಿಗೆ ಹೇಳಿ ಅವರಿಂದ ಅಪ್ಪಣೆ ಪಡೆದು ತನ್ನ ಊರಿಗೆ 
ಹೊರಟನು. ॥॥ ೧೦ ॥ ವಿಕಟೆಯಾದರೋ ಅಂದಿನಿಂದ ಯಾವಾಗಲೂ (ಮನೆಗೆಲಸಗಳಲ್ಲಿ 
ತೊಡಗಿದ್ದಾಗಲೂ ಸಹ ) ಆ ಯಾತ್ರಿಕನು ಹೇಳಿದ ರೀತಿಯಲ್ಲೇ ಪ್ರಯಾಗವನ್ನು ಜಪಿಸುತ್ತಿದ್ದಳು. 
॥ ೧೧ ।। ಮೊಸರು ಮಾರುತ್ತಿದ್ದ ಕಾಲದಲ್ಲಿಯೂ ಮೂರು ಅಕ್ಷರದ "'ಪ್ರಯಾಗ''ವನ್ನು ಜಪ 
ಮಾಡುತ್ತಿದ್ದು ಬೇರೆಯವರ ಸಂಗಡ ಹರಟುವುದನ್ನೂ ನಿರರ್ಥಕವೆಂದು ತಿಳಿದು ಬಿಟ್ಟುಬಿಟ್ಟಳು. 
॥ ೧೨ ॥ ಈ ಪ್ರಯಾಗಜಪದ ಫಲವಾಗಿ, ದಿವಸವೂ ಅವಳು ತೆಗೆದುಕೊಂಡು ಹೋಗುತಿದ್ದ 


ಅಧ್ಯಾಯ ೧೪ 109 


ಮೊಸರಿನ ಪಾತ್ರೆಯು ಎಷ್ಟೇ ಮೊಸರು ಮಾರಾಟವಾದರೂ ಯಾವಾಗಲೂ ತುಂಬಿಯೇ 
ಇರುತ್ತಿತ್ತು ॥ ೧೩ ॥ ಈ ಪರಮಾಶ್ಚರ್ಯವನ್ನು ನೋಡಿ ಅದನ್ನು ತನ್ನ ಗಂಡನಿಗೆ ತಿಳಿಸಿ, 
ಪ್ರಯಾಗದ ಸ್ಥರಣೆಯ ಫಲವೇ ಇದೆಂದು ನಿಶ್ಚಯವಾಗಿ ತಿಳಿದಳು. ॥ ೧೪ ॥ ಪ್ರತಿನಿತ್ಯವೂ 
ಅದೇ ರೀತಿಯಾಗಿ ಊರಿನಲ್ಲೆಲ್ಲಾ ಮೊಸರನ್ನು ಮಾರಿ ಈ ಪಾತ್ರೆಯನ್ನು ಮಾತ್ರ ಸುರಕ್ಷಿತವಾಗಿ 
ಇಟ್ಟುಕೊಂಡಿದ್ದಳು. ॥ ೧೫ ।। ಹೀಗೆ ಕೆಲವೇ ದಿನಗಳಲ್ಲಿ ಅವಳು ಬಹಳ ಹಣವನ್ನು ಗಳಿಸಿದಳು. 
ಇದರ ಮರ್ಮವನ್ನು ತಿಳಿಯದಿದ್ದರೂ ಹಣಗಳಿಕೆಯ ಪ್ರಕಾರವನ್ನಂತೂ ತಿಳಿದಿದ್ದಳು. ॥ ೧೬ ॥ 
ಹೀಗೆ ಬಹಳ ದಿನಗಳು ಕಳೆಯುತ್ತಿರಲು, ಕಾಲ ಪ್ರವಾಹಕ್ಕೆ ಸಿಕ್ಕಿದ ಅವಳ ಗಂಡನು ಮಥುರಾ- 
ರಾಜ್ಯದಲ್ಲಿ ಮೃತನಾದನು. ॥। ೧೭ ॥। ಅವನು ಮೃತವಾದ ಸ್ಥಳದ ಮಾಹಾತ್ಮ್ಯೆಯೋ, ತನ್ನ 
ಹೆಂಡತಿಯ ಪಾತಿವ್ರತ್ಯೆಯ ಫಲವೋ ಅಥವಾ ತನ್ನಲ್ಲಿದ್ದ ಧರ್ಮಶೀಲತೆಯ ಫಲವೋ ಅವನು 
ಸ್ವರ್ಗಲೋಕವನ್ನೆ 4ದಿದನು. ॥ ೧೮ ॥ ಗಂಡನ ಮರಣಮಾತ್ರದಿಂದಲೇ ಶೋಕಗೊಂಡ 
ಮನಸ್ಸುಳ್ಳವಳಾದ ಆ ವಿಕಟೆಯು ತನ್ನ ಹಿರಿಯ ಮಗನ ಮೂಲಕ ತನ್ನ ಗಂಡನಿಗೆ 
ಔರ್ಧ್ಯದೇಹಿಕ(ಅಪರ)ಕ್ರಿಯೆಗಳನ್ನೆಲ್ಲಾ ಮಾಡಿಸಿದಳು. ॥॥ ೧೯ ॥ ಅನಂತರ ಸಂಸಾರದಲ್ಲಿ 
ವೈರಾಗ್ಯ ಬಂದು ಎಲ್ಲ ಬಗೆಯ ಭೋಗಗಳಲ್ಲಿ ಆಸೆ ಬಿಟ್ಟವಳಾದಳು. ಅಹಂಕಾರ ಮಮಕಾರ- 
ಗಳನ್ನು ಬಿಟ್ಟವಳಾಗಿ ಶ್ರೇಯಸ್ಸಿನ ಬಗ್ಗೆಯೇ ವಿಚಾರ ಮಾಡತೊಡಗಿದಳು. ॥। ೨೦ ॥ ಈ 
ಸಂಸಾರವು ಸುಖ ಕೊಡುವಂತೆ ತೋರತಕ್ಕದ್ದು. ಆದರೆ ಇದರ ಮೂಲವು ದುಃಖವೇ, ಈ ಬಗ್ಗೆ 
ಯಾವ ಅನುಮಾನವೂ ಇಲ್ಲ ಆದ್ದರಿಂದ ಕ್ಷಣಾರ್ಧದಲ್ಲಿ ಒಡೆಯುವ ನೀರಿನ ಗುಳ್ಳಿಯಂತೆ ಈ 
ಸಂಸಾರವು ಕೇವಲ ನಶ್ವರ. ಆದ್ದರಿಂದ ಈಗಿನಿಂದಲೇ ಇದರ ಆಸೆಯನ್ನು ನಾನು ತೊರೆಯು- 
ವೆನು. ॥ ೨೧ ॥ ಗಂಡ, ಹೆಂಡತಿ, ಮಗ, ಹಣ, ಮನೆ, ಬಂಧು ಮತ್ತುಸೇವಕರುಗಳು ಇವರೆ- 
ಲ್ಲರೂ ಸ್ವಪ್ನದಲ್ಲಿ ತೋರುವ ಗಂಧರ್ವನಗರಿಯಂತೆ ಶಾಶ್ವತವಲ್ಲ (ಸ್ವಪ್ನದಲ್ಲಿ ತೋರುವ 
ಪದಾರ್ಥಗಳಿಲ್ಲವೂ ಸತ್ಯವೇ. ತೈಜಸನಾಮಕ ಪರಮಾತ್ಮನು ನಮ್ಮ ನಮ್ಮ ವಾಸನಾದ್ರವ್ಯಗಳನ್ನು 
ಉಪಯೋಗಿಸಿ ಇವುಗಳನ್ನು ಸೃಷ್ಟಿ ಮಾಡುತ್ತಾನೆ. ನಂತರ ನಾಶ ಮಾಡುತ್ತಾನೆ. ಇವುಗಳನ್ನು 
ಬಾಹ್ಯದಲ್ಲಿ ವೇದ್ಯವಾಗಿರುವ ಪದಾರ್ಥಗಳಿಗೆ ಸರಿ ಹೊಂದಿಸಿ ನಾವು ತಿಳಿಯುವುದು ಮಿಥ್ಯಾ 
ಜ್ಞಾನ). ಹೀಗೆಂದು ತಿಳಿದಳು. ॥1 ೨೨ ।। ಹೆಂಗಸರಿಗೆ ಗಂಡನು ಇಹಲೋಕದಲ್ಲೂಪರಲೋಕ- 
ದಲ್ಲೂ; ಪರದೈವವೇ ಸರಿ. ಇವನಿಲ್ಲದೆ ಅವಳು ಅನುಭವಿಸುವ ಸಾಂಸಾರಿಕಸುಖವು ಮೃತಪ್ರಾಯ. 
ಪುರುಷಾರ್ಥಗಳನ್ನು ಕೊಡುವ ಮಾಧವನ ಸ್ಥಾನವಾದ ಪ್ರಯಾಗಕ್ಕೆ ಹೋಗುತ್ತೇನೆ. ಅಲ್ಲಿ ನನ್ನ 
ಹಣವನ್ನೂಸುಖವಾಗಿ ವಿತರಣೆ ಮಾಡುವೆ. ॥೨೩-೨೪ ॥। ಅಲ್ಲಿಮಹಾದಾನ, ಅನ್ನದಾನ ಮತ್ತು 
ಗುಪದಾನಾದಿಗಳಿಂದಲೂ ನಿಯಮದಿಂದ ವ್ರತ, ಸ್ನಾನಾದಿಗಳನ್ನೂ ಮಾಡಿಕೊಂಡು ಕಾಲ 
ಕಳೆಯುವೆನು ॥ ೨೫ ॥। ಈ ವಿಚಾರ ಮಾಡಿ, ಗೃಹವನ್ನುವಿಷ ಬೆರೆಸಿದ ಅನ್ನಕ್ಕೆ ಸಮವೆಂದು ತಿಳಿದು 
ತಾನು ಗಳಿಸಿದ್ದಹಣವನ್ನೂ ಮನೆ, ಗೋ, ಇವುಗಳನ್ನುನಾಲ್ಕು ಭಾಗಗಳಾಗಿ ವಿಭಾಗಿಸಿ, ಎರಡು 
ಭಾಗಗಳನ್ನು ತನ್ನ ಇಬ್ಬರು ಮಕ್ಕಳಿಗೆ ಹಂಚಿ ಉಳಿದೆರಡು ಭಾಗಗಳನ್ನು ತಾನು ಮಾಡಬಯಸುವ 
ಧರ್ಮಕಾರ್ಯದ ಖರ್ಚುಗಳಿಗಾಗಿಯೇ ಇಟ್ಟುಕೊಂಡು, ತನ್ನ ಚಿಕ್ಕಮಗನನ್ನು ಜೊತೆಗೆ 
ಕರೆದುಕೊಂಡು ಪ್ರಯಾಗದ ಕಡೆಗೆ ಹೊರಟೀ ಬಿಟ್ಟಳು. ॥ ೨೬-೨೭ ॥ ಆಗ ಅವಳು ತನ್ನ 
ಸಂಸಾರಬಂಧನವನ್ನು ಕಡಿದುಹಾಕಿದ್ದಳು ಮತ್ತು ಪ್ರಯಾಗದ ಧ್ಯಾನದಲ್ಲಿಯೇ ಮುಳುಗಿದ್ದಳು. 
ಪ್ರಯಾಗಕ್ಕೆ ಹೊರಟಿದ್ದಕೆಲವು ಯಾತ್ರಾರ್ಥಿಗಳೂ ಅವಳ ಜೊತೆಯಾದರು. ।। ೨೮ ॥ ಕೆಲವು 


110 ಪ್ರಯಾಗಮಾಹಾತ್ಸ್ಯಮ್‌ 


ದಿವಸಗಳಲ್ಲಿ ಪ್ರಯಾಣದ ಧರ್ಮದಿಂದ ಕೂಡಿ ಪ್ರಯಾಗಕ್ಷೇತ್ರವನ್ನು ತಲುಪಿ ಹಣವ್ಯಯ 
ಮಾಡಿ '"ದಾನಧರ್ಮಗಳನ್ನು ನಾನು ಮಾಡುವೆನು'' ಎಂಬ ಅಹಂಕಾರಯುಕ್ತಭಾವನೆಯಿಂದ 
ತುಂಬಿ ಹೋಗಿದ್ದಳು. ॥ ೨೯ ॥ ಪ್ರಯಾಗಕ್ಷೇತ್ರವನ್ನು ಮುಟ್ಟಿದ ಕೂಡಲೇ ಅವಳ ಮತ್ತು ಅವಳ 
ಸಂಗಡಿಗರ ಬುದ್ಧಿಯು ವಿರುದ್ಧದಿಕ್ಕನ್ನುಹಿಡಿಯಿತು. ಲೋಭದ ಮನಸ್ಸುಉಂಟಾಗಿ ದಾನ, ವ್ರತ 
ಮತ್ತುಸಮಾಧಿ ಇವುಗಳಲ್ಲಿ ವಿರುದ್ಧಬುದ್ಧಿ ಹುಟ್ಟಿಕೊಂಡಿತು. ।। ೩೦ ॥ ಈ ಪ್ರಯಾಗಕ್ಷೇತ್ರದಲ್ಲಿ 
ವಾಸಮಾಡುತ್ತಿದ್ದ ದೇವತೆಗಳು ತಮ್ಮ ಪದವಿಗಳು ಹೋಗುವುವೆಂಬ ಭಯದಿಂದ ಬ್ರಾಹ್ಮಣರ 
ರೂಪದಿಂದ ನಾನಾ ವೇಷಗಳನ್ನು ಧರಿಸಿ ಆ ವಿಕಟೆಯ ಸಮೀಪಕ್ಕೆ ಬಂದರು. ॥ ೩೧ ॥ 
ವಿಕಟೆಯು ಅವರನ್ನು ನೋಡಿ ನಮಸ್ಕರಿಸಿ, ಅವರನ್ನು ಆಸನಾದಿಗಳಲ್ಲಿ ಕೂಡಿಸಿ, ಸ್ವಾಗತಿಸಿ ಈ 
ತೀರ್ಥಕ್ಷೇತ್ರದಲ್ಲಿ. ಅವಶ್ಯ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ವಿಚಾರಿಸಿದಳು. ॥೩೨॥॥ 
ವಿಕಟೋವಾಚ--- 

ಭೋಭೋ ತಪಸ್ವಿನಶ್ಶಾಂತಾಸೀರ್ಥವಾಸಗತೈನಸಃ | 

ಅತ್ರತ್ಯಂ ಸಕಲಂ ಕೃತ್ಯಂ ಮಹ್ಯಂ ಕಥಯಥ ದ್ವಿಜಾಃ 1 ೩೩ ॥ 
ವಿಕಟೆಯು ಹೇಳಿದಳು 

“ಎಲೈ ತಪಸ್ವಿಗಳಾದ, ಶಾಂತರಾದ, ಬ್ರಾ ್ರ್ರಹ್ಮಣೋತ್ತಮರೇ, ನೀವುಗಳೆಲ್ಲಾ ಈ 


ತೀರ್ಥದಲ್ಲಿ ವಾಸಮಾಡಿದ್ದರಿಂದ ಎಲ್ಲ ಪಾಪವನ್ನು ಕಳೆದುಕೊಂಡು ಶುದ್ಧರಾಗಿದ್ದೀರಿ. ಇಲ್ಲಿ 
ಮಾಡಬೇಕಾದವಎಲ್ಲಕ್ಷತ್ತಗಳ ಬಗೆ ಹೇಳಿರಿ.'' ಎಂದು ಕೇಳಿದಳು. 11೩೩ । 


ಇಲೆ ಣಿ 
ದ್ವಿಜಾಃ ಊಚುಃ: 
ವಿಕಟೇ ಲೋಕವಿಖ್ಯಾತೇ ಶೃಣು ತೀರ್ಥಗತಂ ವಿಧಿಮ್‌ । 
ಯಸ್ಕ ಶ್ರವಣಮಾತ್ರೇಣ ಸಮಗ್ರಂ ಜಾಯತೇ ಫಲಮ್‌ ॥1 ೩೪ ॥ 
ಅತ್ರ ದಾನಂ ಚ ಯೋಗಂ ಚ ಸಮಾಧಿಂ ನಿಯತಂ ವ್ರತಮ್‌ । 
ಮಾಧವೋಪಪೇಕ್ಷತೇ ನೈವ ಸ್ನಾನಮಾತ್ರಫಲಪ್ರದಃ 1 ೩೫ ॥ 


ತಸ್ಮಾತ್ಮ್ಯಮಪಿ ಗಚ್ಛಾಶು ವಪನಂ ಮಜ್ಜನಂ ಕುರು । 
ವೃಥಾ ಧನವ್ಯಯಂ ತತ್ರ ಮಾ ಕುರ್ಯಾಃ ಶೃಣುನೋ ವಚಃ ॥೩೬॥ 
ನ ದೃಷ್ಟನ್ಟ್ಯಾಯುಷಃ ಪಾರೋ ನ ಕಾಲಃ ಸಕಲಃ ಸಮಃ । 


ರಕ್ಷಣೀಯಂ ಧನಂ ತಸ್ಮಾದಿತಿ ನೀತಿವಿದೋ ವಿದುಃ 11 ೩೭ ॥ 
ಮಾತಾಪಿತ್ಸನುತಭ್ರಾತೃನುಹೃನ್ನಿತ್ರಸಖಿಸ್ತಿಯಃ । 

ತ್ಯಜಂತಿ ನಿರ್ಧನಂ ಕಾಲೇ ಮರಾಲಾಃ ಸರಿತೋ ಯಥಾ I ೩೮ ॥ 
ನ ವಿದ್ಯಾ ನ ಕುಲಂ ವರ್ಣಾ ಹ್ಯಾಶ್ರಮೋ ನ ತಥಾ ತಪಃ । 

ಧನೇನ ಸದೃಶಂ ಕಿಂಚಿದತಃ ಕಾರ್ಯಂ ಧನಾವನಮ್‌ 11೩೯ ॥ 


ಉಪದಿಶ್ಯೇತಿ ತೇ ಸರ್ವೇ ಸಾಧಯಿತ್ವಾ ಪ್ರಯೋಜನಮ್‌ । 
ತಾಮಾಭಾಷ್ಯ ಯಥಾಕಾಮಂ ಜಗ್ಗಿರೇ ಸ್ಪಂ ಸ್ವಮಾಶ್ರಮಮ್‌ Il ೪೦ ॥ 


ಅಧ್ಯಾಯ ೧೪ 111 


ತದಾಕರ್ಣ್ಯ ವಚಸ್ಟೇಷಾಂ ವಿಕಟಾ ಧನಲೋಲುಪಾ ಟ 
ಅಜನಿಷ್ಟ ಕ್ಷಣೇನೈವ ತದ್ವಾಕ್ಯಪರಿಬೋಧಿತಾ 1೪೧ ॥ 


ಬ್ರಾಹ್ಮಣರು ಹೇಳಿದರು 
ಎಲೈ ಜಗತ್ತಿನಲ್ಲಿಯೇ ಪ್ರಸಿದ್ಧಳಾಗಿರುವ ವಿಕಟೆಯೇ! ಈ ತೀರ್ಥದಲ್ಲಿ ಇರಬೇಕಾದ 

ಆಚರಣೆಯನ್ನು ಹೇಳುತ್ತೇವೆ, ಕೇಳು. ಇದನ್ನು ಕೇಳುವ ಮಾತ್ರದಿಂದಲೇ ಈ ಕ್ಷೇತ್ರದ ಎಲ್ಲ 
ಫಲಗಳೂ ಬರುವುವು. ॥ ೩೪ ।। ಇಲ್ಲಿ ಯಾವ ದಾನವನ್ನೂ, ಯಾವ ಯೋಗವನ್ನೂ ಯಾವ 
ಸಮಾಧಿಯನ್ನೂ, ಯಾವ ನಿಯಮವನ್ನೂ, ಯಾವ ವ್ರತವನ್ನೂ ಮಾಡಬೇಕಾಗಿಲ್ಲ ಮಾಧವ 
ದೇವರು ಇವುಗಳನ್ನೆಲ್ಲ ಬಯಸುವುದಿಲ್ಲ. ಅವನು ಕೇವಲ ಸ್ನಾನ ಮಾಡುವುದರಿಂದ ತೃಪ- 
ನಾಗುತಾನೆ. ಬೇರೆ ಯಾವುಗಳಿಂದಲ್ಲ. ॥ ೩೫ ॥॥ ಆದ್ದರಿಂದ ನೀನು ಜಾಗ್ರತೆಯಾಗಿ ಹೋಗಿ 
ತಲೆಯನ್ನು ಕ್ಷೌರ ಮಾಡಿಸಿಕೋ ಮತ್ತುಸ್ನಾನ ಮಾಡು. ಈ ಸ್ಥಳದಲ್ಲಿ ವೃಥಾ ಹಣವನ್ನು ವ್ಯಯ 
ಮಾಡಬೇಕಾಗಿಲ್ಲ ನಮ್ಮ ಹಿತವಚನವನ್ನು ಕೇಳು ॥ ೩೬ ॥ ""ನಮ್ಮ ಆಯುಷ್ಯದ ಕೊನೆಯು 
ಕಾಣಿಸದು. ಎಲ್ಲರ ಆಯುಃಕಾಲವು ಒಂದೇ ಸಮನಾಗಿರುವುದಿಲ್ಲ ಆದ್ದರಿಂದ ಹೇಗಾದರೂ 
ಮಾಡಿ ಹಣವನ್ನು ಉಳಿಸಿಕೊಳ್ಳಬೇಕು'' ಹೀಗೆಂದು ನೀತಿ ತಿಳಿದವರು ಹೇಳುವರು. ॥ ೩೭ ॥ 
ಯಾವ ರೀತಿ ಹಂಸಗಳು ನೀರಿಲ್ಲದ ನದಿಗಳನ್ನು ಬಿಟ್ಟುಹೋಗುವುವೋ ಅದೇ ರೀತಿ ಹಣವಿಲ್ಲದ 
ದರಿದ್ರನನ್ನು ತಾಯಿ, ತಂದೆ, ಮಗ, ಅಣ್ಣತಮ್ಮಂದಿರು, ಇಷ್ಟರು, ಸ್ನೇಹಿತರು ಮತ್ತುಜೊತೆಗಾರರು 
ಕೂಡ ಬಿಟ್ಟುಹೋಗುವರು. ॥।೩೮ । ವಿದ್ಯೆಯಾಗಲಿ, ವಂಶವಾಗಲಿ, ವರ್ಣಶ್ರಮಗಳೇ ಆಗಲಿ 
ಮತ್ತುತಪಸ್ಥಾಗಲಿ ಇವು ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ ಹಣಕ್ಕೆ ಸಮನಾಗಿರುವುದು 
ಜಗತ್ತಿನಲ್ಲಿ ಯಾವುದೂ ಇಲ್ಲ; ಆದ್ದರಿಂದ ಹಣದ ರಕ್ಷಣೆ ಮಾಡಬೇಕು. ॥ ೩೯ ॥। ಈ ರೀತಿ- 
ಯಾಗಿ ವಿಕಟೆಗೆ ಉಪದೇಶ ಮಾಡಿ ತಮ್ಮ ತಮ್ಮ ಪ್ರಯೋಜನಗಳನ್ನು ಸಾಧಿಸಿಕೊಂಡು, ಇಷ್ಟ 
ಬಂದಂತೆ ಹೇಳಿ ಅವರೆಲ್ಲರೂ ತಮ್ಮತಮ್ಮ ಆಶ್ರಮಗಳಿಗೆ ತೆರಳಿದರು. ॥ ೪೦ ॥ ಅವರ ಮಾತನ್ನು 
ಕೇಳಿ ವಿಕಟೆಯು ಕ್ಷಣದಲ್ಲಿ ಅವರ ಮಾತಿನಿಂತ ಪರಿಣಾಮಗೊಂಡವಳಾಗಿ ಧನದಲ್ಲಿ 
ಆಸಕಳಾದಳು. NYO I 
ಮಾಧವ ಉವಾಚ 

ತತ ಆಗತ್ಯ ಸಾ ವೇಣ್ಯಾಂ ಸ್ನಾನಂ ಮುಂಡನಮಾಚರತ್‌ । 

ಸರ್ವೈಸ್ಸೈಃ ಸಂಗಿಭಿಸ್ಪಾರ್ಧಂ ದಾನಾದಿಕಮಲೋಪಯತ್‌ I ೪೨ ॥ 

ಕತಿಚಿದ್ದಾಸರಾಂಸತ್ರ ನಿನ್ಶೇ ಸ್ನಾನಾರ್ಚನಾದಿಭಿಃ I 

ತಾವಜ ನ ಧೋತಿಸಂಜಾತಸಸ್ಕಾ ದೇಹೇ ಸುಮಧ್ಯಮೇ 1 ೪೩ 1 

ಜ್ವರದಾಹೇನ ಸಂತಪ್ತಾ ಪ್ರಾಪಕಾಲಾ ಯಶಸ್ವಿನೀ । 

ತತ್ಯಾಜ ಪ್ರಯತಾ ದೇಹಂ ಗಂಗಾಯಮುನಸಂಗಮೇ ॥ ೪೪ ॥ 

ಸ್ವಮಾತರಂ ಮೃತಾಂ ವೀಕ್ಷ ' ಪುತ್ರಶ್ಯೋಕಪರಿಪ್ಪತಃ | 

ತದ್‌ೌರ್ದ್ವದೈಹಿಕಂ ಕೃತ್ವಾ ಸಧನಃ ಸ್ವಪುರಂ ಯಯಾ !1 ೪೫ 1 

ಇಯಂ ಚ ಭಾಮಿನೀ ಪುಣ್ಯಾ ತ್ರ್ಯಕ್ಷರೀಪಠನಾತ್ತದಾ | 

ಮತ್ತಾನ್ನಿಧ್ಯಂ ಸಮಾಯಾತಾ ಸ್ನಾನೇನ ಮರಣೇನ ಚ 11೪೬ ॥ 


112 ಪ್ರಯಾಗಮಾಹಾತ್ಮ್ಯಮ್‌ 


ತೇನೇಯಮತಿರೂಪಾಸೀತ್ಪೂರ್ವಗರ್ವೇಣ ಗರ್ವಿತಾ । 

ಜಾತಾಬ್ಬಿಕನ್ಯಕೇ ಪಶ್ಯ ತ್ವಮಿವೇಯಂ ಮಮ ಪ್ರಿಯಾ ॥ ೪೭ ॥ 
ಮಾಧವದೇವರು ಹೇಳಿದರು-- 

ಅನಂತರ ಅಲ್ಲಿಂದ ಬಂದು ಅವಳು ವೇಣೀ ಸಂಗಮದಲ್ಲಿ ಸ್ನಾನ ಮುಂಡನಾದಿಗಳನ್ನು 

ಮಾಡಿದಳು. ಜೊತೆಗೆ ಬಂದಿದ್ದ ಎಲ್ಲ ಯಾತ್ರಿಕರಂತೆ ಇವಳೂ ದಾನಾದಿಗಳನ್ನು ಕೈಬಿಟ್ಟಳು. 
u॥ ೪೨ ॥ ಕೆಲವು ದಿನಗಳವರೆಗೆ ಅಲ್ಲಿಯೇ ಸ್ನಾನಾರ್ಚನಾದಿಗಳನ್ನು ಮಾಡುತ್ತಾ ಇದ್ದಳು. 
ಹೀಗಿರಲು ಅವಳಿಗೆ ಅತೀವ ಜ್ವರವು ಬಂದಿತು. ॥ ೪೩ ॥ ಜ್ವರದ ಕಾವಿನಿಂದ ಸಂತಪಳಾಗಿ ಆ 
ಯಶಸ್ವಿನಿಯಾದ ಸ್ತ್ರೀಯು ತನ್ನ ಮರಣಕಾಲವು ಸಮೀಪಿಸುತ್ತಿದ್ದಂತೆ ಪ್ರಯತ್ನಪಟ್ಟು ಗಂಗಾ- 
ಯಮುನಾಸರಸ್ವತಿಯರ ಸಂಗಮಸ್ಥಾನದಲ್ಲಿ ತನ್ನ ದೇಹವನ್ನು ತ್ಯಜಿಸಿದಳು. ॥ ೪೪ 1 ಅವಳ 
ಜೊತೆಗೇ ಇದ್ದ ಚಿಕ್ಕಮಗನು ತನ್ನ ತಾಯಿಯು ಮರಣ ಹೊಂದಿದ್ದರಿಂದ ಅತಿದುಃಖಿತನಾಗಿ 
ಮೃತಳಾದ ಅವಳ ಅಂತ್ಯಕ್ರಿಯೆ ಮತ್ತು ಔರ್ದ್ವದೈಹಿಕಕ್ರಿಯೆಗಳನ್ನು ಅಲ್ಲೇ ಮುಗಿಸಿ ತಾಯಿಯು 
ಉಳಿಸಿಟ್ಟಿದ್ದಆ ಹಣದ ಸಹಿತ ಸ್ವಗ್ರಾಮಕ್ಕೆ ತೆರಳಿದನು. ೪೫ ॥। ಹೇ ಕ್ಷೀರಾಬ್ದಿಕುವರಿ, ನೋಡು, 
ಇವಳೇ ಆ ಪುಣ್ಯಶೀಲಾಗಿದ್ದ ಭಾಮಿನಿಯು. ಯಾವಾಗಲೂ ಮೂರು ಅಕ್ಷರವುಳ್ಳ 
ಪ್ರಯಾಗವನ್ನು ಜಪಿಸುತ್ತಿದ್ದುದರಿಂದಲೂ ಸಂಗಮದಲ್ಲಿ ಸ್ನಾನ ಮಾಡಿದ್ದರಿಂದಲೂ ಮತ್ತು 
ಸಂಗಮದಲ್ಲಿಮರಣ ಹೊಂದಿದ್ದರಿಂದಲೂ ನನ್ನ. ಸಮೀಪಕ್ಕೆ ಈಗ ಬಂದಿದ್ದಾಳೆ. ಆ ಕಾರಣದಿಂದ 
ಅವಳು ಅತಿರೂಪವತಿಯಾದಳು, ಹಾಗೂ ಹಿಂದಿನ ಗರ್ವದಿಂದ ಗರ್ವಿತಳೂ ಆಗಿದ್ದಾಳೆ. 
ನೀನು ಹೇಗೆ ಪ್ರಿಯೆಯೋ ಹಾಗೆ ಈಕೆಯೂ ನನಗೆ ಪ್ರೀತಿಪಾತ್ರಳು.11೪೬-೪೭ ॥ 
ಸೂತ ಉವಾಚ 


ಇತಿ ಶ್ರೀಭಗವದ್ದಾಕ್ಯಂ ಶ್ರುತ್ವಾ ನಿಸಂಶಯಂ ಗತಾ | 


ಲಕ್ಷ್ಮೀರ್ವಾಸಂ ತತಶ್ಠಕ್ರೀ ಪ್ರಯಾಗೇ ತೀರ್ಥನಾಯಕೇ 1೪೮ ॥ 
ಅತೋತತ್ರ ತೀರ್ಥಭೂಪಾಲೇ ದಾನೇ ಬುದ್ಧಿರ್ನ ಜಾಯತೇ । 

ತತ್ರೇದಂ ಕಾರಣಂ ಪ್ರೋಕಂ ಕಿಮನ್ಯಚ್ಛೊ /ತುಮಿಚ್ಛಸಿ 1೪೯॥ 
ಯಸ್ಕೋಪರಿ ಭವೇದ್ದೃಷ್ಟಿ; ಕೃಪಾಮೃತಪರಿಪ್ಸತಾ । 

ಮಾಧವಸ್ಯ ದಯಾಸಿಂಧೋಸಸ್ಯ ದಾನೇ ಮತಿರ್ಭವೇತ್‌ 1೫೦ ॥ 
ಪ್ರಸನ್ನೋ ಮಾಧವಸ್ತೇಷಾಮಿತಿ ಮೇ ನಿಶ್ಚಿತಾ ಮತಿಃ ॥ ೫೧ ॥ 


॥ ಇತಿ ಚತುರ್ದಶೋನಧ್ಯಾಯಃ ॥ 
ಸೂತರು ಹೇಳಿದರು--- 

ಈ ರೀತಿಯಾದ ಭಗವದ್ವಾಕ್ಯವನ್ನು ಕೇಳಿದ ಶ್ರೀಲಕ್ಷ್ಮೀದೇವಿಯು ಅನುಮಾನವನ್ನು 
ಬಗೆಹರಿಸಿಕೊಂಡು ತೀರ್ಥರಾಜನೆಂದು ಪ್ರಸಿದ್ದವಾದ ಪ್ರಯಾಗದಲ್ಲಿತಾನೂ ವಾಸ ಮಾಡಲು 
ಆರಂಭಿಸಿದಳು. ॥ ೪೮ ॥। ಈಗಲೂ ಈ ಪ್ರಯಾಗದಲ್ಲಿ ದಾನ ಮಾಡುವ ಬುದ್ಧಿಯು 
ಹುಟ್ಟುವುದಿಲ್ಲ; ಇದರ ಕಾರಣವನ್ನು ಹೇಳಿಯಾಯಿತು. ಮತ್ತೆ ಏನನ್ನು ಕೇಳ ಬಯಸುತ್ತೀರಿ. 
॥ ೪೯1 ಕೃಪಾಸಮುದ್ರನಾಗಿರುವ ಶ್ರೀಮಾಧವನ ದಯಾಮೃತದಿಂದ ತೊಯ್ದಿರುವ ದೃಷ್ಟಿಯು 


ಅಧ್ಯಾಯ ೧೪ 113 


ಯಾರ ಮೇಲೆ ಬೀಳುವುದೋ ಅವರಿಗೆ ಮಾತ್ರ ದಾನ ಮಾಡಲು ಬುದ್ಧಿಯಾಗುವುದು. ॥೫೦। 
ಅಂಥವರಿಗೆ ಶ್ರೀಮಾಧವನು ಖಂಡಿತವಾಗಿಯೂ ಪ್ರಸನ್ನನಾಗಿಯೇ ಇದ್ದಾನೆಂದು ನನ್ನ 
ತೀರ್ಮಾನವು. ॥ ೫೧ ॥1 


I ಹದಿನಾಲ್ಕನೆಯ ಅಧ್ಯಾಯವು ಸಮಾಪವಾಯಿತು ॥ 


ಅಥ ಪಂಚದಶೋ 5ಧ್ಯಾಯಃ ॥। ೧೫ ॥ 


ಸೂತ ಉವಾಚ 
ಅಥಾಗ್ನೇಯ್ಯಾಂ ವಸನ್ನಿತ್ಯಂ ಮಾಧವಪ್ರೀತಿಹೇತವೇ ॥ 
ಧನಂಜಯೋಪಪ್ಯತ್ರ ಚಕ್ರೀ ಲಕ್ಷಹೋಮಂ ಮನೋರಮಮ್‌ ॥೧॥ 
ನಿರ್ಮಾಯ ದೇವಯಜನಂ ಕುಂಡಮಂಟಪಮಂಡಿತಮ್‌ । 
. ಸರ್ವೋಪಸ್ಮರಸಂಯುಕಂ ಮುನಿವ್ರಾತವಿರಾಜಿತಮ್‌ ॥1೨॥ 
ಪ್ರತ್ಯಹಂ ಲಕ್ಷಹೋಮೇನ ತಿಲಾಜ್ಯಪ್ರಚುರೇಣ ಚ । 
ತೋಷಯಾಮಾಸ ಯಜ್ಞೇಶಂ ಮಾಧವಂ ವರದಪ್ರಭುಮ್‌ 1೩1 
ಏವಂ ಯದಾ ಬೃಹದ್ಭಾನುಃ ಕೋಟಿಸಂಖ್ಯಾಮಪೂರಯತ್‌ । 
ಯಜ್ಞೇಶೋ ಯಜ್ಞರೂಪೇಣ ಕುಂಡೇ ಪ್ರಾದುರಭೂತದಾ ೪॥ 
ತಂ ವಿಲೋಕ್ಯ ಶಶಿಕೋಟಿಶೀತಲಂ 
ಕರ್ಣಮೂಲಚಲಕುಂಡಲೋಜ್ಞ್ಯಲಮ್‌ । 
ರಾಜಮಾನಮರವಿಂದಲೋಚನಂ 
ಶಂಖಚಕ್ರಸುಗದಾಬ್ವಶೋಭಿತಮ್‌ 1೫ ॥ 
ಪೀತವಸ್ಟ್ರಯುಗಲೇನ ಭೂಷಿತಂ 
ನೀಲಕೇಶವಿವೃತಾನನಾಂಬುಜಮ್‌ । 
ಇಂದ್ರನೀಲಸದ್ಭಶಾಕೃತಿಂ ಪರೈ- 
ರಿಂದ್ರಪದ್ಧಜಭವಾದಿಭಿಃ ಸುತಮ್‌ ॥೬॥ 
ಕೌಸುಭೇನ ವನಮಾಲಯಾ ಯುತಂ 
ಸತ್ವಪೋಷಿಭೃಗುಲಕ್ಷ್ಮಣಾ ತಥಾ । 
ಅಂಗದಾಂಗುಲಿವಿಭೂಷಣಾದಿಭಿ- 
ರ್ಭ್ರಾಜಮಾನಮಭಯಪ್ರದಂ ಸತಾಮ್‌ du 
ಕೃಶಾನುಸ್ತ್ನಹಸೋತ್ನಾಯ ಪ್ರೇಮನಿರ್ಭರಮಾನಸಃ । 
ಮಾಧವಂ ಪ್ರಣಿಪತ್ಯಾಹ ಏಹಿ ಮಾಧವ ಮಾಧವ 11೮ ॥ 
ತ್ವದಾಜ್ಞಯಾ ವಯಂ ಸರ್ವೇ ಯಜ್ಞಭಾಗಾಧಿಕಾರಿಣಃ । 
ತವೈವ ಪ್ರೀತಯೇ ಕುರ್ಮೊೋ ಯಜ್ಞದಾನವ್ರತಾದಿಕಮ್‌ 1 ೯॥ 
ತಂ ಕ್ರತುಸ್ತಂ ಹವಿರ್ಭೋಕ್ತಾ ಮಂತ್ರಸ್ತೃಂ ದೇವತಾ ಸ್ವಧಾ । 
ಅಗ್ನಿಹೋತ್ರಸಥಾ ಸೋಮಃ ಪಶುರಾಜ್ಯಸ್ತಮೇವ ಹಿ ॥ ೧೦॥ 
ಕರ್ಮಣಾಂ ಫಲದಾತಾ ತಂ ಸರ್ವೇಷಾಂ ಸರ್ವಕಾಮಧುಕ್‌ ।ಟ 


ನಾನ್ಯಸಮರ್ಥೋ ವೈ ದಾತುಂ ಫಲಂ ಕರ್ಮಸಮುದ್ಧವಮ್‌ ॥ ೧೧ ॥ 
114 


ಅಧ್ಯಾಯ ೧೫ 115 


ಅಧ್ವರಾವಧಿಕಂ ಕರ್ಮ ವಿನಾ ತ್ರಯಿ ಸಮರ್ಪಣಮ್‌ । 
ಕಿಂ ಫಲಂ ಕ್ಲುಲ್ಲಕರ್ಮಾರ್ಥಂ ಜಾನೇsಹಂ ನಿಶ್ಚಿತಂ ಪ್ರಭೋ ॥೧೨॥ 
ದರಿದ್ರೇಣಾಪಿ ಯತ್ಕರ್ಮ ಕೃತಂ ಸ್ವಲ್ಪಮಪೀಹ ಯತ್‌ । 


ತದಪ್ಯನಂತಫಲದಂ ಭವತಿ ತ್ವತಮರ್ಪಣಾತ್‌ I ೧೩ ॥ 
ತತ್ರಾಪೃಸ್ಥಿನ್ನಹಾಕ್ಟೇತ್ರೇ ಕೃತಮಣ್ಣಪಿ ಯಜ್ವಭಿಃ । 
ತತ್ಕೋಟಿಗುಣಿತಂ ಕರ್ಮ ಜಾಯತೇ ತವ ಸನ್ನಿಧೌ 11 ೧೪ ॥ 
ಜ್ಞಾತ್ವೈವಂ ಕ್ಷೇತ್ರಮಾಹಾತ್ಮ್ಯಂ ದೃಷ್ಟ್ವಾ ಚೀಂದ್ರಾದಿಭಿಃ ಕೃತಮ್‌ । 
ಅಕಾರಿಷಮಹಂ ಚೈತದ್ಧವನಂ ಪ್ರೀತಯೇ ತವ I ೧೫ ॥ 
ಭಕ್ತಾನಾಂ ಕಲ್ಪವೃಕ್ಷಾಯ ಭಕವಿಫ್ಲವಿನಾಶಿನೇ । 
ಭಜನೀಯಪದಾಬ್ದಾಯ ಮಾಧವಾಯ ನಮೋ ನಮಃ 1 ೧೬ I 
ಭೂಯ ಏವಂ ನಮಸ್ಕೃತ್ಯ ಬಾಷ್ಟಪೂರಿತಲೋಚನಃ । 
ಉತ್ಕಂಠಿತಃ ಕೃಷ್ಣವರ್ತ್ಮಾ ಪಪಾತ ಪಾದಯೋರ್ಹರೇಃ W ೧೭ ॥ 
ತಥಾಭೂತಂ ತಮಾಲೋಕ್ಯ ಮಾಧವೋ ಭಕವತಲ: । 
ಕರಾಭ್ಯಾಂ ತಂ ಸಮುತ್ನಾಪ್ಯ ಪರಿಷ್ಠಜ್ಛೇದಮಬ್ರವೀತ್‌ n ೧೮ ॥ 
॥ ಹದಿನೈದನೆಯ ಅಧ್ಯಾಯವು ॥ 
ಸೂತರು ಹೇಳಿದರು-- 


ಅಗ್ನಿಪುರುಷದೇವರೂ ಪ್ರಯಾಗದ ಆಗ್ನೇಯಭಾಗದಲ್ಲಿದ್ದುಕೊಂಡು ಶ್ರೀಮಾಧವನ 
ಪ್ರೀತಿಗಾಗಿ ಪ್ರತಿದಿನವೂ ಒಂದು ಲಕ್ಷಸಂಖ್ಯಾಕವಾದ ಮನೋಹರವಾದ ಹೋಮಗಳನ್ನು 
ಮಾಡಿದರು. ॥ ೧॥ ಯಜ್ಞಕುಂಡ ಮತ್ತು ಯಜ್ಞಮಂಟಪದಿಂದ ಯುಕ್ತವಾದ ಯಾಗಶಾಲೆಯನ್ನು 
ನಿರ್ಮಿಸಿದ್ದರು. ಅದು ಎಲ್ಲ ಯಜ್ಞಸಾಮಗ್ರಿಗಳಿಂದ ತುಂಬಿತ್ತು ಮತ್ತು ಮುನಿಗಳ ವೃಂದದಿಂದ 
ವಿರಾಜಮಾನವಾಗಿತ್ತು ॥ ೨ ॥ ಪ್ರತಿದಿನವೂ ಅಗ್ನಿಯು ಯಜ್ಞೇಶನಾದ ವರಪ್ರದನಾದ ಮಾಧವ- 
ನನ್ನು ಒಂದು ಲಕ್ಷಹೋಮದಿಂದ ಸಂತೋಷಪಡಿಸಿದನು; ಈ ಹೋಮಗಳು ಕರಿ ಎಳ್ಳು ಮತ್ತು 
ತುಪ್ಪಗಳಿಂದ ಪ್ರಚುರವಾಗಿದ್ದವು. ॥ ೩ ॥ ಈ ರೀತಿಯಾಗಿ ಅಗ್ನಿದೇವರು ಒಂದು ಕೋಟ 
ಯಜ್ಞಗಳನ್ನುಮಾಡಿ ಮುಗಿಸಿದ ನಂತರ ಯಜ್ಞಗಳಿಗೆ ಮುಖ್ಯದೇವತೆಯಾದ ಶ್ರೀಮಾಧವನು ಆ 
ಯಜ್ಞಕುಂಡದಲ್ಲಿ ಪ್ರತ್ಯಕ್ಷನಾದನು. ಪ್ರತ್ಯಕ್ಷನಾದ ಈ ಮಾಧವನ ರೂಪವು ಈ ರೀತಿಯಾಗಿತ್ತು 
11೪ 

ಶ್ರೀಮಾಧವನು ಕೋಟಿಚಂದ್ರರಂತೆ ಶೀತಲನಾಗಿದ್ದನು. ಅವನ ಕಿವಿಗಳಲ್ಲಿ ಉಜ್ವ್ವಲ- 
ವಾಗಿ ಹೊಳೆಯುವ ಕುಂಡಲಗಳಿದ್ದುವು. ಅವನ ಕಣ್ಣುಗಳು ಪ್ರಕಾಶಮಾನವಾದ ಕಮಲಗಳಂತೆ 
ಇದ್ದುವು. ಅವನು ಶಂಖ, ಚಕ್ರ, ಗದೆ ಮತ್ತುಕಮಲದ ಹೂ ಇವುಗಳಿಂದ ಕಂಗೊಳಿಸುತ್ತಿದ್ದನು. 
I ೫ ॥ ಹಳದಿಬಣ್ಣದ ಪಂಚೆಯನ್ನೂ, ಉತ್ತರೀಯವನ್ನೂ ಧರಿಸಿದ್ದನು. ಕಪ್ಪಾದ ಕೇಶಗಳು 
ಹರಡಿದ್ದ ಮುಖಕಮಲವನ್ನು ಹೊಂದಿದ್ದನು. ಇಡೀ ಶರೀರವು ಇಂದ್ರಮಣಿಯಂತೆ ಇತ್ತು 
ಇಂದ್ರ, ರುದ್ರ ಮತ್ತು ಬ್ರಹ್ಮಾದಿಗಳಿಂದ ಸುತ್ಯನಾಗಿದ್ದನು. TST ಯಥಾರ್ಥತೆಯನ್ನು 


116 ಪ್ರಯಾಗಮಾಹಾತ್ಮ್ಯಮ್‌ 


ಸ್ಥಾಪಿಸಲು ಉದ್ಯುಕ್ತನಾದ ಭೃಗುವಿನ ಪಾದತಾಡನವನ್ನು ಭರಿಸಿದ ಶ್ರೀವತ್ತಚಿಹ್ನೆಯುಳ್ಳಂಥಾ 

ವಕ್ಷಸ್ಥಳದಲ್ಲಿ ಕೌಸ್ತುಭಮಣಿ ಮತ್ತು ವನಮಾಲಾವನ್ನು ಧಾರಣೆ ಮಾಡಿದ್ದನು. ಉಗುಂಗು 

ಮತ್ತುಬಾಹುಪುರಿ ಮೊದಲಾದವುಗಳನ್ನುಧಾರಣೆ ಮಾಡಿದ್ದನು ಮತು  ಅಭಯಪ್ರ ದನಾಗಿದ್ದನು. 
11೭ ॥ ಇಂತಹ ಶ್ರೀಮಾಧವನ ರೂಪವನ್ನು ನೋಡಿ ಅಗಿ ಪುರುಷ ದೇವರು ಥಟ್ಟನೆ ಎದ್ದು ನಿಂತು 
"ಓ ಮಾಧವ | ಬಾ, ಬಾ'' ಎಂದು ಹೇಳಿ ಈ ರೀತಿ ಸ್ತೋತ್ರ ಮಾಡಿದರು. ॥ ೮ ॥ 


“ಮಾಧವಾ! ನಿನ್ನ ಆಜ್ಞಾದಿಂದಲೇನೇ ನಾವೆಲ್ಲ ನಮ್ಮ ನಮ್ಮ ಹವಿರ್ಭಾಗಗಳನ್ನು 
ಯಜ್ಞಗಳಲ್ಲಿ ಪಡೆಯುತ್ತಿದ್ದೇವೆ ಮತ್ತು ಪಡೆಯಲು ಅಧಿಕಾರವನ್ನು ಹೊಂದಿದ್ದೇವೆ. ನಿನ್ನ 
ಪ್ರೀತಿಗೋಸ್ಕರವೇ ಯಜ್ಞ, ದಾನ ಮತ್ತು ವ್ರತಾದಿಗಳನ್ನು ಮಾಡುತ್ತೇವೆ. ॥ ೯ ॥ ನೀನೇ 
ಯಜ್ಞವು, ನೀನೇ ಹವಿಸ್ಸು ಹವಿರ್ಭೋಕ್ಸವೂ ನೀನೇ, ಮಂತ್ರವೂ ನೀನೇ, ಯಜ್ಞವನ್ನು 
ಮಾಡುವಾಗ ""ಸ್ವಧಾ'' ಎಂದು ಹೇಳಿ ಹೋಮ ಮಾಡುವ ದೇವತೆಯೂ ನೀನೇ (ಅಗ್ನಿಪುರುಷ 
ದೇವರ ಪತ್ನಿಯೇ ಸ್ವಧಾದೇವಿ). ಅಗ್ನಿಹೋತ್ಸವೂ ನೀನೇ. ಹಾಗೆಯೇ ಸೋಮರಸವೂ ನೀನೇ. 
ಪಶುವೂ ನೀನೇ, ಫೃತವೂ ನೀನೇ. (ಎಲ್ಲವೂ ಭಗವಂತನ ಅಧೀನವಾದ್ದರಿಂದ ಎಲ್ಲವೂ 
ಭಗವಂತನೇ ಎಂದು ವರ್ಣಿಸಿದ್ದಾರೆ; ಅಭೇದದಿಂದಲ್ಲ, ಮೊಸರಮ್ಮನನ್ನು ಮೊಸರು ಎಂದು 
ಕರೆಯುವಂತೆ ಎಂದು ತಿಳಿಯಬೇಕು.) ॥ ೧೦ ॥ ನಾವು ಮಾಡತಕ್ಕ “ಕರ್ಮಗಳಿಗೆ ಫ ಫಲ 
ಕೊಡತಕ್ಕವನೂ ನೀನೇ. ಎಲ್ಲರ ಅಪೇಕ್ಷೆಗಳನ್ನೂ ನೆರವೇರಿಸುವ ಕುಮುಧೀಸುವೂ ನೀನೇ. 
ಸತ್ಕರ್ಮ ಗಳಿಂದುದ್ಯವಿಸುವ ಫಲಗಳನ್ನು ಕೊಡಲು ನಿನ್ನಿಂದ ಬೇರೆ- ಯಾದ ಯಾರಿಂದಲೂ 
ಸಾಧ್ಯವಿಲ್ಲ ॥ ೧೧ ॥ ಇಡೀ ಯಾಗದ ಕಾಲದಲ್ಲಿನ ಕರ್ಮಗಳಿಗೆ ಬರುವ ಫಲವನ್ನು ನಿನಗೆ 
ಸಮರ್ಪಣೆ ಮಾಡದಿದ್ದರೆ ಅವು ಕ್ಷುಲ್ಲಕಗಳಾಗುತ್ತವೆ. ಇದು ನನ್ನನಿಶ್ಚಿತಜ್ಞಾನ. ॥ ೧೨ ॥ ದರಿದ್ರನು 
ಮಾಡುವ ಅಲ್ಬ್ಪಕರ್ಮಗಳನ್ನೂ, ಅದರ ಫಲವನ್ನೂ ನಿನಗೆ ಸಮರ್ಪಣೆ ಮಾಡಿದರೆ, ಅದು 
ಅನಂತಫಲವನ್ನು ಕೊಡುತ್ತದೆ. ॥॥ ೧೩ ॥ ಅದರಲ್ಲಿಯೂ ಈ ಕ್ಷೇತ್ರದಲ್ಲಿ ನಿನ್ನ ಸನ್ನಿಧಾನದಲ್ಲಿ 
ಖತ್ವಿಜರಿಂದ ಸಮರ್ಪಿಸಿದ ಹವಿಸ್ಸು ಕೋಟಿಯಷ್ಟು ಹೆಚ್ಚು ಫಲವನ್ನು ಕೊಡತಕ್ಕದ್ದು. I ೧೪ I 
ಇದನ್ನೆಲ್ಲಾ ತಿಳಿದೇ ಇಂದ್ರಾ ದಿಗಳಿಂದ ಮಾಡಲ್ಪಟ್ಟ ಕೃ ಕ್ಛತ್ತಾ ದಿಗಳನ್ನು ನೋಡಿ ನಾನೂ ನಿನ್ನ 
ಪ್ರೀತಿಗಾಗಿಯೇ ಹವನವನ್ನು ಮಾಡಿದ್ದೇನೆ. ॥ ೧೫ ॥ ಭಕರ ಆಸೆಗಳನ್ನು ನೆರವೇರಿಸುವುದರಲ್ಲಿ 
ಕಲ್ಪವೃಕ್ಷದ ಹಾಗಿರುವವನೇ, ಭಕ್ತರಿಗೆ ಉಂಟಾಗುವ ವಿಘ್ನ- ಗಳನ್ನೆಲ್ಲಾ ನಾಶಮಾಡತಕ್ಕವನೇ ಮತ್ತು 
ಎಲ್ಲರಿಂದಲೂ ಸುತ್ಯಾರ್ಹಗಳಾದ ಪಾದಪದ್ಧಗಳಿಂದ ಕೂಡಿದವನೇ, ಶ್ರೀಮಾಧವನೇ, ನಿನಗೆ 
ನಮಸ್ಕಾರ, ನಮಸ್ಕಾರಗಳು.'' ಈ ರೀತಿಯಾಗಿ ಅಗ್ನಿಯು ಸ್ತೋತ್ರ ಮಾಡಿ ಪುನಃ ನಮಸ್ಕಾರ 
ಮಾಡಿ ಕಣ್ಣಿನಲ್ಲಿ ಆನಂದಬಾಷ್ಟಗಳನ್ನು ಸುರಿಸುತ್ತಾ ಗದ್ಗದಕಂಠ ಉಳ್ಳವನಾಗಿ ಶ್ರೀಹರಿಯ 
ಪಾದಗಳ ಮೇಲೆ ಬಿದ್ದನು. ॥ ೧೬-೧೭ ॥ ಆ ರೀತಿಯಾದ ಸ್ಥಿತಿಯಲ್ಲಿದ್ದ ಅಗ್ನಿಯನ್ನು 
ಭಕ್ತವತ್ಸಲನಾದ ಮಾಧವನು ಎರಡು ಕೈಗಳಿಂದಲೂ ಎಬ್ಬಿಸಿ, ಆಲಿಂಗನ ಮಾಡಿಕೊಂಡು ಈ 
ಮಾತನ್ನುಹೇಳಿದನು. ॥ ೧೮ ॥ 
ಶ್ರೀಮಾಧವ ಉವಾಚ 

ಉತಿಷ್ನೋತಿಷ್ಟ ಭದ್ರಂ ತೇ ಪ್ರಸನ್ನೋ 5ಹಂ ತವಾನಘ । 
ಮದ್ಬಕ್ತ್ಯಾ ಕರ್ಮಣಾ ಚಾಪಿ ಪುಮಾನ್ವಿಂದತಿ ವೈ ಸುಖಮ್‌ 11 ೧೯ ॥ 


ಅಧ್ಯಾಯ ೧೫ 117 


ತ್ತಯಾ ಯಾ ಲಕ್ಷಹೋಮಾಖ್ಯಾ ಪೂಜಾ ಸಂಪಾದಿತಾನ್ವಹಮ್‌ । 
ತಥೈವಾಹಂ ಚ ತುಷ್ಟೋ ಸ್ಥಿ ವರಂ ಪ್ರಾರ್ಥಯ ಕಾಂಕ್ಷಿತಮ್‌ ॥ ೨೦॥ 


ಶ್ರೀಮಾಧವನು ಹೇಳಿದನು 
ಏಳೇಳು, ನಿನಗೆ ಮಂಗಳವಾಗಲಿ. ಪಾಪವಿಲ್ಲದವನೇ! ನಿನಗೆ ನಾನು ಪ್ರಸನ್ನನಾಗಿದ್ದೇನೆ. 
ನನ್ನ ಮೇಲಿನ ಭಕ್ತಿಯಿಂದಲೂ ಮತ್ತು ನನ್ನ ಸಂಬಂಧವಾದ ಕರ್ಮದಿಂದಲೂ ಮನುಷ್ಯನು 
ಸುಖವನ್ನುಹೊಂದುವನು. ॥ ೧೯ ॥। ಲಕ್ಷಹೋಮವೆಂಬ ನನ್ನಪೂಜೆಯನ್ನುಪ್ರತಿದಿನವೂ ನೀನು 
ಮಾಡಿದ್ದೀಯೆ. ಆದ್ದರಿಂದ ನಾನು ಸಂತುಷ್ಟನಾಗಿದ್ದೇನೆ. ಬೇಕಾದ ವರಗಳನ್ನುಬೇಡು. ಹೀಗೆಂದು 
ಅಗ್ನಿದೇವರಿಗೆ ಶ್ರೀಮಾಧವನು ಹೇಳಿದನು. ॥೨೦ ॥ 
ಸೂತ ಉವಾಚ 
ಯಷಯೋ ಪಾವಕಶ್ಚೈವ ಶ್ರುತ್ವಾಮಾಧವಭಾಷಿತಮ್‌ I 
ಉವಾಚ ವಚನಂ ರಮ್ಯಂ ಪ್ರಸನ್ನೇನಾಂತರಾತ್ಮನಾ ॥1 ೨೧ ॥ 
ಸೂತರು ಹೇಳಿದರು. 
ಯಷಿಗಳೂ, ಅಗ್ನಿಯೂ ಶ್ರೀಮಾಧವನ ಭಾಷಣವನ್ನು ಆಲಿಸಿ, ಪ್ರಸನ್ನಾಂತಃಕರಣನಾಗಿ 
ಅಗ್ನಿಯು ಮನೋಹರವಾದ ಮಾತನ್ನುಆಡಿದನು ॥೨೧॥ 


ಅಗ್ನಿರುವಾಚ-- 
ಶ್ರೀಮಾಧವ! ಕೃಪಾಪೂರ! ಭಕ್ತಸಂಕಷ್ಟನಾಶನ! I 
ದರ್ಶನಂ ತವ ದೇವೇಶ ವರರೂಪಂ ನ ಚೀತರತ್‌ Wl ೨೨ ॥ 
ವರಾಸ್ಪರ್ವೇ ನಲ್ಬಬುದ್ಧೀನಾಂ ಕಾಮನಾಸಕಚೇತಸಾಮ್‌ । 
ಭವಂತಿ ಸರ್ವನಾಶಾಯ ಭವದ್ಧರ್ಶನಮಂತರಾ Il ೨೩ ॥ 
ತಸ್ಮಾನ್ನ ಕಾಂಕ್ಸೀ ವರದ ಪ್ರಾಪ್ಯ ತ್ವಾಮಿತರಂ ವರಮ್‌ । 
ಅಥಾಪಿ ಯಾಚೇ ಭಗವನ್ನರೋಪಕ್ಕತಯೇ ವರಮ್‌ || ೨೪ ॥ 
ದೂರಾದತ್ರ ಸಮಾಯಾತಾ ಜನಾ ವಾತ್ಮೈವ ಸಂಸ್ಥಿತಾಃ । 
ಅಭಕ್ತಾ ಭಕಿಮಂತೋಷಷಿ ನಿರ್ಧನಾ ಧನಿನೋತಪಿ ಹಿ 1೨೫ ॥ 
ಈರ್ಷ್ಹ್ಯಯಾ ಲಜ್ಜಯಾ ಚಾಪಿ ದಂಭೇನ ಮನಸಾ ತಥಾ । 
ವಿಧಿನಾ ವಿಧಿನಾ ವಾಪಿ ಯಾವತ್ಕ್ಯ್ರೋಶಚತುಷ್ಟಯಮ್‌ || ೨೬ ॥ 


ಅಸ್ಲಿನ್‌ ಕ್ಷೇತ್ರೇ ತು ಯೇ ಹೋಮಂ ಕರಿಷ್ಕಂತೀಹ ಮಾನವಾಃ । 

ವಿಗುಣಂ ಚಾಪಿ ತಂ ಹೋಮಂ ಸಾಂಗಂ ಕುರು ದಯಾನಿಧೇ ॥ ೨೭ ॥ 
ಯಾವತಿಲಾನ್ನಮ ಮುಖೇ ಯೇ ಹೋಷ್ಯಂತೀಹ ಮಾನವಾಃ । 
ತಾವದ್ವರ್ಹಸಹಸ್ರಾಣಿ ಸ್ವರ್ಗೇ ಲೋಕೇ ವಸಂತು ತೇ ॥ ೨೮ ॥ 
ತಥೈವ ಮಮ ಕುಂಡೇ ಯೇ ಸ್ನಾನದಾನಜಪಾದಿಕಮ್‌ | 

ಕರಿಷ್ಯಂತಿ ಶುಭಾಚಾರಾ ದೇವರ್ಷಿಪಿತೃತರ್ಪಣಮ್‌ 11೨೯ ॥ 


118 ಪ್ರಯಾಗಮಾಹಾತ್ಮ್ಯಮ್‌ 
ಪಂಚರಾತ್ರಂ ತ್ರಿರಾತ್ರಂ ವಾ ಚೈಿಕರಾತ್ರಮಥಾಪಿ ವಾ । 
ವಸಿಷ್ಯಂತಿ ಚ ಯೇ ಮರ್ತ್ಯಾಸೇಷಾಂ ದೇಹಿ ಮನೋಗತಮ್‌ ॥೩೦॥ 
ಮಮಾಸ್ತು ವಸತಿಶ್ನಾತ್ರ ಶಕ್ರವತ್ತರ್ವದಾ ಹರೇ । 


ಶ್ರದ್ದಾಭಕಿಯುತಸ್ಯೇಶ ತತ್ತದಾವಿಷ್ಟಚೀತಸ: 1೩೧ ॥ 

ಅಗ್ನಿದೇವರು ಹೇಳಿದರು 
ಕೃಪಾಪೂರ್ಣನಾದ, ಭಕರ ಕಷ್ಟಗಳ ನಿವಾರಕನಾದ ಮತ್ತು ದೇವೇಶನಾದ 

ಶ್ರೀಮಾಧವನೇ, ನಿನ್ನ ದರ್ಶನವೇ ವರದಂತಿರತಕ್ಕದ್ದು. ಬೇರೆ ಯಾವುದೂ ವರವಲ್ಲ. ॥ ೨೨ ॥1 
ಐಹಿಕ ಆಸಕ್ತಿಯುಳ್ಳ ಜೀವಿಗಳೂ, ಮಂದಬುದ್ದಿಯವರೂ ಕೇಳುವ, ನಿನ್ನ ದರ್ಶನ ಹೊರತಾದ 
ವರಗಳು ಸರ್ವನಾಶಕರಗಳು. ॥ ೨೩ ॥ ಆದ್ದರಿಂದ ವರಪ್ರದನಾದ ಸ್ವಾಮಿಯೇ, ನಿನ್ನನ್ನು 
ಹೊಂದಿ ಬೇರಾವ ವರವನ್ನೂ ಒಲ್ಲೆನು, ಆದರೂ ಪರೋಪಕಾರ ದೃಷ್ಟಿಯಿಂದ ವರವನ್ನು 
ಬೇಡುವೆನು. ।। ೨೪ ॥ ದೂರದೂರದಿಂದ ಇಲ್ಲಿಗೆ ಬರುವವರೂ ಮತ್ತುಇಲ್ಲಿಯೇ ನೆಲೆಸಿರು- 
ವವರೂ ಆದ ಜನರು ಭಕರಾಗಿರಲಿ, ಭಕರಾಗದಿರಲಿ, ನಿರ್ಧನಿಗಳಾಗಿರಲಿ, ಧನವುಳ್ಳವ- 
ರಾಗಿರಲಿ, ಈರ್ಪ್ಯೆಯಿಂದಲಾಗಲಿ, ಲಜ್ಜೆಯಿಂದಲಾಗಲಿ, ದಂಭದಿಂದ ಕೂಡಿದ ಮನಸ್ಸಿ- 
ನಿಂದಲಾಗಲಿ ವಿಧಿಪೂರ್ವಕವಾಗಿಯೋ ಅಥವಾ ವಿಧಿಗಳನ್ನು ಬಿಟ್ಟೋ ನಾಲ್ಕು ಕ್ರೋಶಗಳ- 
ನ್ನೊಳಗೊಂಡ ಈ ಕ್ಷೇತ್ರದಲ್ಲಿ ಹೋಮವನ್ನು ಮಾಡಿದರೆ ಅವರು ಮಾಡಿದ ಹೋಮವು 
ಸಾಂಗೋಪಾಂಗಾದಿಗುಣಗಳಿಂದ ಕೂಡಿಲ್ಲದಿದ್ದರೂ ಅವುಗಳು ಸಾಂಗವಾಗುವಂತೆ ದಯಾ- 
ನಿಧಿಯಾದ ನೀನು ಮಾಡು. ಯಾರು ಅಗ್ನಿಯಲ್ಲಿ ತಿಲಹೋಮಾದಿಗಳನ್ನು ಮಾಡುತ್ತಾರೋ 
ಅಂತಹವರು ಆ ಹೋಮಿಸಿದ ಎಳ್ಳುಗಳ ಸಂಖ್ಯೆಯ ಸಾವಿರ ಸಂಖ್ಯೆಗಳನ್ನು ಒಳಗೊಂಡ 
ವರ್ಷಗಳವರೆಗೆ ಸ್ವರ್ಗದಲ್ಲಿವಾಸಿಸಲಿ. ॥ ೨೫-೨೮ ॥ ಹಾಗೆಯೇ ನನ್ನಕುಂಡದಲ್ಲಿಸ್ನಾನ, ದಾನ, 
ಜಪ ಮತ್ತು ದೇವರ್ಷಿಪಿತೃತರ್ಪ ಣಗಳನ್ನು ಆಚರಿಸುತ್ತಾರೋ ಅಂತಹ ಸದಾಚಾರಸಂಪನ್ನರು ಈ 
ಕ್ಷೇತ್ರದಲ್ಲಿ ಐದು ರಾತ್ರಿಗಳಾಗಲಿ, ಮೂರು ರಾತ್ರಿಗಳಾಗಲಿ, ಕೊನೆಗೆ ಒಂದು ರಾತ್ರಿಯಾಗಲಿ 
ವಾಸಮಾಡಿದ್ದೇ ಆದರೆ ಅವರ ಮನೋಗತವಾದದ್ದನ್ನೆಲ್ಲಾ ದಯಪಾಲಿಸು. ॥ ೨೯-೩೦ ॥ 
ಸ್ವಾಮಿಯೇ, ನಿನ್ನಲ್ಲಿಶ್ರ ದ್ಧಾಭಕ್ತಿಯುಳ್ಳ ಮತ್ತುನಿನ್ನಪಾದಗಳಲ್ಲಿಯೇ ಇರುವ ಮನಸ್ಸುಳ್ಳ ನನಗೂ 
ದೇವೇಂದ್ರನಂತೆ ಇಲ್ಲಿವಸತಿಯನ್ನುಅನುಗ್ರ ಹಿಸು. ॥॥೩೧॥ 
ಸೂತ ಉವಾಚ 

ಮನಸಿ ಕ್ಪ್ಸಿರ್ಯಂ ವಿದಿತ್ವೈವಮನಲಸ್ಕ ಜಗತ್ತತಿಃ । 

ಪ್ರತ್ಯುವಾಚ ಸ್ಥಯನ್ನೇವ ಶೌನಕಾದ್ಯಾ ಮಹರ್ಷಯಃ ॥1 ೩೨ ॥ 
ಸೂತರು ಹೇಳಿದರು 

ಆಗ ಅಗ್ನಿದೇವರ ಮನಸ್ಸೈರ್ಯವನ್ನು ತಿಳಿದ ಮಾಧವನು ಮುಗುಳು ಸೂಸುತ್ತಾ ಉತ್ತರ 

ಕೊಟ್ಟನು--ಶೌನಕಾದಿಗಳಿರಾ! ಆಲಿಸಿರಿ. ॥ ೩೨ ॥ 
ಮಾಧವ ಉವಾಚ 


ತಥೈವಾಸ್ತ್ವಖಲಂ ವಹ್ನೇ 1 ಯತ್ತಯೋಕಂ ತತೋ ಧಿಕಮ್‌ । 
ತುಷ್ಟೇ ಮಯಿ ಜಗನ್ನಾಥೇ ದುರ್ಲಭಂ ಕಿಂ ಮಹಾತ್ಮನಾಮ್‌ ॥ ೩೩ ॥ 


ಅಧ್ಯಾಯ ೧೫ 119 
ಪ್ರಯಾಗೇ ಯತ್ಕೃತಂ ಕರ್ಮ ಸಾಧಾಧು ಮಮ ಪ್ರಿಯಮ್‌ । 


ಮನ್ನಾಮಸ್ಥರಣಾದಸ್ತು ಸಾಂಗಂ ಕೋಟಿಗುಣಂ ಫಲಮ್‌ 1೩೪ ॥ 
ಭೂಮಿದೋಷೋ ನ ಚಾತ್ರಾಸ್ತಿ ಪ್ರಾಚೀದೋಷೋ ನ ವಿದ್ಯತೇ । 
ಕುಂಡಮಂಟಪದೋಷೋಪಿ ವೇದೀದೋಪಸ್ಪಚ್ಛೆವ ಚ ॥ ೩೫ ॥ 
ಮಂತ್ರಶ್ಶ್ವಿಕ್ಟ ,ವ್ಯದೋಷಶ್ಚ ದಕ್ಷಿಣಾದೋಷ ಏವ ಚ । 
ತಥ್ಳೆವಾಹುತಿದೋಷಶ್ಚ ಸಂಖ್ಯಾದೋಷಶ್ಚ ಹವ್ಯಭುಕ್‌ 11೩೬ ॥ 
ತ್ರಿವೇದೀಮಂಡಿತೇsಮುತ್ರ ಪಂಚಕುಂಡವಿರಾಜಿತೇ । 
ತೈಲೋಕ್ಯಾಮಲಭೂಭಾಗೇ ಬ್ರಹ್ಮಮಂಟಪಮಂಡಿತೇ 1 ೩೭ ॥ 
ನ ಕಶ್ಚಿದತ್ರ ದೋಷೋಶಸ್ತಿ ಭಕ್ತಿಮತೃತಕರ್ಮಸು । 

ತಥಾಪಿ ವಿತಶಾಶ್ಯೇನ ಸರ್ವಂ ನಶ್ಯತಿ ನಾನ್ಯಥಾ 11 ೩೮ ॥ 
ವಿಭವೇ ದ್ವಿಗುಣಂ ಕಾರ್ಯಂ ತ್ರಿಗುಣಂ ವಾ ಚತುರ್ಗುಣಮ್‌ । 
ಕಲ್ಲೋಕಮಥವಾ ಕುರ್ಯಾದನ್ಯಥಾ ನಿಷ್ಠಲಂ ಭವೇತ್‌ 1೩೯ ॥ 
ದುರ್ವಿಧೇನ ಚ ಯತ್ವಿಂಚಿತ್ತತ್ರ ಪುಷ್ಪಪಲಾದಿಕಮ್‌ । 


ದತ್ತಂ ಮತ್ಚ್ರೀತಯೇ ತತ್ತು ಕುರ್ವೇನಹಂ ಮೇರುಣಾಸಮಮ್‌ ॥ ೪೦ ॥ 
ಮಾಘಮಾಸೇ ವಿಶೇಷೇಣ ಕ್ಷೇತ್ರೇ ಸ್ಥಿನೈಷ್ಠವೇsನಘ । 


ತಿಲಹೋಮಫಲಂ ವಕುಂ ನಾಹಂ ಶಕ್ತ ಕುತೋ ಪರಃ 11೪೧ ॥ 

ತವಾಪ್ಶತ್ರ ನಿವಾಸೋಪಸ್ತು ಶ್ರೀಸೋಮೇಶ್ವರಪೂರ್ವತಃ | 

ಯಾವದಿಚ್ಛಂ ಮಮ ಕ್ಷೇತ್ರೇ ಕರ್ಮಿಣಾಂ ಫಲದೋ ಭವ 11 ೪೨ un. 
ಇತಿ ದತ್ವಾವರಂ ವಹ್ನೇಸತ್ತೆ ತೈವಾಂತರಧೀಯತ | 

ಮಾಧವೋ ವಜ್ನಿರಪ್ಕತ್ರ ತನ್ನನಾಸಮುವಾಸ ಹ ॥ ೪೩ ॥ 

ತದಾದಿ ಯಷಯಸತ್ರ ಪ್ರಸಿದ್ಧಂ ಸಮುಪಾಗತಮ್‌ । 

ಅಗ್ನಿತೀರ್ಥಂ ಮಹಾಪುಣ್ಯಂ ವಹ್ನಿಕುಂಡವಿರಾಜಿತಮ್‌ 1 ೪೪ ॥ 


ಯೇ ಗತ್ವಾತತ್ರ ವಿಧಿನಾ ಸ್ನಾನದಾನಜಪಾದಿಕಮ್‌ । 
ತರ್ಪಣಂ ವಾ ಕರಿಷ್ಯಂತಿ ಪ್ರಾಪ್ಟ್ಯಂತ್ಯಾಶು ಮನೋಗತಮ್‌ 1 ೪೫॥ 


il ಇತಿ ಪಂಚದಶೋತಧ್ಯಾಯಃ ul 


ಶ್ರೀಮಾಧವದೇವರು ಹೇಳಿದರು 

ನಿನ್ನ ಕೋರಿಕೆಯಂತೆ ಎಲ್ಲವೂ ಹಾಗೆಯೇ ಆಗಲಿ, ಅದಕ್ಕಿಂತ ಹೆಚ್ಚಿಗೆಯೂ ಆಗಲಿ; 
ಜಗತ್ತಿಗೇ ಪ್ರಭುವಾಗಿರುವ ನಾನು ಸಂತುಷ್ಟನಾಗುತ್ತಿರಲಾಗಿ ಮತ್ತಾವುದು ತಾನೇ ಉತ್ತಮರಿಗೆ 
ಲಭ್ಯವಾಗುವುದಿಲ್ಲ. ॥ ೩೩ ॥॥ ಪ್ರಯಾಗದಲ್ಲಿ ಮಾಡಲ್ಪಟ್ಟ ಎಲ್ಲ ಕರ್ಮವೂ ಅದು ಸರಿಯಾಗಿ 
ಆಗಿರಲಿ, ಇಲ್ಲದಿರಲಿ ಅದು ನನಗೆ ಪ್ರಿಯವಾದುದಾಗಲಿ. ನನ್ನ ನಾಮಸ್ಥರಣೆಯಿಂದ ಅದು 
ಕೋಟಿಯಷ್ಟು ಹೆಚ್ಚಿನ ಫಲವನ್ನು ಕೊಡುವುದಾಗಲಿ. ॥ ೩೪ ।। ಭೂಮಿಯನ್ನು ಶುದ್ದೀಕರಿಸದೆ 


120 ಪ್ರಯಾಗಮಾಹಾತ್ಮ್ಯಮ್‌ 


ಉಂಟಾಗುವ ಭೂಮಿದೋಷವಾಗಲಿ, ಪೂರ್ವದಿಕ್ಕಿಗೆ ಕುಳಿತುಕೊಳ್ಳದೆ ಕಾರ್ಯಮಾಡುವ 
ದೋಷವಾಗಲೀ, ಕುಂಡ ಮತ್ತು ಮಂಟಪಗಳ ಪಲ್ಲಟದಿಂದಾಗುವ ದೋಷವಾಗಲೀ, 
ವೇದೀದೋಷವಾಗಲಿ, ಮಂತ್ರ ತಂತ್ರ ಇವುಗಳನ್ನು ಕೆಡಿಸಿ ಉಚ್ಚರಿಸುವುದರಿಂದಾಗುವ 
ದೋಷವಾಗಲಿ, ಹೋಮಾದಿಗಳಲ್ಲಿ ಯತ್ತಿಕ್ಕರ ಅಪಾತ್ರತ್ವದಿಂದಾಗುವ ದೋಷವಾಗಲಿ, 
ಪೌರೋಜಹಿತ್ಯಾದಿಗಳಿಗೆ ಕೊಡುವ ದಕ್ಷಿಣಾದಾನಗಳಿಂದಾಗಬಹುದಾದ ದೋಷಗಳಾಗಲಿ, 
ಹೋಮಾದಿಗಳಲ್ಲಿ ಆಗುವ ಆಹುತಿದೋಷಗಳಾಗಲಿ ಅಥವಾ ಆಹುತಿಗಳಲ್ಲಿ ಉಂಟಾಗುವ 
ಸಂಖ್ಯಾದೋಷಗಳಾಗಲಿ ಇವೆಲ್ಲವೂ ಮೂರು ವೇದಿಕೆಗಳಿಂದ ಮಂಡಿತವಾದ, ಐದು 
ಕುಂಡಗಳಿಂದ ವಿರಾಜಮಾನವಾದ, ಮೂರು ಲೋಕದಲ್ಲಿಯೇ ಅತ್ಯಂತ ಪರಿಶುದ್ಧವಾದ 
ಬ್ರಹ್ಮಕುಂಡದಿಂದ ಅಲಂಕೃತವಾದ ಈ ಪ್ರಯಾಗಕ್ಷೇತ್ರರಾಜನಲ್ಲಿ ಭಕ್ತಿಯಿಂದ ಆಚರಿಸಿದ 
ಯಾವ ಕಾರ್ಯಕ್ಕೂ ಲೋಪವೆಂಬುದೇ ಇಲ್ಲವು. ಧನವಿದ್ದರೂ ಹಣದ ಲೋಭ ಮಾಡಿದರೆ 
ಎಲ್ಲವೂ ನಾಶವಾಗುವುದು. ಇಲ್ಲದಿದ್ದರಿಲ್ಲ. ॥ ೩೫-೩೮ ।। ಶಕ್ತಿಯಿದ್ದರೆ ಕಲ್ಪ (ಶ್ರಾದ್ಧಕಲ್ಪ, 
ಮಂತ್ರಕಲ್ಪ, ಹವನಹೋಮಾದಿಕಲ್ಪ)ದಲ್ಲಿ ಹೇಳಿರುವುದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು 
ಅಥವಾ ನಾಲ್ಕು ಪಟ್ಟುಮಾಡಬೇಕು. ಕಡೆಯಪಕ್ಷ ಕಲ್ಪದಲ್ಲಿ ಹೇಳಿದಷ್ಟುನ್ನಾದರೂ ಮಾಡಬೇಕು. 
ಇಲ್ಲದಿದ್ದರೆ ನಿಷ್ಠಲವಾಗುವುದು. ॥ ೩೯ ॥ ಸ್ವಲ್ಪ ಸ್ವಲ್ಪ ವಿಧಿಯನ್ನು ಮೀರಿ ಬಡವನು 
ಸಮರ್ಪಿಸಿದ ಪತ್ರೆ, ಹೂ ಮತ್ತುಫಲಾದಿಗಳನ್ನೂ ನಾನು ಸ್ವೀಕರಿಸಿ ಅದನ್ನು ಮೇರುಪರ್ವತಕ್ಕೆ 
ಸಮನಾಗಿ ಮಾಡಿಕೊಂಡು ಫಲವನ್ನು ಕೊಡುತ್ತೇನೆ. ॥ ೪೦ ।। ಅದರಲ್ಲಿಯೂ ಮಾಘಮಾಸದಲ್ಲಿ 
ವೈಷ್ಣವಕ್ಬೇತ್ರವೆನಿಸಿರುವ ಈ ಪ್ರಯಾಗದಲ್ಲಿ ಮಾಡಿದ ಎಳ್ಳು ಹೋಮದ ಫಲವನ್ನು ವರ್ಣಿಸಲು 
ನಾನೇ ಶಕನಲ್ಲ, ಅಂದಮೇಲೆ ಬೇರೆ ಯಾರು ತಾನೆ ಪೂರ್ತಿಯಾಗಿ ವರ್ಣಿಸಿಯಾರು?॥೪೧॥ 
ನಿನ್ನ ಆವಾಸವು ಈ ಕ್ಷೇತ್ರದಲ್ಲಿ ಸೋಮೇಶ್ವರನ ಪೂರ್ವಕ್ಕೆ ಇರಲಿ. ನನ್ನ ಈ ಕ್ಷೇತ್ರದಲ್ಲಿ ನಿನ್ನ 
ಇಚ್ಛೆಯಿದ್ದಂತೆ ಅವರವರು ಬಯಸಿದಂತೆ ಇಲ್ಲಿ ಕರ್ಮಮಾಡಿದವರಿಗೆ ಫಲಗಳನ್ನು ಕೊಡು. 
॥ ೪೨ ॥ ಈ ರೀತಿಯಾಗಿ ಅಗ್ನಿದೇವರಿಗೆ ವರವನ್ನು ಕೊಟ್ಟು ಶ್ರೀಮಾಧವನು ಅಲ್ಲಿಯೇ 
ಅದೃಶ್ಯನಾದನು. ಅಗ್ನಿದೇವರಾದರೋ ಒಳ್ಳೆಯ ಹರ್ಷ ಚಿತ್ತನಾಗಿ ಈ ಕ್ಷೇತ್ರದಲ್ಲಿವಾಸಮಾಡಲು 
ಆರಂಭಿಸಿದರು. 1 ೪೩ ॥ ಅಲ್ಲಿಂದ ಆರಂಭವಾಗಿ ಅಲ್ಲಿ ವಹ್ಲಿಕುಂಡವು ಮಹಾಪುಣ್ಯಪ್ರದ- 
ವೆಂದೂ, ಅಗ್ನಿತೀರ್ಥವೆಂದೂ ಪ್ರಸಿದ್ಧವಾಗಿ ವಿರಾಜಮಾನವಾಗಿದೆ. ॥ ೪೪ ॥ ಹೇ ಖಷಿ- 
ಗಳಿರಾ! ಕೇಳಿರಿ. ಯಾರು ಈ ಅಗ್ನಿಕುಂಡಕ್ಕೆ ಹೋಗಿ ವಿಧಿವತ್ತಾಗಿ ಸ್ನಾನ, ದಾನ ಮತ್ತು 
ಜಪಾದಿಗಳನ್ನು ಮಾಡುತ್ತಾರೋ ಅವರು ತಮ್ಮ ಮನಸ್ಸಿನ ಅಪೇಕ್ಷೆಗಳನ್ನೆಲ್ಲಾ ಪಡೆಯುವರು. ॥೪೫॥1 


॥ ಹದಿನೈದನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಷೋಡಶೋನಧ್ಯಾಯ: 1 ೧೬ ॥ 


ಹಯಷಯ ಊಚುಃ 
ಸೂತ ! ಸೂತ! ಮಹಾಬುದ್ದೇ ಸರ್ವಲೋಕೋಪಕಾರಕ ಟ 
ಲಕ್ಷಹೋಮವಿಧಿಂ ಬ್ರೂಹಿ ಕರ್ತಾ ಯೇನ ಸುಖಂ ಲಭೇತ್‌ 1 ೧॥ 


1 ಹದಿನಾರನೆಯ ಅಧ್ಯಾಯವು ॥ 


ಯಷಿಗಳು ಹೇಳಿದರು 
ಮಹಾಬುದ್ಧಿವಂತರಾದ ಸೂತರೇ! ಎಲ್ಲ ಜನರಿಗೂ ಉಪಯುಕ್ತವಾಗುವ ಲಕ್ಷ- 
ಹೋಮದ ವಿಧಿಯನ್ನು ದಯಮಾಡಿ ಹೇಳಿರಿ; ಇದರಿಂದ ಎಲ್ಲರಿಗೂ ಸುಖವಾಗುವುದು ॥ ೧ ॥ 


ಸೂತ ಉವಾಚ 
ಪ್ರವಕ್ಷ್ಯಾಮಿ ಮುನಿಶ್ರೇಷ್ಠಾಃ ಲಕ್ಷಹೋಮವಿಧಿಂ ಶುಭಮ್‌ । 
ಕರ್ತುರ್ಯೇನ ಭವೇತಮೃಗೈಹಿಕಾಮುಷ್ಠಿಕಂ ಫಲಮ್‌ ೨ 
ಉದ್ದತೇ ತು ಸಹಸ್ರಾಂಶ್‌ ಪುಣ್ಯರ್ತಾ ಪುಣ್ಯಮಾಸಿ ಚ। 
ಶುಕ್ಲಪಕ್ಷೀ ಶುಭತಿಥೌ ಸುವಾರೇ ಶೋಭನೋಡುನಿ a 
ಸುಯೋಗಲಗ್ಗಕರಣೇ ಸುಚಂದ್ರೇ ಸುಮುಹೂರ್ತಕೇ । 
ಭೂಲೋಕೇ ಚಾಗ್ದಿವಸತೌ ಸುಗ್ರಹಸ್ನೇ ತಥಾಹುತಿಃ WY 
ವಿಚಾರ್ಯೈೆವಂ ತತಃ ಪ್ರಾಗ್ನತ್ಸತೀಯೇ ಪಂಚಮೇ ದಿನೇ । 
ವಿದಧ್ಯಾದ್ಭೂಮಿಸಂಶುದ್ದಿಂ ಶಲೋದ್ಧಾರಪುರಸರಮ್‌ TENT 
ದಹನಂ ಖನನಂ ಪ್ಲಾವಃ ಶಲ್ಕೋದ್ದಾರಃ ಸಮಾಕೈೃತಿಃ । 
ಪಂಚೈತಾಃ ಶುದ್ಧರೋ ಭೂಮೇರ್ವಿದ್ದದ್ದಿಃ ಪರಿಕೀರ್ತಿತಾಃ || ೬॥ 
ಈಶಕೋಣಪ್ಪವಾ ಭೂಮಿಃ ಕರ್ತುಃ ಸರ್ವಾರ್ಥದಾಯಿನೀ । 
ಪೂರ್ವಪ್ಸವಾ ವೃದ್ಧಿಕರೀ ವರದಾ ತೂತರಪ್ಪವಾ 1೭ 
ಸ್ಫುಟಿತಾ ಚ ಸಶಲ್ಯಾ ಚ ವಲ್ಲೀಕಾರೋಹಿಣೀ ತಥಾ ॥ 
ಶ್ಯಾಮಾ ಚ ಪರಿವರ್ಜ್ಯಾ ಭೂಃ ಕರ್ತುರಾಯುರ್ಧನಾಪಹಾ | ೮ ॥ 
ಏವಂ ಸಮೀಕೃತೇ ಭಾಗೇ ಪ್ರಾಚೀಂ ಸಂಶೋಧ್ಯ ಯತ್ನತಃ । 
ವೇದಿಕಾ ತತ್ರ ಕರ್ತವ್ಯಾ ದಶಹಸ್ತಾದಿಕಾ ಕ್ರಮಾತ್‌ ॥೯॥ 
ಮಂಟಪಂ ಕಾರಯೇತ್ರತ್ರ ಯಥಾವಿಧ್ಯುಪಶೋಭಿತಮ್‌ । 
ಪತ್ರಪುಷ್ಪಪಲಾಕೀರ್ಣಂ ವಿತಾನದ್ವಜಭೂಷಿತಮ್‌ ॥ ೧೦ ॥ 


ಕುರ್ಯಾತ್ಸನ್ನಧ್ಯಮೇ ಭಾಗೇ ಚತುರಸ್ರಂ ಚತುಃಕರಮ್‌ । 
ಮೇಖಲಾಯೋನಿಸಂಯುಕಂ ಕುಂಡಕಂಠವಿರಾಜಿತಮ್‌ HW ೧೧॥ 
121 


122 


ಪ್ರಯಾಗಮಾಹಾತ್ಮ್ಯಮ್‌ 


ಪ್ರಧಾನದೇವತಾವೇದೀ ಕರ್ತವ್ಯಾ ತಸ್ಕ ಪೂರ್ವತಃ । 
ಹಸೋತೇಧಾ ಸುವಿಸಾರಾ ವಪ್ರತ್ರಯಸುಶೋಭಿತಾ 
ಗ್ರಹವೇದೀ ತದೀಶಾನೇ ಪ್ರಧಾನೋತರತೋ ಭವೇತ್‌ । 
ನೈರ್ಯತ್ಯೇ ವಾಸುವೇದೀ ಚ ತಾವದುನ್ನತಿವಿಸರಾ 

ತತಃ ಪ್ರಾಗುಕ್ಷಸಮಯೇ ಶ್ರೀಕಾಮಃ ಶಾಂತಿಕಾಮುಕಃ । 


. ವೃದ್ಧಾಯು: ಪುಷ್ಟಿಕಾಮೋ ವಾ ಸ್ತ್ರೀಪುತ್ರೋಭಯಕಾಮನಃ 


ಸರ್ಗಕಾಮೋತಥ ವಾ ವಿಷ್ಣುಪ್ರೀತಿಕಾಮಸಥಾ ಪುಮಾನ್‌ । 
ಲಕ್ಷಹೋಮಂ ಕೋಟಿಹೋಮಮಾರಭೇತ ವಿಚಕ್ಷಣಃ 
ಕೃತನಿತ್ಯಕ್ರಿಯಶ್ವಾಂತೋ 5ಹತವಾಸೋದ್ದಯ: ಶುಚಿಃ । 
ವಿಪ್ರಾನಾಹೂಯ ಧರ್ಮಜ್ಞಾಂಸತಃ ಸಂಕಲ್ಪಮಾಚರೇತ್‌ 
ಗಣೇಶಂ ಪೂಜಯಿತ್ವಾ ಚ ಸಪತ್ನೀಕಃ ಸಬಾಂಧವಃ ॥ 
ಪುಣ್ಯಾಹಂ ವಾಚಯೇತ್ಪಶ್ಚಾನ್ನಾಂದೀಶ್ರಾದ್ಧಂ ತತಃ ಪರಮ್‌ 
ಆಚಾರ್ಯಬ್ರಹ್ಮಸಾದಸ್ಯ ಯತ್ತಿಜಾಂ ವರಣಂ ಕ್ರಮಾತ್‌ । 
ಕೃತ್ವಾತತ್ಪೂಜನಂ ಕುರ್ಯಾನ್ನಧುಪರ್ಕವಿಧಾನತಃ 
ಸಂಪ್ರಾರ್ಥ್ಯ ತಾಂಶ್ಚ ತೈಸಾಕಂ ಯಜಮಾನಃ ಕಲತ್ರಯುಕ್‌ । 
ಗೃಹೀತ್ವಾಕಲಶಂ ಹಸ್ತೇ ಪೂರ್ಣಪುಷ್ಪಫಲಾರ್ಚಿತಮ್‌ 
ಮಂಟಪಂ ದಕ್ಷಿಣೀಕೃತ್ಯ ಭದ್ರಮಂತ್ರಾದಿಘೋಷತಃ । 
ದ್ವಾರೇಣ ಪಶ್ಚಿಮೇನಾಥ ಪ್ರವಿಶೇನ್ನಂಟಪಂ ತತಃ 

ಸ್ಥಿತ್ವಾಪನೇ ತಥಾಚಮ್ಯ ಪ್ರಾಣಾನಾಯಮ್ಯ ವಾಗ್ಯತಃ | 
ಆಚಾರ್ಯಕ್ರಿಯಮಾಣಂ ಚ ಸರ್ವಕರ್ಮ ವಿಲೋಕಯೇತ್‌ 
ನಿಯುಕೋ ಯಜಮಾನೇನ ಆಚಾರ್ಯಸದನಂತರಮ್‌ ॥ 
ಸಕಲಂ ಕರ್ಮ ಕುರ್ವೀತ ತ್ಯಾಗಪೂಜನಮಂತರಾ 
ಆಚಾರ್ಯಃ ಸರ್ಷಪಾನೌರಾನ್ಯದತ್ರೇತ್ಯಾದಿಮಂತ್ರತಃ | 
ವಿಕಿರೇನ್ಠಂಟಪಸ್ಯಾಂತಶ್ಚತುರ್ದಿಕ್ಟು ಯಥಾಕ್ರಮಮ್‌ 
ತತ್ಸೈವಂ ಪ್ರೋಕ್ಟಯೇತ್ಪಶ್ಚಾಶಂಚಗವ್ಯೇನ ಸತ್ಯುಶೈಃ । 
ಅಬ್ಬಿಂಗೈಶ್ನುಚಿಭಿರ್ಮಂತ್ಸೈಃ ಪುನಶ್ಯುದ್ಧಜಲೇನ ಚ 

ತತೋ ಗೃಹೀತಸಂಭಾರೋ ಯಜ್ಞವಾಸುಸಮೀಪತಃ I 
ತನ್ನಂಡಲಗತಾನ್ನೇವಾಂಸತ್ರಾವಾಹ್ಯ ಪ್ರಪೂಜಯೇತ್‌ 


ಮಂಟಪಸ್ಥಾಸತೋ ದೇವಾಃ ಪೂಜ್ಯಾಸರ್ವೇ ಯಥಾಕ್ರಮಮ್‌ । 


ಆವಾಹ್ಯ ಬಲಿದಾನಾದ್ಯರುಷಚಾರ್ಯೆ: ಪೃಥಕ್ಷಃ ಥಕ್‌ 


u ೧೨ ॥ 


IW ೧೩ ॥ 


I ೧೪ ॥ 


| ೧೫ 1 


11 ೧೬ ॥ 


11 ೧೭ ॥ 


il ೧೮ ॥ 


11 ೧೯ ॥ 


ll ೨೦ ॥॥ 


Il ೨೧ ॥ 


1 ೨೨ ॥ 


I ೨೩ ॥॥ 


11 ೨೪ ॥॥ 


॥ ೨೫ ॥॥ 


Il ೨೬ ॥ 


ಅಧ್ಯಾಯ ೧೬ 123 
ಮುಖ್ಯಪೀಠೇ ತಥಾ ಸ್ಥಿತ್ವಾ ಯಜಮಾನಯುತೇ ಶುಚೌ । 


ಸೌವರ್ಣೇ ರಜತೇ ತಾಮ್ರೇ ಮೃನ್ಮಯೇ ಕಲಶೇಥವಾ ॥ ೨೭ ॥ 
ಪಂಚಪಲ್ಲವದೂರ್ವಾಢ್ಯೇ ಗಂಧವಸಾ ಿದಿಭೂಷಿತೇ | 
ಪೂರ್ಣಪಾತ್ರಸಮಾಯುಕ್ತೇ ಕುಂಕುಮಾಷ್ಟದಲಾನಿತೇ I ೨೮ 1 
ಸೌವರ್ಣಿಂ ರಾಜತೀಂ ತಾಮ್ರೀಂ ನಿಷ್ಕಾರ್ಧಾರ್ಧಪ್ರಮಾಣಕಾಮ್‌ | 
ಸ್ಥಾಪಯೇತ್ಛತಿಮಾಂ ಮುಖ್ಯಾಂ ಪೂಜಯಿತ್ವಾಯಥಾವಿಧಿ ೨೯ ॥ 
ಸ್ವಶಾಖಾಧ್ಯಾಯಿನಂ ತತ್ರ ವ್ಯಣುಯಾದೇಕಮೃತ್ತಿಜಮ್‌ ॥ ೩೦ ॥ 
ಮೇಖಲಾತ್ರಿತಯೇ ಯೋನ್ಯಾಂ ವಿಷ್ಣುಬ್ರಹ್ಮೇಶಪಾರ್ವತೀಃ | 

ಆವಾಹ್ಯ ಪೂಜಯಿತ್ವಾ ಚ ಕುಂಡೇಪಗ್ನಿಂ ಪ್ರಣಯೇತತಃ ॥ ೩೧ 
ತದೀಶಾನ್ಯಾಮಥೋ ಗತ್ವಾ ಗ್ರಹವೇದ್ಯಾಂ ಸುರಂಗಕ್ಕೆಃ । 

ವಿರಚ್ಯ ಸರ್ವತೋಭದ್ರಂ ಬ್ರಹ್ನಾದೀಂಸ್ತತ್ರ ಪೂಜಯೇತ್‌ 1 ೩೨ ॥ 
ತದುಪರ್ಯಥ ಸೂರ್ಯಾದೀಂಸತ್ತನ್ನಂತೆ ತ್ರೈರ್ಯಥಾಸ್ವಲಮ್‌ | 

ಆವಾಹ್ಯ ಪೂಜಯೇದ್ದೇವಾನ್ನನುಷ್ಯಾಂತಾನ್ಯಥಾಕ್ರಮಮ್‌ 1 ೩೩ ॥ 
ಸ್ಥಾಪಯೇತ್ಛಲಶಂ ಪಶ್ಚಾದ್ವೇದೀಶಾನೇ ಸಲಕ್ಷಣಮ್‌ । 

ಆವಾಹ್ಯ ವರುಣಂ ತತ್ರ ಸಂಪೂಜ್ಯ ಪ್ರಾರ್ಥಯೇತತಃ 11 ೩೪ ॥ 
ಅನ್ವಾಧಾಯ ಯಥಾಶಾಖಂ ಗ್ರಹನಾಮಪುರಸ್ಪರಮ್‌ । 

ಸ್ವಗೃಹ್ಯೋಕ್ರೀನ ಮಾರ್ಗೇಣ ಚಕ್ಕುನ್ನಂತಂ ಸಮಾಪಯೇತ್‌ I ೩೫ ॥ 


ಹವನೀಯೇ ತತೋ ದ್ರವ್ಯೇ ಸರ್ವಾ ಉದ್ದಿಶ್ಯ ದೇವತಾಃ । 

ಯಜಮಾನೇನ ಸಂಯುಕ್ತಾ ಹೋಮಂ ಕುರ್ಯುರಥರ್ತ್ವಿಜಃ 11೩೬ ॥ 
ಶುಚಯಸ್ತಾವಧಾನಾಶ್ವ ಯಜಮಾನರ್ದಿಕಾಂಕ್ಷಿಣ:ಃ । 
ಜಾನ್ವಾಚ್ಯದಕ್ಷಿಕಾಂಚೋಪವೀತಿನಃ ಪ್ರಹರಾವಧಿ ೩೭ ॥ 
ಗಣನೇ ತತ್ತರಾಸರ್ವೇ ಧ್ಯಾತ್ವಾ ಛಂದರ್ಷಿದೇವತಾಃ । 

ಯಜ್ಞೇಶಂ ಚ ಸಮಿದ್ಧೇ5ಗ್ನ್‌ ಧ್ಯಾಯಂತೋ ವಾಜ್ನಾಯಂತ್ರಿತಾಃ ॥ ೩೮ ॥ 


ಸಮಿಚ್ಚರುತಿಲಾಜೈ ಶ್ಚ ವಿನಾಯಕಪುರಸರಮ್‌ । 

ಗ್ರಹಾಣಾಂ ಹವನಂ ಕುರ್ಯುರಷ್ಟಚತ್ವಾರ ಏವ ವಾ 1೩೯ ॥ 
ಅರ್ಕಾದಿಪ್ರಭವಾಃ ಶ್ರೇಷ್ಠಾ? ಸಮಿಧೋ ನವಧಾ ಸ್ಮೃತಾಃ | 
ಪಲಾಶಪ್ರಭವಾ ಏವ ಸ್ಯುಃ ಪರಾಸಾಮಸಂಭವೇ ೪೦ ॥ 
ಅಷ್ಟೋತ್ತರಸಹಸ್ರಂ ವಾ ಶತಮಷ್ಟೋತ್ತರಂತು ವಾ । 

ಅಷ್ಟಾವಿಂಶತಿರಷ್ಟ್‌ ವಾಹುತಯಃ ಪ್ರಾತಿಹೋಮಿಕಮ್‌ 11 ೪೧ ॥ 


ಅಂಗಾನಾಮೇಕಯಾಹುತ್ಯಾ ಚರಿತಾರ್ಥತ್ವಮಿಷ್ಯತೇ I 
ಅಧಿಪ್ರತ್ಯಧಿದೇವಾನಾಂ ತತ್ತನ್ನೂ ಚನಾಹುತಿರ್ಭವೇತ್‌ 11 ೪೨ ॥ 


124 ಪ್ರಯಾಗಮಾಹಾತ್ಮ್ಯಮ್‌ 


ಚರುಸ್ವಾಲ್ಯಸ್ಟ್ರಯಸ್ವಿಂಶದಥವಾ ದಶವೈಕಿಕಾಃ । 

ತತ್ತೈವ ಶ್ರಪಯೇತ್ತಮೃಗ್ಗೃಹಸಿದ್ದಾನ್ಯಮೇವ ವಾ I ೪೩ ॥ 
ದಧಿ ಕೌದ ಶ್ರಘ್ಯತಾಭ್ಯಕ್ತಾ ಹೋತವ್ಯಾಸಮಿಧೋ ನಖಲಾಃ । 
ಪ್ರಾಜ್ಮುಖೋದಜ್ಯುಖೈರ್ವಾಮಕರಸಂಸ್ಪೃಷ್ಣಹೃದ್ಯುತೈ: 1 ೪೪॥ 


ಪ್ರಾದೇಶಃ ಕುಕ್ಕುಟಾಂಡಂ ಚ ಮರಾಲೀ ಶೂಕರೀ ಮೃಗೀ । 
ಶ್ರುವಮಾತ್ರಂ ಪ್ರಮಾಣಂ ಸ್ಯಾಚ್ಚತುರ್ದ್ರವ್ಯಾಹುತ್‌ ಕ್ರಮಾತ್‌ ॥ ೪೫ ॥ 
' ಗ್ರಹಾದಿ ಹವನೇ ಜಾತೇ ತತಂಖ್ಯಾವ್ಯತಿರೇಕತಃ | 


ಲಕ್ಲಾದ್ಯಾಹುತಯಃ ಪಶ್ಚಾದ್ಯೋತವ್ಯಾ ದ್ವಿಜಭೂಷಣೈಃ 1 ೪೬ ॥ 
ವ್ಯಸ್ತಾಭಿಶ್ಚ ಸಮಸಾಭಿಃ ಸಮಸಾಭಿರಥೈವ ವಾ 
ಕುರ್ಯುರ್ವ್ಯ್ಯಾಹೃತಿಭಿರ್ಹೋಮಮೇಕಪಕ್ಣಾಶ್ರಯೇಣ ಚ I ೪೭ I 
ಬ್ರಾಹ್ಮಣಾ ಹೋಮಕರ್ತಾರಶ್ಶತಪಂಚಾಶದೇವ ವಾ । 
ಪಂಚವಿಂಶತಿರಷ್ಟೌವಾ ಸ್ವಯಮೇವಾಥ ವಾ ಹುನೇತ್‌ 11೪೮ ॥ 
ಸ್ವಯಂ ಯದಾಹುವೇತ್ಕರ್ತಾ ಸರ್ವತ್ಯಾಗವಿವರ್ಜಿತಃ । 

ಪ್ರತ್ಯಾಹುತಿಂ ತ್ಯಜನ್ಭಕ್ತ್ಯಾ ಗೃಹ್ಯೇ5ಗ್ನೌ ಸತಿ ಸಂಭವೇ 1೪೯ ॥ 
ಹೋಮಾದ್‌ ಪೂಜನಂ ಕುರ್ಯಾದುಪಚಾರೈಶ್ಚ ಪಂಚಭಿಃ । 

ನಿತ್ಯಂ ಸ್ಮಾಪಿತದೇವಾನಾಂ ಪಶ್ಚಾದ್ಧವನಮಾಚರೇತ್‌ Il ೫೦ ॥ 


ಪ್ರತ್ಯಹಂ ತೋಷಯೇದ್ದಿಪ್ರಾನ್ನಕ್ತಿಣಾಭಿಶ್ವ ಭೋಜನೈಃ I 
ಲಕ್ಷಹೋಮಾದಿಕಂ ಕರ್ಮ ಸುಮುಹೂರ್ತೇ ಸಮಾಪಯೇತ್‌ ॥ ೫೧ ॥ 
॥ ಇತಿ ಷೋಡಶೋನಧ್ಯಾಯಃ ॥ 
ಸೂತರು ಹೇಳಿದರು 
ಎಲ್ಫೆ ಶೌನಕಾದಿ ಮುನಿವರ್ಯರೇ! ಲಕ್ಷನಮಸ್ಕಾರಗಳು, ಲಕ್ಷಪ್ರದಕ್ಷಿಣೆಗಳು, ಲಕ್ಟಪುಷ್ಟಾ- 
ರ್ಚನೆ, ಲಕ್ಷತುಳಸ್ಯರ್ಚನೆ, ಲಕ್ಷದೀಪ, ಲಕ್ಷಸಂಖ್ಯಾಕದಾನ ಇವೆಲ್ಲವುಗಳನ್ನೂ ಶ್ರೀಹರಿಯ 
ಪ್ರೀತಿಗಾಗಿ ಮಾಡುವುದು. ಇವು ಪರಮಮಂಗಳಕರವು. ಇವುಗಳನ್ನು ಆಚರಣೆ ಮಾಡಿದ ನಂತರ 
ಹೋಮವನ್ನು ಮಾಡಿ ಶ್ರೀಮಾಧವನಿಗೂ ಅನ್ಯ ದೇವೋತ್ತಮರಿಗೂ ಸಮರ್ಪಣೆ ಮಾಡಿದರೆ 
ಈ ವ್ರತಗಳು ಸಾಂಗವಾಗಿ ಮುಗಿದು ಇಹಲೋಕದ ಫಲಗಳಲ್ಲದೆ ಪರಲೋಕದ ಫಲಗಳಾದ 
ಸ್ವರ್ಗವಾಸವೂ ಮತ್ತು ಮೋಕ್ಸಪ್ರಾಪಿಯೂ ಉಂಟಾಗುವುದು. ॥ ೨ ॥ ಈ ಹೋಮದ 
ವಿಧಿಯು ಈ ರೀತಿಯಾಗಿದೆ 
ಪುಣ್ಯಕರಗಳಾದ ವಸಂತ, ಶರತ್‌, ಶಿಶಿರ, ವರ್ಷ ಮುಂತಾದ ಯತುಗಳಲ್ಲಿಸಾಧ್ಯವಾದರೆ 
ಉತ್ತರಾಯಣದಲ್ಲಿ ಪುಣ್ಯಕರವಾದ ವೈಶಾಖ, ಶ್ರಾವಣ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ 
ಮತ್ತು ಮಾಘ ಮುಂತಾದ ಮಾಸಗಳಲ್ಲಿ ಶುಕ್ಲಪಕ್ಷದಲ್ಲಿ ಸೋಮ, ಬುಧ, ಗುರು ಮತ್ತು 
ಶುಕ್ರವಾರಗಳಲ್ಲಿ ಒಳ್ಳೆಯ ನಕ್ಷತ್ರಗಳಿರುವ, ಒಳ್ಳೆಯ ಯೋಗ, ಮಂಗಳಕರವಾದ ಲಗ್ನ, ಶುಭ 
ಕರಣ, ಚಂದ್ರನ ಕಲಾವಿಶಿಷ್ಟವಾದ ಒಳ್ಳೆಯ ಮುಹೂರ್ತವಿರುವ ದಿವಸವನ್ನು ಆರಿಸಬೇಕು. ಆ 


ಅಧ್ಯಾಯ ೧೬ 125 


ದಿನ ಭೂಲೋಕದಲ್ಲಿ ಅಗ್ನಿಯು ಇರಬೇಕು. ಆಹುತಿಯು ಶುಭಗ್ರಹದಲ್ಲಿರಬೇಕು. ॥ ೩-೪ ॥ 
ಈ ರೀತಿಯಾಗಿ ವಿಚಾರ ಮಾಡಿ, ಆ ದಿನಕ್ಕೆ ಪೂರ್ವದಲ್ಲಿ ಮೂರನೇ ಅಥವಾ ಐದನೇ ದಿನದಲ್ಲಿ 
ಹೋಮ ಮಾಡುವ ಜಾಗದ ಶುದ್ದಿಯ ಕಾರ್ಯವನ್ನು ಪ್ರಾರಂಭಿಸಬೇಕು; ಆಂದರೆ ಆ 
ಭೂಮಿಯಲ್ಲಿರುವ ಮುಳ್ಳು ಕಲ್ಲುಗಳನ್ನು ಅಗೆದು ತೆಗೆಯಬೇಕು. ಬೇಡದ ಗಿಡಗಳನ್ನು ಸುಟ್ಟು 
ನೀರು ಹಾಯಿಸಿ, ಮುಳ್ಳು ಗಿಡಗಳ ಬೇರುಗಳನ್ನು ಕಿತ್ತು ಹಾಕಿ, ಭೂಮಿಯನ್ನು ಸಮ 
ಮೇಲೆ ಕ್ಟೈಯಿರುವಂತೆ ಮಾಡಬೇಕು.(ಖನನ,ದಹನ, ಪ್ಲಾವಃ, ಶಲ್ಯೋದ್ಧಾರಃ, ಸಮಾಕೃತಿಃ) ಈ 
ರೀತಿಯಾಗಿ ತಿಳಿದವರು ಹೇಳುತ್ತಾರೆ. ॥ ೫-೬ ।। ಈಶಾನ್ಯ ದಿಕ್ಕಿಗೆ ನೀರು ಹರಿಯುವಂತಿರುವ 
ಭೂಮಿಯು ಎಲ್ಲಾ ಪುರುಷಾರ್ಥವನ್ನು ಕೊಡತಕ್ಕದ್ದು. ಪೂರ್ವದಿಕ್ಕಿಗೆ ನೀರು ಹರಿಯುವಂತಿದ್ದರೆ 
ವೃದ್ಧಿಯನ್ನುಂಟುಮಾಡುತ್ತದೆ, ಉತ್ತರಕ್ಕೆ ನೀರು ಹರಿಯುವ ಭೂಮಿಯು ವರಪ್ರದವಾದದ್ದು. 
॥ ೭ ॥ ಸೀಳಿರುವ, ಮುಳ್ಳು ಗಿಡಗಳಿರುವ ಮತ್ತು ಹಾವಿನ ಹುತ್ತವಿರುವ, ಕಪ್ಪಗಿರುವ 
ಭೂಮಿಯನ್ನು ಆರಿಸಬಾರದು. ಕಾರಣ ಈ ರೀತಿಯ ಭೂಮಿಯು ಕರ್ತೃವಿನ ಆಯುಸ್ಸನ್ನೂ, 
ಧನವನ್ನೂ ಅಪಹಾರ ಮಾಡುವುದು. ॥ ೮ ॥ ಈ ರೀತಿಯಾಗಿ ಪ್ರಯತ್ನಪೂರ್ವಕವಾಗಿ 
ಭೂಮಿಯನ್ನು ಶುದ್ಧಿಗೊಳಿಸಿ ಪೂರ್ವದಿಕ್ಕಿನಲ್ಲಿ ಹತ್ತುಮೊಳ ಉದ್ದಅಗಲವಿರುವ ವೇದಿಕೆಯನ್ನು 
ಮಾಡಬೇಕು ॥ ೯ ॥। ಅದರಲ್ಲಿ ಶಾಸೊ ೀಕವಾಗಿ ಮಂಟಪವನ್ನು ಕಟ್ಟಬೇಕು. ಇದನ್ನು ಎಲೆಗಳು, 
ಹೂವುಗಳು, ಹಣ್ಣುಗಳು, ಹಂದರ (ವಿತಾನ) ಬಾವುಟ ಮತ್ತುಪತಾಕೆ ಇವುಗಳಿಂದ ಅಲಂಕರಿಸ- 
ಬೇಕು. ॥ ೧೦ ॥। ಅದರ ಮಧ್ಯದಲ್ಲಿ ನಾಲ್ಕು ಹಸ್ತಗಳ ಉದ್ದ ಅಗಲಗಳುಳ್ಳ ಚೌಕವಾದ 
ಅಗ್ನಿಕುಂಡವನ್ನು ಮಾಡಬೇಕು. ಇದು ""ಮೇಖಲಾ'' ""ಯೋನಿ'' (ಮೇಖಲಾ ಕುಂಡದಲ್ಲಿ 
ಮಾಡುವ ಮೂರು ಮೆಟ್ಟಿಲುಗಳು, ಯೋನಿ-ಅರಳೀಪತ್ರದ ಆಕಾರದಲ್ಲಿ ಹನ್ನೆರಡು ಅಂಗುಲ 
ವಿಸ್ತಾರವಾಗಿ, ಎರಡು ಅಂಗುಲ ಕುಂಡದಲ್ಲಿ ಬಾಗಿರುವಂತೆ, ಅಗ್ನಿ ಪ್ರಕ್ಷೇಪಕ್ಕಾಗಿ 
ರಚಿತವಾದದ್ದು.) ಮತ್ತುಕುಂಡಕಂಠದಿಂದ ಕೂಡಿರಬೇಕು. ॥ ೧೧॥ ಇದಕ್ಕೆ ಪೂರ್ವಭಾಗದಲ್ಲಿ 
ಪ್ರಧಾನ ದೇವತೆಯ ಪೀಠವನ್ನುಮಾಡಬೇಕು. ಇದು ಒಂದು ಹಸದಷ್ಟುಎತರವಿರಬೇಕು ಮತ್ತು 
ವಿಸ್ತಾರವಾಗಿರಬೇಕು. ಅಲ್ಲದೆ ಮೂರು ಮೆಟ್ಟಿಲುಗಳಿಂದ ಕೂಡಿರಬೇಕು. ॥ ೧೨ ॥ ಈ ದೊಡ್ಡ 
ವೇದಿಕೆಯ ಈಶಾನ್ಯಭಾಗದಲ್ಲಿ ಪ್ರಧಾನದೇವತಾಪೀಠದ ಉತರದಲ್ಲಿ ಗ್ರಹಗಳ 
(ನವಗ್ರಹ)ವೇದಿಕೆಯನ್ನುಮಾಡಬೇಕು. ಇದರ ಎತ್ತರವೂ ಅಷ್ಟೇ (ಅಂದರೆ ಒಂದು ಹಸದಷ್ಟು) 
ಇರಬೇಕು. ॥। ೧೩ ॥ ಅನಂತರ ಮೊದಲೇ ತಿಳಿಸಿರುವ ಸುಮುಹೂರ್ತದಲ್ಲಿ ಸಂಪತ್ತನ್ನೂ 
ಶಾಂತಿಯನ್ನೂ, ದೀರ್ಫಾಯುಸ್ಸನ್ನೂ, ಆರೋಗ್ಯವನ್ನೂ ಹೆಂಡತಿಮಕ್ಕಳ ಭಾಗ್ಯವನ್ನೂ ಸ್ವರ್ಗ 
ಮತ್ತು ಮೋಕ್ಷವನ್ನು ಬಯಸುವವನೂ, ಎಲ್ಲಕ್ಕಿಂತ ಹೆಚ್ಚು ಶ್ರಿ ವಿಷ್ಣುವಿನ ಅನುಗ್ರ ಹವನ್ನು 
ಬಯಸುವವನೂ ವಿವೇಕದಿಂದ ಅಕ್ಷಹೋಮವನ್ನಾಗಲಿ ಕ ಕೋಟಿಹೋಮವನ್ನಾಗಲಿ 
ಪ್ರಾರಂಭಿಸತಕ್ಕದ್ದು ॥ ೧೪-೧೫ ॥ ತನ್ನ ನಿತ್ಯಕರ್ಮಗಳನ್ನು ಮಾಡಿ ಮುಗಿಸಿ, ಶಾಂತತೆಯಿಂದ 
ಒಗೆಯದ ನೂತನ ವಸ್ತ್ರಗಳನ್ನು ಧರಿಸಿ, ಶುಚಿರ್ಭೂತನಾಗಿ, ಧರ್ಮಶಾಸ್ತ್ರದಲ್ಲಿ ನಿಷ್ಣಾತರಾದ 
ವೇದಶಾಸ್ತ್ರ ಸಂಪ್ರ ದಾಯಾದಿಗಳಲ್ಲಿ ಕುಶಲರಾದ ಬ್ರಾ ಹೃಣೋತ್ತಮರುಗಳನ್ನು' ಆಹ್ವಾನಿಸಿ ನಂತರ 
ಈ ಹೋಮಗಳ ಸಂಕಲ್ಪವನ್ನು ಮಾಡಬೇಕು. I ೧೬ ಪಾ ರಂಭದಲ್ಲಿ ವಿಘುನಿವಾರಣೆಗಾಗಿ 
ಶ್ರೀಮಹಾಗಣಪ ತಿಯನು ಪೂಜಸಿ, ಹೆಂಡತಿ, ಬಂಧು ಮತ್ತು ಮಕ್ಕಳ ಜೊತೆಗೆಪು ಪುಣ್ಯಾ ಹವಾಚನ- 
ವನ್ನು ಮುಗಿಸಿ ತದನಂತರ ನಾಂದೀಶ್ರಾ ದ್ವವನ್ನಾಚರಿಸಬೇಕು. | ೧೭ ॥ ಪ್ರಧಾನಾಚಾರ್ಯ- 


126 ಪ್ರಯಾಗಮಾಹಾತ್ಮ್ಯಮ್‌ 


ರನ್ನೂ, ಬಹುಸದಸ್ಯರು ಹಾಗು ಯತ್ತಿಜರುಗಳನ್ನೂ ಅರ್ಫ್ಯ, ಪಾದ್ಯ, ಆಚಮನ ಮತ್ತು 
ಮಧುಪರ್ಕ ಅನಂತರ ಫಲನಿವೇದನವೆಂಬ ಪಂಚೋಪಚಾರಗಳಿಂದ ಪೂಜಿಸಬೇಕು. ॥ ೧೮ ॥ 
ಈ ಯತ್ತಿಜಾದಿಗಳನ್ನು ಹೋಮಕಾರ್ಯದ ಸಂಪೂರ್ಣತೆಗಾಗಿ ಪ್ರಾರ್ಥಿಸಬೇಕು. ಆಮೇಲೆ 
ಹೆಂಡತಿಯೊಡನೆ ಪೂರ್ಣಫಲದಿಂದ ಅಲಂಕರಿಸಲ್ಪಟ್ಟ (ಪ್ರಧಾನ) ಕಳಶವನ್ನು ತನ್ನ ಎರಡೂ 
ಕೈಗಳಿಂದ ತಟ್ಟೆಯಲ್ಲಿಟ್ಟುಕೊಂಡು ತೆಗೆದುಕೊಂಡು, ಭದ್ರಮಂತ್ರಾದಿಗಳನ್ನು ಪುರೋಹಿತರು 
ಘೋಷಿಸುತ್ತಿರಲು, ಹೋಮಮಂಟಪವನ್ನು ಪ್ರದಕ್ಷಿಣೆ ಮಾಡಿ ಪಶ್ಚಿಮದಿಕ್ಕಿನಲ್ಲಿರುವ 
ಸಭಾಂಗಣದ ದ್ವಾರದಿಂದ ಪ್ರವೇಶ ಮಾಡಿ ಆ ಮಂಟಪವನ್ನು ಪ್ರವೇಶಿಸಿ ಆ ಕಳಶವನ್ನು 
ಪ್ರಧಾನ ಜಗಲಿಯಲ್ಲಿಮಂಡಿಸಿ ಅನಂತರ ತನ್ನಹೆಂಡತಿಯೊಡನೆ ಆಸನದಲ್ಲಿಕುಳಿತು, ಆಚಮನ 
ಮಾಡಿ ಪ್ರಾಣಾಯಾಮ ಮಾಡಿ ಮೌನವಾಗಿ ಒಂದೇ ಮನಸಿನಿಂದ ಶಾಂತವಾಗಿ ಕುಳಿತು- 
ಕೊಂಡು ಆಚಾರ್ಯರು ಮಾಡುವ ಕಾರ್ಯಗಳನ್ನು ನೋಡಿಕೊಂಡಿರುವುದು.॥೧೯-೨೧॥ 
ಯಜಮಾನನಿಂದ ಆದೇಶಿಸಲ್ಪಟ್ಟ ಆಚಾರ್ಯರು ಪೂಜಾ ಮತ್ತುತ್ಯಾಗಗಳನ್ನು (ತ್ಯಾಗವೆಂದರೆ 
ಹೊಮಾದಿಗಳನ್ನು ಮಾಡುವಾಗ "ನ ಮಮ' ಎಂದು ಹೇಳತಕ್ಕದ್ದು) ಬಿಟ್ಟುಎಲ್ಲ ಕಾರ್ಯಗಳನ್ನೂ 
ಯಜಮಾನನ ಪರವಾಗಿ ಮಾಡಬೇಕು. ॥ ೨೨ ॥ ಆಚಾರ್ಯರು '"ಯದತ್ರ'' ಎಂಬ 
ಮಂತ್ರವನ್ನು ಹೇಳುತ್ತಾ ಬಿಳಿಎಳ್ಳನ್ನು ಮಂಟಪದ ಒಳಗೆ ನಾಲ್ಕು ಕಡೆಗೂ ಚೆಲ್ಲಬೇಕು. ।। ೨೩ ॥ 
ಪಂಚಗವ್ಯವನ್ನು "ಆಪೋಹಿಷ್ಠಾ' ಮೊದಲಾದ ಅಭಿಮಾನಿ ದೇವತಾ ಮಂತ್ರಗಳಿಂದ, "ಶುಚೀ 
ವೋ' ಮೊದಲುದ ಶುದ್ಧಿ ಮಂತ್ರ ಗಳಿಂದ ಪ್ರೋಕ್ಟಿಸಬೇಕು ಮತು ಶುದ್ಧನೀರನ್ನೂ ಎಲ್ಲೆಡೆಯೂ 
ಒಳ್ಳೆಯ ದರ್ಭೆಗಳಿಂದ ಪ್ರೋಕ್ಟಿಸತಕ್ಕದ್ದು. ॥ ೨೪ ।। ಅನಂತರ, ಎಲ್ಲಮಂಗಳದ್ರವ್ಯ ಗಳೊಡನೆ 
ಯಜ್ಞವಾಸ್ತುವಿನ ಸಮೀಪದಲ್ಲಿ ಮಂಡಲದೇವತೆಗಳನ್ನು ಆವಾಹಿಸಿ ಅವರುಗಳನ್ನು ಪೂಜಾ 
ಮಾಡಬೇಕು. । ೨೫ ।। ಮಂಟಪದಲ್ಲಿರುವ ಎಲ್ಲದೇವತೆಗಳನ್ನು ಕ್ರಮವಾಗಿ ಆವಾಹನೆ ಮಾಡಿ 
ಬಲಿದಾನವೇ ಮೊದಲಾದ ಉಪಚಾರಗಳಿಂದ ಬೇರೆಬೇರೆಯಾಗಿ ಎಲ್ಲರನ್ನೂ ಪೂಜಿಸಬೇಕು. 
॥ ೨೬ ॥ ಪ್ರಧಾನಕಳಶವು ಬಂಗಾರದ್ದಾಗಿರಬಹುದು, ಬೆಳ್ಳಿಯದೂ ಆಗಿರಬಹುದು, ತಾಮ್ರದ್ದೂ 
ಅಥವಾ ಮಣ್ಣಿನಿಂದ ಮಾಡಿದ್ದೂ ಕೂಡ ಆಗಿರಬಹುದು. ಇದನ್ನು ಒಂದು ಮುಚ್ಚಳದಿಂದ 
ಮುಚ್ಚಬೇಕು. ಅದರ ಮೇಲೆ ಕುಂಕುಮದಿಂದ ಅಷ್ಟದಳವನ್ನು ರಚಿಸಬೇಕು. ಈ ಕಳಶದೊಳಗೆ 
ಐದು ಬಗೆಯ ಚಿಗುರುಗಳನ್ನು, ಗರಿಕೆ ಹುಲ್ಲು ಗಂಧ, ವಸ್ತ್ರ ಖರ್ಜೂರ, ಬಟ್ಟಡಿಕೆ, 
ಶ್ರೀಮಹಾಲಕ್ಷ್ಮಿ ಮತು ಮಹಾವಿಷ್ಣುವಿನ ಪ ರ್ರತಿಮೆ ; ರ ಕುಡು ಅಥವಾ ಬೆಳ್ಳಿಯ ನಾಣ್ಯ, 
ಅರಶಿನ, ಕುಂಕುಮ, ಸುಣ್ಣ ಇವುಗಳನ್ನೆಲ್ಲಾ ಹಾಕಬೇಕು. ಕಳಶವು ವಸ್ಟಯಜ್ಞೋಪವೀತದಿ- 
ಗಳಿಂದ ಭೂಷಿತವಾಗಿರಬೇಕು. ಒಂದು ತೊಲತೂಕದ ಅಥವಾ ಅರ್ಧ ತೊಲ ತೂಕದ ಅಥವಾ 
ಕಾಲು ತೊಲ ತೂಕದ ಬಂಗಾರದ, ಬೆಳ್ಳಿಯ ಅಥವಾ ತಾಮ್ರದ ಮುಖ್ಯಪ್ರತಿಮೆಯನ್ನು ಇಟ್ಟು 
ಅದನ್ನು ಯಥಾವಿಧಿಯಾಗಿ ಆವಾಹನಾದಿ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಅದರ 
ಹತ್ತಿರ ಸ್ವಶಾಖೆಯನ್ನು ಅಧ್ಯಯನ ಮಾಡಿರುವ ಒಬ್ಬ ಬ್ರಾಹ್ಮಣನನ್ನು ವರಿಸಬೇಕು. (ಕಲಶ 
ಪೂಜೆಗಾಗಿ ಒಬ್ಬ ಯತ್ವಿಜನು ಇರಬೇಕೆಂದಭಿಪ್ರಾಯ) ೨೭-೩೦ ॥ ಮೊದಲೇ ಮಾಡಿರುವ 
ಮೂರು ಮೇಖಲಾಗಳಲ್ಲಿ ಶ್ರೀವಿಷ್ಣು ಬ್ರಹ್ಮ, ಮಹರುದ್ರದೇವರುಗಳನ್ನು ಮತ್ತುಯೋನಿಯಲ್ಲಿ 
ಪಾರ್ವತೀದೇವಿಯನ್ನೂ ಆವಾಹನ ಮಾಡಿ ಷೋಡಶೋಪಚಾರಗಳಿಂದ ಪೂಜಾ ಮಾಡ- 
ಬೇಕು. ಅನಂತರ ಹೋಮಕುಂಡದಲ್ಲಿ ಅಗ್ನಿಯನ್ನು ಸ್ಥಾಪಿಸಬೇಕು. (ವೈಷ್ಣವರು ಮಾಡುವ 


ಅಧ್ಯಾಯ ೧೬ 127 


ಯಜ್ಞಗಳಲ್ಲಿ ಪಾರ್ವತಿಗೆ ಬದಲಾಗಿ ಶ್ರೀದೇವಿಯನ್ನು ಪೂಜಿಸುತ್ತಾರೆ) ॥ ೩೧ ॥ ಆ 
ಹೋಮಕುಂಡದ ಈಶಾನ್ಯಭಾಗಕ್ಕೆ ಹೋಗಿ ಅಲ್ಲಿರಚಿತವಾಗಿರುವ ಗ್ರಹವೇದಿಕೆಯಲ್ಲಿ (ರಂಗ- 
ವಲ್ಲೀ, ಬಣ್ಣ ಬಣ್ಣದ ಕುಂಕುಮಗಳಿಂದ ಅಲಂಕೃತವಾಗಿ ಮಾಡಲ್ಪಟ್ಟಿರುವ ಸರ್ವತೋಭದ್ರದಲ್ಲಿ) 
ಬ್ರಹ್ಮಾದಿಗಳನ್ನು ಪೂಜಿಸತಕ್ಕದ್ದು ॥ ೩೨ ॥ ಗ್ರಹವೇದಿಕೆಯಲ್ಲಿ ಸೂರ್ಯಾದಿದೇವತೆಗಳನ್ನು 
ಯಷಿಗಳ ಪರ್ಯಂತ ಅವರವರಿಗೆ ಅನ್ವಯಿಸುವ ಮಂತ್ರಗಳಿಂದ ಆಯಾಯಾ ಸ್ಥಳಗಳಲ್ಲಿ 
ಪೂಜಿಸತಕ್ಕದ್ದು. ಅನಂತರ ವೇದಿಕೆಯ ಈಶಾನ್ಯಭಾಗದಲ್ಲಿ ಎಲ್ಲ ಲಕ್ಷಣಗಳಿಂದ ಕೂಡಿದ 
ಕಳಶವನ್ನು ಸ್ಥಾಪಿಸಿ ಅದರೊಳಗೆ ಶ್ರೀವರುಣದೇವರನ್ನು ಆವಾಹನ ಮಾಡಿ ಪೂಜಾ ಹಾಗು 
ಪ್ರಾರ್ಥನೆ ಮಾಡತಕ್ಕದ್ದು ॥ ೩೩-೩೪ ॥॥ ತಮ್ಮ ಶಾಖೆಗೆ ಅನುಸಾರವಾಗಿ ಗ್ರಹಗಳ 
ನಾಮೋಚ್ಚಾರಣ ಪೂರ್ವಕವಾಗಿ ಅನ್ವಾಧಾನ ಮಾಡಬೇಕು. (ಅನ್ವಾಧಾನವೆಂದರೆ ಮುಂದೆ 
ಏನೆಲ್ಲಾ ಆಹುತಿಗಳನ್ನು ಹಾಕುತ್ತಾರೋ ಅದರ ಸಂಕಲ್ಪ) ಅನಂತರ ತಮ್ಮ ಗೃಹ್ಯಸೂತ್ರಗಳಲ್ಲಿ 
ಹೇಳಿದ ಪ್ರಕಾರದಿಂದ (ಆಶ್ವಲಾಯನ, ಬೋಧಾಯನ ಇತ್ಯಾದಿ ಗೃಹ್ಯಸೂತ್ರಗಳು 
ಪ್ರತ್ಯೇಕವಾಗಿ ಇವೆ) ಚಕ್ಷರರ್ಹೋಮದ ಪರ್ಯಂತ ಮಾಡಬೇಕು (ಇದರಲ್ಲಿ ಇಧ್ದಾಧಾನ, 
ಆಘಾರಹೋಮ, ಚಕ್ಷುಹೋಮ ಎಂದು ಮೂರು ಅಂಶ) ॥ ೩೫ ॥ ಅನಂತರ ಹೋಮ 
ಯೋಗ್ಯವಾದ ದ್ರವ್ಯಗಳಲ್ಲಿ ಎಲ್ಲಾ ದೇವತೆಗಳನ್ನು ಉದ್ದೇಶಿಸಿ, ಯಜಮಾನದಿಂದ ಕೂಡಿ 
ಯತ್ತಿಜರು ಹೋಮವನ್ನು ಮಾಡಬೇಕು. (ಯಗ್ವೇದಿಗಳು ಅನ್ವಾಧಾನ ಕಾಲದಲ್ಲಿಯೇ ಈ 
ಉದ್ದೇಶವನ್ನು ಮಾಡುತಾರೆ; ಯಜುರ್ಮೇದಿಗಳು ತತ್ತತ್ಯಾಲದಲ್ಲಿ ಉದ್ದೇಶವನ್ನು ಮಾಡುತ್ತಾರೆ. 
ಹೀಗೆ ಶಾಖಾಭೇದದಿಂದ ಇರುವ ವ್ಯತ್ಯಾಸವನ್ನು ಈ ಎರಡು ಶ್ಲೋಕಗಳಲ್ಲಿ ಸಂಗ್ರಹಿಸಿರುವಂತೆ 
ಕಾಣುತ್ತದೆ.) | ೩೬ I ಖತ್ವಿಜರು ಹೋಮ ಮಾಡುವಾಗ ಶುಚಿರ್ಭೂತರು ಆಗಿದ್ದು 
ಎಚ್ಚರಿಕೆಯಿಂದ ಗಮನಿಸುತ್ತಿರಬೇಕು. ಯತ್ವಿಜರು ಯಜಮಾನರ ಶ್ರೇಯಃಾಂಕ್ಷಿಗಳಾಗಿ ಇರ- 
ಬೇಕು, ಒಂದು ಪ್ರಹರದ ಪರ್ಯಂತ ಜನಿವಾರವನ್ನು ಸವ್ಯದಲ್ಲಿ ಹಾಕಿಕೊಂಡು ಬಲಮಂಡಿ- 
ಯನ್ನು ಬಗ್ಗಿಸಿ ಕೂತುಕೊಂಡಿರತಕ್ಕದ್ದು. ॥ ೩೭ ॥ ಖತ್ವಿಜರು ಆಹುತಿಯ ಸಂಖ್ಯೆಯನ್ನು ಲೆಕ್ಕ 
ಮಾಡುವುದರಲ್ಲಿ ಆಸಕರಾಗಿದ್ದು ಆಯಾಯಾ ಮಂತ್ರಗಳ ಖಷಿ, ಛಂದಸ್ಸು ದೇವತೆಗಳನ್ನು 
ಧ್ಯಾನಮಾಡುತ್ತಾ ಪ್ರಜ್ವಲಿಸುವ ಅಗ್ನಿಯಲ್ಲಿ ಯಜ್ಞಪುರುಷನಾದ ಪರಶುರಾಮರೂಪಿಲಕ್ಷ್ಮಿ (- 
ನಾರಾಯಣನನ್ನು ಧ್ಯಾನಿಸುತ್ತಾ ವಾಜ್‌ನಿಯಮವುಳ್ಳವರು ಆಗಿರಬೇಕು. 1॥೩೮॥ ಸಮಿತ್ತು 
ಎಳ್ಳು, ಅನ್ನ ಮತ್ತು ತುಪ್ಪ ಇವುಗಳಿಂದ ನಾಲ್ಕು ಅಥವಾ ಎಂಟು ಯತ್ತಿಜರು ಮಹಾಗಣಪತಿ- 
ಯಿಂದ ಆರಂಭ ಮಾಡಿಕೊಂಡು ಗ್ರಹದೇವತೆಗಳಿಗೆ ಹವನ ಮಾಡಬೇಕು. ॥ ೩೯ ॥ ಅರ್ಕ 
(ಅರ್ಕ, ಪಲಾಶ, ಖಾದಿರ, ಅಪಾಮಾರ್ಗ, ಅಶ್ವತ್ಥ ಔದುಂಬರ,ಶಮೀ, ದೂರ್ವಾ, ಕುಶಇವು 
ಒಂಭತ್ತು ಸಮಿತುಗಳು) ಮೊದಲಾದ ಒಂಬತ್ತು ಮರಗಳ ಕಾಷ್ಠಗಳು ಆಹುತಿಗೆ ಶ್ರೇಷ್ಠ. ಕೆಲವು 
ಮರಗಳ ಕಾಷ್ಠಗಳು ಸಿಗದಿದ್ದರೆ ಅವುಗಳ ಬದಲು ಮುತ್ತುಗದ ಗಿಡದ ಕಾಷ್ಠವನ್ನು ಹೋಮಕ್ಕೆ 
ಉಪಯೋಗಿಸಬಹುದು. ॥ ೪೦ ॥ ಪ್ರತಿಯೊಂದು ಹೋಮಕ್ಕೂ ಸಾವಿರದೆಂಟು, ನೂರೆಂಟು, 
ಇಪ್ಪತ್ತೆಂಟು ಅಥವಾ ಎಂಟು ಆಹುತಿಗಳನ್ನು ಕೊಡಬೇಕು. ॥ ೪೧ ॥ ಅಪ್ರಧಾನದೇವತೆಗಳಿಗೆ 
ಒಂದೊಂದೇ ಸಾರಿ ಆಹುತಿ ಕೊಟ್ಟರೂ ಸಾಕು. ಅಧಿಪ್ರತ್ಯಧಿ ದೇವತೆಗಳಿಗೆ ಕ್ರಮವಾಗಿ 
ಆಹುತಿಗಳನ್ನು ಸಂಖ್ಯೆಯಿಂದ ಕಡಿಮೆ ಮಾಡಿಕೊಂಡು ಕೊಡಬೇಕು. (ಗ್ರಹದೇವತೆಗೆ ಕೊಟ್ಟ 
ಸಂಖ್ಯೆಯ ದಶಾಂಶ) ॥೪೨॥। ಚರುವನ್ನುಮೂವತ್ತುಮೂರುಪಾತ್ರೆಗಳಲ್ಲಿಯೂ ಅಥವಾ ಹತ್ತು 


128 ಪ್ರಯಾಗಮಾಹಾತ್ಮ್ಯಮ್‌ 


ಪಾತ್ರೆಗಳಲ್ಲಿಯೂ ಅಥವಾ ಒಂದೇ ಒಂದು ಪಾತ್ರೆಯಲ್ಲಿಯೇ ಅಗ್ನಿಯಲ್ಲಿಯೇ ಬೇಯಿಸುವುದು 
ಅಥವಾ ಗೃಹದಲ್ಲಿ ಬೇಯಿಸಿಟ್ಟಿರುವ ಅನ್ನವೇ ಸಾಕು. ॥ ೪೩ ॥ ಎಲ್ಲ ರೀತಿಯ ಕಾಷ್ಠಗಳನ್ನು 
ಮೊಸರು, ಹಾಲು, ತುಪ್ಪಮತ್ತುಜೀನುತುಪ್ಪಇವುಗಳಲ್ಲಿ ಅದ್ದಿಯೇ ಹವನ ಮಾಡಬೇಕು ಮತ್ತು 
ಯತ್ತಿಜರು ಪೂರ್ವಾಭಿಮುಖವಾಗಿಯೋ, ಉತ್ತರಾಭಿಮುಖ- ವಾಗಿಯೋ ಕುಳಿತುಕೊಂಡೇ 
ಹೋಮ ಮಾಡಬೇಕು. ಹೋಮ ಮಾಡುವಾಗ ಎಡಗೈಯನ್ನು ಎದೆಗೆ ಇಟ್ಟುಕೊಂಡೇ ಹೋಮ 
ಮಾಡಬೇಕು. ॥ ೪೪ ॥ ಸಮಿತುಗಳನ್ನು ಪ್ರಾದೇಶ (ಚೋಟು) ಪ್ರಮಾಣದಷ್ಟು 
ಹೋಮಿಸಬೇಕು. ಚರುವನ್ನುಕೋಳಿಯ ಮೊಟ್ಟೆಯ ಗಾತ್ರ ಹೋಮಿಸಬೇಕು; ತಿಲವನ್ನು ಹಂಸ, 
ಸೂಕರ ಅಥವಾ ಮೃಗೀ ಮುದ್ರೆಗಳಿಂದ ಹೋಮಿಸಬೇಕು, ಆಜ್ಯವನ್ನುಸ್ರುವದ ಪ್ರಮಾಣದಷ್ಟು 
ಹೋಮಿಸಬೇಕು. ॥ ೪೫ ॥। ಗ್ರಹಗಳ ಹವನವು ಮುಗಿದ ನಂತರ, ಬ್ರಾಹ್ಮಣ- ಶ್ರೇಷ್ಠರು 
ಸಂಕಲ್ಪಿಸಿದ್ದ ಸಂಖ್ಯೆಯನ್ನು ಮೀರದೇ, ಲಕ್ಷಾದಿ ಆಹುತಿಗಳನ್ನು ಹೋಮಿಸಬೇಕು. ॥೪೬॥ ವ್ಯಸ್ತ 
(ಬಿಡಿಸಿದ) ಹಾಗು ಸಮಸ್ತ (ಸೇರಿಸಿದ) ವ್ಯಾಹೃತಿಗಳಿಂದ ಅಥವಾ ಕೇವಲ ಸಮಸ್ತ ವ್ಯಾಪೃತಿ- 
ಗಳಿಂದಾಗಲಿ ಸಾದ್ಗುಣ್ಯಕ್ಕಾಗಿ ಹೋಮಿಸಬೇಕು. ॥ ೪೭ ॥॥ ಹೋಮ ಮಾಡುವ ಖತ್ವಿಜರು 
ನೂರು ಮಂದಿ, ಐವತ್ತು ಮಂದಿ, ಇಪ್ಪತ್ತೈದು ಮಂದಿ, ಅಥವಾ ಎಂಟು ಮಂದಿ ಇರಬಹುದು 
ಅಥವಾ ಯಜಮಾನನೊಬ್ಬನೇ ಸಾಕು. ॥॥ ೪೮ ॥॥ ಯಜಮಾನನು ತಾನೇ ಸ್ವಯಂ ಹವನ 
ಮಾಡುವ ಹಾಗಿದ್ದರೆ ಒಮ್ಮೆಲೇ ಸರ್ವತ್ಯಾಗವನ್ನು ಮಾಡದೇ, ಪ್ರತಿ ಆಹುತಿಗೂ ತ್ಯಾಗವನ್ನು 
ಹೇಳುತ್ತಾ ಸಾಧ್ಯವಿದ್ದಲ್ಲಿ ಗೃಹ್ಯಾಗ್ನಿಯಲ್ಲಿಯೇ (ತನ್ನ ಔಪಾಸನಾಗ್ನಿಯಲ್ಲಿಯೇ) ಹೋಮವನ್ನು 
ಮಾಡಬೇಕು. ॥1೪೯ । ನಿತ್ಯವೂ ಹೋಮದ ಪ್ರಾರಂಭದಲ್ಲಿಸ್ಥಾಪಿತವಾಗಿರತಕ್ಕ ದೇವತೆಗಳಿಲ್ಲರ 
ಪೂಜಾದಿಗಳಾದ ಮೇಲೆ ಹವನವನ್ನು ಮಾಡಬೇಕು. । ೫೦ ॥ ಪ್ರತಿದಿನವೂ ಬ್ರಾಹ್ಮಣರನ್ನು 
ಭೋಜನದಕ್ಷಿಣಾದಿಗಳಿಂದ ತೃಪಿಪಡಿಸಬೇಕು ಮತ್ತು ಲಕ್ಷಹೋಮಾದಿಗಳನ್ನು ಒಳ್ಳೆಯ 


ಎಡಿ ಹ 


ಮುಹೂರ್ತದಲ್ಲಿಮುಗಿಸಬೇಕು. ॥ ೫೧ ॥ 
(| ಹದಿನಾರನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಸಪ್ತ್ಪದಶೋನಧ್ಯಾಯಃ ॥ ೧೭ ॥ 
ಸೂತ ಉವಾಚ 

ಪೂರ್ಣಾಯಾಂ ಲಕ್ಷಸಂಖ್ಯಾಯಾಮುಪಚಾರೈಶ್ವ ಪಂಚಭಿಃ । 
ಸ್ವಾಹಾಸ್ವಧಾಸಮಾಯುಕ್ತಮಗ್ಗಿಂ ಮಂತ್ರೇಣ ಪೂಜಯೇತ್‌ 
ತತಃ ಸ್ವಿಷ್ಕ್ಸತಂ ಹುತ್ವಾ ಚತುರ್ದ್ರವೈೆ ಯರ್ಯಥಾವಿಧಿ | 
ಪ್ರಾಯಶ್ಚಿತ್ರಾಹುತೀರ್ಹುತ್ವಾ ಬಲಿದಾನಂ ತತಶ್ಚರೇತ್‌ 
ಸಪತ್ನೀಕಸ್ಪಹಾಮಾತ್ಯೋ ಯಜಮಾನಸ್ತತಃ ಪರಮ್‌ । 
ಹುನೇತ್ಪೂರ್ಣಾಹುತಿಂ ಸಮ್ಯಕ್‌ ಯತ್ತಿಗ್ದಿಃ ಪರಿವಾರಿತಃ 
ವಸೋರ್ಧಾರಾಮಥೋ ಹುತ್ವಾ ಪೂರ್ಣಪಾತ್ರಂ ವಿಸೃಜ್ಯ ಚ । 


11೧ ॥ 


1 ೨ ॥ 


11೩ ॥ 


ಶ್ರೇಯಸ್ಪಂಪಾದನಂ ಕುರ್ಯುರಾಚಾರ್ಯಾದ್ಯಾಯಥಾಕ್ರಮಮ್‌ ॥೪॥ 


ಅಭಿಷಿಂಚೇಯುರುದಕ್ಕೆಸರ್ವರ್ತ್ತಿಜ ಉದಜ್ಜುಖಾಃ | 
ಕಲಶಸ್ತೈ; ಕಿಸಲಯೈೆಃ ಕರ್ತಾರಂ ಸಪರಿಚ್ಛದಮ್‌ 
ಸರ್ವೌಷಧ್ಯನುಲಿಪಾಂಗೋ ನವವಾಸಾಸಮಸ್ತಯುಕ್‌ । 
ಪವಿತೆ ೈರುದಕ್ಕೆಃ ಸ್ನಾತ್ವಾ ದಕ್ಷಿಣಾದಾನಮಾಚರೇತ್‌ 
ಸರ್ವೊೋಪಸ್ಕರಸಂಯುಕ್ತಾಂ ಸವತ್ತಾಂ ಚ ಸದಕ್ಷಿಣಾಮ್‌ । 
ಆಚಾರ್ಯಾಯತು ಗಾಂ ದದ್ಯಾದ್ದೋಮಸಾದ್ಗುಣ್ಯಹೇತವೇ 
ಬ್ರಹ್ಮಣೇ ವೃಷಭಂ ದದ್ಯಾತ್ತದಸ್ಯಾಯಾಶ್ಚಮೇವ ವಾ | 
ಪರೇಭ್ಯೋ ಹೋಮಕರ್ತೃಭ್ಯೋ ದಕ್ಷಿಣಾಂ ತೋಷಕಾರಿಣೀಮ್‌ 
ಯಥೋಕ್ತದಕ್ಷಿಣಾದೇಯಾಸಸ್ಟೈ ತಸ್ಥೈ ಯಥಾವಿಧಿ । 
ಸುವರ್ಣಮೇವ ವಾ ದೇಯಂ ಸರ್ವೇಭ್ಯಸ್ತದಸಂಭವೇ 
ದತ್ವೈವಂ ದಕ್ಷಿಣಾಂ ವಿಪ್ರಾಃ ಸರ್ವಪೀಠಾಧಿದೇವತಾಃ | 
ಪಂಚೋಪಚಾರೈಸಂಪೂಜ್ಯ ಪ್ರಾರ್ಥಯಿತ್ವಾವಿಸರ್ಜಯೇತ್‌ 
ಸಂಪೂಜ್ಯಾಗ್ನಿಂ ಬಹಿಸಮೃಕ್‌ ಗಂಧಾದ್ಯೈರುಪಚಾರಕ್ಕೆಃ । 
ವಿಸೃಜ್ಯ ಗಚ್ಛ ಗಚ್ಛೇತಿ ಪ್ರಣಮೇದ್ದಂಡವದ್ದುವಿ 
ಸರ್ವೋಪಸ್ಥರಸಂಯುಕಂ ಮಂಟಪಂ ವಿತರೇತತಃ । 
ದೇವತಾನಾಂ ಚ ಪೀಠಾನಿ ಮೇಖಲಾದಿಗತಂ ಹವಿಃ 
ಭೋಜನೀಯಾಃ ಶತಂ ವಿಪ್ರಾಃ ವೃತರ್ತಿಗ್ವ್ಯತಿರೇಕತಃ । 
ಮಿಷ್ಟಾನ್ನೇನಾಥವಾ ಶಕ್ತ್ಯಾ ಕರ್ಮಸಾದ್ದುಣ್ಯಕಾರಣಾತ್‌ 
ತತೋತನು ಭೂಯಸೀಂ ದತ್ವಾ ದ್ವಿಜಾನ್ನತ್ವಾ ಯಥಾವಿಧಿ । 
ಕರ್ಮ ಬ್ರಹ್ಮಾರ್ಪಣಂ ಕೃತ್ವಾ ಪ್ರಾರ್ಥಯೇನ್ನುಖ್ಯದೇವತಾಮ್‌ 
9 129 


|| ೫ ॥ 


11 ೬ ॥ 


| ೭ ॥ 


11 i 


nen 


11 ೧೦ ॥ 


11 ೧೧ 1 


11 ೧೨ ॥ 


11 ೧೩ 1 


1 ೧೪ ॥ 


130 


ಪ್ರಯಾಗಮಾಹಾತ್ಸ್ಯಮ್‌ 
ಶ್ರದ್ಧಾಕಾಲಕ್ರಿಯಾಹೀನಂ ದಕ್ಷಿಣಾಮಂತ್ರವರ್ಜಿತಮ್‌ । 


ಲಕ್ಷಹೋಮಾದಿಕಂ ಕರ್ಮ ಸಾಂಗಂ ಕುರು ದಯಾನಿಧೇ Il ೧೫ ॥ 
ಏವಂ ಪ್ರಾರ್ಥ್ಯ ದ್ವಿಜೈಃ ಪಶ್ಚಾದ್ವಾಚಯಿತ್ವಾ ಚ ಪೂರ್ಣತಾಮ್‌ । 
ವಿಸ್ಥಜ್ಯ ವಿಪ್ರಾನ್ನೇಷೇಣ ತರ್ಪಯೇತೃಪಣಾದಿಕಾನ್‌ ॥ ೧೬ ॥ 


ಸ್ವಯಂ ಚ ಸಪರೀವಾರಃ ಸುಹ್ಮನ್ನಿತ್ರಾ ದಿಸಂಯುತಃ I 


. ಭುಂಜೀತ ಯಜ್ಞಶಿಷ್ಟೇನ ಸದನ್ನೇನಾತಿಹರ್ಷಿತಃ ॥ ೧೭ ॥ 


ಏವಂ ವೋ ಮುನಿಶಾರ್ದೂಲಾಃ ಕಥಿತೋ5ಯಂ ಸನಾತನಃ | 
ಪ್ರಕಾರೋ ಲಕ್ಷಹೋಮಾದೇಃ ಶ್ರೀಗುರೋಃ ಕೃಪಯಾ ಮಯಾ ॥ ೧೮ ॥ 
ಯತ್ರ ಕುತ್ರಾಪಿ ಕರ್ತೃಣಾಂ ಸರ್ವಕಾಮಾಮರಾಂಘಫ್ರಪಃ । 


ಪ್ರಯಾಗೇ ತು ವಿಶೇಷೇಣ ಮಾಘಮಾಸಿ ವಿಶೇಷತಃ Wu OF ॥ 
ತತ್ರಾಪಿ ವಿಮಲೇ ಪಕ್ಷೇ ಪ್ರೋಕಮಂಟಪಮಂಡಿತೇ । 
ಅಸಂಭವಾತ್ಮಕರ್ತೃತ್ವೇ ವಿನೈಷ ನಿಯಮಃ ಸ್ಮೃತಃ 11 ೨೦ ॥ 
ಪ್ರಯಾಗೇ ಹೋಮಕತ್ವಣಾಂ ಯತ್ನ್ಸಲಂ ಜಾಯತೇ ನೃಣಾಮ್‌ । 
ಪ್ರಾಗೇವಾನವಾದಿ ತತರ್ವಂ ಮಾಧವೇನ ದಯಾಲುನಾ ॥ ೨೧ ॥ 


ನ ಸ್ತೋ ಯಸ್ಯ ಮುನಿಶ್ರೇಷ್ಠಾಃ ಕಾಯದ್ರವಿಣಪಾಟವೇ ॥ 
ಸ ಕುರ್ಯಾದ್ಭಕ್ತಿಮಾನತ್ರ ತ್ರ ಯುತದ್ವ್ವಯುತಾಯುತಮ್‌ ॥೨೨॥ 
ಅಷ್ಟೋತ್ತರಸಹಸ್ರಂ ವಾ ಶತಮಷ್ಟೋತ್ತರಂ ತುವಾ । 


ಕುರ್ವೀತಾಮುತ್ರ ಹವನಂ ನೈವ ವಿತಶಶೋ ಭವೇತ್‌ 11 ೨೩ ।। 
ಕುಂಡಮಾನಂ ಪ್ರಕರ್ತವ್ಯಂ ಸ್ಪಂಡಿಲೇ ವಾತ್ಯಸಂಭವೇ | 

ಮಂಟಪಸ್ಯಾಪಿ ನಾಪೇಕ್ಟಾ ಪ್ರಧಾನಂ ಸಮ್ಯಗಾಚರೇತ್‌ I ॥ 
ಅಮುಮೇವಾರ್ಥಮಾಲಕ್ಷ ಸ ಕೃಷ್ಣವರ್ತ್ಮಾ ಸ್ವಮಂಡಲೇ I 

ಚಕಾರ ಹವನಂ ಭಕ್ತ್ಯಾ ತೇನ ತುಷ್ಠಶ್ಚ ಮಾಧವಃ 11 ೨೫ ॥ 
ತಸ್ಮಾದನೇನ ವಿಧಿನಾ ಗ್ರಹಯಜ್ಞಪುರಸರಮ್‌ । 

ಲಕ್ಷಹೋಮಾದಿಕಂ ಕುರ್ವನ್ಥಾಧವಪ್ರಿಯಕ್ಸದ್ದವೇತ್‌ 1 ೨೬ ॥ 
ಸರ್ವಾನ್ಯಾಮಾನವಾಪ್ನೋತಿ ರೋಗ್ಯಾರೋಗ್ಯಂ ಚ ವಿಂದತಿ ॥ ೨೭ ॥ 
ಭ್ರಷ್ಠಧಾಜ್ಯಃ ಸಂ ರಾಜ್ಯಂ ಯಶಃಕಾಮೋ ಯಶೋತಮಲಮ್‌ ॥ ೨೮ ॥ 
ಸ್ವರ್ಗಕಾಮಸ್ಪಥಾ ಸರ್ಗಮಕಾಮೋ ಮೋಕ್ಷಮಾಪ್ನುಯಾತ್‌ 11 ೨೯ ॥॥ 
ಕಲ್ಪಂವಾ ಶೃಣುಯಾದೇನಂ ಸರ್ವಥಾ ಯದ್ಯಸಂಭವಃ । 

ತಥಾಪಿ ಫಲಮಾಪ್ಲೋತಿ ಭಾವವೇತ್ತಾ ಯತೋ ಹರಿಃ 11೩೦ ಟ 


ಅನ್ಯಶ್ಚ ಶ್ರೂಯತಾಂ ವಿಪ್ರಾಃ ಪ್ರಯಾಗೇ ಸಕಲಪ್ರದೇ । 
ತೃಪೈೈ ರುದ್ರವಿಧಿಂ ಕುರ್ಯಾನ್ಸಾಧವಸ್ಯ ಶಿವಾತ್ಮನಃ ॥ ೩೧ ॥ 


ಅಧ್ಯಾಯ ೧೭ 131 


ತತ್ರಾದೌ ಪಂಚಧಾ ರುದ್ರೋ ರೂಪಂ ರುದ್ರೋ ಲಘುರ್ಮಹಾನ್‌ । 

ಅತಿರುದ್ರಸಥಾ ಸರ್ವೋ ರುದ್ರಪೂಜಾ ಯಥಾಕ್ರಮಮ್‌ 11 ೩೨ ॥ 

ಪಂಚಧಾಪಿ ಪುನಸ್ರೇಧಾ ಜಪಹೋಮಾಭಿಷೇಚನೈೆ: I 

ಜಪರುದ್ರಃ ಪುನರ್ದ್ವೇಧಾ ಜಪಾತ್ಮಾ ಹವನಾಂಗಕಃ 11 ೩೩ 1 

ಏತೇಷ್ಟನ್ಯತಮಂ ಪಕ್ಚಂ ಸಮಸಂ ಸತಿ ಸಂಭವೇ । 

ಕುರ್ವೀತ ಸರ್ವಕಾಮಾರ್ಥಂ ಮಾಧವಪ್ರೀತಯೇ$ಥವಾ ೩೪ ॥ 

ರುದ್ರಾನುಷ್ಠಾನಮಾತ್ರೇಣ ಶೂಲಟಂಕೇಶ್ವರಃ ಸ್ವಯಮ್‌ । 

ಫಲಂ ದದಾತಿ ಸಕಲಂ ಮಾಧವಾಜ್ಞಾನಿಯಂತ್ರಿತಃ 1 ೩೫ ॥ 

ಬಹಿಕಾನಕಲಾನ್ಫೋಗಾನ್ಸುಕಾ ರಿ ಬಂಧುಸಮನ್ವಿತಃ । 

ಕೈಲಾಸೇ ವಸತೇ ಪಶ್ಚಾದ್ಯಾವಚ್ಚಂದ್ರಾರ್ಕಮೇದಿನಿ 11 ೩೬ 

ಶೂಲಟಂಕೇಶ್ವರೇ ವೇಣ್ಯಾಂ ತಥಾ ಸೋಮೇಶ್ಚರೇಆಪಿ ಚ। 

ಅಭಿಷೇಕಂ ಪ್ರಕುರ್ವಾಣಃ ಫಲಮಾಪ್ನೋತ್ಕನುತ್ತಮಮ್‌ 11 ೩೭ ॥ 

ತೈವರ್ಣಿಕಾಧಿಕಾರೋತತ್ರ ನಾಬಲಾಶೂದ್ರಯೋಃ ಕ್ವಚಿತ್‌ 1 

ದ್ವಿಜದ್ವಾರಾಥವಾ ಕಾರ್ಯಂ ಸ್ತ್ರಿಯಾ ಶೂದ್ರೇಣ ನೈವ ಹಿ 11೩೮ ॥ 

ಅಪ್ಪಷ್ಟಮಪಿ ವಃ ಪ್ರೋಕ್ಟಂ ರುದ್ರಾನುಷ್ಠಾನಮಾದರಾತ್‌ । 

ಪರೋಪಕ್ಕತಯೇ ನೂನಂ ಕಿಮನ್ಯಚ್ಛೊ $ೇತುಮಿಚ್ಛಥ ೩೯ ॥ 

॥ ಇತಿ ಸಪದಶೋತಧ್ಯಾಯಃ ॥ 
॥ ಹದಿನೇಳನೆಯ ಅಧ್ಯಾಯವು || 
ಸೂತರು ಹೇಳಿದರು 
ಲಕ್ಷಹೋಮದ ಕಾರ್ಯ ಮುಗಿಯುತ್ತಲೇ, ಶ್ರೀಸ್ವಾಹಾ ಮತ್ತು ಸ್ವಧಾದೇವಿಯರಿಂದ 

ಸಹಿತನಾಗಿರುವ ಶ್ರೀಅಗ್ನಿಪುರುಷನಿಗೆ (ಅಂತರ್ಗತ ಶ್ರೀಹರಿಣೀಪತಿಪರಶುರಾಮದೇವರಿಗೆ) 
ಪಂಚೋಪಚಾರದಿಂದ (ಪುಷ್ಪ ಧೂಪ, ದೀಪ, ನೈವೇದ್ಯ, ನಮಸ್ಕಾರ) ಪೂಜಾ ಮಾಡಬೇಕು. 
॥ ೧ ॥ ಅನಂತರ ಸಮಿತ್‌, ಚರು, ತಿಲ, ಆಜ್ಯ, ಇವುಗಳಿಂದ ಸ್ವಿಷ್ಟ್ರತಹೋಮವನ್ನು 
ಯಥಾವಿಧಿಯಾಗಿ ಮಾಡಿ ಪ್ರಾಯಶ್ಲಿತ್ತಗಳ ಆಹುತಿಗಳನ್ನು ಕೊಟ್ಟು ಅನಂತರ ಬಲಿದಾನವನ್ನು 
ಮಾಡಬೇಕು. ॥1೨ ॥॥ ಅನಂತರ ಹೆಂಡತಿ, ಮಕ್ಕಳು, ಬಂಧುಗಳು ಸಹಾಯಕರುಗಳೊಡನೆಯೂ 
ಮತ್ತು ಯತ್ತಿಜರೊಡನೆಯೂ ಸೇರಿ ಪೂರ್ಣಾಹುತಿಯನ್ನು ಕೊಡಬೇಕು. ॥ ೩ ॥॥ ಅನಂತರ 
""ವಸುಧಾರೆ''ಯನ್ನು ಹೋಮ ಮಾಡಿ, ಪೂರ್ಣಪಾತ್ರೆಯನ್ನು ವಿಸರ್ಜಿಸಿ, ಆಚಾರ್ಯರೇ 
ಮೊದಲಾದವರು ಕ್ರಮಬದ್ಧವಾಗಿ ಯಜಮಾನನಿಗೆ ಶ್ರೇಯಸ್ಸಂಪಾದನೆಯನ್ನು ಮಾಡಬೇಕು. 
॥। ೪ ॥) ಯಜಮಾನನನ್ನು ಅವನ ಪತ್ನೀ ಮತ್ತುಮಕ್ಕಳುಗಳೇ ಮೊದಲಾದ ಎಲ್ಲ ಬಂಧುಮಿತ್ರ- 
ರೊಡನೆ ಕೂಡಿಸಿ ಅವರೆಲ್ಲರ ಮೇಲೆ ಕಳಶವನ್ನು ಅಲಂಕರಿಸಿರತಕ್ಕ ಹೂವು ಮತ್ತು ಮಾವಿನ 
ಚಿಗುರುಗಳಿಂದ ಯತ್ತಿಜರು ಉತ್ತರಾಭಿಮುಖವಾಗಿದ್ದು ಕಳಶದ ನೀರಿನಿಂದ ಅಭಿಷೇಕ 
ಮಾಡಬೇಕು. ॥॥ ೫ ।। ಅನಂತರ ಯಜಮಾನ ಮತ್ತು ಅವನ ಹೆಂಡತಿಯು ಕಳಶದಲ್ಲಿ ಹಾಕಿದ್ದ 


132 ಪ್ರಯಾಗಮಾಹಾತ್ಮ್ಯಮ್‌ 


ವನಸ್ಪತಿಗಳ ಗಂಧವನ್ನು ಮೈಗೆಲ್ಲಾ ಲೇಪಿಸಿಕೊಂಡು ಎಲ್ಲರಿಂದ ಕೂಡಿ ಪವಿತ್ರವಾದ ಈ 
ನೀರಿನಿಂದ ಸ್ನಾನಮಾಡಿ ನೂತನವಸ್ವವನ್ನು ಧಾರಣೆ ಮಾಡಿ, ಅನಂತರ ನೆರೆದಿರುವ ಯತ್ತಿಜ- 
ರಿಗೂ ಬ್ರಾಹ್ಮಣಮುತ್ತೈದೆಯರಿಗೂ ದಕ್ಷಿಣಫಲತಾಂಬೂಲಾದಿಗಳನ್ನು ಕೊಡಬೇಕು. ॥ ೬ 11 ಈ 
ಲಕ್ಷಹೋಮದ ಪೂರ್ಣತೆಗಾಗಿ ಪ್ರಧಾನಪುರೋಹಿತರಿಗೆ, ಗೋವಿಗೆ ಬೇಕಾಗುವ ಎಲ್ಲಾ 
ಪದಾರ್ಥಗಳೊಡನೆ ಕರುವಿನಿಂದ ಕೂಡಿದ ಆಕಳನ್ನು ಪೂಜಿಸಿ ದಕ್ಷಿಣೆ ಸಹಿತ ದಾನ ಮಾಡಬೇಕು. 
| ೭ ॥ ಬ್ರಹ್ಮಸ್ಥಾನದಲ್ಲಿ ಕೂಡಿಸಿರತಕ್ಕ ಬ್ರಾಹ್ಮಣರಿಗೆ ಒಂದು ಎತ್ತನ್ನು (ವೃಷಭ), ಸದಸ್ಯರುಗಳಿಗೆ 
ಒಂದೊಂದು ಕುದುರೆಯನ್ನು ಕೊಡಬೇಕು. ಇವರಲ್ಲದೆ ಹೋಮಕಾರ್ಯದಲ್ಲಿಭಾಗವಹಿಸಿರುವ 
ಎಲ್ಲರಿಗೂ ಸಂತೋಷವಾಗುವಷ್ಟು ದಕ್ಷಿಣೆಯನ್ನು ಕೊಡಬೇಕು. ॥ ೮ ॥ ಅವರೆಲ್ಲರಿಗೂ 
(ಆಚಾರ್ಯ, ಸದಸ್ಯ, ಖುತ್ವಿಜರಿಗೆ) ಶಾಸ್ತ್ರೋಕ್ತ ಪ್ರಕಾರವಾಗಿ ವಿಧಿಪೂರ್ವಕವಾಗಿ 
ದಕ್ಷಿಣೆಯನ್ನು ಕೊಡಬೇಕು. ಗೋವೇ ಮೊದಲಾದ ದಾನವನ್ನು ಕೊಡಲಾಗದಿದ್ದಾಗ ಅವರೆಲ್ಲ- 
ರಿಗೂ ಸುವರ್ಣವನ್ನಾಗಲಿ ದಾನವನ್ನು ಕೊಡಬೇಕು. ॥ ೯ ॥ ದಕ್ಷಿಣೆಯ ದಾನವಾದ ನಂತರ, 
ಎಲ್ಲ ಪೀಠಗಳಲ್ಲಿ ಆವಾಹಿತರಾಗಿರುವ ದೇವತೆಗಳನ್ನು ಪಂಜೋಪಚಾರಗಳಿಂದ ಪೂಜಿಸಿ, 
ಹೋಮದ ಪೂರ್ಣತೆಗಾಗಿ ಪ್ರಾರ್ಥಿಸಿ, ವಿಸರ್ಜನೆ ಮಾಡಬೇಕು. ॥ ೧೦ ॥ ಅಗ್ನಿಯನ್ನು 
ಕುಂಡದ ಆಚೆ ಗಂಧಾದಿಗಳಿಂದ ಪೂಜಿಸಿ ""ಹೋಗಿ ಬನ್ನಿ, ಹೋಗಿ ಬನ್ನಿ'' ಎಂದು ಪ್ರಾರ್ಥಿಸಿ, 
("ಗಚ್ಛ ಗಚ್ಛ' ಎಂಬ ಮಂತ್ರದಿಂದ ವಿಸರ್ಜನೆಮಾಡಿ) ಸಾಷ್ಟಾಂಗ ನಮಸ್ಕರಿಸಬೇಕು. I ೧0 11 
ಎಲ್ಲಪರಿಕರಸಾಮಗ್ರಿಗಳ ಸಹಿತವಾದ ಮಂಟಪವನ್ನು ದೇವತಾದಿಗಳನ್ನು ಇಟ್ಟಿದ್ದ ಪೀಠಗಳನ್ನು 
ಮೇಖಲಾದಿಗಳನ್ನು ದಾನ ಮಾಡಬೇಕು. ॥ ೧೨ ॥ ಕರ್ಮಸಾದ್ಗುಣ್ಯಕ್ಕೋಸ್ಕರ ದೀಕ್ಷೆಯಲ್ಲಿರುವ 
ಯತ್ವಿಜರನ್ನು ಬಿಟ್ಟು ಬೇರೆ ನೂರು ಮಂದಿ ಬ್ರಾಹ್ಮಣರಿಗಾದರೂ ಭೋಜನ ಮಾಡಿಸಬೇಕು. 
ಒಳ್ಳೆಯ ಭಕ್ಷ್ಯಭೋಜ್ಯಾದಿಗಳಿಂದ ಅವರನ್ನು ಸಂತೃಪ್ತಿಗೊಳಿಸಬೇಕು. ಶಕ್ತಿಯಿಲ್ಲದಿದ್ದರೆ 
ಯಥಾಶಕ್ತಿ ಮಾಡಬಹುದು. ॥ ೧೩ ।। ಅನಂತರ ಭೂರಿದಕ್ಷಿಣೆಯನ್ನು ಕೊಟ್ಟು ಬ್ರಾಹ್ಮಣರಿಗೆ 
ನಮಸ್ಕಾರ ಮಾಡಿ ವಿಧಿವತ್ತಾಗಿ ಎಲ್ಲ ಬ್ರಾಹ್ಮಣರನ್ನು ಹೋಮಪೂರ್ಣತೆಗಾಗಿ ಪ್ರಾರ್ಥಿಸಿ, 
ಕೊನೆಗೆ ಹೋಮದ ಮುಖ್ಯದೇವತೆಯನ್ನು ಪ್ರಾರ್ಥನೆ ಮಾಡಿ, ಇಡೀ ಹೋಮಕರ್ಮವನ್ನು 
""ಶ್ರೀಕೃಷ್ಣಾರ್ಪಣಮಸ್ತು'' ಎಂದು ಹೇಳಿ ಸಮರ್ಪಣೆ ಮಾಡಬೇಕು. ॥ ೧೪ ॥ ನಾನು 
ಆಚರಿಸಿರತಕ್ಕ ಲಕ್ಷ ಹೋಮಕರ್ಮದಲ್ಲಿ ಶ್ರದ್ಧೆ ಕಾಲ, ಕ್ರಿಯಾ, ಮಂತ್ರ, ತಂತ್ರ, ದಕ್ಷಿಣೆ ಮತ್ತು 
ದಾನಾದಿಗಳಲ್ಲಿ ಲೋಪಗಳಿವೆ. ಹಾಗಿದ್ದರೂ ಈ ಕರ್ಮವನ್ನು ಸ್ವೀಕಾರ ಮಾಡಿ ಈ ಹೋಮ 
ಕರ್ಮಕ್ಕೆ ಸಾಂಗತ್ವವನ್ನು ತಂದುಕೊಡು ಎಂದು ಆ ದಯಾನಿಧಿಯಾದ ಮಹಾವಿಷ್ಣುವನ್ನು 
ಪ್ರಾರ್ಥನೆ ಮಾಡಬೇಕು. ॥ ೧೫ ॥। ಈ ರೀತಿಯಾಗಿ ಬ್ರಾಹ್ಮಣರನ್ನೂ ಮುಖ್ಯದೇವತೆಯನ್ನೂ 
ಪ್ರಾರ್ಥಿಸಿ, ಬ್ರಾಹ್ಮಣರಿಂದ ಪೂರ್ಣಫಲವು ಬರಲೆಂದು ಆಶೀರ್ವಚನಗಳನ್ನು ಸ್ವೀಕರಿಸಿ, 
ಅವರನ್ನೆಲ್ಲಾ ಬೀಳ್ಕೊಟ್ಟು ಉಳಿದ ಅನ್ನದಿಂದ ದೀನಾಂಧಕೃಪಣರಿಗೂ ಭೋಜನ 
ಮಾಡಿಸಬೇಕು. ॥ ೧೬ ॥ ಪರಿವಾರ, ಬಂಧು ಮತ್ತು ಸನ್ನಿತ್ರರೊಡನೆ ತಾನೂ ಕೂಡ 
ಯಜ್ಞಶೇಷವಾದ ಉತ್ತಮ ಅನ್ನಾದಿಗಳನ್ನು ಹರ್ಷದಿಂದ ಭೋಜನ ಮಾಡಬೇಕು. ॥ ೧೭ ॥ 
ಎಲೈ ಮುನಿಶ್ರೇಷ್ಠರೇ, ಈ ರೀತಿಯಾಗಿ ಸನಾತನವಾದ ಲಕ್ಷಹೋಮದ ವಿಧಿಯನ್ನು ನಮ್ಮ 
ಗುರುಗಳ ಕೃಪೆಯಿಂದ ನಿಮಗಾಗಿ ಹೇಳಿದ್ದೇನೆ. ॥ ೧೮ ॥ ಎಲ್ಲಿ ಮಾಡಿದರೂ ಈ ಲಕ್ಷ 
ಹೋಮಾಚರಣೆಯು ಕಲ್ಪವೃಕ್ಷದಂತೆ ಫಲಕಾರಿಯಾಗಿದೆ. ಅದರಲ್ಲಿಯೂ ಮಾಘಮಾಸದಲ್ಲಿ 


ಅಧ್ಯಾಯ ೧೭ 133 


ಪ್ರಯಾಗಕ್ಷೇತ್ರದಲ್ಲಿ ಆಚರಿಸಿದರೆ ಇನ್ನೂ ವಿಶೇಷ ಫಲದಾಯಕವು. ॥ ೧೯ ॥ ಮೇಲೆ 
ವರ್ಣಿಸಿದಂತೆ ಮಂಟಪಾದಿಗಳಿಂದ ಸಿದ್ಧಮಾಡಿಕೊಂಡು ಶುಕ್ಲಪಕ್ಷ ಬಂದಾಗ ವ್ರತವನ್ನು 
ಮಾಡಬಹುದು. ಕರ್ತ್ಯವಿಗೆ ಶಕ್ತಿಯು ಇಲ್ಲದಿದ್ದಾಗ ಮೇಲೆ ಹೇಳಿರುವ ನಿಯಮಗಳ 
ನಿರ್ಬಂಧವಿಲ್ಲದೇ ಮಾಡಿಹರು. ॥ ೨೦ ॥ಪ್ರ ಪ್ರಯಾಗದಲ್ಲಿ ಈ ಲಕ್ಷಹೋಮಕರ್ಮವನ್ನು 
ಯಾರು ಮಾಡುವರೋ ಅವರಿಗೆ ಯಾವ ಹಾ ಫಲಗಳು ದಯಾಳುವಾದ ಶಿ ್ರ್ರೀಮಾಧವನ. 
ಕೃಪೆಯಿಂದ ಲಭ್ಯ ಎಂಬುದನ್ನು ಹಿಂದೆ ಶ್ರೀಪ್ರಯಾಗಮಾಧವದೇವರೇ ಹೇಳಿದ್ದಾರೆ. ॥ ೨೧ ॥ 
ಹೇ ಮುನಿಶೆ ಕ್ರೀಷ್ಠರೇ! ದ ಶ್ರವ್ಯದ ಬಾಷಾ ದೇಹದ ಪಾಟವತ್ತ ತ್ವವಾಗಲೀ ಇಲ್ಲದವರು ಕೇವಲ 
ಭಕಿಮಾತ್ರದಿಂದಲೇ ಮೂವತ್ತು ಸಾವಿರ, ಇಪ್ಪತ್ತು ಸಾವಿರ ಅಥವಾ ಹತುಸಾವಿರ 
ಹೋಮಗಳನ್ನಾದರೂ ಮಾಡಬಹುದು. ॥ ೨೨ ॥। ಸಾವಿರದೆಂಟು ಅಥವಾ ನೂರೆಂಟು 
ಹೋಮಗಳನ್ನಾದರೂ ಮಾಡಬಹುದು. ಆದರೆ ಹಣವಿದ್ದೂಲೋಭ ಮಾಡಬಾರದು. ॥1೨೩ ॥ 
ಹೋಮಕುಂಡವನ್ನು ಮಾಡಲು ಸಾಧ್ಯವಿಲ್ಲದಿದ್ದರೆ ಕುಂಡದಷ್ಟೇ ಅಳತೆಯ ಸ್ಥಂಡಿಲವನ್ನು ಮಾಡಿ 
ಹೋಮವನ್ನು ಮಾಡಬಹುದು. (ಕುಂಡ ಹಾಗೂ ಸ್ಥಂಡಿಲಗಳ ನಿರ್ಮಾಣ ಕ್ರಮವು 
ತಂತ್ರಗ್ರಂಥಗಳಲ್ಲಿ ಉಪಲಬ್ಧವಿದೆ) ಶ್ರೀಮಾಧವನು ಹೋಮಮಂಟಪವನ್ನೂ  ಅಪೇಕ್ಷಿಸುವು- 
ದಿಲ್ಲ, ಮುಖ್ಯವಾದುದು ಭಕ್ತಿಯಿಂದ ಮಾಡುವ ಪ್ರಧಾನ ಕರ್ಮದ ಆಚರಣೆಯ; 11೨೪ 11 ಈ 
ಅಭಿಪ್ರಾ ಯವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಪ್ರಯಾಗದ ಆಗ್ನೇಯ ದಿಕ್ಕಿನಲ್ಲಿರುವ ಅಗ್ನಿಪುರುಷ- 
ದೇವರು ತನ್ನ ಆಶ ಕ್ರಮದಲ್ಲಿ ಯಥಾಶಕ್ತಿ ಲಕ್ಷಣೋಮವನ್ನಾಚರಿಸಿದರು. ಇದರಿಂದ ಮಾಧವನು 
ಸಂತುಷ್ಠನಾದನು. ॥ ೨೫ ॥ ಆದ್ದರಿಂದ ಈಗ ಇಲ್ಲಿ ಉಕ್ತವಾದ ವಿಧಿ- ವಿಧಾನಗಳಿಂದ 
ನವಗ್ರಹಹೋಮಸಹಿತ ಲಕ್ಷಹೋಮವನ್ನು ಮಾಡಿದವನು ಮಾಧವನಿಗೆ ಪಿ ಪ್ರೀತಿಯನ್ನುಂಟು- 
ಮಾಡುವನು. ॥ ೨೬ ॥ ಆತನು ಎಲ್ಲ ಅಪೇಕ್ಸೆಗಳನ್ನೂ ಹೊಂದುವನು; ಸೋಗು ಆರೋಗ್ಯ - 
ವಂತನಾಗುವನು. ॥ ೨೭ ॥ ರಾಜ್ಯಭ್ರಷ್ಟನಾದವನು ರಾಜ್ಯವನ್ನು ಮತ್ತೆ ಪಡೆಯುವನು ಮತ್ತು 
ಕೀರ್ತಿಬಯಸುವವನು ಕೀರ್ತಿಯನ್ನು ಹೊಂದುವನು; ಸ್ವರ್ಗವನ್ನು ಬಯಸುವವನು. 
ಸ್ವರ್ಗವನ್ನೂ, ನಿಷ್ಕಾಮಿಯು ಮೋಕ್ಷವನ್ನೂ ಪಡೆಯುವನು. || ೨೮-೨೯ ॥ ಏನೂ 
ಸಾಧ್ಯವಿಲ್ಲದಿದ್ದರೆ, ಈ ಲಕ್ಷಹೋಮವಿಧಿವಿಧಾನಗಳನ್ನು ಹೇಳುವ ಈ ಕಲ್ಪವನ್ನು ಭಕ್ತಿಯಿಂದ 
ಕೇಳುವವನೂ, ಫಲಗಳನ್ನೆಲ್ಲಾ ಹೊಂದುವನು; ಇದಕ್ಕೆ ಕಾರಣವೆಂದರೆ ಶ್ರೀಮಾಧವನು ಭಕ್ತಿಯ 
ಭಾವಕ್ಕೆ ಒಲಿಯುವುದೇ ಆಗಿದೆ. ॥। ೩೦ ॥ ಎಲೈ! ಬ್ರಾಹ್ಮಣರೇ, ಮತ್ತೊಂದು ವಿಚಾರವನ್ನು 
ಕೇಳಿರಿ. ಮಂಗಳಮಯನಾದ ಶ್ರೀಮಾಧವನ ಪ್ರೀತಿಗಾಗಿ ಸಕಲಸಿದ್ಧಿಪ್ರದವಾದ ಈ 
ಪ್ರಯಾಗಕ್ಷೇತ್ರದಲ್ಲಿ ರುದ್ರದೇವರ ಹೋಮಸೇವಾದಿಗಳನ್ನು ಮಾಡಬೇಕು. ॥ ೩೧ ॥ ಈ 
ಕ್ಷೇತ್ರದಲ್ಲಿ ೧. ರೂಪರುದ್ರ ೨. ಲಘುರುದ್ರ ೩. ಮಹಾನ್‌ರುದ್ರ ೪. ಅತಿರುದ್ರ ಮತ್ತು ೫. 
ಸರ್ವರುದ್ರ ಎಂದು ಕ್ರಮವಾಗಿ ಐದು ಪ್ರಕಾರಗಳಲ್ಲಿ ರುದ್ರದೇವರು ಇದ್ದಾರೆ. ॥ ೩೨ ॥ ಈ 
ಐದು ರೂಪಗಳಿಗೂ ಪೂಜೆ, ಹೋಮ ಮತ್ತು ಅಭಿಷೇಕ ಎಂಬ ಮೂರು ವಿಧಾನಗಳಿವೆ 
(ಅಂದರೆ ಹದಿನೈದು ಒಟ್ಟು ವಿಧಾನಗಳು); ಆದಲ್ಲದೆ ಜಪರುದ್ರವು ಎರಡು ಪ್ರಕಾರವಿದೆ; 
ಜಪರೂಪವಾದದ್ದು ಹಾಗೂ ಹೋಮಾಂಗಭೂತವಾದದ್ದು. I ೩೩ ॥ ಇವುಗಳಲ್ಲಿ ಯಾವ 
ಒಂದು ಪಕ್ಷ ಅಥವಾ ಪದ್ಧತಿಯನ್ನು ಹಿಡಿದು ಪೂಜಾ, ಹವನ ಮತ್ತು ಜಪ, ಅಭಿಷೇಕಾದಿಗಳನ್ನು 
ಮಾಡಬಹುದು. ಸಾಧ್ಯವಾದಲ್ಲಿಎಲ್ಲವನ್ನೂ ಅನುಷ್ಠಾನ ಮಾಡಬಹುದು. ಈ ರುದ್ರವಿಧಿಯನ್ನು 


. 9* 


134 ಪ್ರಯಾಗಮಾಹಾತ್ಮ್ಯಮ್‌ 


ಸರ್ವಕಾಮಸಿದ್ದಿಗಾಗಲಿ, ಮಾಧವನ ಪ್ರೀತಿಗಾಗಲಿ ಮಾಡಬಹುದು. ॥ ೩೪ ॥ ಈ 
ರುದಾ ಿನುಷ್ಠಾನಮಾತ್ರದಿಂದ ಸ್ವತಃ ಶ್ರೀ ಶೂಲಟಂಕೇಶ್ವರನೇ ಶ್ರೀಮಾಧವನ ಆಜ್ಞೆಗೆ ಒಳಪಟ್ಟು 
ಸಕಲ ಅಪೇಕ್ಷೆಗಳನ್ನು ನೆರವೇರಿಸುವನು. ॥ ೩೫ ॥ ಈ ರೀತಿ ರುದ್ರಾನುಷ್ಠಾನವನ್ನು 
ಆಚರಿಸಿದವನು ಇಹಲೋಕದಲ್ಲಿ ಸಕಲಭೋಗಭಾಗ್ಯಗಳನ್ನು ತನ್ನ ಬಂಧುಸಮೇತನಾಗಿ 
ಅನುಭವಿಸುವನು ಮತ್ತುಸೂರ್ಯ, ಚಂದ್ರ ಮತ್ತುಭೂಲೋಕವು ಇರುವವರೆಗೂ ಕೈಲಾಸದಲ್ಲಿ 
ವಾಸಮಾಡುವನು. ॥ ೩೬ ॥॥ ಪ್ರಯಾಗದ ಆದಿವೇಣಿಯಲ್ಲಿರುವ ಶೂಲಟಂಕೇಶ್ವರನಿಗಾಗಲಿ, 
ಅಥವಾ ಅಂತ್ಯವೇಣಿಯಲ್ಲಿರುವ ಸೋಮೇಶ್ವರನಿಗಾಗಲಿ ಅಭಿಷೇಕಾದಿಗಳನ್ನು ಮಾಡಿಸು- 
ವವನು ಅತ್ಯುತ್ತಮವಾದ ಫಲಗಳನ್ನು ಅನುಭವಿಸುತ್ತಾನೆ. ॥ ೩೭ ॥ ಈ ಎರಡು ವೇಣಿಗಳಲ್ಲಿ 
ಅಭಿಷೇಕಾದಿಗಳನ್ನು ಮಾಡುವ ಅಧಿಕಾರವು ದ್ವಿಜರೆಂದು ಕರೆಯಲ್ಪಟ್ಟಿರುವ ಬ್ರಾಹ್ಮಣ, ಕೃತ್ರಿಯ 
ಮತ್ತುವೈಶ್ಯರಿಗೇನೇ ಇರುವುದು. ಸ್ತ್ರೀಯರಿಗೂ ಮತ್ತುಶೂದ್ರರಿಗೂ ಈ ಅಧಿಕಾರವಿಲ್ಲ ಆದರೆ 
ಸ್ತ್ರೀಯರು ಬ್ರಾಹ್ಮಣರುಗಳ ಮೂಲಕ ಅಭಿಷೇಕಾದಿಗಳನ್ನು ಮಾಡಿಸಬಹುದು. ಶೂದ್ರರು 
ಅದನ್ನೂ ಮಾಡಬಾರದು. ॥॥ ೩೮ । ನಿಮ್ಮ ಪ್ರಾರ್ಥನೆಯಿಲ್ಲದಿದ್ದರೂ ನಾನೇ ಈ ರುದ್ರಾನು- 
ಷ್ಠಾನದ ಬಗ್ಗೆ ನಿಮ್ಮ ಮೇಲಿನ ಆದರದಿಂದಲೂ ಮತ್ತು ಪರೋಪಕಾರಬುದ್ಧಿಯಿಂದಲೂ 
ಹೇಳಿದ್ದೇನೆ. ಬೇರೆ ಇನ್ನೇನನ್ನು ಕೇಳಬಯಸುತ್ತೀರಿ? ೩೯ ॥ 


(। ಹದಿನೇಳನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಅಷ್ಟಾದಶೋ 5ಧ್ಯಾಯಃ ॥॥ ೧೮ ॥ 


ಯಷಯ ಊಚುಃ 
ವಿಧಾನಂ ಲಕ್ಷಹೋಮಾದೇಸ್ತ್ವಯೋಕ್ರಂ ರೌಮಹರ್ಷಣೇ ॥ | 
ಶ್ರುತ್ವಾ ಪ್ರಮುದಿತಾಸರ್ವೇ ವಯಂ ತೀರ್ಥಕಥಾಶ್ರಯಮ್‌ 1೧॥ 
ತೀರ್ಥರಾಜಪ್ರಯಾಗಸ್ಯ ಪ್ರಭಾವಶ್ರವಣೇನನಘ । 
ಲೋಲಂ ಭವತಿ ನಸಾ ಶತಂ ಭೂಯಸ್ತಂ ವದ ವಿಸರಾತ್‌ ೨ ॥ 
॥ ಹದಿನೆಂಟನೆಯ ಅಧ್ಯಾಯವು ॥ 


ಖಷಿಗಳು ಹೇಳಿದರು--- 

ರೋಮಹರ್ಷಣರ ಪುತ್ರರಾದ ಸೂತರೇ! (ಶ್ರೀವೇದವ್ಯಾಸದೇವರಿಗೆ ಹರ್ಷದಿಂದ 
ರೋಮಾಂಚನವುಂಟಾದಾಗ ಹುಟ್ಟಿದ್ದರಿಂದ ಇವರಿಗೆ ರೋಮಹರ್ಷಣ ಎಂದು ಹೆಸರಾಯಿತು) 
""ಲಕ್ಷಹೋಮ''ವೇ ಮೊದಲಾದವುಗಳ ಆಚರಣೆಯ ವಿಧಾನವನ್ನು ಕೇಳಿ ನಮಗೆಲ್ಲಾ 
ಸಂತೋಷವಾಗಿದೆ. ಈ ಹೋಮಾದಿಗಳನ್ನು ಈ ಪ್ರಯಾಗದಲ್ಲಿ ಆಚರಿಸಿದಾಗ ಅವುಗಳ 
ಫಲವೈಶಿಷ್ಟ ಕಗಳನ್ನೂ ಆಲಿಸಲಾಯಿತು. ಇದನ್ನೂ ತಾವು ಹೇಳಿದಿರಿ. ಹೇ ಪಾಪರಹಿತರಾದ 
ಸೂತರೇ ! ತೀರ್ಥರಾಜನೆಂದು ಪ್ರಸಿದ್ಧನಾಗಿರುವ ಈ ಪ್ರಯಾಗದ ಪ್ರಭಾವವನ್ನು ಕೇಳಿ ನಮ್ಮ 
ಮನಸ್ಸು ಆಹ್ಲಾದಗೊಂಡಿದೆ. ಈ ಕ್ಷೇತ್ರದ ಮಾಹಾತ್ಮ್ಯೆಯನ್ನು ಇನ್ನೂ ವಿಸ್ತಾರವಾಗಿ ಹೇಳಿರಿ''. 
೧-೨॥। 


ಸೂತ ಉವಾಚ 
ಪುನಃ ಶೃಣ್ವಂತು ಮುನಯಸ್ಪೀರ್ಥರಾಜಸ್ಯ ಗೌರವಮ್‌ । 
ಪೂರ್ವಂ ಯದ್ಬ_ಹ್ಹಪುತ್ರೇಭೃತ್ಕೇಷೇಣ ಪ್ರತಿಪಾದಿತಮ್‌ 11೩1 
ಶ್ರುತ್ವಾ ಪ್ರಯಾಗಮಾಹಾತ್ಮ್ಯಂ ತೃಕ್ತ್ವಾ ಸಂಯಮನೀಂ ಯಮಃ । 
ಕ್ಷೀತ್ರಸ್ಯ ದಕ್ಷಿಣೇ ಭಾಗೇ ಸಮಾಗತ್ಯ ಸ್ಥಿತಶ್ಚಿರಮ್‌ 9 
ಉಪಿತ್ವಾಸ್ಟಿನ್ಪಹಾಕ್ಷೇತ್ರೇ sಖಲಕಾಮಪ್ರವರ್ಷಿಣಿ । 
ಚಕಾರ ಸರ್ವದಾನಾನಿ ಯಥಾವಿಧಿ ಯಥಾಕ್ರಮಮ್‌ 1 ೫ || 
ದಶದಾನಾನಿ ಸಾಂಗಾನಿ ಮಹಾದಾನಾನಿ ಷೋಡಶ । 
ಗೋದಾನಾದ್ಯನ್ಯದಾನಾನಿ ದಾನಪಂಕಿಗತಾನಿ ಚ | ೬ ॥ 
ಬಾ ್ರಿಹ್ನಣೇಭ್ಯೋ ತಿವೃದ್ದೇಭ್ಯೋ ನಿಸ್ನೇಭ್ಯೋ ವಿಧಿಪೂರ್ವಕಮ್‌ । 
ಕುಟುಂಬಿಭ್ಯಸಪಸ್ಟಿಭ್ಯತ್ಕು,ತವದ್ಭ್ಯೋ ದದೌ ಸ್ವಯಮ್‌ ೭ 
ತಸ್ಯ ತತ್ಯತಮಾಲಕ್ಷ A ದೇವಾಶ್ಮಕ್ರಪುರೋಗಮಾಃ I 
ಚಕಂಪಿರೇ ದ್ವಿಜಶ್ರೇಷ್ಯಾ! ಸ್ವಪದಚ್ಯುತಿಕಾರಣಾತ್‌ 1 ೮॥ 
ತೇ ಸರ್ವೇ ಮಾಧವಂ ದೇವಂ ಸುತ್ವಾ ನತ್ವಾ ಚ ದಂಡವತ್‌ । 
ತತ್ಕರ್ಮ ವೇದಯಾಮಾಸುರ್ಯೆನ ಸ್ಟಾಂತೇತಿ ಶಂಕಿತಾಃ 1 ೯ ॥ 


135 


136 ಪ್ರಯಾಗಮಾಹಾತ್ಮ್ಯಮ್‌ 


ತಥಾ ತದ್ವಚನಂ ಶ್ರುತ್ವಾ ಸಭಯಂ ಭವನಾಶನಃ | 
ತಾನವೋಚದ್ವಚೋ ರಮ್ಯಮೀಷತ್ತಿತಮುಖಾಂಬುಜ:ಃ 1 ೧೦ ॥ 


ಸೂತರು ಹೇಳಿದರು 

ಶೌನಕಾದಿಮುನಿಗಳಿ ! ಹಿಂದೆ ಶ್ರೀಬ್ರಹ್ಮನ ಮಕ್ಕಳಾದ ಸನಕಾದಿಗಳಿಗೆ ಶೇಷದೇವರಿಂದ 
ಉಪದೇಶಿಸಲ್ಪಟ್ಟ ಈ ಪ್ರಯಾಗಾಖ್ಯ ತೀರ್ಥರಾಜನ ಘನತೆಯನ್ನು ಕೇಳಿರಿ. ॥ ೩ ॥ ಪ್ರಯಾ- 
ಗದ ಮಾಹಾತ್ಮ್ಯೆಯನ್ನು ಕೇಳಿದ ಯಮಧರ್ಮರಾಜನು ತನ್ನರಾಜಧಾನಿಯಾದ ಸಂಯಮನೀ- 
ನಗರವನ್ನು ಬಿಟ್ಟು ಪ್ರಯಾಗಕ್ಷೇತ್ರದ ದಕ್ಷಿಣಭಾಗದಲ್ಲಿ ತನ್ನ ವಾಸ್ತವ್ಯವನ್ನು ಶಾಶ್ವತವಾಗಿ 
ಹೂಡಿದನು. ॥। ೪ ॥ ಸಮಸ್ತ ಅಪೇಕ್ಷೆಗಳನ್ನು ಮಳೆಗರೆವಂತೆ ನೆರವೇರಿಸಲು ಸಮರ್ಥವಾದ ಈ 
ಕ್ಷೇತ್ರದಲ್ಲಿಬಹಳ ಕಾಲ ವಾಸ ಮಾಡಿ ಯಥಾವಿಧಿಯಾಗಿ ಯಥಾಕ್ರಮ- ವಾಗಿ, ದಶದಾನಗಳು, 
ಮಹಾದಾನಗಳಿಂದು ಹೆಸರಾದ ಹದಿನಾರು ದಾನಗಳು, ಗೋದಾನವೇ ಮೊದಲಾದ ದಾನದ 
ಗುಂಪಿಗೆ ಸೇರಿರುವ ಅನ್ಯದಾನಗಳನ್ನೂ ಮಾಡಿ ಮುಗಿಸಿದನು. ॥। ೫-೬ ॥ ಅತಿವಯಸ್ಸಾದ, 
ಏನೂ ಗತಿಯಿಲ್ಲದ, ಸಂಸಾರಿಗಳಾದ, ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಬ್ರಾಹ್ಮಣರಿಗೆ 
ತಾನೇ ವಿಧಿಪೂರ್ವಕವಾಗಿ ದಾನ ಮಾಡಿದನು.!॥೭॥ ಹೇ ಬ್ರಾಹ್ಮಣೋತ್ತಮರೇ! ಯಮನು 
ಮಾಡಿದ ಈ ದಾನಕಾರ್ಯಗಳನ್ನು ನೋಡಿ ಇಂದ್ರನೇ ಮೊದಲಾದ ದೇವತೆಗಳು ತಮ್ಮ ತಮ್ಮ 
ಪದವಿಗಳಿಗೆ ಇನ್ನು ಅವಸಾನ ಬಂದಿತೆಂದು ತಿಳಿದು ಹೆದರಿದರು. ॥ ೮ ॥ ಅವರೆ- ಲ್ಲರೂ 
ಶ್ರೀಮಾಧವನನ್ನು ಸ್ಟೋತ್ರಮಾಡಿ ಸಾಷ್ಟಾಂಗವೆರಗಿ ತಮ್ಮ ಪದವಿಗಳಿಗೆ ಅವಸಾನ ತರುತ್ತಿದೆ 
ಎಂದು ಯಾವ ಕರ್ಮದಿಂದ ಸಂಶಯಪಟ್ಟರೋ ಅಂಥಾ ಈ ಯಮಧರ್ಮನ ದಾನಕಾರ್ಯ- 
ಗಳ ಬಗ್ಗೆ ಅರುಹಿದರು. 11 ೯ ॥ ಆಗ ಭಯದಿಂದ ಕೂಡಿದ ಅವರ ಮಾತನ್ನು ಕೇಳಿ ಭಯ- 
ಪರಿಹಾರಕನಾದ ಮಾಧವನು ಸ್ವಲ್ಪಮುಗುಳ್ನಕ್ಕು ರಮ್ಯವಾಗಿ ಮಾತನಾಡಿದನು. ॥ ೧೦॥ 


ಶ್ರೀಮಾಧವ ಉವಾಚ 
ಭೋ ಭೋ ಶಕಾ _ದಯಸ್ಪರ್ವೇ ಯೂಯಂ ಮಾ ಭೈಷ್ಟ ಕಾಲತಃ I 


ಸತು ಮತ್ಚೀತಯೇ ದಾನಂ ದದಾತಿ ನ ಪದೇಚ್ಛಯಾ 11 ೧೧ ॥ 
ತಥಾಪಿ ವಃ ಕೃತೇ ತತ್ರ ಗತ್ವೈವಂ ಸನ್ನಿವಾರಯೇ । 
ಯಥಾ ಸ್ಯಾದತುಲೋ ಹರ್ಷೊೋ ಭವತಾಮಂತಕಸ್ಯ ಚ I ೧೨ ॥ 


ಶ್ರೀಮಾಧವನು ಹೇಳಿದನು-- 
ಎಲೈ ಇಂದ್ರಾದಿ ಸರ್ವದೇವತೆಗಳಾ ! ನೀವು ಯಮನ ದೆಶೆಯಿಂದ ಹೆದರಬೇಡಿ; ಅವನು 

ನನ್ನನ್ನುಸಂತುಷ್ಟಿಗೊಳಿಸಲು ದಾನವನ್ನುಮಾಡುತಾನೆ, ಪದವಿಯ ವ್ಯಾಮೋಹದಿಂದಲ್ಲ ॥೧೧॥ 
ಆದರೆ ನಿಮಗಾಗಿ ಅವನಲ್ಲಿಹೋಗಿ ಆತನ ಕಾರ್ಯವನ್ನುನಿವಾರಿಸುತ್ತೇನೆ. ಇದರಿಂದ ನಿಮಗೂ 
ಅವನಿಗೂ ಬಹಳ ಸಂತೋಷವಾಗುವುದು. ॥। ೧೨ ॥ 
ಸೂತ ಉವಾಚ 

ಏವಮಾಶ್ವಾಸ್ತ ಶಕ್ರಾದೀನ್‌ ಮಾಧವಃ ಕಾಮರೂಪದ್ಧಕ್‌ I 

ವದಬಾ ಹೃಣರೂಪೇಣ ಆಜಗಾಮ ಯಮಾಲಯಮ್‌ I ೧೩ ॥ 


ಲ೦ 


ಅಧ್ಯಾಯ ೧೮ 137 
ದೃಷ್ಟ್ವಾ ಯಮೋಷಷಿ ತಂ ವಿಪ್ರಂ ಜರಠಂ ಸದಸಿ ಸ್ಥಿತಮ್‌ । 
ದುರ್ಬಲಂ ಬಲಸಂಯುಕಂ ಸರ್ವಾಂಗೇ ಸಿತಮೂರ್ಧಜಮ್‌ ॥1೧೪॥ 
ದ್ರಾಘೀಯಸಾಧ್ವನಾ ಶ್ರಾಂತಂ ಧೂಲಿಧೂಸರವಿಗ್ರ ಹಮ್‌ । 


ಸ್ಫುರತ್ಕರ್ಕಶಚರ್ಮಾಣಂ ಅಸ್ಥಿತೇಷಂ ಚ ವಾಯುನಾ I ೧೫ 1 

ಸಿತಭ್ರೂಯುಗಲಚ್ಛನ್ನಂ ವಲಿತಪ್ರಾಂತಲೋಚನಮ್‌ । 

ಮಿಹಿಕಾಸಂಹತಿಗ್ಗಾನಪದ್ಭಪತ್ರಮಿವ ಹಪ್ರದಮ್‌ 1 ೧೬ ॥ 

ಭಾರಾಕ್ರಾಂತಾನಮೈರಂಗೈರ್ಗಣಯಂತಂ ಪದೈರ್ಭುವಮ್‌ | 

ನಿರ್ಗುಣಂ ಗುಣವತ್ಯೇವ ಸ್ವಿಯಾ ಯಪ್ಪ್ಯಾವಲಂಬಿತಮ್‌ ॥ ೧೭ ॥ 

ಏಜಮಾನಶಿರೋಗ್ರೀವಂ ಸರ್ವಾಲಕ್ಷಣಭಾಷಣಮ್‌ । 

ಚೈಲಬದ್ಧಕಟಿಂ ವಿಪ್ರಮಸಕ್ಸಚ್ಛಾ ಸವರ್ಷಿಣಮ್‌ ॥1 ೧೮ ॥ 

ಉದತಿಷ್ಠತಮಂ ಸರ್ವೈಶ್ಚತಾಲ ಚ ಕಿಯತ್ತ್ರದಮ್‌ । 

ಸ್ವಾಗತೀಕ್ಷತ್ಯ್ಯ ತಂ ವಿಪ್ರಮಾಸನೇ ಸನ್ನ್ಯವೇಶಯತ್‌ 1೧೯ ॥ 

ವೃದ್ಧದ್ಧಿಜಸ್ಮರೂಪೇಣ ಗುಪೋಪಿ ಭಗವಾಂಸದಾ । 

ತೇನ ಸಂಭಾಸಯಾಮಾಸ ಸಸಭಂ ಸೂರ್ಯನಂದನಮ್‌ ll 2೦ ॥ 

ತತಸ್ತಂ ಪೂಜಯಾಮಾಸ ಕುಶಲಪ್ರಶ್ನಪೂರ್ವಕಮ್‌ । 

ನಾನೋಪಚಾರೈರ್ವಿಧಿವಚ್ಛಮನಃ ಶಂಕರಂ ಸತಾಮ್‌ 1೨೧ 1 

ಪೂಜೈ ವಂ ಪ್ರಾರ್ಥಯಾಮಾಸ ಭಸ್ಮಗೂಢಾಗ್ನಿವತ್ತ್ವಿತಮ್‌ I 

ಭಗವನ್ನೂರ್ಣಕಾಮೋsಹಮಭವಂಸ್ಥತ್ಸಸಾದತಃ 1 ೨೨ ॥ 

ಧನ್ಯೋ5ಹಂ ಮೇ ಗೃಹಂ ಧನ್ಯಂ ಧನ್ಯಂ ವೈಭವಮವ್ಯಯಮ್‌ । 

ಶ್ರುತಂ ಧನ್ಯಂ ಕುಲಂ ಧನ್ಯಂ ಯದ್ದೇಹೇ ಭವದಾಗಮಃ 11 ೨೩ ॥ 

ಕಥ್ಯತಾಮಾಶು ಹೇ ಬ್ರಹ್ಮನ್‌ ಸ್ಪಸ್ಯಾಗಮನಕಾರಣಮ್‌ । 

ಮಂಕ್ಷು ಶ್ರುತೇನ ಯೇನಾಹಂ ಕರಿಷ್ಯೇ ಭವತಃ ಪ್ರಿಯಮ್‌ ॥ ೨೪ ॥ 

ಶ್ರುತ್ಛೈವಂ ಮಾಧವೋ ವಿಪ್ರಾಸ್ತಾಮಿಮಾಂ ಯಮಭಾರತೀಮ್‌ । 

ಜಗಾದ ತಂ ಸದೋಮಧ್ಯೇ ತತೋ ಯಾಚಕಮುದ್ರಯಾ Il ೨೫ ॥ 
ಸೂತರು ಹೇಳಿದರು 


ಈ ರೀತಿಯಾಗಿ ಇಂದ್ರಾದಿಗಳನ್ನು ಸಮಾಧಾನಗೊಳಿಸಿ, ಬೇಕಾದ ರೂಪವನ್ನು ಧಾರಣ 
ಮಾಡಬಲ್ಲಶ್ರೀಮಾಧವನು ವೃದ್ಧನಾದ ಬ್ರಾಹ್ಮಣರೂಪದಿಂದ ಯಮಧರ್ಮರಾಯನ ಮನೆಗೆ 
ಬಂದನು. ॥ ೧೩ ॥ ಬಲವುಳ್ಳವನಾದರೂ ದುರ್ಬಲನಂತೆ ಕಾಣಿಸುತ್ತಿದ್ದ ಮುದುಕನಾದ, 
ಮೈಯೆಲ್ಲನೆರೆತ ಕೂದಲುಗಳುಳ್ಳ, ಬಹಳವಾಗಿ ನಡೆದು ಬಂದಿರುವ ದಾರಿಯಿಂದ ಆಯಾಸ- 
ಗೊಂಡಂತಿದ್ದ ಧೂಳಿನಿಂದ ತುಂಬಿದ ದೇಹವುಳ್ಳ, ಹೊಳೆಯುತ್ತಿರುವ ಒರಟೊರಟಾದ 


138 ಪ್ರಯಾಗಮಾಹಾತ್ಮ್ಯಮ್‌ 


ಚರ್ಮವುಳ್ಳ, ಗಾಳಿಯು ಬೀಸಿ ಹರಕಲು ಧೋತ್ರದ ಸಂದುಗಳಿಂದ ಕಂಡುಬರುತ್ತಿದ್ದ ಬರೇ 
ಎಲುಬಿನ ದೇಹವುಳ್ಳ, ನರೆತ ಕೂದಲಿನಿಂದ ಕೂಡಿದ ಜೋತುಬಿದ್ದಿರುವ ಹುಬ್ಬುಗಳಿಂದ 
ಮುಚ್ಚಿದ ಅಕ್ಕಪಕ್ಕದ ಪ್ರದೇಶವುಳ್ಳ, ಸುಕ್ಕುಬಿದ್ದ ಕಡೆಯುಳ್ಳ ಕಣ್ಣುಗಳುಳ್ಳ, ಮಂಜುಗಡ್ಡೆಯ 
ಹೊಡೆತಕ್ಕೆ ಸಿಕ್ಕಿದ ಕಮಲದ ಹೂಗಳನ್ನುಳ್ಳ ಸರೋವರದಂತಿರುವ, ಭಾರವನ್ನು ಹೊರಲಾರದೆ 
ಅಸಮವಾಗಿ ಇಡುತ್ತಿರುವ ಹೆಜ್ಜೆಗಳಿಂದ ಭೂಮಿಯನ್ನು ಅಳೆಯುತ್ತಿದ್ದಾನೆಯೋ ಎಂಬಂತೆ 
ಕಾಣಿಸುತ್ತಿರುವ, ಸೌಂದರ್ಯಯೌವನವಿಲ್ಲದ ಪುರುಷನು ಸೌಂದರ್ಯ ಯೌವನಾದಿಗಳಿಂದ 
ಕಂಗೊಳಿಸುತ್ತಿರುವ ಹೆಂಗಸಿನ ಕೈಹಿಡಿದು ನಡೆಯುತ್ತಿರುವಂತೆ ಒಂದು ಕೋಲಿನ ಆಸರೆಯಿಂದ 
ನಡೆದುಬರುತ್ತಿರುವ, ಅದರುತ್ತಿರುವ ತಲೆ ಮತ್ತುಕುತಿಗೆಯುಳ್ಳ, ಅವಲಕ್ಷಣವಾಗಿ ಮಾತನಾಡು- 
ತಿರುವ, ಸೊಂಟಕ್ಕೆ ವಸ್ಥವನ್ನು ಸುತ್ತಿರುವ, ನಿಟ್ಟುಸಿರು ಬಿಡುತ್ತಿರುವ ಆ ವೃದ್ಧ ಬ್ರಾಹ್ಮಣನನ್ನು 
ಸಭಾದಲ್ಲಿಕುಳಿತಿದ್ದಯಮನು ನೋಡಿ ಎಲ್ಲಸಭಿಕರೊಂದಿಗೆ ಎದ್ದುನಿಂತು ಕೆಲವು ಹೆಜ್ಜೆಗಳನ್ನುಆ 
ಬ್ರಾಹ್ನಣನೆಡೆಗೆ ಇಟ್ಟನಂತರ ಅವನನ್ನು ಬರಮಾಡಿ ಆಸನದಲ್ಲಿಕೂಡಿಸಿದನು. ॥ ೧೪-೧೯ ॥ 
ವೃದ್ಧ ಬ್ರಾಹ್ನಣವೇಷದಲ್ಲಿ ಶ್ರೀಭಗವಂತನು ನಿಗೂಢವಾಗಿದ್ದರೂ ಅಲ್ಲಿನ ಸಭಾಸದರ ಸಹಿತ 
ಯಮದೇವರ ಮೇಲೆಯೂ ತನ್ನ ವರ್ಚಸನ್ನು ಬೀರಿದನು. ॥॥ ೨೦ ॥॥ ಅನಂತರ ಯಮನು 
ಸಜ್ಜನರ ಮನಸ್ಸಿಗೆ ಸಂತೋಷವನ್ನುಂಟುಮಾಡಿ ಮಂಗಳಕರನಾಗಿರುವ ಆ ಬಾ ಫ್ರಹ್ಮಣನನ್ನು 
ಕುಶಲಪ್ರಶ್ನೆ ಮಾಡಿ ನಂತರ ಅರ್ಯ, ಪಾದ್ಯ, ಆಚಮನ ಮಧುಪರ್ಕಾದಿಗಳಿಂದ ವಿಧಿವತಾಗಿ 
ಪೂಜಿಸಿದನು. ॥ ೨೧ ॥ ಈ ರೀತಿಯಾಗಿ ಪೂಜಾದಿಗಳನ್ನು ಮಾಡಿ, ನಂತರ ಬೂದಿ ಮುಚ್ಚಿದ 
ಕೆಂಡದಂತಿದ್ದ ಆ ವೃದ್ಧಬ್ರಾಹ್ನಣನನ್ನು ಈ ರೀತಿ ಪ್ರಾರ್ಥಿಸಿದನು. ಪೂಜ್ಯರೇ! ತಮ್ಮ ಅನುಗ್ರಹ- 
ದಿಂದ ನಾನು ಪೂರ್ಣಕಾಮನಾದೆನು. ॥॥ ೨೨ ॥ ನಾನು ಧನ್ಯನಾದೆನು, ನನ್ನ ಮನೆಯು ಧನ್ಯ- 
ವಾಯಿತು, ನನ್ನ ವೈಭವವೂ ಹ್ರಾಸಲ್ಲದೆ ಧನ್ಯವಾಯಿತು. ನನ್ನ ಜ್ಞಾನವು ಧನ್ಯವಾಯಿತು. ನನ್ನ 
ಕುಲವು ಧನ್ಯವಾಯಿತು. ತಾವು ಎಲ್ಲಿ ಆಗಮಿಸಿದ್ದೀರೋ ಅಂತಹ ಈ ಮನೆಯೂ 
ಧನ್ಯವಾಯಿತು. ॥ ೨೩ ।। ಹೇ ವಿಪ್ರೋತ್ತಮರೇ। ಜಾಗ್ರತೆಯಾಗಿ ತಾವು ಬಂದಿರುವ ಉದ್ದೇಶ್ಯ - 
ವನ್ನು ಹೇಳಿರಿ. ಕೇಳಿದ ಕೂಡಲೆ ಆ ಉದ್ದೇಶ್ಯವನ್ನು ನೆರವೇರಿಸುವೆನು. ॥ ೨೪ ॥ ಹೀಗೆಂದು 
ಹೇಳಿದನು. ಎಲೈ ವಿಪ್ರರೇ! ಈ ರೀತಿಯಾದ ಯಮನ ಪ್ರಾರ್ಥನೆಯನ್ನು ಕೇಳಿದ ಆ ವಿಪ್ರ- 
ರೂಪಿಯಾದ ಮಾಧವನು ಆ ಸಭಾಮಧ್ಯದಲ್ಲಿಯಾಚಕನ ಭಂಗಿಯಿಂದ ಈ ರೀತಿ ಹೇಳಿದನು. 
11೨೫ ॥ 


ಬ್ರಾಹ್ಮಣ ಉವಾಚ 
ಭೋ ಭೋ ದಾನಪತೇ ದಾನಾನ್ಯಮಿತಾನಿ ತ್ವಯಾ ಖಲು | 


ದತ್ತಾನಿ ದ್ವಿಜವರ್ಯೇಭ್ಯಃ ಶ್ರುತಮೇವ ಮಯಾ ಗೃಹೇ WW ೨೬ 1 
ಸೀದತ್ಕುಟುಂಬಸ್ತೇನಾಹಂ ಯಾಚಕಸ್ತಾ ಮುಪಾಗತಃ । 
ದೇಹಿ ದಾನಂ ಮಮಾಪ್ಯದ್ಯ ಯನ್ನ ದತ್ತಂ ತ್ವಯಾ ಯಮ ॥1 ೨೭ ॥ 


ಇತಿ ತದ್ವಾಚಮಾಕರ್ಣ್ಯ ಯಮಶ್ಚಕಿತಮಾನಸಃ । 
ಅದತ್ತದಾನಂ ವಿಜ್ಞಾತುಂ ಪ್ರವಕುಮುಪಚಕ್ರಮೇ i ೨೮ ॥ 


ಅಧ್ಯಾಯ ೧೮ 139 


ಬ್ರಾಹ್ಮಣನು ಹೇಳಿದನು 

ದಾನ ಮಾಡುವವರಲ್ಲಿ ಶ್ರೇಷ್ಠನಾದವನೇ! ನಿನ್ನಿಂದ ಮಿತಿಯಿಲ್ಲದಷ್ಟು ದಾನಗಳು 
ಬ್ರಾಹ್ಮಣಶ್ರೇಷ್ಠರಿಗೆ ಕೊಡಲ್ಪಟ್ಟಿದೆಯೆಂದು ನಾನು ನನ್ನ ಮನೆಯಲ್ಲಿಯೇ ಕೇಳಿಯಾಯಿತು. 
॥ ೨೬ ॥। ನಾನು ಕಷ್ಟಕ್ಕೆ ಒಳಪಟ್ಟಿರುವ ಕುಟುಂಬವುಳ್ಳವನು. ಯಾಚಕನಾಗಿ ನಿನ್ನ ಹತ್ತಿರ ಬಂದಿ- 
ದ್ದೇನೆ. ಯಮನೇ ! ನಿನ್ನಿಂದ ಇದುವರೆಗೆ ಕೊಡದಿರುವ ದಾನವನ್ನು ಈಗ ನನಗೆ ಕೊಡು. ॥೨೭। 
ಹೀಗೆ ಹೇಳಿದ ಅವನ ಮಾತನ್ನು ಕೇಳಿ ಆಶ್ಚರ್ಯಗೊಂಡ ಯಮನು ಇದುವರೆಗೆ ತನ್ನಿಂದ 
ಕೊಡಲ್ಪಡದಿರುವ ದಾನವನ್ನುತಿಳಿಯಹೇಳಲು ಪ್ರಾರ್ಥಿಸಿದನು.॥1೨೮ ॥ 


ಯಮ ಉವಾಚ 
ಪುರಾಣೇಷು ಪ್ರಸಿದ್ಧಾನಿ ದಾನವಲ್ಲೀಧ್ಯತಾನಿ ಚ। 
ಸರ್ವದಾನಾನಿ ದತಾನಿ ನ ದತಂ ಮಾಂ ನಿಶಾಮಯ 1೨೯ ॥ 
ಯಮ ದೇವರು ಹೇಳಿದರು-- 
ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವ ಮತ್ತು ದಾನಗಳ ಪಟ್ಟಿಗಳಲ್ಲಿ ಹೇಳಲ್ಪಟ್ಟಿರುವ ಎಲ್ಲ 
ದಾನಗಳು ನನ್ನಿಂದ ಕೊಡಲ್ಪಟ್ಟಿವೆ. ಈಗ ನಿನ್ನಿಂದ ಕೊಡದಿರುವ ದಾನವನ್ನು ತಿಳಿಸುವವರಾಗಿರಿ. 
1೨2೯ 11 


ಬ್ರಾಹ್ಮಣ ಉವಾಚ 
ಕಿಂಚಿದ್ದಾನಂ ನ ಕಸ್ಯಾಪಿ ತ್ವಯಾ ದತ್ತಂ ಕದಾಪಿ ಹಿ । 
ತನ್ನಹ್ಯಂ ದೀಯತಾಮಾಶು ಮಾಧವಪ್ರೀತಿಕಾರಕಮ್‌ ॥ ೩೦ ॥ 


ಬ್ರಾಹ್ಮಣನು ಹೇಳಿದನು 
ನಿನ್ನಿಂದ ಇದುವರೆಗೆ ಯಾರಿಗೂ ಯಾವಾಗಲೂ ಕೊಡದಿರುವ ""ಸ್ವಲ್ಪದಾನವೆಂಬ'' 
ದಾನವೊಂದಿದೆ. ಅದನ್ನುಮಾಧವನ ಪ್ರೀತಿಗಾಗಿ ನನಗೆ ಜಾಗ್ರತೆಯಾಗಿ ಕೊಡು. ॥೩೦ ॥ 


ಧರ್ಮರಾಜ ಉವಾಚ 
ಕಿಂಚಿದ್ದಾನಂ ಕಿಯನ್ನಾನಂ ಕಿಂಚಿಚ್ಛಬ್ದೇನ ಯನ್ನತಮ್‌ | 
ಕೇನ ಕಸ್ಕೈ ಕದಾ ದೇಯಂ ಕಥಂ ತದ್ದದ ಸುವ್ರತ ॥ ೩೧ ॥ 


ಧರ್ಮರಾಜ ಹೇಳಿದನು 
ಸ್ವಲ್ಪ ದಾನವೆಂದರೆ (ಕಿಂಚಿತ್‌) ಅದರ ಅಭಿಪ್ರಾಯವೇನು, ಆ ದಾನದ ಅಳತೆ ಏನು 


(ಎಷ್ಟು ಕೊಡಬೇಕು),ಯಾರಿಂದ ಯಾರಿಗೆ ಹೇಗೆ ಕೊಡಲ್ಲಡಬೇಕು ಎಂಬುದನ್ನು ಒಳ್ಳೆಯ 
ವ್ರತಾಚರಣೆಯುಳ್ಳ ನೀನು ನನಗೆ ತಿಳಿಸುವವನಾಗು ಎಂದು ಯಮನು ಕೇಳಿದನು. ॥೩೧॥ 


ದ್ವಿಜ ಉವಾಚ 
ಜಾತೋ ನರಸ್ಪಮರ್ಥಶ್ಚೇದ್ಧನಸಂಪಾದನೇ ಗೃಹೀ । 
ತೇನ ದೇಯಂ ಸದಾ ಕಿಂಚಿದ್ದಾನಂ ಮಾಧವತೋಷಣಮ್‌ ॥ ೩೨ ॥ 


140 


ಪ್ರಯಾಗಮಾಹಾತ್ವ್ಯಮ್‌ 


ಗೃಹಾಶ್ರಮೇ ನಿವಸತಾಂ ಗೃಹಕರ್ಮಾಣಿ ಕುರ್ವತಾಮ್‌ । 
ಪಾಪಾನಿ ಸಂಭವತ್ಯೇವ ಜ್ಞಾನಾಜ್ಞಾನಕ್ಕತಾನಿ ಚ 
ತತ್ವತ್ವಾಪೈಸಮಾಯುಕ್ತಾಃ ಪಚ್ಛಂತೇ ರೌರವಾದಿಷು । 
ನಾನಾಯೋನಿಷು ಜಾಯಂತೇ ದುಖುಮೇವಾಶ್ನುವಂತಿ ತೇ 
ತತ್ತದ್ದೋಷಾಪನುತ್ತ್ಯರ್ಥಮಿದಂ ದಾನಂ ನಿವೇದಿತಮ್‌ । 
ಕೃಪಯಾ ಮಾಧವೇನೈವ ಕಿಂಚಿದ್ದಾನಂ ಮಹತ್ಸಲಮ್‌ 
ಅಷ್ಟಮುಷ್ಠಿಮಿತಂ ಧಾನ್ಯಂ ಕಿಂಚಿಚ್ಛಬ್ಬೇನ ಗೀಯತೇ ॥ 
ದೇಯಂ ವಿಪ್ರಾಯ ವಿದುಷೇ ಯಥಾಶಕ್ತಿ ಸದಕ್ಷಿಣಂ 
ಪ್ರತ್ಯಹಂ ಜಾತಪಾಪಾನಾಂ ನಾಶಾರ್ಥೇ ಪ್ರತ್ಯಹಂ ಸ್ವಯಂ । 
ಸಾಮರ್ಥ್ಯೇ ದಾರಪುತ್ರಾಪ್ರಬಂಧುಭಿಶ್ಚಾಪಿ ಕಾರಯೇತ್‌ 
ಸರ್ವೇಷಾಂ ವರ್ಣಜಾತೀನಾಂ ಗೃಹಸ್ಥಾಶ್ರಮವಾಸಿನಾಮ್‌ । 
ಕಿಂಚಿದ್ದಾನೇ $ಧಿಕಾರೋಪಸ್ತಿ ಮಾಧವಸೇನ ತುಷ್ಕತಿ 
ಅನ್ಯಾನಿ ಸರ್ವದಾನಾನಿ ವಿಧಿಹೀನಾನಿ ನಿಷ್ಠಲಮ್‌ । 
ಧರ್ಮರಾಜ ತಥಾ ನೇದಂ ಭಕಾ ರ್ಯ ಚೇತ್ವತ್ಯಹಂ ಕೃತಮ್‌ 
ಅಶಕ್ಷೇನ ತದರ್ಧಂ ವಾ ದೇಯಂ ನಿತ್ಯಮದಕ್ಷಿಣಮ್‌ | 
ಮಂತ್ರೇಣಾನೇನ ಧರ್ಮಜ್ಞ ಭೋಕ್ತವ್ಯಂ ಚ ತತಃ ಪರಮ್‌ 
ಪ್ರಯಾಗನಿಲಯ ಸ್ವಾಮಿನ್‌ ಭಕ್ತಸಂಕಷ್ಟನಾಶನ । 
ಕಿಂಚಿದ್ದಾನೇನ ಮೇ ದೇವ ಪ್ರಸನ್ನೋ ಭವ ಮಾಧವ 

ಏವಂ ದದಾತಿ ಯೋ ದಾನಂ ಪ್ರತ್ಯಹಂ ತಾರಣಂ ಗೃಹೀ । 
ಸ್ವಜನೈರ್ನವಿಯುಜ್ಯೇತ ಜನ್ನಜನ್ನಾಂತರೇಷ್ಟಪಿ 

ಸರ್ವಸೌಖ್ಯಂ ಚ ಲಭತೇ ಪುತ್ರಪೌತ್ರಧನಾದಿಕಮ್‌ । 
ಸೌಹಾರ್ದಂ ಚ ಲಭೇದ್ಪಕ್ತಿಂ ಮಾಧವೇ ಭಕವತಲೇ 
ತದಿದಂ ತೀರ್ಥರಾಜೇ ಚೇದ್ದತ್ರರಂ ಮಾಸಮೇವ ಚ 
ಮಾಘಮಾಸೇ ವಿಶೇಷೇಣ ಯೋ ದದಾತಿ ಯಥಾವಿಧಿ 

ತಸ್ಯ ಜನ್ಮಾಂತರೀಯಾನಿ ಹ್ಯೇತಜ್ಜನ್ಮಾರ್ಜಿತಾನ್ಯಪಿ I 
ತಲ್ಲೋಪೋದ್ಭವಪಾಪಾನಿ ಹರತೇ ಮಾಧವಃ ಸ್ವಯಮ್‌ 
ತಸ್ಯ ನೈಮಿತ್ರಿಕಂ ಕರ್ಮ ಸರ್ವಂ ಸಾಂಗಂ ಪ್ರಜಾಯತೇ । 
ವಿಜ್ಞಾತಂ ಪಾತಕಂ ತಸ್ಯ ಶ್ರುತ್ವಾಪಿ ನ ದದಾತಿ ಯಃ 
ಕಿಂಚಿದ್ದಾನಸ್ಯ ಮಾಹಾತ್ಮ 1೨ ಇತಿ ತುಭ್ಯಂ ನಿವೇದಿತಮ್‌ । 
ದೇಹಿ ಮೇ ಧರ್ಮರಾಜ ತ್ವಂ ಮಾ ಕುರ್ವತ್ರ ವಿಲಂಬಿತಮ್‌ 


(| ೩೩ ॥ 


| ೩೪ ॥ 


1 ೩೫ ॥ 


| ೩೬ ॥ 


I ೩೭ ॥ 


11೩೮ ॥ 


11೩೯ ॥ 


H ೪೦ ॥ 


11೪೧ ॥ 


11 ೪೨ ॥ 


11 ೪೩ I 


Il ೪೪ ॥ 


1 ೪೫ 1 


I ೪೬ I 


11 ೪೭ 1 


ಅಧ್ಯಾಯ ೧೮ 141 


ತೇನ ತೇ ಸರ್ವಕಾಮಾಪಿ; ಸರ್ವದಾ ಸಂಭವಿಷ್ಯತಿ । 
ಅಕ್ಷಯ್ಯಮಾಧವೋ ದೇವಃ ಪ್ರಸನ್ನಶ್ಚ ಭವಿಷ್ಯತಿ 1 ೪೮ ॥ 


ಬ್ರಾಹ್ಮಣನು ಹೇಳಿದನು 

ಭೂಮಿಯಲ್ಲಿ ಹುಟ್ಟಿದ ಮನುಷ್ಯನು ಗೃಹಸ್ಥಾಶ್ರಮಿಯಾದ ಮೇಲೆ ಹಗ 
ಧನವನ್ನು ಸಂಪಾದನೆ ಮಾಡಿ ಶಿ WT ಪ್ರೀತಿಗೋಸ್ಕರ ಯಾವಾಗಲೂ ಸ್ವಲ್ಪವನ್ನು 
ದಾನಮಾಡಬೇಕು. ॥ ೩೨ ॥ ತಿಳಿದೋ ತಿಳಿಯದೆಯೋ ಗೃಹಸ್ಥಾಶ್ರಮಿಗಳಿಂದ ಪಾಪಕೃತ್ಯಗಳು 
ಗೃಹಕೃತ್ಯಗಳನ್ನು ಮಾಡುವಾಗ ನಡದೇ ನಡೆಯುತ್ತವೆ. ॥ ೩೩ ॥॥ ಆ ಪಾಪಗಳಿಂದ ಕೂಡಿಯೇ 
ಇರುವುದರಿಂದ ದೇಹತ್ಯಾಗಾನಂತರ ರೌರವಾದಿನರಕಗಳನ್ನು ಅನುಭವಿಸುತ್ತಾರೆ, ಮತ್ತುನಾನಾ 
ಜನ್ಮಗಳನ್ನು ತಾಳಿ ಕೇವಲ ದುಃಖಗಳನ್ನು ಅನುಭವಿಸುತಾರೆ. ॥ ೩೪ ॥ ಈ ಪಾಪಗಳ 
ದೋಷಗಳನ್ನು ಹೋಗಲಾಡಿಸುವ ಸಲುವಾಗಿಯೇ ಕಾರುಣ್ಯದಿಂದ ಶ್ರೀಮಾಧವನಿಂದ ಕೆಲವು 
ದಾನಗಳು ಹೇಳಲ್ಪಟ್ಟಿವೆ. ಇದು ಸ್ವಲ್ಪ ದಾನವಾದರೂ ಮಹತ್ಸಲವನ್ನು ಕೊಡತಕ್ಕದ್ದು. ॥ ೩೫ ॥ 
ಸ್ವಲ್ಪಎಂಬ ಪದಕ್ಕೆ ಎಂಟು ಮುಷ್ಟಿ ಧಾನ್ಯವೆಂದು ತಿಳಿಯಬೇಕು. ಇದನ್ನು ನಮಗೆ ಬೇಕಾಗಿರುವ 
ಬ್ರಾಹ್ಮಣ ವಿದ್ವಾಂಸರಿಗೆ ದಾನ ಮಾಡತಕ್ಕದ್ದು. ಯಥಾಶಕ್ತಿದಕ್ಷಿಣೆಯನ್ನುಕೊಡತಕ್ಕದ್ದು 1೩೬ ॥1 
ದಿನನಿತ್ಯವೂ ಪಾಪಸಂಗ್ರಹ ಮಾಡುವುದರಿಂದ ದಿವಸವೂ ಈ ಸ್ವಲ್ಪ ದಾನವನ್ನು ಮಾಡತಕ್ಕದ್ದು. 
ಸಾಮರ್ಥ್ಯವಿದ್ದರೆ ಹೆಂಡತಿ, ಮಕ್ಕಳು ಮತ್ತುಬಂಧುಗಳಿಂದಲೂ ಈ ದಾನವನ್ನುಕೊಡಿಸತಕ್ಕದ್ದು. 
11೩೭ ॥ ಎಲ್ಲ ಜಾತಿಯ ಗೃಹಸ್ಥಾಶ್ರಮಿಗಳಿಗೂ ಈ ಯತ್ಶಿಂಚಿತ್‌ ಪದದಿಂದ ಹೇಳಿರುವ ಎಂಟು 
ಮುಷ್ಟಿ ಧಾನ್ಯವನ್ನು ಶ್ರೀಮಾಧವನ ಸಂತೋಷಕ್ಕಾಗಿ ದಾನಮಾಡುವ ಅಧಿಕಾರವಿದೆ. ॥। ೩೮ ॥ 
ಬೇರೆ ಎಲ್ಲದಾನಗಳೂ ವಿಧಿಯಿಂದ ಹೀನವಾಗಿದ್ದಲ್ಲಿ ಫಲಕೊಡತಕ್ಕವುಗಳಲ್ಲ. ಧರ್ಮರಾಜನೇ! 
ಪ್ರತಿದಿನವೂ ಭಕ್ತಿಯಿಂದ ಮಾಡಲ್ಪಡುವ ಈ ದಾನವು ಹಾಗಲ್ಲ ॥ ೩೯ ॥ ಭಕ್ತಿಯಿದ್ದರೆ 
ಶಕ್ತಿಯಿಲ್ಲದವನು ಇದರ ಅರ್ಧದಷ್ಟನ್ನೂ (ಅಂದರೆ ನಾಲ್ಕು ಮುಷ್ಟಿ) ದಕ್ಷಿಣೆಯಿಲ್ಲದೆಯೂ 
ಕೊಡಬಹುದು. ಈ ಮಂತ್ರವನ್ನು ಉಚ್ಚರಿಸುತ್ತ ಈ ಅಲ್ಪದಾನವನ್ನು ಮಾಡಿ ನಂತರ ಭೋಜನ 
ಮಾಡಬೇಕು. ॥॥ ೪೦ ॥ ಆ ಮಂತ್ರವು ಹೀಗಿದೆ "“ಪ್ರಯಾಗನಿಲಯ ಸ್ವಾಮಿನ್‌ ಭಕ್ತಸಂಕಷ್ಟ- 
ನಾಶನ । ಕಿಂಚಿದ್ದಾನೇನ ಮೇ ದೇವ ಪ್ರಸನ್ನೋ ಭವ ಮಾಧವ ''; (ಪ್ರಯಾಗದಲ್ಲಿ ವಾಸ 
ಮಾಡುವಸ್ವಾ ಮಿಯೇ ನೀನು ಭಕ್ತರ ಕಷ್ಟ ಗಳನ್ನು ನಿವಾರಣೆ ಮಾಡುವವನು. ನನ್ನಿಂದ ಕೊಡಲ್ಪಟ್ಟ 
ಈ ಅಲದಾಸದಿಂದ ಪ ್ರಸನ್ನನಾಗು ಎಂದು). ॥ ೪೧ ॥ ಈ ಪ್ರಕಾರವಾಗಿ ಪ ್ರತಿದಿವಸವೂ 
ಗೃಹಸ್ಥಾಶ, ಮಿಯು ಉದ್ದಾರ ಮಾಡತಕ್ಕ ಈ ದಾನ ಮಾಡಿದರೆ ಅವನು ಜನ್ಮಜನ್ಮಾಂತರದಲ್ಲಿಯೂ 
ತನ್ನ ಪತ್ನೀ ಪುತ್ರ ಮತ್ತು hed ವಿಯೋಗವನ್ನು ಹೊಂದುವುದಿಲ್ಲ. ॥ ೪೨ ॥ ಅವನ 
ಮಕ್ಕಳು, ಮೊಮ್ಮಕ್ಕಳು `ಧನಕನಕಾದಿಗಳನ್ನು ಮತ್ತು ಎಲ್ಲ “ಬಗೆಯ ಸುಖವನ್ನೂ ಪಡೆಯುತ್ತಾನೆ 
ಸ ಭಕ್ತವತ್ಸಲನಾದ ಮಾಧವನಲ್ಲಿ ಒಳ್ಳೆಯ ಮನಸ್ಸನ್ನು ಮತ್ತು ಭಕ್ತಿಯನ್ನು "ಪಡೆಯುವನು. 
11೪೩ 11 ಈಸ್ನ ಸ್ವ ಲೃದಾನವನ್ನುಪ ಪ ಕ್ರಯಾಗದಲ್ಲಿದ್ದು ಒಂದು 'ವರ್ಷವಾಗಲಿ ಒಂದು ತಿಂಗಳಾಗಲೀ 
ಅಥವಾ ವಿಶೇಷವಾಗಿ ಮಾಘಮಾಸದಲ್ಲಾಗಲೀ ಯಾರು ಯಥಾ ವಿಧಿಯಾಗಿ ಮಾಡುತ್ತಾರೋ 
ಅವರು ಜನ್ಮಾಂತರಗಳಲ್ಲಿ ಮಾಡಿದ ಅಥವಾ ಈ ಜನ್ಮದಲ್ಲಿಯೇ ಮಾಡಿರಬಹುದಾದ 'ಮತ್ತು 
ಸ್ವಲ್ಪವೂ ದಾನಮಾಡದ ಲೋಪದಿಂದುದ್ದ ವಿಸುವ ಅಥವಾ ಉದ್ಭವಿಸಬಹುದಾದ ಸಮನೆ 
ಪುಪಗಳಿಲ್ಲವೂ ಶ್ರೀಮಾಧವನಿಂದಲೇ ಪರಿಹಾರ- ವಾಗುವುವು 11೪೪-೪೫ ॥ ಅವನ ನೈಮಿತಿ 


142 ಪ್ರಯಾಗಮಾಹಾತ್ಮ್ಯಮ್‌ 


ಕರ್ಮಗಳಿಲ್ಲವೂ ಸಾಂಗವಾಗಿ ಜರುಗುವುವು. ತಿಳಿದೂ ತಿಳಿದೂ ಯಾರು ಈ ದಾನವನ್ನು 
ಮಾಡುವುದಿಲ್ಲವೋ ಅವನಿಗೆ ಪಾಪಘಟನೆಯು ಖಂಡಿತ ಸಿದ್ಧವು ॥ ೪೬ ॥ ಹೇ ಧರ್ಮ- 
ರಾಜನೇ! ಈ ಸ್ವಲ್ಪದಾನದ ಮಹಿಮೆಯನ್ನು ನಿನಗೆ ಹೇಳಿಯಾಯಿತು. ಈಗ ವಿಳಂಬ ಮಾಡದೆ 
ಈ ಸ್ವಲ್ಪದಾನವನ್ನು ನನಗೆ ಕೊಡು. ॥ ೪೭ ।। ಇದರಿಂದ ನಿನ್ನ ಎಲ್ಲಅಪೇಕ್ಸೆಗಳೂ ಖಂಡಿತವಾಗಿ 
ನೆರವೇರುವುವು. ಅಕ್ಷಯ ಮಾಧವನು ನಿನಗೆ ಖಂಡಿತವಾಗಿ ಪ್ರಸನ್ನನಾಗುವನು. ॥೪೮ ॥ 
ಸೂತ ಉವಾಚ 

ಇತಿ ದ್ವಿಜವಚಃ ಶು ತ್ವಾ ಯಮಃ ಸಂತುಷ್ಠಮಾನಸಃ । 

ಕಿಂಚಿದ್ದಾನಂ ದದೌ ತಿ ಯಥಾಶಕ್ತಿ ಸದಕ್ಷಿಣಮ್‌ ೪೯॥ 

ಮಾಧವೋ ಪಿ ಗೃಹೀತ್ವಾ ತತ್ವಿಂಚಿದ್ದಾನಂ ಯಥಾವಿಧಿ ॥ 

ಸ್ವರೂಪಂ ದರ್ಶಯಾಮಾಸ ಮುಕಾ ತ್ತ್ವ ಬ್ಬಾ ್ರಿಹಣರೂಪತಾಮ್‌ 1೫೦ ॥ 

ಪೀತಾಂಬರಧರಂ ದೇವಂ ಘನನೀಲಂ ಚತುರ್ಭುಜಮ್‌ । 


ಶಂಖಚಕ ಕ್ರಗದಾಪದ್ಧಜುಷ್ಟ ಷಂ ಸರ್ವಾರ್ಥಸಾಧನಮ್‌ I BO I 

ಪ್ರಸನ್ನಂ ಚಾರುವದನಂ ಸಸ್ಥಿತಾಪಾಂಗವೀಕ್ಷಣಮ್‌ [ 
ಶ್ರೀವತಕೌಸುಭಾಭ್ಯಾಂ ಚ ಭೂಷಿತಂ ವನಮಾಲಯಾ I ೫೨ ॥ 

ದೃಷ್ಟ್ವಾ ತದದ್ಭುತಂ ರೂಪಂ ಯಮಃ ಸಂಯಮನೀಹಪತಿಃ । 

ಅಪತತ್ಪಾದಯೋರ್ಭಕ್ತ್ಯಾ ಮಾಧವಸ್ಯ ಜಗತ್ತತೇಃ I ೫೩ ॥ 

ಮಾಧವಸ್ಪಂ ಸಮುತ್ಥಾಪ್ಯ ಪದ್ಧಭೂಷಿತಪಾಣಿನಾ । 

ಉವಾಚ ವಚನಂ ಹೃದ್ಯಂ ಶ್ರಾದ್ಧದೇವಾಯ ಸುವ್ರತಃ 1 ೫೪ ॥ 

ಸೂತರು ಹೇಳಿದರು-- 


ಈ ರೀತಿಯಾದ ಆ ಬ್ರಾಹ್ಮಣನ ಮಾತನ್ನು ಕೇಳಿ ಯಮನು ಸಂತೋಷಗೊಂಡ 
ಮನಸ್ಸುಳ್ಳವನಾಗಿ ಆ ಬ್ರಾಹ್ಮಣನಿಗೆ ""ಸ್ವಲ್ಪದಾನ'' ವನ್ನು ತನ್ನ ಶಕ್ತನುಸಾರ ದಕ್ಷಿಣೆ ಸಹಿತ 
ದಾನಮಾಡಿದನು. ॥ ೪೯ ।। ಶ್ರೀಮಾಧವನಾದರೋ ವಿಧಿಪೂರ್ವಕವಾಗಿ ಆ ಸ್ವಲ್ಪದಾನವನ್ನು 
ಸ್ವೀಕರಿಸಿ, ತನ್ನ ಬ್ರಾಹ್ಮಣ ರೂಪವನ್ನು ಬಿಟ್ಟುಸ್ವರೂಪವನ್ನುತೋರಿಸಿದನು. ॥ ೫೦ ॥ ಪೀತಾಂ- 
ಬರವನ್ನು ಧರಿಸಿದ, ಮೇಘದಂತೆ ನೀಲವರ್ಣ ದಿಂದ ಕೂಡಿರುವ, ಕಿ ಕ್ರೀಡಾದಿಗುಣ ವಿಶಿಷ್ಟನಾದ, 
ನಾಲ್ಕು 'ಭುಜಗಳಿಂದ ಶೋಭಿಸುತ್ತಿರುವ, ಶಂಖ, ಚಕ್ರ, ಜಾ ಮತ್ತು ಪದ್ಧಧಾರಿಯಾದ 
ಪ್ರಸನ್ನನಾದ, ಮನೋಹರವಾದ ಮುಖವುಳ್ಳ, PEE ಕೂಡಿದ ಕಡೆಗಣ್ಣು- 
ನೋಟವುಳ್ಳ ಶ್ರೀವತ್ತದಿಂದಲೂ, ವನಮಾಲೆಯಿಂದಲೂ ಮತ್ತು ಕೌಸುಭರತ್ನದಿಂದಲೂ 
ಭೂಷಿತವಾಗಿರುವ ಆ ಮಾಧವನ ಅದ್ಭುತ ರೂಪವನ್ನು ನೋಡಿ ಸಂಯಮನೀಪತಿಯಾದ 
ಯಮನು ಅವನ ಪಾದಗಳಿಗೆರಗಿದನು. ॥ ೫೧-೫೩ ॥॥ ಮಾಧವನು ಕಮಲಪುಷದಿಂದ 
(ಅಥವಾ ಪದ್ಧರೇಖೆಯಿಂದ) ಚಿಹ್ನಿತವಾಗಿರುವ ತನ್ನ ಹಸ್ತಗಳಿಂದ ಅವನನ್ನು ಎಬ್ಬಿಸಿ, ಆ 
ಶ್ರಾದ್ದದೇವನೆನಿಸುವ ಯಮನನ್ನುಕುರಿತು ಈ ರೀತಿಯಾಗಿ ಹೇಳಿದನು. ॥ ೫೪ ॥ 


ಅಧ್ಯಾಯ ೧೮ 143 


ಶ್ರೀ ಮಾಧವ ಉವಾಚ 
ಜಾನೇನಹಂ ಧರ್ಮರಾಜ ತ್ವಾಂ ಮನ್ನಿಷ್ಟಸ್ತೃಂ ಮಮಾಶ್ರಯಃ । 
ಸರ್ವದಾನಾಧಿಕಂ ಕರ್ಮಾಕರೋಸ್ತಂ ನ ಹಿ ಕಾಮತಃ I ೫೫ 1 
ಪ್ರಸನ್ನೋನಹಂ ಸದಾ ತುಭ್ಯಂ ಇದಾನೀಂ ತು ವಿಶೇಷತಃ । 
ಧರ್ಮಾರ್ಥಕಾಮಮೋಕ್ಹಾಣಾಂ ವೃಣೀಷ್ವ ವಿವಿಧಾನ್ನಧಾನ್‌ 1 ೫೬ ॥ 


ಶ್ರೀ ಮಾಧವನು ಹೇಳಿದನು 

ಧರ್ಮರಾಜನೇ, ನಿನ್ನನ್ನು ನಾನು ಬಲ್ಲೆ. ನೀನು ನನ್ನಲ್ಲಿಯೇ ನಿಷ್ಠೆಯುಳ್ಳವನು, ನನ್ನನ್ನು 
ಆಶ್ರಯಿಸಿದವನು. ನೀನು ಎಲ್ಲ ದಾನದ ಕರ್ಮಗಳನ್ನು "ಯಾವ ಫಲಾಪೇಕ್ಟೆಯೂ ಇಲ್ಲದೆ. 
ಮಾಡುತ್ತಿದ್ದೀಯ. 1೫೫ ಯಾವಾಗಲೂ ನಿನ್ನ ವಿಷಯದಲ್ಲಿ ಪ ಸನ್ನನಾಗಿದ್ದೇನೆ, ಈಗಂತೂ 
ವಿಶೇಷವಾಗಿ ಪ್ರಸನ್ನನಾಗಿದ್ದೇನೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕನೆಂಬ: ನಾಲ್ಕು ಬಗೆಯ 
ಪುರುಷಾರ್ಥಗಳಲ್ಲಿ ಯಾವುದು ಬೇಕೋ ಅದನ್ನುಕೇಳು. ॥ ೫೬ ॥ 


ಸೂತ ಉವಾಚ 
ಮಾಧವಸ್ಯ ವಚಃ ಶ್ರುತ್ವಾ ರುದ್ಧಕಂಠಾಶ್ರುಲೋಚನಃ । 
ಹೃಷ್ಠರೋಮಾ ಹೃಸಿಕೇಶಮುವಾಚ ಪುರತಸ್ವಿತ: ! ೫೭ ॥ 


ಸೂತರು ಹೇಳಿದರು--- 

ಮಾಧವನ ಈ ಮಾತುಗಳನ್ನು ಕೇಳಿದ ಧರ್ಮರಾಜನ ಕಂಠವು ಬಿಗಿದುಕೊಂಡಿತು ಮತ್ತು 
ಕಣ್ಣುಗಳಲ್ಲಿ ಆನಂದಬಾಷವು ತುಂಬಿಕೊಂಡಿತು. ಇಡೀ ಶರೀರವೇ ರೋಮಾಂಚನಗೊಂಡಿತು. 
ಪರಮಾತ್ಮನ ಎದುರಿಗೆ ನಿಂತು ಯಮಧರ್ಮನು ಹೇಳಿದನು. ॥ ೫೭ ॥ 


ಧರ್ಮರಾಜ ಉವಾಚ 
ನ ಜಾನೇ ಪದ್ಗಪತ್ರಾಕ್ಷ ತವ ಮಾಯಾವಿಜೃಂಭಿತಮ್‌ । 
ಕಿಮಾಶ್ಚರ್ಯಂ ಯಯಾ ದೇವ ಬ್ರಹ್ನಾದ್ಯಾ ಮೋಹಿತಾಸ್ತ್ವಯಾ ॥ ೫೮ ॥ 
ಕಾಮಯೇ ಧರ್ಮಮರ್ಥಂ ವಾ ನ ಕಾಮಂ ಮೋಕ್ಚಮೇವ ಚ। 


ಯತ್ಕಾಮಯೇ ತದಾಪುಂ ಮೇ ಯನ್ನ ಕೇನಾಪಿ ಲಭ್ಯತೇ 11೫೯ u 
ತಥಾಪ್ಯಸ್ಥಿಂಸವ ಕ್ಷೇತ್ರೇ ವಸತಿರ್ಮೇ ಸ್ತು ಮಾಧವ । 
ಯಯಾ ಸಕಲದುರ್ದರ್ಶಂ ಪಶ್ಯೇ ತ್ವಾಮಹಮಂಜಸಾ il ೬೦ I 


ಮಾಧವಸ್ತು ತಥೇತ್ಕುಕ್ತ್ಯಾ ತತೆ ತ್ರೈ ವಾಂತರ್ದಧೇ ವಿಭುಃ । 

ಗತ್ವಾ ಸಂತೋಷಯಾಮಾಸ ದೇವಾನಿಂದ್ರಪುರೋಗಮಾನ್‌ ॥ ೬೧॥ 
ಯಮೋಷಷಿ ಪ್ರತೃಹಂ ಚಕ್ರೇ ಮಾಧವಸ್ಕೊ €ಪದೇಶತಃ । 

ಕಿಂಚಿದ್ದಾನಂ ತ ್ರೀಭ್ಯಸ್ವ್ಯಕಾ ತ್ತ್ವ ದಾನಾಂತರಂ ದ್ವಿಜಾಃ ॥| ೬೨ | 


144 ಪ್ರಯಾಗಮಾಹಾತ್ಮ್ಯಮ್‌ 


ತೇನ ದಾನೇನ ಧರ್ಮಾತ್ಮಾ ದಕ್ಷಿಣೇಶ್ವರತಾಂ ಗತಃ । 
ಸರ್ವೇಷಾಂ ದಂಡದಾತಾ ಚ ಜಾತೋ ಮಾಧವವಲ್ಲಭಃ I ೬೩ ॥ 
ತಸ್ಥಾದತ್ತೆ ಕೈಕವರ್ಷಂ ಯೋ ಮಾಸಂ ಪಕ್ಷಮಥಾಪಿ ವಾ । 
ಅಶಕೌ ದಿನಮೇಕಂ ವಾ ಕಿಂಚಿದ್ದಾನಂ ಕರಿಷ್ಕತಿ Il ೬೪ ॥ 
ಸಫಲಾಸಸ್ಯ ವಿಜ್ಞೇಯಾಃ ಸ್ನಾನದಾನಾದಿಕಾಃ ಕ್ರಿಯಾಃ । 

` ಬಹುನೋಕೇನ ಕಿಂಚಾತ್ರ ಶೌನಕಾದ್ಯಾ ಮಹರ್ಷಯಃ ॥1 ೬೫ ॥ 


|| ಇತಿ ಅಷ್ಟಾದಶೋಧ್ಯಾಯಃ | 
ಧರ್ಮರಾಜನು ಹೇಳಿದನು 
ಪದ್ಧದ ದಳದಂತೆ ಕಣ್ಣುಗಳುಳ್ಳ ಮಾಧವನೇ! ವಿಜೃಂಭಿಸುವ ನಿನ್ನ ಮಹಿಮೆಯನ್ನು ನಾನು 

ತಿಳಿಯಲಾರೆನು. ಬ್ರಹ್ಮಾದಿದೇವತೆಗಳೇ ನಿನ್ನಮಾಯೆಯಿಂದ ಮೋಹಿತರಾಗಿರುವಾಗ ಇದೇನು 
ಆಶ್ಚರ್ಯವಲ್ಲ. ॥ ೫೮ ॥ ನಾನು ಧರ್ಮವನ್ನಾಗಲೀ, ಅರ್ಥವನ್ನಾಗಲೀ, ಕಾಮವನ್ನಾಗಲೀ 
ಅಥವಾ ಮೋಕ್ಷವನ್ನೇ ಆಗಲಿ ಅಪೇಕ್ಷಿಸುವುದಿಲ್ಲ. ನಾನು ಏನನ್ನು ಬಯಸುತ್ತೇನೋ ಯಾವುದು 
ಯಾರಿಂದಲೂ ಹೊಂದಲ್ಪಡುವುದಿಲ್ಲವೋ ಅದು ನನಗೆ ಸಂದಿದೆ. ॥ ೫೯ । ಹಾಗಿದ್ದರೂ 
ನಿನ್ನದಾದ ಪ್ರಯಾಗ ಕ್ಷೇತ್ರದಲ್ಲಿನನ್ನವಸತಿಯಿರಲೆಂದು ಕರುಣಿಸು. ಇದರಿಂದ ಕಷ್ಟಸಾಧ್ಯ ವಾದ 

ನಿನ್ನ ಸ ದರ್ಶನಭಾಗ್ಯವು ಕಚ ನನಗೆ ಲಭ್ಯವಾಗಲು ಸಾಧ್ಯವು. ॥ ೬೦ ॥ ಶ್ರೀ ವು 
"ಹಾಗೆಯೇ ಆಗಲಿ'' ಎಂದು ಹೇಳಿ ಅಲ್ಲಿಂದ ಚತರ ಸಹರಣ: ಅಲ್ಲಿಂದ ಹೋಗಿ 
ಇಂದ್ರನೇ ಮೊದಲಾದವರುಗಳನ್ನು ಸ ಭಯದ ಕಾರಣವನ್ನು ಪರಿಹರಿಸಿ) ಸಂತೋಷ 
ಪಡಿಸಿದನು. ॥ ೬೧ ॥ ಯಮರಾಜನು ಪ್ರತಿದಿವಸವೂ ಶ್ರಿ ್ರ್ರೀಮಾಧವನ ಉಪದೇಶದಂತೆ 
ಬೇರೆಯೆಲ್ಲ ದಾನಗಳನ್ನು ಬಿಟ್ಟು ಸತ್ತಾತ್ರರಿಗೆ ಸ್ವಲ್ಪದಾನವನ್ನು ತಪ್ಪದೇ ಮಾಡುತ್ತ ಬಂದನು. 

| ೬೨ ॥ ಆ ದಾನದ ಭರೇ ಧರ್ಮಾತ್ಮನಾದ ಈ ಯಮನು ದಕ್ಷಿಣ ದಿಕ್ಕಿಗೆ ದಿಕ್ಟಾಲಕ- 
ನಾದನು. ಪ ಪ್ರಯಾಗದಲ್ಲೂ ದಕ್ಷಿಣದಿಕ್ಕಿನಲ್ಲಿದ್ದು" "ದಕ್ಷಿಣೇಶ್ವರ'' ನೆಂಬುದಾಗಿ ಕರೆಯಲ್ಪಟ್ಟನು, 
ಮತ್ತು ಶ್ರೀಮಾಧವನ ಕೃಪೆಯಿಂದ ಪಾಪಮಾಡಿದವರಿಗೆಲ್ಲಾ ಶಿಕ್ಷೆಮಾಡುವ ದೊಡ್ಡ 
ಅಧಿಕಾರವನ್ನು ಹೊಂದಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀಮಾಧವನಿಗೆ ಪ್ರಿಯನಾದ ಭಕ್ತನು 
ಆದನು. ॥ ೬೩ ।। ಎಲೈ ಶೌನಕಾದಿ ಮುನಿವರ್ಯರೇ! ಈ ಕಾರಣದಿಂದಲೇ ತೀರ್ಥರಾಜ- 
ನೆಂದೆನಿಸಿರುವ ಈ ಪ್ರಯಾಗದಲ್ಲಿ ಒಂದು ವರ್ಷ, ಅಥವಾ ಒಂದು ಮಾಸವಾಗಲೀ ಅಥವಾ 
ಒಂದು ಪಕ್ಚವಾಗಲೀ, ಅವಕಾಶ ಅಥವಾ ಶಕಿಯಿಲ್ಲದಿದ್ದರೆ ಕೊನೆಗೆ ಒಂದು ದಿನದ 
ಮಟ್ಟಿಗಾದರೂ ಇದ್ದು ""ಈ ಸ್ವಲ್ಪದಾನ'' ವಾದ ಎಂಟು ಮುಷ್ಟಿ ಧಾನ್ಯ ದಾನವನ್ನು ಯಾರು 
ಮಾಡುವರೋ ಅವರ ಸ್ನಾನ ದಾನಾದಿ ಎಲ್ಲಾ ಕ್ರಿಯೆಗಳೂ ಸಫಲವೆಂದು ತಿಳಿಯಬೇಕು. 

ಹೆಚ್ಚೇನು ಹೇಳತಕ್ಕದ್ದಿದೆ 91೬೪-೬೫॥ 


॥ ಹದಿನೆಂಟನೆಯ ಅಧ್ಯಾಯವು ಸಮಾಪ್ತಿಯಾಯಿತು ॥ 


11 ಅಥ ಏಕೋನವಿಂಶೋತಧ್ಯಾಯಃ 11೧೯ n 


ಸೂತ ಉವಾಚ 
ಅಥಾತಃ ಸಂಪ್ರವಕ್ಷ್ಯಾಮಿ ನೈರ್ಬ್ಯುತೇಶಸ್ಯ ದಿಕ್ಷತೇ: । 
ಸಿದ್ದಿದಂ ಸರ್ವಲೋಕಾನಾಂ ವಿಕಿರಂ ಪುಣ್ಯಸಾಧನಮ್‌ 11 ೧॥ 
ಆಶ್ರಮಾ ವಿವಿಧಾ ಯತ್ರ ಮುನೀನಾಮೂರ್ಥ್ವರೇತಸಾಮ್‌ । 
ಅಸಂಖ್ಯಾತಾನಿ ತೀರ್ಥಾನಿ ಸಂತಿ ದೇವಾ ಯಥಾ ತಥಾ 1೨ ॥ 
ನಾನಾಪುಷ್ಪಪಲೋಪೇತಂ ನಾನಾವೃಕ್ಷಲತಾಶ್ರಯಮ್‌ । 
ನಾನಾಪಕ್ಷಿಸಮಾಜಿಷ್ಟಂ ವನಂ ಯತ್ರ ವಿರಾಜತೇ Wan 
ಯಸ್ಯ ವೈ ದಕ್ಷಿಣೇ ಭಾಗೇ ಪುಣ್ಯತೋಯಾ ಮಲಾಪಹಾ । 
ಸರ್ವಕಾಮಪ್ರದಾ ನೃಣಾಂ ಸೌರೀ ವಹತಿ ಸರ್ವದಾ nv un 
ಅಕ್ಷಯ್ಯವಟಸುಚ್ಛಾಯಾ ಹರಿತೋಪಲಶೋಭಿತಾ । 
ಹರ್ಷದಾ ದೇವತಾದೀನಾಂ ನಿತ್ಯಂ ಯತ್ರ ಪ್ರಸರ್ಪತಿ ॥1 ೫ ॥ 
ತತ್ಕೇತ್ರಂ ವಿಕಿರಂ ನಾಮ ಕೀರ್ತನಾದಘನಾಶನಮ್‌ । 
ಕಿಂ ಪುನರ್ದರ್ಶನಸ್ನಾನಪಾನವಾಸ್ಯೆಃ ಫಲಪ್ರದಮ್‌ ॥೬॥ 
॥ ಹತ್ತೊಂಬತ್ತನೆಯ ಅಧ್ಯಾಯವು ॥ 
ಸೂತರು ಹೇಳಿದರು 
ಇನ್ನುನೈಬತ್ಯ ದಿಕ್ಷಾಲಕನಾದ ನಿರ್ಯತಿಯ ಆಶ್ರಮವಾದ "“ವಿಕಿರವೆಂಬ'' ಕ್ಷೇತ್ರದ ಬಗ್ಗೆ 
ಹೇಳುತ್ತೇನೆ. ಇದು ಎಲ್ಲಜನರಿಗೆ ಸಿದ್ಧಿಯನ್ನು ತಂದುಕೊಟ್ಟು ಪುಣ್ಯಸಾಧನೆ ಮಾಡಿಕೊಡತಕ್ಕದ್ದು. 
॥ ೧ ॥ ಇಲ್ಲಿ ಎಣಿಸಲಾರದಷ್ಟು ಸಂಖ್ಯೆಯಲ್ಲಿ ಊರ್ಧ್ಯರೇತಸ್ವರಾದ ಮುನಿಗಳ ನಾನಾವಿಧ- 
ಗಳಾದ ಆಶ್ರಮಗಳು ಇವೆ. ದೇವತೆಗಳಿರುವಂತೆ ಇಲ್ಲಿಲೆಕ್ಕವಿಲ್ಲದಷ್ಟುತೀರ್ಥಗಳು ಇವೆ. ॥೨ ॥ 
ಇಲ್ಲಿನಾನಾವಿಧವಾದ ಹೂ ಹಣ್ಣುಗಳಿಂದಲೂ, ಮರಬಳ್ಳಿಗಳಿಂದಲೂ ಮತ್ತುಪಕ್ಷಿಗಳಿಂದಲೂ 
ಕಂಗೊಳಿಸುತ್ತಿರುವ ವನವಿದೆ. ॥ ೩ ॥ ಈ ಆಶ್ರಮದ ದಕ್ಷಿಣಭಾಗದಲ್ಲಿ ಪಾಪಪರಿಹಾರ 
ಮಾಡತಕ್ಕ ಮತ್ತುಅಶುದ್ಧತೆಯನ್ನುತೊಳೆಯತಕ್ಕ ಮನುಷ್ಯರ ಎಲ್ಲಅಭಿಲಾಷೆಗಳನ್ನು ಈಡೇರಿಸುವ 
ಸೂರ್ಯನ ಮಗಳಾದ ಯಮುನೆಯು ಸದಾಕಾಲದಲ್ಲಿಯೂ ಹರಿಯುತ್ತಿರುತಾಳೆ. ॥ ೪ ॥ ಈ 
ಕ್ಷೇತ್ರದಲ್ಲಿ ಪಚ್ಚೆಯ ಶಿಲೆಯಂತೆಯಿರುವ ಎಲೆಗಳುಳ್ಳ ಅಕ್ಷಯ ವಟವೃಕ್ಷವು ದೇವತೆಗಳಿಗೂ 


ಆನಂದವನ್ನುಂಟುಮಾಡುವಂತೆ ನೆರಳನ್ನು ಚೆಲ್ಲುತ್ತಾವ್ಯಾಪಿಸಿದೆ. ॥ ೫ ॥ ಈ ಕ್ಷೇತ್ರವೇ ""ವಿಕಿರಾ'' 
ಎಂಬುದು; ಇದರ ಹೆಸರು ಹೇಳುವುದರಿಂದಲೇ ಪಾಪಗಳು ಪರಿಹಾರವಾಗುವುವು. ಇನ್ನು 


ಇಲ್ಲಿದ್ದು ಸ್ನಾನ, ದರ್ಶನ, ಪಾನ ಮತ್ತು ವಾಸ ಇವುಗಳು ಸತ್ಫಲದಾಯಕಗಳಿಂದು ಹೇಳತಕ್ಕದ್ದು 
ಏನಿದೆ! ॥ ೬॥ 
ಯಷಯಃ ಊಚುಃ 

ಕಸ್ಥಾದ್ವಿಕಿರಸಂಜ್ಞಂ ತದಭೂತ್ಮೇತ್ರಂ ಮಹಾಮತೇ । 


ಃ ಸರ್ವಂ ತದನ: ಕೋ ವದಿಷ್ಠತಿ 11 ೭ I 
| ಏತದಾಖ್ಯಾಹಿ ನ ಬನ ದಿಷ್ಯ 


146 ಪ್ರಯಾಗಮಾಹಾತ್ಮ $ಮ್‌ 


ಯಷಿಗಳು ಹೇಳಿದರು 
ಈ ಕ್ಷೇತ್ರಕ್ಕೆ '"ವಿಕಿರ'' ಎಂಬ ಹೆಸರು ಏತಕ್ಕೆ ಬಂದಿತು ? ಈ ವಿಷಯವನ್ನು ತಮ್ಮನ್ನು ಬಿಟ್ಟು 
ಬೇರೆಯಾರು ತಾನೇ ಹೇಳಬಲ್ಲರು? ॥ ೭ ॥1 
ಸೂತ ಉವಾಚ 
ಶೃಣ್ವಂತು ಮುನಯಸ್ಪರ್ವೇ ವಿಕಿರಾಖ್ಯಾನಮದ್ಬುತಮ್‌ I 
ಯಸ್ಸಾತ್ರದ್ದಿಕಿರಂ ಜಾತಂ ಬ್ರುವೇತಹಂ ತತ್ರ ಕಾರಣಮ್‌ WS 
ಗಂಗಾ ಯದಾ ಸಮಾಯಾತಾ ಪ್ರಯಾಗಕ್ಷೇತ್ರಮಂಡಲೇ I 
ಮಾರ್ಗ ದಾತುಂ ತದಾ ತಸ್ಥೆ ೪ ವಿಕೀರ್ಣಾ ಶತಧಾ ಯಮೀ EF 
ಅತಸ್ಪದ್ದಿಕಿರಂ ನಾಮ ತೀರ್ಥಂ ಜಾತಂ ಮಲಾಪಹಂ । 
ಪುನರಪ್ಯಸ್ಯ ಮಾಹಾತ್ಮ್ಯಂ ವರ್ಣಯಿಷ್ಯೇ ಸವಿಸರಮ್‌ 1 ೧೦॥ 
ಆರಬ್ಬೇ ಬ್ರಹ್ಮಣಾ ಯಚ್ಛೇ ಸಾಮಗ್ರೀ ಯಜ್ಞಕರ್ಮಣಃ | 
ವಕೀರ್ಣಾ ಪತಿತಾಸ್ತತ್ರ ತತೋಷಷಿ ವಿಕಿರಂ ಸ್ಮೃತಮ್‌ 1 ೧೧॥ 
ತಸ್ಮಿನ್ನೇವಂವಿಧೇ ತೀರ್ಥೇ ನಿರ್ಯತಿಃ ಶ್ರದ್ಧಯಾನ್ವ್ಹಿತಃ । 
ದೃಷ್ಟ್ವಾ ಪ್ರಯಾಗಮಾಹಾತ್ಚ್ಯಂ ಚಕ್ರೇ ಸ್ವಾಶ್ರಮಮುತ್ತಮಮ್‌ ॥ ೧೨॥ 
ಕಾಳಿಂದೀಪುಣ್ಯಪಾನೀಯೇ ಕೃತಸ್ನಾನಾದಿಸತ್ಕ್ರಿಯಃ | 


ಮಾಧವಂ ತೋಷಯಾಮಾಸ ಶ್ರಾದ್ದಾದ್ಯೈಸತ್ರ ಸಂವಸನ್‌ ॥1 ೧೩ ॥ 
ನಿತ್ಯಶ್ರಾದ್ಧಾನಿ ಕಾಮ್ಯಾನಿ ತಥಾ ನೈಮಿತಿಕಾನಿ ಚ । 

ಅಕರೋತರ್ವದಾ ತತ್ರ ಮಾಧವಪ್ರೀತಯೇ ಪರಮ್‌ I ೧೪ ॥ 
ನಿರ್ಯತೇಃ ಕರ್ಮಕ್‌ೌಶಲ್ಯಂ ಸಭಕಿಂ ಪರಮಂ ತಥಾ । 

ದೃಷ್ಟ್ವಾ ಮಾಧವದೇವೊಪಿ ತದೀಯಾಶ್ರಮಮನ್ನಗಾತ್‌ ॥ ೧೫ ॥ 


ಸೂತರು ಹೇಳುತಾರೆ 

ಎಲೈ ಯಷಿಗಳಿರಾ! ವಿಕಿರಾಶ್ರಮದ ಕಥಾನಕವನ್ನು ಹೇಳುತ್ತೇನೆ. ಗಮನಿಸಿ ಕೇಳಿ: ಈ 
ಆಶ್ರಮಕ್ಕೆ ""ಏಕಿರಾ”' ಎಂದು ಹೆಸರು ಬಂದುದಕ್ಕೆ ಕಾರಣವನ್ನು ಹೇಳುವೆನು. ॥ ೮ ॥ 
ಗಂಗಾನದಿಯು ಪ್ರಯಾಗ ಕ್ಷೇತ್ರಕ್ಕೆ ಹರಿದು ಬಂದಾಗ ಅದಕ್ಕೆ ದಾರಿಮಾಡಿಕೊಡಲು ಯಮುನಾ 
ನದಿಯು ನೂರು ಭಾಗವಾಗಿ ಒಡೆಯಿತು. (ವಿಕಿರಗೊಂಡಿತು, ಚದುರಿತು). ॥ ೯ ॥ ಅಲ್ಲಿಂದ ಈ 
ಆಶ್ರಮವು ವಿಕಿರಾ ಎಂದು ಹೆಸರುಳ್ಳ ಪಾಪಪರಿಹಾರಕ ತೀರ್ಥಕ್ಷೇತ್ರವಾಯಿತು. ಇದರ 
ಮಾಹಾತ್ಮೆ $ಯನ್ನು ಇನ್ನೂ ವಿಸ್ತಾರವಾಗಿ ವರ್ಣಿಸುವೆನು. ॥ ೧೦ ॥ ಈ ಕ್ಷೇತ್ರದಲ್ಲಿ ಆರಂಭದಲ್ಲಿ 
ಶ್ರೀಬ್ರಹ್ಮದೇವರು ಯಜ್ಞಮಾಡಿದಾಗ ಯಜ್ಞದ ಸಾಮಗ್ರಿಗಳೆಲ್ಲವೂ ಈ ಭಾಗದಲ್ಲಿ ಚೆಲ್ಲಾಪಿಲ್ಲಿ- 
ಯಾಗಿ ಹರಡಿದ್ದವು. ಆದರಿಂದಲೂ ""ವಿಕಿರ'' ಎಂದು ಜ್ಞಾಪಿಸಿಕೊಳ್ಳಲ್ಪಡುವುದು. ॥ ೧೧ ॥ ಈ 
ವಿಧವಾದ ಕ್ಷೇತ್ರದಲ್ಲಿ ನೈಯತ್ಯ ದಿಕ್ಟಾಲಕನಾದ ನಿರ್ಯತಿಯು ಪ್ರಯಾಗದ ಮಾಹಾತ್ತೆ $ಯನ್ನು 
ತಿಳಿದು ಶ್ರದ್ದೆ ಹುಟ್ಟಿ ಉತ್ತಮವಾದ ತನ್ನ ಆಶ್ರಮವನ್ನು ಕಟ್ಟಿದನು. ॥ ೧೨ ॥ ಅಲ್ಲಿ 
ವಾಸಮಾಡಿಕೊಂಡಿದ್ದು ಯಮುನೆಯ ಪುಣ್ಯಜಲದಲ್ಲಿ ಮಿಂದು ಜಪತಪಾದಿಗಳನ್ನು ಆಚರಿಸಿ 


ಅಧ್ಯಾಯ ೧೯ 147 


ವರ್ಷಗಟ್ಟಲೇ ಇದ್ದು ಶ್ರಾ ದ್ಧಾದಿಗಳಿಂದ ಶ್ರಿ ಶ್ರೀಮಾಧವನನ್ನು ಸಂತೋಷಗೊಳಿಸಿದನು. ॥ ೧೩ ॥ 
ನಿತ್ಯ ಮತ್ತು ಕಾಮ್ಯ! ಗಾದ ಶ್ರಾದ್ಧಗಳನ್ನೂ ಹಾಗೆಯೇ ನೈಮಿತ್ತಿಕ ಶ್ರಾದ್ಧಗಳನ್ನೂ ಅಲ್ಲಿದ್ದು 
ಯಾವಗಲೂ ಮಾಡಿಕೊಂಡೇ. ಇದ್ದನು. won ಆ 'ನಿರ್ಯತಿಯು ಮಾಡುತ್ತಿದ್ದ 
ಶ್ರಾದ್ಧಾದಿಗಳ ಕರ್ಮಗಳ ಕುಶಲತೆಗೂ ೬ ಅವನ ಭಕ್ತಿಗೂ ಸಂತುಷ್ಟನಾದ ಶ್ರೀಮಾಧವನು ಅವನ 
ಆಶ್ರಮಕ್ಕೆ ಬಂದನು. ॥ ೧೫ ॥ 

ಭಸ್ಫೋದ್ಧೂಲಿತಸರ್ವಾಂಗಃ ಕರ್ಪೂರನಿಚಯೋಪಮಃ । 


ಸ್ಫುರತೌದಾಮಿನೀಭಾಸೋ ದಧಾನಶ್ಶಿರಸಾ ಜಟಾಃ ll ೧೬ ॥ 
ಕುಟಿಲಭ್ರುಕುಟೀ ಕ್ರೂರಃ ಕ್ಷತಜಾರುಣಲೋಚನಃ । 
ಲಿಕುಡಾಲಾವುಸಂಯುಕಸ್ಟೇಜಸಾ ಭಾಸ್ಕರೋಪಮಃ I ೧೭ ॥ 
ಶುನಾಂ ಗಣೈರ್ಪರಿವೃತಃ ಕಂದರ್ಪಹೃತಭೂಷಣ 

ನಗ್ಗ; ಪ್ರಮತಸಲ್ಲಾಪೀ ಪಶ್ಯತಾಂ ಭಯವರ್ಧನಃ I ೧೮ ॥ 


ಬ್ರಾಹ್ಮಣೇಷೂಪವಿಷ್ಟೇಷು ಪ್ರಾರಬ್ಬೇ ಶ್ರಾದ್ಧಕರ್ಮಣಿ । 
ಈದೃಗ್ರೂಪೋನನುಗ್ರಹಾರ್ಥಂ ತಸ್ಥೌ ತದ್ದಾರಮಾವೃಣನ್‌ ॥ ೧೯॥ 
ದದೌ ನ ಗಂತುಮಾಗಂತುಂ ಭುವಿಜಾನು ನಿಪಾತ್ಯ ಚ | 


ದೇಹ್ಯನ್ನಂ ಮಮ ದೇಹ್ಯನ್ನಂ ದೇಹ್ಯನ್ನಮಿತಿ ಚಾಬ್ರವೀತ್‌ ॥1 ೨೦ ॥ 
ದೃಷ್ಟ್ವಾ ತಂ ನಿರ್ಯತಿಶ್ವೀಘ್ರಮಗಾದ್ದಾಧಂ ಸಸಾಧ್ವಸಃ | 
ತಮವೋಚತ್ವಿಮೇತತ್ತೇ ಕರ್ಮ ಲೋಕೋಪತಾಪಕಮ್‌ 1 ೨೦ ॥ 
ಅವಧೂತೋಷಪಿ ವಿಪ್ರೇಂದ್ರಾಃ ಶ್ರುತ್ವಾ ನಿರ್ಯತಿಭಾಷಿತಂ । 

ಜಗಾದ ವಚನಂ ಸತ್ಯಂ ಕರಮುದ್ಯಮ್ಯ ಸನ್ಮುಖಮ್‌ ॥| ೨೨ ॥ 


ಮೈಗೆಲ್ಲಾ ವಿಭೂತಿಯನ್ನು ಹಚ್ಚಿಕೊಂಡು ಕರ್ಪೂರದ ರಾಶಿಯಂತೆ ಕಾಣುತ್ತಿದ್ದನು. 
ತಲೆಯಲ್ಲಿ ಜಟಿಯನ್ನು ಹೊಂದಿ ಪ್ರಕಾಶಮಾನ ಮಿಂಚಿನಂತೆ ಇದ್ದನು. ॥ ೧೬ ॥। ಅವನ 
ಹುಬ್ಬುಗಳಿರಡು ವಕ್ರವಾಗಿದ್ದವು. ರಕ್ತದಂತೆ ಕಣ್ಣುಗಳು ಕೆಂಪಗಿದ್ದವು. ಕೋಲನ್ನು ಹಿಡಿದಿದ್ದನು 
ಮತ್ತು ಭಾಸ್ಕರನಂತೆ ತೇಜೋಮಯನಾಗಿದ್ದನು. ॥ ೧೭ ॥ ನಾಯಿಗಳ ಗುಂಪಿನಿಂದ ಸುತ್ತು- 
ವರಿಯಲ್ಪಟ್ಟಿದ್ದನು. ಮನ್ನಥನಿಂದ ಅಪಹರಿಸಲ್ಪಟ್ಟ ಆಭರಣಗಳುಳ್ಳವನಾಗಿದ್ದನು. ಬರಿಬತ್ತಲೆ- 
ಯಿದ್ದುಹುಚ್ಚನಂತೆ ಮಾತನಾಡುತಿದ್ದನು ಮತ್ತುನೋಡುವವರಿಗೆ ಭಯಂಕರನಾಗಿದ್ದನು. ।1೧೮॥ 
ಶ್ರಾದ್ಮಕರ್ಮವು ಪ್ರಾರಂಭವಾಗಿ ಬ್ರಾಹ್ನಣರುಗಳನ್ನು ಕೂಡಿಸುತಿರುವಾಗ ಸರಿಯಾಗಿ 
ಮಾಧವನು ಈ ವಿಧದ ಅವಧೂತ ರೂಪವನ್ನು ತಾಳಿ ನಿರ್ಯತಿಯ ಅನುಗ್ರಹಕ್ಕಾಗಿಯೇ 
ಬಾಗಿಲನ್ನು ಅಡ್ಡಕಟ್ಟಿಕೊಂಡು ಅಲ್ಲಿ ನಿಂತನು. ॥ ೧೯ ॥ ಇದಲ್ಲದೆ ಮೊಳಕಾಲನ್ನೂರಿ ಕುಳಿತು- 
ಕೊಂಡು ಹೋಗಿಬರುವವರನ್ನು ತಡೆದು " "ನನಗೆ ಅನ್ನವನ್ನು ಕೊಡಿ, ಅನ್ನವನ್ನು ಕೊಡಿ, ಅನ್ನವನ್ನು 
ಕೊಡಿ'' ಎಂದು ಕೂಗುತ್ತಿದ್ದನು. Il ೨೦ ॥ ಅವನನ್ನು ನೋಡಿ ನಿರ್ಯತಿಯು ಬಾಗಿಲಿಗೆ ಓಡಿ 
ಬಂದು ಹೆದರಿ ಅವನನ್ನು ಕುರಿತು " "ಏನಪ್ಪಾ ನಿನ್ನ ಈ ವ್ಯಾಪಾರ, ಇದು ಶ್ರಾದ್ಧಕ್ಕೆ ಕುಳಿತಿರು- 
ವವರಿಗೆಲ್ಲಾ ಉಪದ್ರ ವವನ್ನುಂಟುಮಾಡುತ್ತಿದೆ'' ಎಂದು ಕೇಳಿದನು. 1೨೧ ॥ ಎಲೈ ಶೌನಕಾದಿ 
ಬ್ರಾ ಹೃಣೋತ್ತಮರೇ! ಆ ಅವಧೂತಮನುಷ್ಠನು ನಿರ್ಯತಿಯ ಮಾತನ್ನು ಕೇಳಿದವನಾಗಿ ಅವನ 


146 ಪ್ರಯಾಗಮಾಹಾತ್ಮ್ಯಮ್‌ 

ಮುಖವನ್ನೇ ನೋಡುತ್ತ ಕೈಮುಗಿದು ಸತ್ಯವೇ ಆಗಿದ್ದಈ ಮಾತನ್ನುಹೇಳಿದನು. ॥ ೨೨ || 

ಅವಧೂತ ಉವಾಚ 
ನಿರ್ಯತೇ ! ಶ್ಮಣು ಮೇ ವಾಚಮಹಂ ಕಂಚಿನ್ನ ತಾಪಯೇ । 
ಬುಭುಕ್ಷಿತೋನಹಂ ಸುಸ್ವಾದು ದೇಹ್ಯನ್ನಂ ಮಮ ಪಾಚಿತಮ್‌ ॥ ೨೩ ॥ 
ಮತ್ತೋ ಪ್ಯಧಿಕಮೇತೇ ವೈ ಶ್ವಾನಸರ್ವೇ ಬುಭುಕ್ಷಿತಾಃ I 


- ತೇ ಚಾಹಂ ಚ ಪರಾಂ ತೃಪಿಂ ಗಮಿಷ್ಕಾಮಸ್ತೃದಂಧಸಾ ॥ ೨೪ ॥ 
ತೇನ ತೇ ವಿಪುಲಂ ಪುಣ್ಯಂ ಭವಿಷ್ಯತಿ ನ ಸಂಶಯಃ । 
ಮಾ ಕುರುಷ್ಪಾತ್ರ ಸಂದೇಹಂ ಸಂದೇಹಾತ್ಮಾ ವಿನಶ್ಯತಿ I ೨೫ ॥ 
ಇತಿ ತನ್ನಿಗ್ರಹಂ ದೃಷ್ಟಾ ಮ ದ್ವಿಜಾನೂಚೀsಥ ನಿರ್ಯತಿ: । 
ವದಂತು ಬ್ರಾಹ್ಮಣಾಸ್ಪರ್ವೇ ಕಿಂ ಕರ್ತವ್ಯಂ ಮಯಾಧುನಾ ॥ ೨೬ ॥ 
ಅವಧೂತನು ಹೇಳಿದನು 


ನಿರ್ಯತಿ ! ನನ್ನ ಮಾತನ್ನು ಕೇಳು. ನಾನ್ಯಾರಿಗೂ ತಾಪವನ್ನುಂಟುಮಾಡುವುದಿಲ್ಲ ನನಗೆ 
ಹಸಿವಾಗಿದೆ. ಬೆಂದಿರುವ ರುಚಿಯಾದ ಅನ್ನವನ್ನು ತಿನ್ನಲು ಕೊಡು. ॥ ೨೩ ॥॥ ನನಗಿಂತಲೂ 
ಹೆಚ್ಚಾಗಿ ಈ ಎಲ್ಲಾ ನಾಯಿಗಳು ಹಸಿದಿವೆ. ಅವುಗಳೂ ನಾನೂ ನಿನ್ನ ಅನ್ನದಿಂದ ಬಹಳ ತೃಪ್ತಿ 
ಹೊಂದುವೆವು. ॥ ೨೪ ॥ ಇದರಿಂದ ನಿನಗೆ ಬಹಳ ಪುಣ್ಯವು ಬರುವುದು. ಸಂದೇಹವುಳ್ಳ 
ಮನಸ್ಸುಳ್ಳವನು ನಾಶವಾಗುವನು. ಆದ್ದರಿಂದ ನೀನು ಈ ವಿಷಯದಲ್ಲಿ ಏನೂ ಅನುಮಾನ 
ಪಡಬೇಡ. ॥ ೨೫ ॥॥ ಈ ರೀತಿಯಾಗಿ ಆ ಅವಧೂತನು ಮಾಡುತ್ತಿರುವ ಆಗ್ರಹವನ್ನು ನೋಡಿ 
ನಿರ್ಯತಿಯು ಬ್ರಾಹ್ಮಣರುಗಳನ್ನು "ನಾನು ಈ ಪರಿಸ್ಥಿತಿಯಲ್ಲಿ ಏನನ್ನು ಮಾಡಬೇಕೆಂಬುದನ್ನು 
ನೀವೆಲ್ಲರೂ ಸೇರಿ ಹೇಳಿರಿ'' ಎಂದು ಪ್ರಾರ್ಥಿಸಿದನು. ॥॥೨೬ ॥ 


ಬ್ರಾಹ್ಮಣಾ ಊಚುಃ 
ನಿರ್ಯತೇ ಕರ್ಮನಿಷ್ಠಾತ ! ತ್ವಂ ವೇತ್ಸಿ ಸಕಲಂ ವಿಧಿಮ್‌ । 


ಪಾಖಂಡಿನೇ ಕಥಂ ದೇಯಂ ಅಸಮಾಪ್ರೇ ಸ್ವತರ್ಮಣಿ 11 ೨೭ ॥ 
ಅಸಿಧಾರಾಸಮಃ ಪ್ರೋಕ್ತಃ ಕರ್ಮಮಾರ್ಗೋ ಮನೀಷಿಭಿಃ ॥ 
ಅನ್ಯಥಾಕರಣಾದಾಶು ನರಃ ಪತನಮೃಚ್ಛತಿ ॥ ೨೮ ॥ 


ಶ್ರಾದ್ಧೋತ್ತರಂ ಪ್ರದಾತವ್ಯಂ ಭಿಕ್ಷವೇ5ನ್ನಂ ನ ಪೂರ್ವತಃ | 

ಸರ್ವೇಷು ಧರ್ಮಶಾಸ್ತ್ರೇಷು ಡಿಂಡಿಮೋ5ಯಂ ವಿರಾಜತೇ 1 ೨೯ ॥ 

ಸರ್ವಥಾ ನಿಗ್ರಹೋಸಸ್ಥಾಕಂ ನಾಸ್ತಿತೇsಧ್ವಾಪ್ರದರ್ಶಿತಃ । 

ಇದಾನೀಮುಚಿತಂ ದೃಷ್ಟಾ ಯಥೇಚ್ಛಸಿ ತಥಾ ಕುರು 11೩೦ ॥ 
ಬ್ರಾಹ್ಮಣರುಗಳು ಹೇಳಿದರು 


ನಿರ್ಯತಿಯೇ! ನೀನು ಕರ್ಮಾಚರಣೆಯಲ್ಲಿ ಎಲ್ಲವನ್ನೂ ತಿಳಿದವನು. ನಿನ್ನ ಕರ್ಮವು 
ಮುಗಿಯದೇ ಇರುವಾಗ ಈ ಪಾಖಂಡಿಗೆ ಹೇಗೆ ಕೊಡಲು ಬರುವುದು 9 ॥ ೨೭ ॥ 


ಅಧ್ಯಾಯ ೧೯ 149 
ವಿದ್ವಾಂಸರಿಂದ, ಕರ್ಮಮಾರ್ಗವು ಕತ್ತಿಯ ಅಲುಗಿನ ಮೇಲೆ ನಡೆಯುವಂತೆ ಅತಿ 
ಸೂಕ್ಷ್ಮವಾದುದು ಎಂದು ಹೇಳಲ್ಪಟ್ಟಿದೆ. ಶಾಸ್ತ್ರದ ಹಾದಿಯನ್ನು ಬಿಟ್ಟು ಬೇರೆಯಾಗಿ ವರ್ತಿಸಿದರೆ 
ಮನುಷ್ಯನು ಪತನವನ್ನು ಜಾಗ್ರತೆಯಾಗಿ ಹೊಂದುವನು. ॥ ೨೮ ॥ ಶ್ರಾದ್ಧವಾದ ನಂತರ 
ಭಿಕ್ಷುವಿಗೆ ಅನ್ನವನ್ನು ಕೊಡತಕ್ಕದ್ದು ; ಮೊದಲೇ ಅಲ್ಲ, ಈ ಬಗ್ಗೆ ಎಲ್ಲ ಶಾಸ್ತ್ರಗಳಲ್ಲಿಯೂ ನಗಾರಿ 
ಬಾರಿಸಿದಂತೆ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ।। ೨೯ ।। ಎಲ್ಲರೀತಿಯಲ್ಲಿಯೂ ನಮಗೆ ಆಗ್ರಹವು ಈ 
ಅನ್ನದಾನಕ್ಕೆ ಇಲ್ಲ. ನಿನಗೆ ದಾರಿಯನ್ನು ತೋರಿಸಿದ್ದೇವೆ. ಈಗ ನೀನೇ ಯೋಚಿಸಿ ಯಾವುದು 
ಉಚಿತವೋ ಅದನ್ನುಮಾಡು. 11೩೦ ॥ 

ಅವಧೂತಮಥೋವಾಚ ನಿರ್ಯತಿಃ ಕರ್ಮಲಾಲಸಃ । 

ಶ್ರಾದ್ಧೋತ್ತರಂ ಪ್ರದಾಸ್ಯಾಮಿ ಸರ್ವಾನ್ನಂ ಸ್ಲೀಯತಾಂ ತ್ವಯಾ ॥ ೩೧ ॥ 
ಇತಿ ತದ್ವಾಚಮಾಕರ್ಣ್ಯ ಪುನರಪ್ಯಾಹ ಭಿಕ್ಷುಕ: । 

ನಚ ಶಕ್ನೋಮ್ಯವಸ್ಥಾತುಂ ಯಾವತ್ತ್ತಂ ಪರಿಭಾಷಸೇ Il ೩೨ ॥ 
ಕ್ಷುಧಾ ಮಾಂ ಬಾಧತೇತ್ಯರ್ಥಮೇತಾನಪಿ ತತೋ ನಧಿಕಮ್‌ । 
ಕ್ಷುಧಾರ್ತಾನಾಂ ದೇಹಿ ನೋನನ್ನಂ ಪ್ರಾಣಾನ್‌ರಕ್ಷಬುಭುಕ್ತಿತಾನ್‌ ॥ ೩೩ ॥ 
ಭಗವಾನ್‌ಮಾಧವೋ ದೇವೋ ವಾಸುದೇವೋ ಜನಾರ್ದನಃ । 


ಶುನಿ ವಿಪ್ರೇ ಶ್ಲಪಾಕೇ ಚ ಸಮರೂಪೇಣ ವರ್ತತೇ ॥ ೩೪ ॥ 
ಆಬ್ರಹ್ಮಸ್ರಂಬಪರ್ಯಂತಂ ಜಗತ್ಯಸ್ಥಿನ್‌ ಚರಾಚರೇ । 
ಏಕೋ ವಸತಿ ವೈ ದೇವಃ ಪರಮಾತ್ಮಾ ಸನಾತನಃ 1 ೩೫ ॥ 


ತಸ್ಥಾದನ್ನಪ್ರದಾನೇನ ಪ್ರಾಣಾನ್ನಸ್ತರ್ಪಯಾಧುನಾ । 
ಮಾ ಕೃಥಾ ಭೇದಬುದ್ಧಿಂ ಚ ಮಾ ಭೂಃ ಕರ್ಮಶಠೋ ಭವಾನ್‌ ॥ ೩೬ ॥ 
ಪುನರೇವಂ ವಚಃ ಶ್ರುತ್ವಾ ಪಕ್ಷಾನ್ನಂ ಭಾಜನಾಂತರೇ । 


ಕರ್ಮಸಂಕಟಮಾಪನ್ನೋ ಭಕ್ತಾ ನ್ಯ ನದಾದಥ ನಿರ್ಯತಿಃ 11 ೩೭ ॥ 
ಅಶ್ರದ್ಧಯಾ ಸಮಾನೀತಂ ತದನ್ನಂ ಕೃಮಿರೂಪತಾಮ್‌ | 
ಗತಂ ದೃಷ್ಟ್ವಾ ವಧೂತೋತಥ ತಮೂಚೇ ಕ್ಚುತ್ರಪೀಡಿತಃ I ೩೮ ॥ 


ಅನಂತರ ಕರ್ಮದಲ್ಲಿಯೇ ಆಸಕ್ತಿಯುಳ್ಳ ನಿರ್ಯತಿಯು ಅವಧೂತನನ್ನು ಕುರಿತು 
ಹೇಳಿದನು. ""ಶ್ರಾದ್ಧವು ಮುಗಿದ ಮೇಲೆ ಅನ್ನವನ್ನು ಕೊಡುವೆನು. ಎಲ್ಲ ಅನ್ನವೂ ನಿನ್ನಿಂದ 
ಸ್ವೀಕರಿಸಲ್ಪಡಲಿ'', 11.೧ ॥ ಆ ಮಾತನ್ನು ಕೇಳಿದ ಅವಧೂತನು ಪುನಃ ಹೇಳಿದನು. ಹಸಿವೆಯು 
ನನ್ನನ್ನು ಬಾಧಿಸುತ್ತಿದೆ ನೀನು ಹೇಳುವವರೆಗೆ ತಡೆದುಕೊಳ್ಳಲು ಶಕ್ತನಲ್ಲ. ॥। ೩೨ ॥ ಹಸಿವೆಯು 
ನನಗಿಂತ ಹೆಚ್ಚಿಗೆ ನಾಯಿಗಳನ್ನು ಬಾಧಿಸುತ್ತಿದೆ. ಹಸಿವಿನಿಂದ ಕಂಗೆಟ್ಟಿರುವ ನಮ್ಮಗಳಿಗೆ ಅನ್ನವನ್ನು 
ಕೊಟ್ಟು ನಮ್ಮಗಳ ಪ್ರಾ ಣಗಳನ್ನು ಉಳಿಸು. 11೩೩ ॥ ಸರ್ವಭೂತಗಳಲ್ಲಿ ನಿವಾಸ ಸವುಳ್ಳ, ಜೀವಿಗಳ 
ಸಂಸಾರಬಂಧವನ್ನು "ನಿವಾರಣೆ. ಮಾಡತಕ್ಕ ವಾಸುದೇವ ಮತ್ತು ಜನಾರ್ದನನೆಸಿಕೊಂಡಿರುವ 
ಮಾಧವ ದೇವನು ವಿದ್ವಾ ಂಸರಲ್ಲಿರುವಂತೆ ನಾಯಿಗಳಲ್ಲಿಯೂ ಮತ್ತು ಮಾಂಸಬೇಯಿಸುವ 
ಚಂಡಾಲನಲ್ಲಿಯೂ ಕಡೆ ಸಮನಾಗಿ ತನ್ನ ಗುಣಗಳ ಸಂಪೂರ್ಣತೆಯಿಂದ ಇರುತಾನೆ. 


10" 


150 ಪ್ರಯಾಗಮಾಹಾತ್ಮ್ಯಮ್‌ 


HW 2೪ I ಬ್ರಹ್ಮದೇವರಿಂದ ಪ್ರಾರಂಭಿಸಿ ಹುಲ್ಲಿನವರೆಗಿನ ಸಮಸ್ತ ವಸುಗಳಲ್ಲಿಯೂ ಚರಾಚರ- 
ಗಳಲ್ಲಿಯೂ ಅವನು ಒಬ್ಬನೇ ಮುಖ್ಯವಾಗಿರುವವನು. ಅವನೇ ಸನಾತನನಾದ ಸರ್ವೋತ್ತಮ- 
ನಾದ ಮುಖ್ಯತತ್ವನು. ॥ ೩೫ ॥ ಇಂತಹ ಮಾಧವನು ನಮ್ಮಲ್ಲಿಯೂ ಇರುವನು. ನಮ್ಮಗಳನ್ನು 
ತೃಪಿಪಡಿಸು. ಈ ಪಾ ್ರಿಣಿಗಳನ್ನು ಭೇದಬುದ್ಧಿಯಿಂದ ನೋಡಬೇಡ. ಕೇವಲ ಕರ್ಮಕ್ಕೇ 
ಗಂಟುಬಿದ್ದು ಕರ್ಮಶಠನಾಗಬೇಡ. ॥ ೩೬ ॥ ಪುನಃ ಈ ಮಾತನ್ನು ಕೇಳಿದ ನಿರ್ಯತಿಯು 
ಕರ್ಮಸಂಕಟಕ್ಕೊಳಪಟ್ಟು ಚೆನ್ನಾಗಿ ತಯಾರಿಸಿದ ಪಕ್ವಾನ್ನವನ್ನು ಪಾತ್ರಾಂತರದಲ್ಲಿ ಅಭಕಿಯಿಂದ 
ಅವರಿಗೆ ಕೊಟ್ಟನು. ॥ ೩೭ ।। ಶ್ರದ್ಧೆಯಿಲ್ಲದೆ ಕೊಡಲ್ಪಟ್ಟ ಆ ಅನ್ನವು ಕ್ರಿಮಿಗಳ ರೂಪದಲ್ಲಿದ್ದವು. 
ಹಸಿವಿನಿಂದ ಪೀಡಿತನಾಗಿದ್ದ ಆ ಭಿಕ್ಷುವು ಅದನ್ನು ನೋಡಿ ನಿರ್ಯತಿಯನ್ನು ಕುರಿತು ಪುನಃ 
ಹೇಳಿದನು. 11೩೮ ॥ 
ಅವಧೂತ ಉವಾಚ 

ಕಿಂ ಮಹ್ಯಮಿದಮಾನೀತಂ ಕೃಮಿಭಾಂಡಮಮಂಗಲಮ್‌ | 

ಜೀವಾನಾಂ ಜೀವನಂ ದತ್ವಾವಿದೇಹಿ ಪಿತ್ಠ್ಛತರ್ಪಣಂ 1೩೯॥ 


ಅವಧೂತನು ಹೇಳಿದನು--- 
ಕ್ರಿಮಿಗಳಿಂದ ತುಂಬಿದ ಈ ಪಾತ್ರೆ ಗಳನ್ನೇಕೆ ತಂದಿದ್ದೀಯೆ. ಈ ಜೀವಿಗಳಿಗೆ ಆಹಾರವನ್ನು 

ಕೊಟ್ಟುಆ ಮೂಲಕ ಪಿತೃಶ್ರಾದ್ಧವನ್ನುಮಾಡಿ ಮುಗಿಸಿ ಅನಂತರ ಶ್ರಾದ್ಧವಾದ ಮೇಲೆ ಮಾಡತಕ್ಕ 
ಪಿತೃತರ್ಪಣವನ್ನು ಮಾಡು. (ಅಂದರೆ ಇವರುಗಳು ಭೋಜನಮಾಡಿದ್ದರಿಂದ ಶ್ರಾದ್ಧ 
ಭೋಜನಾದಿಗಳಾದಂತೆಯೇ ಸರಿ ಎಂಬ ಅಭಿಪ್ರಾಯದಿಂದ ಮಾಧವನು ಈ ರೀತಿ 
ಹೇಳಿದನು). ॥ ೩೯ ॥1 
ಸೂತ ಉವಾಚ 

ನಿರ್ಯತಿರ್ನ ತಥಾ ಚಕ್ರೇ ಕರ್ಮಪಾಶನಿಯಂತ್ರಿತಃ । 

ಭಿಕ್ಕುಕೋತಪಿ ಗತಾಶಸನ್‌ ತತೋ ಯಾತಃ ಸ್ಥಲಾಂತರಮ್‌ Il ೪೦ ॥ 

ತತೋ ನಿರ್ಯತಿರಾಚಮ್ಯ ಪ್ರಾಣಾನಾಯಮ್ಯ ವಾಗ್ಯತಃ । 

ಈಶ್ವರಂ ಮನಸಾ ಧ್ಯಾತ್ವಾ ಶ್ರಾದ್ಧಯಜ್ಞಂ ಸಮಾರಭತ್‌ 1೪೧ ॥ 

ಪರಿವೇಷಣಪರ್ಯಂತಂ ಕೃತ್ವಾಕರ್ಮ ಯಥಾವಿಧಿ । 

ಪರಿವೇಷಣಕಾಲೇ ತು ಸರ್ವಾನ್ನಂ ಕ್ರಿಮಯೋ ಭವನ್‌ ॥1 ೪೨ ॥ 

ದೃಷ್ಟ್ವಾ ತನ್ಮಹದಾಶ್ಚರ್ಯಂ ಪುನಃ ಪಾಕಂ ಚಕಾರ ಸಃ । 

ತಸ್ಥಿನ್ನಪಿ ಪುನಃ ಪಾಕೇ ಕೃಮಯೋ ಬಹವೋ ಭವನ್‌ 11 ೪೩ ॥ 

ಪುನಃ ಪುನಸ್ತಥಾ ಚಕ್ರೀ ತೇತಪಿ ಜಾತಾಃ ಪುನಃ ಪುನಃ । 

ತತೋತತಿದುಃಖೀ ನಿರ್ಯತಿ: ಶೋಕಮೋಹವಶಂ ಗತಃ I ೪೪ I 

ಕಿಂ ಕರ್ತವ್ಯಂ ಮಯಾ ವಿಪ್ರಾಃ ಶ್ರಾದ್ಧನಾಶ ಉಪಸ್ಥಿತಃ । 

ಕಥಂವಾಕಸ್ಕವಾ ಹೇತೋರೀದೃಶಂ ಬತ ಜಾಯತೇ 1 ೪೫ ॥ 


ಅಧ್ಯಾಯ ೧೯ 151 


ಇ. ಪ್ರಾಯಃ ಫಲಮಿದಂ ಜಾತಮವಧೂತತಿರಸ್ಯತೇಃ । 
ಮಯಾ ಕರ್ಮಶಶೇನಾಶು ಮಾಧವೋsಯಂ ನಿರಾಕೃತಃ 1೪೬ ॥ 
ಇದಾನೀಂ ತಂ ಯದಾ ದ್ರಕ್ಟೀ ತದಾ ಭೋಕ್ಷೀ ನ ಚಾನೃಥಾ । '` 
ತೂಷ್ಲೀಮಿವ ಸ್ಥಿತೋ ವಿಪ್ರಾಃ ಕೃತ್ತೈವಂ ದೃಢನಿಶ್ಚಯಮ್‌ ll ೪೭ I 
ಕೃಪಾಲುರ್ಮಾಧವಶ್ಚಾಥ ಜ್ಞಾತ್ವಾತನ್ನಿಶ್ಚಯಂ ದೃಢಮ್‌ I 
ಪುನಸ್ಟೇನೈವ ರೂಪೇಣ ಗತ್ವಾತದ್ದಾ ರ್ಹರ್ಯಯಾಚತ 1 ೪೮ 1 


ಸೂತರು ಹೇಳಿದರು— 

ಕರ್ಮಾಚರಣೆಯ ದೀಕ್ಷೆಯೆಂಬ ಹಗ್ಗದಿಂದ ಬಿಗಿಯಲ್ಪಟ್ಟಿದ್ದನಿರ್ಯತಿಯು ಆ ಭಿಕ್ಷುಕನು 
ಹೇಳಿದಂತೆ ಮಾಡಲಿಲ್ಲ ಭಿಕ್ಷುಕನೂ ಕೂಡ ಹತಾಶನಾಗಿ ಅಲ್ಲಿಂದ ಬೇರೆಡೆಗೆ ತೆರಳಿದನು. ॥೪೦॥ 
ಆಮೇಲೆ ನಿರ್ಯತಿಯು ಆಚಮನ ಪ್ರಾಣಾಯಾಮ ಮಾಡಿ ಈಶ್ವರನ್ನು ಮನಸ್ಸಿನಲ್ಲಿಯೇ 
ಧ್ಯಾನಿಸುತ್ತಾಶ್ರಾ ದ್ವವೆಂಬ ಯಜ್ಞವನ್ನು ಮಾಡಲುಪಕ್ರಮಿಸಿದನು. ॥ ೪೧ ॥ ಎಲ್ಲಾ ಕರ್ಮಗಳನ್ನು 
ವಿಧಿವತ್ತಾಗಿ ಮಾಡಿ ಪರಿವೇಕ್ಷಣದವರೆಗೆ ಬಂದನು. ಆಗ (ಅನ್ನವನ್ನು ಸಮರ್ಪಣ ಮಾಡಿ 
ಬಡಿಸುವ ಕಾಲ) ಎಲ್ಲ ಅನ್ನವೂ ಕ್ರಿಮಿಮಯವಾಯಿತು. ॥ ೪೨ ।। ಮಹದಾಶ್ಚರ್ಯಕರವಾದ 
ಇದನ್ನು ನೋಡಿ ಪುನಃ ನಿರ್ಯತಿಯು ಅಡಿಗೆಯನ್ನು ಮಾಡಿಸಿದನು. ಆ ಅಡಿಗೆಯಲ್ಲಿಯೂ 
ಬಹಳಷ್ಟು ಕ್ರಿಮಿಗಳು ಕಂಡುಬಂದವು. ॥ ೪೩ ॥ ಹೀಗೆಯೇ ಪುನಃ ಪುನಃ ಅಡಿಗೆಯನ್ನು 
ಮಾಡಿಸಿದನು. ಪುನಃ ಹಾಗೆಯೇ ಅಡಿಗೆಗಳೆಲ್ಲವೂ ಕ್ರಿಮಿಮಯವಾಯಿತು. ಆಗ ನಿರ್ಯತಿಯು 
ಅತಿಯಾಗಿ ದುಃಖಗೊಂಡು ಶೋಕಮೋಹಗಳಿಗೆ ವಶನಾದನು. ॥ ೪೪ ॥ ಹೇ ವಿಪ್ರರೇ ! 
ನಾನು ಈಗ ಏನು ಮಾಡಬೇಕು. ಶ್ರಾದ್ಧದ ನಾಶವು ಸಮೀಪಿಸಿತು. ಹೇಗೋ, ಯಾವ 
ಕಾರಣದಿಂದಲೋ ಏನೋ ಇಂಥಾ ಪರಿಸ್ಥಿತಿಯು ಬಂದಿತು. ಬಹುಶಃ ನಾನು ಅವಧೂತನನ್ನು 
ತಿರಸ್ಕಾರ ಮಾಡಿದ್ದರಿಂದಲೇ ಹೀಗಾಗಿದೆ. ಕರ್ಮಕ್ಕೇ ಬದ್ದನಾಗಿ ಭಿಕ್ಷುಕರೂಪಿಯಾದ 
ಮಾಧವನನ್ನು ನಾನು ತಿರಸ್ಕಾರ ಮಾಡಿದೆ. ಈಗ ಅವನನ್ನು ನೋಡುವವರೆಗೂ ನಾನು 
ಭೋಜನಮಾಡುವುದಿಲ್ಲ. ಹೀಗೆ ಹೇಳಿ ಧೃಢವಾಗಿ ನಿಶ್ಚಯಿಸಿ ಸುಮ್ಮನೆ ನಿರ್ಯತಿಯು ಕುಳಿತು 
ಬಿಟ್ಟನು. ॥ ೪೫-೪೭ ॥ ಕರುಣಾಮಯನಾದ ಶ್ರೀಮಾಧವದೇವರು ಆ ನಿರ್ಯತಿಯ 
ದೃಢನಿಶ್ಚಯನ್ನರಿತು ತನ್ನ ಅದೇ ಅವಧೂತ ವೇಷದಿಂದ ಆ ನಿರ್ಯತಿಯ ಮಂದಿರದ ಬಾಗಿಲಿಗೆ 
ಬಂದು ಪುನಃ ಅನ್ನವನ್ನು ಬೇಡಿದನು. ॥ ೪೮ ॥ 
ಸೂತ ಉವಾಚ 

ನಿರ್ಯತಿಸ್ತದ್ದನಿಂ ತ್ರುತ್ವಾಶ್ರುತಪೂರ್ವಂ ಪ್ರಹರ್ಷಿತಃ । 
ಜಗಾಮಾಶು ದ್ವಿಚೈಿಸ್ನಾರ್ಧಂ ದೃಷ್ಟ್ವಾದ್ಹಾರಿ ಜಗಾದ ತಮ್‌ I YE I 

ಸೂತರು ಹೇಳಿದರು 

ನಿರ್ಯತಿಯು ಮೊದಲೇ ಕೇಳಿದ್ದ ಆ ಧ್ವನಿಯನ್ನು ಮತ್ತೆ ಕೇಳಿ ಅತ್ಯಂತ 
ಹರ್ಷಗೊಂಡವನಾಗಿ ಥಟ್ಟನೆ ಬ್ರಾಹ್ಮಣರೊಡನೆ ಬಾಗಿಲಿಗೆ ಬಂದು ಅವನನ್ನು ಕುರಿತು 


ಹೇಳಿದನು. ೪೯ ॥ 


152 ಪ್ರಯಾಗಮಾಹಾತ್ಮ್ಯಮ್‌ 


ನಿರ್ಯತಿ ಉವಾಚ 8 

ಭೋ ಭೋತವಧೂತಾಯಾಹ್ಯನ್ನಂ ಗೃಹಾಣಾಶು ಯಥೇಪಿತಮ್‌ । 

ಮದುಕಂ ಕ್ಷಮ್ಮತಾಂ ಸ್ವಾಮಿನ್‌ ದಯಾಂ ಕುರು ದಯಾನಿಧೇ ೫೦ 
ನಿರ್ಯತಿಯು ಹೇಳಿದನು 

ಎಲೈ ಅವಧೂತರೇ ! ಬನ್ನಿ, ಬನ್ನಿ ಬೇಗನೆ ನೀವು ಬಯಸಿದ ಅನ್ನವನ್ನು ಸ್ವೀಕರಿಸಿ. 

ತಿಳಿಯದೆ ನನ್ನಿಂದ ಹಿಂದೆ ಹೇಳಿದುದನ್ನು ದಯಾನಿಧಿಯಾದ ನೀವು ದಯಮಾಡಿ ಕ್ಷಮಿಸಿಬಿಡಿ 
ಎಂಬುದಾಗಿ ನಿರ್ಯತಿಯು ಪ್ರಾರ್ಥಿಸಿದನು. ॥ ೫೦ ॥ 
ಸೂತ ಉವಾಚ 

ಏವಮುಕ್ತ್ವಾ ತಮಾನೀಯ ಗೃಹಾಂತ ಉಪವೇಶ್ಯ ಚ। 

ತದನ್ನಂ ಪ್ರದದೌ ತಸ್ಮೈ ಶ್ವಭಿಸ್ಪಾಕಂ ಸುನಿರ್ಮಲಮ್‌ 1 ೫೧ ॥ 

ಭುಕ್ತ್ವಾ ತದನ್ನಮಾಕಂಠಂ ಬ್ರಾಹ್ಮಣಃ ಶ್ವಭಿರಾವೃತಃ । 

ಪೀತ್ವಾ ಜಲಮುವಾಚ್ಛಿನಂ ಪಿತ್ಠರೂಪೀ ಜನಾರ್ದನಃ i ೫೨ ॥ 
ಸೂತರು ಹೇಳಿದರು 

ಈ ರೀತಿಯಾಗಿ ಆರಿಕೆ ಮಾಡಿಕೊಂಡು ಅವಧೂತನನ್ನು ಆ ನಾಯಿಗಳೊಡನೆ ಮನೆ- 

ಯೊಳಕ್ಕೆ ಕರೆತಂದು ಆಸನಲ್ಲಿ ಕೂಡಿಸಿ ಅತ್ಯಂತನಿರ್ಮಲವಾಗಿದ್ದ ಅನ್ನಾದಿಗಳನ್ನು ಅವರಿಗೆ 
ಬಡಿಸಿದನು. ॥ ೫೧ ॥ ಆ ಅವಧೂತನಾದರೋ ಬ್ರಾಹ್ಮಣರು ಮತ್ತುನಾಯಿಗಳೊಡಗೂಡಿ ಆ 
ಅನ್ನವನ್ನು ಯಥೇಚ್ಛವಾಗಿ ಭುಂಜಿಸಿದನು. ನೀರನ್ನು ಕುಡಿದನು; ನಂತರ ಪಿತ್ರಂತರ್ಯಾಮಿ 
ಜನಾರ್ದನನೆ ಸ್ವರೂಪನಾದ ಆ ಅವಧೂತನು ನಿರ್ಯತಿಯನ್ನು ಕುರಿತು ಹೀಗೆ ಹೇಳಿದನು.॥೫೨॥ 
ಶ್ರೀ ಮಾಧವ ಉವಾಚ 

ತವೈತೇ ಪಿತರಸ್ಪರ್ವೇ ಪರಿಶ್ರಾಮ್ಯಸಿ ಯತೃತೇ । 

ಅಹಂ ತು ಮಾಧವೋ ದೇವಃ ನಿರ್ಯತೇ ಹವ್ಯಕವ್ಯಭುಕ್‌ 1 ೫೩ ॥ 

ಆಗತೋತಸ್ಕ್ಯತ್ರ ತೇ ದ್ರಷ್ಟುಂ ದೃಢತಾಂ ಕರ್ಮವರ್ತೃನಿ । 

ತ್ವಯಾ ಚಾತಿಪ್ರಸನ್ನೋನಹಂ ಯಾಚಯ ಸ್ವಮನೋಗತಮ್‌ ॥೫೪॥ 

ಇತ್ಯುಕ್ತೇ ಶುನಕಾಸರ್ವೇ ಪಿತ್ಸರೂಪೇಣ ಸಂಸ್ಥಿತಾಃ । 


ಸ್ವಯಂ ಚ ಸ್ವೇನ ರೂಪೇಣ ಶಂಖಚಕ್ರಗದಾಭ್ಛತಾ I ೫೫ ॥ 
ದೃಷ್ಟ್ವಾ ತನ್ಮಹದಾಶ್ಚರ್ಯಂ ಹರ್ಷವ್ಯಾಕುಲಿತೇಂದ್ರಿಯಃ । 
ನನಾಮ ಶಿರಸಾ ಭೂಮ್‌ ಮಾಧವಂ ಪುನರಬ್ರವೀತ್‌ Il ೫೬ ॥ 


ಶ್ರೀ ಮಾಧವನು ಹೇಳಿದನು 
ಎಲೈ ನಿರ್ಯತಿಯೇ | ಯಾರಿಗೋಸ್ಕರ ನೀನು ಇಷ್ಟುಕಷ್ಟಪಡುತ್ತಿದ್ದೇಯೋ ಆ ಪಿತೃಗಳೇ 


ಈ ಶ್ವಾನರೂಪಧಾರಿಗಳಾಗಿರುವರು ಮತ್ತು ಹವ್ಯಕವ್ಯಗಳನ್ನು ಸ್ವೀಕರಿಸುತಿರುವ ಮಾಧವನೇ 
ನಾನು. ॥ ೫೩ ॥ ಕರ್ಮಮಾರ್ಗವನ್ನು ದೃಢವಾಗಿ ಪಾಲಿಸಿಕೊಂಡಿರತಕ್ಕ ನಿನ್ನನ್ನು ನೋಡಲು 


ಅಧ್ಯಾಯ ೧೯ 153 
ನಾನು ಬಂದಿದ್ದೆ. ನಿನ್ನಿಂದ ನಾನು ಬಹಳ ಸಂತುಷ್ಠನಾಗಿದ್ದೇನೆ. ನಿನಗೆ ಬೇಕಾದ ವರಗಳನ್ನು 
ಕೋರಿಕೋ. ॥ ೫೪ ।। ಹೀಗೆ ಮಾಧವನು ಹೇಳುತ್ತಲೇ ಆ ನಾಯಿಗಳಿಲ್ಲವೂ ಪಿತೃದೇವತೆಗಳ 
ರೂಪದಲ್ಲಿ ಕಾಣಿಸಿಕೊಂಡರು. ಮಾಧವನೂ ಶಂಖಚಕ್ರಗಧಾಧಾರಿಯಾಗಿ ತನ್ನ ಸ್ವರೂಪದಲ್ಲಿ 
ಪ್ರತ್ಯಕ್ಷನಾದನು. ॥॥ ೫೫ ॥। ಈ ಮಹದಾಶ್ಚರ್ಯವನ್ನು ಕಂಡು ಸರ್ವ ಇಂದ್ರಿಯಗಳಿಂದ 
ಹರ್ಷಗೊಂಡ ನಿರ್ಯತಿಯು ಭೂಮಿಯಲ್ಲಿ ಸಾಷ್ಟಾಂಗವೆರಗಿ ಮಾಧವನನ್ನು ಕುರಿತು 
ಹೇಳಿದನು. ॥ ೫೬ ॥ 
ನಿರ್ಯತಿ ಉವಾಚ--- 

ಕರ್ಮಣಾ ದರ್ಶನೇ ಜಾತೇ ತವ ಮಾಧವ ಕಾಮದೇ । 
ಪ್ರಾಪಂ ಕರ್ಮಫಲಂ ಸರ್ವಂ ವರೇಣ್ಯಂ ಕಿಮತಃ ಪರಮ್‌ ॥1 ೫೭ ॥ 
ಅಥಾಪಿ ಕಾಮಯೇ ನಾಥ ವಾಸೋ ಮೇತತ್ರ ಯಥಾ ಭವೇತ್‌ । 
ತ್ವತ್ಪಾದಪಂಕಜೇ ಭಕ್ತಿ ಸರ್ವದಾಸಾಮಯಂ ವರಃ 1 ೫೮ ॥ 
ಕಿಂಚಾತ್ರ ಯೇ ಸಮಾಗಮ್ಯ ವಿಕಿರೇ ಪುಣ್ಯಸಾಧನೇ । 
ಕರಿಷ್ಯಂತಿ ಪಿತ್ಫಶ್ರಾದ್ದಂ ಲಭತಾಂ ತೇ ಮನೋಗತಮ್‌ I ೫೯॥ 
ನಿರ್ಯತಿಯು ಹೇಳಿದನು 
ನಾನು ಆಚರಿಸಿದ ಕರ್ಮದಿಂದ ಸಕಲಾಭೀಷ್ಠಪ್ರದವಾಗಿರತಕ್ಕ ನಿನ್ನದರ್ಶನವಾದ ಮೇಲೆ 
ನನ್ನ ಎಲ್ಲಕರ್ಮಗಳ ಫಲಗಳೂ ದಕ್ಕಿತು ; ಇದಕ್ಕಿಂತ ಹೆಚ್ಚಿನದು ಇನ್ನೇನು ತಾನೇಇದೆ ? ॥ ೫೭ ॥ 
ಆದರೂ, ಮಹಾಸ್ವಾಮಿಯೇ, ಈ ವಿಕಿರ ಕ್ಷೇತ್ರದಲ್ಲಿ ನನ್ನವಾಸವು ಇರುವಂತೆಯೂ ಮತ್ತು ನಿನ್ನ 
ಪಾದ ಕಮಲಗಳಲ್ಲಿ ಯಾವಾಗಲೂ ಭಕ್ತಿಯು ಇರುವಂತೆಯೂ ಕರುಣಿಸು. ॥॥ ೫೮ ॥ ಯಾರು 
ಈ ವಿಕಿರಾಶ್ರಮಕ್ಕೆ ಬಂದು ಪಿತೃಶ್ರಾದ್ಧಾದಿಗಳನ್ನು ಮಾಡುವರೋ ಅವರ ಮನಸ್ಸಿನ 
ಅಭೀಷ್ಟಗಳೆಲ್ಲಾನೆರವೇರಲೆಂದು ಅನುಗ್ರಹಿಸು ಎಂದನು. ॥ ೫೯ ॥ 
ಸೂತ ಉವಾಚ 
ಮಾಧವಸ್ತ್ಪದುಪಾಕರ್ಣ್ಯ ತಥೈವಾಸ್ತಿಫಿ ತಂ ವದನ್‌ । 
ತತೆ ್ರೈವಾಂತರ್ದಧೇ ದೇವಃ ಸ್ವಗಣೇನ ಸಮನ್ವಿತಃ ll ೬೦ ॥ 
ನಿರ್ಯತಿಸ್ತು ತದಾರಭ್ಯ ಸ್ವಾಶ್ರಮೇ ವಿಕಿರೇ ವಸನ್‌ । 
ಪೂಜಯಾ ತಪಸಾ ಭಕ್ತ್ಯಾ ತೋಷಯಾಮಾಸ ಮಾಧವಮ್‌  ॥ ೬೧॥ 
ತತೋ ಯೇ ಕೇಚಿದಾಗತ್ಯ ಶ್ರಾದ್ಧಂ ತತ್ರ ಪ್ರಕುರ್ವತೇ । 
ಸಂತೃಪ್ಪಾ; ಪಿತರಸ್ತೇಷಾಂ ವಸಂತಿ ಬ್ರಹ್ಮಣಃ ಪದೇ ॥1 ೬೨ ॥ 
(1 ಇತಿ ಏಕೋನವಿಂಶೋನಧ್ಯಾಯಃ ॥ 
ಸೂತರು ಹೇಳಿದರು 
ಶ್ರೀಮಾಧವನು ನಿರ್ಯತಿಯ ಆ ಬೇಡಿಕೆಯನ್ನು ಆಲಿಸಿ ಹಾಗೆಯೇ ಆಗಲಿ ಎಂದು 
ಅನುಗ್ರಹಿಸಿ ತನ್ನ ಪಿತ್ಳೃಗಣಗಳೊಡನೆ ಅದೃಶ್ಯವಾದನು. ॥ ೬೦ ॥ ಅಲ್ಲಿಂದ ಪ್ರಾರಂಭಮಾಡಿ 


154 ಪ್ರಯಾಗಮಾಹಾತ್ಮ್ಯಮ್‌ 


ನಿರ್ಯತಿಯು ವಿಕಿರಾಶ್ರಮದಲ್ಲಿ ವಾಸಮಾಡಿಕೊಂಡಿದ್ದು ಪೂಜಿ, ತಪಸ್ಸು ಮತ್ತು ಭಕ್ತಿ 
ಇವುಗಳಿಂದ ಶ್ರೀಮಾಧವನನ್ನು ಸಂತೋಷಗೊಳಿಸಿದನು. ॥॥ ೬೧ ॥ ಅಲ್ಲಿಂದ ಯಾರು ಈ 
ವಿಕಿರಾಶ್ರಮಕ್ಕೆ ಬಂದು ಪಿತೃಶ್ರಾದ್ದಾದಿಗಳನ್ನು ಮಾಡುತಾರೋ ಅವರ ಪಿತೃಗಳು ತೃಪರಾಗಿ 


ಪಾರಂಪರೆಯಾಗಿ ಸಾಧನೆ ಮಾಡಿಕೊಂಡು ಪರಮಾತ್ಮನ ಸಾಕ್ಟಾತ್ಕಾರ ಪಡೆದು ಮುಕ್ತಿಯನ್ನು 
ಹೊಂದುತ್ತಾರೆ. || ೬೨॥ 


. 11 ಹತ್ತೊಂಬತ್ತನೆಯ ಅಧ್ಯಾಯವು ಸಮಾಪ್ತಿಯಾಯಿತು ॥ 


॥ ಅಥ ವಿಂಶೋಧ್ಯಾಯಃ ॥ ೨೦ ॥ 


ಯಷಯಃ ಊಚುಃ--- 
ಭಗವಂಸ್ತನ್ನುಖಾಂಭೋಜಾತ್‌ ನಿರ್ಯತ್ಯಾಖ್ಯಾನಮುತ್ತಮಮ್‌ । 
ಶ್ರುತ್ವಾನಿರ್ವತಿಮಾಪನ್ನಾ ಯತಸನ್ನಾಧವಾಶ್ರಯಮ್‌ ॥1 ೧॥ 
ಮಾಧವೋ ಗೀಯತೇ ಯಸ್ಯಾಂ ಪ್ರತಿವಾಕ್ಕಂ ತಪೋಧನ । 
ಶ್ರೇಯಸೇ ವಿಹಿತಾ ಸದ್ದಿರಸಂಬದ್ದಾಪಿ ಸಾ ಕಥಾ 11೨ ॥ 
ಶೃಂಗಾರಾದಿರಸಾಪೂರ್ಣಾ ಸುಪದಾರ್ಥಾ ಚಮತೃತಾ । 
ಛಂದೋ ಲಂಕಾರಸಂಯುಕ್ತಾ ಹರಿಹೀನಾ ಕಥಾ ವೃಥಾ IA 1 
ನಿರ್ಯತಿಃ ಕರ್ಮನಿಷ್ಠಾತಶಕಾರಾತಂದ್ರಿತಸದಾ । 
ಶ್ರಾದ್ದಾನಿ ವಿಧಿಪೂತಾನೀತ್ಯವೋಚಿ ಭವತಾ ಖಲು IY I 
ತತ್ರ ನಸಂಶಯೋ ಜಾತಃ ಶ್ರಾದ್ಧ ವ್ಯಾಸಮಜಾನತಾಮ್‌ । 
ಯಥಾ ನಿಸಂಶಯೋ ಭೂಯಾತಥಾ ಕುರು ದಯಾನಿಧೇ TERT 
ಅಕಾರ್ಷಿನ್ನಿರ್ಯತಿರ್ಯಾನಿ ಯದಾ ಯತ್ರ ಯಥಾ ತಥಾ । 
ಸವ್ಯಾಸಮುಚ್ಯತಾಂ ಯೇನ ಪ್ರವೃತಿರ್ನಿರ್ಭಯಾ ಭವೇತ್‌ Wt 


॥ ಇಪ್ಪತ್ತನೆಯ ಅಧ್ಯಾಯವು ॥ 


ಯಷಿಗಳು ಹೇಳಿದರು 
ಶ್ರೀ ಸೂತರೇ, ನಿಮ್ಮ ಮುಖಕಮಲದಿಂದ ಹೊರಬಿದ್ದ ಉತಮವಾದ ನಿರ್ಯತಿಯ 

ಕಥೆಯನ್ನು ಕೇಳಿ ನಾವೆಲ್ಲಹರ್ಷಗೊಂಡೆವು; ಕಾರಣ, ಇದು ಆಮೂಲಾಗ್ರವಾಗಿ ಶ್ರೀಮಾಧವನ 
ಸುತಿಯನ್ನೊಳಗೊಂಡಿದೆ. ಎಲೈ ತಪೋಧನರೇ, ಮಾಧವನು ಎಲ್ಲಿ ವರ್ಣಿಸಲ್ಪಡುತ್ತಾನೋ 
ಅಂಥಾ ಕಥಾನಕವು ವ್ಯಾಕರಣಾದಿ ರೀತಿಯಿಂದ ಒಳ್ಳೆಯ ಮತ್ತುಕೆಟ್ಟವಾಕ್ಕಗಳಿಂದ ಕೂಡಿದ್ದರೂ 
ಅವು ಶ್ರೇಯಸ್ಥರವೇ ಆಗಿರುವುವು. ಕಾರಣ, ಅವು ಶಾಸ್ತ್ರಗಳಿಗೆ ಸಮ್ಮತಗಳಾಗಿದ್ದು ವಿಹಿತಗಳಾಗಿ- 
ರುವುವು. ಯಾವ ಕಥಾನಕವು ಶೃಂಗಾರಾದಿಗಳಿಂದ ತುಂಬಿರಲಿ, ಒಳ್ಳೊಳ್ಳೆಯ ಪದಗಳನ್ನೊಳ- 
ಗೊಂಡು ಒಳ್ಳೆಯ ಅರ್ಥಗಳಿಂದ ಕೂಡಿರಲಿ, ಛಂದಸ್ಸುಮತ್ತ್ಮುಅಲಂಕಾರಗಳಿಂದ ತುಂಬಿರಲಿ, 
ಶ್ರೀಹರಿಯ ಮಾಹಾತ್ಮ್ಯೆಯಿಂದ ಹೀನವಾಗಿದ್ದರೆ ಅವುಗಳು ವ್ಯರ್ಥವೇ ಸರಿ. ॥ ೧-೩ ॥ 
ನಿರ್ಯತಿಯು ಕರ್ಮಕುಶಲನಾಗಿದ್ದುಕೊಂಡು ಆಲಸ್ಯ ಬಿಟ್ಟು ವಿಧಿವತ್ತಾಗಿ ಪವಿತ್ರತೆಯಿಂದ 
ಶ್ರಾದ್ಧಗಳನ್ನೆಲ್ಲಾಮಾಡಿದನೆಂದು ತಾವು ಹೇಳಿದಿರಷ್ಟೆ ॥ ೪ ॥ ಶ್ರಾದ್ಧದ ವಿವರಗಳನ್ನು ತಿಳಿಯದ 
ನಮಗೆ ಆ ವಿಷಯದಲ್ಲಿ ಸಂಶಯವಿಲ್ಲದಂತೆ ಎಲ್ಲವನ್ನೂ ವಿವರಿಸಿರಿ. ॥ ೫ ॥ ನಿರ್ಯತಿಯು 
ಯಾವ ಯಾವ ಶ್ರಾದ್ದಗಳನ್ನು ಎಲ್ಲೆಲ್ಲಿ ಹೇಗೆ ಹೇಗೆ ಮಾಡಿದನು ಎಂಬುದನ್ನು ಬಿಡಿಸಿ ಹೇಳಿದರೆ 
ನಮಗೆ ಈ ಬಗ್ಗೆ ಭಯರಹಿತವಾದ ಪ್ರವೃತ್ತಿಹುಟ್ಟುತದೆ ಹೀಗೆಂದು ಪ್ರಾರ್ಥಿಸಿದರು. ॥ ೬ ॥ 
ಸೂತ ಉವಾಚ 

ಜೋಜೋ ತಪೋಧನಾಸರ್ವೇ sಮುಮೇವಾರ್ಥಮಜಾತ್ಮಜಾಃ I 

ಶೇಷಮಾಪೃಷ್ಟವಂತಸೇ ಸ ಯಥೋಚೀ ತಥೋಚ್ಯತೇ 11 ೭॥ 

155 


156 ಪ್ರಯಾಗಮಾಹಾತ್ಮ ತಮ್‌ 


ಸೂತರು ಹೇಳಿದರು 
ಎಲ್ಫೆ ಶೌನಕಾದಿಗಳೇ ! ಬ್ರಹ್ಮನ ಮಕ್ಕಳಾದ ತಪೋಧನಾರಾದ ಸನಕಾದಿಗಳೂ ಇದೇ 
ವಿಷಯವನ್ನು ಶ್ರೀ ಶೇಷದೇವರನ್ನು ಪ್ರಶ್ನೆ ಮಾಡಿದ್ದರು. ಶೇಷದೇವರು ಹೇಳಿದ ಹಾಗೆಯೇ 
ನಾನು ನಿಮಗೆ ಹೇಳುವೆನು. ॥ ೭ ॥ 
ಶ್ರೀ ಶೇಷ ಉವಾಚ 
ಶ್ರುಣುಧ್ವಂ ಬ್ರಹ್ಮತನಯಾಃ ಶ್ರಾದ್ಧಾನಾಂ ವಿಸ್ಸುತಂ ವಿಧಿಂ । 


ಯೇನ ಚೀರ್ಣೇನ ಪಿತ್ರಾದ್ಯಾಃ ಕರ್ತ್ಯಣಾಂ ಸರ್ವಕಾಮದಾಃ WS 

ಪಿತ್ವನುದ್ದಿಶ್ಶ ಯದ್ಭೋಜ್ಯಂ ಯತ್ತು ಸ್ಯಾತ್ಟಿಯಮಾತ್ಮನಃ । 

ಶ್ರದ್ಧಯಾ ದೀಯತೇ ಯತ್ತು ತಚ್ಛ್ರಾದ್ದಂ ಪರಿಕೀರ್ತಿತಮ್‌ | ೯॥ 

ಸಂಬುದ್ಧಾ ಕಾರಿತಾನಿತ್ತವ್‌ ಚತುರ್ಥ್ಯೊದ್ವಿಶ್ಶ ಯದ್ದವಿಃ I 

ತ್ಯಜ್ಯತೇ ಶ್ರದ್ದಯೊಪೇತೈಸ್ತಚ್ಛ್ರಾದ್ದಮಪರೇ ವಿದುಃ H ೧೦ 
ಇ ಲಂ ಬುಧ 

ಅನ್ಯೇ ತೂಭಯರೂಪತ್ವಮಾಚರೇಯುಶ್ಚ ದರ್ಶನಾತ್‌ । 

ವಿರೋಧ ಏವಮಾಪನ್ನೋ ವ್ಯವಸ್ಥಾ ಸಂಪ್ರದ್ಧಶ್ಯತೇ WW ೧೧॥ 

ಶ್ರಾದ್ಧೇ ಷೋಡಶಕೀ ಪಿಂಡಾನ್ನಿತ್ಯಂ ಬ್ರಾಹ್ಮಣಭೋಜನಮ್‌ । 

ಪಾರ್ವಣೇ ತು ದ್ವಯಂ ಶ್ರೇಷ್ಠಮಥ ತದ್ಬೇದ ಈರ್ಯತೇ WW ೧೨॥ 

ನಿತ್ಯಾನಿ ಕಾನಿಚಿತ್ತಾನಿ ಹ್ಯಪರಾಣಿ ನಿಮಿತತಃ । 

ಕಾಮ್ಯಾನಿ ಕಾನಿಚಿತಂತಿ ದ್ವಿವಿಧಾನ್ಯಪಿ ಕಾನಿಚಿತ್‌ I ೧೩ ॥ 

ನಿತ್ಯಾನ್ಯಹರಹಃ ಕುರ್ಯಾನ್ಸೈಮಿತಿಕಾನಿ ನಿಮಿತತಃ । 

ಗ್ರಹಣಾದಿಷು ಕಾಮ್ಯಾನಿ ದ್ವಿವಿಧಾನಿ ಮಹಾಲಯೇ | ೧೪ ॥ 

ಏಕೋದ್ದಿಷ್ಟಂ ಪಾರ್ವಣಂ ಚ ಶ್ರಾದ್ಧಂ ದ್ವಿವಿಧಮಿಷ್ಯತೇ । 

ಏಕಮುದ್ದಿಶ್ಯ ಯಚ್ಛ್ರಾದ್ಧಂ ತದೇಕೋದ್ದಿಷ್ಟಮುಚ್ಕತೇ ॥ ೧೫ ॥ 

ತ್ರೀನುದ್ದಿಶ್ಯ ತು ಯಚ್ಛ್ರಾದ್ಧಂ ತತ್ಪಾರ್ವಣಮುದಾಹೃತಮ್‌ । 

ಶ್ರಾದ್ಮಕಾಲಸ್ಸ್ಯಮಾವಾಸ್ಯಾ ಮೃತಾಹಸ್ತೀರ್ಥಮೇವ ಚ (1 ೧೬ ॥ 

ವೃದ್ಧಿರ್ಮಹಾಲಯಾದಿಶ್ಚ ವರ್ತತೇ ನೈಕಧಾಪರಃ | 

ಅಥ ದೇಶಸ್ತು ವಿಜ್ಞೇಯೋ ಭೂಸಂಸ್ಕಾರಾದಿಸಂಯುತಃ Il ೧೭ ॥ 

ದಕ್ಷಿಣಾ ಪ್ರವಣಃ ಶ್ರೇಷ್ಠಃ ತೀರ್ಥಾದಿಷು ವಿಶೇಷತಃ । 

ಶಾಲಗ್ರಾಮಸಮೀಪೇ ಚ ಚಕ್ರಾಂಕಿತ ಸಮೀಪತಃ I ೧೮ ॥ 

ತುಲಸೀಕಾನನೇ ಚೈವ ಶ್ರಾದ್ಧಮಕ್ಷಯ್ಯತಾಂ ವ್ರಜೇತ್‌ । 

ಪರಗೇಹೇ ಕೃತೇ ಶ್ರಾದ್ದೇ ದತ್ವಾಮೂಲ್ಯಂ ಚ ಜೀವತಾ 1೧೯ ॥ 


ಅಥವಾ ಸ್ವಾಮ್ಯನುಜ್ಞಾತೋ ನ ದೋಷಃ ಪರಭೂಮಿಜಃ । 
ಸ್ವಾಮಿತ್ವಂ ಕಸ್ಯಚಿನ್ನಾಸ್ತಿ ತೀರ್ಥಾದ್ರಿವನಭೂಮಿಷು ll ೨೦ ॥ 


ಅಧ್ಯಾಯ೨೦ 157 
ಸದೈವ ತು ಪಿತ್ಛಶ್ರಾದ್ದಂ ತತ್ರ ಕುರ್ಯಾದತಂದ್ರಿತಃ । 


ಯಷಯಸಪ್ರಸಂಪ್ರೋಕ್ತ್ಪಾವಿಶ್ವೇದೇವಾಸ್ತ್ರಯೋದಶ HW ೨೧ ॥ 
ತನ್ನಾಮ್ನಾಮಪರಿಜ್ಞಾಯ ಆಗಚ್ಛತ್ತಿತಿ ವೈ ಪಠೇತ್‌ । 
ಪುರುಷತ್ರಯವಿಜ್ಞಾತೋ ವೇದಾಧ್ಯಯನಶಾಲಿನಃ | ೨೨ ॥ 
ಸ್ವಶಾಖಾಧ್ಯಾಯಿನೋ ಜೀವತ್ವಿತ್ಛಕಾಶ್ಶಾಂತಮಾನಸಾಃ । 
ಸಪತ್ನೀಕಾಸಥಾನ್ಯೂನಾ ನಾಧಿಕಾಂಗಂ ನಿರೋಗಿಣಃ I 2೩ ॥ 
ಷಟ್ಕರ್ಮನಿರತಾಃ ಪೂರ್ವವಯಸ್ಕಾ ಗತಮತ್ತರಾಃ | 

ಏವಂವಿಧಾ ದ್ವಿಜಾಃ ಶ್ರಾದ್ದಯೋಗ್ಯಾಸ್ಪ್ಯುಸನಕಾದಯಃ 11 ೨೪ ॥ 


ಯದ್ವಾಯಂ ನಿಯಮಃ ಪಿತ್ರ್ಯೇ ದೈವೇ ಯೋಜ್ಯೋ ಯಥಾ ತಥಾ । 
ಪಿತೆ ಶ್ರೇ ನಷ್ಯೇತಾದೃಶಾಭಾವೇ ಮಧ್ಯಮಾನ್ಯಪಿ ಯೋಜಯೇತ್‌ ॥ ೨೫ ॥ 
ದೌಹಿತ್ರೋ ಭಾಗಿನೇಯಶ್ಚ ಜಾಮಾತಾ ಶಾಲಕಸಥಾ । 


ಖತ್ತಿಗ್ಯಾಜ್ಯ್‌ ಮಾತುಲಶ್ಚ ಮಧ್ಯಮಾ ಪಿತೃಕರ್ಮಣಿ ॥ ೨೬ ॥ 
ಸಪಿಂಡೌ ಜನ್ಯಜನಕ್‌ ಸೂಚಕ: ಗರ್ಭಿಣೀಪತಿಃ । 
ಪ್ರಾಗುಕ್ತವಿಪರೀತಾಶ್ಚ ವರ್ಜ್ಯಾಃ ಸ್ಯುಃ ಶ್ರಾದ್ಗಕರ್ಮಣಿ ॥1 ೨೭ ॥ 


ಶ್ರಾದ್ಧ ಕರ್ತುಶ್ಚ ಭೋಕುಶ್ಚ ವದಾಮಿ ನಿಯಮಾನಥ । 

ಯೇಷಾಂ ಚಾಚರಣೇ ಶ್ರಾದ್ಧಂ ವಿಗುಣಂ ಸಗುಣಂ ಭವೇತ್‌ ॥ ೨೮॥ 
ತ್ರಿದಿನಂ ನಿಯಮಂ ಕರ್ತಾ ಕುರ್ಯಾತ್ತದ್ದಿನಮೇವ ವಾ । 
ಸ್ಥ್ಮಲಭಾಂಡಾದಿಸಂಶುದ್ದಿರ್ಹವಿ:ಸಂಪಾದನಂ ಜಪಃ 11೨೯ ॥ 
ಹವಿಷ್ಯಂ ಬ್ರಹ್ಮಚರ್ಯಂ ಚ ಭೂಶಯ್ಯೇತ್ಯೇವಮಾದಿಕಮ್‌ । 
ಬ್ರಾಹ್ಮಣೀಯಾಂಸ್ತು ನಿಯಮಾನ್‌ ಬ್ರಾಹ್ಮಣೈರಪಿ ಕಾರಯೇತ್‌ ॥ ೩೦ ॥ 
ಪೂರ್ವೇದ್ಯುಸದಹಃ ಪ್ರಾತಃ ಸ್ವಯಂ ಯದ್ವಾ ಸುತಾಧಿಭಿಃ | 

ಶಕ್ತ್ಯಾ ಯಥೋಕ್ತ ಸಂಖ್ಯಾಕಾನ್‌ ಶ್ರಾದ್ಧೇ ವಿಪ್ರಾನ್ನಿಮಂತ್ರಯೇತ್‌ ॥ ೩೧ ॥ 
ದ್ವ್‌ ದೇವೇ ಪಿತ್ಥಕಾರ್ಯೇ ತ್ರೀನೇಕೈಕಮುಭಯತ್ರವಾ । 


ಶ್ರಾದ್ದೇ ನಿಮಂತ್ರಯೇದ್ವಿಪ್ರಾನ್ಸೈವ ವಿಶ್ವಾಧಿಕಾನ್ಭ್ಹಚಿತ್‌ 11 ೩೨ ॥ 
ಕ್ರಿಯಾಂ ದೇಶಂ ಚ ಕಾಲಂ ಚ ಶುಚಿತಾಂ ದ್ರವ್ಯಸಂಪದಮ್‌ । 
ಪಂಚೈತಾನ್ವಿಸರೋ ಹಂತಿ ತಸ್ಥಾತ್ಕುರ್ಯಾನ್ನ ವಿಸರಮ್‌ H ೩೩ ॥ 
ಅಥವಾ ದರ್ಭಬಟುಕಾನಾಸನೇಷೂಪವೇಶ್ಯಚ । 
ಪ್ರೈಷಾನುಪ್ಲೈಷಸಂಯುಕ್ತಂ ಸರ್ವಂ ಶ್ರಾದ್ಧಂ ಸಮಾಚರೇತ್‌ ॥1 ೩೪ ॥ 


ದಂತಾನಾಂ ಕಾಷ್ಠಸಂಯೋಗೇ ತೈಲೇನಾಭ್ಯಂಗನೇ ರತಿಮ್‌ । 
ಭೇಷಜಂ ಚ ಪರಾನ್ನಂ ಚ ಶ್ರಾದ್ಧಕರ್ತೈವ ವರ್ಜಯೇತ್‌ I ೩೫ ॥ 


158 ಪ್ರಯಾಗಮಾಹಾತ್ಮ್ಯಮ್‌ 
ಪುನರ್ಭುಕ್ತಿಂ ವ್ಯವಾಯಂ ಚಾಧ್ಯಯನಾಧ್ಯಾಪನೇ ತಥಾ । 


ದಾನಪ್ರತಿಗ್ರಹೌ ಶೂದ್ರಭಾಷಣಾನೃತಭಾಷಣೇ UAL ॥ 
ದಿವಾಸ್ವಾಪಾಧ್ವಗಮನೇ ಕ್ರೋಧಂ ಚ ಕಲಹಂ ತಥಾ ॥ 
ಏತಾನ್ಫರ್ತಾ ಚ ಭೋಕ್ತಾ ಚ ಶ್ರಾದ್ಧಾಹ್ನಿ ಪರಿವರ್ಜಯೇತ್‌ ॥ ೩೭ ॥ 


ಅಂಗೀಕ್ಕತ್ವ ಪರಿತ್ಯಾಗಮಾಹೂತೇ ಚ ವಿಲಂಬಿತಮ್‌ । 

ಸಂಧ್ಯಾಂ ಪ್ರತಿಗ್ರಹಂ ಹೋಮಂ ಶ್ರಾದ್ಧ ಭೋಕ್ಸೈವ ವರ್ಜಯೇತ್‌ ॥ ೩೮ ॥ 

ಏವಂ ನಿಯಮಮಾಪನ್ನಾಃ ಶ್ರಾದ್ಧಕಾಲಪ್ರತೀಕ್ಷವಃ । 

ತಿಷ್ಕೇರನ್ಬಾಹ್ಮಣಾಸರ್ವೇ ನಿತ್ಯಕೃತ್ಯಪರಾಯಣಾಃ 11೩೯ ॥ 
1 ಇತಿ ವಿಂಶೋನಧ್ಯಾಯಃ | 


ಶ್ರೀ ಶೇಷದೇವರು ಹೇಳಿದರು 

ಯಾವುಗಳ ಆಚರಣೆಯಿಂದ ಪಿತ್ರಾದಿಗಳು ಕರ್ತಗಳ ಸಮಸ್ತ ಅಪೇಕ್ಷೆಗಳನ್ನೂ 
ನೆರವೇರಿಸುವರೋ ಅಂತಹ ಶ್ರಾದ್ಧಗಳ ವಿಸಾರವಾದ ವಿಧಿಗಳನ್ನು ಹೇಳುತ್ತೇನೆ. ಸನಕಾದಿಗಳೇ ! 
ಕೇಳಿರಿ. ॥ ೮ ॥ ಪಿತ್ಫದೇವತೆಗಳನ್ನುದ್ದೇಶಿಸಿ ಯಾವ ಯಾವ ತಿನ್ನುವ ವಸ್ತುಗಳನ್ನು ಬ್ರಾಹ್ಮಣರಿಗೆ 
ಭೋಜನ ಮಾಡಿಸುತ್ತೇವೆಯೋ, ತನಗೆ ಪ್ರಿಯವಾದುವುಗಳನ್ನು ಪಿತೃಗಳಿಗೆ ಉದ್ದೇಶ್ಯ ಪಟ್ಟು 
ಮಾಡುತ್ತೇವೆಯೋ ಮತ್ತು ಶ್ರದ್ಧೆಯಿಂದ ಬ್ರಾಹ್ಮಣರಿಗೆ ಏನೇನು ಕೊಡುತ್ತೇವೆಯೋ (ವಸ್ತ್ರ 
ಥಾಲಿ, ತಂಬಿಗೆ, ತುಳಸೀಮಾಲೆ, ಪವಿತ್ರದುಂಗುರ, ತರ್ಜನೀಯುಂಗರ, ದೀಪ, ಹಲಗಾರತಿ, 
ದಕ್ಷಿಣೆ, ಬೀಸಣಿಕೆ ಮತ್ತುಪಾದರಕ್ಟೆಗಳು, ಛತ್ರೀ, ಊರುಗೋಲು,ಸುವರ್ಣ, ಭೂಮಿ, ಮನೆ, 
ಆಕಳು, ಹಾಲು, ಮೊಸರು, ಜೇನುತುಪ್ಪ ಮತ್ತುಹಣ್ಣುಗಳು ಉದುಕುಂಭಇತ್ಯಾದಿ ಇತ್ಯಾದಿಗಳು) 
ಇವುಗಳೆಲ್ಲವೂ ಸೇರಿ ಆಚರಿಸುವ ಕರ್ಮಕ್ಕೆ ಶ್ರಾದ್ಧವೆಂದು ಹೆಸರು. ॥ ೯ ॥ ಇನ್ನು ತಿಳಿದ ಕೆಲವು 
ಜ್ಞಾನಿಗಳು, ಸಂಬೋಧನೆ ಮಾಡಿ (ಚತುರ್ಥೀ ವಿಭಕಿಯಿಂದ) ಪಿತೃಗಳನ್ನು ಆಹ್ವಾನಿಸಿ, 
ಶ್ರದ್ಧೆಯಿಂದ ಕೂಡಿ ಏನೇನು ಪಿತ್ಫಯಜ್ಞಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡುತ್ತಾರೆಯೋ 
ಅವೆಲ್ಲಕ್ಕೂ ಶ್ರಾದ್ದವೆಂದು ಕರೆಯುತ್ತಾರೆ. ॥ ೧೦ ॥ ಮತ್ತೆ ಕೆಲವರು ಎರಡೂ ವಿಧವಾದ 
ಶ್ರಾದ್ಧವನ್ನು ಹೇಳುವರು, ಏಕೆಂದರೆ ಸಂಪ್ರದಾಯದಲ್ಲಿ ಎರಡು ವಿಧವೂ ಕಂಡುಬಂದಿದೆ. 
ಹೀಗಾದರೆ, ವಿರೋಧವು ಬರುವುದಲ್ಲವೇ ಎಂದರೆ ಇಲ್ಲ; ಸಂಪ್ರದಾಯಕ್ಕೆ ತಕ್ಕಂತೆ ವ್ಯವಸ್ಥೆ 
ಮಾಡಲು ಬರುತ್ತದೆ. ॥ ೧೧ 1 ಹದಿನಾರು ಬಗೆಯ ಶ್ರಾದ್ಧಗಳಲ್ಲಿ ನಿತ್ಯವೂ ಬ್ರಾಹ್ಮಣರಿಗೆ 
ಭೋಜನ ಮಾಡಿಸಿ ಪಿಂಡಪ್ರದಾನ ಮಾಡಿ ಶ್ರಾದ್ಧಮಾಡುವುದು ಶ್ರೇಷ್ಠವೆಂದು ಹೇಳಲ್ಪಡುತ್ತದೆ. 
ಪಾರ್ವಣ ಶ್ರಾದ್ದದಲ್ಲಿಯೂ ಪಿಂಡಪ್ರದಾನ ಮತ್ತುಬ್ರಾಹ್ಮಣ ಭೋಜನ ಇವೆರಡೂ ಶ್ರೇಷ್ಠಗಳು. 
ಈಗ ಅವುಗಳಲ್ಲಿನ ಭೇದವನ್ನು ಹೇಳುತ್ತೇನೆ, ಕೇಳಿರಿ. ॥ ೧೨ ॥ ಕೆಲವು ಶ್ರಾದ್ಧಗಳು ನಿತ್ಯಗಳು. 
(ತಂದೆತಾಯಿಗಳು ಮರಣಹೊಂದಿದ ದಿನ ಮಾಡುವ ಕಾಲಶ್ರಾದ್ಧದಂತೆ; ಅಥವಾ ದರ್ಶಾದಿ 
ಗಳಂತೆ). ಕೆಲವು ನೈಮಿತಿಕಗಳು, ಕೆಲವು ಕಾಮ್ಯಗಳು. ಕೆಲವು ಎರಡು ವಿಧವೂ (ಎಂದರೆ ನಿತ್ಯವೂ 
ಹಾಗು ನೈಮಿತಿಕವೂ ಅಥವಾ ದೃಷ್ಟಿಭೇದದಿಂದ ನಿತ್ಯ ಹಾಗು ಕಾಮ್ಯವೂ) ಆಗಬಹುದು. ಕೆಲವು 
ಯಾವುದೋ ಅಪೇಕ್ಷೆಯನ್ನಿಟ್ಟು ಕೊಂಡು ಮಾಡುವುದರಿಂದ ಕಾಮ್ಯ ಶ್ರಾದ್ಧಗಳು ಈ ನೈಮಿತಿಕ 
ಶ್ರಾದ್ಧವೂ ಮತ್ತುನಿತ್ಯ ಶ್ರಾದ್ಧವೂ ಎರಡು ಪ್ರಕಾರದ್ದೂಆಗಿದೆ, (ಅಂದರೆ ಪಿಂಡಪ್ರದಾನ ಮತ್ತು 


ಅಧ್ಯಾಯ ೨೦ 159 


ಬ್ರಾಹ್ಮಣ ಭೋಜನ ಮಾಡಿಸತಕ್ಕವುಗಳು). ॥ ೧೩ ॥ ನಿತ್ಯ ಶ್ರಾದ್ದವು ಪ್ರತಿದಿನವೂ 
ಮಾಡತಕ್ಕವುಗಳು. ನೈಮಿತಿಕಗಳು ಯಾವ ನಿಮಿತ್ತದಿಂದಲೋ ಮಾಡತಕ್ಕವುಗಳು. 
ಗ್ರಹಣಾದಿಗಳಲ್ಲಿ ಮಾಡುವ ಶ್ರಾದ್ಧವು ಕಾಮ್ಯ ಶ್ರಾದ್ಧವು. ಭಾದ್ರಪದ ಬಹುಳ ಪ್ರಯುಕ್ತ 
ಮಾಡುವ ಶ್ರಾದ್ಧವು ಎರಡು ವಿಧವಾದುದು. ಅಂದರೆ ನಿತ್ಯವೂ ನೈಮಿತಿಕವೂ ಆಗಬಹುದು. 
(ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಪ್ರತಿದಿನವೂ ಮಾಡತಕ್ಕ ಮಹಾಲಯವು ನಿತ್ಯಮಹಾಲಯವು. 
ಘಾತಾದಿನಿಮಿತದಿಂದ ಮಾಡುವ ಘಾತಚತುರ್ದಶ್ಯಾದಿಗಳು ನೈಮಿತ್ತಿಕ.) ॥ ೧೪ ॥ ಏಕೋದ್ದಿಷ್ಟ 
ಮತ್ತು ಪಾರ್ವಣ ಎಂದು ಶ್ರಾದ್ಧಗಳು ಎರಡು ಬಗೆ. ಒಂದೇ ವ್ಯಕ್ತಿಯನ್ನು ಉದ್ದೇಶವಾಗಿ- 
ಟ್ಟುಕೊಂಡು ಮಾಡುವುದು ಏಕೋದ್ದಿಪ್ಟಶ್ರಾದ್ಧವು. ॥ ೧೫ ॥ ಮೂರು ವ್ಯಕ್ತಿ (ಪಿತೃ, ಪಿತಾಮಹ, 
ಪ್ರಪಿತಾಮಹ, ಅಥವಾ ಮಾತೃ, ಪಿತಾಮಹೀ, ಪ್ರಪಿತಾಮಹೀ) ಗಳಿಗೋಸ್ಕರ ಮಾಡುವ 
ಶ್ರಾದ್ಧವು ಪಾರ್ವಣ ಶ್ರಾದ್ಧವೆಂದು ಕರೆಯಲ್ಪಡುತ್ತದೆ. ಶ್ರಾದ್ದ ಕಾಲಗಳು ಅಮಾವಾಸ್ಲಾ 
ಮೃತದಿನ, ಮತ್ತು ತೀರ್ಥಕ್ಷೇತ್ರಗಳನ್ನು ಹೊಂದಿದ ದಿವಸಗಳು. ॥ ೧೬ ॥ ವೃದ್ಧಿ ಶ್ರಾದ್ಧವೂ 
ಮಹಾಲಯ ಶ್ರಾದ್ಧವೂ ಅನೇಕ ಬಗೆಯಾಗಿವೆ. ಭೂಸಂಸ್ಕಾರಾದಿಗಳಾಗಿರತಕ್ಕ ಪ್ರದೇಶವು 
ಶ್ರಾದ್ಧಕರ್ಮಗಳಿಗೆ ಯೋಗ್ಯವಾದವುಗಳು. 1 ೧೭ 1 ತೀರ್ಥಗಳಿದ್ದರೆ ಆ ಜಾಗವು ವಿಶೇಷವಾಗಿ 
ಯೋಗ್ಯ. ದಕ್ಷಿಣಕ್ಕೆ ಇಳಿಜಾರಾದ ಜಾಗವೂ ಶ್ರೇಷ್ಠ. ಶಾಲಗ್ರಾಮದ ಮತ್ತು ಚಕ್ರಾಂಕಿತದ 
ಸಾಮೀಪ್ಯವು ಶ್ರೇಷ್ಠವು. i ೧೮ ॥ ತುಳಸೀವನವು ಅತಿಶ್ರೇಷ್ಠವು; ಇಲ್ಲಿ ಮಾಡಿದ ಶ್ರಾದ್ಧವು 
ಅಕ್ಷಯ ಫಲಪ್ರದವು. ಮತ್ತೊಬ್ಬರ ಮನೆಯಲ್ಲಿ ಶ್ರಾದ್ಧಮಾಡಿದರೆ ಆಮನೆಯ ಮಾಲೀಕನಿಗೆ ಆ 
ಮನೆಯ ಬಾಡಿಗೆಯನ್ನು ಕೊಡಬೇಕು, ಅಥವಾ ಆ ಮನೆಯ ಯಜಮಾನನ ಒಪ್ಪಿಗೆಯಿದ್ದರೆ 
ಬೇರೆಯವನ ಭೂಮಿಯಲ್ಲಿ ಶ್ರಾದ್ಧ ಮಾಡಿದಲ್ಲಿ ಯಾವ ದೋಷವೂ ಇಲ್ಲ, ತೀರ್ಥ, ಕ್ಷೇತ್ರ, 
ಆಶ್ರಮ, ಮತ್ತುಪರ್ವತಗಳಲ್ಲಿಯಾರ ಸ್ವಾಮ್ಯವೂ ಇರುವುದಿಲ್ಲ ಆದ್ದರಿಂದ ಅವುಗಳು ಶಾ ್ರದ್ಧಕ್ಕೆ 
ಶ್ರೇಷ್ಠವೇ ಸರಿ. ॥ ೧೯-೨೦ ॥ ಇದೇ ಕಾರಣದಿಂದ ಆಲಸ್ಯವನ್ನು ತೊರೆದು ಈ ಸ್ಥಳಗಳಲ್ಲಿ 
ಶ್ರಾದ್ಧಗಳನ್ನು ಮಾಡಬಹುದು. ಶ್ರಾದ್ಧಗಳಿಗೆ ಆಹ್ವಾನಿಸಬೇಕಾದ ಖುಷಿಗಳು ಏಳು ಮತ್ತು 
ಹದಿಮೂರು ವಿಶ್ವೇದೇವತೆಗಳು. ॥ ೨೧ ॥ ಈ ಏಳು ಖಷಿಗಳ ಮತ್ತುಹದಿಮೂರು ಸಂಖ್ಯೆಯ 
ವಿಶ್ವೇದೇವತೆಗಳ ಹೆಸರುಗಳು ಗೊತ್ತಿಲ್ಲದಿದ್ದರೆ ""ಆಗಚ್ಛತ ವಿಶ್ವೇದೇವಾ! ಆಗಚ್ಛತ ಯಷಯಃ'' 

ಎಂದು ಕೂಗಿ ಆಹ್ವಾನಿಸಬೇಕು. ಶ್ರಾದ್ಧಗಳಲ್ಲಿ ನಿಮಂತ್ರಣಗೊಂಡು ಭೋಜನಕ್ಕೆ ಕೂಡುವ 

ಬ್ರಾಹ್ಮಣರುಗಳು ಮೂರು ತಲೆಯವರೆಗೆ ತಿಳಿದವರಾಗಿರಬೇಕು. (ಅಂದರೆ, ಆಹ್ವಾನಿತ 

ಬ್ರಾಹ್ಮಣ, ಅವನ ತಂದೆ, ತಾತರ ಪರಿಚಯವಿರಬೇಕು.) ॥॥೨೨ ।। ತಮ್ಮತಮ್ಮವೇದ ಶಾಖೆಗಳನ್ನು 
ಅಧ್ಯಯನ ಮಾಡತಕ್ಕವರಾಗಿರಬೇಕು. ತಂದೆತಾಯಿಗಳನ್ನು ಹೊಂದಿದವರಾಗಿ ಇರಬೇಕು. 

ಶಾಂತರಾಗಿಯೂ ಪ್ರಸನ್ನಮನಸ್ಕರಾಗಿಯೂ ಇರಬೇಕು. ಪತ್ನಿಯನ್ನು ಹೊಂದಿದ್ದು ಅಂಗವಿಕಾರ- 

ವಿಲ್ಲದೇ, ಊನವಾದ ಅಂಗಗಳಿಲ್ಲದೇ ನಿರೋಗಿಯಾಗಿರಬೇಕು. 11 ೨೩ ॥ ಷಟ್ಕರ್ಮಗಳಲ್ಲಿ 
ನಿರತರಾಗಿರಬೇಕು (ಆರು ಕರ್ಮಗಳೆಂದರೆ ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, 

ದಾನ, ಪ್ರತಿಗ್ರಹಗಳು.) ಪೂರ್ವವಯಸಿನವರಾಗಿರಬೇಕು; ತುಂಬಾ ವೃದ್ಧರಾಗಿ ಇರಬಾರದು. 

ಮತ್ತರಾದಿದೋಷರಹಿತರಾಗಿರಬೇಕು. ಎಲೈ ಸನಕಾದಿಗಳೇ! ಈ ರೀತಿಯಾಗಿರುವವರೇ 

ಶ್ರಾದ್ಧಕ್ಕೆ ಯೋಗ್ಯರಾದವರು. | ೨೪ ॥ ಈ ನಿಯಮಗಳು ಪಿತೃಕಾರ್ಯಗಳಿಗೂ ದೈವಿಕ 

ಕಾರ್ಯಗಳಿಗೂ ಒಂದೇ ರೀತಿ ಅನ್ವಯಿಸುವುದು. (ಶ್ರಾದ್ಧದಲ್ಲಿ ದೇವಸ್ಥಾನ, ಪಿತೃಸ್ಥಾನವೆಂದು 


160 ಪ್ರಯಾಗಮಾಹಾತ್ಮ್ಯಮ್‌ 


ಎರಡು ಸ್ಥಾನಗಳು. ಎರಡು ಸ್ಥಾನಗಳಿಗೂ ಇಂಥಾ ಬ್ರಾಹ್ನಣರನ್ನೇ ಆಹ್ವಾನಿಸಬೇಕೆಂದರ್ಥ) 
ಪಿತೃಕಾರ್ಯಗಳಿಗೆ ಇಂಥವರು ಸಿಗದಿದ್ದರೆ ಇವುಗಳಿಂದ ಸ್ವಲ್ಪ ಕಡಿಮೆಯಾದ ಮಧ್ಯಮ 
ದರ್ಜೆಯವರನ್ನೂ ಕರೆಯಬಹುದು. ॥ ೨೫ ॥ ಮೃತನಾದವರ ಹೆಣ್ಣು ಮಕ್ಕಳ ಮಗ, 
ಅಕ್ಕತಂಗಿಯ ಮಗ, ಅಳಿಯ, ಭಾವಮೈದುನ, ಸೋದರಮಾವ, ಪೌರೋಹಿತ್ಯ 
ಮಾಡಿಸುವವರು, ಪೌರೋಹಿತ್ಯವನ್ನು ಮಾಡಿಸಿಕೊಂಡವರು ಇವರುಗಳು ಶಾ ಫ್ರದ್ಧಭೋಜನಕ್ಕೆ 
ಮಧ್ಯಮ ಯೋಗ್ಯತೆಯುಳ್ಳವರು. ॥ ೨೬ ।। ಸಪಿಂಡರು (ಅಂದರೆ ಏಳುತಲೆ ಅಥವಾ ಮೂರು 
ತಲೆ ಪರ್ಯಂತ ದಶದಿನ ಸೂತಕ ಸಂಬಂಧವುಳ್ಳವರು), ತಂದೆಮಕ್ಕಳು (ತಂದೆ ಮತ್ತುಮಗನಿಗೆ 
ಒಟ್ಟಿಗೇ ಶ್ರಾದ್ಧಕ್ಕೆ ಆಹ್ವಾನ ಮಾಡಬಾರದೆಂದರ್ಥ), ಚಾಡಿಕೋರರು, ಗರ್ಭಿಣಿಯ ಪತಿ 
(ಪತ್ನಿಗೆ ಮೂರುತಿಂಗಳಿಗಿಂತ ಹೆಚ್ಚು ಗರ್ಭವಾಗಿದ್ದಾಗ ಎಂದರ್ಥ), ಹಾಗೂ ಹಿಂದೆ ಹೇಳಿದ 
ಗುಣಗಳಿಗೆ ವಿರುದ್ಧರಾದವರೂ ಶ್ರಾದ್ಧದಲ್ಲಿ ಬಿಡಲು ಯೋಗ್ಯರು. ॥ ೨೭ ॥ ಇನ್ನು ಶ್ರಾದ್ಧ 
ಕರ್ತೃಗಳು ಮತ್ತು ಭೋಕ್ರಗಳು ಅನುಸರಿಸಬೇಕಾದ ನಿಯಮಗಳನ್ನು ಹೇಳುವೆನು. ಇವುಗಳು 
ಶ್ರಾದ್ಧವನ್ನು ಗುಣಹೀನವಾಗಿದ್ದರೂ ಗುಣಸಹಿತವನ್ನಾಗಿ ಮಾಡುತ್ತವೆ. ॥ ೨೮ ॥ ಶ್ರಾದ್ಧದ 
ಕರ್ತೃವಾಗಲೀ ಶ್ರಾದ್ಧದ ಭೋಕ್ಸವಾಗಲೀ ಶ್ರಾದ್ದದಿನ, ಹಿಂದಿನ ದಿನ ಹಾಗೂ ಮಾರನೆಯ ದಿನ 
ಹೀಗೆ ಮೂರು ದಿವಸಗಳಲ್ಲಿ ನಿಯಮಗಳನ್ನು ಪಾಲಿಸಬೇಕು. ಶ್ರಾದ್ಧದ ದಿವಸವಾದರೂ ಈ 
ನಿಯಮಗಳನ್ನು ಪಾಲಿಸಲೇ ಬೇಕು. ಶ್ರಾದ್ಧಮಾಡತಕ್ಕ ಸ್ಥಳ, ಶ್ರಾದ್ಧಕ್ಕೆ ಉಪಯೋಗಿಸುವ 
ಪಾತ್ರೆಗಳು, ಎಲ್ಲವನ್ನೂ ಶುದ್ಧಗೊಳಿಸಬೇಕು. ಶ್ರಾದ್ಧಕ್ಕೆ ಬೇಕಾದ ಹವಿಷ್ಯಪದಾರ್ಥಗಳನ್ನು 
ಸಂಪಾದಿಸಬೇಕು. ಇವರು ಜಪಾದಿಗಳನ್ನು ಬಿಡಬಾರದು. ।। ೨೯ ॥ ಹವಿಷ್ಯಾನ್ನವನ್ನು ಭೋಜಿಸ 
ಬೇಕು, ಭೂಮಿಯಲ್ಲಿ ಮಲಗಬೇಕು (ಚಾಪೆಯ ಮೇಲೆ, ಹಾಸಿಗೆಯಲ್ಲಲ್ಲ) ಸ್ವ್ರೀಸಂಗದ ತ್ಯಾಗ 
ಇತ್ಯಾದಿಗಳನ್ನು ಎಲ್ಲರೂ ಎಂದರೆ ಕರ್ತೃವೂ, ಬ್ರಾಹ್ಮಣರೂ ಪಾಲಿಸಲೇಬೇಕು. ॥ ೩೦ ॥ 
ಹಿಂದಿನ ದಿನದಲ್ಲಿ ಅಥವಾ ಶ್ರಾದ್ಧದ ದಿವಸದ ಬೆಳಿಗ್ಗೆಯಾಗಲೀ ತಾನೇ ಖುದ್ದಾಗಿ ಅಥವಾ ತನ್ನ 
ಗಂಡು ಮಗನ ಮೂಲಕವಾಗಿಯಾಗಲೀ ಶ್ರಾದ್ಧಕ್ಕೆ ಬೇಕಾಗಿರುವಷ್ಟು (ತನ್ನ ಶಕ್ನಾನುಸಾರ) 
ಬ್ರಾಹ್ನಣರುಗಳನ್ನು ಆಹ್ವಾನ ಮಾಡಬೇಕು. ॥ ೩೧ ॥ ಶ್ರಾದ್ಧದಲ್ಲಿ ದೇವಸ್ಥಾನದಲ್ಲಿ ಇಬ್ಬರು 
ಬ್ರಾಹ್ಮಣರುಗಳನ್ನು, ಪಿತೃಸ್ಥಾನದಲ್ಲಿ ಮೂರು ಬ್ರಾಹ್ಮಣರುಗಳನ್ನು ಅಥವಾ ಒಂದೊಂದಕ್ಕೂ 
ಒಬ್ಬೊಬ್ಬ ಬ್ರಾಹ್ಮಣರನ್ನಾದರೂ ಕೂಡಿಸಬೇಕು. ಹದಿಮೂರು ವಿಶ್ವೇದೇವತೆಗಳಿರುವುದರಿಂದ 

ಬ್ರಾಹ್ಮಣರುಗಳನ್ನು ದೇವಸ್ಥಾನಕ್ಕೆ ಹದಿಮೂರು ಮಂದಿಗಳಿಗಿಂತ ಹೆಚ್ಚಿಗೆ ಆಹ್ವಾನಿಸಬಾರದು. 

॥1೩೨ ॥ ಶ್ರಾದ್ಧಕರ್ಮದ ವಿಸ್ತಾರದಿಂದ ಶ್ರಾದ್ಧದ ಕ್ರಿಯೆ, ದೇಶ, ಕಾಲ, ದ್ರವ್ಯ ಮತ್ತು ಶುಚಿತ್ವ 

ಇವುಗಳಿಗೆ ನ್ಯೂನತೆಯುಂಟಾಗುವುದರಿಂದ ಶ್ರಾದ್ಧವಿಸ್ತಾರ ಮಾಡಬಾರದು. ॥ ೩೩ ॥ ಅಥವಾ 

ದರ್ಭೆಯ ಬ್ರಾಹ್ಮಣರನ್ನು ಆಸನಗಳಲ್ಲಿ ಕೂಡಿಸಿ ಪೈಷಾನುಪ್ರೇಷ ಸಂಯುಕವಾದ ಶಾ ್ರ್ರಧ್ಧವನ್ನು 
ಆಚರಣೆ ಮಾಡತಕ್ಕದ್ದು (ಪೈಷವೆಂದರೆ ಬ್ರಾಹ್ಮಣರನ್ನು ಕುರಿತು ಆಡುವ ಮಾತು. 

ಅನುಪೈಷವೆಂದರೆ ಅವರು ಕೊಡುವ ಉತ್ತರ) ॥ ೩೪ ॥ ಶ್ರಾದ್ಧದ ದಿನ ಹಲ್ಲುಕಡ್ಡಿ, 

ಬೇವಿನಕಡ್ಡಿಯಿಂದ ಹಲ್ಲುಜ್ಜುವುದು, ಮೈಗೆಲ್ಲ ಎಣ್ಣೆಹಚ್ಚಿಕೊಂಡು ಅಭ್ಯಂಗನ ಸ್ನಾನ ಮಾಡುವುದು, 

ಸ್ವ್ರೀಸಂಭೋಗ, ಔಷಧಗಳ ಸೇವನೆ, ಮತ್ತೊಬ್ಬರ ಮನೆಯ ಅನ್ನವನ್ನು ಶ್ರಾದ್ಧಕ್ಕೆ ಉಪಯೋಗಿ- 

ಸುವುದಾಗಲೀ ಹಾಗು ಈ ಅನ್ನವನ್ನು ತಿನ್ನುವುದಾಗಲೀ ಇವುಗಳನ್ನು ಶ್ರಾದ್ಧ ಕತ್ಸವು ಸರ್ವಥಾ 

ಬಿಡಬೇಕು. ॥ ೩೫ ॥ ಪುನಃ (ರಾತ್ರಿಭೋಜನ) ಭೋಜನಮಾಡುವುದು, ಸ್ತ್ರೀಸಂಗ, 


ಅಧ್ಯಾಯ೨೦ 161 


ಶಾಸ್ತಪಾಠಗಳನ್ನು ಓದುವುದು, ಓದಿಸುವುದು ತಾನು ದಾನಗಳನ್ನು ಸ್ವೀಕರಿಸುವುದಾಗಲಿ, 
ಶೂದ್ರರ ಜೊತೆ ಮಾತನಾಡುವುದನ್ನಾಗಲೀ, ಸುಳ್ಳಾಡುವುದನ್ನಾಗಲೀ ಬಿಡಬೇಕು. ॥। ೩೬ ॥ 
ಹಗಲು ನಿದ್ರಿಸುವುದು, ಬಹಳ ದೂರ ನಡೆಯುವುದು, ಕೋಪಮಾಡಿಕೊಳ್ಳುವುದು ಮತ್ತು 
ಜಗಳವಾಡುವುದು ಇವುಗಳನ್ನು ಶ್ರಾದ್ಧಕರ್ತೃವೂ ಮತ್ತು ಭೋಕ್ಸವೂ ಬಿಡಬೇಕು. ॥ ೩೭ ॥ 
ಶ್ರಾದ್ಧಕ್ಕೆ ಒಪ್ಪಿಕೊಂಡು ಬರದೇ ಇರತಕ್ಕದ್ದು ಕರೆದ ಮೇಲೂ ತಡಮಾಡುವುದು. ಸಂಧ್ಯಾವಂದನೆ, 
ಮತ್ತೊಬ್ಬರಿಂದ ದಾನಸ್ವೀಕಾರ, ಹೋಮ ಇವುಗಳನ್ನು ಶಾ ್ರ್ರದ್ಧಭೋಕ್ರವು ಬಿಡಬೇಕು. 11೩೮ ॥ 
ಈ ರೀತಿಯಾಗಿ ನಿಯಮಗಳನ್ನು ಪಾಲಿಸುತ್ತಾ ನಿತ್ಯಕರ್ಮಗಳನ್ನು ಬಿಡದೆ ಮಾಡುತ್ತಾ 
ಶ್ರಾದ್ಧಕಾಲವನ್ನುನಿರೀಕ್ಷಿಸುತ್ತಾಎಲ್ಲಾಬ್ರಾಹ್ಮಣರು ಇರಬೇಕು. 1೩೯ ॥ 
| ಇಪ್ಪತ್ತನೆಯ ಅಧ್ಯಾಯವು ಸಮಾಪ್ತಿಯಾಯಿತು ॥ 


11 ಅಥ ಏಕವಿಂಶೋ ಧ್ಯಾಯಃ 1 ೨೧ ॥॥ 


ಸೂತ ಉವಾಚ 
ದಿವಸೇ ಪಂಚಧಾ ಭಕ್ತೀ ಯಸುರ್ಯ:ಃ ಕಾಲ ಆಪತೇತ್‌ । 
ಪಾರ್ವಣಂ ಕರ್ತುಮಾರಬ್ಬಂ ತಸ್ಮಿನ್ಯಾಲೇ ಸಮಾಪಯೇತ್‌ 1 ೧॥ 
ಏಕೋದ್ದಿಪ್ಪಂ ತೃತೀಯೇ ಸ್ಯಾದಾದಿಮೇ ವೃದ್ಧಿಹೇತುಕಮ್‌ । 
ತತ್ತತ್ಕಾಲೇ ತು ತಾನ್ಯೇವ ಯಾನಿ ಸ್ಕುರ್ಯನ್ನಿಮಿತತಃ 1೨ ॥ 
ಕೃತ್ವಾಥ ಕರ್ತಾ ಸ್ನಾನಾದಿ ನಿತ್ಯಕರ್ಮ ಯಥೋಚಿತಂ । 
ಜಯಂಚ ಸೂಕಪಾಠಂ ಚಿ ವಿದಧೀತಾತೃಶುದ್ಧಯೇ 1೩1 
ಪೌರುಷಂ ಪಂಚರಾತ್ರಂಚ ವೈಷ್ಣವಂ ವಾಮನೀಯಕಮ್‌ । 
ದೈವಂ ಶುದ್ಧಿನಿಮಿತಂ ಚ ಪಠೇದ್ವಾಶ್ಮಣುಯಾದಥ 1೪॥ 
ತತಃ ಶ್ರಾದ್ಧಾಯ ಸಂಭಾರಾನಾಹರೇದ್ದಿಧಿಚೋದಿತಂ । 
ಸಮೂಲಾ ಮಂತ್ರತಶ್ಚಿನ್ನಾ ಪ್ರಶಸ್ತಾ ಪೈತ್ಯಕೇ ಕುಶಾಃ 1೫ ॥ 
ಹವಿಸ್ತು ವ್ರೀಹಿಗೋಧೂಮಯವಮುದ್ಧಪ್ರಿಯಜ್ಞವಃ । 
ನೀವಾರಸರ್ಷಪತಿಲಾಃ ಶ್ಯಾಮಕಾಶ್ಯಾಮಮಾಷಕಾಃ 11 ೬ ॥ 
ರಾಜಮಾಷಮಸೂರಾಂಶ್ಚಕೋದ್ರವಾನ್ಕೋರದೂಷಕಾನ್‌ । 
ಆಢಕೀಂ ಚಣಕಾರಾಜಸರ್ಷಪಾಂಶ್ಚ ವಿವರ್ಜಯೇತ್‌ I ೭॥ 
ಪಿಪ್ಪಲೀ ನಾಗರಂ ಚೈಲಾ ಕರ್ಪೂರಂ ಮರಿಚಾನಿ ಚ । 
ಜೀರಕಂ ದೇವಕುಸುಮಂ ಶ್ರಾದ್ಧ ಸಂಸ್ಕಾರಕಂ ಭವೇತ್‌ mS 
ದಧಿ ತಕ್ರಂ ಪಯೋ ಗವ್ಯಂ ಘ್ಯತಮೇವ ತು ಮಾಹಿಷಂ | 
ಗುಡಶ್ಚ ಶರ್ಕರಾಸರ್ವಾಃ ಫಣಿತಂ ಚ ವಿಶಿಷ್ಠತೇ 11 ೯॥ 
ಕುಸುಂಬುರುಃ ಸೂರಣಶ್ಚ ಶುದ್ಧಾ ಕೋಶಾಲಕೀ ಶಿಲಾ । 
ಉರ್ವಾರುಕಂ ಪಟೋಲಂ ಚ ಜಂಭೀರಂ ಚಾಂದ್ರಕಂ ತಥಾ ॥೧೦॥ 
ವರಿಂಡಃ ಶರ್ಕರಾ ಕಂದೋ ವಾಸುಕಂ ಮೂಲಕಂ ತಥಾ | 
ಅಗಸಿಂ ತಂಡುಲೀಯಂ ಚ ಶಾಕಾನ್ಯೇತಾನಿ ಪೈತ್ಛಕೀ 1 ೧೧॥ 


ಕೂಷ್ಮಾಂಡಾ ಲಾವುವಾರ್ತಾಕ ಕೋವಿದಾರಶ್ಚ ಪಾಲಿಕೀಂ | 

ತುಂಡೀರಂ ಪೋತಮರಿಖ್‌ ಪಟೋಲಂ ದೀರ್ಥಮೇವ ಚ ॥ ೧೨॥ 

ಕಪಿತ್ನಶುಗ್ರಶಾಖೇ ಚ ವರ್ಜಯೇತ್‌ ಶ್ರಾದ್ಧ ಕರ್ಮಣಿ । 

ಶಲಾದೂನಿ ಚ ಪಕ್ಚಾನಿ ಶಸ್ತಾನ್ಯಾಮ್ರಫಲಾನ್ಯಲಂ HW ೧೩ ॥ 

ಲವಣಂ ಸೈಂಧವಂ ಗ್ರಾಹ್ಯಂ ಮಾನಸಂ ಚ ನ ಸಂಭರಮ್‌ । 

ಪರೋಕ್ಷಂ ತದಪಿ ಗ್ರಾಹ್ಯಂ ಭೂಮಿಜಾದಿ ತು ವರ್ಜಯೇತ್‌ ॥೧೪॥ 
162 


ಅಧ್ಯಾಯ ೨೧ 


ಕೂಪಾದಿಪ್ರಭವಂ ತೋಯಂ ಪ್ರಶಸಂ ಬ್ರಾಹ್ಮಣಾಹೃತಂ । 
ಶೂದ್ರಾಹೃತಂ ಪರ್ಯುಷಿತಂ ವರ್ಜಯೇತ್ನಲಲಾದಿಜಮ್‌ 
ಗಂಗಾದಿ ಪ್ರಭವಂ ತೋಯಂ ತುಳಸೀಪದ್ಧಕ್ಕಿರವೇ । 

ನ ತತ್ಪರ್ಯುಷಿತಂ ಜ್ಞೇಯಂ ವಿನಿಯೋಜ್ಯಂ ಯಥಾಸುಖಮ್‌ 
ಖಡ್ಗಪಾತ್ರಂಚ ಮಧ್ಯಾಹ್ನಂ ನೈಪಾಲಃ ಕಂಬಲಸಥಾ । 

ತಿಲಾ ದರ್ಭಾಸಥಾ ರೌಪ್ಯಂ ಛಾಗಃ ಸರ್ಪಿಶ್ಚ ಕಾಪಿಲಂ 
ಕೃಷ್ಣಾಜಿನಂ ಕಾನ್ಯಕಶ್ನ ಹರನಿರ್ಮಾಲ್ಯಛರ್ದಿತಂ I 

ಕುತಪಾ ಇತಿ ವಿಖ್ಯಾತಾಃ ಕುತ್ತಿತದ್ವಂಸಕಾರಿಣಃ ; 

ಅರಣ್ಯೇ ಯೇ ಸಮುತ್ನನ್ನಾ ಹ್ಯಕೃಷ್ಟಪಲಿತಾಸಥಾ | 

ಶ್ರಾದ್ಧೇ ತೇ ವೈ ಪವಿತ್ರಾಃ ಸ್ಯುಃ ಶ್ಯಾಮವರ್ಣಧರಾಸಿಲಾಃ 
ಅರಣ್ಯಕಾ ಸಂಭವೇತು ಗ್ರಾಮ್ಯಾ ಏವಾರ್ಥಸಾಧಕಾಃ । 
ನೀಲಾಭಾವೇ ತು ಶವಲಾ ವಿನಿಯೋಜ್ಯಾಥ ವಾಸಿತಾಃ 
ಕರಂಟಃ ಕುಕ್ಕುಟೋ ಕೂಚ ವಿಡ್ಲರಾಹೋ ನಪುಂಸಕಃ । 
ವೃಷಲೀ ತತ್ತತಿಃ ಕವ್ಯೇ ವರ್ಜ್ಯಾ ನಾರೀ ರಜಸ್ಟಲಾ 

ಅನ್ನಂ ತೇ ಯದಿ ಪಶ್ಯೇರನ್‌ ಹವ್ಯಕವ್ಯೋಪಕಲ್ಲಿತಂ । 
ಉತ್ಪಾರ್ಯಂ ತದ್ಭವೇದನ್ನಂ ಸಂಸ್ಕಾರೇಣ ಭವೇಚ್ಛುಚಿ 
ಕೂಷ್ಟಾಂಡೈಃ ಪಾವಮಾನೀಭಿಃ ಶುದ್ಧವಲ್ಯಾಸರಸ್ತಮೇ । 
ಸದರ್ಭಪಾಣಿರಾಸಿಂಚೇದ್ದಾರಿಣಾ ದೋಷಶಾಂತಯೇ 

ರಕಂ ಚಿತ್ರಾಂಬರಂ ಛತ್ರಮುಪಾನತ್ಪಾದುಕೇ ತಥಾ । 

ರಕಂ ಪುಷ್ಪಂ ಚಂದನಂ ಚ ಶಾ ್ರಿದ್ಧ ಭೂಮ್‌ ವಿವರ್ಜಯೇತ್‌ 
ಘಂಟಾನಿನಾದಂ ಶಂಬೂಕಂ ಶಂಖಮುನ್ನತಕಂ ತಥಾ | 
ಜಾತ್ಯರ್ಕಹಯಶತ್ತೂ ್ರಿಂಪ್ಲ ವರ್ಜಯೇತೃವ್ಯನಾಶಕಮ್‌ 

ಏವಂ ವಿವೇಕತೋ ಧೀಮಾನ್‌ ವರ್ಜ್ಯ್ಯಾವರ್ಜ್ಯಪುರಸರಮ್‌ । 
ಶ್ರಾದ್ದಯಜ್ಞಂ ಶುಭೇ ಕಾಲೇ ಪ್ರಾರಭೇತ ಮುನೀಶ್ಚರಾಃ 
ಉಕ್ರಸಾಧನಸಂಪನ್ನಃ ಪುನಃ ಸ್ನಾತ್ವಾ ಯಥಾವಿಧಿ । 

ವಾಸೋ ಹತಂ ಹರೀಧಾಯ ಪ್ರಾರಭೇತ್ಪಾಕಮುತ್ತಮಮ್‌ 
ಸೌವಣೈರ್ರಾಜತೈಸ್ತಾಮೆ ್ಯಃ ಕಾಂಸ್ಕೆ ರಾ ಪಿತಲೋದ್ಭವೈಃ I 
ನೂತನೈರವ್ರಣ್ಯೆಃ ಕುರ್ಯಾದ್ದ ೈರ್ಮಾರ್ತಿಕಭಾಜನ್ನೆ: 

ನ ದೂಷಿತೇಷು ಭಿನ್ನೇಷು ನಾಯಸೇಷ್ಟನಿ ಕರ್ಹಿಚಿತ್‌ । 
ಸ್ವಾರ್ಥಂ ಕೈತೋಪಯೋಗೇಷು ವಿದಧ್ಯಾತ್‌ ಮೃನ್ನಯೇಷು ಚ 


163 


Iu ೧೫ ॥ 


11 ೧೬ I 


Il ೧೭ ॥ 


11 ೧೮ ॥ 


11೧೯ ॥ 


| ೨೦ ॥ 


| ೨೧ ॥ 


I ೨೨ | 


Il ೨೩ ॥ 


|| ೨೪ ॥॥ 


il ೨೫ ॥ 


Il ೨೬ 1 


11 ೨೭ ॥ 


1 ೨೮ I 


11 ೨೯ ॥ 


164 ಪ್ರಯಾಗಮಾಹಾತ್ಮ್ಯಮ್‌ 


ಸ್ವಯಂ ಪತ್ನ್ಯಥವಾ ಬಂಧು ಸ್ವಪಿಂಡಸ್ಟೋದರಸ್ತಥಾ । 


ಕೃತೋಪಕಾರಃ ಕುರ್ವೀತ ಶ್ರಾದ್ಧೀಯಂ ಪಚನಂ ದ್ವಿಜಾಃ ॥ ೩೦ ॥ 
ಪಾಖಂಡಾಂ ಪುಂಶ್ಚಲೀಂ ವಂಧ್ಯಾಂ ಪತಿತಾಂ ಚಾನ್ಯಗೋತ್ರಜಾಂ 1 
ನ್ಯೂನಾಧಿಕಾಂಗೀಂ ಉಗ್ರಾಂಚ ಮಾತೃಭಿನ್ನಾಂ ವಿಭತ್ಛತಾಂ WH ೩೧ ॥ 
ಗರ್ಭಫ್ಲೀಂ ಗರ್ಭಿಣೀಂ ಕನ್ಯಾಂ ಮೃತವಂಧ್ಯಾಂ ಚ ದುರ್ಮಖೀಮ್‌ । 
ವರ್ಜಯೇಚ್ಛ್ರಾದ್ಧಪಾಕಾರ್ಥಂ ಮಾತೃಪಿತೃವಂಶಜಾಮ್‌ | ೩೨ ॥ 
ಕೇಷಾಂಚಿತ್ಲಾಚಿತಂ ಗ್ರಾಹ್ಯಂ ಲೌಕಿಕೇ ವಾನಲೇ ಶುಭೇ । 
ವಿಧುರೋಚ್ಛಿನ್ನವಹ್ನಾ ಚದೇಃ ಪೃಷ್ಟೋದಿವಿವಿಧಾನತಃ I ೩೩ ॥ 
ಪಾಕಮೇವಂ ಸಮಾರಭ್ಯ ಷಣ್ಣುಹೂರ್ತೇ ದಿನೇ ಗತೇ । 
ದ್ವಿಜಾನಾಕರಣೇ ತೇಷಾಂ ಪ್ರತ್ಯೇಕಂ ಪ್ರೇಷಯೇದ್ವ ತೀ ॥1 ೩೪ ॥ 
ತತಃ ಸ್ನಾತ್ವಾ ಗತೇ ಕಾಲೇ ಕೃಂತಕೀಶನಖಾನ್‌ ದ್ವಿಜಾನ್‌ । 
ಅಭಿಗಮ್ಯ ಯಥಾನ್ಯಾಯಂ ಪ್ರಯಚ್ಛೇದ್ದಂತಧಾವನಂ HW ೩೫ ॥ 
ತೈಲೇನಾಮಲಕಲ್ಯೇನೋನ್ಫರ್ದಿತಾನುಷ್ಠವಾರಿಣಾ । 
ಪಾತೈೈರೌದುಂಬರೈಃ ಸ್ನಾಪ್ಯ ದೇವಪೂರ್ವಂ ದ್ವಿಜಾತಿಭಿಃ W ೩೬ ॥ 
ಸ್ನಾತಾಂಸ್ಪಾನ್ಯತಪಾಚ್ಛೌ ಚಾನ್‌ಆಗತಾನ್‌ ಪಿತ್ಫವತ್ಸ ತ್ರಯಂ | 
ಉಪವೇಶ್ಯಾಸನೇ ಸಮ್ಯಗೂರ್ದ್ವಪುಂಡ ಕ್ರಧರಾನ್ಹಿಜಾನ್‌ ೩೭ ॥ 
ಶ್ರಾದ್ಧ ಕೃಚ್ಛುಕ್ಲವಾಸಾಸ್ಟ್ಯಾತ್‌ ನ ಸ್ಯಾದ್ದಿಗುಣ ವಸ್ಪದ್ಧಕ್‌ । 
ನ ಚಾರ್ದ್ವಸ್ಕೂತವಸನೋ ವಿಕಚ್ಛೋದೇವವಸ್ಥದ್ಧಕ್‌ I ೩೮ ॥ 
ಸರ್ವಸಾಧನಸಂಪನ್ನೋ ಮಾೌನೀ ಚ ವಿಜಿತೇಂದ್ರಿಯಃ । 
ಪ್ರಾಜ್ಮುಖಃ ಪುಂಡರೀಕಾಕ್ಷಂ ಧ್ಯಾತ್ವಾ ಸಂಕಲ್ಪಮಾಚರೇತ್‌ 1೩೯ 1 
॥ ಇತಿ ಏಕವಿಂಶೋತಧ್ಯಾಯಃ ॥ 
(1 ಇಪ್ಪತ್ತೊಂದನೆಯ ಅಧ್ಯಾಯವು ॥ 


ಸೂತರು ಹೇಳಿದರು--- 

ಹಗಲು ಅಂದರೆ ೧೨ ಗಂಟೆಗಳನ್ನುಐದು ಭಾಗ ಮಾಡಿದಾಗ ಐದನೇ ಒಂದು ಭಾಗವು ೨ 
ಗಂ. ೨೪ ನಿ. ವಾಗುವುದು. ಐದನೇ ಮೂರು ಭಾಗವು ಮಧ್ಯಾಹ್ನ ೧ ಗಂ. ೧೨ನಿ. ಕ್ಕೆ 
ಮುಗಿಯುವುದು. ನಂತರ ಪ್ರಾರಂಭವಾಗುವ ಐದನೇ ನಾಲ್ಕನೆಯ ಭಾಗದಲ್ಲಿಪ್ರಾರಂಭಿಸಿ ಆ 
ಕಾಲದಲ್ಲಿಯೇ ಆರಂಭಿಸಿದ ಪಾರ್ವಣ ಶ್ರಾದ್ಧವನ್ನು ಮಧ್ಯಾಹ್ನ೩ ಗಂ. ೩೬ ನಿ. ಒಳಗೆ ಮುಗಿಸ 
ಬೇಕು. 1 ೧॥ ಏಕೋದ್ದಿಷ್ಟಶ್ರಾದ್ಧವನ್ನುಮೂರನೆಯ ಕಾಲದಲ್ಲಿಅಂದರೆ ಬೆಳಿಗ್ಗೆ೧೦ ಗಂ.೪೮ 
ನಿಮಿಷದ ಮೇಲೆ, ಮಧ್ಯಾಹ್ನ ಒಂದು ಗಂಟೆ ೧೨ನಿ. ದ ಒಳಗೆ ಮುಗಿಸಬೇಕು. ವೃದ್ಧಿಶ್ರಾದ್ಧವನ್ನು 
ಮೊದಲನೆಯ ಭಾಗದಲ್ಲಿ ಮುಗಿಸಬೇಕು. (ಏಕೋದಿಷ್ಟ ಶ್ರಾದ್ಧ--ಒಂದೇ ಪಿತ್ರವನ್ನುದ್ದೇಶಿಸಿ 
ಮಾಡುವಶಾ ದವು.) 


ಅಧ್ಯಾಯ ೨೧ 165 


ಯಾವ ಯಾವ ಶ್ರಾದ್ಧಗಳನ್ನು ಯಾವ ಯಾವ ಕಾರಣಗಳಿಂದ ಮಾಡುತ್ತೇವೆಯೋ 
ಅವವುಗಳನ್ನು ಆಯಾಯಾ ಕಾಲಗಳಲ್ಲೇ ಮಾಡಿಮುಗಿಸಬೇಕು. ॥ ೨ ॥ ಕರ್ತೃವು ಶ್ರಾದ್ಧಾ 
ಚಾರಣೆಯ ದಿನದಲ್ಲಿ ಬೆಳಿಗ್ಗೆ ಸ್ನಾನಾದಿ ನಿತ್ಯಕರ್ಮಗಳನ್ನು ಯಥೋಚಿತವಾಗಿ ಮಾಡಬೇಕು, 
ಜಪಮಾಡಬೇಕು. ಗಾಯತ್ರೀ ಜಪ, ಮಹಾಮಂತ್ರ, ವೇದಪಾಠವನ್ನು ತನ್ನ ಆತ್ಮ ಶುದ್ಧಿಗೋಸ್ಕರ 
ಮಾಡಬೇಕು. 114 ॥ ಪುರುಷಸೂಕ್ತ ಜಿತಂತೇಸ್ಟೋತ್ರ, ವಿಷ್ಣುಸೂಕ್ತ ವಾಮನಸೂಕ್ತ ದೇವಯಚ 
ಹಾಗೂ ಶುದ್ಧಿನಿಮಿತ್ತಕಸೂಕ್ತಗಳನ್ನು ದೇಹ ಮನಸ್ಸುಗಳ ಶುದ್ಧಿಗಾಗಿ ಯಥಾಕಾಲ ಯಥಾಶಕ್ತಿಸ್ವಲ್ಪ 
ಸ್ವಲ್ಪವಾದರೂ ಪಾರಾಯಣ ಮಾಡಬೇಕು. ತಾನೇ ಮಾಡಲು ಅಸಮರ್ಥನಾದರೆ ಇನ್ನೊಬ್ಬರ 
ಮೂಲಕ ಪಾರಾಯಣ ಮಾಡಿಸಿ ಅದನ್ನು ಕೇಳಬೇಕು. ॥ ೪ ॥ ಶ್ರಾದ್ಧ ವಿಧಿ ವಿಧಾನಗಳಲ್ಲಿ 
ಹೇಳಿರುವಂತೆ ಶಾ ದ್ಧ ಸಾಮಗ್ರಿಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು ; ಪಿತೃ ಶ್ರಾದ್ಧಕ್ಕೆ ಬೇರು 
ಸಹಿತವಾಗಿ ದರ್ಭೆಗಳನ್ನು ಮಂತ್ರ ಪೂರ್ವಕವಾಗಿ ಕಿತ್ತು ತಂದಿಟ್ಟು ಕೊಳ್ಳಬೇಕು. ॥ ೫ ॥ ಭತ್ರ 
ಗೋಧಿ, ಜವೆಗೋಧಿ, ಹೆಸರು, ನವಣೆ, ಹಿಪ್ಪಲಿ, ಸಾಸಿವೆ, ಎಳ್ಳು, ಸಾಮೆ, ಉದ್ದುಇವು ಶ್ರಾದ್ಧಕ್ಕೆ 
ಅವಶ್ಯಕವಾದವುಗಳು. ॥ ೬ ॥। ರಾಜಉದ್ದು(ಕಾರಾಮಣಿ), ಕಡಲೆ, ಹಾರಕ, ತೊಗರಿಬೇಳೆ, 
ರಾಜಸರ್ಷಪ ಇವು ಶ್ರಾದ್ಧದಲ್ಲಿ ಸರ್ವಥಾ ನಿಷಿದ್ಧವಾದ ಪದಾರ್ಥಗಳು. ॥ ೭ ॥ ಹಿಪ್ಪಲಿ, 
ಹೇರಳೇಹಣ್ಣು ಏಲಕ್ಕಿ, ಗುಗ್ಗುಳ, ಕರ್ಪೂರ, ಮೆಣಸು, ಜೀರಿಗೆ, ಲವಂಗ ಇವುಗಳು ಶ್ರಾದ್ಧಕ್ಕೆ 
ಉತ್ತಮ ಸಂಸ್ಕಾರವನ್ನು ತಂದುಕೊಡುವುದು. ಮೊಸರು, ಮಜ್ಜಿಗೆ, ಗೋವಿನ ಹಾಲು, ಎಮ್ಮೆಯ 
ತುಪ್ಪ ಬೆಲ್ಲ ಸಕ್ಕರೆ ಇವೆಲ್ಲವೂ ಶ್ರಾದ್ಧಕ್ಕೆ ವಿಶೇಷ. ॥ ೮ ।। ಕೊತ್ತಂಬರೀ, ಸುವರ್ಣಗಡ್ಡೆ, 
ಹಾಗಲಕಾಯಿ, ಪಡವಲಕಾಯಿ, ಅಳಲೇಕಾಯಿ, ಸೌತೇಕಾಯಿ, ನಿಂಬೇಹಣ್ಣು ಹಸಿಶುಂಠಿ, 
ಹರಳು, ಗೆಣಸು, ಚಕ್ಕೋತದಸೊಪ್ಪು ಶ್ಯಾಮೀಗಡ್ಡೆ, ಅಗಸೇಸೊಪ್ಪು, ಚಿಲುಕೀರೆ, ಇವೇ 
ಮುಂತಾದ ಕಾಯಿಪಲ್ಯೆಗಳು ಪಿತೃಕಾರ್ಯಕ್ಕೆ ಸಮ್ಮತವಾದವುಗಳು. | ೧೦-೧೧ ॥ ಕುಂಬಳ 
ಕಾಯಿ, ಬದನೇಕಾಯಿ, ಕೆಂಪಾಚಾಳಗಿಡದ ಸೊಪ್ಪು ಪಾಲಕ್‌ ಸೊಪ್ಪು ತೊಂಡೆಕಾಯಿ, ಹಸಿ 
ಮೆಣಸು, ಉದ್ದವಾದ ಪಡವಲಕಾಯಿ, ಬೇಲದ ಹಣ್ಣು ಮತ್ತು ನುಗ್ಗೆಕಾಯಿ ಇವುಗಳನ್ನು 
ಶ್ರಾದ್ಧದಲ್ಲಿ ಉಪಯೋಗಿಸಬಾರದು. ಪಕ್ವವಾದ ಮಾವಿನಹಣ್ಣು ಶ್ರಾದ್ಧದಲ್ಲಿ ಪ್ರಶಸ್ತ ॥೧೨-೧೩॥ 
ಸೈಂಧವಲವಣವನ್ನು ಉಪಯೋಗಿಸಬಹುದು. ಅದೂ ಸಹ ಪರೋಕ್ಷವಾಗಿ ಸ್ವೀಕಾರಾರ್ಹವೇ 
ಹೊರತಾಗಿ ಪ್ರತ್ಯಕ್ಷವಾಗಿ ಅಲ್ಲ. (ಅಂದರೆ ಪದಾರ್ಥದಲ್ಲಿ ಬೆರೆತ ಉಪ್ಪು ಸ್ವೀಕಾರಾರ್ಹವೇ 
ಹೊರತಾಗಿ, ಸಾಕ್ಷಾತಾಗಿ ಉಪ್ಪನ್ನು ಸ್ವೀಕರಿಸಬಾರದು. ಪ್ರಾಯಃ, ಇದಕ್ಕಾಗಿಯೇ ಶ್ರಾದ್ಧದಲ್ಲಿ 
ಉಪ್ಪನ್ನು ಬಡಿಸುವುದಿಲ್ಲ) ॥ ೧೪ ॥ ಬ್ರಾಹ್ಮಣರಿಂದ ತರಲ್ಪಟ್ಟ ಬಾವಿಯ ನೀರು ಶ್ರಾದ್ಧಕ್ಕೆ 
ಪ್ರಶಸ್ತವಾಗುವುದು. ಶೂದ್ರರಿಂದ ತರಲ್ಪಟ್ಟ ಮತ್ತು ಹೊಲಸಾದ ಹಳ್ಳ ಮೊದಲಾದವುಗಳಿಂದ 
ತಂದ, ಹಿಂದಿನ ದಿನ ತಂದ ನೀರನ್ನು ಉಪಯೋಗಿಸಬಾರದು. ॥ ೧೫ ॥। ಗಂಗಾದಿಗಳಿಂದ 
ಉದ್ಭವವಾದ ನೀರು, ತುಳಸೀ, ಕಮಲಪುಷ್ಪ ಮತ್ತು ನೀಲ ಕಮಲ ಇವುಗಳು ಹಿಂದಿನ 
ದಿನದ್ದಾದರೂ ದೂಷಿತವಾದುದನ್ನಾಗಿ ಪರಿಗಣಿಸಬಾರದು. ॥ ೧೬ ॥ ಖಡ್ಗಮ್ಮಗದ ಚರ್ಮದ 
ಚೀಲ, ಮಧ್ಯಾಹ್ನ ನೇಪಾಲ ದೇಶದ ಕಂಬಳಿ, ಎಳ್ಳು, ದರ್ಭೆ, ಬೆಳ್ಳಿ, ಜೇನುತುಪ್ಪ ಕರೀವರ್ಣದ 
ಆಕಳ ತುಪ್ಪವು, ಕೃಷ್ಣಮೃಗದ ಚರ್ಮ, ಗಂಗಾಜಲ, ದೌಹಿತ್ರ, ಕುತಪಕಾಲ ಮತ್ತು ಜೇನುತುಪ್ಪ 
ಇವೆಲ್ಲವೂ ಶ್ರಾದ್ಧದ ದೋಷಗಳನ್ನು ಪರಿಹಾರ ಮಾಡತಕ್ಕವುಗಳು. ॥ ೧೭-೧೮ ॥। ಅರಣ್ಯದಲ್ಲಿ 
ಭೂಮಿಯನ್ನು ಉಳದೇನೇ ಉತ್ಪನ್ನವಾಗಿರತಕ್ಕ ಗೆಡ್ಡೆಗೆಣಸು, ಕರಿ ಎಳ್ಳು ಕೂಡಾ ಶ್ರಾದ್ಧಕ್ಕೆ 
115 


166 ಪ್ರಯಾಗಮಾಹಾತ್ಮ್ಯಮ್‌ 


ಪವಿತ್ರವಾದುದು. ॥ ೧೯ ॥ ಕಾಡು ಕರೀ ಎಳ್ಳು ಸಿಗದಿದ್ದರೆ ಗ್ರಾಮದಲ್ಲಿ ಬೆಳೆದಿರುವ ಎಳ್ಳೂ 
ಶ್ರಾದ್ಧಕ್ಕೆ ಬರುವುದು. ಇದೂ ಸಿಗದಿದ್ದರೆ ಬಿಳೀ ಎಳ್ಳು ಕೆಲಸಕ್ಕೆ ಬರುವುದು ॥ ೨೦ ॥ ನಾಸಿಕ, 
ಸಾಂಕರ್ಯದಿಂದ ಹುಟ್ಟಿದವನು, ಆಸೆಬುರಕ, ನಪುಂಸಕ, ವಿವಾಹದ ಮೊದಲೇ ರಸಜ್ಜಲೆ 
ಯಾದವಳು, (ವೃಷಲೀ) ವೃಷಲೀಪತಿ, ಮತ್ತು ರಜಸ್ವಲೆಯಾಗಿರುವ ಸ್ತ್ರೀಯರು, ಇವರು 
ಗಳೆಲ್ಲರೂ ಶ್ರಾದ್ಧಕ್ಕೆ ವರ್ಜ್ಯರು. ॥॥ ೨೧ ॥ ಇವರುಗಳಿಂದ ನೋಡಲ್ಪಟ್ಟ ಅನ್ನಾದಿಗಳು ಅಶುದ್ಧ 
ವಾಗುವುದರಿಂದ ಪರಿತ್ಯಜಿಸಬೇಕು. ಅಥವಾ ಆಪತ್ಕಾಲದಲ್ಲಿ ಸಂಸ್ಕಾರದಿಂದ ಇವುಗಳನ್ನು 
ಶುದ್ಧಪ ಡಿಸಬಹುದು. ಶುದ್ಧವಾದ ಬಟ್ಟೆಯಲ್ಲಿ ೧ ದರ್ಭೆಯನ್ನು ಬಡಿದುಕೊಂಡು ಕೂಷ್ಮಾಂಡ ಸೂಕ್ತ 
ಮತ್ತು ಪವಮಾನ ಸೂಕಗಳಿಂದ ಈ ದರ್ಭೆಯಿಂದ ನೀರನ್ನು ಇವುಗಳ ಮೇಲೆ ಚುಮುಕಿಸಿದರೆ 
ಶುದ್ಧವಾಗುತ್ತವೆ. 1೨೨-೨೩ ಕೆಂಪು ಬಣ್ಣದ ಚಿತ್ರಗಳುಳ್ಳ ವಸ್ತ್ರಗಳನ್ನಾಗಲೀ, ಛತ್ರಿ ಯನ್ನಾಗಲೀ, 
ಪಾದರಕ್ಷೆಗಳನ್ನಾಗಲೀ ಕೆಂಪುಹೂವುಗಳನ್ನಾಗಲೀ, ಕೆಂಪು 'ಚೆಂದನವನ್ನಾಗಲೀ ಶಾ ್ರದೃಸಳಕ್ಕ 
ತರಲೇಬಾರದು. 1೨೪ ॥ ಘಂಟಾನಾದ, ಶಂಬೂಕ, ಶಂಖ, ಧತೂರಪುಷ್ಪ ಜಾಜಿಪುಷ್ಟ ಎಕ್ಕ. 
ಎಮ್ಮೆ ಇವುಗಳು ಶ್ರಾದ್ಧನಾಶಕವಾದ್ದರಿಂದ ಶ್ರಾದ್ಧಸ್ಥಳದಲ್ಲಿ ವರ್ಜನೀಯ. ॥ ೨೫ ॥ ಹೇ 
ಮುನಿಶ್ರೇಷ್ಠರೇ! ಈ ರೀತಿಯಾಗಿ ಬುದ್ದಿವಂತನಾದವನು ಬೇಡದವುಗಳನ್ನೆಲ್ಲಾ ಬಿಟ್ಟು 
ಬೇಕಾದವುಗಳನ್ನೆಲ್ಲಾಸಂಗ್ರ ಹಿಸಿಟ್ಟುಕೊಂಡು ಶುಭಕಾಲದಲ್ಲಿಈ ಶಾ ್ರಿದ್ದರೂಪವಾದ ಯಜ್ಞವನ್ನು 
ಪಾ )ಿರಂಭಿಸತಕ್ಕದ್ದು. ೨೬ ॥ ಇದುವರೆಗೆ ಹೇಳಿದ ಸಾಧನಗಳುಳ್ಳವನಾಗಿ, ವಿಧಿವತಾಗಿ ಪುನಃ 
ಸ್ನಾನ ಮಾಡಿ ಒಗೆದ ಬಟ್ಟೆಗಳನ್ನುಟ್ಟುಕೊಂಡು ಶ್ರಾದ್ಧಕ್ಕೆ ಬೇಕಾದ ಅಡಿಗೆಗಳನ್ನು ತಯಾರು 
ಮಾಡತಕ್ಕದ್ದು. ॥ ೨೭ ॥॥ ಬಂಗಾರದ, ಬೆಳ್ಳಿಯ, ತಾಮ್ರದ, ಕಂಚಿನ ಅಥವಾ ಹಿತ್ತಾಳೆಯ 
ಪಾತ್ರೆಗಳಲ್ಲಿಅಥವಾ ಗಟ್ಟಿಮುಟ್ಟಾದ ಮಣ್ಣಿನ ಮಡಿಕೆಗಳಲ್ಲಾಗಲೀ ಪಾಕಗಳನ್ನು ತೆಯಾರಿಸಬೇಕು; 
ಮತ್ತು ಅಡಿಗೆ ಪಾತ್ರೆಗಳಲ್ಲಿ ಒಡುಕು ಪಚ್ಚು ಮುಂತಾದವುಗಳು ಇರಬಾರದು. ॥ ೨೮ ॥ 
ದೂಷಿತವಾದ ಹಾಗೂ ಬಡಕಲಾದ ಪಾತ್ರೆಗಳಲ್ಲಿ ಅಡುಗೆ ಮಾಡಬಾರದು. ಕಬ್ಬಿಣದ ಪಾತ್ರೆ 
ಗಳಲ್ಲಿ ಅಡಿಗೆಗಳನ್ನು ಎಂದೂ ಮಾಡಬಾರದು, ತಮಗೋಸ್ಕರ ಇಟ್ಟುಕೊಂಡಿರುವ ಪಾತ್ರೆಗಳ 
ಲ್ಲಾಗಲಿ ತಾವು ತಿಂದುಕುಡಿಯುವ ಪಾತ್ರೆ ಗಳಲ್ಲಿಅಥವಾ ಉಪಯೋಗಿಸಿದ ಮಣ್ಣಿನ ಪಾತ್ರೆಗಳಲ್ಲಿ 
ಅಡಿಗೆಗಳನ್ನು ಮಾಡಬಾರದು. (ಒಮ್ಮೆ ಉಪಯೋಗಿಸಿದ ಮಣ್ಣಿನ ಪಾತ್ರೆಗಳನ್ನು ತ್ಯಜಿಸಬೇಕು 
ಎಂದರ್ಥ.) ॥ ೨೯ ॥ ತಾನಾಗಲಿ, ತನ್ನ ಹೆಂಡತಿಯಾಗಲಿ, ಹತ್ತಿರದ ಬಂಧುವಾಗಲಿ, 
ಸಪಿಂಡರಿಗೆ ಸೇರಿದವರಾಗಲಿ, ಅಣ್ಣತಮ್ಮಂದಿರಾಗಲಿ ಅಥವಾ ತನಗೆ ಉಪಕಾರ ಮಾಡಿದ 
ವರಾಗಲಿ, ತನ್ನಿಂದ ಉಪಕೃತರಾದವರಾಗಲೀ ಶ್ರಾದ್ಧದ ಅಡಿಗೆಗಳನ್ನು ಮಾಡಬೇಕು. 11೩೦ ॥ 
ಧರ್ಮಭ್ರಷ್ಟಳಾದ, ಪರಮಾತ್ಮನ ಅಸಿತ್ವದಲ್ಲಿ ನಂಬಿಕೆ ಇಲ್ಲದ ವ್ಯಭಿಚಾರಿಣಿಯಾದ, 
ಬಂಜೆಯಾದ, ಪತಿತಳಾದ, ಜಾತಿಭ್ರ ಷ್ಠಳಾದ, ಬೇರೆ ಗೋತ್ರಕ್ಕೆ ಸೇರಿದ, ಊನವಾದ ಅಥವಾ 
ಅಧಿಕವಾದ ಅವಯವಗಳುಳ್ಳ, ಕ್ರೂ ರಿಯಾಗಿರುವ, ಎಸ ಭಿನ್ನಳಾಗಿದ್ದು ವಿಧವೆಯಾಗಿ 
ರುವ, ಗರ್ಭಪಾತವನ್ನು ಮಾಡಿಕೊಂಡಿರುವ, ಗರ್ಭಿಣಿಯಾಗಿರುವ, ವಿವಾಹವಾಗದೆ 
ಕನ್ಯೆಯಾಗಿರುವ, ಮಕ್ಕಳುಗಳು ಹುಟ್ಟುವಾಗಲೇ ಸಾಯುತ್ತಿರುವವಳಾದ, ಕೆಟ್ಟಮುಖವುಳ್ಳವಳಾದ, 
ತಂದೆ ಅಥವಾ ತಾಜ ವಂಶಗಳರಡಕ್ಕೂ ಸೇರಿರದ ಸ್ತ್ರೀಯನ್ನು ಶ್ರಾ ದೃದ ಅಡಿಗೆಮಾಡಲು 
ನಿಯಮಿಸಬಾರದು. ॥ ೩೧-೩೨ ॥ ವಿಧುರಪುರುಷ ರು, ಅಗ್ಗವಚ್ರೀದವಾಗಿರತಪರು 
ಶುದ್ಧವಾದ ಲೌಕಿಕಾಗ್ನಿಯಲ್ಲಿ ಪೃಷ್ಟೋದಿವಿ ಎಂಬ ಮಂತ್ರ ಗಳನ್ನು ಜಪಿ ಸಿ ಪಾಕವನ್ನು 


ಅಧ್ಯಾಯ ೨೧ 167 


ಮಾಡಬಹುದು. (ಸಾಗ್ನಿಕರು ತಮ್ಮ ಔಪಾಸನಾನಂತರ, ಔಪಾಸನಾಗ್ನಿಯ ಏಕದೇಶವನ್ನು 
ಪಾಕಗೃಹದಲ್ಲಿ ಸ್ಥಾಪಿಸಿ ಅದರಲ್ಲಿ ಅಡುಗೆಯನ್ನು ಮಾಡಬೇಕು.) ॥ ೩೩ ॥ ಈ ರೀತಿ ಅಡಿಗೆ 
ಮಾಡಲು ಪ್ರಾರಂಭಿಸಿ ಹಗಲು ಆರು ಮುಹೂರ್ತಗಳು ಕಳೆದ ಮೇಲೆ ಕರ್ತೃವು ಬ್ರಾಹ್ಮಣ 
ರುಗಳನ್ನು ಆಹ್ವಾನಿಸಲು ಪ್ರತ್ಯೇಕವಾಗಿ ತಮ್ಮವರನ್ನು ಕಳುಹಿಸತಕ್ಕದ್ದು. ॥ ೩೪ ॥ ಅನಂತರ 
ಸ್ನಾನಮಾಡಿ ಕಾಲವು ಸೂಕ್ತವಾಗಿ ಇರಲಾಗಿ ಕೌರ ಮಾಡಿಸಿಕೊಂಡಿರುವ ಮತ್ತು ಕತ್ತರಿಸಿದ 
ಉಗುರುಗಳುಳ್ಳಂಥಾ ಬಾ ಶ್ರಹ್ಮಣರುಗಳನ್ನು ಭೇಟಿಮಾಡಿ ಯಥಾ ಯೋಗ್ಯ ಹಲ್ಲುಜ್ಜುವ ಕಡ್ಡಿಯನ್ನು 
ಕೊಡಬೇಕು. ॥॥ ೩೫ ॥ ನೆಲ್ಲಿಕಾಯಿ ಮತ್ತುಕಲ್ಕಪುಡಿ ಗಳಿಂದ ಕೂಡಿದ ಎಣ್ಣೆಯಿಂದ ಬ್ರಾಹ್ಮಣರ 
ಮೈಯನ್ನುಮರ್ದನ ಮಾಡಿ ಅತ್ತಿಮರದ ಬಾನೆಯಲ್ಲಿರುವ ಬಿಸಿನೀರಿನಿಂದ ಸ್ನಾನಮಾಡಿಸಬೇಕು. 
ಹೀಗೆ ಮಾಡಿಸುವಾಗ ವಿಶ್ವೇದೇವಸ್ಥಾನಕ್ಕೆ ಆಹ್ವಾನಿಸಿದ ಬ್ರಾಹ್ಮಣರಿಗೆ ಮೊದಲು ಸ್ನಾನ 
ಮಾಡಿಸಬೇಕು. ॥ ೩೬ ।। ಈ ರೀತಿಯಾಗಿ ಸ್ನಾನಮಾಡಿ ಶುದ್ಧರಾಗಿ ಬಂದಿರತಕ್ಕ ಆ ಬ್ರಾಹ್ಮಣರ 
ಪಾದಪ್ರಕ್ಷಾಲನೆ ಮಾಡಿ ತಮ್ಮ ಪಿತೃಗಳೋಪಾದಿಯಲ್ಲಿ ಆಸನಗಳಲ್ಲಿ ಕೂಡಿಸಬೇಕು. ॥೩೭ ॥ 
ಶ್ರಾದ್ಧಕರ್ತೃವು ಶುಭ್ರವಸ್ಥವನ್ನು ಧರಿಸಬೇಕು. ಎಂದರೆ ಹರಿದ, ಸುಟ್ಟ ಕೊಳಕಾದ ವಸ್ತ್ರಗಳನ್ನು 
ಉಡಬಾರದು. ವಸ್ಟವನ್ನು ಎರಡು ಪದರ ಮಾಡಿ ಉಡಬಾರದು. ಒದ್ದೆ ವಸ್ತ್ರವನ್ನೂ, ಹೊಲಿದ 
ಸ್ವವನ್ನೂಧರಿಸಬಾರದು. ಕಚ್ಚಿ ಇಲ್ಲದೇ ಇರಬಾರದು ಅಥವಾ ಪುಚ್ಛಕಚ್ಛವನ್ನು ಧರಿಸಬಾರದು, 
ಪಂಚಕಚ್ಛವನ್ನು ಧರಿಸಬೇಕು ಮತ್ತು ಉತ್ತರೀಯವನ್ನು ಧರಿಸದೇ ಇರಬಾರದು. ॥ ೩೮ ॥ ಈ 
ರೀತಿಯಾಗಿ ಎಲ್ಲ ವಿಧವಾದ ಸಾಧನೆಗಳಿಂದ ಸಜ್ಜಾಗಿದ್ದು, ಮನದಲ್ಲಿ ಪಿತ್ರಂತರ್ಯಾಮಿ 
ಪುಂಡರೀಕಾಕ್ಟರೂಪಿಪರಮಾತ್ಮನನ್ನೇ ಧ್ಯಾನಮಾಡುತ್ತಾ ಪೂರ್ವದಿಕ್ಕಿನ ಕಡೆಗೆ ಮುಖಮಾಡಿ 
ಕುಳಿತುಕೊಂಡು ಸಂಕಲ್ಪವನ್ನು ಮಾಡಬೇಕು. (1೩೯ ॥ 
| ಇಪ್ತತೊಂದನೆಯ ಅಧ್ಯಾಯವು ಸಮಾಪ್ತಿಯಾಯಿತು ॥ 


11 ಅಥ ದ್ವಾವಿಂಶೋ ಧ್ಯಾಯಃ 11 ೨೨ ॥ 
ಶ್ರೀಶೇಷ ಉವಾಚ 


ಶ್ವೋನದ್ಯೇದಾನೀಂ ಕರಿಷ್ಯೇ5ಹಂ ಸಂಕಲ್ಪ $9 ತ್ರಿತಯಂ ವರಮ್‌ । 


ದ್ವಿತೀಯಂ ಮಧ್ಯಮಂ ಪ್ರೋಕಂ ನಿಕೃಷ್ಟಂ ತ್ವೇಕಮೇವ ಚ 
ಜಾನುಂ ದಕ್ಷಿಣಮಾನಮ್ಯ ಮ ಸಮಾಚರೇತ್‌ ಟ 
ಪಾತಯಿತ್ವಾ ಜಟ ಪಿತೃನ್ನರಿಚರೇತದಾ 
ಪ್ರದಕ್ಷಿಣಂ 'ಚ ದೇವಾನಾಂ ಪಿತ್ವಣಾಮಪ್ರದಕ್ಷಿಣಮ್‌ । 
ದೇವೇ ಯಜುಕುಶಾ ಭುಗ್ನಾ ದ್ವಿಗುಣಾಃ ಪಿತೃತರ್ಮಣಿ 
ಸಂಕಲ್ಪೇ ಪಾದ್ಯಕಾಲೇ ಚಾಪ್ಯಾಸನಾಹ್ವಾನಯೋಸಥಾ । 
ಅರ್ಥ್ಯದಾನೇ ಚ ಗಂಧಾದ್ಯಾಚ್ಛಾದನಾಂತಾನ್ನದಾನಯೋಃ 
ಪಿಂಡದಾನೇ 5ಭ್ಯಂಜನೇ ಚಾಪ್ಯಂಜನಾಕ್ಷಯ್ಯಯೋಸಥಾ | 
ಕಾಲೇಷ್ಟೇತೇಷು ಮತಿಮಾನ್ನಾಮಗೋತ್ರಂ ಪ್ರಕಾಶಯೇತ್‌ 
ಪ್ರಾಕಂಬಂಧಂ ಸಮುಚ್ಚಾರ್ಯ ತತಸನ್ನಾಮಗೋತ್ರಕೇ । 
ತತೋ ರೂಪಂ ವದೇತ್ಕರ್ತಾ ಕರ್ಮ ಏತತ್ತನಾತನಮ್‌ 
ಶರ್ಮ ವರ್ಮೇತಿ ಗುಪೆ ತಿ ದಾಸೇತ್ಯಂತೇ ಪ್ರಪೂರಯೇತ್‌ | 
ತತೋ ನಾಮೋಚ್ಚರೇಶ್ಯರ್ತಾ ದ್ವಿಜಾದಿಷು ಯಥಾಕ್ರಮಮ್‌ 
ಆಸನೇ ಚಾಕ್ಷಯೇ ಷಷ್ಠೀ ದ್ವಿತೀಯಾವಾಹನೇ ಮತಾ । 
ಚತುರ್ಥ್ಯನ್ನಪ್ರದಾನೇ ಸ್ಯಾತ್‌ ಸಂಬುದ್ದಿರಿತರತ್ರ ತು 
ಉಪವೀತೀ ಸದಾ ದೈವೇ. ಪಿತ್ರೈ ಪ್ರಾ ಚೀನವೀತಿಕಃ । 
ಅಸಂಸ್ಕ ಸೈತಶಿತುಸ್ರೀಷು ಶೂದ್ರಾ  ದೇರುತ್ತರೀಯತ: 
ಸೂಕಸ್ಫೋತ್ರ ಜಪೇ ಭ್ರಾಮೇ ಸ ಸ್ವಾಗತಾಹ್ಹಾನಯೋಸ್ತಥಾ | 
ಅರ್ಥ್ಯೇ ಚ ಪರಿವೇಷೇ ವೈ ಚಾಘ್ರಾಣದ್ರವ್ಯದಾನಯೋಃ 
ವಿಸರ್ಗೇ ಸೌಮನಸ್ಯೇ ಆಪಿ ಹ್ಯಾಶಿಷಾಂ ಪ್ರಾರ್ಥನೇ ತಥಾ । 
ಸಸಿವಾಚ್ಛೇಷು ಪಿತ್ರೇಷು ಭಾವ್ಯಂ ಕರ್ತ್ರೋಪವೀತಿನಾ 
ಆರಂಭೇ ಚ ಸಮಾಪೌ ಚ ಪಾದ್ಯಕೃತ್ಯಾರ್ಚನೇ ತಥಾ । 
ವಿಕಿರೇ ಪಿಂಡದಾನೇ ಚ ಕುರ್ಯಾದಾಚಮನಂ ಕೃತೀ 
ಆದಾವಂತೇ ಚ ತದ್ಧಿ; ಸ್ಯಾದೇಕದೈವೆ ೇತರತ್ರ ತು | 
ವಿಸರ್ಗೇ ತದಿ ಚಾತೀಸಾಮಹಿ ಕೇಚನ ಮನ್ವತೇ 
ದಾನಂ ಚಾಧ್ಯಾಪನಂ ಪೂಜಾಜಪಹೋಮವುತಾದಿಕಮ್‌ । 
ಶ್ರಾದ್ದಾಹ್ಲಿ ನಿತ್ಯನ್ನೋ ಕುರ್ಯಾದರ್ವಾಗ್ವಿಪ್ರವಿಸರ್ಗತಃ 

168 


WO 


11 ೨ ॥ 


1೩ ॥ 


I$ 


11೫ ॥ 


I ೬ I 


I ೭ ॥ 


1೮ ॥ 


IE ॥ 


| ೧೦ I 


I ೧೧ ॥ 


I ೧೨ ॥ 


I ೧೩ I 


11 ೧೪ ॥ 


ಅಧ್ಯಾಯ೨೨ 169 
ಶಿಶುದೇವದ್ವಿಜಾತೀನಾಂ ತಪಸ್ವಿಬ್ರಹ್ಮಚಾರಿಣಾಮ್‌ । - 


ತಾವದನ್ನಾದಿ ನೋ ದದ್ಯಾದ್ಯಾವನ್ನೋ ಪಿಂಡಪಾತನಂ I ೧೫ ॥ 
ದೇವಾರ್ಚನಂ ದಕ್ಷಿಣಾದಿಪಾದಜಾನ್ಪಂಸಮೂರ್ಧಸು | 
ಶಿರೋಂಸಜಾನುಪಾದೇಷು ಪಿತ್ರ್ಯೇ ವಾಮಾದಿ ತದ್ಭವೇತ್‌ HW ೧೬ Il 


ಪ್ರಾರಂಭೇ ವಿಪ್ರಪೃಚ್ಛ್‌ಚೇ ಪೂಜನೋಚ್ಛಿಷ್ಟಪಿಂಡಯೋಃ । 
ಮಾರ್ಜನೋತ್ಥಾನಯೋಶ್ಚೆವ ದಾನಪ್ರಾರ್ಥನಯೋರ್ನತೌ ॥ ೧೭॥ 
ಪಾದಶೌಚೀsಥ ಚೋಚ್ಛಿಷ್ಠಪಿಂಡಾಫ್ರಾಣಾವಸಾನಯೋಃ | 


ಪ್ರಾಗ್ಗಾರಿತಕುಶತ್ಯಾಗ ಉತ್ತರೇಷಾಂ ಗ್ರಹೋ ಭವೇತ್‌ ॥ ೧೮ ॥ 
ಪಾದ್ಯೇ ಚೋಚ್ಛಷ್ಟಪಿಂಡೇ ಚ ಶೇಷಾಘ್ರಾಣೇ ಸಮಾಪನೇ । 

ಗ್ರಂಥಿಂ ವಿಸ್ರಂಸ್ಕ ನಿಯತಂ ಪವಿತ್ರಂ ವಿಸ್ಮಜೇತೃತೀ ॥ ೧೯ ॥ 
ವಿಚಾರ್ಯ ನಿಯಮಾನೇತಾನ್ನಯಮಾಚಾರ್ಯಮೇವ ವಾ | 

ಸನ್ನಿಧಾಯ ತದಾಜ್ಞಾತಃ ಶ್ರಾದ್ಧಸಂಕಲ್ಪಮಾಚರೇತ್‌ I ೨೦ ॥ 
ದ್ವಿಜಾಗ್ರೇ ಬ್ರಹ್ಮದಂಡಾರ್ಥಂ ಹಿರಣ್ಯಂ ಕುಶಮೇವ ಚ । 
ದ್ವಿಜಾನೃದಕ್ಷಿಣೀಕೃತ್ಯ ಪ್ರಣಮೇದ್ದಂಡವದ್ದುವಿ | ೨೧ ॥ 
ತದನುಜ್ಞಾಂ ಸಮಾಧಾಯ ಭೂಯೋ ವಿಪ್ರಾನ್ನಿಮಂತ್ರ್ಯ ಚ! 
ಸ್ವಾಗತೀಕೃತ್ಛ ವಿಧಿವತ್ಟಾದ್ಯಂ ದದ್ಯಾದ್ಯಥಾಕ್ರಮಮ್‌ ॥1 ೨೨ ॥ 
ಆಸನಾನಿ ತತೋ ದತ್ವಾವಿಧಿವದ್ದೇವಪೂರ್ವಕಮ್‌ । 
ಆವಾಹ್ಯಾರ್ಥ್ಯಪ್ರದಾನಂಸ್ಕಾದ್ಗಂಧಾದ್ಯೆ ರರ್ಚನಕ್ರಿಯಾ || ೨೩ ॥ 
ಗಂಧಂ ಪುಷ್ಪಂ ಚ ಧೂಪಂ ಚ ದೀಪಮಾಚ್ಛಾದನಂ ತಥಾ । 
ಪ್ರದದ್ಯಾದ್ದೇವಪೂರ್ವಂ ತು ದದೇದಾದ್ಯಂತಯೋರಥ || ೨೪ ॥ 
ಮಂಡಲೇಷ್ಪಥ ಪಾತ್ರಾಣಿ ಸಮಾಸಾದ್ಯ ಯಥಾ ತಥಾ | 

ಪ್ರಾಪ್ಯಾನುಜ್ಞಾಂ ತತಃ ಕುರ್ಯಾದಗ್ಗೌಕರಣಮಂಜಸಾ ॥1 ೨೫ ॥ 


ಪರಿವೇಷ್ಯಾಥ ಪಾತ್ರೇಷು ಫೃುತಪೂರ್ವಂ ಯಥಾಕ್ರಮಮ್‌ । 
ಗಾಯತ್ತ್ಯಾಭುಕ್ಷ, ಮಂತ್ರೇಣ ತೇಭ್ಯಸ್ತೇಭ್ಯೋ ನಿವೇದಯೇತ್‌ ॥। ೨೬ ॥ 


ಸ್‌ ಕಣರ 
ಬ್ರಹ್ಮಾರ್ಪಣಂ ತತಃ ಕೃತ್ವಾ ವಿಷ್ಠವೇ $ನ್ನಂ ನಿವೇದಯೇತ್‌ । 
ಗಯಾಂ ಗದಾಧರಂ ವಿಷ್ಣುಂ ಪುಣ್ಯಕ್ಷೇತ್ರಂ ಜನಾರ್ದನಮ್‌ 11 ೨೭ I 
ಧ್ಯಾತ್ವಾ ಸಂಭೋಜಯೇದ್ದಿಪ್ರಾನೃಠೇನ್ಫಂತ್ರಾಂಶ್ಚ ಪೈತ್ಯಕಾನ್‌ । 
ಜ್ಞಾತ್ವಾ ತೃಪ್ತಿಂ ತತಃ ಕುರ್ಯಾದುಚ್ಛಿಷ್ಟಂ ವಿಕಿರೇದ್ಭುವಿ ॥1 ೨೮ ॥ 


ಪಿಂಡದಾನಂ ತತಃ ಕುರ್ಯಾದ್ವಿಧಿನಾ ಭಕಿಮಾನುತಃ | 
ಸಂಪೂಜ್ಯ ತಾನುಪಸ್ಥಾಯ ಪ್ರವಾಹಿಣ್ಯಾಂ ಪ್ರವಾಹಯೇತ್‌ (1 ೨೯ ॥ 


170 ಪ್ರಯಾಗಮಾಹಾತ್ಮ್ಯಮ್‌ 
ವಾಚಯಿತ್ತಾಥ ಸಂಪತಿಂ ದ್ವಿಜೈಃ ಶ್ರಾದ್ಧಸ್ಯ ಸಿದ್ಧಯೇ 1 
ದ್ವಿಜೇಭ್ಯೋ ದಕ್ಷಿಣಾಂ ದತ್ವಾಪಿತೃಪೂರ್ವಂ ವಿಸರ್ಜಯೇತ್‌ Il ೩೦ ॥ 
ಪ್ರಾರ್ಥಯೇದದ್ಯ ಮೇತ್ಯಾದಿ ಮಂತ್ರೈಃ ಕರ್ತಾ ತತೋ ದ್ವಿಜಾನ್‌ । 
ವಿಸ್ಠಜೀದ್ಭಕ್ತಿಸಂಯುಕಸ್ತೀಮಾಂತಂ ಚಾಪ್ಯನುವ್ರಜೇತ್‌ I ೩೧ ॥ 
ಮೌನ್ಯಾಗತ್ಯ ತತಃ ಪಶ್ಚಾತ್‌ ಕ್ಲಾಲಿತಾಂಘ್ರಕರಃ ಶುಚಿಃ । 
ನಿವೇದಯೇತೃತಂ ಕರ್ಮ ವಿಷ್ಣವೇ ಪ್ರಭವಿಷ್ಠವೇ I ೩೨॥ 
ಮಂತ್ರತಂತ್ರಕ್ರಿಯಾಪಾಕಶ್ರದ್ಧಾಭಕಿವಿವರ್ಜಿತಃ । 
ಮಯಾ ಕೃತಃ ಶ್ರಾದ್ಧಯಜ್ಞಸ್ತೇನ ತೃಪ್ಯೇಜ್ಠನಾರ್ದನ: ॥ ೩೩ ॥ 
॥ ಇತಿ ದ್ವಾವಿಂಶೋಸಧ್ಯಾಯಃ ॥ 
(| ಇಪ್ಪತೆರಡನೆಯ ಅಧ್ಯಾಯವು ॥ 
ಶ್ರೀಶೇಷದೇವರು ಹೇಳಿದರು-- 

"ನಾಳೆ ಶ್ರಾದ್ಧ ಮಾಡುವೆನು, ಇಂದು ಮಾಡುವೆನು ಮತ್ತು ಈಗಲೇ ಮಾಡುವೆನು'' 
ಎಂದು ಮೂರು ಬಗೆಯಾಗಿಯೂ ಶ್ರಾದ್ಧಸಂಕಲ್ಪಗಳನ್ನು ಮಾಡುವುದಿವೆ; ಮೊದಲನೆಯದು 
ಅಧಮ ಪಕ್ಷ, ಎರಡನೆಯದು ಮಧ್ಯಮ ಪಕ್ಷ, ಮೂರನೆಯದು ಉತ್ತಮ ಪಕ್ಷ. ॥ ೧ ॥ ಬಲ 
ಮಂಡಿಯನ್ನು ಬಗ್ಗಿಸಿ ಕುಳಿತು ದೇವಕಾರ್ಯಗಳನ್ನು ಮಾಡಬೇಕು. ಯಾವಾಗಲೂ ಎಡ 
ಮಂಡಿಯನ್ನು ನೆಲಕ್ಕೆ ಊರಿ ಪಿತೃಕಾರ್ಯಗಳನ್ನು ಮಾಡತಕ್ಕದ್ದು. ॥ ೨ ॥ ದೇವತೆಗಳಿಗೆ 
ದರ್ಭೆಯನ್ನು ನೇರವಾಗಿಟ್ಟುಕೊಂಡು ಪಿತೃಗಳಿಗೆ ಎರಡರಷ್ಟು ದರ್ಭೆಗಳನ್ನು ಮಡಚಿ 
ಇಟ್ಟುಕೊಂಡು ದೇವತೆಗಳಿಗೆ ಪ್ರದಕ್ಷಿಣಾಕಾರವಾಗಿಯೂ ಪಿತೃಗಳಿಗೆ ಅಪ್ರದಕ್ಷಿಣೆಯಿಂದಲೂ 
ಪೂಜಾದಿಗಳನ್ನು ಮಾಡಬೇಕು. ॥॥ ೩ ।। ಸಂಕಲ್ಪ ಮಾಡುವಾಗ, ಬ್ರಾಹ್ಮಣರಿಗೆ ಪಾದ್ಯ ಕೊಡು 
ವಾಗ, ಆಸನ ಸಮರ್ಪಣೆ ಮಾಡುವಾಗ, ಆಹ್ವಾನಿಸುವಾಗ, ಅರ್ಫ್ಯಪ್ರದಾನ ಮಾಡುವಾಗ, 
ಗಂಧ, ಮಾಲ್ಯ, ಧೂಪ, ದೀಪ, ವಸ್ತ್ರಗಳನ್ನು ಕೊಡುವಾಗ, ಪಿಂಡಪ್ರದಾನ ಮಾಡುವಾಗ, 
ಪಿಂಡದಲ್ಲಿ ಆವಾಹಿತರಾಗಿರುವ ಪಿತೃಗಳಿಗೆ ಅಭ್ಯಂಜನ ಮಾಡಿಸುವಾಗ, ಅಂಜನ ಹಚ್ಚುವಾಗ, 
ಶ್ರೀ ವಿಷ್ಣುಪಾದದ ಪೂಜಾಮೂಲಕ ಪೂಜೆಯನ್ನು ವಟವೃಕ್ಷದಲ್ಲಿರುವ ಶ್ರೀಗಯಾಗಧಾಧರನಿಗೆ 
ಸಮರ್ಪಿಸಿ ಅಕ್ಷಯ್ಯವಾಗಲೆಂದು ಬೇಡುವಾಗ, ತಿಳುವಳಿಕೆಯುಳ್ಳವನು ಪಿತೃಗಳ ಹೆಸರು 
ಗೋತ್ರಗಳನ್ನು ಉಚ್ಚಾರ ಮಾಡಬೇಕು. ॥ ೪-೫ ।। ಎಲ್ಲ ಸೇವಾದಿಗಳನ್ನು ಸಮರ್ಪಿಸುವಾಗ, 
ಕರ್ತೃವು ಯಾರ ಉದ್ದೇಶ ಸೇವಾದಿಗಳನ್ನು ಕೊಡುವನೋ ತನಗೂ ಅವರಿಗೂ ಇರುವ 
ಸಂಬಂಧವನ್ನು ಹೇಳಿ ಅನಂತರ ನಾಮವನ್ನೂ, ಗೋತ್ರವನ್ನೂ, ವಸ್ವಾದಿರೂಪವನ್ನು 
ಹೇಳಬೇಕು. ಇದು ಸನಾತನ ಪದ್ಧತಿ. ।। ೬ ।। ಬ್ರಾಹ್ಮಣ, ಕೃತ್ರಿಯ, ವೈಶ್ಯ ಮತ್ತು ಶೂದ್ರರು 
ಕ್ರಮವಾಗಿ ತಮ್ಮಹೆಸರಿನ ಕೊನೆಗೆ ಶರ್ಮಾ, ವರ್ಮಾ, ಗುಪ್ತ ದಾಸ ಎಂದು ಹೇಳಬೇಕು. ॥1೭॥ 
ಆಸನ ಕೊಡುವಾಗ ಮತ್ತು ""ಅಕ್ಟಯಮಸು'' ಎಂದು ವಿಷ್ಣುಪಾದಕ್ಕೆ ಸಮರ್ಪಣೆ ಮಾಡುವಾಗ 
ಷಷ್ಠೀ ವಿಭಕ್ತಿಯನ್ನು, ಆಹ್ವಾನಿಸುವಾಗ ದ್ವಿತೀಯಾವಿಭಕ್ತಿಯನ್ನು, ಅನ್ನಸಮರ್ಪಣೆ ಮಾಡುವಾಗ 
ಚತುರ್ಥೀ ವಿಭಕ್ತಿಯನ್ನು, ಬೇರೆ ಎಲ್ಲ ಕಡೆಯಲ್ಲೂ ಸಂಬೋಧನಪ್ರಥಮಾವಿಭಕ್ತಿಯನ್ನು 
ಪ್ರಯೋಗಿಸಬೇಕು. ॥ ೮ ॥ ಜನಿವಾರವನ್ನು ದೇವಕಾರ್ಯಗಳಲ್ಲಿ ಯಾವಾಗಲೂ ಸವ್ಯ 


ಅಧ್ಯಾಯ ೨೨ 171 


ದಲ್ಲಿಯೂ (ಎಡಹೆಗಲ ಮೇಲೆ) ಪಿತೃಕಾರ್ಯಗಳಲ್ಲಿ ಅಪಸವ್ಯದಲ್ಲಿಯೂ (ಬಲ ಹೆಗಲಿನ 
ಮೇಲೆ) ಹಾಕಿಕೊಳ್ಳಬೇಕು. ವಿವಾಹವಾಗದ ಸ್ತ್ರೀಯರಿಗೆ, ಶಿಶುವಿಗೆ, ಮುಂಜಿಯಾಗದ ಗಂಡು 
ಮಗುವಿಗೆ, ಶೂದ್ರಾದಿಗಳು ಶ್ರಾದ್ಧಮಾಡುವಾಗ ಜನಿವಾರಕ್ಕೆ ಬದಲು ಉತ್ತರೀಯವನ್ನುಸವ್ಯ, 
ಅಪಸವ್ಯದಲ್ಲಿಹಾಕಿಕೊಂಡು ಮಾಡಬೇಕು. ॥ ೯ ॥॥ ವೇದದ ಯಕ್ಕುಗಳನ್ನುಮತ್ತು ಸ್ಫೋತ್ರಪಾಠ 
ಗಳನ್ನು ಹೇಳುವಾಗ, ಜಪ ಮಾಡುವಾಗ, ಪ್ರದಕ್ಷಿಣೆ ಮಾಡುವಾಗ, ಬ್ರಾಹ್ಮಣರನ್ನೂ ಮತ್ತು 
ಪಿತೃದೇವತೆಗಳನ್ನೂ ಸ್ವಾಗತಿಸುವಾಗ, ಆವಾಹಿಸುವಾಗ ಅವರಿಗೆ ಅರ್ಫ್ಯಪ್ರದಾನ ಮಾಡುವಾಗ, 
ಊಟಕ್ಕೆ ಪದಾರ್ಥಗಳನ್ನು ಬಡಿಸುವಾಗ, ಪರಿಷೇಚನ ಮಾಡುವಾಗ ಪಿಂಡೋಚ್ಛಿಷ್ಟವನ್ನು 
ಆಘ್ರಾಣಿಸುವಾಗ, ಬ್ರಾಹ್ಮಣರನ್ನು ಪಿತೃದೇವತೆಗಳನ್ನು ಬೀಳ್ಕೊಡುವಾಗ ಆಶೀರ್ವಾದವನ್ನು 
ಪ್ರಾರ್ಥಿಸುವಾಗ, ಬ್ರಾಹ್ನಣರ ಗುಣಗಾನ ಮಾಡುವಾಗಲೂ ಕರ್ತೃವು ಉಪವೀತದಲ್ಲಿಯೇ 
ಇರಬೇಕು. ॥ ೧೦-೧೧ ॥ ಶ್ರಾದ್ಧದ ಆರಂಭದಲ್ಲಿಮತ್ತುಸಮಾಪ್ತಿಯಲ್ಲಿ ಪಾದ್ಯ ಕೊಡುವಾಗ, 
ಅರ್ಚನೆ ಮಾಡುವಾಗ, ವಿಕಿರದಾನ ಮಾಡುವಾಗ ಪಿಂಡಪ್ರದಾನದ ಕಾಲದಲ್ಲಿಯೂ ಕರ್ತೃವು 
ಪಾದ್ಯಾದಿಗಳನ್ನು ಕೊಟ್ಟ ನಂತರ ತಪ್ಪದೇ ಆಚಮನ ಮಾಡಬೇಕು. ॥ ೧೨ ॥ ಆರಂಭದಲ್ಲೂ 
ಅಂತ್ಯದಲ್ಲೂ ಎರಡಾವರ್ತಿ ಆಚಮನ ಮಾಡಬೇಕು. ಮಿಕ್ಕ ಸಂದರ್ಭದಲ್ಲಿ ಒಂದಾವರ್ತಿ 
ಆಚಮನ ಮಾಡಬೇಕು. ಬ್ರಾಹ್ಮಣರ ವಿಸರ್ಜನೆಯಾದಮೇಲೂ ಆಚಮನ ಮಾಡಬೇಕೆಂದು 
ಕೆಲವರು ಹೇಳುತ್ತಾರೆ. ॥ ೧೩ ॥ ಶ್ರಾದ್ಧದ ದಿವಸ ದಾನ, ಅಧ್ಯಯನ, ಪೂಜಾ, ಜಪ, ಹೋಮ 
ಮತ್ತು ವ್ರತಾದಿಗಳನ್ನು ಬ್ರಾಹ್ಮಣರುಗಳನ್ನು ಕಳುಹಿಸುವುದಕ್ಕೆ ಮೊದಲೇ ಮಾಡಬಾರದು. 
॥ ೧೪ ॥। ಶಿಶುಗಳಿಗೆ, ದೇವತೆಗಳಿಗೆ, ದ್ವಿಜರಿಗೆ, ತಪಸ್ವಿಗಳಿಗೆ ಮತ್ತು ಬ್ರಹ್ಮಚರ್ಯ ವ್ರತ 
ದಲ್ಲಿರುವ ಬ್ರಹ್ಮಚಾರಿಗಳಿಗೆ ಪಿಂಡವಿಸರ್ಜನೆಗೆ ಮೊದಲು ಊಟ ಮಾಡಿಸಬಾರದು. ॥ ೧೫ ॥ 
ಬಲ ಗಾಲು, ಬಲಮಂಡಿ ಬಲಹೆಗಲು ಮತ್ತು ತಲೆ ಈ ರೀತಿಯಾಗಿ ಕ್ರಮವಾಗಿ ಪಾದದಿಂದ 
ಪ್ರಾರಂಭಿಸಿ ದೇವಾರ್ಚನೆ ಮಾಡಬೇಕು. ಇದಕ್ಕೆ ವಿರುದ್ಧವಾಗಿ ಪಿತೃಗಳ ಅರ್ಚನೆಯಲ್ಲಿ 
ಮೊದಲು ಶಲೆ, ಅನಂತರ ಎಡದ ಹೆಗಲು, ಮಂಡಿ ಮತ್ತುಕಾಲು ಈ ರೀತಿಯಾಗಿರಬೇಕು. 
॥ ೧೬ ॥ ಶ್ರಾದ್ಧದ ಪ್ರಾರಂಭದಲ್ಲಿ ಬ್ರಾಹ್ಮಣರನ್ನು ಅನುಮತಿ ಕೇಳುವುದು, ಪಿಂಡಗಳ ಪೂಜಾ, 
ಉಚ್ಛಿಷ್ಟಪಿಂಡಪ್ರದಾನ, ಪಿಂಡಸ್ಥಳಮಾರ್ಜನ, ಬ್ರಾಹ್ಮಣರನ್ನು ಕಳುಹಿಸಿಕೊಡಲು ಎಬ್ಬಿಸುವುದು, 
ವಸ್ತಾದಿದಾನ ಮತ್ತು ಪಿತೃಗಳನ್ನು ಕುರಿತು ಪ್ರಾರ್ಥನಾ, ನಮಸ್ಕಾರ, ಕಾಲು ತೊಳೆಯುವುದು, 
ಇವಿಷ್ಟು ಕಾರ್ಯಗಳಾದ ಮೇಲೆ ಇಲ್ಲಿಯವರೆಗೆ ಧರಿಸಿದ್ದ ಪವಿತ್ರವನ್ನು ವಿಸರ್ಜಿಸಬೇಕು. 
ಅನಂತರ ಮಾಡತಕ್ಕ ಕಾರ್ಯಗಳಿಗೆ ಪುನಃ ಪವಿತ್ರವನ್ನು ಧರಿಸಬೇಕು. ॥ ೧೭-೧೮ ॥ ಪಾದ 
ಪ್ರಕ್ಟಾಲನೆ, ಉಚ್ಛಿಷ್ಟಪಿಂಡಪ್ರದಾನ, ಪಿಂಡಶೇಷದ ಆಘ್ರಾಣ ಹಾಗೂ ಸಮಾಪ್ತಿಯಲ್ಲಿಪವಿತ್ರದ 
ಗ್ರಂಥಿಯನ್ನು ಬಿಚ್ಚಿ ವಿಸರ್ಜನೆ ಮಾಡಬೇಕು. ॥ ೧೯ ॥ ಈ ನಿಯಮಗಳನ್ನು ಚೆನ್ನಾಗಿ ವಿಚಾರ 
ಮಾಡಿ, ಆಚಾರ್ಯರನ್ನು ಆಹ್ವಾನಿಸಿ ಅವರ ಸನ್ನಿಧಾನದಲ್ಲಿ ಅವರ ಆಜ್ಞಾ ಪ್ರಕಾರ ಶ್ರಾದ್ಧ 
ಸಂಕಲ್ಪವನ್ನು ಮಾಡಬೇಕು. || ೨೦ ಬ್ರ ಹೃದಂಡಕ್ಕೊ «ಸ್ಕರ ಬ್ರಾ ಹೃಣರ ಮುಂಡೆ! ದಕ್ಷಿಣೆಯನ್ನು 
ದರ್ಭೆಯನ್ನು, ಮಂಡಿಸಬೇಕು ಮತ್ತು ಅವರಿಗೆ ಪ ಪ್ರ ದಕ್ಷಿಣೆ ಮಾಡಿ ನಮಸ್ಕ ರಿಸಬೇಕು. “1 ೨೧ i 
ಅವರಿಂದ ಅಜ್ಜ ಪಡೆದು ಬ್ರಾ ಹ್ಹಣರುಗಳನ್ನು "ಪುನಃ ಆಹ್ವಾನಿಸಿ, "ಅವರನ್ನು ಸ್ವಾಗತಿಸಿ, 
ವಿಧಿವತಾಗಿ ಅವರಿಗೆ ಕ್ರ ಮರೀತ್ಯಾ 'ಫಾದ್ಯವನ್ನು "ಕೂಡಬೇಕು. || ೨೨ ॥ ಅನಂತರ ಮೊದಲು 
ದೇವತಾಸ್ಥಾನದ ಬ್ರಾ ಹೃಣರಿಗೆ ಅಮೇಲೆ "ಏಿತೃಸ್ಥಾನದ ಬ್ರಾ ಹ್ಮಣರಿಗೆ ಈ ರೀತಿಯಾಗಿ ಅವರಿಗೆ 
ಆಸನವನ್ನು ಕೊಡಬೇಕು. ಇದೇ ಕ್ರಮದಲ್ಲಿ ಆವಾಹನೆ "ಮಾಡಿ ಅರ್ಫ್ಯ ಪ್ರದಾನ ಬಾರಿ 
ಗಂಧಾದಿಗಳಿಂದ ಅವರನ್ನು ಅರ್ಚನೆ 5 ಮಾಡಬೇ ತು.11೨೩ ॥ ಯಜ್ಞೋಪವೀತ, ಗಂಧ, ಪು 


172 ಪ್ರಯಾಗಮಾಹಾತ್ಮ್ಯಮ್‌ 


ಧೂಪ, ದೀಪ, ಉಟ್ಟುಕೊಳ್ಳುವ ಮತ್ತು ಹೊದ್ದುಕೊಳ್ಳುವ ವಸ್ತ್ರಗಳನ್ನು ಕೊಡಬೇಕು. ॥ ೨೪ ॥ 
ದೇವಸ್ಥಾನದಲ್ಲಿ ಚೌಕವಾಗಿಯೂ ಪಿತೃಸ್ಥಾನದಲ್ಲಿ ಗುಂಡಗೂ ಮಂಡಲಗಳನ್ನು ಮಾಡಿ ಅವುಗಳ 
ಮೇಲೆ ಎಲೆಗಳನ್ನು ಹಾಕಬೇಕು. ಬ್ರಾಹ್ಮಣರ ಆಜ್ಞೆಯನ್ನು ಪಡೆದು "ಅಗೌಕರಣ'ವನ್ನು 
ಮಾಡಬೇಕು. (ಇದು ಯಜುರ್ವೇದಿಗಳಿಗೆ; ಯಗ್ವೇದಿಗಳು ಪಾಣಿಹೋಮವನ್ನು ಮಾಡಬೇಕು.) 
॥ ೨೫ ॥ ಪಾತ್ರಾಭಿಘಾರವಾಗಿ ತುಪ್ಪವನ್ನು ಮೊದಲು ಬಡಿಸಿ ಅನಂತರ ಎಲ್ಲ ಭೋಜನದ 
ಪದಾರ್ಥಗಳನ್ನು ಎಲೆಗಳಲ್ಲಿ ಕ್ರಮವಾಗಿ "ಬಡಿಸಬೇಕು. ಗಾಯತ್ರೀಮಂತ್ರ ದಿಂದ ನೀರನ್ನು 
ಎಲೆಗಳ ಮೇಲೆ "ಚಿಮುಕಿಸಿ ಅವರವರಿಗೆ ನಿವೇದನೆ ಮಾಡಬೇಕು. ॥ ೨೬ ॥। ""ಬ್ರಹ್ಮಾರ್ಪಣಂ 
ಬ್ರ ಹ್ಹಹವಿಃ ಬ್ರಹ್ಮಾಗ್ನೌ ಬ್ರ ಹ್ಮಣಾ ಹುತಮ್‌। ಬ್ರ ಹ್ಳೈ ವ ತೇನ ಗಂತವ್ಯಂ ಬ್ರ ಹೃಕರ್ಮ ಸಮಾಧಿನಾ 
ಎಂಬ ಮಂತ್ರದಿಂದ ತ್ತ ಮಾತೃ ಹಸಗ ಕಕ] ಶ್ರೀಮಧ್ವ ವಲ್ಲಭಜನಾರ್ದನಃ ಪಿ ಪ್ರೀಯತಾಂ 
ಪ್ರೀತೋ ಬಜ ವದು ಶ್ರೀವಿಷ್ಣುವಿಗೆ ಅನ್ನವನ್ನುನಿವೇದನೆ ; ಮಾಡಬೇಕು. ಯ ಗದಾಧರ 
ದೇವರನ್ನೂ ಪುಣ್ಯಕ್ಷೇತ್ರ ನಾಟ 3 ್ರಯಾಗಕ್ಷೇತ್ರ ವನ್ನೂ ಶ್ರೀಜನಾರ್ದನದೇವರನ್ನೂ ಧ್ಯಾನ 
ಮಾಡಬೇಕು. || ೨೭ ॥ ಹೀಗೆ ಶಿ ವಿಷ್ಣುವನ್ನು ಧ್ಯಾನಿಸುತ್ತಾ ಬ್ರಾಹ್ಮಣರಿಗೆ ಚೆನ್ನಾಗಿ. ಬಡಿಸಿ 
ಭೋಜನಮಾಡಿಸಬೇಕು. ಅವರು ಭೂ ಮಾಡುತ್ತಿರುವಾಗ ಪೈತೈಕಮಂತ್ರ ಗಳನ್ನು ಮತ್ತು 
ಅನ್ನಸೂಕಾದಿಗಳನ್ನುಪಠಿಸಬೇಕು. ಬ್ರಾಹ್ಮಣರು ತೃಪ್ತಿಕರವಾಗಿ ಚೂ ಮಾಡಿದ್ದಾರೆಂಬುದನ್ನು 
ದೃಢ ಮಾಡಿಕೊಂಡು ಅನಂತರ ಉಚ್ಛೆಷ್ಟಃ ಷವನು ಭೂಮಿಯಲ್ಲಿ ಚೆಲ್ಲಬೇಕು. (ಉಚ್ಛಿಷ್ಠವೆಂದರೆ 
ಬಾ ್ರಿಹ್ನಣರ ಎಂಜಲು ಎಂದರ್ಥವಲ್ಲ ಬ್ರಾಹ್ಮಣರಿಗೆ ಬಡಿಸಿ ಉಳಿದ ಅನ್ನವೆಂದರ್ಥ. ಅದನ್ನು 
ದೇವತೆಗಳ ಹಾಗೂ ಪಿತೃಗಳ ಎಲೆಯ ಮುಂದೆ ವಿಕಿರದಾನ ಮಾಡಬೇಕು.) ॥ ೨೮ ॥ ಆಮೇಲೆ 
ಪಿಂಡಪ್ರದಾನವನ್ನು ವಿಧಿವತ್ತಾಗಿ ಚೆನ್ನಾಗಿ ಮಾಡಬೇಕು. ಪಿಂಡಗಳಲ್ಲಿ ಆವಾಹಿತರಾಗಿರುವ 
ಪಿತೃಗಳನ್ನು ಪೂಜಿಸಿ ಅನಂತರ ಅವುಗಳನ್ನು ಸ್ಥಳಾಂತರಿಸಿ ಹರಿಯುವ ನದಿಯ ಪ ಪ್ರವಾಹದಲ್ಲಿ 
ಬಿಡಬೇಕು. ॥ ೨೯ ॥ ಅನಂತರ ಶ್ರಾ ದದ ಫಲಸಿದ್ಧಿಗೋಸ್ಕರ ಮಂತ್ರ ಪಠಣ. ಮೂಲಕ 
ಬ್ರಾಹ್ಮಣರನ್ನು ಸ್ಟೋತ್ರಮಾಡಿ ಅವರ ಆಶೀರ್ವಾದವನ್ನು ಮತ್ತುಪ್ಪ ್ರಸನ್ನತೆಯನ್ನು ಗಳಿಸಬೇಕು. 
ಬಾ ್ರಹ್ಮಣರಿಗೆ. ದ ತಾಂಬೂಲಾದಿಗಳನ್ನು ಕೊಟ್ಟು ಬ "ಪಿತೃಗಳನ್ನು ನಂತರ 
ದೇವತೆಗಳನ್ನು ಬೀಳ್ಕೊಡಬೇಕು. ॥ ೩೦ ॥ "ಅದ್ಯ ಮೇ ಸಫಲಂ ಜನ್ಮ ಭವತ್ಪಾದಾಬ್ಬ 
ವಂದನಾತ್‌'' ಎಂಬ ಮಂತ್ರದಿಂದಲೂ, ""ಆವಾಹನಂ ನ ಜಾನಾಮಿ ನ ಜಾನಾಮಿ ವಿಸರ್ಜ 
ನಮ್‌'' "'ನಾಹಂ ಕರ್ತಾ ಹರಿಃ ಕರ್ತಾ'' ಇತ್ಯಾದಿ ಸೋತ್ರಗಳಿಂದ ಶ್ರಾದ್ಗಕರ್ಮಗಳ ಲೋಪ 
ಷಗಳ ಬಗ್ಗೆ ಪ್ರಾರ್ಥಿಸಿ ಅವರ ಕ್ಷಮೆಯನ್ನು ಬೇಡಬೇಕು. ಅನಂತರ ಕರ್ತೃವು 
ಬ್ರಾಹ್ಮಣರನ್ನು ಬೀಳ್ಕೊಡಬೇಕು. ಗಡಿ ದಾಟುವವರೆಗೆ ಅವರೊಡನೆ ಹೋಗಿ ಅವರು 
ಮರೆಯಾಗುವವರೆಗೆ ಮೌನವಾಗಿ ಅಲ್ಲಿಯೇ ಕುಳಿತಿದ್ದು ಮೌನದಿಂದ ಹಿಂತಿರುಗಿ, ಮನೆಗೆ 
ಬಂದ ಮೇಲೆ ಕಾಲುಗಳನ್ನು ತೊಳೆದುಕೊಂಡು, ಶುಚಿರ್ಭೂತನಾಗಿ ಮಾಡಿದ ಶ್ರಾದ್ಗಕರ್ಮ 
ಗಳನ್ನು ಶ್ರೀಹರಿಗೆ ಸಮರ್ಪಿಸಬೇಕು. ॥ ೩೧-೩೨ ॥1 ಎಲೈ ಜನಾರ್ದನ ಸ್ವಾಮಿಯೇ! ""ಮಂತ್ರ, 
ತಂತ್ರ, ಕ್ರಿಯಾ ಕಲಾಪ, ಪಾಕ, ಸ್ಥಳ, ದ್ರವ್ಯ, ಕಾಲ ಮತ್ತು ಕರ್ಮಗಳಲ್ಲಿ ಉಂಟಾಗಿರುವ 
ಲೋಪದೋಷಗಳನ್ನೆಲ್ಲಾ ಮನ್ನಿಸಿ ಈ ಶ್ರಾದ್ಧಯಜ್ಞವನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ 
ಮಾಡು'' ಎಂದು ಪ್ರಾರ್ಥಿಸಬೇಕು. ॥೩೩॥ 
|| ಇಪ್ಪತ್ತೆರಡನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ತ್ರಯೋವಿಂಶೋತಧ್ಯಾಯಃ ॥ ೨೩ ॥1 


ಶ್ರೀಶೇಷ ಉವಾಚ 


ಶ್ರಾದ್ಧಯಜ್ಞಂ ನಿವೈದ್ಯೆ ವಂ ವಿಷ್ಠ್‌ ಸದ್ಭಕವತಲೇ | 


ಪಿಂಡಾನಾಂ ಪ್ರತಿಪತಿಂ ಚ ಸ್ವಯಂ ಕುರ್ಯಾದತಂದ್ರಿತಃ HO 
ಭೋಗಪ್ರಜೋತಮಗತಿರ್ಮೋಕ್ಷಕೀರ್ತ್ಯಾಯುಷಾಂ ಕೃತೇ । 
ಅಗ್ನಿಸ್ಟ್ರೀಗೋದ್ವಿಜಜಲೇ ವಾಯಸೇಷು ನಿವೇದಯೇತ್‌ 1 ೨॥ 
ದಕ್ಷಿಣಾಸ್ಯಃ ಕಿಪೇತ್ತಿಂಡಾನ್ನಂತ್ರಾಮಂತ್ರವಿಭೇದತಃ । 

ಜಲ ಏವ ತು ತೀರ್ಥೇ ಸ್ಯಾದ್ದಿಕಲ್ಲೋ ನೃತ್ರ ಈರಿತಃ na I 
ಶೃಗಾಲಖರಮಾರ್ಜಾರಮೂಹಷಕಶ್ಚಭಿರಾಹತ್‌ೌ | 

ಪ್ರಾಜಾಪತ್ಯಂ ತದಾ ಕುರ್ಯಾತ್ರಿಂಡಾನ್ವಾ ಪುನರಾಚಮೇತ್‌ 1೪॥ 
ಶ್ವಪಚಾದೈ ರ್ಯದಿ ಸ್ಪ ಸ್ಲೋ ವಿದೀರ್ಣೋ ಯದಿ ವಾ ಸ್ವಯಮ್‌ । 

ಪುನಃ ಪಾಕೇನ ತತ್ಕುರ್ಯಾತೃಾಕಸ್ಪೃಷ್ಠಿರ್ನ ದೋಷಕ್ಕತ್‌ I ೫ ॥ 
ಯುಗಾದೌ ಪಿತ್ಸಭೇ ವೃದ್ಧ ವಿಷುವತ್ಯಯನೇ ತಥಾ । 

ಭರಣೀಷು ಸುತೋತ್ತತೌ ವ್ಯತೀಪಾತೇ ಗ್ರಹೇ ತಥಾ 1 & 
ರವೌ ಕುಜೇ ತಥಾನಂಗೇ ನಂದಾಸು ಚ ಭೃಗೌ ತಥಾ । 

ವೈದ್ಛತ್‌ ಚ ತಥಾ ಗಂಡೇ ಗರ್ಭಿಣ್ಯಾಂ ಸಸ್ತಿಯಾಂ ತಥಾ 1೭ 1 
ವಿವಾಹವ್ರತಚೂಡಾಸು ವೃದ್ಧಾ ಪಿಂಡನಿಪಾತನಮ್‌ ।ಟ 
ವರ್ಷಾರ್ಧಾರ್ಧೈಕಮಾಸೇಷು ನ ಕುರ್ಯಾತರ್ಪಣಂ ತಿಲ್ಫಃ ೮ 1 
ಪಿಂಡಯಜ್ಞೇ ಮೃತಾಹೇ ಚ ತೀರ್ಥೇಷು ಚ ಮಹಾಲಯೇ ಟ 
ಕೃತೋದ್ವಾಹೋಷಷಿ ಕುರ್ವೀತ ಪಿಂಡಾಂಶ್ಚತಿಲತರ್ಪಣಮ್‌ 1 ೯॥ 
ಉಚ್ಛಿಷ್ಟಮಾರ್ಜನಂ ನೈವ ಯಾವದರ್ಕೋsಸಮಾಗತಃ | 

ಗೃಹಾಂತರೇ ಭವೇದೇವಂ ವಿಸರ್ಗಾತ್ರೇನನೃಥಾ ಭವೇತ್‌ 1 ೧೦ I 
ಗರ್ತಾಯಾಂ ಜಾನುದಘ್ನಾಯಾಂ ಕ್ಹಯೋಚ್ಛಿಷ್ಟಂ ತು ನಿಕ್ಷಿಪೇತ್‌ | 

ನಿಯಮಃ ಕ್ಷಯ ಏವಾಸ್‌ೌ ವಿಕಲ್ಬೋ 5ನ್ಯತ್ರ ಈರಿತಃ ॥ ೧೧ ॥ 
ವೈಶ್ವದೇವಂ ತತಃ ಕುರ್ಯಾಚ್ಛಾ_ದ್ವಶೇಷೇಣ ತಂತ್ರವಿತ್‌ । 

ಭಿಕ್ಷಾದಿಕಂ ತತೋ ದದ್ಯಾದ್ಧಂತಕಾರಾದಿಕಂ ಯತ್‌ I ೧೨ ॥ 
ಶ್ರಾದ್ಧಾದಾವಾಹಿತಾಗ್ನೇಃ ಸ್ಯಾದ್ವೈಶ್ವದೇವಾದಿಕಾಃ ಕ್ರಿಯಾಃ । 

ಏಕಾದಶಾಹಿಕೇ ತಂತೇ ಪಾಕಚೇದೇನ ಕೀರ್ತಿತಾಃ 11 ೧೩ ॥ 
ಆದೌ ಶುಭೇ ಕ್ಷಯೇ ಚಾಂತೇ ಮಾಯಾಮಧ್ಯೇ ಮಹಾಲಯೇ । 
ಭುಂಜೇದಂತೇ ನಿರಗ್ನೀನಾಮೇಕೋದ್ದಿಷ್ಟೇ ಚ ಸಾಮಕೇ | ೧೪ I 


173 


174 


ಪ್ರಯಾಗಮಾಹಾತ್ಮ್ಯಮ್‌ 


ಸರ್ವತ್ರ ವಾಖಿಲಾಂತೇ ಸ್ಯಾದ್ವೈಶ್ವನೇವಾದಿಕಂ ಪರಮ್‌ । 
ತೇನೈವ ಪಾಕಶೇಷೇಣ ನಿತ್ಕಶ್ರಾದ್ಧಂ ತಥೈವ ಚ 

ತತಸ್ತು ವೈಶ್ವದೇವಾಂತೇ ಸಪಿಂಡಾದಿ ಪರೀವೃತಃ । 
ಭುಂಜೀತಾತಿಥಿಸಂಯುಕ ಶಾ ್ರಿದ್ಧಶೇಷಂ ಯಥಾಸುಖಮ್‌ 
ಏಕಾದಶ್ಯಾದಿನಿಖಿಲವ್ರತಾಹನಿ ಭುಜಿಕ್ರಿಯಾಮ್‌ । 
ಆಘ್ರಾಣೇನೈವ ಕುರ್ವೀತ ಯತಸ್ತದುಭಯಾತ್ಮಕಮ್‌ 
ಗೋತ್ರಾಂತರಸ್ಥಾ ಯತಯೋ ವಿಧವಾವ್ರತನಿಶ್ಚಯ್‌ । 
ಶ್ರಾದ್ದಾನ್ಸಕೇಷಭೋಕಾರಸೇ ವೈ ನಿರಯಗಾಮಿನಃ 
ಮುಂಡನಂ ಶತಸಾಹಸ್ರಂ ಪ್ರಣವಸ್ಯ ಜಪೋ ಯತೇಃ । 
ಪ್ರಾಜಾಪತ್ಯೇನ ಶುದ್ಧಿ; ಸ್ಯಾದನ್ಯೇಷಾಂ ಜಪರೂಪಿಣಾಮ್‌ 
ಸಪಿಂಡಾನಾಂ ಗೃಹೇ ಶ್ರಾದ್ಧೇ ಮಾತುಲಸ್ಯ ಗುರೋಸಥಾ 1 
ಯೋಗಿನಃ ಶ್ವಶುರಸ್ಯಾಪಿ ಭೋಜನಂ ನೈವ ದೋಷಕ್ಕತ್‌ 
ತದಹಃ ಶ್ರಾದ್ಧಕೃಚ್ಛೂದ್ರಂ ಭೋಜಯೇನ್ನ ಕದಾಚನ । 
ಶೇಷಂ ಚ ತಸ್ಥೈ ನೋ ದದ್ಯಾದನ್ಯಥಾ ದೋಷಭಾಗ್ಭವೇತ್‌ 
ತಾಂಬೂಲರಹಿತಃ ಕರ್ತಾ ಶೂದ್ರಭಾಷಾಪರಾಜ್ಯುಖಃ । 
ಭೂಮಿಶಾಯೀ ಭವೇದ್ರಾತೌ ಧ್ಯಾಯನ್ಸ ಹ್ಮ ಸನಾತನಮ್‌ 
ಕುರ್ಯಾದೇವಂವಿಧಂ ಶಾ ್ರಿದ್ಧಂ ಭಕ್ತಿಮಾನ್‌ಶೌನಕಾದಯಃ । 
ಯೇ ತಸ್ಯ ಪಿತರಃ ಸರ್ವೇ ಬ್ರಹ್ಮಲೋಕೇ ಸಮಾಸತೇ 
ಅಶಕಾವೇಕವಿಪ್ರಂ ವಾ ಭೋಜಯೇತೃಂಕ್ರಿಹಾವನಮ್‌ । 
ತೇನ ತತ್ಮಲಮಾಪ್ನೋತಿ ಶಕ್ಕ್‌ೌಸತ್ಯಾಂ ನ ತತ್ತಲಮ್‌ 
ಸಾಂಕಲ್ಪಿಕಂ ವಾ ತತ್ಕುರ್ಯಾದ್ದೇಮ್ಮಾಮೇನ ಕ್ಷಚಿತ್ಯೃ ಜಿತ್‌ । 
ಬ್ರಹ್ಮಾರ್ಪಣೇನ ವಿಧಿನಾ ಕುರ್ಯಾದ್ವಾ ಭಕಿಮಾನುತಃ 
ಸ್ಪಧಾಗೌಕರಣೇ ಪಿಂಡದಾನಮಾವಾಹನಂ ನ ಹಿ | 

ವಿಕಿರೇ ತು ವಿಕಲ್ಯ; ಸ್ಯಾದ್ದಿಪ್ರಭುಜ್ಯಾಂತಮಾಚರೇತ್‌ 
ಆವಾಹನಾದಿ ಸರ್ವಂ ಸ್ಯಾತ್ತಿಂಡದಾನಂ ಚ ಭೋಜನಮ್‌ । 
ತೇನೈವಾಗಿಕ್ಸತಿಪ್ಲಾಪಿ ಚತುಸ್ವಿದ್ದಿಗುಣಂ ಹಿ ತತ್‌ 
ಪಾದಪ್ರಕ್ಟಾಲನಂ ಕೃತ್ವಾ ಪೀಠಾದಾವುಪವೇಶಯೇತ್‌ । 
ಪರಿವೇಷ್ಠ ತೃಜೇದನ್ನಂ ಬ್ರಹ್ಮಾರ್ಪಣವಿಧಾನತಃ 
ದ್ರವ್ಯವಿಪ್ರಾದ್ಯಭಾವೇ ತು ಪಿಂಡದಾನಂ ನಿಪಾತಯೇತ್‌ । 
ಅಥವಾ ಶ್ರಾದ್ಧದಿವಸೇ ಭವೇನ್ನಿರಶನಃ ಸ್ವಯಮ್‌ 


I ೧೫ ॥ 


1 ೧೬ ॥ 


11 ೧೭ 1 


i ೧೮ ॥ 


11೧೯ ॥ 


Il ೨೦ ॥ 


Il ೨೧ ॥ 


Il ೨೨ ॥ 


| ೨೩ ॥ 


|| ೨೪ ॥ 


I ೨೫ 1 


Il ೨೬ 11 


| ೨೭ ॥ 


| ೨೮ ॥ 


|| ೨೯ 1 


ಅಧ್ಯಾಯ ೨೩ 175 
ಉದಕುಂಭಾದಿ ವಾ ದದ್ಯಾದ್ಗವೇ ಯವಸಮೇವ ವಾ | 


ಸ್ನಾನಪೂರ್ವಂ ವಿಧಾನೇನ ಪಿತ್ತದ್ವಾತರ್ಪಯೇತಿಲೈಃ Il ೩೦ ॥ 
ಕಕ್ಷಂ ವಾ ಪ್ರದದೇತ್ಕಾಲೇsಥವಾ ದದ್ಯಾತ್ಸಲಾದಿಕಮ್‌ । 

ಕಿಂಚಿದನ್ನಂ ತಿಲಾನಪಿ ದಕ್ಷಿಣಾಮಾತ್ರಮೇವ ವಾ ೩೧ 1 
ಗತ್ನಾಥ ವಾ ಮಹಾರಣ್ಯೇ ಕಕ್ಷಾಮೂಲೇ ಪ್ರದರ್ಶನಾತ್‌ । 
ದಕ್ಷಿಣಾಸ್ಫೋರುರುದೇವಮೂರ್ದ್ವಬಾಹುಸಮಾಹಿತಃ 11 ೩೨ ॥ 
ನಮೇ ಧನಂನಮೇ ಚಾನ್ನಂ ಪಿತರಸ್ಪರ್ವಸಾಕ್ಷಿಣಃ | 

ಪ್ರಾಯದ್ದಂ ತೃಪ್ತಿಮತುಲಾಂ ಕಕ್ಚಮೂಲಪ್ರ ದರ್ಶನಾತ್‌ ॥1 ೩೩ ॥ 
ಅವಂಧ್ಯಂ ತದ್ದಿನಂ ನೇಯಂ ಯೇನ ಕೇನಾಪಿ ಕರ್ಮಣಾ । 

ಪೂರ್ಣಂ ಕರೋತಿ ಭಗವನ್‌ ಭಕಾ ಸ್ಯ ಭಕಜನಾಶ್ರಯಃ 11 ೩೪ ॥ 
ತತಸ್ತುತರ್ಪಣಂ ಕಾರ್ಯಂ ಶ್ರಾದ್ಧಾಂಗಂ ವಿಧಿಚೋದಿತಮ್‌ । 

ಅನ್ಯಥಾ ಶ್ರಾದ್ಧವೈಗುಣ್ಯಮಂಗಹಾನಿನಿಮಿತತಃ ॥| ೩೫ 1 
ಪೂರ್ವಂ ತೀರ್ಥಪ್ರದೇಶೇಷು ಪ್ರತ್ಯಬ್ದೇ ತು ಪರೇಇಹನಿ । 

ಪಕ್ಚಾಷ್ಠಕಾ ಹಿರಣ್ಯೇಷು ಶ್ರಾದ್ಧಾಂತೇ ತರ್ಪಣಂ ಭವೇತ್‌ | ೩೬ ॥ 
ಸಕ್ಕನ್ನಹಾಲಯೇ ಶ್ವ ಸ್ಯಾನ್ಸಾಸಿಕಾದೌ ತು ನೈವ ತತ್‌ । 

ನಿತ್ಯಂ ಸರ್ವತ್ರ ಕರ್ತವ್ಯಮಾಬ್ದಿಕಂ ತಿಲವರ್ಜಿತಮ್‌ 1 ೩೭ ॥ 
ಸ್ನಾತ್ವಾ ತೀರಂ ಸಮಾಗತ್ಯ ಉಪವಿಶ್ಯ ಸುಖಾಸನೇ । 

ಸಂತರ್ಪಯೇದ್ಯಥಾ ಪಿಶ್ಠನ್‌ ಸ್ಥಾತ್ವಾವಸ್ತ್ರಂ ಹಿ ಧಾರಯೇತ್‌ 1 ೩೮ ॥ 
ಗೋವಿಂದಂ ಪುಂಡರೀಕಾಕ್ಷಂ ಗಂಗಾಂ ಕಾಶೀಂ ಗಯಾಂ ತತಃ । 

ಗದಾಧರಂ ಸ್ಥರೇದ್ದಕ್ಟ್ಯಾ ಶ್ರಾದ್ಮಸಾದ್ಗುಣ್ಯಹೇತವೇ AF ॥ 
ಇತ್ಯೇವಂ ಮುನಿಶಾರ್ದೂಲಾಃ ಶ್ರಾದ್ಧಸ್ಯ ವಿಧಿರುತ್ತಮಃ । 

ಭವದ್ಭ್ಯಃ ಕಥಿತೋ ಯೇನ ಸರ್ವಸಿದ್ದಿರ್ಭವೇನ್ನಣಾಮ್‌ ೪೦ ॥ 
ಯ ಏನಮಾಚರೇನ್ನರ್ತೃಃ ಶ್ರದ್ಧಾವಾನಿತ್ತಭಕಿಮಾನ್‌ | 

ನ ತಸ್ಯ ಸಂತತಿಚ್ಛೇದಃ ಪರಲೋಕೇ ಪರಂ ಸುಖಮ್‌ 1 ೪೧ ॥ 
ಪಿತ್ಯನ್ಯಜಂತಿ ಯೇ ಶ್ರಾದ್ವೈಸ್ಸೈರ್ವಿಷ್ಟು ಸುಪ್ರಸಾದಿತಃ । 

ತಸ್ಥಿಂಸ್ಕೃಪೇ ಜಗನ್ನಾಥೇ ಸರ್ವಾಸುಷ್ಯಂತಿ ದೇವತಾಃ Il ೪೨ ॥ 
ಪಿತರೋ ದೇವತಾ ನಾಗಾ ಗಂಧವಾಪರಸಸ್ತಥಾ | 
ಯಕೃಸಿದ್ದಮನುಷ್ಯಾಶ್ಚಹರಿರೇವ ಸನಾತನಃ Wl ೪೩ ॥ 


ಯೇನೇದಮಖಿಲಂ ವ್ಯಾಪಂ ಜಗತ್ಸ್ವಾವರಜಂಗಮಮ್‌ | 
ತಸ್ಮಾದ್ದಾತಾ ಚ ಭೋಕ್ತಾಚ ಸರ್ವೋ ವಿಷ್ಣುರ್ನ ಸಂಶಯಃ 1 ೪೪ I 


176 ಪ್ರಯಾಗಮಾಹಾತ್ಮ್ಯಮ್‌ 
ವಿಪ್ರಾ ಯದಸ್ತಿಯನ್ನಾಸ್ತಿ ದೃಶ್ಯಂ ಚಾದೃಶ್ಯಮೇವ ವಾ । 


ಸರ್ವಂ ವಿಷ್ಣುಮಯಂ ಜ್ಞೇಯಂ ತಸ್ಥಾದನ್ಸನ್ನ ವಿದ್ಯತೇ 11 ೪೫ ॥ 
ಆಧಾರಭೂತೋ ವಿಶ್ವಸ್ಯ ಸರ್ವಭೂತಾತ್ಮಕೋನವ್ಯಯಃ I 
ಅನ್‌ೌಪಮ್ಯಸ್ವಭಾವಶ್ಚ ಭಗವಾನ್‌ಹವ್ಯಕವ್ಯಭುಕ್‌ 11 ೪೬ ॥ 
ಇಯಂ ಸರ್ವಪುರಾಣೋಕ್ತಾಸಾಮಾನ್ಯಾ ಪೈತೃಕೀ ಕ್ರಿಯಾ । 

ಕೃತ್ರೇಮಾಂ ಭಕಿಮಾನುತ್ರೋ ಮುಚ್ಯತೇ ಪೈತ್ಠಕಾದ್ಧಣಾತ್‌ 1 ೪೭॥ 


ಅಸಮರ್ಥ ಇಮಂ ಕಲ್ಪಂ ತದ್ದಿನೇ ಪ್ರಯತಃ ಪಠೇತ್‌ । 

ಶ್ರದ್ಧಾಭಕಿಯುತೋ ಮರ್ತ್ಯಃ ಶ್ರಾದ್ಧಜಂ ಫಲಮಾಪ್ನುಯಾತ್‌ ॥೪೮॥ 

ನಿರ್ಯತ್ಯಾಖ್ಯಾನಮಾಖ್ಯಾತಂ ಮಾಧವಪ್ರಾಪಿಕಾರಕಮ್‌ । 

ಪುನಃ ಶೇಷೋ ಯಥೋವಾಚ ವಚ್ಚಿ ತಚ್ಛ್ರುಣುತಾಮಲಾಃ 1೪೯ ॥ 

॥ ಇತಿ ತ್ರಯೋವಿಂಶೋನಧ್ಯಾಯಃ ॥ 
॥ ಇಪ್ಪತ್ತಮೂರನೆಯ ಅಧ್ಯಾಯವು ॥ 
ಶ್ರೀಶೇಷದೇವರು ಹೇಳಿದರು 
ಸದ್ಭಕ್ತರಲ್ಲಿ ವಾತ್ತಲ್ಯವುಳ್ಳ ಶ್ರೀಹರಿಯಲ್ಲಿ ಈ ರೀತಿಯಾಗಿ ಈ ಶ್ರಾದ್ಧರೂಪ ಯಜ್ಞವನ್ನು 

ಸಮರ್ಪಿಸಿ ತಾನೇ ಆಲಸ್ಯವನ್ನು ಬಿಟ್ಟು ಪಿಂಡಗಳ ವಿನಿಯೋಗವನ್ನು ಮಾಡಬೇಕು. ॥ ೧ ॥ 
ಐಹಿಕ ಸುಖ, ಸಂತಾನಪ್ರಾಪ್ತಿ ಉತ್ತಮ ಲೋಕಗಳ ಪ್ರಾಪ್ತಿ ಮೋಕ್ಟಪ್ರಾಪ್ತಿ ಸತ್ಕೀರ್ತಿ ಮತ್ತು 
ದೀರ್ಪವಾದ ಆಯುಸ್ಸು ಇವುಗಳ ಪ್ರಾಪ್ತಿಗಾಗಿ ಪಿಂಡಗಳನ್ನು ಕ್ರಮವಾಗಿ ಅಗ್ನಿಯಲ್ಲಿ ಹಾಕ 
ಬಹುದು, ಪತ್ನಿಗೆ ಕೊಡಬಹುದು, ಆಕಳಿಗೆ ಇಡಬಹುದು, ಬಾ ್ರ್ರಹ್ಮಣನಿಗೆ ಕೊಡಬಹುದು, ನೀರಲ್ಲಿ 
ಹಾಕಬಹುದು, ಕಾಗೆಗಳಿಗೂ ಇಡಬಹುದು. ॥೨। ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಂಡು ಕೆಲವು 
ಪಿಂಡಗಳನ್ನುಮಂತ್ರಗಳೊಡನೆಯೂಕೆಲವನ್ನುಮಂತ್ರವಿಲ್ಲದೆಯೇ ಈ ಮೇಲೆ ಹೇಳಿರುವುಗಳಲ್ಲಿ 
ಹಾಕಬೇಕು. ತೀರ್ಥಶಾ ್ರದ್ಧದಲ್ಲಿ ನೀರಿಗೇ ಹಾಕಬೇಕು; ಬೇರೆಯೆಡೆ ಯಾವುದಕ್ಕೆ ಬೇಕಾದರೂ 
ಹಾಕಬಹುದು. ॥೩। ನರಿ, ಬೆಕ್ಕು, ಇಲಿ, ಕತ್ತೆಮತ್ತುನಾಯಿ ಇವುಗಳಿಂದ ಪಿಂಡವು ಮುಟ್ಟಲ್ಪಟ್ಟರೆ 
""ಪ್ರಾಜಾಪತ್ಯಕೃಚ್ಛ್ರ''ವನ್ನುಮಾಡಬೇಕು. (ಪ್ರಾಜಾಪತ್ಯಕೃಚ್ಛೃ ಆರುದಿನಗಳಲ್ಲಿಮಾಡಬೇಕಾದ 
ವ್ರತವಿಶೇಷ) ಅಥವಾ ಪುನಃ ಪಿಂಡಪ್ರದಾನ ಮಾಡಬೇಕು. ॥ ೪ ॥ ಪಿಂಡವು ಚಂಡಾಲನಿಂದ 
ಸ್ಪರ್ಶವಾದರೆ ಅಥವಾ ಭಿನ್ನವಾದರೆ ಪುನಃ ಅನ್ನವನ್ನು ಮಾಡಿ ಪಿಂಡಗಳನ್ನು ತಯಾರಿಸಿ, 
ಅವುಗಳನ್ನು ಪುನಃ ಪ್ರದಾನ ಮಾಡಿ ಅನಂತರ ಕಾಕಾದಿಗಳಿಗೆ ಇಡಬೇಕು. ಕಾಗೆಯ ಸರ್ಶವು 
ದೋಷವಲ್ಲ ॥ ೫ 1 ಯುಗಾದಿಗಳಲ್ಲಿಯೂ, ಪಿತೃನಕ್ಚತ್ರದಲ್ಲಿಯೂ, ವೃದ್ಧಿಶ್ರಾದ್ಧದಲ್ಲಿಯೂ 
ವಿಷುವತ್ನುಣ್ಯಕಾಲದಲ್ಲಿಯೂ ಉತ್ತರಾಯಣ ದಕ್ಷಿಣಾಯನಗಳಲ್ಲಿಯೂ, ಭರಣೀ ನಕ್ಷತ್ರದಲ್ಲಿ 
ಯೂ, ಪುತ್ರಜನನದಲ್ಲಿಯೂ, ವ್ಯತೀಪಾತಯೋಗದಲ್ಲಿಯೂ, ಗ್ರಹಣಗಳಲ್ಲಿಯೂ ತ್ರಯೋ 
ದಶೀ (ಅನಂಗ), ಪಾಡ್ಯ, ಷಷ್ಠೀ, ಏಕಾದಶೀ (ನಂದಾತಿಥಿಗಳು)ಗಳಲ್ಲಿಯೂ, ಶುಕ್ರವಾರ 
ದಲ್ಲಿಯೂ, ವೈದೃತಿಯೋಗದಲ್ಲಿಯೂ, ಗಂಡಯೋಗದಲ್ಲಿಯೂ, ಭಾನು ಮತ್ತುಮಂಗಳವಾರ 
ಗಳಲ್ಲಿಯೂ, ತನ್ನ ಪತ್ನಿಯು ಗರ್ಭವತಿಯಾಗಿದ್ದಾಗಲೂ, ವಿವಾಹ, ಉಪನಯನ ಮತ್ತು 


ಅಧ್ಯಾಯ ೨೩ 177 


ಚಂಡಿಕೆಗಳಲ್ಲಿ ವೃದ್ಧಿಶ್ರಾದ್ಧವನ್ನು ಮಾಡುವಾಗಲೂ ಪಿಂಡಪ್ರದಾನ ಮಾಡಬಾರದು. ವಿವಾಹ, 
ಉಪನಯನ, ಚಂಡಿಕೆಗಳ ನಂತರ ಹಾಗೂ ವೃದ್ಧಿಶ್ರಾದ್ಧದ ನಂತರ ಕ್ರಮವಾಗಿ ವರ್ಷ, ಆರು 
ತಿಂಗಳು, ಮೂರು ತಿಂಗಳು ಹಾಗೂ ಒಂದು ತಿಂಗಳು ಎಳ್ಳಿನಿಂದ ತರ್ಪಣ ಕೊಡಬಾರದು. (ಈ 
ನಿಷೇಧವು ಕರೀಎಳ್ಳಿನ ತರ್ಪಣಕ್ಕೆ ಆದ್ದರಿಂದ, ಬಿಳಿ ಎಳ್ಳಿನಿಂದ ತರ್ಪಣವನ್ನು ಕೊಡಬೇಕು.) 
॥ ೬-೮ ॥। ಪಿಂಡಪಿತ್ಸಯಜ್ಞದಲ್ಲಿಯೂ, ತಂದೆತಾಯಿಯರ ಮೃತದಿವಸಗಳಲ್ಲಿಯೂ ತೀರ್ಥ 
ಕ್ಷೇತ್ರಗಳಲ್ಲಿಯೂ ಮತ್ತು ಮಹಾಲಯ ಪಕ್ಷದಲ್ಲಿಯೂ ವಿವಾಹಾದಿಗಳನ್ನು ಮಾಡಿದವರೂ ಸಹ 
ಪಿಂಡಪ್ರದಾನವನ್ನೂ ಮತ್ತು ತಿಲತರ್ಪಣವನ್ನು ಮಾಡಬೇಕು. ॥ ೯ ॥ ಉಚ್ಛಿಷ್ಟಪಿಂಡವನ್ನು 
ಸೂರ್ಯನು ಅಸಕ್ಕೆ ಬರುವವರೆಗೂ ತೆಗೆಯಬಾರದು; ಇದು ಗೃಹದಲ್ಲಿನಿಯಮ. ಅನ್ಯತ್ರದಲ್ಲಿ 
(ತೀರ್ಥಾದಿಗಳಲ್ಲಿ) ಬ್ರಾಹ್ಮಣವಿಸರ್ಜನೆಯ ನಂತರ ತೆಗೆಯಬೇಕು. ॥ ೧೦ ॥ ಕ್ಹಯಶ್ರಾದ್ಧದಲ್ಲಿ 
ಬ್ರಾಹ್ಮಣರು ಭೋಜನ ಮಾಡಿದ್ದ ಎಲೆಗಳನ್ನೂ ಉಚ್ಛಿಷ್ಟವನ್ನೂ ಮಂಡಿಯವರೆಗೆ ಭೂಮಿಯಲ್ಲಿ 
ಹಳ್ಳ ತೆಗೆದು ಅದರಲ್ಲಿ ಹಾಕಿ ಮಣ್ಣಿನಿಂದ ಮುಚ್ಚಿ ಬಿಡಬೇಕು; ಈ ನಿಯಮವು ಕ್ಷಯಶ್ರಾದ್ಧಕ್ಕೆ 
ಮಾತ್ರ. ಈ ವಿಷಯದಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಅನ್ಯಾನ್ಯ ಗ್ರಂಥಗಳಲ್ಲಿ ಉಕವಾಗಿವೆ. 
| ೧೧ ॥ ಶ್ರಾದ್ಧ ಮಾಡಿ ಉಳಿದಿರುವ ಅನ್ನದಿಂದ ವೈಶ್ವದೇವವನ್ನು ಮಾಡಬೇಕು. (ದೀಕ್ಷಾ 
ಸಂಪನ್ನರಾದವರು ಕ್ಷೀಣಿಸಿದ ಶ್ರಾದ್ಧದಲ್ಲಿ ಮಿಕ್ಕಿರುವ ಅಡಿಗೆ ಪದಾರ್ಥಗಳನ್ನು ಭೋಜನ 
ಮಾಡುವುದಿಲ್ಲ ಆದ್ದರಿಂದ ಬೇರೆ ಮೀಸಲು ಅಡಿಗೆಗಳನ್ನು ಮಾಡಿ ಇದರಿಂದ ರಮಾನೈೆವೇದ್ಯ 
ಮತ್ತು ವೈಶ್ವದೇವವನ್ನು ಮಾಡಿ ಬ್ರಾಹ್ಮಣರನ್ನು ಊಟಕ್ಕೆ ಕೂಡಿಸುವ ಮುನ್ನ ಹಸ್ತೋದಕವನ್ನು 
ಮಾಡಿ ನಂತರ ಬ್ರಾಹ್ಮಣರಿಗೆ ಕೃಷ್ಣಾರ್ಪಣವೆನ್ನುವುದು ಸತ್ಸಂಪ್ರದಾಯವಾಗಿ ನಡೆದು ಬರುತ್ತಿದೆ. 
ಇಲ್ಲಿ ವೈಶ್ವದೇವಶಬ್ದದಿಂದ ಬಲಿಹರಣವನ್ನು ಇಟ್ಟುಕೊಳ್ಳಬೇಕೆಂದು ಶ್ರೀಶ್ರೀರಾಘವೇಂದ್ರ 
ಸ್ವಾಮಿಗಳ ಶಿಷ್ಯರಾದ ಕೃಷ್ಣಾಚಾರ್ಯರು ತಮ್ಮ ""ಸ್ಮೃತಿಮುಕ್ತಾವಲೀ'' ಎಂಬ ಗ್ರಂಥದಲ್ಲಿ 
ಅಭಿಪ್ರಾಯಪಟ್ಟಿರುತ್ತಾರೆ. ಅವರ ಅಭಿಪ್ರಾಯದಂತೆ ವೈಶ್ವದೇವವನ್ನು ಶಾ ದೈ ಪೂರ್ವ 
ದಲ್ಲಿಯೇ ಮಾಡಿ, ಶ್ರಾದ್ಧದ ನಂತರ ಬಲಿಹರಣವನ್ನು ಮಾಡಬೇಕು.) ನಂತರ ಯತಿಭಿಕ್ಷಾದಿ 
ಗಳನ್ನು ಕೊಡಬೇಕು. ಅನ್ನಾರ್ಥಿಗಳಾಗಿ ಬಂದಿರುವ ಯತ್ಯಾದಿಗಳಿಗೆ ದಯೆವಿನಯಗಳಿಂದ 
ಕೊಡುವ ಅನ್ನಕ್ಕೆ "ಹಂತ' ಎನ್ನುವರು. ("ಸನಕಾದಿಮನುಷ್ಯೇಭ್ಯೋ ಹಂತಾ' ಎಂಬ ತೈತ್ತಿರೀಯ 
ಆರಣ್ಯಕವಾಕ್ಯವು ಈ ವಿಷಯದಲ್ಲಿ ಪ್ರಮಾಣ.) ॥ ೧೨ ॥ ಆಹಿತಾಗ್ನಿಯನ್ನು ಯಜಮಾನನು 
ಇಟ್ಟಿದ್ದರೆ ಆಗ ಅದರಲ್ಲಿಯೇ ವೈಶ್ವದೇವಾದಿಗಳನ್ನೂ ಮಾಡಿ ಅನಂತರ ಶ್ರಾದ್ಧವನ್ನು ಪ್ರಾರಂಭಿಸ 
ಬೇಕು. ಏಕಾದಶಾಹಶ್ರಾದ್ಧದಲ್ಲಿ (ಎಂದರೆ ಹನ್ನೊಂದನೇ ದಿನ ಮಾಡುವ ಶ್ರಾದ್ಧದಲ್ಲಿ) ಶ್ರಾದ್ಧದ 
ಅಂತ್ಯದಲ್ಲಿ ಬೇರೆಯ ಪಾಕದಿಂದ ವೈಶ್ವದೇವಾದಿಗಳನ್ನು ಮಾಡಬೇಕು. ॥ ೧೩ ॥ ಶುಭಕಾರ್ಯ 
ಗಳಲ್ಲಿ (ವೃದ್ಧಿಶ್ರಾದ್ಧದಲ್ಲಿ) ಮೊದಲು ವೈಶ್ವದೇವಾದಿಗಳನ್ನು ಮಾಡಿ ನಂತರ ಶ್ರಾದ್ಧವನ್ನು 
ಮಾಡಬೇಕು. ಆದರೆ ಕ್ಷಯದಲ್ಲಿ ಮೊದಲು ಶ್ರಾದ್ಧ ನಂತರ ಬೇರ್ನಡಿಸಿಟ್ಟಿರುವ ಅನ್ನದಿಂದ 
ವೈಶ್ವದೇವ ಹೀಗೆ ಮಾಡಬೇಕು. ದರ್ಶಶ್ರಾದ್ಧದಲ್ಲಿ ಶ್ರಾದ್ಧ್ಯಮಧ್ಯದಲ್ಲಿಯೂ, ಮಹಾಲಯದಲ್ಲಿ 
ಪಿಂಡಪ್ರದಾನವಾದಮೇಲೂ ವೈಶ್ವದೇವವನ್ನು ಮಾಡಬೇಕು. ಹಾಗೆಯೇ ಅಗ್ನಿಹೋತ್ರಗಳಾಗ 
ದಿರುವವರ ಗೃಹದಲ್ಲೂ ಏಕೋದ್ವಿಷ್ಟಶ್ರಾದ್ಧದಲ್ಲಿ ತ್ರಾದ್ಧದ ನಂತರವೇ ವೈಶ್ವದೇವವನ್ನು, 
ಮಾಡಬೇಕು. ॥ ೧೪ ॥ ಸಾಮಾನ್ಯವಾಗಿ ಎಲ್ಲಶ್ರಾದ್ಧಗಳಲ್ಲಿಯೂ ಬ್ರಾಹ್ಮಣರ ಭೋಜನವಾದ 
ಮೇಲೆಯೇ ವೈಶ್ವದೇವಾದಿಗಳು ಮಾಡಬೇಕು. ಹಾಗೆಯೇ ಅವಶಿಷ್ಟ ಅನ್ನದಿಂದ ನಿತ್ಯ 
12 


178 ಪ್ರಯಾಗಮಾಹಾತ್ಮ್ಯಮ್‌ 


ಶ್ರಾದ್ಧವನ್ನೂ ಮಾಡತಕ್ಕದ್ದು ॥ ೧೫ ॥ ಶ್ರಾದ್ಧವಾದ ನಂತರ, ವೈಶ್ವದೇವ, ಹಸ್ತೋದಕ, 
ಬ್ರಾಹ್ಮಣಸುವಾಸಿನಿಯರ ಭೋಜನ, ಇವುಗಳಾದ ನಂತರ ಕರ್ತೃವು ತಮ್ಮ ವಂಶಕ್ಕೆ ಸೇರಿದ 
ಸಪಿಂಡಿಕರಿಂದಲೂ, ಬಂಧುಮಿತ್ರರಿಂದಲೂ ಕೂಡಿಕೊಂಡು, ಶ್ರಾದ್ಧಮಾಡಿ ಉಳಿದಿರುವ 
ಪದಾರ್ಥಗಳಿಂದ ಭೋಜನ ಮಾಡಬೇಕು. (ಸಪಿಂಡರಲ್ಲದವರು ಪಿತೃಶೇಷವನ್ನು ಭೋಜನ 
ಮಾಡಬಾರದೆಂದು ನಿಷೇಧವಾಕ್ಯಗಳಿವೆ. ಆದ್ದರಿಂದ, ಸಪಿಂಡರು ಮಾತ್ರ ಪಿತೃಶೇಷವನ್ನು 
ಸ್ವೀಕರಿಸಬೇಕು. ಉಳಿದವರಿಗೆ ಪಾಕಾಂತರದಿಂದ ಭೋಜನವನ್ನು ಮಾಡಿಸಬೇಕು ಎಂದು 
ತೋರುತ್ತದೆ.) ॥ ೧೬ 1॥ ಏಕಾದಶೀ ಮೊದಲಾದ ಎಲ್ಲಾ ವ್ರತದಿನಗಳಲ್ಲಿ ಶ್ರಾದ್ಧಶೇಷ 
ಭೋಜನವನ್ನು ಆಘ್ರಾಣದಿಂದಲೇ ಮಾಡಬೇಕು. ಏಕೆಂದರೆ ಆಘ್ರಾಣಮಾತ್ರ ಮಾಡಿದರೆ 
ಉಪವಾಸವೂ ಇದ್ದಂತೆ ಆಯಿತು, ಭೋಜನವನ್ನೂ ಮಾಡಿದಂತೆ ಆಯಿತು. (ಇಲ್ಲಿ 
ತಿಳಿಯಬೇಕಾದ ವಿಷಯವೇನೆಂದರೆ, ನಿತ್ಯವ್ರತಗಳಾದ ಏಕಾದಶೀ, ಜನ್ಮಾಷ್ಟಮೀ, ಶ್ರವಣ 
ದ್ವಾದಶಿಗಳಲ್ಲಿಶ್ರಾದ್ಧಾಚರಣೆಯು ನಿಷಿದ್ಧವಾದ್ದರಿಂದ, ಅಂದು ಉಪವಾಸವೇ ಇದ್ದುಪಾರಣೆಯ 
ದಿನ ಶ್ರಾದ್ಧವನ್ನುಮಾಡಬೇಕು. ನೈಮಿತಿಕಗಳಾದ ವಿಷ್ಣುಪಂಚಕಾದಿ ಉಪವಾಸಗಳಲ್ಲಿ ಶ್ರಾದ್ಧವನ್ನು 
ಮಾಡಿ, ಆಫ್ರಾಣಭಕ್ಷಣೆಯನ್ನುಮಾಡಬೇಕು. ಅವುಗಳಲ್ಲಿಯೂ, ತಂದೆತಾಯಿಗಳ ಶ್ರಾದ್ಧವಾದ 
ಪಕ್ಷದಲ್ಲಿ ಭೋಜನವನ್ನೇ ಮಾಡಬೇಕು. ತಂದೆತಾಯಿಗಳ ವಿನಃ ಬೇರೆಯವರ ಶಾ ್ರಿದ್ಧವಾದರೆ, 
ಶ್ರಾದ್ಧಕರ್ತೃವು ಆಘ್ರಾಣಭಕ್ಷಣೆಯನ್ನು ಮಾಡಬೇಕು. ಆಘ್ರಾಣಭಕ್ಷಣೆ ಎಂದರೆ, ಮಧ್ಯಮ 
ಪಿಂಡ, ತುಪ್ಪ ಅಥವಾ ಚರುಶೇಷವನ್ನು ಮೂಸಿ ನೋಡುವುದು. ॥ ೧೭ ॥ ಬೇರೆ ಗೋತ್ರಕ್ಕೆ 
ಸೇರಿದವರು, ಯತಿಗಳು, ವಿಧವೆಯರು ಮತ್ತು ಬ್ರಹ್ಮಚಾರಿಗಳು ಶ್ರಾದ್ಧಾನ್ನವನ್ನು ಭೋಜನ 
ಮಾಡಿದರೆ ನರಕಕ್ಕೆ ಹೋಗುತ್ತಾರೆ. ॥ ೧೮ ॥ ಶ್ರಾದ್ಧಶೇಷವನ್ನು ಭೋಜನ ಮಾಡಿದ ಯತಿಗಳು 
ತಲೆಯನ್ನು ಮುಂಡನ ಮಾಡಿಸಿಕೊಂಡು ಒಂದು ಲಕ್ಷ ಸಲ ಓಂಕಾರವನ್ನು ಜಪ ಮಾಡಿ ಶುದ್ಧಿ 
ಮಾಡಿಕೊಳ್ಳಬೇಕು. ಬೇರೆ ಜಪಾದಿಗಳನ್ನಿಟ್ಟುಕೊಂಡವರು, ವಿಧವಾದಿಗಳು ಪಾ ಶ್ರ, ಜಾಪತ್ಯದಿಂದ 
ಶುದ್ಧಿ ಹೊಂದುವರು. ॥। ೧೯ ॥ ಸಪಿಂಡೀಕರ ಮನೆಯಲ್ಲಾಗಲಿ, ಸೋದರ ಮಾವಂದಿರ ಮನೆ 
ಯಲ್ಲಾಗಲಿ, ಗುರುಗಳ ಮನೆಯಲ್ಲಾಗಲಿ, ಯೋಗಿಗಳ ಮನೆಯಲ್ಲಾಗಲಿ, ಹೆಣ್ಣು ಕೊಟ್ಟಿರುವ 
ಮಾವನ ಮನೆಯಲ್ಲಾಗಲಿ ಶ್ರಾದ್ಧಶೇಷವನ್ನು ಭೋಜನ ಮಾಡಿದರೆ ದೋಷ ಆಗುವುದಿಲ್ಲ. 
॥ ೨೦ ॥ ಶ್ರಾದ್ಧದ ದಿವಸ ಶ್ರಾದ್ಧಕರ್ತೃವು ಎಂದೆಂದಿಗೂ ಶೂದ್ರನಿಗೆ ಭೋಜನ ಮಾಡಿಸ 
ಬಾರದು, ಶಾ ್ರಿದ್ಧಶೇಷವನ್ನು ಅವನಿಗೆ ತಿನ್ನಲು ಕೊಡಬಾರದು. ಕೊಟ್ಟರೆ ಅವನು ದೋಷಿಯಾಗು 
ತಾನೆ. ॥ ೨೧ ॥ ಶ್ರಾದ್ಧದ ದಿವಸ ಕರ್ತೃವು ತಾಂಬೂಲವನ್ನು ಸೇವಿಸಬಾರದು ಮತ್ತು 
ಶೂದ್ರರೊಡನೆ ಮಾತನ್ನು ಆಡಬಾರದು. ಸನಾತನನಾದ ಭಗವಂತನ ಧ್ಯಾನದಿಂದ ಭೂಮಿಯ 
ಮೇಲೆ ಮಲಗಿದ್ದು ರಾತ್ರಿಯನ್ನು ಕಳೆಯಬೇಕು. ॥ ೨೨ ॥ ಹೇ ಶೌನಕಾದಿಗಳೇ! ಈ 
ರೀತಿಯಾಗಿ ಭಕ್ತಿಯುಕವಾಗಿ ಶಾ ್ರಿದ್ಧವನ್ನು ಆಚರಿಸಬೇಕು. ಅಂತಹವನ ಪಿತೃಗಳೆಲ್ಲರೂ 
ಬ್ರಹ್ಮಲೋಕವನ್ನು ಹೊಂದುವರು. ॥ ೨೩ ।। ಶಕ್ತಿಯಿಲ್ಲದಿದ್ದರೆ ಪಂಕ್ತಿಯನ್ನು ಪಾವನಮಾಡತಕ್ಕ 
ಒಬ್ಬ ಬ್ರಾಹ್ಮಣನನ್ನೇ ಆಹ್ವಾನಿಸಿ ಶ್ರಾದ್ಧ ಮಾಡಬಹುದು. ಇದರಿಂದಲೂ ಅದೇ ಫಲವು 
ಸಿಗುವುದು. ಶಕಿಯಿದ್ದವರು ಲೋಭದಿಂದ ಒಬ್ಬ ಬ್ರಾಹ್ಮಣನನ್ನೇ ಕರೆದು ಶ್ರಾದ್ಧ ಮಾಡಿದರೆ 
ಶ್ರಾದ್ಧದ ಫಲ ಬರುವುದಿಲ್ಲ, ॥ ೨೪ ॥1 ಶಕ್ತಿಯಿಲ್ಲದವರು ಸಂಕಲ್ಪಶ್ರಾದ್ಧವನ್ನು ಹಿರಣ್ಯಶ್ರಾದ್ಧವನ್ನು 
ಅಥವಾ ಹಸಿಯಕ್ಕಿ ಶಾ ್ರಿದ್ಧವನ್ನು (ಆಮಶಾ ದ್ಧ) ಕೆಲವು ಸಮಯಗಳಲ್ಲಿಮಾಡಬಹುದು ಅಥವಾ 


ಅಧ್ಯಾಯ ೨೩ 179 


ಬ್ರಹ್ಮಾರ್ಪಣವಿಧಾನದಿಂದಲೂ ಕೆಲವು ಸಮಯಗಳಲ್ಲಿ ಶ್ರಾದ್ಧಮಾಡಬಹುದು. IW ೨೫ ॥ 
ಸಂಕಲ್ಪಾದಿಶ್ರಾದ್ಧಗಳಲ್ಲಿ ಸ್ವಧಾವಚನ, ಅಗ್ನೌಕರಣ, ಪಿಂಡದಾನ, ಆವಾಹನ, ಇವುಗಳು 
ಇರುವುದಿಲ್ಲ. ವಿಕಿರವನ್ನು ಮಾಡಿದರೂ ಮಾಡಬಹುದು; ಬಿಟ್ಟರೂ ಬಿಡಬಹುದು. 
ಬ್ರಾಹ್ಮಣಭೋಜನಾಂತವಾದ ಕರ್ಮಗಳನ್ನು ಆಚರಿಸಬೇಕು. ॥ ೨೬ ॥। ಆವಾಹನಾದಿ ಎಲ್ಲಾ 
ಕರ್ಮವೂ, ಪಿಂಡದಾನ, ಬಾ ್ರಹ್ಮಣಭೋಜನ, ಅಗೌಕರಣ ಇವುಗಳಷ್ಟೂಮಾಡಿದರೆ, ನಾಲ್ಕು 
ಪಟ್ಟು ಮೂರು ಪಟ್ಟು ಎರಡು ಪಟ್ಟು ಪುಣ್ಯವು ಲಭಿಸುವುದು. (ಆವಾಹನ, ಪಿಂಡದಾನ, 
ಬ್ರಾಹ್ಮಣಭೋಜನ, ಅಗೌಕರಣ ಇವಿಷ್ಟು ಮಾಡಿದರೆ ನಾಲ್ಕು ಪಟ್ಟುಪುಣ್ಯ; ಆಮಪಿಂಡದಾನ, 
ಆಮಾನ್ನದಾನ ಮಾಡಿದರೆ ಮೂರುಪಟ್ಟು ಪುಣ್ಯ; ಪಿಂಡದಾನರಹಿತವಾಗಿ ಬ್ರಾ ್ರಹ್ಮಣಭೋಜನ 
ರೂಪವಾದ ಸಂಕಲ್ಪಶಾ ್ರದ್ಧದಲ್ಲಿ ಎರಡು ಪಟ್ಟುಪುಣ್ಯ ಎಂದು ವಿವೇಕವಿರಬಹುದು.) ॥ ೨೭ ॥ 
ಬ್ರಹ್ಮಾರ್ಪಣವಿಧಿಯಲ್ಲಿ ಬ್ರಾಹ್ಮಣರನ್ನು ಆಹ್ವಾನಿಸಿ ಪಾದಪ್ರಕ್ಷಾಲನ ಮಾಡಿ ಪೀಠಾದಿಗಳಲ್ಲಿ 
ಕೂಡಿಸಿ ಪಾತ್ರೆಗಳಲ್ಲಿ ಅನ್ನಾದಿಗಳನ್ನು ಬಡಿಸಿ ಬ್ರಹ್ಮಾರ್ಪಣ ವಿಧಿಯಿಂದ ಬ್ರಾಹ್ಮಣರಿಗೆ 
ಭೋಜನ ಮಾಡಿಸುವುದು. ॥॥ ೨೮ ॥ ದ್ರವ್ಯ ಮತ್ತು ಬ್ರಾಹ್ಮಣರುಗಳ ಅಭಾವವಿದ್ದಾಗ 
ಪಿಂಡಪ್ರದಾನವನ್ನಾದರೂ ಮಾಡಬೇಕು pt ಶ್ರಾ ದ್ದದ ದಿವಸ ಕರ್ತೃವು ಉಪವಾಸ ಸವನ್ನು 
ಮಡಯ. Il ೨೯ ॥ ಬ್ರಾಹ್ಮಣರಿಗೆ ಉದಕುಂಭ 'ದಾನವನ್ನಾದರೂ, ಕೊಡಬೇಕು ಅಥವಾ. 
ಆಕಳಿಗೆ ಹುಲ್ಲನ್ನಾದರೂ ಇಡಬೇಕು. ಅಥವಾ ಸ್ನಾನ ಮಾಡಿ ವಿಧಾನಪೂರ್ವಕೆ ಪಿತೃಗಳಿಗೆ 
ತಿಲತರ್ಪಣವನ್ನಾದರೂ ಕೊಡಬೇಕು. ॥ ೩೦ ॥ ಒಣಹುಲ್ಲನ್ನಾದರೂ ಆ ಕಾಲದಲ್ಲಿ ದಾನ 
ಮಾಡಬೇಕು ಅಥವಾ ಹಣ್ಣುಗಳನ್ನಾದರೂ ದಾನ ಮಾಡಬೇಕು ಅಥವಾ ದೊಡ್ಡ ಅರಣ್ಯಕ್ಕೆ 
ಹೋಗಬೇಕು. ಅಲ್ಲಿ ಒಣಗಿರುವ ಗಿಡ ಅಥವಾ ಒಣಗಿದ ಬಳ್ಳಿಯ ಬುಡವನ್ನು ತೋರಿಸುತ್ತಾ 
ದಕ್ಷಿಣಾಭಿಮುಖವಾಗಿ ನಿಂತು ಎರಡು ಬಾಹುಗಳನ್ನು ಮೇಲಕ್ಕೆ ಎತ್ತಿ ತನ್ನ ಬಾಹುಗಳ ಮೂಲ 
(ಕೊಂಕಳ ಸಂಧಿಯನ್ನು)ವನ್ನುದಕ್ಷಿಣದಿಕ್ಕಿಗೆ ತೋರಿಸಬೇಕು. ""ನನ್ನಹತ್ತಿರ ಅನ್ನದಾನ ಮಾಡಲು 
ಹಣವಿಲ್ಲ, ಅನ್ನವೂ ಇಲ್ಲ. ಎಲ್ಲ ಪಿತೃಗಳೂ ಇದಕ್ಕೆ ಸಾಕ್ಟಿಯಾಗಿದ್ದೀರಿ. ನನ್ನ ಕೊಂಕಳ ಸಂಧಿಯ 
ಪ್ರದರ್ಶನದಿಂದಲೇ ನಾನು ನಿರ್ಗತಿಕನೆಂದೂ, ಅಸಹಾಯನೆಂದೂ ತಿಳಿದು, ನನ್ನಕಳಕಳಿಯನ್ನು 
ಅರ್ಥಮಾಡಿಕೊಂಡು ಪೂರ್ಣ ತೃಪ್ತಿಯನ್ನು ಹೊಂದಿರಿ'' ಈ ರೀತಿಯಾಗಿ ಗಟ್ಟಿಯಾಗಿ 
ಕೂಗುತ್ತಾ ಗಟ್ಟಿಯಾಗಿ ಅಳಬೇಕು. ಇದು ಕೊನೆಯ ದಾರಿ. 1 ೩೧-೩೩ ॥ ಪಿತೃಗಳನ್ನುದ್ದೇಶಿಸಿ 
ಆ ದಿನ ಏನೂ ಮಾಡದೇ ಇರಬಾರದು; ಏನನ್ನಾದರೂ ಕರ್ಮವನ್ನು ಮಾಡಲೇಬೇಕು. 
ಕರ್ತೃವಿನ ಭಕ್ತಿಯಿಂದಲೇ ಭಗವಂತನು ತೃಪ್ತಿ ಪಡುವನು. ॥ ೩೪ ॥ ಈ ರೀತಿಯಾಗಿ 
ಪಿತೃಶ್ರಾದ್ಧವನ್ನು ಮಾಡಿ ಮುಗಿಸಿ ನಂತರ ಶ್ರಾದ್ಧದ ಪ್ರಮುಖ ಅಂಗವಾದ ತರ್ಪಣವನ್ನು 
ಕೊಡಬೇಕು. ತರ್ಪಣ ಬಿಡದಿದ್ದರೆ ಮುಖ್ಯಾಂಗವನ್ನು ಮಾಡದ ಕೊರತೆಯಿಂದ ಶ್ರಾದ್ಧಕ್ಕೆ 
ಗುಣಹೀನತಾದೋಷವು ಬರುವುದು. (ಶ್ರಾದ್ಧಾಂಗತರ್ಪಣವನ್ನು ಶ್ರಾದ್ಧದ ದಿನ ಮಾಡ 
ಬಾರದು; ಅದು ರಕಕ್ಕೆ ಸಮಾನವಾಗುತ್ತದೆ. ಆದ್ದರಿಂದ ಮಾರನೇ ದಿನ ಬೆಳಿಗ್ಗೆ 
ನಕ್ಷತ್ರವಿರುವಾಗಲೇ ಮಾಡಬೇಕು.) ॥ ೩೫ ॥ ತೀರ್ಥಕ್ಷೇತ್ರಗಳಲ್ಲಿ ಮೊದಲು ತರ್ಪಣ ಬಿಟ್ಟು 
ಹ ಶ್ರಾ ದ್ಧ ಮಾಡಬೇಕು (ಪಿಂಡಪ್ರ ದಾನ, ಬಾ ್ರಹ್ಮಣಭೂಜನ ಮುಂತಾದವು) ವರ್ಷೇ 
ವರ್ಷೇ ಮಾಡಾ ತಿಥಿಗಳಲ್ಲಿ ತಿಥಿ ಮಾಡಿದ ಮರುದಿವಸ ತರ್ಪಣ ಕೊಡಬೇಕು. 
ಪಿತೃಪಕ್ಷದಲ್ಲೂ ಅಷ್ಟಕಶ್ರಾದ್ಧದಲ್ಲೂ ಮತ್ತು ಹಿರಣ್ಯಶ್ರಾದ್ಧದಲ್ಲಿಯೂ ಶ್ರಾದ್ಧವಾದ ಮೇಲೆ 
ತರ್ಪಣ ಕೊಡಬೇಕು. ॥ ೩೬ ॥ ಸಕೃನ್ನಹಾಲಯ ಶ್ರಾದ್ಧದಲ್ಲಿ, "ಪರೇಕಹನಿ ಮಾರನೇ ದಿನ 


180 ಪ್ರಯಾಗಮಾಹಾತ್ಮ್ಯಮ್‌ 


ತರ್ಪಣವನ್ನು ಕೊಡಬೇಕು; ನಿತ್ಯಮಹಾಲಯ ಶ್ರಾದ್ಧದಲ್ಲಿ ಅಂದಂದೇ ತರ್ಪಣವನ್ನು 
ಕೊಡಬೇಕು. ಮೃತರಾದವರಿಗೆ ಒಂದು ವರ್ಷದೊಳಗೆ ಮಾಡುವ ಮಾಸಿಕ ಶ್ರಾದ್ಧಗಳಲ್ಲಿ 
ತರ್ಪಣವನ್ನು ಬಿಡಬಾರದು. ನಿತ್ಯ ತರ್ಪಣವನ್ನು ಯಾವಾಗಲೂ ಮಾಡಬೇಕು ಮತ್ತು 
ವಾರ್ಷಿಕತರ್ಪಣವನ್ನು (ವಿಮೋಕಶಾ ್ರಿದ್ಧತರ್ಪ ಣವನ್ನು) ಎಳ್ಳು ಇಲ್ಲದೆ ಬಿಡಬೇಕು. (ವಿಮೋಕ 
ಶ್ರಾದ್ಧದಲ್ಲಿ ತರ್ಪಣವು ಬೇಡವೆಂದೂ ವಚನಗಳಿವೆ.) ॥ ೩೭ ॥ ತರ್ಪಣ ಬಿಡುವಾಗ ನದೀ 
ತೀರಕ್ಕೆ ಹೋಗಿ ಸ್ನಾನ ಮಾಡಿ, ದರ್ಭಾಸನದಲ್ಲಿ ಕುಳಿತುಕೊಂಡು ಪಿತೃಗಳನ್ನು ತರ್ಪಣದಿಂದ 
ತೃಪ್ತಿಪಡಿಸಿ ಪುನಃ ಸ್ನಾನ ಮಾಡಿ ಒಣಗಿದ ವಸ್ತ್ರಗಳನ್ನು ಧರಿಸಬೇಕು. ॥ ೩೮ ॥॥ ನಂತರ ಶ್ರಾದ್ಧದ 
ಪೂರ್ಣತೆಗಾಗಿ ಶ್ರಿ ಹರಿಯನ್ನು “ಗೋವಿಂದ, ಪುಂಡರೀಕಾಕ್ಸ, ಗದಾಧರ We 
ಕಾಶೀಕ್ಷೇತ್ರವನ್ನೂ, 'ಗಂಗಾನದಿಯನ್ನೂ ಸ್ಮರಣೆ ಮಾಡಬೇಕು. 1 ೩೯ ॥॥ ಎಲೈ ಮುನಿಶ್ರೇಷ್ಠರೇ ! 
ಈ ರೀತಿಯಾಗಿ ನಿಮ್ಮಗಳಿಗೆ ಉತ್ತಮವಾದ ಶ್ರಾ ದ್ದದ ವಿಧಿಯನ್ನು ಹೇಳಿದ್ದಾಯಿತು. ಈ 
ಪ್ರಕಾರವಾಗಿ ಶ್ರಾದ್ಧಾಚರಣೆಗಳಿಂದ ಕರ್ತೃಗಳಿಗೆ 'ಎಲ್ಲವೂ ಸಿದ್ಧಿಸುವುವು. ॥ ೪೦ ॥ ಯಾವ 
ಮನುಷ್ಯನು ಈ ರೀತಿಯಾಗಿ ಪಿತೃಭಕಿಯಿಂದ ಶ್ರಾದ್ಧಗಳನ್ನು ಆಚರಿಸುವನೋ, ಅವನ ವಂಶದಲ್ಲಿ 
ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಮರಣವು ಸಂಭವಿಸುವುದಿಲ್ಲ; ಅಂದರೆ ಸಂತತಿ 
ನಾಶವಾಗುವುದಿಲ್ಲ ಮತ್ತು ಪರಲೋಕದಲ್ಲಿ ಉತ್ತಮಸುಖವು ಪ್ರಾಪವಾಗುವುದು. ॥ ೪೧ ॥ 
ಯಾರು ಶ್ರಾದ್ಧದಿಂದ ಪಿತೃಗಳನ್ನು ತೃಪಿಪ ಪಡಿಸುತ್ತಾರೋ ಅವರಿಂದ ಶಿ ಶ್ರೀವಿಷ್ಣುವೂ ಪ್ರಸನ್ನ 
ನಾಗುವನು. ಜಗತ್ತಿನ ಸ್ವಾಮಿಯಾದ ಶಿ ವಿಷ್ಣುವು ತೃಪನಾದರೆ ಎಲ್ಲ ದೇವತೆಗಳೂ. 
ತೃಪರಾಗುತಾರೆ. ॥ “೨ I ಅಂದರೆ ಪಿತೃದೇವತೆಗಳು, 'ನಾಗದೇವತೆಗಳು, ಗಂಧರ್ವರು, 
ಅಪ್ಪರೆಯರು, ಯಕ್ಷರು, ಸಿದ್ದರು ಮತ್ತು ಮನುಷ್ಯರು ತೃ ತೃಪರಾಗುತಾರೆ. ॥ ೪೩ ॥ ಇಂತಹ 
ಸನಾತನನಾದ ಶ್ರೀಮಹಾವಿಷ್ಣುವಿನಿಂದ ಜೀವಜಡಾತ್ಮಕವಾದ ಪ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆ, 
ಎಲ್ಲವನ್ನೂ ಕೊಡುವವನೂ ಅವನೇ, ಸರ್ವಭೋಕ್ತನಾಗಿದ್ದು ಎಲ್ಲವನ್ನೂ ಭೋಗಿಸುವವನೂ 
ಅವನೇ. ॥। ೪೪ ॥ ಎಲೈ ಶೌನಕಾದಿ ವಿಪ್ರರೇ | ಜಗತ್ತಿನಲ್ಲಿ. ಕಣ್ಣಿಗೆ ಕಾಣಿಸುವ ಮತ್ತು 
ಕಾಣಿಸದೆಯೂ ಏನೇನು ಇವೆಯೋ ಅವೆಲ್ಲಾ ಪ್ರಧಾನವಾಗಿ ವಿಷ್ಣಮಯವಾಗಿರತಕ್ಕವಗಳೀ 
ಆಗಿವೆ ; ಅವನ ನಿಯಮನಕ್ಕೆ ಒಳಪಡದಿದ್ದುದು ಯಾವುದೂ ಇಲ್ಲ, ॥ ೪೫ ॥॥ ಅವನೇ ಜಗತಿಗೆ 
ಆಧಾರ, ಎಲ್ಲ ಭೂತಗಳೊಳಗೆ ಓತಪ್ರೋತನಾಗಿ ಬೆರೆತಿರುವನು ಮತ್ತು ನಾಶರಹಿತನು. ಹವ್ಯ 
ಮತ್ತು ಕವ್ಯಗಳ ಆಹುತಿಗಳನ್ನೆಲ್ಲಾ ಅವನೇ ಸ್ವೀಕಾರ ಮಾಡುವನು. ಉಪಮಾನಗಳಿಗೆ ಸಿಗದ 
ಸ್ವಭಾವಗಳುಳ್ಳವನು. I ೪೬ || ಇಲ್ಲಿ ಹೇಳಿರುವುಗಳೆಲ್ಲಾ ಸಾಮಾನ್ಯವಾದ ಪುರಾಣಗಳಲ್ಲಿ 

ಹೇಳಿರುವ ಪೈತ್ಛಕೀ ಕ್ರಿಯೆಯು. ಇದರಂತೆ ಭಕ್ತಿಯುತನಾಗಿ ಪೈತ್ಯಕಕಾರ್ಯಗಳನ್ನು ಮಾಡುವೆ. 
ಕರ್ತೃವು ಪಿತ್ಯಯಣದಿಂದ ಮುಕನಾಗುವನು. ॥। ೪೭ ।। ಶ್ರಾದ್ಧಾದಿಗಳನ್ನುಮಾಡಲು ಅಸಮರ್ಥ 
ನಾದವನು ಶ್ರಾದ್ಧದ ದಿನ ಪ್ರಯತ್ನಪಟ್ಟು ಈ ಅಧ್ಯಾಯಗಳನ್ನು ಶ್ರದ್ಧಾಭಕ್ತಿಗಳಿಂದ ಓದಿದರೆ 
ಅವನು ಶ್ರಾದ್ಧ ಮಾಡಿದ ಫಲವನ್ನು ಹೊಂದುವನು. ॥ ೪೮ । ದಿಕ್ಷಾಲಕನಾದ ನಿರ್ಯತಿಯ 
ಕಥೆಯು ಶ್ರೀವೇಣೀಮಾಧವನಿಗೆ ಪ್ರೀತಿಯನ್ನುಂಟುಮಾಡತಕ್ಕದ್ದು ಎಲ್ಫೆ ಶುದ್ಧರಾದ ಶೌನಕರೇ। 
ಶೇಷದೇವರು ಇನ್ನೇನು ಹೇಳಿದರೋ ಅದನ್ನು ಹೇಳುತ್ತೇನೆ ಕೇಳಿರಿ. ಹೀಗೆಂದು ಸೂತರು ಹೇಳಿ 
ಮುಗಿಸಿದರು. । ೪೯ ॥ 

| ಇಪ್ಪತಮೂರನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಚತುರ್ವಿಂಶೋನಧ್ಯಾಯಃ I ೨೪ i 


ಸೂತ ಉವಾಚ 


2 


ವರುಣಸ್ಯಾಶ್ರಮಂ ವಕ್ಷ್ಯೀ ವರುಣೋ ಯತ್ರ ತಿಷ್ಠತಿ । 
ಸ್ವೀಯಾಂ ದಿಶಂ ಸಮಾಧಾಯ ಮಾಧವಪ್ರಿಯಹೇತವೇ 
ವರುಣೇನ ಕೃತಸ್ತತ್ರ ತಟಾಕೋಕ್ಷಯ್ಯಸಂಜ್ಞಿತಃ 1 
ದೇವಖಾತ ಇತಿ ಪ್ರೋಕ್ರೋ ಬ್ರಹ್ಮಖಾತ ಇತೀತರೈ: 
ಸಮುದ್ರಸ್ಕೋಪಮಾಂ ಮುಷ್ಠನರ್ವದಾಪ್ರಿಯದರ್ಶನಃ | 
ಸರ್ವತಾಪಹರಃ ಶ್ರೀಮಾನರ್ವೇಷಾಮೀಪಿತಾರ್ಥದಃ 
ಚತುರ್ದಿಕ್ಷು ಸಮಾಬದ್ಧ ಸುತೀರ್ಥ: ಶೀತಲಾಮಲಃ | 
ಸಮಂತಾದ್ವಿವಿಧಗ್ರಾವಫಲಕಾಂಚಿತಕುಟ್ಟಿಮು: 
ನಾನಾದ್ರುಮಲತಾಕೀರ್ಣೋ ನಾನಾಮನಿಕ್ಕತಾಸ್ಪದ: । 
ನಾನಾಪುಷ್ಠಫಲವ್ಯಾಪೋ ನಾನಾಪಕ್ಷಿಸಮಾಕುಲಃ 
ಪ್ರಫುಲ್ಲಕುಸುಮೋದ್ಭಾಸಿಲತಾಕುಂಜಮನೋಹರಃ । 
ಮತ್ತಷಟ್ಟದನಿಸ್ವಾನಮುಖರೀಕೃತದಿಜ್ಮುಖಃ 
ಕಮಲಾಕರಸಂಸರ್ಗಿಮಂದವಾತಃ ಸುಗಂಧಿತಃ । 
ನಾನಾಜಲಚರಕ್ರಾಂತೋ ನಾನಾಪತಗಭೂಷಿತಃ 
ತಸ್ಯ ವೈ ಪಶ್ಚಿಮೇ ಭಾಗೇ ವರುಣಸ್ಯಾಶ್ರಮಂ ಶುಭಮ್‌ । 
ನಿವಸನ್ಹರುಣಸತ್ರ ಜಲದಾನಂ ಚಕಾರ ಹ 
ತತ್ತಟಾಕಾಹೃತಂ ತೋಯಂ ನೂತ್ನಭಾಂಡಸ್ಥಮುತ್ತಮಮ್‌ । 
ಶೀತಂ ಗಂಗಾಸಮಂ ಸ್ವಾದು ಕರ್ಪೂರೋಶೀರವಾಸಿತಮ್‌ 
ಸರ್ವಕಾಲೇ ವಿಶೇಷೇಣ ವಸಂತಗ್ರೀಷ್ಠಯೋಃ ಪರಮ್‌ । 
ಸಕಲಾನವಿಶೇಷೇಣ ಜನಾನ್ಬಾಂಥಾನ್ವಿಶೇಷತಃ 
ತೃಷಾರ್ತಾನ್ಹಾಯಯಾಮಾಸ ಫಲಾನಿ ಚ ದದೌ ತಥಾ । 
ಶೀತಮಂಟಪವಾಸಂ ಚ ಮಾಧವಪ್ರೀತಯೇ ಪರಮ್‌ 
ಏವಂ ಬಹುದಿನಂ ತತ್ರ ಪ್ರಪಾದಾನಪರಾಯಣಃ | 
ಕಾಲಂ ನಿನಾಯ ವರುಣಃ ಪ್ರಯಾಗಸ್ಯೋಪಮಂಡಲೇ 
ಕದಾಚಿತ್ತರಸಸ್ತೀರೇ ಚಕ್ರವಾಕೀ ವಿರಾಜಿತೇ । 
ಕೋಪಿ ಪಾಂಥಃ ಸಮಾಗತ್ಯ ಸಾಯಂ ತತ್ಸೈವ ತಸ್ಲಿವಾನ್‌ 
ಅಪೀತ್ವಾ ಸಲಿಲಂ ರಮ್ಯಮಭುಕಾ ಚೆ ಫಲಾದಿಕಮ್‌ । 
ಮುಹುಃ ಶ್ವಾಸಗಣಂ ವರ್ಷನ್ಮುಕ್ತಕಂಶೋ ರುರೋದ ಹ 
181 


I O 1 


|| ೨ ॥ 


IA 


11೪ ॥ 


I ೫ ॥ 


| ೬ ॥ 


॥ ೭ ॥ 


mS 


|| ೯" ॥ 


Il ೧೦ ॥ 


I ೧೧ 1 


| ೧೨ ॥ 


|| ೧೩ ॥ 


1 ೧೪ ॥| 


182 ಪ್ರಯಾಗಮಾಹಾತ್ಸ್ಯಮ್‌ 
ತಸ್ಯ ತದ್ರುದಿತಂ ಶ್ರುತ್ವಾ ಚಕ್ರವಾಕಶ್ಚ ಪಾರಗಃ । 


ಸ ಸ್ವವಿಯೋಗಜಂ ದುಃಖಂ ವಿಲಾಪಮಕರೋತದಾ Il ೧೫ ॥ 

ಚಕ್ರವಾಕ್ಯಪಿ ತಚ್ಛು ತ್ವಾ ಗತ್ವಾ ತತನ್ನಿಧೌ ತತಃ । 

ಉವಾಚ ವಚನಂ ರಮ್ಯಂ ತಸ್ಯ ದುಃಖೇನ ದುಃಖಿತಾ Il ೧೬ ॥ 
1 ಇಪ್ಪತ್ತನಾಲ್ಕನೆಯ ಅಧ್ಯಾಯವು ॥ 


ಸೂತರು ಹೇಳುತಾರೆ 

ತನ್ನದೇ ಆದ ಪಶ್ಚಿಮ ದಿಕ್ಕನ್ನು ಆರಿಸಿ ಶ್ರೀವರುಣನು ಶ್ರೀ ಮಾಧವನಿಗೆ ಪ್ರಿಯವಾದ 
ಕಾರ್ಯಗಳನ್ನು ಮಾಡುವವದಕ್ಕಾಗಿ ತನ್ನ ಆಶ್ರಮವನ್ನು ಕಟ್ಟಿ ಅಲ್ಲಿ ವಾಸಮಾಡಿದನು. ॥ ೧॥ ಆ 
ಆಶ್ರಮದ ಸಮೀಪದಲ್ಲಿ ವರುಣನು ಒಂದು ಅಕ್ಷಯತಟಾಕ ವೆಂಬ ಹೆಸರಿನ ಕೆರೆಯೊಂದನ್ನು 
ಕಟ್ಟಿಸಿದನು. ಇದನ್ನೇ ದೇವಖಾತವೆಂದೂ ಕೆಲವರು ಬ್ರಹ್ಮಖಾತವೆಂದೂ ಕರೆಯುತ್ತಾರೆ. ॥ ೨ ॥ 
ಈ ಕೆರೆಯು ಸಮುದ್ರದಂತೆ ಹೋಲಿಕೆಯಿದ್ದುಇದು ನೋಡಲು ಯಾವಾಗಲೂ ಹಿತವಾಗಿದ್ದಿತು, 
ಎಲ್ಲರ ಕಷ್ಟಗಳನ್ನುಪರಿಹರಿಸುತ್ತಿತ್ತುಮತ್ತುಎಲ್ಲರ ಮನಸ್ಸಿನ ಆಸೆಗಳನ್ನೆಲ್ಲಾ ಈಡೇರಿಸುತಿತ್ತು 11೩ ॥1 
ಈ ಕೆರೆಯು ಚೌಕವಾಗಿ ನಾಲ್ಕು ದಿಕ್ಕುಗಳಲ್ಲಿಯೂ ಏರಿಗಳನ್ನು ಹೊಂದಿತ್ತು ಇದರ ನೀರು 
ತಣ್ಣಗೂ ಮತ್ತು ಸ್ವಚ್ಛವಾಗಿಯೂ ಇರುತಿತ್ತು ಈ ಕೆರೆಯು ಸುತ್ತಲೂ ಸಮತಳವುಳ್ಳ ಕಲ್ಲು 
ಚಪ್ಪಡಿಗಳಿಂದ ಮಾಡಿದ ಮೆಟ್ಟಲುಗಳನ್ನು ಹೊಂದಿತ್ತು ॥ ೪ ॥। ಈ ಆಶ್ರಮವು ಮತ್ತು 
ಸರೋವರದ ಸನಿಹವು ನಾನಾವೃಕ್ಷಗಳಿಂದಲೂ, ಬಳ್ಳಿಗಳಿಂದಲೂ ಕೂಡಿದ್ದು ನಾನಾಮುನಿ 
ಗಳಿಗೆ ಆಶ್ರಯವಾಗಿದ್ದಿತು. ನಾನಾವಿಧವಾದ ಹೂ, ಹಣ್ಣುಗಳ ಗಿಡಗಳಿಂದ ತುಂಬಿದ್ದು ನಾನಾ 
ವಿಧವಾದ ಪಕ್ಷಿಗಳು ಗುಂಪುಗುಂಪಾಗಿ ಅಲ್ಲಿ ಇದ್ದುವು. ॥॥ ೫ ॥ ಇಲ್ಲಿ ಅನೇಕ ಲತಾಗೃಹಗಳಿದ್ದು 
ಅವುಗಳು ಅರಳಿದ ಹೂವುಗಳಿಂದ ಪ್ರಕಾಶಮಾನವಾಗಿದ್ದುವು. ಆ ಹೂವುಗಳ ಸುತ್ತ ರುಂಕರಿ 
ಸುವ ಭ್ರಮರಗಳ ನಾದದಿಂದ ದಿಕ್ಕುಗಳು ಪ್ರತಿಧ್ವನಿತವಾಗುತಿದ್ದುವು. ॥ ೬ 1 ಕಮಲಹೂಗಳ 
ನ್ನೊಳಗೊಂಡ ಸರೋವರಗಳ ಮೇಲೆ ಬೀಸಿ ಬರುತ್ತಿದ್ದ ಮಂದ ಮಾರುತವು ವಾತಾವರಣವನ್ನು 
ಸುಗಂಧಮಯವನ್ನಾಗಿ ಮಾಡಿದ್ದಿತು. ಆಸರೋವರದಲ್ಲಿನಾನಾಬಗೆಯ ಜಲಚರ ಪ್ರಾಣಿಗಳೂ 
ನೀರು ಹಕ್ಕಿಗಳೂ ಇದ್ದುವು. ॥ ೭ 1॥ ಈ ಸರಸಿನ ಪಶ್ಚಿಮ ಭಾಗದಲ್ಲಿ ಶ್ರೀವರುಣದೇವರ 
ಶುಭಕರವಾದ ಆಶ್ರಮವಿತ್ತು ಅಲ್ಲಿ ವಾಸಮಾಡಿಕೊಂಡಿದ್ದು ಶ್ರೀವರುಣದೇವರು ಎಲ್ಲರಿಗೂ 
ಜಲದಾನ ಮಾಡುತ್ತಿದ್ದರು. ॥ ೮ ॥। ಈ ಸರಸಿನಿಂದಲೇ ನೀರನ್ನು ತಂದು ಉತ್ತಮವಾದ 
ಹೊಸಪಾತ್ರೆಗಳಲ್ಲಿಟ್ಟಿರುತ್ತಿದ್ದ ನೀರು ತಣ್ಣಗಿದ್ದು ಕೇಸರಿ, ಪಚ್ಚ ಕರ್ಪೂರ, ಯಾಲಕ್ಕಿ ಮತ್ತು 
ಲಾವಂಚ ಮುಂತಾದವುಗಳ ಮಿಶ್ರಣದಿಂದ ಪರಿಮಳೆಯುಕವಾದದ್ದಾಗಿತ್ತು 1 ೯ ॥ ಎಲ್ಲ 
ಕಾಲಗಳಲ್ಲಿಯೂ, ವಿಶೇಷವಾಗಿ ವಸಂತ ಹಾಗೂ ಗ್ರೀಷ್ಠಯತುಗಳಲ್ಲಿಯೂ, ಸಾಮಾನ್ಯವಾಗಿ 
ಬಾಯಾರಿ ಬಂದ ಎಲ್ಲರನ್ನೂ, ವಿಶೇಷವಾಗಿ ಯಾತ್ರಿಕರನ್ನೂ ನೀರನ್ನು ದಾನ ಮಾಡಿ 
ವರುಣದೇವನು ತೃಪಿಪಡಿಸುತ್ತಿದ್ದನು ಮತ್ತು ಹಣ್ಣುಹಂಪಲುಗಳಿಂದಲೂ ತೃಪಿಪಡಿಸುತ್ತಿದ್ದನು. 
ಶ್ರೀಮಾಧವನ ಪ್ರೀತಿಗೋಸ್ಕರ ಅವರಿಗೆ ವಾಸಿಸಲು ತಣ್ಣನೆಯ ಆವಾಸಸ್ಥಾನವನ್ನು ಕೊಡು 
ತಿದ್ದನು.॥ ೧೦-೧೧ ॥ ಪ್ರಯಾಗಕ್ಷೇತ್ರದ ಈ ಭಾಗದಲ್ಲಿ ಶ್ರೀವರುಣನು ವಾಸಮಾಡಿ 
ಕೊಂಡಿದ್ದು ಅರವಟಿಗೆಯನ್ನು ನಡೆಸುತ್ತಾ ಜಲಫಲಾದಿದಾನಗಳಿಂದ ಯಾತ್ರಿಕರನ್ನು ತೃಪ್ತಿಪಡಿಸಿ 


ಅಧ್ಯಾಯ ೨೪ 183 


ಶ್ರೀಮಾಧವನನ್ನು ಸೇವಿಸುತ್ತಾ ಬಹುಕಾಲ ವಾಸಿಸಿದನು. ॥ ೧೨ ॥. ಒಂದು ಬಾರಿ 
ಚಕ್ರವಾಕಪಕ್ಚಿಗಳಿಂದ ವಿರಾಜಮಾನವಾದ ಈ ಸರೋವರತೀರದಲ್ಲಿ ಯಾವನೋ ಒಬ್ಬ 
ಪ್ರಯಾಣಿಕನು ಬಂದು ರಾತ್ರಿ ಅಲ್ಲಿಯೇ ಇದ್ದನು. ॥ ೧೩ ॥॥ ಅವನು ಆ ಕೆರೆಯ ನೀರನ್ನೂ 
ಕುಡಿಯಲಿಲ್ಲ; ಹಣ್ಣುಗಳನ್ನೂ ತಿನ್ನಲಿಲ್ಲ ಸುಮ್ಮನೇ ಏದುಸಿರು ಬಿಡುತ್ತಾಕೆರೆಯ ಮೆಟ್ಟಲಿನ ಮೇಲೆ 
ಅಳುತ್ತಾ ಕುಳಿತನು. ॥ ೧೪ ॥ ಅವನ ಅಳುವಿನ ಶಬ್ದವನ್ನು ಕೇಳಿ ಆ ತೀರದಲ್ಲಿದ್ದ ಚಕ್ರವಾಕವು 
"ಇದು ಅವನಿಗೆ ಯಾವುದೋ ವಿಯೋಗದ ದೆಶೆಯಿಂದ ಆದುದೆಂದು'' ಗ್ರಹಿಸಿ ತನಗೂ 
ಆಗಿದ್ದ ವಿಯೋಗವನ್ನು ಸ್ಥರಿಸಿಕೊಂಡು ಅಳಲು ಪ್ರಾರಂಭಿಸಿತು. ॥ ೧೫ ॥ ಬು ಹೆಣ್ಣು 
ಚಕ ಕ್ರಮಾಕವು ಅದನ್ನು ಕಳಿ ಆತನ ದುಃಖದಿಂದ ಸಂತಪವಾಗಿ ಅವನ ಸಮೀಪಕ್ಕೆ ಹೋಗಿ 
ಮನಸ್ಸಿಗೆ ಹಿತವಾಗುವಂತೆ ಈ ರೀತಿ ಮಾತನಾಡಿತು. 1೧೬ 
ಚಕ್ರವಾಕ್ಯುವಾಚ-- 

ಕೋಸಿ ತಂ ನರಶಾರ್ದೂಲ ಕಿಂ ವಿಲಾಪಸ್ಯ ಕಾರಣಮ್‌ । 

ಶ್ರಾಂತೋಪಸಿ ಭುಂಕ್ಚ್ವಕಂದಾದಿ ತೃಷಿತೋಸಸಿ ಜಲಂ ಪಿಬ ॥ ೧೭ ॥ 
ಹೆಣ್ಣು ಚಕ್ರವಾಕ ಪಕ್ಷಿಯು ಹೇಳಿತು— 

""ಎಲೈ ನರಶ್ರೇಷ್ಠನೇ! ನೀನು ಯಾರು? ನಿನ್ನ ಅಳುವಿನ ಕಾರಣವೇನು? ನೀನು ಹಸಿದಿ- 
ದ್ದೀಯೆ, ಹಣ್ಣು, ಗೆಣಸು ಮುಂತಾದವನ್ನು ತಿನ್ನು ; ನಿನಗೆ ದಾಹವಾಗಿರಬೇಕು, ನೀರನ್ನು ಕುಡಿ'' 
ಎಂದು ಹೇಳಿತು. ॥। ೧೭ ॥ 
ಪಾಂಥ ಉವಾಚ 

ನ ರೋಚತೇ ಕಿಮಪ್ಯದ್ಯ ಕಂದಮೂಲಂ ಫಲಾದಿಕಮ್‌ । 

ಯದ್ರೋಚತೇ ತದಪ್ರಾಷ್ಯಂ ದೈವೇನ ಪಿಹಿತಂ ಯತಃ ॥ ೧೮ ॥ 
ಯಾತ್ರಿಕನು ಹೇಳಿದನು-- 

““ನನಗೆ ಹಣ್ಣು, ಬೇರು, ಗೆಡ್ಡೆ, ಗೆಣಸು ಮತ್ತು ನೀರು ಏನು ರುಚಿಸವುದಿಲ್ಲ, ಮತ್ತು 
ಬೇಕಾಗಿಲ್ಲ ನನಗೆ ಬೇಕಾಗಿರುವುದನ್ನು, ವಿಧಿಯು ನನ್ನಿಂದ ಕಿತುಕೊಂಡಿದೆ.' ' ಎಂದು ಹೇಳಿದನು. 
I ೧೮ ॥ 


ಚಕ್ರವಾಕ್ಕುವಾಚ-- 
ಕಿಂ ರೋಚತೇ ತವ ಪ್ರಾಜ್ಞ ತನ್ನೇ ವದ ದದಾಮಿ ತೇ । 
ಅಸ್ಯ ಕ್ಲೇತ್ರಸ್ಯ ನಿಕಟೇ ಸರ್ವಂ ಸಿದ್ಧ್ಯ ತಿ ಕಾಮಿಕಮ್‌ ॥ ೧೯ ॥ 


ಹೆಣ್ಣು ಚಕ್ರವಾಕ ಪಕ್ಷಿಯು ಹೇಳಿತು 
"'ಎಲೈ ಪ್ರಾಜ್ಞನೇ ! ನಿನಗೆ ಬೇಕಾಗಿರುವುದನ್ನು ಹೇಳು ; ಅದನ್ನುನಿನಗೆ ಕೊಡುವೆನು. ಈ 
ಕ್ಷೇತ್ರದ ಹತ್ತಿರ ಅಪೇಕ್ಷಿತವಾದುದೆಲ್ಲವೂ ಸಿಗುವುದು.'' ॥ ೧೯॥ 
ಪಾಂಥ ಉವಾಚ 
ದೈವೇನಾಪಹ್ನತಂ ಯತತ್ಯೋ ಪಿ ದಾತುಂನ ವೈಪ ಪ್ರ ಬಃ | 
ಸ್ವ್ರೀಯಂ ಸರ್ವಂ ಪ ಪ್ರ ವಕ್ನಾ "ಮಿ ತಥಾಪಿ ಪ್ರಿ ಆಯೇ ತವ il ೨೦ ॥ 


184 


ಪ್ರಯಾಗಮಾಹಾತ್ಮ್ಯಮ್‌ 
ನಿವೇದ್ಯ ಸಜ್ಜನೇ ದುಃಖಂ ದುಃಖೀ ದುಃಖಾತ್ವಮುಚ್ಛತೇ [ 


ಯದಸ್ಸೈ ತು ದಯಾಂ ಕುರ್ಯಾದಶಕ್ಕ್‌ ದುಃಖಿತೋ ಭವೇತ್‌ 


ದಕ್ಷಿಣಸ್ಯಾಂ ಚ ದಿಶ್ಯಾಸ್ತೇ ನಾಮ್ನಾ ಚಂದ್ರವತೀ ಪುರೀ । 
ಅರ್ಧಚಂದ್ರಪ್ರತೀಕಾಶಾ ಚಂದ್ರಿಕೇವ ಸುನಿರ್ಮಲಾ 
ಚಾತುರ್ವರ್ಣ್ಯಜನೈಃ ಕೀರ್ಣಾ ಸರ್ವಸಂಪದ್ದಿಭೂಷಣಾ | 


 ಧನಧಾನ್ಯಾದಿಸಂಪೂರ್ಣಾ ಗಜಾಶ್ಚರಥಗೋಗಣಾ 


ರಥ್ಯಾಚತ್ತರಸಂಕೀರ್ಣಾ ದೀರ್ಫ್ಥಶೃಂಗಾಟಕಾಪಣಾ I 
ಪಾ ್ರಿಸಾದಶಿಖರ್ಕೆ ರಮೈ & ಸ್ಪ ಸತಾರಾಗಣಾಪರಾ 
ತ್ರಿವಪ್ರಪರಿಖಾರಮ್ಯಾನೇಕದ್ದಾಧ ಮನೋರಮಾ । 
ಸೋದ್ಯಾನವನಿಕಾರಾಮಾ ಸರೋವಾಪೀವಿಹಂಗಮಾ 
ಹರಿಶಂಭುಗಣೇಶಾನಾಂ ಪೂಷ್ಠಾಮಭ್ರಂಕಶಾಲಯ್ಯೆ; । 
ಕಲಶಧ್ವಜಶೋಭಿಷ್ಟೈಶ್ಕೋಭಿತಾ ಚ ಸಮಂತತಃ 
ಕಾರಂಡವಜಾಲಮಂಜಿಹಂಸಚಕ್ರಾಹ್ಹಸಾರಸ್ಯೆಃ । 
ಸೇವಿತಾ ಶೀತಲಾ ತತ್ರ ನದೀ ವಹತಿ ನಿರ್ಮಲಾ 
ನಾನಾಲಂಕಾರಶೋಭಾಡ್ಯಾ ಹೃಷ್ಟಾ ಪುಷ್ಪಾಚ ಸರ್ವತಃ | 
ವಿಚರಂತಿ ಜನಾ ಯಸ್ಯಾಂ ನಿತ್ಯೋತ್ಸವಸಮಾಕುಲಾಃ 
ಸುವಸ್ತವೇಷಭೂಷಾಭಿಸುರೂಪಗತಿಶಾಲಿಭಿಃ । 
ಜಿತರಂಭಾದಿಶೋಭಾಭಿಃ ಪ್ರಮದಾಭಿರಲಂಕ್ಕತಾ 
ವೇದಶಾಸ್ಪಫುರಾಣಾನಾಂ ಘೋಷೈೆರುದ್ದೋಷಿತಾ ಸದಾ । 
ನಾನಾವಾದಿತ್ರನಿಸ್ವಾನಾ ಸುರೇಂದ್ರನಗರೋಪಮಾ 
ನೃತ್ಯಗೀತಕಲಾಭಿಜ್ಞೆ ಈ ನಂದರ್ಯಗುಣಸೀಮಭಿಃ I 
ಹಾವಭಾವಹ್ಮತಸ್ಯಾಂತೈರ್ವೇಷ್ಠಿಫಾ ವಾಣಿನೀಜನೈಃ 
ಚಂದನೋದಕಸಂಸಿಕ್ತಾ ಜಾಲೇಷ್ಟಗುರುಧೂಪಿತಾ । 
ಚಿತ್ರಿತಾ ಚ ಪತಾಕಾಭಿಃ ಪುಷ್ಠಪಲ್ಲವಚರ್ಚಿತಾ 
ಮಾರ್ತಂಡಮಂಡಲಾಭಾಸಶ್ಚಂದ್ರಹಾಸೋ ಮಹಾಯಶಾಃ ಟ 
ಯಸ್ಯಾಂ ವಿರಾಜತೇ ರಾಜಾ ರಾಜೀವದಲಲೋಚನಃ 
ಸೋಮಾನ್ವಯೋ ಮಹಾಕೃತ್ರೀ ಶೂರಸ್ತತ್ಯಪರಾಕ್ರಮಃ । 
ನಾಗಾಯುತಬಲೋ ಧೀಮಾನ್‌ ಶಾಸ್ತ್ರಶಸ್ವಾಪ್ರ್ರಕೋವಿದ:ಃ 


1 ೨೧ ॥ 


|| ೨೨ ॥ 


|| ೨೩ ॥ 


Il ೨೪ ॥ 


|| ೨೫ ॥ 


|| ೨೬ I 


Il ೨೭ ॥ 


Il ೨೮ ॥ 


| ೨೯ ॥ 


11 ೩೦ ॥ 


Il ೩೧ ॥ 


I ೩೨ ॥ 


|| ೩೩ ॥॥ 


| ೩೪ ॥ 


ಸ ಮಹೇಂದ್ರೋ ಗುಣವತಾಂ ಧರ್ಮರಾಜೋ ಮಹಾತ್ಮನಾಮ್‌ । 


ಗೋಪ್ತಾ ಸಮಸಸೇತೂನಾಂ ಶಾಸ್ತಾಕುಪಥಚಾರಿಣಾಮ್‌ 


11 ೩೫ ॥ 


ಅಧ್ಯಾಯ ೨೪ 185 
ಯಷ್ಟಾ ಸಮಸ್ಪಯಜ್ಞಾನಾಂ ಶರಣಂ ಶರಣಾರ್ಥಿನಾಮ್‌ । 


ಗೋಪ್ತಾ ಸಕಲಧರ್ಮಾಣಾಂ ದಾತಾ ಸಕಲಸಂಪದಾಮ್‌ I ೩೬ ॥ 
ಜೇತಾ ಸಕಲವೃಂದಾನಾಂ ಸಂಹರ್ತಾ ಸಕಲಾಪದಾಮ್‌ । 

ಸಂಗೋಪ್ತಾ ಪರರಂಧ್ರಾಣಾಂ ವಕ್ತಾ ಪರಗುಣಸ್ಯ ಚ ೩೭ ॥ 
ಪತಿಶುಶ್ರೂಷಣೇ ದಕ್ಷಾ ಸರ್ವಸದ್ಗುಣಶಾಲಿನೀ । 

ಅತಿಚಂದ್ರಾನನಾ ತಸ್ಯ ರೋಹಿಣೀ ಧರ್ಮಚಾರಿಣೀ I ೩೮ ॥ 
ತನಯಸ ಸಸ್ಯ ವಿಖ್ಯಾತೋ ಬುದ್ಧಿಮಾನ್ನಾಮತೋ 5ರ್ಥತಃ | 
ವಿದ್ವದ್ವಂದನಿಷೇವೀ ಚ ಗುಣೈಶ್ಛಾನವಮ: ಪಿತು ಪಿತು IAF 1 
ಯದ್ಧಾಹುದಂಡಗುಪಾಯಾಂ ತಸ್ಯಾಂ ಎ. 01 I 

ನ ಕಶ್ಚಿದ್ದುಖಿತೋ ಲೋಕೋ ದರಿದ್ರೋ ರೋಗಪೀಡಿತ: 1೪೦ ॥ 
ಧರ್ಮೇಷ್ಠಭಿರತೋ ನಿತ್ಯಂ ದೇವತಾತಿಥಿಪೂಜಕಃ । 
ದೀರ್ಫಾಯುರ್ಬಲವಾನ್ಹಕ್ಟೋನಿಂದ್ಯಕರ್ಮಾ ದೃಢವ್ರತಃ IH YO I 
ಸುಪ್ರಜೋ ಭೋಗಭೋಗೀ ಚ ಸ್ವದಾರರತಿಶೀಲಿತಃ । 

ಸ್ವಧರ್ಮೇ ನಿರತೋ ನಿತ್ಯಂ ಪರಧರ್ಮಪರಾಜ್ಯುಖಃ I ೪೨ ॥ 
ನ ಚ ದಸ್ಕುಭಯಂ ತತ್ರ ವ್ಯಾಘ್ರಸಿಂಹಭಯಂ ತಥಾ । 

ಸುವೃಷ್ಟಿಸರ್ವದಾ ತತ್ರ ತಸ್ಸಿನ್ಯಾಸತಿ ರಾಜನಿ ॥ ೪೩ ॥ 


1 ಆತಿ ಚತುರ್ವಿಂಶೋನಧ್ಯಾಯಃ || 


ಪ್ರಯಾಣಿಕನು ಹೇಳಿದನು-- 

ಅದೃಷ್ಟವು ಕಿತುಕೊಂಡಿದ್ದನ್ನು ಹಿಂತಿರುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗಿದ್ದರೂ 
ನಿನ್ನಸಮಾಧಾನಕ್ಕಾಗಿ ನನ್ನಎಲ್ಲವಿಷಯವನ್ನುನಿನಗೆ ಅರುಹುತ್ತೇನೆ. ॥೨೦ ।। ದುಃಖದಲ್ಲಿದ್ದವನು 
ಸಜ್ಜನರಲ್ಲಿ ತನ್ನ ದುಃಖವನ್ನು ಹೇಳಿಕೊಂಡರೆ ದುಃಖದಿಂದ ಬಿಡುಗಡೆ ಹೊಂದುತ್ತಾನೆ. ಇಂಥಾ 
ದುಃಖಿಯಾದ ಪುರುಷನಿಗೆ ಯಾರು ದಯೆಯನ್ನು ಮಾಡುತ್ತಾರೋ, ಅವರು ದುಃಖಪರಿಹಾರ 
ಮಾಡಲು ಅಸಮರ್ಥರಾದರೆ ಸ್ವಯಂ ದುಃಖಿತರಾಗುತ್ತಾರೆ. ॥ ೨೧ ॥ ಇಲ್ಲಿಗೆ ದಕ್ಷಿಣದಿಕ್ಕಿನಲ್ಲಿ 
ಅರ್ಥಚಂದ್ರಾಕೃತಿಯಲ್ಲಿರುವ ಬೆಳದಿಂಗಳಿನಂತೆ ಸ್ವಚ್ಛವಾಗಿರುವ ""ಚಂದ್ರವತೀ'' ಎಂಬ 
ಪಟ್ಟಣವಿದೆ. ॥೨೨ ॥ ಇದು ಬ್ರ ಹೃ, ಕ್ತತ್ರ ವೈಶ್ಯ ಮತ್ತು ಶೂದ್ರ ಎಂಬ ನಾಲ್ಕು ವರ್ಣದವ 
ದಲೂ ಮತ್ತುಲನೆ, ಕುದುರೆ, ರಥಗಳು ಮತ್ತು ಅಕಳುಗಳಿಂದಲೂ, ಎಲ್ಲಾಸಂಪತುಗಳಿಂದ 
ಅಲಂಕೃತವಾಗಿದ್ದು ಧನಧಾನ್ಯಾದಿಗಳಿಂದ ತುಂಬಿದೆ. || ೨೩ ॥ ರಸೆಗಳಿಂದಲೂ, ಚೌಕ 
ಗಳಿಂದಲೂ ಕೂಡಿದೆ. ನಕ್ಷತ್ರಗಳನ್ನು ಮುಟ್ಟುವಂತಿರುವ ಎತ್ತೆತ್ತರವಾದ ಶಿಖರಗಳುಳ್ಳ ಮನೆ 
ಮಂದಿರಗಳಿಂದಲೂ ಅಂಗಡಿಯ ಬೀದಿಗಳಿಂದಲೂ ಶೋಭಿಸುತಿದೆ. ॥೨೪ ॥ ಮೂರು ಸುತ್ತು 
ಕಂದುಕಗಳಿಂದ ರಮ್ಯವಾಗಿದೆ. ಅನೇಕ ಬಾಗಿಲುಗಳಿಂದ ಮನೋಹ ಪರವಾಗಿದೆ. ವನ, ಉಪವನ, 
ತೋಟ, ಸರೋವರಗಳು ಮತ್ತು ಹಕ್ಕಿ ಪಕ್ಷಿಗಳು ಇವುಗಳಿಂದ ಶೋಭಾಯಮಾನವಾಗಿದೆ. 


186 ಪ್ರಯಾಗಮಾಹಾತ್ಮ ಮ್‌ 


| ೨೫ ॥ ಶ್ರೀವಿಷ್ಣು ಶಿವ, ಗಣೇಶ ಮತ್ತುಸೂರ್ಯ ಮಂದಿರಗಳ ಮೇಲೆ ಎತರದಲ್ಲಿಕಳೆಶಗಳೂ 
ಧ್ವಜಗಳೂ ಇದ್ದು ಈ ನಗರವೂ ಎಲ್ಲೆಲ್ಲೂ ಶೋಭಾಯಮಾನವಾಗಿದೆ. ॥ ೨೬ ॥ ಕಾರಂಡವ 
ಜಲಾಮಂಜಿ ಹಂಸ, ಚೆಕ್ರವಾಕಗಳೆಂಬ ಜಲಪಕ್ಷಿಗಳಿಂದ, ಸಾರಸಗಳಿಂದಲೂ ಸೇವಿತವಾಗಿರುವ 
ನದಿಯು ಶೀತಲಜಲದಿಂದ ಕೂಡಿ ಇಲ್ಲಿ ಹರಿಯುತಿದೆ. ॥ ೨೭ ॥ ಇಲ್ಲಿ ಜನಗಳೆಲ್ಲಾ 
ನಾನಾವಿಧವಾದ ಅಲಂಕಾರಗಳಿಂದ ಶೋಭಿತರಾಗಿಯೂ, ದಷ್ಟಪುಷ್ಠರಾಗಿಯೂ ಇದ್ದು 
ದಿನವೂ ಒಂದಲ್ಲ ಒಂದು ಉತ್ತವದಲ್ಲಿ ತೊಡಗಿರುತಾರೆ. ॥ ೨೮ ॥ ಇಲ್ಲಿ ಸ್ತ್ರೀಯರೆಲ್ಲರೂ 
ಒಳ್ಳೆಯ ವಸ್ತ್ರಭೂಷಣಗಳನ್ನು ಧರಿಸಿ, ಒಳ್ಳೆಯ ರೂಪದಿಂದಲೂ ಗಜ ಹಂಸಗಳ ನಡಿಗೆಯುಳ್ಳ 
ವರಾಗಿಯೂ ಇದ್ದು ರಂಭಾದಿಗಳನ್ನು ಮೀರಿಸುತ್ತಾರೆ. ಇಂತಹವರಿಂದ ಈ ಊರು ಅಲಂಕೃತ 
ವಾಗಿದೆ. ॥ ೨೯ 1॥॥ ಈ ನಗರಿಯು ವೇದಘೋಷ, ಶಾಸ್ತ್ರ ಪ್ರವಚನ ಮತ್ತು ಪುರಾಣಪಠನ 
ಇವುಗಳ ಶಬ್ದದಿಂದ ಯಾವಾಗಲೂ ತುಂಬಿರುತ್ತದೆ ಮತ್ತು ನಾನಾವಿಧಗಳಾದ ವಾದ್ಯಗಳ 
ಮೊಳಗುವಿಕೆಯಿಂದ ಕೂಡಿದ್ದು ಇಂದ್ರನ ಅಮರಾವತಿಗೆ ಹೋಲಿಸುವಂತಿದೆ. ॥ ೩೦ । ನೃತ್ಯ, 
ಸಂಗೀತ ಮತ್ತು ಕಲೆಗಳಲ್ಲಿಪ್ರೌಢಿಮೆಯುಳ್ಳ ಸೌಂದರ್ಯದ ಎಲ್ಲೆಯನ್ನುಮೀರಿದ, ಹಾವಭಾವ 
ವಿಲಾಸಾದಿಗಳಿಂದ ಪುರುಷರ ಮನಸ್ಸನ್ನು ಅಪಹರಿಸಿದ ವೇಶ್ಯಾಸ್ತೀಯರುಗಳಿಂದಲೂ ಕೂಡಿದೆ. 
॥ ೩೧ ॥ ಈ ನಗರಿಯು, ಚೆಲ್ಲಲ್ಪಟ್ಟ ಚಂದನದ ನೀರಿನಿಂದಲೂ, ಗವಾಕ್ಷಿಗಳಿಂದ ಹೊರ 
ಹೊಮ್ಮುತ್ತಿರುವ ಅಗರು ಮುಂತಾದವುಗಳ ಪರಿಮಳದಿಂದಲೂ ಕೂಡಿದ್ದು ಬಾವುಟಗಳಿಂದ 
ಅಲಂಕರಿಸಲ್ಪಟ್ಟದ್ದಾಗಿಯೂ ಹೂವು ಚಿಗುರುಗಳಿಂದ ತುಂಬಿದ್ದಾಗಿಯೂಇದ್ದುಕಂಗೊಳಿಸುತ್ತಿದೆ. 
11೩೨ ॥ ಈ ನಗರಿಯ ರಾಜನು ಚಂದ್ರಹಾಸನೆಂಬುವನು. ಇವನು ಮಹಾಯಶಸ್ವಿಯು ಮತ್ತು 
ಕಮಲದ ದಳದಂತೆ ಕಣ್ಣುಗಳುಳ್ಳವನು ಹಾಗೂ ಇವನ ಮುಖವು ಸೂರ್ಯಮಂಡಲದಂತೆ 
ಪ್ರಕಾಶಮಾನವಾದುದು. ॥೩೩ ॥ ಇವನು ಚಂದ್ರವಂಶದವನು, ಮಹಾಕ್ಷತ್ರಿಯನು, ಸತ್ವ ಮತ್ತು 
ಪರಾಕ್ರಮಶಾಲಿಯು, ಹತ್ತು ಸಾವಿರ ಆನೆಯ ಬಲಯುತನು, ಮಹಾಬುದ್ಧಿವಂತನು ಮತ್ತು 
ಸಚ್ಛಾಸ್ಟಗಳಲ್ಲಿಯೂ ಶಸ್ತ್ರಾಸ್ತ್ರಗಳ ಪ್ರಯೋಗಗಳಲ್ಲಿಯೂ ನಿಷ್ಠಾತನು. ॥ ೩೪ ।। ಅವನು ಎಲ್ಲ 
ಧರ್ಮಗಡಿಗಳನ್ನೂ ರಕ್ಷಿಸುತ್ತಿದ್ದನು, ಕೆಟ್ಟದಾರಿಗೆ ಹೋದವರನ್ನು ಶಿಕ್ಷಿಸುತ್ತಿದ್ದನು, ಎಲ್ಲ ರೀತಿಯ 
ಯಜ್ಞಗಳನ್ನು ಮಾಡತಕ್ಕವನಾಗಿದ್ದನು, ಶರಣು ಹೊಕ್ಕವರನ್ನು ರಕ್ಷಿಸುವನಾಗಿದ್ದನು, ಎಲ್ಲ 
ಧರ್ಮಗಳ ರಕ್ಷಕನಾಗಿದ್ದನು, ಎಲ್ಲ ಬಗೆಯ ಸಂಪತ್ತನ್ನೂ ದಾನ ಮಾಡತಕ್ಕವನಾಗಿದ್ದನು, 
ಶತ್ರುಗಳೆಲ್ಲರನ್ನೂ ಜಯಿಸಿದ್ದವನಾಗಿದ್ದನು. ಎಲ್ಲಬಗೆಯ ಆಪತ್ತನ್ನೂನಿವಾರಣೆ ಮಾಡುತ್ತಿದ್ದನು, 
ಮತ್ತೊಬ್ಬರ ದೋಷಗಳನ್ನು ರಹಸ್ಯವಾಗಿಡುತಿದ್ದನು ಮತ್ತು ಮತ್ತೊಬ್ಬರ ಗುಣಗಳನ್ನು 
ಹೊರಗೆಡಹುತ್ತಿದ್ದನು. ॥ ೩೫-೩೭ ॥। ರೋಹಿಣಿಯು ಈ ಚಂದ್ರಹಾಸರಾಜನ ಪತ್ನಿಯು. 
ಇವಳು ಪತಿಶುಶ್ರೂಷೆಯಲ್ಲಿಕುಶಲಳೂ, ಧರ್ಮಗಳ ಆಚರಣೆಯುಳ್ಳವಳೂ, ಎಲ್ಲಗುಣಗಳಿಂದ 
ಕೂಡಿದವಳೂ ಮತ್ತು ಚಂದ್ರನನ್ನು ಮೀರಿಸುವ ಕಾಂತಿಯುಳ್ಳವಳೂ ಆಗಿದ್ದಳು. ॥ ೩೮ ॥ 
""ಬುದ್ಧಿಮಾನ್‌'' ಎಂಬುವನು ಇವನ ಮಗನು. ಇವನು ನಿಜವಾಗಿಯೂ ಬುದ್ದಿಯುಳ್ಳವನೇ 
ಆಗಿದ್ದನು. (ಅಂದರೆ ಯುಕಾಯುಕ್ತವಿವೇಕಶಾಲಿಯು). ಇವನು ವಿದ್ವಾಂಸರನ್ನು ಪೋಷಿಸು 
ತಿದ್ದನು, ಗುಣಗಳಲ್ಲಿಯೂ ತಂದೆಗೆ ಕಡಿಮೆ ಇರಲಿಲ್ಲ. ॥ ೩೯ ॥ ಮೂರುಲೋಕವನ್ನು 
ಮೀರಿಸುತಿದ್ದ ಇವನಿಂದ ಪಾಲಿತವಾದ ಆ ನಗರಿಯಲ್ಲಿ ಯಾರೂ ದುಃಖಿತರಿರಲಿಲ್ಲ, 
ರೋಗಿಗಳಿರಲಿಲ್ಲ ಮತ್ತು ದರಿದ್ರರಿರಲಿಲ್ಲ. ॥॥ ೪೦ ॥ ರಾಜನು ದೇವತಾಪೂಜೆಯನ್ನು ಅತಿಥಿ 


ಅಧ್ಯಾಯ ೨೪ 187 


ಸತ್ಕಾರವನ್ನು ನಿತ್ಯವೂ ಮಾಡುತ್ತಿದ್ದು ಧರ್ಮಪರಾಯಣನಾಗಿದ್ದನು. ಅವನು ದೀರ್ಫವಾದ 
ಬಾಹುಗಳುಳ್ಳವನೂ, ಬಲವುಳ್ಳವನೂ ಆಗಿದ್ದು ದೀರ್ಫಾಯುವಾಗಿದ್ದನು. ಶಾಸನದಲ್ಲಿದಕ್ಷನು, 
ಕರ್ಮಾಚರಣೆಯಲ್ಲಿ ಅನಿಂದ್ಯನೂ ಆಗಿದ್ದನು ಮತ್ತು ದೃಢವ್ರತ ಉಳ್ಳವನಾಗಿದ್ದನು. ॥ ೪೧ ॥ 
ಇವನ ಪ್ರಜೆಗಳೆಲ್ಲರೂ ಒಳ್ಳೆಯವರಾಗಿದ್ದರು, ತಮ್ಮ ತಮ್ಮ ಪತ್ನಿಯರೊಡನೆಯೇ ಭೋಗ 
ಮಾಡತಕ್ಕವರಾಗಿದ್ದರು, ತಮ್ಮ ತಮ್ಮ ಧರ್ಮದಲ್ಲಿಯೇ ಆಸಕ್ತಿ ಉಳ್ಳವರಾಗಿದ್ದರು ಮತ್ತು 
ಮತ್ತೊಬ್ಬರ ಧರ್ಮದ ಕಡೆಗೆ ಒಲವಿಲ್ಲದವರಾಗಿದ್ದರು. ॥ ೪೨ ॥ ಚಂದ್ರಹಾಸನು ಆಳುತ್ತಿದ್ದಾಗ 
ಕಳ್ಳರ ಮತ್ತು ದರೋಡೆಗಾರರ ಭಯವಾಗಲೀ, ಹುಲಿ, ಸಿಂಹ ಮುಂತಾದ ಕ್ರೂರಮೃಗಗಳ 
ಭಯವಾಗಲೀ ಅಲ್ಲಿ ಇರಲಿಲ್ಲ ಯಾವಾಗಲೂ ಈ ರಾಜ್ಯದಲ್ಲಿ ಎಷ್ಟು ಬೇಕೋ ಅಷ್ಟೇ 
ಮಳೆಯಾಗುತ್ತಿತ್ತು ಚಂದ್ರವತೀನಗರಿಯು ಈ ರೀತಿ ಸುಭಿಕ್ಷವಾಗಿದ್ದು ಸುಖಸಮೃದ್ಧಿಯಿಂದ 
ರಾರಾಜಿಸುತ್ತಿತ್ತು ॥ ೪೩ ॥। 
| ಇಪ್ಪತ್ತನಾಲ್ಕನೆಯ ಅಧ್ಯಾಯವು ಸಮಾಪುವಾಯಿತು ॥ 


Il ಪಂಚವಿಂಶೋನಧ್ಯಾಯ: Il ೨೫ ॥ 


ಪಾಂಥ ಉವಾಚ 
ಕುಲೀನಸ್ಪತ್ಯಿಯೋ ವೈಶ್ಯಸಸ್ಯಾಮಾತ್ಕೋ ವಿವೇಕವಾನ್‌ । 

ಹ ಳೆ೨ ೮೪ ಶೆ 
ಧನವಾಂಸ್ಪದ್ಧನಾಧ್ಯಕ್ಷಸತ್ತೈವಾಸ್ತ್ಯಖಿಲಪ್ರಿಯಃ 1 ೧॥ 
ಶೂರಿಸ್ಪಮಮತಿಶ್ಯಾಸ್ತಾ ಶರಣ್ಯಶ್ವಮಿತಾಹಿತಃ । 
ಯತುವಾಕ್ಯ್ಕರತೋ ದಾತಾ ದ್ವಿಜಸಪಾರ್ಚಿಭಕಿಮಾನ್‌ || ೨ ॥| 
ಯತ್ನಹಾಯಶ್ಚ ಚಕ್ರಾಹ್ಹೋ ಚಂದ್ರಹಾಸೋ ನೃಪೋತಮಃ । 
ಪಾದೌ ಪ್ರಸಾರ್ಯ ಸತತಂ ಸುಖಂ ಶೇತೇ ಗತವೃಥಃ 1೩ 
ತಸ್ಯಾಹಮೇಕಲಃ ಪುತ್ರ: ಶುಭೋ ನಾಮಾತಿವಿಶ್ರುತಃ । 
ಗುಣವಾನ್‌ ಬುದ್ಧಿಮನ್ನಿತ್ರಂ ಪಿತ್ರೋಃ ಪ್ರಾಣಾಧಿಕಪ್ರಿಯಃ 1೪॥ 
ವಿವಾಹ ಪ್ರಾಕ್ಷನ್ಸೆಃ ಸರ್ವೈಸಂಸ್ಕಾರೈರ್ಗುರ್ವನುಜ್ಞಯಾ । 
ಯಥಾವಿತಂ ಯಥಾಕಾಲಂ ಸಂಸ್ಕಾರ್ಯ ಸಚಮಾಂ ಪಿತಾ 1 ೫ ॥ 


ವಿವಾಹಾರ್ಥಮಥೋ ವೀಕ್ಷ A ಮಾಂ ರಾಜ್ಞಾ ಚಾನುಮೋದಿತಃ | 
ಮನ್ಶಾತ್ರಾ ಚಾನುಸಂಮತ್ಯಾ ಮಾಮುದ್ದೋಡಢುಂ ಮನೋ ದಧೇ ॥೬॥ 
ತಸ್ಮಿನ್ನವಸರೇ ಭದ್ರೇ ಮಧ್ಯದೇಶೇ ಮಧೋಃ ಪುರೇ । 
ಕಶಿದ್ದೈಶ್ಚವರಶ್ಳಾಸೀಜ್ವಯನಾಮಾ ಮಹಾಧನಃ 1 ೭॥ 


ಚವಲಕೆ ಚ ಜ 
ತಸ್ಯ ಚಾಸನ್ರಯಃ ಪುತ್ರಾಃ ಕನ್ಕೈಕಾ ದಿವ್ಯರೂಪಿಣೀ । 


ಲಾವಣ್ಯರಸಸಂಸಿಕ್ತಾ ಸುಶೀಲಾ ಪಿತ್ವಲಾಲಿತಾ mw ॥ 

ವೈವಾಹ್ಯಾಂ ತಾಂ ಸಮಾಲೋಚ್ಯ ಜಯಗುಪೋ ತಥ ತತ್ತಿತಾ | 

ಸಧನೋ ದಕ್ಷಿಣಾಶಾಯಾಂ ವರಮಾನೇತುಮನ್ನಗಾತ್‌ 1 ೯॥ 

ದೈವಾಚ್ಚಂದ್ರವತೀಂ ಪ್ರಾಪಸ್ಸ್ಫತತ್ರ ಬಹುಧಾ ಭ್ರಮನ್‌ । 

ಮತ್ತಿತುರ್ನಾಮ ಸಂಶ್ರುತ್ಯ ಗೇಹಂ ಮಾಮಕಮನ್ನಗಾತ್‌ I ೧೦॥ 

ಪಿತರಂ ಪ್ರಾರ್ಥಯಾಮಾಸ ಯದರ್ಥೇ ರಚಿತಾಂಜಲಿಃ | 
 ಕನ್ಯಾಂಗೀಕರಣೇನಾಹಂ ಭೃತ್ಯತಾಂ ನೀಯತಾಮಿತಿ Wl ೧೧॥ 

ಶ್ರುತ್ವಾ ತದ್ದಚನಂ ಶ್ರೇಷ್ಠಂ ವಿಮೃಶ್ಯ ಕುಲಜಾಂ ವಧೂಮ್‌ ।ಟ 

ತಥೇತಿ ಸಂಪ್ರತಿಶ್ರುತ್ಯ ತಸ್ಮೈ ಮಾಂ ಸಂನ್ಯವೇದಯತ್‌ ll ೧೨ ॥ 

ತತೋsಸ್‌ ಮಾಂ ಸಮಾದಾಯ ಬಹುಮಾನಪುರಸ್ತರಮ್‌ | 

ಪ್ರಶಂಸನ್ಯನ್ಯಕಾಭಾಗ್ಯಂ ಸ್ವದೇಶಂ ಪ್ರಚಚಾಲ ಹ ॥1 ೧೩ ॥ 

ತಾವತದ್ದೃಹಮಾಗತ್ಯ ಕೋಪ್ಯನ್ಕೋ ವೈಶ್ಯಸತ್ತಮಃ । 

ಪತ್ನಾ | ಯಾಚಿತವಾನ್ಯನ್ಯಾಂ ಸ್ಪಾರ್ಥೇ ಧನಕುಲಾನ್ನಿಫಃ W ೧೪ ॥ 


188 


ಅಧ್ಯಾಯ ೨೫ 189 
ಸಾ ತದ್ವಚ ಉಪಾಶ್ರಿತ್ಯ ಧನಲೋಭೇನ ಲೋಭಿತಾ । 


ವಿಲಂಬಂ ಪತ್ಕುರಾಲಕ್ಚ್ಯ ಪ್ರತಿಶುಶ್ರಾವ ತತಥಾ ॥ ೧೫ ॥ 
ದೇಶಾಂತರಗತೋ ಭ್ರಾತಾ ಕನ್ಯಾಯಾಃ ಪೂರ್ವಮೇವ ಹಿ | 
ಸಾಂಯಾಂತ್ರಿಕತ್ನಂ ಸಂಪಾದ್ಯ ಗೃಹೀತ್ವಾ ವರಮಾಗತಃ ॥ ೧೬ ॥ 
ಅಹಮಪ್ಯತಿಸಂಹೃಷ್ಟೋ ವಧ್ವಾಲೋಕನಲಾಲಸಃ | 

ಗತ್ವಾ ಮಚ್ಛ ಶುರೇ ಗೇಹೇ ದೃಷ್ಟ್ವಾ ದ್ವಾವಪಿ ತೌ ವರ್‌ 1 ೧೭ ॥ 
ಅವಾಪ ಪರಮಾಂ ಚಿಂತಾಂ ಕಿಂಕರ್ತವ್ಯಮಚಿಂತಯತ್‌ I 

ನಗರಸ್ಥಾ ಜನಾಸ್ಪರ್ವೇ ಅನ್ಯೋನ್ಯಮಿದಮೂಚಿರೇ I ೧೮ ॥ 
ಪಶ್ಯತಾಂ ಚ ಮಹಾಶ್ಚರ್ಯಂ ವಧೂರೇಕಾವರಾಸ್ತ್ರಯಃ I 

ವಯಂ ಚಾನ್ಯೋನ್ಯಮಾಪನ್ನಾ ವಿವಾದಂ ಪರಮಂ ತದಾ 1೧೯ ॥ 
ಪಿತ್ವದತಾಂ ಮಾತೃದತ್ತಾಂ ಭ್ರಾತ್ಸದತಾಮಹಂ ಲಭೇ । 

ಜಯಗುಪಸದಾ ನಪೃಚ್ಛದ್ಧರ್ಮಶಾಸ್ತ್ರರತಾನ್ಹಿಜಾನ್‌ ೨೦ ॥ 
ಇತ್ಯೇವಂ ಸಂಕಟೇ ಪ್ರಾಪೇ ಕಿಂ ಕರ್ತವ್ಯಂ ಮಯಾಧುನಾ । 

ತತೋ ವಿಮೃಶ್ಯ ಸಂಹ್ಯತ್ಯ ತೇ$ವದನ್ನಪಿ ತಂ ದ್ವಿಜಾಃ 1 ೨0 1 
ಜಯಾವರ್‌ ವರ್‌ ತೌ ದ್ವ್‌ತತ್ವದಾನೀತೋ ವರೋ ವರಃ | 
ಕ್ರಯವಿಕ್ರಯದಾನೇಷು ಬಾಲಾನಾಂ ಜನಕಃ ಪ್ರಭುಃ u ೨೨ ॥ 
ಸುತೋ ಯಸ್ಸಾದ್ದಿ ಸಂಜಾತಃ ಪತ್ಯಧೀನಾ ಯತೋನಬಲಾ । 

ತಮೇವ ನಿಶ್ಚಯಂ ಜ್ಞಾತ್ವಾ ತಾವನುಕ್ತಾ | ಯಯುಸತಃ || ೨೩ ॥ 
ಕಲ್ಪಯಾಮಾಸ ಸಂಭಾರಾನ್‌ ಶುಭಾನ್‌ ವೈವಾಹಿಕಾನ್‌ ಜಯಃ | 
ನಾನಾತೂರ್ಯಾಣ್ಯವಾದ್ಯಂತ ನಾನಾಲೋಕಾಸಮಾಗತಾಃ I ೨೪ I 
ಪೇಠುರ್ನಾನಾವಿಧಾ ವಿಪ್ರಾ ಜಗುರ್ನಾನಾವಿಧಾsಬಲಾಃ | 

ತದಾ ತನ್ನಗರೇ ಭದ್ರೇ ಮಹಾನುದ್ಭೋಷ ಉತ್ಪಿತಃ ॥| ೨೫ ॥ 
ವ್ಯಾನಶೇ ಸಪದಿ ವ್ಯೋಮ ದಿಶಶ್ಚ ವಿದಿಶಸಥಾ । 

ಉತ್ಪನ್ನಃ ಪರಮೋ ಹರ್ಷಸ್ಸ್ಪಂ ಸ್ವಂ ಪಾಣಿಗ್ರಹಾಶಯಾ ॥1 ೨೬ 1 
ತ್ರಯಾಣಾಮಪಿ ನಃ ಸ್ವಾಂತೇ ನಮದೋ ಭೂರಿತಾಂ ಗತಃ । 

ಏವಂ ಹೃಷ್ಟೇಷು ಸರ್ವೇಷು ಸ್ಪನಾರ್ಯವ್ಯಾವೃತೇಷು ಚ I ೨೭ ॥ 
ಚಿತ್ರಮೇಕಂ ಮಹಜ್ಞಾತಂ ವಜ್ರಘಾತಂ ಸುದಾರುಣಮ್‌ । 

ಸುಮುಹೂರ್ತೆ ಶುಭೇ ಲಗ್ನೇ ಶುಭಗ್ರಹನಿರೀಕ್ಷಿತೇ | ೨೮ ॥ 


ಜ್ಯೋತಿರ್ವಿದುಪದಿಷ್ಟೇ ಚ ಪ್ರಾರಂಭೇ$ಭ್ಯಂಗಮಂಗಲೇ । 
ತಾವತ್ತಾ ಚಾರುಸರ್ವಾಂಗೀ ಲಾವಣ್ಯಹೃತಮಾನಸಾ H ೨೯ 1 


190 ಪ್ರಯಾಗಮಾಹಾತ್ಮ್ಯಮ್‌ 


ವಧೂವೇಷಧರಾ ರಮ್ಯಾ ಕಾಲಸರ್ಪೇಣ ದಂಶಿತಾ | 

ಪಿತಾ ್ರನೈಶ್ಚ ಕೃತೋಪಾಯಾ ಮೋಘತಾಮಾಪುರೇವ ತೇ Il ೩೦ ॥ 
ದಷ್ಟಮಾತ್ರಾಹಿನಾ ತನ್ನೀ ಪ್ರಾಣಾಂಸತ್ಯಾಜ ಸಾ ವಧೂ: । 

ತತ್ತಿತಾ ಚ ತಥಾ ಮಾತಾ ಭ್ರಾತರಶ್ಚೇತರೇ ಜನಾಃ ॥ ೩೧॥ 
ಮೃತಾಮಾಲಿಂಗ್ಯ ತಾಂ ಬಾಲಾಂ ಚುಕ್ರುಶುಃ ಶೋಕಕರ್ಷಿತಾಃ 1 
ಆಬಾಲವನಿತಾಸರ್ವೇ ರುರುದುಶ್ಕೋಕವಿಹ್ಹಲಾಃ Nan 
ದು:ಖಾತ್ಮೇಚಿದುರೋ ಜಘ್ನಃ ಶಿರೋ ಜಘ್ನಾಶ್ಚ ಕೇಚನ । 

ವಿವಶಾ ಚಾಪಿ ತನ್ಮಾತಾ ಶೋಕೇನ ಮಹತಾವೃತಾ 1 ೩೩ ॥ 
ಮೂರ್ಚ್ಚಿತಾ ನ್ಯಪತದ್ಭ್ಬೂಮ್‌ೌ ಗಜಭಗ್ನೇವ ವಲ್ಲರೀ । 

ಪಿತೋವಾಚ ತದಾ ಕನ್ಯಾಂ ಪ್ರಾಣೇಭ್ಯೋ sಪ್ಯಧಿಕಪ್ರಿಯಾಮ್‌ ॥ ೩೪ ॥ 
ಆಲಿಂಗನ್ನಿಶ್ರಸನ್ನಶ್ಯನಂಮೂರ್ಚ್ಛನ್ನಿಪತನ್ರುದನ್‌ । 


ಇಮಾಮನಾಥಾಂಕೃಪಣಾಂ ತ್ವತ್ಪ್ರಾಣಾಬದ್ಧಸೌಹೃದಾಮ್‌ I ೩೫ ॥ 
ಸ್ವಮಾತರಂ ಪರಿತ್ಯಜ್ಯ ಕ್ವಗತಾಸಿ ಸುಮಧ್ಯಮೇ | 
ಪರಮಾನುಚಿತಂ ಕೃತ್ಯಂ ವಿಧಾತುರವಿವೇಕಿನಃ 1 ೩೬ ॥ 
ಪೀಯೂಪಂ ವಿಷತಾಂ ಯಾತಿ ವಿಷಂ ಪೀಯೂಷತಾಂ ಕ್ವಚಿತ್‌ । 
ತನ್ಠಿತ್ರಾಣಿ ಚ ಪೌರಾಶ್ಚ ತಥಾ ತದ್ದೇಶವಾಸಿನಃ ॥ ೩೭ ॥ 
ಹಾ ಕನ್ಯೇ ಪರಲಾವಣ್ಯೇ ಕ್ಷಾಸಿ ಕ್ವಾಸೀತಿ ಬಭ್ರಮುಃ | 
ಪ್ರಾದುರ್ಭೂತಸ್ಪಥಾತ್ಯುಗ್ರಸತ್ತುರೇ $sಮಂಗಲಧ್ಧನಿಃ ೩೮ ॥ 
ಪೂರ್ವಸಂಪಾತಭೇರ್ಯಾದಿ ಮಂಗಲದ್ಧನಿಮಾವೃಣೋತ್‌ । 
ಅಥ ವೃದ್ಧೆಸಮಾಶ್ಚಸ್ತಾ ವದದ್ದಿ: ಕರ್ಮಣೋ ಗತಿಮ್‌ 1೩೯ ॥ 
ಮುಕ್ತ್ವಾ ಶೋಕಂಚತೇ ತಸ್ಯಾಸ್ತಾಂಪರಾಯಿಕಮಾಚರನ್‌ 1೪೦ ॥ 
॥ ಇತಿ ಪಂಚವಿಂಶೋನಧ್ಯಾಯಃ ॥ 
11 ಇಪ್ಪತ್ತೈದನೆಯ ಅಧ್ಯಾಯವು ॥ 


ಪ್ರಯಾಣಿಕನು ಹೇಳಿದನು-- 

ಚಂದ್ರವತಿಯ ರಾಜನಾದ ಆ ಚಂದ್ರಹಾಸನ ಮಹಾಮಂತ್ರಿಯು ಒಬ್ಬ ಸತ್ಯುಲದಲ್ಲಿ 
ಹುಟ್ಟಿದ ವೈಶ್ಯನಾಗಿದ್ದನು. ಇವನು ಸತ್ಯರ್ಮಗಳನ್ನು ಮಾಡುವವನೂ, ವಿವೇಕಿಯೂ, ಶ್ರೀಮಂತನೂ 
ಮತ್ತು ರಾಜನ ಕೋಶಾಧ್ಯಕ್ಷನೂ ಆಗಿದ್ದು ಅಲ್ಲಿಯೇ ವಾಸಮಾಡುತಿದ್ದನು. ॥॥ ೧ ॥ ಅವನು 
ಶೂರನೂ ಎಲ್ಲರನ್ನು ಸಮದೃಷ್ಟಿಯಿಂದ ನೋಡತಕ್ಕವನೂ, ಶರಣು ಹೊಕ್ಕವರನ್ನು ಕಾಪಾಡ 
ತಕ್ಕವನೂ, ದಕ್ಷ ಆಡಳಿತಗಾರನೂ, ಶತ್ರುಮರ್ದಕನೂ, ಸತ್ಯವಾದಿಯೂ, ದಾನಿಯೂ, 
ಬ್ರಾಹ್ಮಣರುಗಳಲ್ಲಿ ಭಕ್ತಿ ಗೌರವವುಳ್ಳವನೂ, ಉಚಿತವಾದ ಹೋಮಾದಿಗಳನ್ನು ಮಾಡುವ 
ವನೂ ಆಗಿದ್ದನು. ॥। ೨ ॥॥ ನೃಪೋತ್ತಮನಾದ ಚಂದ್ರಹಾಸನು ಇಂತಹ ಮಂತ್ರಿಯ ಸಹಾಯ 


ಅಧ್ಯಾಯ ೨೫ 191 


ಮತ್ತು ಕಾರ್ಯಗಳಿಂದ ನಿಶ್ಚಿಂತನಾಗಿ ಹಾಯಾಗಿ ಕಾಲು ಚಾಚಿಕೊಂಡಿದ್ದು ಮಲಗಿದ್ದೇ 
ರಾಜ್ಯವನ್ನು ನಡೆಸುತ್ತಿದ್ದನು. ಮಂತ್ರಿಗೆ ನಾನೊಬ್ಬನೇ ಮಗ. ನನ್ನ ಹೆಸರು ಶುಭನೆಂದು. ನಾನೂ 
ತುಂಬಾ ಪ್ರಸಿದ್ಧಿಗೆ ಬಂದಿದ್ದೆ. ಗುಣವಂತನಾಗಿದ್ದೆ. ರಾಜನ ಮಗನಾದ ಬುದ್ಧಿಮಾನನಿಗೂ 
ಬೇಕಾದ ಮಿತ್ರನಾಗಿದ್ದೆ. ತಂದೆಗಂತೂ ಅವನ ಪ್ರಾಣಕ್ಕಿಂತಲೂ ಪ್ರಿಯನಾಗಿದ್ದೆ. ॥ ೩-೪ ॥ 
ತಂದೆಯು ಗುರುಗಳ ಆಜ್ಞೆಯನ್ನುಪಡೆದು ವಿವಾಹಕ್ಕೆ ಪೂರ್ವಭಾಗಿಯಾಗಿ ಮಾಡಬೇಕಾಗಿರುವ 
ದೇಶ, ಕಾಲ ಮತ್ತು ತನ್ನ ಶಿ ್ರ್ರೀಮಂತಿಕೆಗೆ ಸಿಗಿ ಎಲ್ಲ ಸಂಸ್ಕಾರಗಳನ್ನು ಮುಗಿಸಿ, ರಾಜನ 
ಒಪ್ಪಿಗೆ ಪಡೆದು, pS ಅನುಮೋದನೆಯಿಂದ ನನ್ನನ್ನು "ವಿವಾಹಿತನನ್ನಾಗಿ ಮಾಡಲು 
ನಿಶ್ಚಯಿಸಿದನು. ॥ ೫-೬ ॥ ಅದೇ ವೇಳೆಯಲ್ಲಿ ಮಂಗಳಕರವಾದ ಮಧುಪುರ ಎಂಬ 
ಮಧ್ಯದೇಶದ ನಗರದಲ್ಲಿ ಒಬ್ಬ ಧನಾಢ್ಯನಾದ ""ಜಯ''ನೆಂಬ ಹೆಸರಿನ ವೈಶ್ಯನಿದ್ದನು. ॥ ೭ ॥ 
ಅವನಿಗೆ ಮೂರು ಗಂಡು ಮಕ್ಕಳೂ, ಒಂದು ಹೆಣ್ಣು ಮಗಳೂ ಇದ್ದರು. ಈ ಕನ್ನಿಕೆಯು 
ಸುಶೀಲೆಯಿದ್ದು ಲಾವಣ್ಯರಸದಲ್ಲಿ ತೊಯ್ದಿಟ್ಟಂತಿರುವ ರೂಪಾತಿಶಯದಿಂದ ಬೆಳೆದು ತಂದೆಯ 
ಪಾಲನೆಯಲ್ಲಿದ್ದಳು. ॥। ೮ ॥ ವಿವಾಹಕ್ಕೆ ಮಗಳು ಯೋಗ್ಯಳಾಗುತ್ತಿರಲು ಶ್ರೀಮಂತನಾದ ಆ 
ಜಯಗುಪ್ಪನು ವರಾನ್ವೇಷಣೆಗಾಗಿ ದಕ್ಷಿಣದೇಶಕ್ಕೆ ಬಂದನು. ॥ ೯ ॥ ದೈವಯೋಗದಿಂದ 
ಚಂದ್ರಾವತಿಗೂ ಬಂದು, ಅಲ್ಲೆಲ್ಲಾವಿಚಾರಿಸಿ ಅಲೆಯುತ್ತಿರಲು, ನಮ್ಮ ತಂದೆಯವರ ಹೆಸರನ್ನು 
ಕೇಳಿ ನಮ್ಮಮನೆಗೆ ಬಂದನು. ॥। ೧೦ ॥ ನಮ್ಮ ತಂದೆಯವರನ್ನು ಕಂಡು ಕೈಮುಗಿದು ಕನ್ಯೆಯನ್ನು 
ಒಪ್ಪಿಕೊಂಡು ತನ್ನನ್ನು ಭೃತ್ಯನೆಂಬುದಾಗಿ ಸ್ವೀಕರಿಸಬೇಕೆಂದು. ಪಾ ರ್ಥಿಸಿದನು. Il ೧೧ T 
ತಂಡೆಯು ಆತನ ಮಾತನ್ನು ಕೇಳಿ, ವಿಚಾರ ಡು ಕನ್ಯೆಯು ಒಳ್ಳೆಯ ಕುಲಕ್ಕೆ ಸೇರಿದವಳೆಂದು 
ತೀರ್ಮಾನಿಸಿ “ಹಾಗೆಯೇ ಆಗಲಿ'' ಎಂದು ಹೇಳಿ ನನ್ನನ್ನು ಆ EE, ನಿಗೆ ಒಪ್ಪಿಸಿದನು. 
॥ ೧೨ ॥ ಜಯಗುಪನು ಈ ಸಂಬಂಧದಿಂದ ತನಗೆ ಶ್ರೇಯಸ್ಸಾಯಿತೆಂಬ ದೃಷ್ಟಿಯಿಂದ 
ಬಹುಮಾನ ಪೂರ್ವಕವಾಗಿ ನನ್ನನ್ನು ಕರೆದುಕೊಂಡು ಕನ್ಕೆಯ ಭಾಗ್ಯವನ್ನು ಕೊಂಡಾಡುತ್ತಾ ತನ್ನ 
ದೇಶಕ್ಕೆ ಹಿಂತಿರುಗಿದನು. ॥ ೧೩ ॥ ಈ ಮಧ್ಯೆ, ಇನ್ನೊಬ್ಬ ಉತ್ತಮ ವೈಶ್ಯನು ಈ ಜಯಗುಪ್ಪನ 
ಮನೆಗೆ ಬಂದು ಈ ಕನ್ಯೆಯನ್ನು ತನ್ನ ಮಗನಿಗೆ ಕೊಡಲು ಕೇಳಿಕೊಂಡನು. ಇವನೂ ಧನಿಕನೂ 
ಕುಲೀನನೂ ಆಗಿದ್ದನು. ॥ ೧೪ ॥ ಕನ್ಯೆಯ ತಾಯಿಯು ಅಳಿಯನಾಗುವವನ ಶ್ರೀಮಂತಿಕೆಗೆ 
ಆಸೆಗೊಂಡು, ಗಂಡನು ಬರುವುದು ನಿಧಾನವಾಗುವುದೆಂದು ಯೋಚಿಸಿ, ಈ ಸಂಬಂಧಕ್ಕೆ ಒಪ್ಪಿಗೆ 
ಕೊಟ್ಟಳು. ॥ ೧೫ ॥ ಈ ನಡುವೆ, ಹುಡುಗಿಯ ಅಣ್ಣನೊಬ್ಬನು ವ್ಯಾಪಾರಕ್ಕಾಗಿ ವಿದೇಶಕ್ಕೆ 
ತೆರಳಿದವನು ತನ್ನ ಜೊತೆ ಸಹ ಪ್ರಯಾಣಿಕನಾಗಿದ್ದೊಬ್ಬನಿಗೆ ಈ ಕನ್ಯೆಯನ್ನು ಕೊಡುವುದಾಗಿ 
ವಾಗ್ದಾನ ಮಾಡಿ ಅವನನ್ನೂ ಕರೆದುಕೊಂಡು ಮನೆಗೆ ಬಂದನು. ॥ ೧೬ ॥। ನಾನಾದರೋ 
ಅತಿಸಂತುಷ್ಟನಾಗಿ ವಧುವನ್ನುನೋಡುವುದಕ್ಕಾಗಿ ಮಾವನವರ ಮನೆಗೆ ಬಂದರೆ ಅಲ್ಲಿಇನ್ನಿಬ್ಬರು 
ವರಗಳು ಇದರು. ॥ ೧೭ ॥ ಆಗ ತುಂಬ ಚಿಂತೆಗೆ ಒಳಪಟ್ಟು ಏನು ಮಾಡಬೇಕೆಂದು 
ಯೋಚಿಸಿದೆನು. ಊರಿನ ಜನರೆಲ್ಲರೂ ಒಬ್ಬರಿಗೊಬ್ಬರು ಈ ಎಷಯವನ್ನೇ ಆಡತೊಡಗಿದರು. 
1 ೧೮ ॥ "ನೋಡಿರಿ, ಮಹದಾಶ್ಚರ್ಯದ ಸಂಗತಿ! ವಧೂ ಒಬ್ಬಳು ಅವಳಿಗೆ ವರಗಳಾದರೋ 
ಮೂವರು'' ಎಂದು ಅನ್ನುತ್ತಿದ್ದರು. ನಾವು ಮೂವರು ವರಗಳೂ ನಮ್ಮನಮ್ಮೊಳಗೇ ಈ ದೊಡ್ಡ 
ವಿವಾಹದ ಬಗ್ಗೆ ವಿಚಾರ ಮಾಡುತ್ತಿದ್ದೆವು. nH ೧೯ "ತಂದೆಯಿಂದ ಕೊಡಲ್ಪಟ್ಟದ್ದಾಕೆ ಆದ್ದರಿಂದ 
ನಾನು ವಿವಾಹವಾಗುವನು ಎಂದು ನಾನೂ, ತಾಯಿಯಿಂದ ಕೊಡಲ್ಪಟ್ಟಿದ್ದಾರೆ ಆದ್ದರಿಂದ 


192 ಪ್ರಯಾಗಮಾಹಾತ್ಮ್ಯಮ್‌ 


ಅವಳನ್ನು ನಾನೇ ವಿವಾಹವಾಗುವೆನೆಂದೂ ಇನ್ನೊಬ್ಬನೂ, ಅಣ್ಣನಿಂದ ವಾಗ್ದಾನವಾಗಿರುವು 
ದರಿಂದ ನಾನೇ ವಿವಾಹವಾಗುತ್ತೇನೆಂದು ಮತ್ತೊಬ್ಬನೂ'' ಹೀಗೆ ವಿವಾದ ಮಾಡುತ್ತಿದ್ದೆವು. 
| ೨೦ ॥ ಹೀಗೆ ಸಂಕಟ ಪರಿಸ್ಥಿತಿ ಇರಲು, ನಾನು ಏನು ಮಾಡಬೇಕೆಂದರಿಯದಿರಲು 
ಧರ್ಮಶಾಸ್ತ್ರತಿಳಿದ ಬ್ರಾಹ್ಮಣರು ಹುಡುಗಿಯ ತಂದೆಗೆ ಹೇಳಿದರು. ॥ ೨೧ ॥ ""ಎಲೈ ಜಯನೇ! 
ನೀನು ಕರೆದುಕೊಂಡು ಬಂದಿರುವ ವರನೇ ಶ್ರೇಷ್ಠನು. ಇನ್ನಿಬ್ಬರು ವರಗಳೂ ನಿಕೃಷ್ಟರಾಗುತಾರೆ. 
ಯಾವ ಪದಾರ್ಥ ಕೊಳ್ಳುವುದಕ್ಕಾಗಲೀ, ಮಾರುವುದಕ್ಕಾಗಲೀ ಅಥವಾ ದಾನಕೊಡುವುದಕ್ಕೇ 
ಆಗಲೀ ಜನಕನೇ ಅಧಿಕಾರವುಳ್ಳವನು. ॥1೨೨ ।। ಮಗನು ತಂದೆಯಿಂದಲೇ ಉತ್ತನ್ನವಾಗಿದ್ದಾನೆ, 
ನಿನ್ನ ಪತ್ನಿಯಾದರೋ ಅಬಲೆಯು ಮತ್ತು ಗಂಡನ ಅಧೀನಳು. ಆದ್ದರಿಂದ ತಂದೆಗಿರುವ 
ಕನ್ಯಾದಾನದ ಅಧಿಕಾರವು ಅವಳಿಗಿರುವುದಿಲ್ಲ ಮಗನು ತಂದೆಯ ಅಧೀನ. ಆದ್ದರಿಂದ 
ತಂದೆಯ ತೀರ್ಪನ್ನು ಮೀರಿ ತೀರ್ಮಾನ ಮಾಡಲು ಅವನಿಗೂ ಅಧಿಕಾರವಿಲ್ಲ, ಎಂದು ಹೇಳಲು 
ಇದನ್ನು ತಿಳಿದ ಅವರಿಬ್ಬರು ವರಗಳು ಅಲ್ಲಿಂದ ತೆರಳಿದರು. ॥॥ ೨೩ ॥॥ ಅನಂತರ ವಿವಾಹಕ್ಕೆಂದು 
ಎಲ್ಲಾ ಸಾಮಾನುಗಳನ್ನು ಜಯನು ಸಿದ್ಧಗೊಳಿಸಿದನು. ಎಲ್ಲ ಜನಗಳೂ ಬಂದು ಸೇರಿದರು. 
ನಾನಾ ಮಂಗಳವಾದ್ಯಗಳು ಮೊಳಗಿದವು. ॥ ೨೪ ॥ ಬ್ರಾಹ್ಮಣರುಗಳು ವೇದ ಮೊದಲಾದ 
ವುಗಳನ್ನು ಘೋಷಿಸಿದರು. ಸ್ತ್ರೀಯರು ಗಾಯನ ಮಾಡಿದರು. ಹೀಗೆ ಆ ನಗರದಲ್ಲಿ ಭಾರೀ 
ಕೋಲಾಹಲವೇ ಜರುಗಿತು. ॥ ೨೫ ॥ ಈ ವಿವಾಹದ ಸಂಭ್ರಮದಿಂದ ಆಕಾಶವೂ, 
ದಿಕ್ಕುವಿದಿಕ್ಕುಗಳೂ ಪ್ರತಿಧ್ವನಿತವಾದುವು. ವಿವಾಹದ ಸಂಭ್ರಮದಿಂದ ನಾವೆಲ್ಲ ಪರಮ 
ಸಂತೋಷದಿಂದಿದ್ದು ಪಾಣಿಗ್ರಹಣದ ಶುಭ ಮೂಹೂರ್ತವನ್ನೇ ಎದುರುನೋಡಿಕೊಂಡಿದ್ದೆವು. 
॥ ೨೬ ॥ ಹೀಗೆ ನಾನೂ, ಕನ್ಯೆಯೂ, ಕನ್ಯೆಯ ಮಾತಾಪಿತೃಗಳೂ ಸಂತಸದಿಂದಿರಲು ಮತ್ತು 
ಕಲೆತವರು ಅವರವರ ಕೆಲಸಗಳಲ್ಲಿ ಮಗ್ಗರಾಗಿರಲು, ತಡೆಯಲಾರದ ಸಿಡಿಲಿನ ಆಘಾತದಂತಹ 
ಕ್ರೂರವಾದ ಒಂದು ಘಟನೆಯು ನಡೆಯಿತು. ಎಲ್ಲರೂ ಶುಭಮುಹೂರ್ತದ, ಶುಭಲಗ್ಗದ ಮತ್ತು 
ಶುಭ ಗ್ರಹಗಳ ನಿರೀಕ್ಷಣೆಯಲ್ಲಿರುವಾಗ ಜೌತಿಷ್ಯದಲ್ಲಿ ನಿಷ್ಠಾತರಾದವರಿಂದ ಗೊತ್ತುಮಾಡಲ್ಪಟ್ಟ 
ಮುಹೂರ್ತದಲ್ಲಿತೈಲಾಭ್ಯಂಗನವು ಪ್ರಾರಂಭವಾದಾಗ, ಮನೋಹರವಾದ ಸರ್ವಾಂಗಗಳಿಂದ 
ಕಂಗೊಳಿಸುತ್ತಿರುವ, ಲಾವಣ್ಯದಿಂದ ಎಲ್ಲರ ಹೃದಯವನ್ನು ಅಪಹರಿಸಿದ ಮತ್ತು ಹಸೆಮಣೆಗೆ 
ಬರುವ ವಧೂವೇಷದಲ್ಲಿದ್ದ ಆ ಕನ್ನಿಕೆಯನ್ನು ಥಟ್ಟನೆ ಒಂದು ಕಾಳಸರ್ಪವು ಕಚ್ಚಿತು. ತಂದೆ ಮತ್ತು 
ಇತರರು ಮಾಡಿದ ಎಲ್ಲ ಪ್ರಯತ್ನಗಳೂ ನಿಷ್ಠಲವಾದುವು. 11೨೭-೩೦ ॥ ಕೇವಲ ಹಾವು ಕಚ್ಚಿದ 

ಕ್ಷಣದಲ್ಲಿಯೇ ಕನ್ಯೆಯು ಸತುಹೋದಳು. ಇವಳ ತಂದೆ, ತಾಯಿ, ಅಣ್ಣಂದಿರು ಮತ್ತುಇತರರು 

ಮೃತವಾದ ಆ ಬಾಲಿಕೆಯ ದೇಹವನ್ನಪ್ಪಿಕೊಂಡು ಗಟ್ಟಿಯಾಗಿ ಅತ್ತರು. ಹುಡುಗರಿಂದ 

ವೃದ್ಧರವರೆಗೆ ಎಲ್ಲರೂ ದುಃಖದಿಂದ ಕಂಗಾಲಾದರು. ಕೆಲವರು ಎದೆ ಎದೆ ಬಡಿದುಕೊಂಡರು, 

ಮತ್ತೆ ಕೆಲವರು ತಲೆ ತಲೆ ಚಚ್ಚಿಕೊಂಡರು. ಅವಳ ತಾಯಿಯಾದರೋ ಬಹಳವಾದ ದುಃಖದಿಂದ 

ತುಂಬಿದವಳಾಗಿದ್ದಳು. ॥ ೩೧-೩೨. ॥ ಆಕೆಯು ಜ್ಞಾನ ತಪ್ಪಿ ಆನೆ ಕಿತ್ತುಬಿಸುಟ ಬಳ್ಳಿಯಂತೆ ಕೆಳಕ್ಕೆ 

ಬಿದ್ದಳು. ತಂದೆಯೂ ಕೂಡ ಮಗಳ ಶವವನ್ನು ಆಲಿಂಗಿಸಿಕೊಂಡು, ಅದನ್ನೇ ನೋಡುತ್ತಾ 
ಮೂರ್ಛೆಗೊಂಡು ಅಳುತ್ತಾಜ್ಞಾನತಪ್ಪಿಬಿದ್ದುಪುನಃ ಎಚ್ಚೆತ್ತು ""ಈ ಅನಾಥಳಾದ, ಗತಿಹೀನಳಾದ, 

ನಿನ್ನಲ್ಲಿಯೆ ಜೀವವಿಟ್ಟಿದ್ದ ಮತ್ತು ನಿನ್ನಲ್ಲೇ ಮನಸ್ಸುಳ್ಳ ನಿನ್ನ ತಾಯಿಯನ್ನು ಬಿಟ್ಟು ಎಲ್ಲಿಗೆ ಹೋಗು 

ತಿದ್ದಿ? ನಿನ್ನನ್ನು ನಮ್ಮಿಂದ ಕಿತ್ತುಕೊಂಡು ಹೋಗುತ್ತಿರುವ ವಿಧಿಯು ಅತ್ಯಂತ ಮಾಡಬಾರದ 


ಅಧ್ಯಾಯ ೨೫ 193 


ಕೆಲಸವನ್ನುಮಾಡಿದ್ದಾನೆ, ಅವನು ಅವಿವೇಕಿಯೇಸರಿ. ಕೆಲವೊಮ್ಮೆ ಅಮೃತವೂ ವಿಷವಾಗುವುದು; 
ವಿಷವೂ ಅಮೃತವಾಗುವುದು; ಹೀಗೆಂದು ಪ್ರಲಾಪಿಸಿದನು. ಅವನ ಮಿತ್ರರೂ ಬೇರೆ ಪೌರರೂ 
ಆ ದೇಶದ ಜನರೂ "ಹಾ ಕನ್ಕೆಯೇ। ಅತ್ಯುತ್ತಮ ಲಾವಣ್ಯವತಿಯೇ! ಈಗ ನೀನು ಎಲ್ಲಿದ್ದೀ, 
ಎಲ್ಲಿದ್ದೀ'' ಎಂದು ವಿಲಾಪಮಾಡಿದರು. ಹೀಗಿರಲು ಆ ಊರಿನಲ್ಲಿ ಬಹಳ ಜೋರಾಗಿ 
ಅಮಂಗಳ ಧ್ವನಿಗಳು ಕೇಳಿಬಂದವು. 1॥ ೩೪-೩೮ 1॥ ಆ ಅಮಂಗಳ ಶಬ್ದವು ಮೊದಲೇ 
ಮೊಳಗುತ್ತಿದ್ದ ಸಮಸ್ತ ಮಂಗಳವಾದ್ಯಗಳ ಧ್ವನಿಗಳನ್ನು ಅಡಗಿಸಿತು. ॥ ೩೯ 1॥ ಅನಂತರ 
ವಯೋವೃದ್ಧರು "“ಪೂರ್ವದಲ್ಲಿ ಎಸಗಿರುವ ಅವರವರ ಕರ್ಮಗಳ ಮಾರ್ಗವು ಬಹಳ 
ಆಳವಾದದ್ದು'' ಎಂದು ಹೇಳಿ ಅವರುಗಳನ್ನು ಸಮಾಧಾನಪಡಿಸಿದರು. ಅವರುಗಳು ತಮ್ಮ ತಮ್ಮ 
ದುಃಖವನ್ನು ಬದಿಗಿಟ್ಟುಆ ಕನ್ಯೆಯ ಶವಸಂಸ್ಕಾರಗಳನ್ನುಮಾಡಿದರು. ॥೪೦॥ 


11 ಇಪ್ಪತ್ತೈದನೆಯ ಅಧ್ಯಾಯವು ಸಮಾಪ್ತಿಯಾಯಿತು ॥ 


॥ ಅಥ ಷಡ್ವಿಂಶೋ 5ಆಧ್ಯಾಯಃ ॥ ೨೬ ॥ 


ಪಾಂಥ ಉವಾಚ 

ತತಸ್ತೇ ಶವಮಾದಾಯ ಜಗ್ಗುರ್ಯೋಷಿತ್ತುರೋಗಮಾಃ | 
ಗ್ರಾಮಸ್ಯ ಪೂರ್ವದಿಗ್ಸಾಗೇ ವರ್ತಮಾನಂ ಸರಿತಟೇ 1೧॥ 
ಶೃಶಾನಂ ಘೋರಸನ್ನಾದಂ ಶಿವಾಶತನಿನಾದಿತಮ್‌ । 

` ಶವಮಾಲ್ಯಸಮಾಕೀರ್ಣಂ ಧೂಮದುರ್ಗಂಧಸಂಕುಲಮ್‌ 1೨ 
ಗೃಧ್ರಗೋಮಾಯುಸಂಕೀರ್ಣಂ ಶ್ವವೃಂದಪರಿವಾರಿತಮ್‌ I 
ಪಿಶಾಚಭೂತಭೇತಾಲಡಾಕಿನೀಶತಸೇವಿತಮ್‌ Wa 
ಅಸ್ಥಿಸಂಘಸಮುತುಂಗಂ ನಾನಾದುರ್ಗಂಧವಾಸಿತಮ್‌ | 
ಭೂತರಾಕ್ಸಸವೇತಾಲಗಣಕೋಲಾಹಲಾಕುಲಮ್‌ WY I 
ಹಾ ಪುತ್ರ! ಮಿತ್ರ! ಹಾ ಬಂಧೋ! ಭ್ರಾತರ್ವತ್ನ ಪ್ರಿಯಪ್ರಿಯೇ । 
ಹಾ ಪತೇ ಭಾಗಿನೇಯಾಂಬ ಹಾ ಮಾತುಲ! ಪಿತಾಮಹ I ೫ 1 
ಮಾತಾಮಹ ಪಿತಃ ಪೌತ್ರ ಕ್ವ ಗತೋಸಸೀತಿ ಬಾಂಧವಾಃ | 
ಏವಂ ಪ್ರವರ್ಧಿತೋ ಯತ್ರ ಧ್ವನಿಸಂಶ್ರೂಯತೇ ಮಹಾನ್‌ 1೬ 
ಜ್ವಲನ್ಮಾಂಸವಸಾಪಂಕಮೇದೋಸೃಗ್ಹಾರುಸಂಕುಲಮ್‌ I 
ನಾನಾಕಪಾಲಸಂಲಗ್ಗಘಟೀಪಟನಿರಂತರಮ್‌ ೭ 
ಮಹಾಮಹಿಷಕಾರೀಷಗೋಶಕ್ಸದ್ರಾ ಶಿಸಂಕುಲಮ್‌ । 
ತದುಪಭಸ್ಥನಾಂ ಕೂಟೈರ್ವೃತಂ ಸಕ್ಕಿಭಿರುನ್ನತ್ಸೆಃ We 
ಅರ್ಧದಗ್ಗಶವಸ್ಥಾನವಿಕಸದ್ದಂತಪಂಕ್ತಯಃ | 
ಹಸಂತೀ ವಾಗ್ದಿಮಧ್ಯಸ್ಥಾ ಕಾಯಸ್ಯೇಯಂ ದಶಾ ತ್ಟಿತಿ WE 
ಗೃಧ್ರಗೋಮಾಯುನಾದಾರ್ತಾ ನಷ್ಟಕ್ಟುದ್ರವಿಹಂಗಮಮ್‌ । 
ವಿನಾ ಧೂಮರುಚಾತ್ಯಂತನೀಲೀಕೃತದಿಗಂತರಮ್‌ 1 ೧೦ ॥ 
ಕುಣಪಾಸ್ಟಾದನಾಸಕಸಂಪ್ರ ಹೃಷ್ಠನಿಶಾಚರಮ್‌ । 
ಭಸ್ಥಾಂಗಾರಾರ್ಧದಗ್ಗಾಸ್ತಿಮಂಜಸಂಘಟ್ಟಭೀಷಣಮ್‌ I ೧೧ ॥ 
ತತ್ರ ಗತ್ವಾಥ ತೇ ಸರ್ವೇ ಪ್ರವಿಲಾಪಪುರಸ್ಪರಮ್‌ । 
ಚಿತಾಯಾಂ ಶವಮಾಸಾದ್ಯ ದಾಹಯಾಮಾಸುರಂಜಸಾ 1 ೧೨ ॥ 
ವಯಂ ತತ್ರ ಗತಾಸರ್ವೇ ಸಾಕಂ ನಗರವಾಸಿಭಿಃ | 
ವಧೂಂ ತಥಾವಿಧಾಂ ದೃಷ್ಟಾ ಶ್ವ ನಿಮಗ್ನಾ ದುಃಖಸಾಗರೇ H ೧೩ Il 
ದಹನೋದಕದಾನಾದಿ ಪ್ರೇತಕ್ಕತ್ಯಂ ನಿವರ್ತ್ಯ ತೇ । 
ಸರ್ವೇ ಸ್ಟಂ ಸ್ವಂ ಗೃಹಂ ಜಗ್ಗುರ್ವಯಂ ತತ್ರಾವಶೇಷಿತಾಃ ॥ ೧೪ ॥ 


194 


ಅಧ್ಯಾಯ ೨೬ 195 
ತದ್ರೂಪಮೇವ ಧ್ಯಾಯಂತಸದುಣಾಕೃಷ್ಟಚೇತಸಃ | 


ಪೂರ್ವಾಪರಮಪಶ್ಯಂತಃ ಪರಂ ವೈರಾಗ್ಯಮಾಗತಾಃ 11 ೧೫ ॥ 
ಕಿಂ ಪ್ರದರ್ಶ್ಯಂ ಮುಖಂ ಗೇಹೇ ಕಿಂ ವಾ ವಕವ್ಯಮುತ್ತರಮ್‌ । 
ಕಿಂ ಕರ್ತವ್ಯಂ ಚ ಗಂತವ್ಯಮತೋ ಗೇಹಾದ್ವನಾಂತರಮ್‌ 1 ೧೬ I 


ಸ್ವಕಾರ್ಯಸಂಪ್ರವೃತ್ತಾನಾಂ ಕಾರ್ಯನಾಶ ಉಪಸ್ಥಿತೇ । 
ಶ್ರೇಷ್ಠಂ ಮರಣಮೇವೈಷಾಂ ನ ಸ್ವೇಭ್ಯೋ ಮುಖದರ್ಶನಮ್‌ ॥ ೧೭॥ 
ತಸ್ಮಾದ್ವಯಮಟಷ್ಯಾಮಸ್ಪೀರ್ಥೇಷು ಚ ವನೇಷು ಚ । 


ಗೃಹಂ ನೈವ ಗಮಿಷ್ಯಾಮ ಇತಿ ನಿಶ್ಚಯಮಾಗತಾಃ iu ೧೮ ॥ 

ತತಸ್ತೌ ದ್‌ ತತೋ ಯಾತ್‌ ಮಾಮಾಮಂತ ತ್ಯ ಯಥೇಚ್ಛಯಾ 1 

ಇ ಮಳಲ ಸಸ್ತಿನ್ನಶಾನೇ ಚ ತಟ್‌ 1೧೯ ॥ 

ಸತಾಂ ಸಾಪ್ರಪದೀ ಮೈತ್ರೀ ಸರ್ವಶಾಸ್ತ್ರೇಷು ನಿಶ್ಚಿತಾ । 

ತದ್ವಿಚಿಂತ್ಯಾಹಮೇತಸ್ಯಾ ಪ್ರಿಯಂ ಕರ್ತುಂ ಸ್ಪಶಕಿತಃ ॥ ೨೦ || 

ವಿಚಾರ್ಯೈವಂ ತದಾ ತಸ್ಯಾ ಗೃಹೀತ್ವಾಸ್ಟೀನಿ ಸರ್ವಶಃ । 

ಪ್ರಸ್ಥಿತಂ ತೀರ್ಥಮುದ್ದಿಶ್ಯ ಪ್ರಾಪ್ತಮತ್ರಾಟತಾ ಮಯಾ | ೨೧ ॥ 

ಏವಂ ಸಾಂಸಾರಿಕಂ ದುಃಖಂ ಮಯಾ ತ್ವಯಿ ನಿವೇದಿತಮ್‌ । 

ವಿರಲಃ ಸಜ್ಜನೋ ಲೋಕೇ ಯತ್ರ ದುಃಖಂ ನಿವೇದೃತೇ ॥| ೨೨ ॥ 

ವದತೇ ಯದ್ಯುಪಾಯೋಪಸ್ತಿ ಕರ್ತವ್ಯಮವಿಲಂಬಿತಮ್‌ | 

' ಯದ್ರೋಚತೇ ತದಪ್ರಾಪ್ಯಮತ ಏವ ಮಯೋದಿತಮ್‌ ॥| ೨೩ ॥ 
॥ ಇಪ್ಪತ್ತಾರನೆಯ ಅಧ್ಯಾಯವು ॥ 


ಪ್ರಯಾಣಿಕನು ಹೇಳಿದನು 

ಅನಂತರ ತಂದೆಯವರೇ ಮೊದಲಾದ ಅವರೆಲ್ಲರೂ ಶವವನ್ನು ತೆಗೆದುಕೊಂಡು 
ಆಶ್ರಮದ ಪೂರ್ವದಿಕ್ಕಿನಲ್ಲಿ ನದೀತೀರದಲ್ಲಿದ್ದ ಸ್ಥಶಾನಕ್ಕೆ ಹೊರಟರು. ॥ ೧ ॥ ಸ್ಥಶಾನ 
ವಾದರೋ ನೂರಾರು ಗೂಬೆಗಳ ಕೂಗಾಟದಿಂದ ಪ್ರತಿಧ್ವನಿಗೊಳ್ಳುತ್ತಾ ಭಯಂಕರವಾಗಿತ್ತು 
ಶವಗಳು ಒಂದರ ಪಕ್ಕದಲ್ಲೊಂದು ಇಡಲ್ಪಟ್ಟಿದ್ದವು ಮತ್ತು ಹೊಗೆಯ ಕೆಟ್ಟವಾಸನೆಯಿಂದ 
ತುಂಬಿಹೋಗಿತ್ತು ॥ ೨ ॥ ಹದ್ದುಗಳ, ನರಿಗಳ ಮತ್ತು ನಾಯಿಗಳ ಪರಿವಾರವು ತುಂಬಿದ್ದವು. 
ನೂರಾರು ಪಿಶಾಚಿಗಳು, ಭೂತಗಳು, ಭೇತಾಳಗಳು, ಡಾಕಿನೀಯರುಗಳಿಂದ ತುಂಬಿತ್ತು TERT 
ಅಸ್ಥಿಗಳ ಗುಡ್ಡೆಗಳು ಎತ್ತೆತ್ತರವಾಗಿ ಬಿದ್ದಿದ್ದು ನಾನಾಬಗೆಯ ದುರ್ಗಂಧದಿಂದ ತುಂಬಿತ್ತು ಭೂತ, 
ಬ್ರ ಪೃರಾಕ್ಷನ ಮತ್ತು ಬೇತಾಳಗಳು ಗುಂಪುಗುಂಪಾಗಿ ಅಟ್ಟಹಾಸ ಮಾಡುತ್ತಿದ್ದವು. । ೪ । ""ಎಲ್ಫೆ 
ಮಗನೇ, "ಸ್ನೇಹಿತ, ಎಲೈ ಬಂಧುವೇ, ಅಣ್ಣನೇ, ಮಗುವೇ, ಪ್ರಿಯನೆ, ಪ್ರಿಯಳೇ, ಹೇ 
ಪತಿಯೇ, ತಿ ತಾಯಿಯೇ, ಸೋದರನ ಅಜ್ಜನೇ, ತಾತನೇ, 
ತಂದೆಯೇ, ಮೊಮ್ಮಗನೇ, ಎಲ್ಲಿಗೆ ಹೋದಿ'' ಹೀಗೆಂದು ಬಂಧುಗಳೆಲ್ಲಾಕೂಗುತಿದ್ದ ಶಬ್ದಗಳು 


196 ಪ್ರಯಾಗಮಾಹಾತ್ಮ್ಯಮ್‌ 


ಹೆಚ್ಚುಹೆಚ್ಚು ಕೇಳಿಬರುತ್ತಿತ್ತು ॥ ೫-೬ (। ಬೇಯುತ್ತಿರುವ ಮಾಂಸಗಳಲ್ಲಿದ್ದಮಜ್ಜಿ ಮೇದಸ್ಸುಮತ್ತು 
ನರ ರಕ್ತಾದಿಗಳು ಉರಿಯುತಿದ್ದವು ಮತ್ತು ನಾನಾ ತಲೆಬುರುಡೆಗಳ ಸಂಬಂಧವುಳ್ಳ ಮಡಕೆ 
ಗಳಿಂದಲೂ, ಬಟ್ಟೆಗಳಿಂದಲೂ ನಿರಂತರವಾಗಿ ತುಂಬಿದ್ದಿತು. ॥ ೭ ॥ ಎಮ್ಮೆಗಳ, ಎತ್ತುಗಳ, 
ಹಸುಗಳ ಬೆರಣಿಯ ಎತ್ತರದ ರಾಶಿಯಿಂದ ಮಾಡಿದ ಶವಸಂಸ್ಕಾರದಿಂದ ಆದ ಬೂದಿಯ 
ರಾಶಿಗಳು ಸುಟ್ಟೆಲುಬುಗಳೊಡನೆ ಬಿದ್ದಿದ್ದವು. ॥ ೮ ॥। ಅರ್ಧ ಅರ್ಧ ಸುಟ್ಟ ಶವಗಳಲ್ಲಿ ಇದ್ದ 
ದಂತಪಂಕಿಗಳು "'ದೇಹದ ಸ್ಥಿತಿಯು ಇಷ್ಟೇನೇ'' ಎಂದು ನಕ್ಕು ಹೇಳುವಂತೆ ಕಾಣುತಿದ್ದವು. 
|| ೯ ॥ ಹದ್ದು ಮತ್ತು ನರಿಗಳು ಮಾಡುತಿದ್ದ ಶಬ್ದಗಳಿಗೆ ಹೆದರಿ ಸಣ್ಣ ಪುಟ್ಟ ಹಕ್ಕಿಗಳು ಹಾರಿ 
ಹೋಗುತ್ತಿದ್ದವು. ಶವಗಳಿಂದ ಹೊರಟ ಹೊಗೆಯಿಂದ ದಿಗ್ದಿಗಂತಗಳೆಲ್ಲವೂ ಕಪ್ಪಿಟ್ಟಿದ್ದವು. 
॥ ೧೦ ॥ ಹೆಣಗಳನ್ನು ತಿಂದು ಸವಿಯುತ್ತಿರುವ ರಾಕ್ಷಸರು ಸಂತೋಷದಿಂದಿದ್ದರು. ಬೂದಿ, 
ಕೆಂಡಗಳು, ಅರ್ಧಸುಟ್ಟದೇಹಗಳು, ಮಾಂಸ, ಮಜ್ಜೆಮುಂತಾದವುಗಳಿಂದ ಆಸ್ಥಶಾನವು ತುಂಬಿ 
ಹೋಗಿ ಭಯಂಕರವಾಗಿತ್ತು ॥ ೧೧ ॥ ಇಂತಹ ಸ್ಥಶಾನದೊಳಗೆ ಅವರೆಲ್ಲರೂ ಹೋಗಿ 
ಗಟ್ಟಿಯಾಗಿ ರೋದನಮಾಡುತ್ತಾ ಚಿತೆಯಲ್ಲಿ ಆ ಕನ್ನಿಕೆಯ ಶವವನ್ನಿಟ್ಟು ಸುಟ್ಟರು. ॥ ೧೨ ॥ 
ನಗರದ ಜನರೊಡನೆ ಹೊರಟು ಬಂದಿದ್ದನಾವೆಲ್ಲರೂ ಆ ರೀತಿಯಾಗಿ ದುಃಖದಲ್ಲಿ ಮುಳುಗಿದ್ದ 
ಆ ಕನ್ನಿಕೆಯ ಬಂಧುಗಳನ್ನು ನೋಡಿ ದುಃಖದ ಕಡಲಿನಲ್ಲಿ ಮುಳುಗಿದೆವು. ॥॥ ೧೩ ॥ ದಹನೋ 
ದಕ, ದಾನಾದಿ ಪ್ರೇತ ಕಾರ್ಯಗಳನ್ನೆಲ್ಲ ಮುಗಿಸಿ ಅವರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ 
ಹಿಂತಿರುಗಿದರು. ನಾವು ಮಾತ್ರ ಅಲ್ಲಿ ಉಳಿದುಕೊಂಡೆವು. ॥ ೧೪ ॥ ಮೃತಳಾದ ಆ ಕನ್ಯೆಯ 
ರೂಪವನ್ನೇ ಧ್ಯಾನಿಸುತ್ತಮತ್ತುಅವಳ ಸದ್ಗುಣಗಳಿಂದ ಆಕರ್ಷಿತರಾಗಿದ್ದನಮಗೆ ಹಿಂದೆ ಮುಂದೆ 
ಏನು ಮಾಡಬೇಕೆಂಬುದು ತಿಳಿಯದೆ ಕೇವಲ ವೈರಾಗ್ಯವು ಹುಟ್ಟಿತು. ॥ ೧೫ ॥ ನಾವು ಮೂವರು 
ಹೀಗೆ ಯೋಚಿಸಿದೆವು. ಮನೆಗೆ ಹೋಗಿ ಏಕೆ ನಮ್ಮ ಮುಖಗಳನ್ನು ತೋರಿಸಬೇಕು? ಅವರಿಗೆಲ್ಲ 
ಏನೆಂದು ಉತ್ತರ ಕೊಡಬೇಕು, ನಾವು ಏನು ತಾನೇ ಮಾಡೋಣ, ಇಲ್ಲಿಂದ ಕಾಡಿಗಾದರೂ 
ಹೋಗೋಣ. ನಮ್ಮ ನಮ್ಮ ಉದ್ಯೋಗಗಳಲ್ಲಿ ನಿರತರಾಗಿದ್ದ ನಮ್ಮ ಕಾರ್ಯಗಳೆಲ್ಲವೂ 
ಕೆಟ್ಟುಹೋದ ಮೇಲೆ ಮರಣವೇ ನಮಗೆ ಉತ್ತಮವು. ನಮ್ಮ ಬಂಧುಗಳಿಗೆ ಮುಖಗಳನ್ನು 
ತೋರಿಸುವುದಕ್ಕಿಂತ ಇದೇ ಮೇಲು. ಆದ್ದರಿಂದ ನಾವು ತೀರ್ಥಕ್ಷೇತ್ರಗಳಲ್ಲಿಯೋ, 

ವನಗಳಲ್ಲಿಯೋ ಅಲೆದುಕೊಂಡು ಇರೋಣ. ಮನೆಯ ಕಡೆ ಹೋಗುವುದೇ ಬೇಡ. ಹೀಗೆ 

ನಿಶ್ಚಯಿಸಿಬಿಟ್ಟಿವು. ॥ ೧೬-೧೮ ॥ ಅನಂತರ ಅವರಿಬ್ಬರೂ ನನಗೆ ಹೇಳಿ ಅಲ್ಲಿಂದ ತಮಗೆ ಎಲ್ಲಿಗೆ 

ಬೇಕೋ ಅಲ್ಲಿಗೆ ಹೊರಟುಹೋದರು. ಆಮೇಲೆ ನಾನೊಬ್ಬನೇ ಆ ಸ್ಥಶಾನದಲ್ಲಿದ್ದು 
ಯೋಚಿಸಿದೆನು. ॥ ೧೯ । ಎಲ್ಲಾ ಶಾಸಗಳಲ್ಲಿ ಏಳು ಹೆಜ್ಜೆ ಸೇರಿ ನಡೆದರೂ ಮೈತ್ರಿಯು ಹುಟ್ಟಿ 
ಬೆಳೆಯುತ್ತದೆಂದು ಹೇಳಲ್ಪಟ್ಟಿದೆ. ಈ ವಿಷಯವನ್ನು ಮನಸ್ಸಿನಲ್ಲಿವಿಚಾರಮಾಡಿ ಆ ಸ್ವರ್ಗಸ್ಥಳಾದ 

ಕನ್ನಿಕೆಗೆ ನನ್ನ ಶಕ್ತಾನುಸಾರ ಪ್ರಿಯವಾದುದನ್ನು ಮಾಡಲು ನಿಶ್ಚಯಿಸಿ ಅವಳ ಅಸ್ಥಿಗಳನ್ನೆಲ್ಲಾ 
ಒಂದನ್ನು ಬಿಡದಂತೆ ತೆಗೆದುಕೊಂಡೆನು. ಅಲ್ಲಿಂದ ಹೊರಟು ಅಲೆಯುತ್ತಾ ಇಲ್ಲಿ ಬಂದು 

ಸೇರಿದೆನು. ॥ ೨೦-೨೧ ॥ ಈ ರೀತಿಯಾದ ಈ ಬಾಳಿಗೆ ಸಂಬಂಧಪಟ್ಟ ಕಥೆಯನ್ನು ನಿನಗೆ 

ಹೇಳಿದ್ದೇನೆ. ಯಾರ ಮುಂದೆ ನಮ್ಮ ದುಃಖವನ್ನು ತೋಡಿಕೊಳ್ಳಬಹುದೋ ಅಂತಹ ಸಜ್ಜನರು 

ಲೋಕದಲ್ಲಿ ಬಹಳ ಕಮ್ಮಿ. ।। ೨೨ ।। ನನ್ನ ಪರಿಸ್ಥಿತಿಯಲ್ಲಿ ಏನಾದರು ಪರಿಹಾರವು ಇದೆಯೇ? 

ಅದನ್ನು ಹೇಳು, ಇನ್ನು ತಡಮಾಡಲಾಗದು. ಈಗಂತೂ ನಾನು ಬಯಸಿದ್ದು ನನ್ನ ಕೈಗೆ 

ಎಟುಕದಾಗಿದೆ. 11೨೩ ॥ 


ಅಧ್ಯಾಯ ೨೬ 197 
ಚಕ್ರವಾಕ್ಯುವಾಚ-- 
ಕಿಮರ್ಥಂ ಖದ್ಯಸೇ ವ್ಯರ್ಥಂ ವಧ್ವರ್ಥಂ ವೈಶ್ಯಸತ್ತಮ | 
ಸ್ತ್ರಿಯೋ ಬಹ್ವು ಪ್ರಜಾಯಂತೇ ಪುಂಸ ಇತ್ಯಾಹ ವೈ ಶ್ರುತಿಃ ॥| ೨೪ ॥ 
ತಸ್ಮಾದನ್ಯಾಂ ಸ್ತ್ರಿಯಂ ಸಮ್ಯಗ್ವರಯಸ್ವ ಮನೋರಮಾಮ್‌ । 
ಗತಾರ್ಥೇ ನ ಹಿ ಶೋಚಂತೇ ವ್ಯರ್ಥಮರ್ಥವಿದೋ ಜನಾಃ ॥ ೨೫ ॥ 
ಚಕ್ರವಾಕಪಕ್ಷಿಯು ಹೇಳಿತು 
ಎಲೈ ವೈಶ್ಯಶ್ರಷ್ಠನೇ | ಈ ಕನ್ನಿಕೆಗೋಸ್ಕರ ಏಕೆ ಮರುಗುತ್ತೀ 9 ಮನೋಹರಳಾದ 
ಇನ್ನೊಂದು ಕನ್ಯೆಯನ್ನು ಮದುವೆಯಾಗು. ಯಥಾರ್ಥವನ್ನು ತಿಳಿದವರು ಆಗಿಹೋದುದನ್ನು 
ನೆನೆಸುವುದು ವ್ಯರ್ಥವೆಂದು ಹೇಳುತಾರೆ. ಅಲ್ಲದೆ ಶ್ರುತಿಗಳೂ ಕೂಡ ಒಬ್ಬೊಬ್ಬ ಪುರುಷನಿಗಾಗಿ 
ಅನೇಕ ಸ್ತ್ರೀಯರು ಹುಟ್ಟಿಕೊಂಡೇ ಇರುತಾರೆಂದು ಹೇಳುತ್ತವೆ. ಆದ್ದರಿಂದ ಇನ್ನೊಂದು 
ಕನ್ಯೆಯನ್ನು ವರಿಸು ಎಂದು ಹೇಳಿತು. ॥॥ ೨೪-೨೫ ॥1 
ವೈಶ್ಯ ಉವಾಚ 
ಯದಿ ಸಾ ಮಮ ತನ್ಹಂಗೀ ನ ಸ್ಯಾದ್ಬಾರ್ಯಾ ಮದಾಲಸಾ ॥ 
ಅಸ್ಥಿನ್ನನನಿ ನಾನ್ಯಾ ಮೇ ಭವಿತ್ರೀ ಸಹಚಾರಿಣೀ ॥ ೨೬ I 
ತಾಮೃತೇ ಮೃಗಶಾವಾಕ್ಟೀಂ ಪೂರ್ಣ ಚಂದ್ರಾನನಾಮಹಮ್‌ । 
ನ ಭೋಕ್ಷೆ 1 ಯೋಪಷಿತಂ ಕಾಂಚಿತಾಕ್ಷಾತ್ತುರವಧೂಮಪಿ Wl ೨೭ ॥ 
ಮತಕೋಕಿಲಸನ್ನಾದಾಂ ತಾಂ ತ್ಯಕ್ತ್ವಾ ಗಜಗಾಮಿನೀಮ್‌ । 
ನಾನ್ಯಾಮಹಂ ವರಿಷ್ಯಾಮಿ ಸಂಕಲ್ಲೋ ನಾನ್ಯಥಾ ಮಮ I ೨೮ ॥ 
ವೈಶ್ಯನು ಹೇಳಿದನು-- 
ಮದದಿಂದ ಆಯಾಸಗೊಂಡ ಈ ತೆಳು ದೇಹದ ಕನ್ನಿಕೆಯು ದೊರಕದಿದ್ದರೆ ಈ ಜನ್ಮದಲ್ಲಿ 
ಬೇರೆಯಾವಳೂ ನನ್ನ ಹೆಂಡತಿಯಾಗಳು. ॥ ೨೬ ॥ ಜಿಂಕೆಯ ಮರಿಯ ಕಣ್ಣಿನಂತೆ ಕಣ್ಣಿರುವ 
ಮತ್ತುಪೂರ್ಣಚಂದ್ರನಂತೆ ಮುಖವಿರುವ ಈ ಹೆಣ್ಣುನನಗೆ ಲಭ್ಯವಾಗದಿದ್ದರೆ ನಾನು ಬೇರಾವ 
ಹೆಣ್ಣನ್ನು ವರಿಸೆನು. ಇದು ನನ್ನ ದೃಢಸಂಕಲ್ಪವು. ಮದಿಸಿದ ಕೋಗಿಲೆಯ ಸ್ವರದಿಂದ ಕೂಡಿರುವ 
ಮತ್ತು ಆನೆಯಂತೆ ಗಂಭೀರ ನಡಿಗೆಯುಳ್ಳ ಇವಳನ್ನು ಬಿಟ್ಟು, ಬೇರೆ ಯಾವಳಾದರೂ ಅವಳು 
ದೇವತಾ ಸ್ತ್ರೀಯೇ ಆಗಿರಲಿ, ಅವಳನ್ನುನಾನು ವರಿಸುವುದಿಲ್ಲ ೨೭-೨೮ 


ಚಕ್ರವಾಕ್ಯುವಾಚ-- 
ಹಿತಂ ಪಥ್ಯಂ ಚ ತೇ ವಚ್ಚಿಸಖೇ ಶೃಣು ವಚೋ ಮಮ । 
ಪಶ್ಚಾದ್ವಿಚಾರ್ಯ ಮನಸಾ ದುಃಖಂ ವ್ಯತಿತರಿಷ್ಠತಿ 1 ೨೯ ॥ 
ಕಃ ಪಿತಾಕಾ ಚ ಜನನೀ ಕಾ ಯೋಷಾ ಕಃ ಪತಿಃ ಸುತಃ । 
ಭ್ರಾತಾ ಕಃ ಕಾ ಚ ಭಗಿನೀ ತಥ್ಯಂ ಬ್ರೂಹಿ ಸುನಿಶ್ಚಿತಮ್‌ ॥೩೦॥ 


ಲೋಕೇ ಕಃ ಪ್ರಥಮಂ ಜಾತೋ ಮೃತಃ ಕೋ ವರ್ತತೇ ಚಕಃ। 


ಈ ಷ್ಠ 1೩೧ ॥ 
ನಡ ನಿಶ್ಚಿತ ಕಃ ಪಾಂಥ ಭವಿಷ್ಯತಿ ಮರಿಷ್ಯತಿ 


198 


ಪ್ರಯಾಗಮಾಹಾತ್ಮ್ಯಮ್‌ 


ಅಮೀ ದೇಹಾದಯೋ ಭಾವಾಸೋಯಫೇನಸಧರ್ಮಿಣಃ | 
ಕ್ಷಚಿದ್ಯಾಂತಿ ಕ್ವಚಿದ್ಬಾಂತಿ ಕ್ಷಚಿದುದ್ಯಂತಿ ವಾ ಪುನಃ 
ಅತೋಪಸ್ಥಿನ್ನೇನಸದ್ದಶೇ ದೇಹೇ ಪಂಚತ್ವಮಾಗತೇ । 
ಶೋಕಸ್ಯಾನವಕಾಶತ್ವಾನ್ನ ಶೋಚಂತಿ ವಿಪಶ್ಚಿತಃ 

ಕಃ ಕಸ್ಯ ಹೇತುರ್ದುಃಖಸ್ಯ ಕಸ್ಯ ಹೇತುಸುಖಸ್ಯ ಚ । 


ಸ್ವಪೂರ್ವಾರ್ಜಿತಕರ್ಮೈವ ಕಾರಣಂ ಸುಖದು:ಖಯೋಃ 


ಸುಖಂವಾ ಯದಿವಾ ದುಃಖಂ ಸ್ಪಕರ್ಮವಶಗೋ ನರಃ । 
ಯದ್ಯದ್ಯಥಾ ಗತಂ ತತ್ತದ್ಬುಕಾ ಕ್ವ ಸ್ಪನ್ಮಮನಾ ಭವೇತ್‌ 
ಯಸ್ಸಿನ್ನೇಶೇ ಚ ಕಾಲೇ ಚ ತಸ್ಮಾದ್ವಾ ಯೇನ ಕೇನಚಿತ್‌ । 
ಕೃತಂ ಶುಭಾಶುಭಂ ಕರ್ಮ ಭೋಜ್ಯಂ ತತತ್ರ ನಾನ್ಯಥಾ 
ಅಲಂ ಹರ್ಷವಿಷಾದಾಭ್ಯಾಂ ಶುಭಾಶುಭಫಲೋದಯೇ । 
ವಿಧಾತ್ರಾ ವಿಹಿತಂ ಯಚ್ಚ ತದಲಂಘ್ಯಂ ಸುರಾಸುರೈಃ 
ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಮ್‌ ।ಟ 
ದ್ವಯಮೇತದ್ಭಿ ಜಂತೂನಾಮಲಂಫ್ಯಂ ದಿನರಾತ್ರಿವತ್‌ 
ಸುಖಮಧ್ಯೇ ಸ್ಥಿತಂ ದುಃಖಂ ದುಃಖಮಧ್ಯೇ ಸ್ಥಿತಂ ಸುಖಮ್‌ ।ಟ 
ದ್ವಯಮನ್ಯೋನ್ಯಸಂಯುಕಂ ವರ್ತತೇ ಜಲಪಂಕವತ್‌ 
ಮಾಯಯೋತ್ಪತಿಮಾಯಾಂತಿ ಗುಣಾಃ ಸತ್ನಾದಯಸ್ವಯಃ | 
ತೈರೇವ ದೇಹಾ ಜಾಯಂತೇ ಗುಣಾಸಲ್ಲಕ್ಷಣಾಶ್ರಯಾಃ 
ದೇವತ್ವಂ ಯಾತಿ ಸತ್ತೇನ ರಜಸಾ ಚ ಮನುಷ್ಯತಾಮ್‌ ।ಟ 
ವಾಸನಾನುಗತೋ ಯಾತಿ ತಿರ್ಯಕ್ಷ್ಮಂ ತಮಸಾವೃತಃ 
ಯಾದೃಶಂ ಪ್ರಾಕೃತಂ ಕರ್ಮ ತಾದೃಶಂ ವಿಂದತೇ ವಪುಃ | 
ಭುಂಕ್ರೇ ತದನುರೂಪಾಣಿ ಸುಖದುಃಖಾನಿ ದೇಹ್ಯಸ್‌ 

ಅಪಿ ಕಲ್ಪಾಯುಷಾಂ ವೈಶ್ಯ ದೇವತಾನಾಂ ವಿಷರ್ಯಯಃ । 
ಅನೇಕಾಮಯಬದ್ಧಾನಾಂ ಕಾ ಕಥಾ ನರದೇಹಿನಾಮ್‌ 
ಕಾಲಕರ್ಮಗುಣಾಧೀನಂ ಪಂಚಾತ್ಮಕಮಿದಂ ವಪುಃ । 
ಜಾತಂ ದೃಷ್ಟಾ ್ಸ್ಯಿನ ಹೃಷ್ಯಂತಿ ನ ಶೋಚಂತಿ ಮೃತಂ ಬುಧಾಃ 
ಗರ್ಭಸ್ಥಾ ಏವ ನಶ್ಯಂತಿ ಜಾತಮಾತ್ರಾಸಥಾಪರೇ 1 
ಕೇಚಿದ್ಯುವಾನೋ ನಶ್ಯಂತಿ ಮ್ರಿಯಂತೇ ಕೇ$ಪಿ ವಾರ್ಧಕೇ 


ಆಯುಸುಖಂ ಚ ದುಃಖಂ ಚ ಪುಣ್ಯಂ ಪಾಪಂ ಸುತಂ ಧನಮ್‌ । 


ಲಲಾಟೇ ಲಿಖತಂ ಧಾತ್ರಾ ವಹಳಲಿಂತುಃ ಪ್ರಜಾಯತೇ 


1 ೩೨॥ 
I ೩೩ 1 
1 ೩೪ ॥ 
॥ ೩೫ ॥ 
1 ೩೬ ॥ 
1೩೭ ॥ 
1೩೮ ॥ 
TEVA 
1೪೦॥ 
1೪೧॥ 
1೪೨॥ 
1೪೩॥ 
1೪೪ ॥ 
1 ೪೫ ॥ 


I ೪೬ ॥। 


ಅಧ್ಯಾಯ ೨೬ 199 
ಕರ್ಮಣಾಮವಿಲಂಫೃತ್ವಾತ್ಕಾಲಸ್ಕ್ಯಾಪ್ಯನತಿಕ್ರಮಾತ್‌ । 


ಅನಿತೃತ್ವಾಚ್ಚ ಭಾವಾನಾಂ ನ ಶೋಕಂ ಕರ್ತುಮರ್ಹಸಿ 11 ೪೭ ॥ 
ಕ್ವ ಸ್ವಪ್ನೇ ನಿಯತಂ ಸ್ಥೈರ್ಯಮಿಂದ್ರಜಾಲೇ ಕ್ವಸತ್ಯತಾ । 

ಕ್ವ ನಿತ್ಯತಾ ಶರನ್ನೇಫೈ: ಕ್ವ ಶಾಶ್ವತ್ವಂ ಕಲೇವರೇ (1 ೪೮ ॥ 
ತಪಸಾ ವಿದ್ಯಯಾ ಬುದ್ಧ್ಯಾ ಮಂತೌೌಷಧಿರಸಾಯನ್ನೆ: । 

ಅತಿಯಾತಿ ಪರಂ ಮೃತ್ಯುಂ ನ ಕಶ್ಚಿದಪಿ ಪಂಡಿತಃ 1೪೯ ॥ 
ತವ ಜನ್ಮಾನೃತೀತಾನಿ ಶತಕೋಟ್ಯಯುತಾನಿ ಚ। 

ಮಮಾಪಿ ತದ್ವದೇವೇದಮನಾದೀನಿ ಸೃತಾನಿ ಹ Il ೫೦ ॥ 
ಜನ್ಮನಾಮಯುತಂ ಸಾಗ್ರಂ ಮಮ ಸ್ಮೃತಿ ಯಥಾಗತಮ್‌ । 

ಸುಖಂ ದುಃಖಂ ಮಯಾ ಭುಕಂ ಬಹುಧಾ ಜನ್ಮಜನ್ಮನಿ IW ೫೧ ॥ 
ನಿರ್ವೇದಾ ಪರಿತೋಷಾಶ್ಚ ಕ್ಷಯವೃದ್ದು *ದಯೈರಿತಾಃ । 
ಶತ್ರುಮಿತ್ರಕಲತ್ರಾಣಾಂ ವಿಯೋಗಃ ಸಂಗಮಾಸಥಢಾ ॥1 ೫೨ ॥ 
ಮಾತರೋ ವಿವಿಧಾ ದೃಷ್ಟ್ವಾ ಯಾತಾ ನಾನಾವಿಧಾ ತನುಃ । 
ಗರ್ಭದುಃಖಾನಿ ಭುಕಾನಿ ಬಾಲ್ಯಯೌವನವೃದ್ಧತಾಃ 11 ೫೩ ॥ 
ಬ್ರಾಹ್ಮಣಕ್ಚತ್ರಿಯವಿಶಾಂ ಶೂದ್ರಾಣಾಮಪಿ ಜನ್ಮಸು । 

ಪಶೂನಾಂ ಚೈವ ಕೋಷ್ಠೇಷು ಮೃಗಾಣಾಮಪಿ ಪಕ್ಷಿಣಾಮ್‌ I ೫೪ ॥ 
ಭೃತ್ಯತಾಂ ದಾಸತಾಂ ಚಾಪಿ ಗತೋಪಸ್ಥಿ ಬಹುಶೋ ನೃಣಾಮ್‌ । 
ಸ್ವಾಮಿತ್ವಮೀಶ್ವರತ್ವಂ ಚ ದರಿದ್ರತ್ತಂ ಸಭಾಗ್ಯತಾಮ್‌ 11 ೫೫ ॥ 
ಪ್ರಾಗ್ಭವೇ ಮಗಧೇಶಸ್ಯ ಮಹಿಷ್ಯಾಸಮಹಂ ಪ್ರಿಯಾ । 

ಸಾಂಪ್ರತಂ ಪಕ್ಷಿಣೀ ಜಾತಾ ಜಾತಿಸ್ಥೃತಿಮತೀ ಪರಮ್‌ ॥1 ೫೬ ॥ 
ತೀರ್ಥರಾಜಪ್ರಭಾವೇನ ವರುಣಾಶ್ರಮವಾಸತಃ | 

ಗೃಹೀತ್ವಾ ಮಾನುಷಂ ಜನ್ಮ ಮುಕಿಮೇಷ್ಯಾಮಿ ನಿಶ್ಚಿತಮ್‌ I ೫೭ ॥ 
ವೈಶ್ಯವರ್ಯ ಮಹಾಬುದ್ದೇ ತಸ್ಥಾತ್ತ್ಯಮಪಿ ಮಾ ಶುಚಃ । 

ಮಾಯಾವಿಲಸಿತಂ ಜ್ಞಾತ್ವಾ ಸಂತರಸ್ವ ಭವಾರ್ಣವಮ್‌ I ೫೮ ॥ 
ಲೋಕೇ ಜನ್ಮಮೃತೀ ಜೇತುಮೇಕಮೇವ್‌ೌಷಧಂ ಮಹತ್‌ । 
ಲೋಕದ್ವಯಹಿತಂ ಪುಂಸೋ ವಿಷ್ಣುಧ್ಯಾನರಸಾಯನಮ್‌ 11೫೯ ॥ 
ತಸ್ಮಾದಿದಂ ಮನೋ ಭದ್ರ ವಿಷ್ಣುಧ್ಯಾನೈಕಸಾಧನಮ್‌ I 
ಶೋಕಮೋಹಸಮಾವಿಷ್ಟಂ ಮಾ ಕುರುಷ್ವ ಹರಿಂ ಭಜ WW ೬೦ ॥ 
ಇತ್ಯೇವಂ ಸರ್ವಮಾಖ್ಯಾತಂ ಭೂತಂ ಭವ್ಯಂ ಭವಚ್ಚತೇ । 

ತೀರ್ಥರಾಜಸ್ಯ ಸಾಮರ್ಥ್ಯಾತ್ಮಿಮನೃತ್ವಷ್ಟುಮಿಚ್ಛಿಸಿ 1 ೬೧ ॥ 


i ಇತಿ ಷೆಡ್ಡಿಂಶೋಧ್ಯಾಯಃ || 


200 ಪ್ರಯಾಗಮಾಹಾತ್ಮ್ಯಮ್‌ 


ಚಕ್ರವಾಕ ಪಕ್ಷಿಯು ಹೇಳಿತು 
ಎಲೈ ವೈಶ್ಯೋತ್ತಮನೇ | ನನ್ನ ಮಾತನ್ನು ಕೇಳು. ಇದು ನಿನ್ನ ಮನೋವ್ಯಥೆಗೆ ಪಥ್ಯರೂಪ 
ವಾಗಿಯೂ ನಿನಗೆ ಹಿತಕರವಾಗಿಯೂ ಇರತಕ್ಕದ್ದು ಇದನ್ನು ಕೇಳಿ ವಿಚಾರಮಾಡಿದರೆ ನಿನ್ನ 
ಮನಸ್ಸಿನ ದುಗುಡವೆಲ್ಲ ಪರಿಹಾರವಾಗುವುದು. ॥ ೨೯ ॥ ತಂದೆಯು ಯಾರು? ತಾಯಿಯು 
ಯಾರು? ಹೆಂಡತಿಯು ಯಾರು? ಮಗನು ಯಾರು? ಅಣ್ಣನು ಯಾರು? ಅಕ್ಕ ಯಾರು? 
ಎಂಬುದನ್ನು ಸರಿಯಾಗಿ ನಿಶ್ಚಯಮಾಡಿ ಯಥಾರ್ಥವಾಗಿ ಹೇಳು. Il ೩೦ 1 ನೇ ಜಗತಿನ 
ಸೃಷ್ಟಿಯನ್ನು "ಪರಿಗಣಿಸಿದಾಗ ಜಗತಿನಲ್ಲಿ ಯಾರು ಮೊದಲು ಹುಟ್ಟಿದವರು, ಯಾವಾಗಲೂ 
ಇರತಕ್ಕವನಾದರೂ ಯಾರು? ನಿಶ್ಚಯಿಸಿ ಯಾರು ಮುಂದೆ ಹುಟ್ಟುತ್ತಾರೆ ಮತ್ತು ಸಾಯುತಾರೆ 
ಜು ಹೇಳಬಲ್ಲೆಯಾ? ॥ ೩೧ ॥ ಈ ನಮಗೆ ಕಾಣತಕ್ಕ ದೇಹಾದಿಗಳ ಇರುವಿಕೆಯು ನೀರಿನ 
ನೊರೆಯ ಮೇಲೆ ಕಾಣುವ ನೀರು ಗುಳ್ಳಿಯಂತೆಯೇ ಅದರ ಧರ್ಮವನ್ನೇ ಹೊಂದಿರ 
ತಕ್ಕವುಗಳು. ಈ ಜೀವಿಗಳೆಲ್ಲಎಲ್ಲಿಹೋಗುತ್ತವೆ, ಎಲ್ಲಿ ಬೆಳಗುತ್ತವೆ ಮತ್ತುಪುನಃ ಎಲ್ಲಿಹುಟ್ಟುತವೆ? 
೩೨ ॥॥ ಆದ್ದರಿಂದ ನೀರು ಗುಳ್ಳೆಗೆ ಸಮನಾಗಿರುವ ಈ ದೇಹವು ನಾಶವಾದರೆ ಇದು ಒಂದು 
ಅನಿವಾರ್ಯವಾದ ಮತ್ತು ಅಪರಿಹಾರ್ಯವಾದ ಘಟನೆಯಾದ್ದರಿಂದ ವಿದ್ವಾಂಸರು ಈ ಬಗ್ಗೆ 
ಎಂದೂ ದುಃಖಗೊಳ್ಳುವುದಿಲ್ಲ ॥ ೩೩ ॥ ಯಾವನ ಸುಖಕ್ಕೆ ಯಾರು ಕಾರಣರು ? ಹಾಗೆಯೇ 
ಯಾರ ದುಃಖಕ್ಕೆ ಯಾರು ಕಾರಣರು? ಅವರವರ ಪೂರ್ವ ಜನ್ಮಗಳಲ್ಲಿ ಮಾಡಿರುವ ಕರ್ಮಗಳ 
ಫಲವೇ ಸುಖದುಃಖಗಳು. ॥ ೩೪ 11 ಜೀವಿಯು ಸುಖವೇ ಆಗಲಿ, ದುಃಖವೇ ಆಗಲಿ ತನ್ನ ತನ್ನ 
ಕರ್ಮಗಳಿಗೆ ವಶವಾಗಿರುತ್ತಾನೆ. ಆದ್ದರಿಂದ ಯಾವುದು ಹೇಗೆ ಹೇಗೆ ಸಂಭವಿಸುವುದೋ ಅದನ್ನು 
ಹಾಗಾಗಿಯೇ ಅನುಭವಿಸಿ ಸ್ವಸ್ನಮನಸ್ಕರಾಗಿರಬೇಕು. ॥ ೩೫ ।। ಯಾವ ದೇಶದಲ್ಲಿ ಯಾವ 
ಕಾಲದಲ್ಲಿ ಯಾರಿಂದ ಏನೇನು ಮಾಡಲ್ಪಟ್ಟಿರುತ್ತದೋ, ಅದರದರ ಒಳ್ಳೆಯ ಕೆಟ್ಟ ಫಲಗಳನ್ನು 
ಅಲ್ಲಲ್ಲಿಯೇ ಆಗಾಗಲೇ ಅವನಿಂದಲೇ ಅನುಭವಿಸಬೇಕಾಗುವುದು. ॥ ೩೬ ॥ ಆದ್ದರಿಂದ 
ಕೆಟ್ಟದ್ದು ಒಳ್ಳೆಯದು ನಡೆದಾಗ ದುಃಖಗೊಳ್ಳುವುದಾಗಲೀ ಹರ್ಷಗೊಳ್ಳುವುದಾಗಲೀ ನರನು 
ನಿಲ್ಲಿಸಬೇಕು. ವಿಧಿಯು ಹಣೆಯಲ್ಲಿಬರೆದಿದ್ದಂತೆಯೇ ನಡೆಯುವುದು. ಇದನ್ನುದೇವದಾನವರೂ 
ಮೀರಲಾರರು. 1೩೭ ॥। ಹಗಲು ರಾತ್ರಿಗಳು ಒಂದಾದ ಮೇಲೆ ಒಂದು ಬರುವಂತೆ ಸುಖವಾದ 
ಮೇಲೆ ದುಃಖ, ದುಃಖದ ನಂತರ ಸುಖ ಇವೆರೆಡು ಬಂದೇ ಬರುತ್ತವೆ. ಇದನ್ನು ಯಾರೂ ತಪ್ಪಿಸಿ 
ಕೊಳ್ಳಲಾರರು. ॥॥೩೮ ॥। ಸುಖದ ಮಧ್ಯೆ ದುಃಖ ಮತ್ತುದುಃಖದ ಮಧ್ಯೆ ಸುಖ ಹೀಗೆ ಇವೆರಡೂ 
ನೀರು ಮತ್ತು ಕೆಸರಿನಂತೆ ಸೇರಿಕೊಂಡೇ ಇರುವುವು. ॥ ೩೯ ॥॥ ಮಾಯಾ ಎಂಬ ಹೆಸರುಳ್ಳ 
ಲಕ್ಷೀದೇವಿಯು ಚಿತ್ಪಕ್ರತಿ ಮತ್ತುಜಡಪ್ರಕೃತಿಗೆ ಅಭಿಮಾನಿ ದೇವತೆಯು. ಆ ಜಡಪ್ರಕೃತಿಯಿಂದ 
ಸತ್ವ, ರಜ, ತಮಗಳೆಂಬ ಮೂರು ಗುಣಗಳು ಹುಟ್ಟುತ್ತವೆ. ಹೀಗೆ ಸತ್ವ, ರಜ ಮತ್ತು ತಮಸ್ಸು 
ಗಳಿಂದ ಸಾತ್ವಿಕರು, ರಾಜಸರು, ಮತ್ತುತಾಮಸರ ದೇಹಗಳು ಕ್ರಮವಾಗಿ ಸೃಷ್ಟಿಯಾಗುತ್ತವೆ. ಈ 
ಪಂಚಭೂತಗಳಾದ ಪೃಥಿವೀ, ಅಪ್‌, ತೇಜಸ್ಸು ವಾಯು ಮತ್ತು ಆಕಾಶ ಇವುಗಳೇ ವಿಕಾರ 
ಹೊಂದಿ ದೇಹಾದಿಗಳು ಸೃಷ್ಠಿಯಾಗುತ್ತದೆ, ಈ ಮೂರು ಗುಣಗಳ ಪ್ರಮಾಣಗಳ ಮೇಲೆ 
ಆಯಾಯಾ ಜೀವಿಗಳ ದೇಹಲಕ್ಷಣಗಳೂ ಮನೋವ್ಯಾಪಾರಗಳೂ ನಡೆಯುತ್ತವೆ. ॥ ೪೦ ॥ 
ಸತ್ವಗುಣಪ್ರಧಾನರಾದವರು ದೇವತ್ವ ವನ್ನೂ ರಜೋಗುಣಪ್ರಧಾನರಾದವರು ಮನುಷ್ಯತ್ವ ವನ್ನೂ 
ಮತ್ತು ತಮೋಗುಣಪ ಕ್ರಧಾನರಾದವರು ದಾನವತ್ವವನ್ನೂ ಹೊಂದುವರು. ಪ್ರಾ ಣಿಗಳು. 


ಅಧ್ಯಾಯ ೨೬ 201 


ತಮೋಗುಣವನ್ನೇ ಹೆಚ್ಚಾಗಿವುಳ್ಳವುಗಳು. -॥ ೪೧ ॥ ಜೀವಿಯು ಎಂತಹ ಕರ್ಮಗಳನ್ನು 
ಮಾಡುವನೋ ಅಂತಂತಹ ದೇಹಗಳನ್ನೇ ಹೊಂದುವನು. ಅಂದರೆ ಅವರಿಗಿರುವ ದೇಹವು 
ಅವರುಗಳೇ ಹಿಂದೆ ಎಸಗಿರುವ ಕರ್ಮಗಳ ಪ ರ್ರಕಾರ ಸತ್ವ, ರಜ ಮತ್ತುತಮಗಳ ಪ್ರ ಮಾಣಗಳನ್ನು 
ಹೊಂದಿರುತ್ತದೆ. ಅದಕ್ಕೆ ಅವರನ ಜೀವಿಯ ಸುಖದುಃ ಬಾದಿಗಳನ್ನು ಅನುಭವಿಸು. 
ತಾನೆ. ॥ ೪೨ 1॥ ಕಲ್ಪಾಯುಸ್ಸುಳ್ಳ ದೇವತೆಗಳಿಗೇ ಅನೇಕ ಬಗೆಯ ಭವಣೆಗಳು ಬಂದು 
ಹೋಗುತ್ತವೆ ; ಹೀಗಿರಲು ಅನೇಕ ಕಾಯಿಲೆಗಳಿಂದ ನರಳುವ ಮನುಷ್ಯನ ಪಾಡೇನು? 11೪೩ ॥ 
ಆದ್ದರಿಂದ ಕಾಲ, ಕರ್ಮ ಮತ್ತು ಪ್ರಕೃತಿ ಸಂಬಂಧವಾದ ಮಾರ್ಪಾಡುಗಳಿಗೆ ಈ ದೇಹವು 
ಬದ್ಧವಾಗಿದೆ. ಆದ್ದರಿಂದ ಕೇವಲ ಜನ್ಮತಾಳಿದ್ದರಿಂದಲೇ ಜ್ಞಾನಿಗಳು ಹೇಗೆ ಸಂತುಷ್ಟರಾಗುವು 
ದಿಲ್ಲವೋ ಅದರಂತೆ ಮರಣ ಹೊಂದುವುದರಿಂದಲೂ ದುಃಖಪಡುವುದಿಲ್ಲ ॥ ೪೪ ॥ ಕೆಲವರು 
ಗರ್ಭದಲ್ಲಿರುವಾಗಲೇ ಮರಣಹೊಂದುವರು; ಕೆಲವರು ಹುಟ್ಟಿದ ಕೂಡಲೇ ಮೃತರಾಗುತಾರೆ; 
ಮತ್ತೆಕೆಲವರು ಯೌವನಾವಸ್ಥೆಯಲ್ಲಿಅಸು ನೀಗುವರು. ಅನೇಕರು ವೃದ್ಧಾಪ್ಯದಲ್ಲಿಸಾಯುವರು. 
॥ ೪೫ ॥ ಆಯುಸ್ಸು ಸುಖ, ದುಃಖ, ಪುಣ್ಯ, ಪಾಪ, ಮಕ್ಕಳು, ಹಣ ಮುಂತಾದವು ಬ್ರಹ್ಮನ 
ಬರಹದಂತೆ ಸಿಗುವುವು. ಈ ವಿಧಿಯ ಬರಹವನ್ನು ಹೊತ್ತುಕೊಂಡೇ ಜೀವಿಗಳು ಹುಟ್ಟುತಾರೆ. 
1 ೪೬ ॥ ಕರ್ಮದ ಫಲವನ್ನು ಯಾರೂ ಅನುಭವಿಸದೆ "ಇರಲಾರರು, ಹಾಗೆಯೇ ಕಾರದ 
ತೀರ್ಪನ್ನು ಯಾರೂ ದಾಟಲಾರರು. ದೇಹಿಗಳು ಅನಿತ್ಯರು--ಅಂದರೆ ಎಂದಾದರೂ 
ಸಾಯುವವರೇ. ಹೀಗಿರುವುದರಿಂದ ಈ ಬಗ್ಗೆ ನೀನು ಮುಟಟದ: I ೪೭ ॥ ಸ್ವಾಪ್ನ 
ಪದಾರ್ಥಗಳನ್ನು ಯಾರು ತಾನೇ ಅವಲಂಬಿಸುತ್ತಾರೆ ಮತ್ತು ಇಂದ್ರ ಜಾಲದಿಂದ ಆದದ್ದನ್ನು 
ಯಾರು ತಾನೇ ಸತ್ಯವೆಂದು ತಿಳಿಯುತ್ತಾರೆ? ಶರತ್ಕಾಲದ ಮೋಡವನ್ನು ಮಳೆಗಾಗಿ ಯಾರು 
ತಾನೇ ನಂಬುತಾರೆ? ಹಾಗೆಯೇ ಈ ದೇಹದ ಶಾಶ್ವತತ್ವದಲ್ಲಿ ಯಾರು ತಾನೇ ವಿಶ್ವಾಸ 
ವಿಡುತಾರೆ? ॥ ೪೮ ॥। ಎಂತಹ ಪಂಡಿತನೂ, ತಪಸ್ಸು ವಿದ್ಯೆ ಬುದ್ಧಿ, ಮಂತ್ರ, ಔಷಧಿ ಮತ್ತು 
ರಸಾಯನಾದಿಗಳಿಂದಲೂ ಮೃತ್ಯುವನ್ನು ತಡೆಗಟ್ಟಲಾರನು. 1೪೯ i ನಿನ್ನ ಜನ್ಮಗಳು ಲೆಕ್ಕವಿಲ್ಲ 
ದಷ್ಟು ಆಗಿಹೋಗಿವೆ. ಮುಂದೆ ಇರುವ ಜನ್ಮಗಳೂ ಅಷ್ಟೆ. ನೂರು ಕೋಟ, ಶತಕೋಟಿ, 
ಹೆತುಸಾವಿರ ಕೋಟಿಯಷ್ಟು ಅದರಂತೆ ನನಗೂ ಆಗಿಹೋದ, ಆಗಿಹೋಗುವ ಜನ್ಮಗಳಿವೆ. 
॥ ೫೦ (ನನಗೆ ಅನೇಕ ಜನ್ಮಗಳ ಸ್ಥರಣೆಯು ಸಮಗ್ರವಾಗಿಯೂ ಒಂದೊಂದರಂತೆಯೂ ಇದೆ. 
ಹೇಗೆ ಬಂದು ಹೋಗಿದೆಯೋ ಹಾಗೆಯೇ ನನ್ನಸ್ಥರಣೆಗೆ ಬರುತ್ತದೆ. ಅನೇಕ ಜನ್ನಗಳಲ್ಲಿನನ್ನಿಂದ 
ಬಹುರೀತಿಯಲ್ಲಿಸುಖದುಃಖಗಳು ಅನುಭವಿಸಲ್ಪಟ್ಟಿವೆ. ॥ ೫೦ ॥1 ದುಃಖಗಳು, ಸಂತೋಷಗಳು, 
ನಾಶ, ವೃದ್ಧಿ ಹೆಂಡತಿಯಾಗಿದ್ದಾಗಿನ ವಿಯೋಗ ಮತ್ತು ಸಂಗಮ ಇವುಗಳೆಲ್ಲವನ್ನೂ ಮತ್ತುಬೇರೆ 
ಬೇರೆ ತ ತಾಯಂದಿರು, ತಂದೆಯರು ಶತ್ರುಗಳು, ಮಿತ್ರರು ಇವರೆಲ್ಲರನ್ನೂ 
ನೋಡಿದ್ದೇನೆ. ನಾನಾವಿಧಗಳಾದ ಶರೀರಗಳನ್ನು ಧರಿಸಿದ್ದೇನೆ. ಈರ್‌ ದುಃ ಖಗಳನ್ನೂ 
ಅನುಭವಿಸಿದ್ದೇನೆ. ಬಾಲ್ಯ, ಯೌವನ, ವೃದ್ಧಾಪ್ಯ ಇವುಗಳನ್ನೂ ಅನುಭವಿಸಿದ್ದೇನೆ. ಬ್ರಾ ಹ್ಮಣ, 
ಕೃತ್ರಿ ಯ, ವೈಶ್ಯ ಮತ್ತು ಶೂದ್ರ ಜನ್ನಗಳನ್ನತಿದ್ದನೆ. ಪಶುಗಳ, ಮೃಗಗಳ ಮತ್ತು ಪಕ್ಷಿಗಳ ಜನ್ನಗಳನ್ನೂ 
ಹೊಂದಿದ್ದನು. ಕೆಲವು ಜನ್ಮಗಳಲ್ಲಿ ದಾಸನಾಗಿದ್ದೆ. ಕೆಲವು ಜನ್ಮಗಳಲ್ಲಿ ಮನುಷ್ಯರ ಸ್ವಾಮಿತ್ವ ವನ್ನು 
ಹೊಂದಿದ್ದೆ. ಕೆಲವು ಜನ್ಮಗಳಲ್ಲಿ ದಾರಿದ್ಯ ವನ್ನೂ ಕೆಲವು 'ಜನ್ಮಗಳಲ್ಲಿ ಭಾಗ್ಯವಂತಿಕೆಯನ್ನೂ 
ಹೊಂದಿದ್ದೆ | ೫೨- ೫೫ ॥ ಇದಕ್ಕೆ ಟ್‌ ಜನ್ಮದಲ್ಲಿ ಮಗಧದೇಶದ ಮಹಾರಾಜನ. 


202 ಪ್ರಯಾಗಮಾಹಾತ್ಮ್ಯಮ್‌ 


ಪ್ರಿಯಪತ್ನಿಯಾಗಿ ಮಹಾರಾಣಿಯೂ ಆಗಿದ್ದೆ. ಈಗ ಹೆಣ್ಣು ಪಕ್ಷಿಯಾಗಿ ಹುಟ್ಟಿದ್ದೇನೆ. ಹಿಂದಿನ 
ಮತ್ತು ಮುಂದಿನ ಜನ್ಮಗಳ ಸ್ಥರಣೆಯು ನನಗೆ ಬರುತ್ತಿರುತ್ತದೆ. ॥ ೫೬ ॥ ಇಲ್ಲಿನ ತೀರ್ಥರಾಜನ 
ಪ್ರಭಾವದಿಂದಲೂ, ಶ್ರೀವರುಣಾಶ್ರಮದಲ್ಲಿ ವಾಸಮಾಡಿಕೊಂಡು ಇರುವುದರಿಂದಲೂ 
ಭವಿಷ್ಯದಲ್ಲಿ ಮನುಷ್ಯನ ಜನ್ಮತಾಳಿ ಮುಕ್ತಿಯನ್ನು ಪಡೆಯುತ್ತೇನೆ. ಇದು ಖಂಡಿತವು. ॥ ೫೭ ॥ 
ಮಹಾಬುದ್ಧಿಶಾಲಿಯಾದ ವೈಶ್ಯಶ್ರೇಷ್ಠನೇ! ಆದ್ದರಿಂದ ನೀನೂ ಕೂಡ ದುಃಖಪಡಬೇಡ. ನನ್ನಿಂದ 
ವಿಸರಿಸಲ್ಪಟ್ಟ ಉಪದೇಶವನ್ನು ಅರ್ಥಮಾಡಿಕೊಂಡು ಸಂಸಾರಸಮುದ್ರವನ್ನು ದಾಟಿ 
ಉತ್ತರೋತ್ತರ ಮುಕ್ತಿಯನ್ನು ಪಡೆ. ॥॥ ೫೮ ॥। ಲೋಕದಲ್ಲಿ ಜನನಮರಣಗಳನ್ನು ದಾಟಲು 
ಒಂದೇ ಒಂದು ಉಪಾಯವಿರುವುದು. ಅದೇನೆಂದರೆ ಶ್ರೀವಿಷ್ಣುವನ್ನು ಸರ್ವೋತ್ತಮತ್ವದ 
ಅನುಸಂಧಾನದಿಂದ ಸ್ಮರಣೆ ಮಾಡುವುದು. ಇದು ನರರಿಗೆ ಇಹಪರಗಳೆರಡಕ್ಕೂ ಹಿತಕಾರಿಯಾದ 
ಲೇಹ್ಯವು. ॥ ೫೯ ॥। ಈ ರೀತಿಯಾಗಿ ಹಿಂದಿನದು, ಈಗಿನದು ಮತ್ತು ಮುಂದಾಗತಕ್ಕದ್ದನ್ನಲ್ಲಾ 
ಹೇಳಿದ್ದೇನೆ. ಈ ತೀರ್ಥರಾಜನ ಮತ್ತು ಶ್ರೀಮಾಧವನ ಅನುಗ್ರಹದ ದಶೆಯಿಂದ ಇಷ್ಟನ್ನು 
ಹೇಳಲು ಸಮರ್ಥಳಾದೆನು. ಆದ್ದರಿಂದ, ಮಂಗಳಾಂಗನೇ, ಶ್ರಿ ೇವಿಷ್ಣುಧ್ಯಾನವೇ ಮುಖ್ಯವಾಗಿ 
ಸಾಧಿಸುವುದರ ಕಡೆ ನಿನ್ನ ಗಮನವನ್ನು ಹರಿಸು. ಶೋಕ, ಮೋಹಗಳನ್ನು ಬಿಡು. ಶ್ರೀಹರಿಯನ್ನು 
ಭಜಿಸು. ಇಷ್ಟುಹೇಳಿಯಾಯಿತು. ಈಗ ಇನ್ನೇನು ಹೇಳಲಿ? ॥ ೬೦-೬೧ ॥ 


| ಇಪುತಾರನೆಯ ಅಧ್ಯಾಯವು ಸಮಾಪವಾಯಿತು ॥ 


‘1 ಅಥ ಸಪ್ತವಿಂಶೋ:ಧ್ಯಾಯಃ 11೨೭ 1 


ಪಾಂಥ ಉವಾಚ 
ಕಿಂ ವಕವ್ಯಂ ಮಯಾ ತುಭ್ಯಂ ಧನ್ಯಾ ತ್ವಮಸಿ ಪಕ್ಷಿಣಿ I 
ಪಕ್ಷಿರೂಪತ್ತ್ಪಪ್ರಾಪಾಯಾಸವ ಯನ್ಮತಿರೀದೃಶೀ 11 ೧॥ 
ಮಾತಸ್ತ್ವಯಾ ಕೃತೋ ಬೋಧೋ ಲೋಕದ್ದಯಹಿತೋತಪಿ ಸನ್‌ । 
ಆಸ್ಪದಂ ಮಯಿ ನಾಧತೇ ಜಲಂ ನ್ಯುಬ್ಬಘಟೇ ಯಥಾ ೨ 
ಪುರತಃ ಪೃಷ್ನತಶ್ನಾಧಃ ಪಾರ್ಶ್ವಯೋರೂರ್ದ್ವಮೇವ ಚ। 
ಸೈವ ಮೇ ಭಾತಿ ಬಿಮ್ಬೋಷ್ಠೀ ಜಾಗ್ರತ್ತ್ವಸಸುಷುಪಿಷು It 4 1 
ಅಶನಂ ಶಯನಂ ವಾಸಃ ಪಾನಂ ಭಾಷಣಮಾಸನಮ್‌ । 
ಸರ್ವಂ ವಿಷವದಾಭಾತಿ ತಾಮೃತೇ ಮದಿರೇಕ್ಷಣಾಮ್‌ 11೪ 1 
ಜೀವೇತ್ಸಾ ಯದಿ ತನ್ವಂಗೀ ಪ್ರಾಣಪ್ರಿಯತರಾ ಮಮ । 
ತದಾ ಮಜ್ಜೀವನಂ ಸತ್ಯಂ ನಾನ್ಯಥಾ ಜೀವನಂ ಮಮ 1 ೫ ॥ 


11 ಇಪ್ಪತ್ತೇಳನೆಯ ಅಧ್ಯಾಯವು ॥ 


ಪ್ರಯಾಣಿಕನು ಹೇಳಿದನು 
ನಿನಗೆ ನಾನು ಏನನ್ನು ತಾನೇ ಹೇಳಲಿ? ಪಕ್ಷಿಯಾಗಿದ್ದರೂ ನೀನು ಧನ್ಯಳು. ಪಕ್ಷಿಯ 

ರೂಪದಲ್ಲಿರುವ ನಿನಗೆ ಇಂಥಹ ಯೋಗ್ಯ ಮನಸ್ಸುಇದೆ ॥ ೧ ॥ ನೀನು ನನಗೆ ತಾಯಿ ಇದ್ದಂತೆ. 
ನಿನ್ನಉಪದೇಶವು ಈ ಲೋಕ-ಪರಲೋಕಗಳೆರಡಕ್ಕೂ ಹಿತಕಾರಿಯಾದುದು; ಆದರೆ ನನಗೆ ನಿನ್ನ 
ಉಪದೇಶವು ಒಡಕು ಪಾತ್ರೆಯಲ್ಲಿ ಸುರಿದ ನೀರಿನಂತೆ ವ್ಯರ್ಥ. ॥ ೨ ॥ ಆದರೆ ನನ್ನ ಹಿಂದೆ, 
ಮುಂದೆ, ಕೆಳಗೆ, ಪಕ್ಕದಲ್ಲಿ ಮೇಲೆ ಹೀಗೆ ಎಲ್ಲೆಲ್ಲಿಯೂ ಆ ಕೆಂಪು ತುಟಿಯುಳ್ಳ ಕನ್ನಿಕೆಯೇ ನನಗೆ 
ಕಾಣಿಸುತ್ತಿದ್ದಾಳೆ. ನನ್ನ ಜಾಗ್ರದವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಮತ್ತು ಗಾಢನಿದ್ರೆಯಲ್ಲಿ ಅವಳೇ 
ಕಾಣುತ್ತಿದ್ದಾಳೆ. (ಗಾಢನಿದ್ರೆಯಲ್ಲಿ-ಅಂದರೆ ಸುಷುಪ್ತಿಯಲ್ಲಿಯಾವ ಇಂದ್ರಿಯಗಳೂ ವ್ಯಾಪಾರ 
ಮಾಡುವುದಿಲ್ಲ ಅಂದಮೇಲೆ ಆ ಕನ್ನಿಕೆಯು ಕಾಣುವುದೆಂತು 9 ಆದ್ದರಿಂದ ಸುಷುಪಿಯಲ್ಲಿ 
ಕಾಣುತಾಳೆ ಎಂಬ ಹೇಳಿಕೆಯಲ್ಲಿ ಅವನ ಭಾವನೆಯ ತೀವ್ರತೆಯು ತೋರುತದೆ-ಅಷ್ಟೆ) ।। ೩॥ 
ಅವಳಿಲ್ಲದೆ ಊಟ, ನಿದ್ರೆ, ವಾಸ, ಪಾನ, ಭಾಷಣ ಮತ್ತುಆಸನ ಇವುಗಳೆಲ್ಲವೂ ನನಗೆ ವಿಷದಂತೆ 
ಅಪಥ್ಯವಾಗಿದೆ ॥ ೪ ॥ ಪ್ರಾಣಕ್ಕಿಂತಲೂ ನನಗೆ ಹೆಚ್ಚು ಪ್ರಿಯವಾಗಿರತಕ್ಕ ಆ ಕನ್ನಿಕೆಯು 
ಬದುಕಿದರೆ ನನ್ನಬದುಕು ಇದ್ದಂತೆ, ಇಲ್ಲದಿದ್ದರೆ ಬದುಕಿದ್ದರೂ ಇಲ್ಲದಂತೆಯೇ ಸರಿ. ॥೫ ॥1 
ಚಕ್ರವಾಕ್ಕುವಾಚ-- 

ಅಹೋ ಬಲವತೀ ಮಾಯಾ ದೇವಾಸುರವಿಮೋಹಿನೀ | 

ಯಯಾ ವ್ಯಾಪಂ ಜಗತ್ಸರ್ವಂ ಸ್ಪಹಿತಂ ನೈವ ಪಶ್ಯತಿ !1 ೬ ॥ 

ಕಸ್ಟೇ ವೈಶ್ಯಾಪರಾಧೋತಸ್ತಿ ಮಾಯೇಯಂ ಪ್ರವಿಲೇಶಿತುಃ | 

ವದಾಮ್ಯನ್ಯಮುಪಾಯಂ ತೇ ಕುರು ಕಾರ್ಯಂ ಸುಸಾಂಪ್ರತಮ್‌ ॥ ೭॥ 

203 


204 ಪ್ರಯಾಗಮಾಹಾತ್ಮ್ಯಮ್‌ 
ಮಯಿ ಸಂಜೀವಿನೀ ವಿದ್ಯಾ ವರ್ತತೇ ಬಹು ದುರ್ಲಭಾ | 


ತುಭ್ಯಂ ದದಾಮಿ ತಾಂ ವಿದ್ಯಾಂ ಲಬ್ಭಾ ಮೇ ಪೂರ್ವಜನ್ನನಿ uw 
ತಯಾ ಜೀವಯ ಚಾರ್ವಂಗೀಂ ಪ್ರಾಣೇಭ್ಯೋ ಪ್ಯಧಿಕಪ್ರಿಯಾಮ್‌ | ' 
ಸಾ ಪತ್ನೀ ತುಕಥಂತೇ ಸ್ಯಾಜ್ಜೀವದಾತಾ ಪಿತಾ ಸ್ಮೃತಃ 1 ೯॥ 


ಚಕ್ರವಾಕಪಕ್ಷಿಯು ಹೇಳಿತು 
ಜೀವವು ಯಾವಾಗಲೂ ಒಂದು ಆವರಕದಿಂದ ಸುತುವರಿಯಲ್ಲಟ್ಟಿರುವುದು. 

ಶ್ರೀಹರಿಯ ಸಂಕಲ್ಲದಿಂದ ಈ ಆವರಕವಿರುವವರಿಗೆ ಮಾಯಾವು ಇದ್ದೇ ಇರುವುದು. ಇದರಿಂದ 
ಜೀವನಿಗೆ ನಾನು ನನ್ನದು ಎಂಬ ಅಹಂಕಾರ-ಮಮಕಾರಗಳು ಇರುವುವು. ಆ ಜೀವನನ್ನು 
ಸುತುವರೆದಿರುವ ಮಾಯೆಯು ಬಹು ಬಲಿಷ್ಠವಾದುದು. ದೇವಾಸುರರೂ ಇದರ ಹಿಡಿತದಿಂದ 
ತಪ್ಪಿಸಕೊಳ್ಳಲಾರರು. ಇದರ ವ್ಯಾಪ್ತಿಗೆ ಒಳಪಟ್ಟ ಇಡೀ ಜಗತ್ತು ತನಗೆ ಆವಶ್ಯಕವಾದ ಹಿತವನ್ನು 
ನೋಡಬಯಸುವುದಿಲ್ಲ ॥। ೬ ॥ ಎಲ್ಯ ವೈಶ್ಯನೇ, ಇಂತಹ ಮಾಯೆಯು ನಿನ್ನನ್ನು ಪ್ರವೇಶಿಸಿರಲು 
ನಿನ್ನದು ಏನು ತಪ್ಪು? ಇದು ಭಗವಂತನ ಮಾಯೆ. ನಿನಗೆ ಇನ್ನೊಂದು ಉಪಾಯವನ್ನು 
ಹೇಳುವೆನು. ಅದರಂತೆ ಕಾರ್ಯವೊಂದನ್ನು ಸಮರ್ಪಕವಾಗಿ ಮಾಡು. ॥ ೭ ॥ ಪೂರ್ವಜನ್ಮ 
ದಲ್ಲಿಸಂಪಾದಿಸಲ್ಪಟ್ಟ ಬಹಳ ದುರ್ಲಭವಾಗಿರತಕ್ಕ ಸಂಜೀವಿನೀವಿದ್ಯೆ ನನ್ನಲ್ಲಿದೆ. ಆ ವಿದ್ಯೆಯನ್ನು 
ನಿನಗೆ ಹೇಳಿಕೊಡುತ್ತೇನೆ. ॥ ೮ ॥ ಈ ಮಂತ್ರದ ಸಹಾಯದಿಂದ ನಿನ್ನ ಪ್ರಾಣಕ್ಕಿಂತಲೂ 
ಪ್ರಿಯಳಾದ ಮನೋಹರವಾದ ಅಂಗಾಂಗಳುಳ್ಳ ನಾರಿಯನ್ನು ಬದುಕಿಸಿಕೋ. ಆದರೆ ನೀನು 
ಅವಳನ್ನು ಬದುಕಿಸಿ ಅವಳಿಗೆ ಜೀವದಾತನಾಗಿ ತಂದೆಗೆ ಸಮಾನನಾಗುವುದರಿಂದ ಅವಳು ನಿನ್ನನ್ನು 
ಹೇಗೆ ವರಿಸುವಳು? ೯ ॥ 
ವೈಶ್ಯ ಉವಾಚ 

ಮಮ ಮಾಸ್ತುಸುಖಂ ಪತ್ನೀ ಯಸ್ವೈ ಕಸ್ಕೈ ಪ್ರದೀಯತಾಮ್‌ । 

ಜೀವಯಿತ್ವಾತು ಚಾರ್ವಂಗೀಂ ಪಶ್ಯಾಮಿ ನಯನಾಂಚಲೈ: 1 ೧೦ I 

ತಾವತೈವ ಕತಾರ್ಥೋಪಸ್ಥಿ ಕಿಮಪ್ಯನ್ಯನ್ನ ಕಾಮಯೇ | 

ನಾನ್ಯಥಾ ವಚನಂ ಮೇ ಸ್ತಿ ಶಪಾಮಿ ಪದಯೋಸವ 1 ೧೧ I 
ವೈಶ್ಯನು ಹೇಳಿದನು--- 

ಹೇ ಪಕ್ಷಿಯೇ!। ಆಕೆಯು ನನ್ನ ಪತ್ನಿಯಾಗಿ ನನಗೆ ಸುಖವಾಗುವುದು ಬೇಡ. ಅವಳನ್ನು 

ಯಾರಿಗಾದರೂ ಕೊಟ್ಟುಬಿಡಿ. ಆ ಸುಂದರಾಂಗಿಯನ್ನು ನನ್ನ ಕಡೆಗಣ್ಣಿನಿಂದ ನೋಡಿಕೊಂಡೇ 
ಇದ್ದು ಬಿಡುತ್ತೇನೆ. ।। ೧೦ ॥ ಇಷ್ಟರಿಂದಲೇ ನಾನು ಕೃತಾರ್ಥನಾಗುವೆನು. ಇದನ್ನು ಬಿಟ್ಟುನಾನು 
ಬೇರೆ ಏನನ್ನು ಬಯಸುವುದಿಲ್ಲ. ಈಗ ನಾನು ಹೇಳುತ್ತಿರುವುದು ನಿನ್ನ ಪಾದಗಳ ಆಣೆಗೂ 
ಸುಳ್ಳಲ್ಲವೆಂದನು. ॥ ೧೧॥ 
ಸೂತ ಉವಾಚ 

ತಸ್ಯ ನಿಶ್ಚಯಮಾಲಕ್ಟ R ದೃಢಮೇವ ಪತತ್ರಿಣೀ । 

ತಟಾಕೇ ವಾರುಣೇ ತಸ್ಟಿನಸ್ನಾ ತೇನ ಸಹಾಚಿರಮ್‌ 11 ೧೨ ॥ 


ಅಧ್ಯಾಯ ೨೭ 205 
ಉದಜ್ಯುಖೋಪವಿಷ್ಠಸ್ಯ ವೈಶ್ಯವರ್ಯಸ್ಯ ದಕ್ಷಿಣೇ I 


ಕರ್ಣೇ ಜಜಾಪ ತಾಂ ವಿದ್ಯಾಂ ವಿಧಿಂ ಚಾವದದವ್ಯಯಮ್‌ 1 ೧೩ ॥ 
ತತೋ ವೈಶ್ಯಸ್ತದಸ್ಥೀನಿ ತೀರ ಏವಂ ಯಥಾಯಥಮ್‌ । 

ವಿರಚ್ಯ ವಿದ್ಯಯಾ ನೀರಮಾಸಿಂಚದಭಿಮಂತ್ರಿತಮ್‌ ॥ ೧೪ ॥ 
ಸಿಕಮಾತ್ರಾಥ ಸಾ ಬಾಲಾ ಯಥಾ ಸುಪೋತ್ಲಿತಾ ತಥಾ । 

ಬಭೂವ ಪ್ರಮದಾ ಪೂರ್ವಾ ಪೂರ್ವಸ್ಥಾದಧಿಕಾಕೃಶಿಃ Il ೧೫ ॥ 
ತಾಂ ನಿಪೀಯಾನಿಮೇಷಾಭ್ಯಾಮಕ್ಷಿಭ್ಯಾಂ ದೇವರೂಪಿಣೀಮ್‌ ।ಟ 
ಆಪಾದಮಸಕಂ ವೈಶ್ಯಃ ಪರಾಂ ನಿರ್ವತಿಮಾಗತಃ 1 ೧೬ I 
ಪಕ್ಷಿಣೀಮಥ ತುಷ್ಟಾವ ಪುರತೋ ರಚಿತಾಂಜಲಿಃ । 

ತವೋಪಕರಣಂ ದೇವಿ ವಿಸರೇ ನ ಕದಾಪ್ಯಹಮ್‌ ೧೭ ॥ 
ಏವಂ ವದತಿ ವೈ ತಸ್ಮಿನ್‌ ತೌ ವರೌ ಪೂರ್ವಸಂಗತ್‌ । 

ಚರಂತಾವಾಗತೌ ತತ್ರ ಸ್ವವಧೂಂ ತಾಮಪಶ್ಯತಾಮ್‌ ೧೮ ॥ 
ದೃಷ್ಟ್ವಾ ತಾಮಥ ಚಾರ್ವಂಗೀಂ ಕಾಮಬಾಣೇನ ತಾಡಿತ್‌ । 
ಮೃತಸಂಜೀವನಂ ವಧ್ಧಾಸ್ಲಾದರಂ ತಮಪ್ಪಚ್ಛತಾಮ್‌ 1೧೯॥ 
ಸ ಸರ್ವಂ ಕಥಯಾಮಾಸ ಪೂರ್ವವ್ಛತ್ತಂ ಸಹೇತುಕಮ್‌ । 

ಶ್ರುತ್ವಾತಾವಥ ತಸ್ಯಾಂ ಚ ರೂಢಭಾವ್‌ ಬಭೂವತುಃ il ೨೦ ॥ 
ಅಹಂ ಲಭೇ ಭ್ರಾತ್ಸದತಾಂ ಮಾತೃದತ್ತಾಮಹಂ ಲಭೇ । 
ಉಭಯೋರಭವದ್ದಾದಸ್ಸಾ ಕನ್ಯಾ ಮಧ್ಯತಃ ಸ್ಥಿತಾ Il ೨೧ ॥ 


ತಯೋರೇವಂ ವಿವದತೋರ್ಮತಮಾತಂಗಯೋರಿವ । 

ಪ್ರೋವಾಚ ಚಕ್ರವಾಕ್ಕೇತೌ ವಿವದೇತಾಂ ನ ವೈ ಯುವಾಮ್‌ ॥೨೨॥ 

ಶ್ರೂಯತಾಂ ಮದ್ವಚಸ್ಪಠ್ಯಂ ತಥೈವ ಕ್ರಿಯತಾಂ ಪರಮ್‌ । 

ಇಯಂ ಯಸ್ಯಾನುಕೂಲಾ ಸ್ಯಾತ್ರಿಯಸ್ಲೋ sಸ್ಯಾಭವೇದ್ದು ದ) ವಮ್‌ 11 ೨೩ ॥ 

ಇತ್ಯುಕ್ತ್ವಾ ಚಾಥ ಸಂಹೃಷ್ಟೌ ತತಸ್ಕೌತಾಮಪೃ್ಪಚ್ಛತಾಮ್‌ । 

ಆವಯೋರ್ವರಯ್ಯೆಕಂ ದ್ರಾಗೃಸ್ತೇ ಮನಸಿ ವರ್ತತೇ || ೨೪ ॥ 
ಸೂತರು ಹೇಳಿದರು 

ಆ ವೈಶ್ಯನ ದೃಢನಿಶ್ಚಯವನ್ನು ತಿಳಿದು ಚಕ್ರವಾಕಪಕ್ಷಿಯು ಆ ವರುಣತೀರ್ಥದಲ್ಲಿ 

ಅವನೊಡನೆ ಸ್ನಾನಮಾಡಿತು. ॥ ೧೨ ॥। ನಂತರ ತಾನು ಉತ್ತರಾಭಿಮುಖವಾಗಿ ಕುಳಿತು ಆ 
ವೈತ್ಯವರ್ಯನ ಬಲಕಿವಿಯೊಳಗೆ ಸಂಜೀವಿನೀವಿದ್ಕೆಯನ್ನು ಶಾಶ್ವತವಾಗಿರುವಂತೆ ವಿಧಿವತ್ತಾಗಿ 
ಉಪದೇಶಮಾಡಿತು ಮತ್ತುಅದರ ವಿಧಿವಿಧಾನಗಳನ್ನು ತಿಳಿಸಿತು. 1 ೧೩ ॥। ಅನಂತರ ಆ ವೈಶ್ಯನು 
ಆ ಕನ್ನಿಕೆಯ ಅಸ್ಥಿಗಳನ್ನು ಹೇಗೆ ಹೇಗೆ ಇಡಬೇಕೋ ಹಾಗೆ ಹಾಗೆಯೇ ಇಟ್ಟುಸಂಜಿವಿನೀ ಮಂತ್ರ 
ದಿಂದ ಅಭಿಮಂತ್ರಿತವಾದ ನೀರನ್ನು ಆ ಅಸ್ಥಿಗಳ ಮೇಲೆ ಚಿಮುಕಿಸಿದನು. ॥ ೧೪ ॥ ಹಾಗೆ 


206 ಪ್ರಯಾಗಮಾಹಾತ್ಮ್ಯಮ್‌ 


ಚಿಮುಕಿಸಿದ ಕೂಡಲೇ ಆ ಬಾಲೆಯು ನಿದ್ದೆಯಿಂದೆದ್ದವಳಂತೆ ಎದ್ದಳು. ಆಗ ಆ ಬಾಲೆಯು 
ಮೊದಲಿದ್ದದಕ್ಕಿಂತ ಹೆಚ್ಚಾದ ರೂಪವುಳ್ಳ ಆಕೃತಿಯಿಂದ ಶೋಭಿಸುತ್ತಿದ್ದಳು. ॥। ೧೫ । ವೈಶ್ಯನು 
ಕಣ್ಣಿನ ರೆಪ್ಪೆಯನ್ನು ಬಡಿಯದೆಯೇ ಆ ಕನ್ನಿಕೆಯನ್ನು ಕಾಲಿನಿಂದ ಶಿರಸ್ಸಿನವರೆಗೂ ದೃಷ್ಟಿಸಿ ನೋಡಿ 
ಪರಮಾನಂದಪಟ್ಟನು. ॥॥ ೧೬ ॥ ಅನಂತರ ಆ ಪಕ್ಷಿಯ ಮುಂದೆ ಕೈಜೋಡಿಸಿ ನಿಂತು 
““ದೇವಿಯೇ, ನಿನ್ನ ಉಪಕಾರವನ್ನು ನಾನು ಎಂದೂ ಮರೆಯೆನು'' ಎಂದು ಸೋತ್ರಮಾಡಿ 
ಸಂತೋಷಪಡಿಸಿದನು. ॥। ೧೭ 1॥ ಅವನು ಹೀಗೆ ಹೇಳುತಿರಲಾಗಿ ಮೊದಲೇ ನಿಶ್ಚಿತರಾಗಿದ್ದ 
ವರಗಳು ' ಅಲ್ಲಿಗೆ ಬಂದು ತಮಗೆ ಗೊತಾಗಿದ್ದ ಆ ಕನ್ಯೆಯನ್ನು ನೋಡಿದರು. ॥ ೧೮ ॥ 
ಮನೋಹರ ಶರೀರವುಳ್ಳ ಅವಳನ್ನುನೋಡಿ ಕಾಮಪೀಡಿತರಾದ ಅವರು ಆವಧುವು ಮೃತಳಾಗಿ 
ಬದುಕಿದ ವಿಚಾರವಾಗಿ ಈ ವೈಶ್ಯನನ್ನು ಅತ್ಯಾದರದಿಂದ ಪ್ರಶ್ನಿಸಿದರು. ॥ ೧೯ ।। ಅವನು ನಡೆದು 
ದ್ವೆಲ್ಲವನ್ನು ಕಾರ್ಯಕಾರಣಭಾವಗಳೊಂದಿಗೆ ಅವರಿಗೆ ಹೇಳಿದನು. ಇದನ್ನು ಕೇಳಿ ಅವರಿಗೆ 
ಅವಳಲ್ಲಿ ಅನುರಾಗವು ಇನ್ನೂ ಹೆಚ್ಚಾಗಿ ಆರೂಢವಾಯಿತು. ॥ ೨೦ ॥ "ಅಣ್ಣನಿಂದ ನನಗೆ 
ಕೊಡಲ್ಪಟ್ಟಿದ್ದಾಳೆ, ಆದ್ದರಿಂದ ನಾನೇ ವರಿಸುತ್ತೇನೆ, ತಾಯಿಯಿಂದ ಕೊಡಲ್ಪಟ್ಟವಳನ್ನು ನಾನೇ 
ವರಿಸುತ್ತೇನೆ'' ಎಂದು ಹೇಳುತ್ತಾ ಅವರಿಬ್ಬರಿಗೂವಾದವು ನಡೆಯುತ್ತಿರಲು ಆ ಕನ್ನಿಕೆಯು ಈ 
ಮಧ್ಯೆ ಮಾತನಾಡದೆ ನಿಂತುಬಿಟ್ಟಳು. ॥। ೨೧ ॥ ಇವರಿಬ್ಬರೂ ಈ ರೀತಿಯಾಗಿ ಎರಡು ಸಲಗ 
ಗಳಂತೆ ಹೋರಾಡುತ್ತಿರಲು ಚಕ್ರವಾಕಪಕ್ಷಿಯು "ನೀವು ವಿವಾದ ಮಾಡಬೇಡಿ'' ಎಂದು 
ಹೇಳಿತು. ॥ ೨೨ ॥ ""ನಾನು ಸತ್ಯವಾದುದನ್ನು ಹೇಳುತ್ತೇನೆ, ಕೇಳಿರಿ, ಆಮೇಲೆ ಅದರಂತೆ 
ಮಾಡಿರಿ. ಯಾರಲ್ಲಿ ಅವಳ ಮನಸ್ಸು ಇದೆಯೋ ಅವನನ್ನು ಅವಳು ಖಂಡಿತವಾಗಿ ವರಿಸಲಿ'' 
ಎಂದು ಹೇಳಿತು. ॥। ೨೩ ।। ಈ ರೀತಿ ಆ ಪಕ್ಷಿಯು ಹೇಳಿದ ಮೇಲೆ ಅವರಿಬ್ಬರೂ ಸಂತೋಷ 
ಗೊಂಡು “ನಿನ್ನ ಮನಸ್ಸು ಯಾವನಲ್ಲಿದೆಯೋ ಅವನನ್ನು ಜಾಗ್ರತೆಯಾಗಿ ವರಿಸು'' ಎಂದು 
ಹೇಳಿದರು. 11೨೪ ॥ 


ಕನ್ಫೋವಾಚ-- 
ಯತ್ನ ಕೃಸಾದಾದಹಂ ಜಾತಾ ಯೋನಿಜಾ ಚಾತಿಮಾನುಷೀ ॥ 
ನ ವೃಣೋಮಿ ಪತಿಂ ತ್ಹನ್ಯಂ ಮಾಧವಾತ್ಪುರುಷೋತ್ತಮಾತ್‌ I ೨೫ 1 
ಅತ್ಸೈವ ನಿವಿಶಿಷ್ಯೇನಹಂ ಕೃಪಯಿಷ್ಕೇ ನವಂ ವಯಃ | 


ಯತಿಷ್ಯೇ ಮಾಧವಪ್ರಾಪ್ರೈ ಪತಿಷ್ಯೇ ವಾ ಹುತಾಶನೇ || ೨೬ ॥ 
ಜ್ಞಾತ್ವಾ ತನ್ನಿಶ್ಚಯಂ ಗಾಢಂ ತ್ವಕಾ ್ಸಿಫಾಂ ಮನಸಿ ಸ್ಥಿತಾಮ್‌ | 

ತತಸ್ತೌ ಜಗ್ಗತುಸ್ತೀರ್ಥಂಸಾತು ತತ್ತೈವ ಸಂಸ್ಥಿತಾ I ೨೭ ॥ 
ವ್ರತೋಪವಾಸನಿಯಮೈ: ಪರಿಕ್ಷೀಣಕಲೇವರಾ । 

ಮಾಧವಂ ಪೂಜಯಾಮಾಸ ತ್ರಿಕಾಲಂ ಧ್ಯಾನನಿಶ್ಚಲಾ Il ೨೮ ॥ 
ಅತಿಚಿಂತಾಮಣಿಂ ದಿವ್ಯಂ ಭಕಕಾಮಪ್ರವರ್ಷಿಣಮ್‌ । 

ಕಾಲೇನ ಮಾಧವಂ ಪಾ ್ರಿಪ್ಯ ಯಥಾ ಶ್ರೀಸ್ಟಾ ತಥಾಭವತ್‌ | ೨೯ ॥ 


ವೈಶ್ಯೋ ಪಿ ಜಾತನಿರ್ವೇದೋ ನಿರಸಸಕಲೈಷಣಃ | 
ಪ್ರಯಾಗಸೇವನಂ ಮೇನೇ ಸಮಸಸುಖಸಾಧನಮ್‌ 1 ೩೦ ॥ 


ಅಧ್ಯಾಯ ೨೭ 207 
ತತ್ಕೈವ ನಿವಸನ್ಫಕ್ನ್ಯಾ ಮಾಧವಾಂಘ್ರಯುಗಂ ಭಜನ್‌ । 


ಸುವನ್ನಾ 6 ಯನ್ನಮನ್ನಿತ್ಯಮಕ ಮೀದ್ದಹುವತರಮ್‌ 1೩೧ ॥ 
ಮಿ ೩ರ ಖಂ ~ 
ದೇಹಂ ತತ್ಯಾಜ ಕಾಲೇನ ಪ್ರಯಾಗಸ್ಕೋಪಮಂಡಲೇ । 
ಸ್ಪರ್ಗೇ ನಾನಾವಿಧಾನ್ಫೋಗಾನ್ಸುಕಾ ತ್ವ ಮೋಕ್ಷಮವಾಪ ಸಃ I ೩೨ ॥ 
ಚಕ್ರವಾಕೃಪಿ ತಂ ದೃಷ್ಟ್ವಾ ಪರಮಾಶ್ಚಯಮಾದಿತಃ । 

ಜ 
ಸ್ಪಭರ್ತೇ ಕಥಯಾಮಾಸ ಪ್ರಾತಃ ಶ್ರುತ್ವಾತಿಹರ್ಷಿತಃ ॥ ೩೩ ॥ 
ಶ್ರುತ್ವಾದ್ಭುತಮಿದಂ ಸೋಪಿ ಪ್ರಯಾಗಂ ಪ್ರಶಶಂಸ ಹ । 
ಧನ್ಯಂ ತೀರ್ಥಮಿದಂ ಧನ್ಯಂ ಪ್ರಯಾಗಂ ಭುಕಿಮುಕ್ತಿದಮ್‌ Il ೩೪ ॥ 
ತತ್ರಾಪಿ ವಾರುಣಂ ತೀರ್ಥಂ ಧನ್ಯಂ ಧನ್ಯೋತಪಸ್ಯ ಸಂಗಮಃ । 
ಧನ್ಯಾವಾವಾಂ ಚ ಲೋಕೇಸಸ್ಟಿನ್‌ ಪಕ್ಷಿಯೋನಿಂ ಗತಾವಪಿ I ೩೫ ॥ 
ತೀರ್ಥರಾಜನಿವಾಸೇನ ಪರಮಾಸಾದ್ಯ ಜನ್ಮವೈ | 
ಮುಕಿಂ ಚಾನುಭವಿಷ್ಯಾಮೋ ನಿಯತಂ ಸಹಚಾರಿಣೀಮ್‌ Il ೩೬ 1 
ಅನ್ಯೋನ್ಯಮೇವಮಾಭಾಷ್ಯ ರಥಾಂಗಾಹ್ಹ್‌ಮುನೀಶ್ಚರಾಃ । 
ಪ್ರಾರಬ್ಬಂ ಕರ್ಮಭೋಗೇನ ಕ್ಷಪಯಾಮಾಸತುಸ್ತದಾ 1೩೭ ॥ 
ಏವಂ ಮುನೀಶ್ಚರಾ ನೂನಂ ವಾರುಣಂ ತೀರ್ಥಮುತ್ತಮಮ್‌ । 
ಯುಷ್ಠಭ್ಯಂ ವರ್ಣಿತಂ ಯಸ್ಮಿನ್ನುವಾಸ ವರುಣಸ್ಸ್ವಯಮ್‌ I ೩೮ ॥ 


ಕದಾಚಿನ್ಮಾಧವಸಸ್ಟೈ ಪ್ರತ್ಯಕ್ಷನಮಜಾಯತ । 
ನೋವಾಚ ಸನ್ನಕಂಶೋತಸ್‌ ಪಪಾತ ಪದಯೋಃ ಪರಮ್‌ ॥ ೩೯ ॥ 
ಮಾಧವಸಂ ಸಮುತ್ಥಾಪ್ಯ ದದೌ ನಾನಾವಿಧಾನ್ಹದಾನ್‌ । 


ಸರ್ವದಾತ್ರ ನಿವಾಸಂ ಸ್ಪಂ ತಥಾ ತಚ್ಚರಣೇ ರತಿಮ್‌ 1 ೪೦ ॥ 
ತಥಾ ಚ ವಾರುಣೇ ಕ್ಷೇತ್ರೇ ಸ್ನಾನದಾನಜಪಾದಿಕಮ್‌ । 

ಕುರ್ವತಃ ಪೂರ್ತಿಮಿಚ್ಛಾಯಾ ದರ್ಶನಂ ಚೇದೃಶಂ ತಥಾ Il ೪೧ ॥ 
ಶ್ರುತ್ವಾ ತನ್ನಾಧವಃ ಸರ್ವಂ ತಥೇತ್ಯುಕ್ತಾತಿರೋಹಿತಃ 1 

ಉವಾಸ ವರುಣಸ್ತತ್ರ ಸ್ವಭಾಗ್ಯಂ ಪ್ರಶಶಂಸ ಹ 1 ೪೨॥ 
ಕ್ಷೇತ್ರಸ್ಯ ಪಶ್ಚಿಮೋ ಭಾಗಃ ಸಾಂಗೋ5 ಯಂ ವಿನಿರೂಪಿತಃ | 

ಅಥಾನ್ಯದಪಿ ವಕ್ಚ್ಯೇನಥ ತತ್‌ ಶ್ರುಣುದ್ವಂ ಸಮಾಹಿತಾಃ | ೪೩ ॥ 


il ಇತಿ ಸಪವಿಂಶೋತಧ್ಯಾಯಃ Il 


ಇನಿ 


ಆ ಕನ್ಯೆಯು ಹೇಳಿದಳು 
ನಾನು ನನ್ನತಾಯಿಯ ಗರ್ಭದ ದಶೆಯಿಂ ಹುಟ್ಟದವಳಾಗಿದ್ದರೂ ಯಾರ ಅನುಗ್ರಹದ 


ದ 
ದಶೆಯಿಂದ ಈಗ ಅತಿಮಾನುಷಳಾದೆನೋ ಅಂತಹ ಪುರುಷೋತ್ತಮನಾದ ಮಾಧವನನ್ನು ಬಿಟ್ಟು 


208 ಪ್ರಯಾಗಮಾಹಾತ್ಮ್ಯಮ್‌ 


ಬೇರೆ ಯಾವನನ್ನೂ ನಾನು ವರಿಸುವುದಿಲ್ಲ ॥ ೨೫ ॥ ನಾನು ಇಲ್ಲಿಯೇ ಇರುವೆನು. ನನಗೆ 
ಹೊಸದಾಗಿ ಸಂದಿರುವ ಆಯುಷ್ಯವನ್ನುಇಲ್ಲಿಯೇ ಕಳೆಯುವೆನು. ಇಲ್ಲಿಯೇ ಇದ್ದುಶ್ರೀಮಾಧವ 
ನನ್ನು ಪಡೆಯಲು ಯತ್ನಿಸುವೆನು ಅಥವಾ ಅಗ್ನಿಪ್ರವೇಶವನ್ನು ಮಾಡುವೆನು. ॥ ೨೬ ।। ಅವಳ ಆ 
ಗಾಢ ನಿಶ್ಚಯವನ್ನು ತಿಳಿದು ಆ ಇಬ್ಬರು ವರಗಳು ತಮ್ಮ ಮನಸ್ಸಿನಲ್ಲಿದ್ದ ಆಸೆಯನ್ನು ತೊರೆದು 
ಅಲ್ಲಿಂದ ತೀರ್ಥಯಾತ್ರೆಗಾಗಿ ಹೊರಟರು. ಆ ಕನ್ನಿಕೆಯು ಅಲ್ಲಿಯೇ ನಿಂತಳು. ॥ ೨೭ ॥ ಆ 
ಸಂಗಮದಲ್ಲಿ ತ್ರಿಕಾಲ ಸ್ನಾನ ಮಾಡುತ್ತಿದ್ದು ವ್ರತ, ಉಪವಾಸಾದಿ ನಿಯಮಗಳಿಂದ ದೇಹವನ್ನು 
ಶೋಷಿಸುತ್ತಿದ್ದುತ್ರಿಕಾಲದಲ್ಲಿಯೂ ಮಾಧವನನ್ನುಪೂಜಿಸಿದಳು ಮತ್ತುನಿಶ್ಚಲವಾದ ಮನಸ್ಸಿನಿಂದ 
ಮಾಧವನನ್ನು ಧ್ಯಾನಿಸಿದಳು. ॥ ೨೮ ॥ ಕೊನೆಗೆ, ಚಿಂತಾಮಣಿಯನ್ನು ಅತ್ಯಂತವಾಗಿ ಮೀರಿಸುವ 
ಮತ್ತು ಭಕರ ಆಸೆಗಳನ್ನೆಲ್ಲಾ ಮಳೆಗರೆದಂತೆ ಪೂರೈಸುವ ಶಿ ಮಾಧವನನ್ನು ಹೊಂದಿ ಶ್ರೀಲಕ್ಷ್ಮೀ 
ದೇವಿಯು ಹೇಗೋ 'ಹಾಗೆಯೇ ಆದಳು. (ಯಾರು ಎಂದೂ ಲಕ್ಷ್ಮೀದೇವಿಗೆ ಸಮನಾಗ 
ಲಾರರು. ಪರಮಾತ್ಮನ ಸಾಮೀಪೃಸ್ಥಿತಿ, ಜ್ಞಾನಾನಂದಶರೀರಪ್ರಾಪ್ತಿ ತನ್ನ ಯೋಗ್ಯತೆಗೆ ತಕ್ಕಷ್ಟು 
ದುಃಖವಿಲ್ಲದ ಆನಂದಪ್ರಾಪ್ತಿ ಪರಮಾತ್ಮನ ಲೋಕಗಳಲ್ಲಿ ಶಾಶ್ವತ ಸ್ಥಿತಿ, ಸಂಸಾರದಿಂದ 
ಬಿಡುಗಡೆ ಇತ್ಯಾದಿಗಳನ್ನು ಪಡದಳಿಂದು ತಿಳಿಯಬೇಕು.) ॥ ೨೯ ॥ ವೈಶ್ಯನಾದರೋ ವೈರಾಗ್ಯ 
ವನ್ನು ಹೊಂದಿ ಆ ಪ್ರಯಾಗಕ್ಬೇತ್ರದಲ್ಲಿಯೇ ಇರಲು ನಿಶ್ಚಯಿಸಿದನು. ತನ್ನ ಇಹಲೋಕದ 
ಆಸೆಗಳನ್ನೆಲ್ಲ ಬಿಟ್ಟನು. ಪ್ರಯಾಗದಲ್ಲಿ ಸ್ನಾನಾದಿ ಸೇವೆಯನ್ನು ಮಾಡತಕ್ಕದ್ದು ಎಲ್ಲಾ ಸುಖಕ್ಕೂ 
ಸಾಧನವೆಂದು ತಿಳಿದನು. ।। ೩೦ ॥। ಅಲ್ಲಿಯೇ ವಾಸಮಾಡುತ್ತಾ ಶ್ರೀಮಾಧವನ ಪಾದಪದ್ಧ 
ಗಳನ್ನು ಧ್ಯಾನಮಾಡುತ್ತಾ ಶ್ರೀಮಾಧವನನ್ನು ನಮಿಸುತ್ತಾ ಧ್ಯಾನಿಸುತ್ತಾಮತ್ತು ಭಜಿಸುತ್ತಾಬಹು 
ಸಂವತ್ಸರಗಳನ್ನು ಅಲ್ಲಿಯೇ ಕಳೆದನು. ॥ ೩೧ ॥ ಕೊನೆಗೆ ಪ ಶ್ರಯಾಗದ ಸ ಸಂಗಮಸ್ಥಾನದಲ್ಲಿ ತನ್ನ 
ದೇಹವನ್ನು ಬಿಟ್ಟು ಸ್ವರ್ಗದಲ್ಲಿ ನಾನಾವಿಧವಾದ ಭೋಗಗಳನ್ನನುಭವಿಸಿ, ಸ್ವರ್ಗದಲ್ಲಿಯೂ 
ಸಾಧನೆಗಳನ್ನು ಮಾಡುತ್ತಿದ್ದು ಸಾಧನದ್ವಾರಾ ಮೋಕ್ಷಾರ್ಹನಾದನು. ॥ ೩೨ ॥ ಆ ಹೆಣ್ಣು 
ಚಕ್ರವಾಕ ಪಕ್ಷಿಯೂ ಕೂಡ ತುಂಬ ಸಂತೋಷಗೊಂಡು ತನ್ನ ಗಂಡನಿಗೆ ಬೆಳಿಗ್ಗೆ ಈ 
ವೃತ್ತಾಂತವನ್ನೆಲ್ಲಾ ಹೇಳಿತು. ॥ ೩೩ ॥ ಇದನ್ನೆಲ್ಲಾ ಕೇಳಿ ಆ ಚಕ್ರವಾಕಿಯ ಗಂಡನು ಆ 
ಪ್ರಯಾಗದ ಅದ್ಭುತ ಮಾಹಾತ್ಮ್ಯೆಯನ್ನುತನ್ನಹೆಂಡತಿಯೊಡನೆ ಹೊಗಳಿದನು. ""ಈ ತೀರ್ಥವು 
ಧನ್ಯ, ಪ್ರಯಾಗವು ಧನ್ಯವಾದುದು--ಭುಕ್ತಿಮತ್ತುಮುಕ್ತಿ ಎರಡನ್ನು ಕೊಡತಕ್ಕದ್ದು. ।। ೩೪ । 
ಅದರಲ್ಲೂ ವರುಣನಿಂದ ನಿರ್ಮಿತವಾದ ವಾರುಣೀ ತೀರ್ಥವು ಧನ್ಯವಾದುದು. ಈ 
ಸಂಗಮವೂ ಧನ್ಯವಾದುದು. ಪಕ್ಷಿಜನ್ಮ್ಹವನ್ನು ಹೊಂದಿ ಈ ಪ್ರಯಾಗಕ್ಷೇತ್ರದಲ್ಲಿ, ಇಲ್ಲಿರುವ 
ತೀರ್ಥಗಳಲ್ಲಿ ವಾಸಿಸಿಕೊಂಡಿರತಕ್ಕ ಮಾಧವನ ಅನುಗ್ರಹಕ್ಕೆ ಪಾತ್ರರಾದ ನಾವೂ ಧನ್ಯರು. 

೩೫ ॥ ಇಲ್ಲಿನ ಸಾಧನೆಗಳಿಂದ ಉತ್ತಮ ಜನ್ಮಗಳು ಬಂದು ಕೊನೆಗೆ ನಾವಿಬ್ಬರೂ 

ನಿಯತಪತಿಪತ್ನಿಯರನ್ನುಪಡೆದು ಮುಕ್ತಿಲೋಕಗಳಲ್ಲಿವಿಹಾರ ಮಾಡುವೆವು. ಆದ್ದರಿಂದ ನಾವೂ 

ಧನ್ಯರು ॥ ೩೬ ॥ ಹೇ ಶೌನಕಾದಿ ಮುನೀಶ್ವರರಾ! ಈ ರೀತಿಯಾಗಿ ಆ ಚಕ್ರವಾಕ ದಂಪತಿ 

ಗಳೀರ್ವರೂ, ತಾವಾಗಲೇ ಪರಸ್ಪರ ಮಾತನಾಡಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದಿದ್ದು 

ಒಳ್ಳೆಯ ಜ್ಞಾನವುಳ್ಳವರಾಗಿದ್ದರೂ. ಪಕ್ಷಾ $ದಿಜನ್ನಗಳಲ್ಲಿದ್ದು ಅವು ಅನುಭವಿಸಲೇಬೇಕಾದ. 

ಪಾ ್ರರಬ್ಧಕರ್ಮಗಳನ್ನೆಲ್ಲಾ ಅನುಭವದಿಂದ ೬ ಡರು. ಕೊನೆಗೆ ಮೋಕ್ಷವನ್ನುಪಡೆದರು. 

1೩೭ ॥| ಈ ರೀತಿಯಾಗಿ ಈ ವರುಣತೀರ್ಥವೂ ಅತ್ಯುತ್ತಮವಾದುದು. ಇದನ್ನು ನಿಮಗೆ 


ಅಧ್ಯಾಯ ೨೭ 209 


ವರ್ಣಿಸಿದ್ದಾಯಿತು. ಅಲ್ಲಿ ವರುಣದೇವರು ತಾವೂ ವಾಸ ಮಾಡಿಕೊಂಡಿದ್ದು ಶ್ರೀಮಾಧವನನ್ನು 
ಸೇವೆ ಮಾಡುತ್ತಿದ್ದರು. ॥ ೩೮ ।। ಕಡೆಗೊಮ್ಮೆ, ಶ್ರೀಮಾಧವನು ವರುಣನಿಗೆ ಪ್ರತ್ಯಕ್ಷನಾದನು. 
ಅವನ ದರ್ಶನವಾಗುತಲೇ ವರುಣನಿಗೆ ಕೊರಳುಬ್ಬ ಮಾತೇ ಹೊರಡಲಿಲ್ಲ. ಕೇವಲ 
ಶ್ರೀಮಾಧವನ ಪಾದಗಳಲ್ಲಿ ಬಿದ್ದನು. ॥ ೩೯ ॥ ಶ್ರೀಮಾಧವನು ಅವನನ್ನು ಎಬ್ಬಿಸಿ ನಾನಾ 
ವಿಧಗಳಾದ ವರಗಳನ್ನಿತನು. ವರುಣನು ಸದಾ ಆ ಕ್ಷೇತ್ರನಿವಾಸಿಯಾಗಿರುವುದು ಮತ್ತು 
ಶ್ರೀಮಾಧವನ ಚರಣಗಳಲ್ಲಿ ಭಕ್ತಿಯನ್ನು ಹೊಂದಿರುವುದು ಮತ್ತುಈ ವರುಣನಿರ್ಮಿತಕ್ಷೇತ್ರದಲ್ಲಿ 
ವಾಸಮಾಡಿಕೊಂಡಿದ್ದು ಈ ತೀರ್ಥದಲ್ಲಿ ಸ್ನಾನ, ಜಪಾದಿಗಳನ್ನು ಮಾಡಿದವರಿಗೆ ತನಗಿತ್ತಂತೆ 
ಶ್ರೀಮಾಧವನು ಅವರಿಗೂ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಅವರ ಆಸೆಗಳನ್ನು ಪೂರೈಸುವುದು 
ಇತ್ಯಾದಿಗಳನ್ನು ಬೇಡಿದನು. ॥ ೪೦-೪೧ ।। ವರುಣನ ಬೇಡಿಕೆಗಳನ್ನೆಲ್ಲಾ ಆಲಿಸಿ ಶ್ರೀಮಾಧವನು 
""ಹಾಗೆಯೇ ಆಗಲಿ'' ಎಂದು ಕರುಣಿಸಿ ಅಂತರ್ಧಾನನಾದನು. ತನ್ನ ಭಾಗ್ಯವನ್ನು ಪ್ರಶಂಸೆ 
ಮಾಡಿಕೊಂಡ ವರುಣನು ಅಲ್ಲಿಯೇ ನೆಲಸಿದನು. ॥ ೪೨ ॥ ಎಲೈ ಮುನಿಗಳಿರಾ | ಈ ಕ್ಷೇತ್ರದ 
ಪಶ್ಚಿಮ ದಿಗ್ಭಾಗದ ಕಥೆಯನ್ನು ಸಾಂಗೋಪಾಂಗವಾಗಿ ನಿರೂಪಿಸಲಾಯಿತು. ಇನ್ನು ಉಳಿದ 
ವಿಷಯಗಳನ್ನೂ ಹೇಳುವೆನು. ತಾವೆಲ್ಲರೂ ಸಾವಧಾನವಾಗಿ ಕೇಳಿರಿ. ಹೀಗೆಂದು ಶ್ರೀಸೂತರು 
ಅಪ್ಪಣೆ ಕೊಡಿಸಿದರು ॥ ೪೩ ॥1 


| ಇಪ್ಪತ್ತೇಳನೆಯ ಅಧ್ಯಾಯವು ಸಮಾಪವಾಯಿತು ॥ 


14 


॥ ಅಥ ಅಷ್ಟಾವಿಂಶೋಧ್ಯಾಯಃ ॥ ೨೮ ॥ 


ಸೂತ ಉವಾಚ 
ಅಥ ವಾಯವ್ಯದಿಗ್ಬಾಗೇ ಕ್ಷೇತ್ರಂ ವಾಯೋಸ್ತುಖಪ್ರದಮ್‌ । 
ತ್ರಿಕೋಣಂ ಕೋಟಿತೀರ್ಥೈಶ್ಚ ಸಂಮಿಶ್ರಿತಜಲಾಶಯಮ್‌ HO 
ಏಕರಾತ್ರಂ ತ್ರಿರಾತ್ರಂ ವಾ ಸಪರಾತ್ರಮಥಾಪಿ ವಾ । 
ಯತ್ರ ವಾಸೇನ ಸಂಸಿದ್ದಿಃ ಕಾಮಾನಾಂ ಜಾಯತೇ ನೃಣಾಮ್‌ H ೨ 
ನಾನಾಪುಷ್ಪವನಾಕೀರ್ಣಂ ನಾನಾವಕ್ಷಲತಾಶ್ರಯಮ್‌ । 
ನಾನಾವಿಹಂಗಶಬ್ದಾಢ್ಯಂ ನಾನಾಮುನಿಕೃತಾಸ್ಪದಮ್‌ WAU 
ವಸತಾಂ ಸರ್ವಜಂತೂನಾಂ ಮಂದಶೀತಲವಾಸಿತಃ | 
ವಾಯುರ್ವಾತಿ ಚತುರ್ದಿಕ್ಷು ಕುರ್ವನ್ನಾನಂದಮಕ್ಟಯಮ್‌ HY 
ಕಾಮಕ್ರೋಧಾದಿಜಂ ದುಃಖಂ ದುಃಖಂ ಕುತ್ಸಟಮುದ್ಭವಮ್‌ । 
ಬಾಹ್ಯಮಾಭ್ಯಂತರಂ ಚೈವ ದುಃಖಂ ಯತ್ರ ಕದಾಪಿ ನ 1೫ ॥ 
ಏವಂ ತೀರ್ಥವರೇ ತಸ್ಥಿನ್ನಿವ್ಯರೂಪಧರೋ ಮರುತ್‌ । 
ನ್ಯವಸನ್ಮಾಧವಂ ಧ್ಯಾಯನ್ಬಕ್ತಿವಾಸಿತಚೇತಸಾ 1 ೬॥ 
ತತ್ರ ಯಾತಾ ಯದಾ ಗಂಗಾ ತದಾ ವಾಯುಶ್ಚಸಮ್ಮುಖಃ । 
ಗಂಗಾಯಾಃ ಸವನೇ ತಸ್ಥೌ ತತ್ರ ಗಂಗಾ ಸ್ಥಿರಾ5ಭವತ್‌ ॥ ೭॥ 


॥ ಇಪ್ಪತ್ರೆಂಟನೆಯ ಅಧ್ಯಾಯವು ॥ 

ಸೂತರು ಹೇಳಿದರು 

ಪ್ರಯಾಗಕ್ಷೇತ್ರದ ವಾಯವ್ಯ ದಿಕ್ಕಿನಲ್ಲಿ ದಿಕ್ಟಾಲಕನಾದ ವಾಯುವಿನ ಸುಖಕರವಾದ 
ಕ್ಷೇತ್ರವಿದೆ. ಇದು ತ್ರಿಕೋಣಾಕಾರವಾಗಿದ್ದು ಕೋಟಿತೀರ್ಥಗಳ ನೀರು ಈ ಜಲಾಶಯದಲ್ಲಿ 
ಸನ್ನಿಹಿತವಾಗಿದೆ. ॥॥ ೧ ॥ ಇಲ್ಲಿ ಒಂದು ರಾತ್ರಿ, ಮೂರು ರಾತ್ರಿಗಳು ಅಥವಾ ಏಳು ರಾತ್ರಿಗಳು 
ತಂಗುವ ಮನುಷ್ಯರ ಸಕಲ ಆಸೆಗಳೂ ಪೂರೈಸುವುವು. ॥ ೨ ॥ ಇದು ನಾನಾವಿಧವಾದ 
ಹೂವುಗಳ, ಮರಗಳ ಮತ್ತುಬಳ್ಳಿಗಳ ವನಗಳಿಂದ ತುಂಬಿಹೋಗಿದೆ. ನಾನಾವಿಧ ಪಕ್ಷಿಗಳಿಗೆ ಇಲ್ಲಿ 
ಆಶ್ರಯವಿದೆ ಮತ್ತು ಅನೇಕ ಯಷಿಗಳು ಇಲ್ಲಿವಾಸಿಸುತಾರೆ. ॥ ೩ ॥ ನಾಲ್ಕು ದಿಕ್ಕುಗಳಿಂದಲೂ 
ಬೀಸುವ ಗಾಳಿಯು ಇಲ್ಲಿರುವ ಎಲ್ಲ ಪ್ರಾಣಿಗಳಿಗೂ ಮೆಲ್ಲಮೆಲ್ಲನೆ ತಣ್ಣನೆ ಬೀಸಿ 
ಹಿತವನ್ನುಂಟುಮಾಡುತ್ತದೆ. ॥ ೪ ॥ ಈ ಕ್ಷೇತ್ರದಲ್ಲಿ ಕಾಮಕ್ರೋಧಗಳಿಂದ ಉಂಟಾಗುವ, 
ಹಸಿವು-ನೀರಡಿಕೆಯಿಂದಾಗುವ ಅಥವಾ ಬಾಹ್ಯ ಕಾರಣಗಳಿಂದಾಗುವ ದುಃಖಗಳಾಗಲೀ 
ಯಾವಾಗಲೂ ಇಲ್ಲ ॥ ೫ ॥ ಈ ಶ್ರೇಷ್ಠವಾದ ತೀರ್ಥದಲ್ಲಿ ವಾಯವ್ಯ ದಿಕ್ಷಾಲಕನಾದ 
ವಾಯುವು ದಿವ್ಯವಾದ ಶರೀರವನ್ನು ಹೊಂದಿ ಭಕ್ತಿಯಿಂದ ಕೂಡಿರುವ ತನ್ನ ಮನಸ್ಸಿನಿಂದ 
ಯಾವಾಗಲೂ ಶ್ರೀಮಾಧವದೇವರನ್ನು ಸ್ತೋತ್ರ ಮಾಡುತ್ತಾ ವಾಸಿಸುವನು. ॥ ೬ ॥ ಅಲ್ಲಿ 
ಗಂಗೆಯು ಹರಿದು ಬರುತ್ತಿರುವಾಗ ಅವಳನ್ನು ಎದುರು ಗೊಂಡು ವಾಯುವು ಗಂಗಾಸ್ತವನದಲ್ಲಿ 
ತೊಡಗಿದಾಗ ಆ ಗಂಗೆಯು ಅಲ್ಲಿಯೇ ನೆಲಸಿದಳು. ॥ ೭ ॥ 

210 


ಅಧ್ಯಾಯ ೨೮ 211 


ವಾಯುರುವಾಚ--- 
ಗಂಗೇ ದೇವಿ ನಮಸ್ರೇ5ಸು ನಮಸ್ವಿಪಥಗಾಮಿನಿ | 
ವಿಷ್ಣುಪಾದಸಮುತ್ತನ್ನೇ ಶಿವಚೂಡಾವಿರಾಜಿತೇ ` 1೮॥ 
ಪವಿತ್ರಾಣಾಂ ಪವಿತ್ರಾಸಿ ಮಂಗಲಾನಾಂ ಚ ಮಂಗಲಾ । 
ಮೋಕ್ಷದಾ ಸರ್ವಜೀವಾನಾಂ ಮಹಾಪಾತಕನಾಶಿನೀ WE 
ಜನ್ಮಜನ್ಮಾನರಸ್ಮಾನಾಂ ಮಹಾಪಾತಕಭೂರುಹಾಮ್‌ । 
ತ್ವಾಂ ವಿನಾನನ್ಯಾನ ಲೋಕೇ ಜಸ್ಟಿನ್‌ ಛೇದನೈಕಾ ಕುಠಾರಿಕಾ Il ೧೦ ॥ 
ನಿಗೀರ್ಯ ಗರಮತ್ಯುಗ್ರಂ ಶಿವೋ ಯೋಗ್ಯೋನಬ್ಬಿಮಂಥನೇ । 
ತದ್ದಾಹಶಾಂತಯೇ ಶೀಘ್ರಂ ಶಿರಸಾ ತ್ವಾಂ ದಧಾರ ಹ ॥ ೧೧ ॥ 
ಸಂಸಾರಸರ್ಪದಷ್ಟಾನಾಂ ವಿಷಬಾಧಾನಿವಾರಣಮ್‌ | 
ತ್ವದಂಭಃಕಣಿಕಾಪಾನಂ ಪರಮೇಕಂ ರಸಾಯನಮ್‌ I ೧೨ ॥ 
ಸ ದೇಶಸದ್ದನಂ ಸಾ ಭೂಸ್ಪ ಶೈಲಃ ಪತನಂ ಚ ತತ್‌ । 
ಮನ್ಯೇ ಪುಣ್ಯತರಂ ಲೋಕೇ ಯತ್ರ ತ್ವಂ ಭಾಸಿ ಜಾಹ್ನವಿ 1 ೧೩ ॥ 
ಭಗೀರಥೋsಪಿ ಧನ್ಯೋತಯಂ ಧನ್ಯಾಃ ಸ್ಯುಃ ಪಿತರಸಥಾ । 
ಯತ್ನ ಸ್ಕೇತನುಚರೀವತ್ತ | ೦ ಗಚ್ಛಸ್ಯಮೃತವಾಹಿನಿ 1 0 I 
ಧನ್ನಂ. ದಿಷ್ಟಂ ಮಮಾಪ್ಯದ್ಯ ತೀರ್ಥರಾಜ್ಛಿಕವಾಸಿನಃ I 
ಯತ್ತ್ವಂ ದೃಷ್ಟಿಪಥಂ ಯಾತಾ ದರ್ಶನಾದಫನಾಶಿನೀ Il ೧೫ ॥ 


ಕೃತಾರ್ಥೋ ಹಂ ಕೃತಾರ್ಥೋ ಹಂ ಕೃತಾರ್ಥೋ5ಹಂ ನ ಸಂಶಯಃ ॥ 
ಗೃಹಾಣ ಮತೃತಾಂ ಪೂಜಾಂ ಪಾವಿತೋತದ್ಯ ಮಮಾಶ್ರಮಃ ॥ ೧೬॥ 
ಇತ್ಯುಕ್ತ್ವಾ ಪೂಜಯಾಮಾಸ ಪ್ರಣಿಪಾತಪುರಸ್ಪರಮ್‌ । 


ಪೋಡಕಶೈರುಪಚಾರೈಶ್ಚ ಗಂಗಾಂ ಗಗನಮೇಖಲಾಮ್‌ H ೧೭ ॥ 
ದೃಢಂ ತದ್ಬಾವಮಾಲಕ್ಷ ಸ ಪೂಜಿತಾ ಜಾಹ್ನವೀ ಚ ತಮ್‌ । 
ದದೌ ವರಾನ್ಯಥಾಕಾಮಂ ವಚನಂ ಚೇದಮಬ್ರವೀತ್‌ uw ೧೮ ॥ 


ವಾಯುವು ಹೇಳಿದನು--- 

ಸ್ವರ್ಗ, ಭೂಮಿ ಮತ್ತು ಪಾತಾಳವೆಂಬ ಮೂರು ಲೋಕಗಳಲ್ಲಿ ಹರಿಯುತ್ತಿದ್ದು 
""ತ್ರಿಪಥಗಾ'' ಎಂಬ ಹೆಸರುಳ್ಳವಳೇ, ಮಹಾವಿಷ್ಣುವಿನ ಪಾದ ತೊಳೆದಾಗ ಉದ್ಭವವಾದವಳೇ, 
ಮತ್ತು ಚಂದ್ರನನ್ನು ತಲೆಯಲ್ಲಿಟ್ಟುಕೊಂಡಂಥಾ ಶಿವನ ತಲೆಯ ಮೇಲೆ ವಿರಾಜಮಾನಳಾಗಿ 
ಇರುವವಳೇ, ನಿನಗೆ ನಮಸ್ಕಾರಗಳು. ॥ ೮ ॥ ನೀನು ಪವಿತ್ರವಾಗಿರುವ ವಸ್ತುಗಳೆಲ್ಲದಕ್ಕಿಂತ 
ಪವಿತ್ರವಾದವಳು, ಮಂಗಳಕರವಾದುದೆಲ್ಲದಕ್ಕಿಂತ ಮಂಗಳಕರಳಾದವಳು, ಮಹಾಮಹಾ 
ಜಾತಕಗಳಳದ ಉಂಟಾಗುವ ಪಾಪಗಳನ್ನೂ ಪರಿಪಾರ ಮಾಡತಕ್ಕವಳು ಮತ್ತುಎಲ್ಲಜೀವಿಗಳಿಗೂ 
ಮೋಕ್ಷಪ್ರಾ ಪಿಗೆ ಪರಂಪರಯಾ ಕಾರಣೀಭೂತಳು. | ೯॥ ಜೀವಿಗಳ ಜನ್ಮ ಜನ್ಮಾತರಗಳಿಂದ 


212 ಪ್ರಯಾಗಮಾಹಾತ್ಸ್ಯಮ್‌ 


ಬೆಳೆದು ನಿಂತಿರುವ ಮಹಾಪಾತಕಗಳೆಂಬ ಹೆಮ್ಮರಗಳನ್ನು ಕಡಿದು ಬಿಸಾಡಲು ಈ ಲೋಕದಲ್ಲಿ 
ನೀನಲ್ಲದೆ ಯಾರು ತಾನೇ ಕೊಡಲಿಯಾಗಬಲ್ಲರು ? 1 ೧೦ ॥ ಸಮುದ್ರಮಥನಕಾಲದಲ್ಲಿಕಲಿಯು 
ಹಾಲಾಹಲ ವಿಷರೂಪದಲ್ಲಿಹುಟ್ಟಿಭೂಮ್ಯಾಕಾಶಗಳನ್ನುವ್ಯಾಪಿಸಿಕೊಂಡಾಗ ಶಿವನು ಆ ವಿಷವನ್ನು 
ಪಾನಮಾಡಿ ಅದರಿಂದುಂಟಾದ ಉರಿಯ ಉಪಶಮನಕ್ಯೋಸ್ಕರ ನಿನ್ನನ್ನು ತನ್ನ ತಲೆಯಲ್ಲಿ 
ಧರಿಸಿದನು. (ವಾಸ್ತವವಾಗಿ ಶ್ರೀಗಂಗೆಯು ವಿಷ್ಣುವಿನ ಪಾದದ ದಶೆಯಿಂದ ಬಂದ 
ನಿರ್ಮಲೋದಕವೆಂದು ಶಿರಸಾ ಧಾರ್ಯವೆಂದೇ ತಿಳಿದು ಅದನ್ನು ಭಗೀರಥನ ಪ್ರಾರ್ಥನೆಗೆ 
ಓಗೊಟ್ಟುಶಿವನು ತನ್ನ ಶಿರಸ್ಸಿನಲ್ಲಿಧಾರಣೆ ಮಾಡಿದನು.) ॥ ೧೧ ॥ ಸಂಸಾರವೆಂಬ ಹಾವಿನಿಂದ 
ಕಡಿಯಲ್ಪಟ್ಟವರಿಗೆ ಆ ವಿಷದ ಬಾಧೆಯ ನಿವಾರಣೆಗೆ ನಿನ್ನ ನೀರಿನ ಹನಿಗಳ ಪಾನವು 
ಅತ್ಯುತ್ತಮವಾದ ಔಷಧವೇ ಸರಿ. ॥ ೧೨ ॥ ನೀನು ಎಲ್ಲೆಲ್ಲಿಹರಿಯುತ್ತಾಕಾಣಿಸಿಕೊಳ್ಳುತ್ತೀಯೋ ಆ 
ದೇಶವೇ ದೇಶವು, ವನವೇ ವನವು, ಭೂಪ್ರದೇಶವೇ ಭೂಮಿಯು, ಪರ್ವತವೇ ಪರ್ವತವು, 
ಪಟ್ಟಣವೇ ಪಟ್ಟಣವು. ಒಟ್ಟಿನಲ್ಲಿ ನೀನು ಹರಿಯುವ ಸ್ಥಳಗಳೆಲ್ಲಅತ್ಯಂತ ಪುಣ್ಯತಮವಾದವುಗಳು. 
| ೧೩ ॥1 ಎಲೈ ದೇವನದಿಯೇ, ನೀನು ಅಮೃತವಾಹಿನಿಯಾಗಿ ಭಗೀರಥನು ಹೋದೆಡೆಯೆಲ್ಲಾ 
ಅವನ ಹಿಂದೆ ಹಿಂದೆಯೇ ಹರಿದು ಬಂದಿರುವೆ. ಅಂಥಹ ಭಗೀರಥನು ಧನ್ಯನು. ಅವನ ಪಿತೃಗಳು 
ನಿನ್ನ ಸ್ಪರ್ಶದಿಂದ ಉದ್ಭೃತರಾದ್ದರಿಂದ ಅವರೂ ಧನ್ಯರು. ॥ ೧೪ ॥ ತೀರ್ಥರಾಜನಾದ 
ಪ್ರಯಾಗದಲ್ಲಿವಾಸಮಾಡುವ ನನ್ನ ಅದೃಷ್ಟವೂ ಧನ್ಯವಾದದ್ದು. ಏಕೆಂದರೆ ದರ್ಶನಮಾತ್ರದಿಂದ 
ಪಾಪವನ್ನುನಾಶಮಾಡತಕ್ಕ ನೀನು ನನ್ನ ದೃಷ್ಟಿಗೆ ವಿಷಯಳಾಗಿದ್ದೀಯ. ॥ ೧೫ ॥| ನಾನು ಸಾಧಿಸಿದ 
ಪ್ರಯೋಜನವುಳ್ಳ ಕೃತಾರ್ಥನು, ನಾನು ಕೃತಾರ್ಥನು, ನಾನು ಕೃತಾರ್ಥನು. ಇದರಲ್ಲಿ ಏನೂ 
ಸಂಶಯವಿಲ್ಲ. ನೀನು ನನ್ನ ಪೂಜಾವನ್ನು ಸ್ವೀಕರಿಸು ; ಈಗ ನನ್ನ ಆಶ್ರಮವು ಪವಿತ್ರವಾಯಿತು. 
॥ ೧೬ ।। ಹೀಗೆಂದು ಪ್ರಾರ್ಥಿಸಿ ಗಂಗಾದೇವಿಯನ್ನುಪೂಜಿಸಿ ಅವಳಿಗೆ ನಮಸ್ಕಾರ ಮಾಡಿದನು. 
ಆಕಾಶಕ್ಕೆ ಡಾಬಿನಂತೆ ಪ್ರಕಾಶಿಸುತ್ತಿರುವ ಅವಳನ್ನು ಷೋಡಶೋಪಚಾರ ಪೂಜೆಗಳಿಂದ 
ಅರ್ಚಿಸಿದನು. ॥॥ ೧೭ ॥ ಈ ರೀತಿಯಾಗಿ ವಾಯುವಿನಿಂದ ಫೂಜಿತಳಾದ ಆ ಗಂಗೆಯು ಅವನ 


ಭಕ್ತಿಭಾವದ ದಾರ್ಥ್ಯತೆಯನ್ನು ತಿಳಿದು ಅವನಿಗೆ ಬೇಕಾದ ವರಗಳನ್ನು ಕೊಡುತ್ತಾಈ ರೀತಿಯಾಗಿ 
ಹೇಳಿದಳು. ॥ ೧೮ ॥ 


ಶ್ರೀಗಂಗೋವಾಚ--- 
ತವ ಭಕ್ತ್ಯಾ ಪ್ರಸನ್ನಾಸ್ಟಿ ಪವಮಾನ ವಿಶೇಷತಃ | 
ವ್ಯಣೀಷ್ಟವಿವಿಧಾನ್ಯಾಮಾನ್ಯಾಮಪೂರಾಸ್ಥ ಹಂ ಕಿಲ W 0೯ ॥ 
ಗಂಗೆಯು ಹೇಳಿದಳು 


ಎಲೈ ವಾಯುವೇ, ನಿನ್ನ ಭಕಿಯಿಂದ ನಾನು ವಿಶೇಷವಾಗಿ ಪ್ರಸನ್ನಳಾಗಿದ್ದೇನೆ. ನಿನ್ನ ಬಗೆ 
ಬಗೆಯ ಅಪೇಕ್ಷೆಗಳನ್ನು ಕೋರು. ಅವುಗಳನ್ನು ನಾನು ಕೊಡುವೆನು. ॥ ೧೯ ॥ 
ವಾಯುರುವಾಬಚ- 
ಕಿಂ ಚಿತ್ರಂ ತವ ಸಾಮರ್ಥ್ಯೇ ಸ್ವರ್ಗಸೋಪಾನಪದ್ಧತೇ । 
ವರೇಣ್ಯಾಸಿ ಸುರಾದೀನಾಂ ಜಗತ್ತಿತಯಪಾವನಿ 1 ೨೦ u 


ಅಧ್ಯಾಯ ೨೮ 213 
ವರವ್ಫಂದಮಯಂ ದೇವಿ ದುರ್ಲಭಂ ತವ ದರ್ಶನಮ್‌ । 


ತನ್ನಮಾದ್ಯಾಭವನ್ನಿಂ ವಾ ವರಾಂತರಮತಃ ಪರಮ್‌ 1 ೨೧ ॥ 

ಅಥಾಪಿ ಕಾಮಯೇ ಗಂಗೇ ಸಾನ್ನಿಧ್ಯಂ ತವ ಸರ್ವದಾ । 

ಇತ್ಯುಕ್ತೇ ಬಾಢಮಿತ್ಯುಕ್ವಾ ನೋ ಚಚಾಲ ತತಃ ಪದಮ್‌ 1 ೨೨ 1 
ವಾಯುವು ಹೇಳಿದನು-- 


ಸ್ವರ್ಗಪ್ರಾಪಿಗೆ ಮೆಟ್ಟಲಿನ ದಾರಿಯಂತೆ ಇರುವ (ಪರಂಪರಯಾ ವಿಷ್ಣುರೋಕಪ್ಪಾ ಪಿಗೆ) 
ನಿನ್ನ ಸಾಮರ್ಥ್ಯಕ್ಕೆ ಏನು ತಾನೇ ಆಶ್ಚರ್ಯವು? ನೀನು ದೇವಾದಿಗಳಿಗೂ ಭಜನೀಯ- 
ಳಾಗಿದ್ದೀಯೆ. ಮೂರು ಲೋಕವನ್ನು ಪಾವನಗೊಳಿಸತಕ್ಕ ಶ್ರೇಷ್ಠಳಾಗಿದ್ದೀಯೆ. I ೨೦ ॥ ನೀ 
ಪಾಲಿಸುವ ವರವೆಲ್ಲವೂ ನೀನು ಕೊಟ್ಟಿರುವ ದರ್ಶನದಿಂದಲೇ ಸಂದಂತೆ ಆಯಿತು. ಈ ವರದ 
ದಶೆಯಿಂದ ಬೇರೆಯಾದ ವರದಿಂದ ನನಗೆ ಏನಾಗಬೇಕಾಗಿದೆ? ॥ ೨೧ ॥ ಹಾಗಿದ್ದರೂ, ಎಲೈೆ 
ಗಂಗಾ-ದೇವಿಯೇ, ಇಲ್ಲಿ ಸರ್ವದಾ ನಿನ್ನ ಸಾನ್ನಿಧ್ಯವಿರಲು ಬೇಡುತ್ತೇನೆ. ಹೀಗೆ ವಾಯುವು 
ಹೇಳುತ್ತಿರಲು, ಗಂಗೆಯು ""ಹಾಗೆಯೇ ಆಗಲಿ'' ಎಂದು ಹೇಳಿ ಆ ವಾಯುವಿನ ಆಶ್ರಮದಲ್ಲಿಯೇ 
ನೆಲಸಿಬಿಟ್ಟಳು. ॥। ೨೨ ॥ 
ಸೂತ ಉವಾಚ 
ತತೋ ಭಗೀರಥೋ ರಾಜಾ ಚಿಂತಾವ್ಯಾಕುಲಿತೇಂದ್ರಿಯಃ | 
ವಾಯುಂ ಪ್ರಣಮ್ಯ ಸಾಷ್ಟಾಂಗಮಿದಮಾಹ ಮುನೀಶ್ಚರಾಃ ॥| ೨೩ ॥ 
ಸೂತರು ಹೇಳಿದರು— 
ಗಂಗಾದೇವಿಯು ವಾಯ್ವಾಶ್ರಮದಲ್ಲಿಯೇ ಶಾಶ್ವತವಾಗಿ ನಿಂತುಬಿಟ್ಟಿದ್ದರಿಂದ ಭಗೀರಥ 
ರಾಜನು ಚಿಂತೆಯಿಂದ ಮನಸಿನಲ್ಲಿ ವ್ಯಥೆಪಟ್ಟುವಾಯುದೇವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ 
ಈ ರೀತಿಯಾಗಿ ಹೇಳಿದನು. 1೨೩ ॥ 


ಭಗೀರಥ ಉವಾಚ 
ಶರಣಂ ತ್ವಾಂ ಪ್ರಪನ್ನೋಸ್ಪಿ ಶರಣಾಗತವತ್ತಲ । 
ಪಾಹಿಮಾಂ ಸಂಕಟಾದಸ್ಥಾದ್ದಂಗಾದಾನೇನ ಸತ್ವರಮ್‌ Il ೨೪ ॥ 
ಕಾಪಿಲಕ್ರೋಧದಗ್ಗಾನಾಂ ಪಿತ್ಕಣಾಂ ಮಮ ಮುಕ್ತಯೇ । 
ಯತ್ನೇನ ಮಹತಾ ನೀತಾ ಪ್ರಾರ್ಥಯಿತ್ವಾವಸ್‌ ಮಯಾ I ೨೫ ॥ 
ಸಚ್ಚಿದಾನಂದರೂಪೇಯಂ ಗಂಗಾನಂಗಾರಿಪೂಜಿತಾ । 
ಅಂತರಾನಂತರಂ ಭಕಾ ರ್ಯ ಭವತಾ ನಿಶ್ಚಲೀಕೃತಾ || ೨೬ I 
ಏನಾಮಾಜ್ಞಾಪಯ ಕ್ಲಿಪ್ರಮಹಂ ನೇಷ್ಯಾಮಿ ಸಾಗರಮ್‌ । 
ಮಾ ವಿಘ್ನಃ ಕ್ರಿಯತಾಂ ವಾಯೋ ಗೃಹಾಣೇದಂ ಯಶೋ5ಮಲಮ್‌॥೨೭॥ 


ಭಗೀರಥನು ಹೇಳಿದನು--- 
ಹೇ ಶರಣುಹೋದವರನ್ನು ಕಾಪಾಡುವ ವಾಯುವೇ, ನಾನು ನಿನಗೆ ಶರಣಾಗಿದ್ದೇನೆ. 
4* 


214 ಪ್ರಯಾಗಮಾಹಾತ್ಮ್ಯಮ್‌ 


ನನ್ನನ್ನು ಕಾಪಾಡು. ಕಪಿಲನಾಮಕ ಪರಮಾತ್ಮನ ಕ್ರೋಧಾಗ್ನಿಯಿಂದ ಬೂದಿಯಾಗಿರತಕ್ಕ ನನ್ನ 
ಪಿತೃಗಳ ಉದ್ದಾರಕ್ಕಾಗಿ ಭೂಮಿಯಲ್ಲಿ ತಪಸ್ತುಮಾಡಿ ಮಹಾಪ್ರಯತ್ನದಿಂದ ತಪಸ್ಸು 
ಪ್ರಾರ್ಥನೆಗಳಿಂದ ಈ ಗಂಗಾದೇವಿಯನ್ನು ಭೂಲೋಕಕ್ಕೆ ತರಲಾಯಿತು. ಇವಳು ವಿಷ್ಣುವಿನ 
ಪಾದದಿಂದ ಬಂದವಳಾದ್ದರಿಂದ ಇವಳನ್ನು ಮಹಾರುದ್ರದೇವರು ತನ್ನ ಶಿರಸ್ಸಿನಲ್ಲಿಯೇ 
ಇಟ್ಟುಕೊಂಡು ಕೆಳೆಗೇ ಬಿಡಲಿಲ್ಲ ಆ ರುದ್ರದೇವರನ್ನು ಪ್ರಾರ್ಥಿಸಿ ಹೇಗೋ ಇಲ್ಲಿಯವರೆಗೆ 
ಆಕೆಯನ್ನು ಕರೆತರಲಾಯಿತು. ಈಗ ನೀವು ಆಕೆಯನ್ನು ನಿಮ್ಮಲ್ಲಿಯೇ ಉಳಿಸಿಕೊಂಡಿ- 
ರುವುದರಿಂದ ನಮ್ಮ ಪಿತೃಗಳ ಉದ್ದಾರ ಮಾಡುವ ಕಾರ್ಯದಲ್ಲಿ ಪುನಃ ವಿಘ್ನ ಉಂಟಾಗಿ ನನಗೆ 
ಮಹಾಸಂಕಟಪ್ರಾಪಿಯಾಗಿದೆ. ಈ ಗಂಗೆ ಸಚ್ಚಿದಾನಂದರೂಪಳು. (ವಿಷ್ಣುವಿನ ಮುಖ್ಯ 
ಸನ್ನಿಧಾನವುಳ್ಳವಳು.) ಇವಳನ್ನು ದಯಮಾಡಿ ಬಿಟ್ಟುಕೊಡಿ. ಇವಳನ್ನುತಡೆಯಬೇಡಿರಿ. ಇವಳನ್ನು 
ಸಾಗರಕ್ಕೆ ಕರೆದುಕೊಂಡು ಹೋಗುವೆನು. (ಅಂದರೆ ಸಗರನ ಮಕ್ಕಳ ಅಸ್ಥಿಗಳ ಸಮೀಪಕ್ಕೆ ಎಂದು 
ಅರ್ಥ) ಈ ಕಾರ್ಯದಲ್ಲಿನೀವು ವಿಘ್ಯವನ್ನುಮಾಡಬೇಡಿ. ಅವಳನ್ನು ಬಿಟ್ಟುಕೊಟ್ಟುಶುದ್ದಯಶಸ್ಸಿಗೆ 
ಭಾಗಿಯಾಗಿರಿ, ಎಂದು ಪ್ರಾರ್ಥಿಸಿದನು. ॥ ೨೪-೨೭ ॥ 


ಸೂತ ಉವಾಚ 


ಏವಮಭ್ಯರ್ಥಿತೋ ರಾಜ್ಞಾ ವಾಯುರಾಜ್ಞಾಂ ದದೌ ತದಾ । 


ಗಂಗೇ ಗಚ್ಛಾಶು ಭದ್ರಂ ತೇ ಪಿತ್ಚನ್‌ ರಾಜ್ಞಃ ಸಮುದ್ಧರ | ೨೮ ॥ 
ತತೋ ಗಂಗಾತಿವೇಗೇನ ಭಗೀರಥಪುರಸರಾ । 
ರವಿಜಾಸಹಿತಾ ಸಾಗಾತಗರಾಶ್ರಮಮಾದರಾತ್‌ ॥ ೨೯ ॥ 
ತದಾದಿ ವಾಯುತೀರ್ಥಂ ತದ್ವಿಖ್ಯಾತಂ ತೀರ್ಥನಾಯಕೇ ॥ 
ಕಾಮಕಲ್ಪದ್ರುಮವನಂ ಮಹಾದುರಿತಭಂಜನಮ್‌ ll ೩೦ ॥ 
ವರುಣಾಶ್ರಮಮಾರಭ್ಯ ಯಾವದ್ದಾಯವ್ಯಮಂಡಲಮ್‌ । 

 ಸಶಿಷ್ಯಾ ಯಷಯಸ್ಪಪ್ತಕಶ್ಯಪಾದ್ಯಾಃ ಪ್ರತಿಷ್ಠಿತಾಃ I ೩೦ ॥ 
ಬಹವಃ ಪಾಪಿನೋ ಜೀವಾ ದೇಶದೇಶಾಂತರಾಗತಾಃ । 
ಯದ್ವಾಯುಸ್ಪರ್ಶನಾದೇವ ಬಭೂವುರ್ಗತಕಲ್ಪಹಾಃ I ೩೨ ॥ 
ತಸ್ಸಿನ್ನೇವಂವಿಧೇ ತೀರ್ಥೇ ವಾಯುರುತೃಂಠಿತಾಶಯಃ I 
ಮಾಧವಾರಾಧನಂ ಚಕ್ರೇ ಮನೋವಾಕ್ಕಾಯಸಾಧನೈ: H ೩೩ ॥ 
ಇತ್ನಂ ತದ್ಬಾವಮಾಲಕ್ಷ್ಯ ಕೃಪಾಲುರ್ಮಾಧವಃ ಪ್ರಭುಃ । 
ಆವಿರ್ಬಭೂವ ತಸ್ಯಾಗ್ರೇ ವಹನ್ರೂಪಮಲ್‌ಕಿಕಮ್‌ ॥ ೩೪ ॥ 


ಇಂದೀವರದಲಶ್ಯಾಮಮಿಂದಿರಾಯತನಂ ಶುಭಮ್‌ । 
ಆಕರ್ಣನಯನಾಂಭೋಜಂ ದ್ವಿಭಜಂ ಪೀತವಾಸಸ W ೩೫ ॥ 


ಅಧ್ಯಾಯ ೨೮ 215 
ಕಾಂಚೀಕಟಕಮಂಜೀರಮುದ್ರಿಕಾಂಗದರೋಚಿಭಿ: । 


ಭಾಸಯನ್ನಾಶುಗಂ ಚಾಪಂ ದಧತ್ನಾರಮಣಿಂ ಹೃದಾ I ೩೬ ॥ 
ಜಯಂತ್ಯಾ ವೈಜಯಂತ್ಯಾ ಚ ಪರೀತಂ ಸಸ್ಥಿತಾನನಮ್‌ | 
ಪಾರ್ಷದಪ್ರವರೈರ್ಜುಷ್ಟಂ ಗೃಣದ್ಬಿರಭಿತಸ್ಸಿತ್ರೈಃ ॥ ೩೭ ॥ 
ದೃಷ್ಟ್ವಾ ಧ್ಯಾನಗತೋ ವಾಯುಃ ಸ್ವರೂಪಂ ತದಲೌಕಿಕಮ್‌ । 

ಉತ್ಥಾಯ ಸಹಸಾ ಸುತ್ವಾ ನನಾಮ ಚ ಮುಹುರ್ಮುಹುಃ 11 ೩೮ ॥ 


ಮಾಧವಶ್ಚ ತಮುತ್ಥಾಪ್ಯ ಜಗಾದೇತಿ ವಚೋತಮೃತಮ್‌ | 
ತುಷ್ಟೋ ಸ್ಥಿ ತಪಸಾ ತೇsಹಮರ್ಥಯಾಶು ಮನೋಗತಮ್‌ ॥೩೯ ॥ 
ಇತ್ಯುಕ್ತು ಪ್ರಾರ್ಥಯಾಮಾಸ ಸಸ್ಥಿತಿಂ ಕ್ಷೇತ್ರನಾಯಕೇ । 


ಸ್ವಾಶ್ರಮಂ ಸಂಪ್ರವಿಷ್ಣಾನಾಮಘನಾಶಂ ಚ ದರ್ಶನಮ್‌ ೪೦ ॥ 
ತಥೋಮಿತಿ ಪ್ರತಿಶ್ರುತ್ಯ ಸ್ವಯಮಂತರ್ದಧೇ ವಿಭುಃ । 

ಧ್ಯಾಯಂಸ್ಪದೇವ ತದ್ರೂಪಂ ತತ್ರ ವಾಯುರುವಾಸ ಹ 11೪೧ ॥ 
ತಸ್ಮಾದೃಷಯ ಏತಸ್ಥಿನ್ನಾಶ್ರಮೇ ಯಾತ್ರಿಕಾ ಜನಾಃ । 

ಗತ್ವಾಸ್ನಾನಾದಿ ಕುರ್ವಂತಿ ತೇ ಲಭಂತೇ ನಿಜೇಪ್ಲಿತಮ್‌ I ೪೨ ॥ 


ಇತ್ಯೇವಂ ವಾಯುಭಾಗೋsಯಂ ವರ್ಣಿತಶ್ನೌನಕಾದಯಃ । 
ವರ್ಣಯಿಷ್ಯೇ ಯದನೃತ್ತಚ್ಛೂಯತಾಂ ತೀರ್ಥಗೌರವಮ್‌ ॥೪೩॥ 


|| ಇತಿ ಅಷ್ಟಾವಿಂಶೋಧ್ಯಾಯಃ || 


ಸೂತರು ಹೇಳಿದರು 

ಈ ರೀತಿಯಾಗಿ ಭಗೀರಥರಾಜನಿಂದ ಪ್ರಾರ್ಥಿಸಿಕೊಳ್ಳಲ್ಪಟ್ಟ ವಾಯುವು ಗಂಗಾದೇವಿ 
ಯನ್ನು ಕುರಿತು ""ಗಂಗೆಯೇ! ನೀನು ಜಾಗ್ರತೆಯಾಗಿ ಹೋಗು. ಈ ರಾಜನ ಪಿತೃಗಳನ್ನು 
ಉದ್ಧರಿಸು'' ಎಂದು ಹೇಳಿದನು. ॥ ೨೮ ॥। ಕೂಡಲೇ ಗಂಗೆಯು ಅತಿವೇಗದಿಂದ ಯಮುನಾ 
ನದಿಯೊಡಗೂಡಿ, ಭಗೀರಥನನ್ನು ಮುಂದಿಟ್ಟುಕೊಂಡು ಅಲ್ಲಿಂದ ಮುಂದೆ ಮುಂದೆ ಹರಿದು 
ಸಗರಾಶ್ರಮಕ್ಕೆ ಬಂದು ಸೇರಿದಳು. ॥ ೨೯ ॥ ಇದರ ನಂತರ ಆ ವಾಯುವಿನ ಆಶ್ರಮದ ಹತ್ತಿರ 
ಇರುವ ಗಂಗೆಯು ವಾಯುತೀರ್ಥವೆಂದು ಪ್ರಯಾಗಕ್ಷೇತ್ರದಲ್ಲಿ ಪ್ರಖ್ಯಾತವಾಯಿತು. ಇದು ಎಲ್ಲರ 
ಆಸೆಗಳನ್ನು ಪೂರೈಸುವುದೂ, ಮಹಾಪಾಪಗಳನ್ನು ಪರಿಹಾರ ಮಾಡತಕ್ಕದ್ದೂ ಆಗಿದೆ. ॥ ೩೦ । 
ವರುಣಾಶ್ರಮದಿಂದ ಆರಂಭವಾಗಿ ಪ್ರಯಾಗದ ವಾಯವ್ಯಭಾಗದವರೆಗೆ ಇರುವ ಈ 
ಪ್ರದೇಶದಲ್ಲಿಕಶ್ಕಪಾದಿ ಸಪ್ತಯಷಿಗಳು ತಮ್ಮ ತಮ್ಮ ಶಿಷ್ಕರುಗಳೊಂದಿಗೆ ನೆಲಸಿದ್ದಾರೆ. ॥ ೩೧ ॥ 
ದೇಶದೇಶಾಂತರಗಳಿಂದ ಬಹಳ ಪಾಪ ಮಾಡಿ ಬಂದ ಜನರು ಇಲ್ಲಿನ ಗಾಳಿಯ ಸಂಪರ್ಕ 
ದಿಂದಲೇ ಎಲ್ಲ ಪಾಪಗಳಿಂದ ವಿಮುಕರಾಗುತಾರೆ. ॥ ೩೨ ॥। ಈ ವಿಧವಾಗಿರುವ ಕ್ಷೇತ್ರದಲ್ಲಿ 
ವಾಯುವು ತೀವ್ರವಾದ ಅಪೇಕ್ಷೆಯುಳ್ಳವನಾಗಿ ಮನಸ್ಸು ವಾಕ್‌ ಮತ್ತು ಶರೀರ ಇವುಗಳಿಂದ 
ಶ್ರೀಮಾಧವನ ಆರಾಧನೆ ಮಾಡಿದನು. ॥೩೩ ॥ ಈ ರೀತಿಯಾಗಿದ್ದವಾಯುವಿನ ಭಕ್ತಿಭಾವವನ್ನು 
ತಿಳಿದ ಶ್ರೀಮಾಧವನು ತನ್ನ ಅಲೌಕಿಕರೂಪದಿಂದ ಆ ವಾಯುವಿನ ಮುಂದೆ ಪ್ರತ್ಯಕ್ಷನಾದನು. 


216 ಪ್ರಯಾಗಮಾಹಾತ್ಮ ಮ್‌ 


11೩೪ ॥ ಆ ಮಾಧವನು ಕನ್ನೆ ಂದಿಲೆಯ ಬಣ್ಣದಂತೆ ನೀಲವರ್ಣದಿಂದ ಕೂಡಿದ್ದನು, ಶ್ರೀಲಕ್ಷ್ಮೀ 
ದೇವಿಯ ಚಿಹ್ನೆಯಾದ ಶ್ರೀವತ್ತವನ್ನು ಎದೆಯಲ್ಲಿ ಧರಿಸಿದ್ದನು, ಮಂಗಳಮಯನಾಗಿದ್ದನು, 
ಕಿವಿಗಳನ್ನು ಮುಟ್ಟುವಷ್ಟುವಿಶಾಲವಾದ ಕಣ್ಣುಗಳನ್ನು ಹೊಂದಿದ್ದನು. ಅವನಿಗೆ ಎರಡು ಕೈಗಳಿದ್ದುವು 
ಮತ್ತುಪೀತಾಂಬರವನ್ನುಧರಿಸಿದ್ದನು. 11೩೫ ॥ ನಡುಪಟ್ಟಿ, ಕಡಗಗಳು, ಮುದ್ರೆಯುಂಗುರ ಮತ್ತು 
ಬಾಹುಪುರಿಗಳು ಇವುಗಳಿಂದ ಶೋಭಿಸುತ್ತಿದ್ದನು. ಹೆಗಲಿನ ಮೇಲೆ ಧನುಸ್ಸನ್ನು ಹೊಂದಿದ್ದನು. 
ವೇಗವಾಗಿ ಚಲಿಸುವ ಬಾಣಗಳಿರುವ ಬತ್ತಳಿಕೆಯನ್ನುಕಟ್ಟಿದ್ದನು. ಎದೆಯಲ್ಲಿ ಕೌಸ್ತುಭಮಣಿಯನ್ನು 
ಧರಿಸಿದ್ದನು. ॥ ೩೬ ॥॥ ಜಯಂತೀ ಮತ್ತು ವೈಜಯಂತೀಮಾಲೆಯನ್ನು ಧರಿಸಿದ್ದನು. ಅವನ 
ಮುಖವು ಮುಗುಳ್ನಗೆಯನ್ನು ಚಿಲ್ಲುತ್ರಿತ್ತು ಸ್ತೋತ್ರಗಳನ್ನು ಗಾಯನ ಮಾಡುತ್ತಿರುವ ಉತ್ತಮ 
ಪರಿವಾರಜನರಿಂದ ಕೂಡಿದ್ದನು. ॥ ೩೭ ॥॥ ಧ್ಯಾನಮಗ್ಗನಾದ ವಾಯುವು ಈ ಅಲೌಕಿಕವಾದ 
ಮೂರ್ತಿಯನ್ನುನೋಡಿ ಮೇಲೆ ಎದ್ದುಸ್ತೋತ್ರ ಮಾಡುತ್ತಮತ್ತೆಮತ್ತೆ ನಮಸ್ಕಾರ ಮಾಡಿದನು. 
॥ ೩೮ ॥ ಶ್ರೀಮಾಧವನು ಅವನನ್ನು ಎಬ್ಬಿಸಿ ಅಮೃತದಿಂದ ತುಂಬಿರುವ ಈ ಮಾತುಗಳನ್ನು 
ಹೇಳಿದನು. "“ನಾನು ನಿನ್ನ ತಪಸ್ಸಿನಿಂದ ತುಷ್ಠನಾಗಿದ್ದೇನೆ. ನಿನ್ನ ಮನಸ್ಸಿನಲ್ಲಿರುವುದನ್ನು ಕೇಳು.'' 
ಎಂದನು. 11೩೯ ॥ ಹೀಗೆ ಹೇಳಿಸಿಕೊಳ್ಳಲ್ಪಟ್ಟವಾಯುವು ಶ್ರೀಮಾಧವನನ್ನುತಾನು ಈ ಕ್ಷೇತ್ರದಲ್ಲಿ 
ವಾಸಮಾಡಿಕೊಂಡಿರಲು ಅನುಮತಿಯನ್ನು ಕೊಡೆಂದು ಬೇಡಿದನು ಮತ್ತು ತನ್ನ ಆಶ್ರಮಕ್ಕೆ 
ಸೇವಾರ್ಥವಾಗಿ ಬಂದವರ ಪಾಪಗಳನ್ನು ಪರಿಹರಿಸಿ ಅವರಿಗೆ ದರ್ಶನ ಕೊಡಬೇಕೆಂದು 
ಪ್ರಾರ್ಥಿಸಿದನು. ॥ ೪೦ ॥ ""ಆಗಲಿ'' ಎಂದು ಹೇಳಿ ಶ್ರೀಮಾಧವನು ಅಂತರ್ಧಾನನಾದನು. 
ಮಾಧವನ ಅದೇ ರೂಪವನ್ನು ಧ್ಯಾನ ಮಾಡಿಕೊಂಡು ಶ್ರೀವಾಯುವು ಅಲ್ಲಿಉಳಿದುಕೊಂಡನು. 
॥ ೪೧ ॥ ಆದ್ದರಿಂದಲೇ, ಯಷಿಗಳಿರಾ! ಈ ಸ್ಥಳಕ್ಕೆ ಬಂದ ಯಾತ್ರಿಕರು ಸ್ನಾನಾದಿಗಳಿಂದ 
ಮಾಧವನನ್ನುಪ್ರಸನ್ನೀಕರಿಸಿ ತಮ್ಮ ಅಭೀಷ್ಟಗಳನ್ನುಹೊಂದುವರು. ॥೪೨। ಹೇ ಶೌನಕಾದಿಗಳೇ! 
ಈ ರೀತಿಯಾಗಿ ಈ ಪ್ರಯಾಗದ ವಾಯವ್ಯ ಭಾಗವನ್ನುಹೇಳಿಯಾಯಿತು. ಇನ್ನುಗಹನವಾಗಿರತಕ್ಕ 
ಪ್ರಯಾಗದ ಅನ್ಯಭಾಗಗಳನ್ನೂಹೇಳುತ್ತೇನೆ, ಕೇಳಿರಿ, ಹೀಗೆಂದು ಸೂತರು ಹೇಳಿದರು. 1೪೩ ॥ 


| ಇಪ್ಪತ್ತೆಂಟನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಏಕೋನತ್ರಿಂಶೋನಧ್ಯಾಯಃ ॥ ೨೯ ॥1 


ಸೂತ ಉವಾಚ 
ಅಥ ಕೌಬೇರದಿಗ್ಭಾಗೇ ಕುಬೇರಕ್ಷೇತ್ರಮುತ್ತಮಮ್‌ । 
ಯದಾಸಾದ್ಯ ಕುಬೇರೋಪಪಿ ಸ್ವೇಷ್ಟಮಾಪ ಚ ಮಾಧವಾತ್‌ 1 ೧॥ 
ಭ್ರಾತ್ಮಸಂಕಟನಿರ್ಮುಕಸಂಪ್ರಾಪ್ಯ ಚ ಧನೇಶತಾಮ್‌ । 
ಕ್ಷೇತ್ರೇ ನಸ್ಥಿನಧ್ಯುವಾಸಾದ್ಯ ಆಶ್ರಮಂ ಮುನಿಮಂಡಿತಮ್‌ | ೨॥ 


ಸೂತರು ಹೇಳಿದರು 

ಉತ್ತರ ದಿಕ್ಕಿನಲ್ಲಿ ಕುಬೇರನ ಕ್ಷೇತ್ರವಿದೆ. ಇಲ್ಲಿಗೆ ಬಂದು ಕುಬೇರನು ಶ್ರೀಮಾಧವನ 
ದಶೆಯಿಂದ ತನ್ನಇಷ್ಪಸಿದ್ಧಿಯನ್ನುಪಡೆದನು. ॥ ೧ 1॥ ಕುಬೇರನು ತನ್ನ ತಮ್ಮನಾದ ರಾವಣನಿಂದ 
ಉಂಟಾದ ಸಂಕಟದಿಂದ ಬಿಡುಗಡೆ ಹೊಂದಿ ""ಧನಪತಿತ್ವ'' ವನ್ನು ಹೊಂದಿ ಇಲ್ಲಿ 
ವಾಸಮಾಡಿದನು. ಈ ಕ್ಷೇತ್ರವು ಯಷಿಗಳಿಂದ ಅಲಂಕೃತವಾಗಿದೆ. ॥॥೨॥ 


ಹಯಷಯ ಊಚುಃ 
ಕಿಮರ್ಥಂ ಸಂಕಟಂ ಪಾ ತ್ರಪಂ ಕಥಂ ಮುಕ್ತೋ ಬಭೂವ ಹ । 
ಏತದಾಚಕ್ಚ್ವ ನಃ ಸೂತ ಚರಿತಂ ನರಧರ್ಮಣಃ IA i 
ಯಷಿಗಳು ಹೇಳಿದರು 


ಏತಕ್ಕಾಗಿ ಕುಬೇರನಿಗೆ ಸಂಕಟ ಬಂದಿತು; ಅದರಿಂದ ಹೇಗೆ ಪಾರಾದನು? ನರವಾಹನ- 
ನಾದ ಕುಬೇರನ ಈ ವೃತ್ತಾಂತವನ್ನು, ಸೂತರೇ ! ದಯಮಾಡಿ ಹೇಳಿರಿ.!1೩। 


ಸೂತ ಉವಾಚ 
ಯಹಷಯಸ್ಪಾಧು ಪೃಷ್ಟೋ ಹಂ ಕಥಾಂ ಪರಮಪಾವನೀಮ್‌ । 
ಯಸ್ಯಾಃ ಶ್ರವಣಮಾತ್ರೇಣ ಸಂಬಾಧಾನ್ನುಚ್ಛತೇ ನರಃ HY Nn 
ಪುರಾ ಕೃತಯುಗೇ ವಿಪ್ರಃ ಪ್ರಜಾಪತಿಸಮಪ್ರಭಃ । 
ಪುಲಸ್ಟ್ಯೋ ನಾಮ ವಿಪ್ರರ್ಷಿರಾಸೀತ್ಸರ್ವನಮಸ್ಯತಃ ॥೫॥ 
ಶ್ರುತಿಸ್ಕೃತಿಸದಾಚಾರವಿಹಿತಾಚರಣೇ ರತಃ | 
ಯೋಗೇ ಸಾಂಖ್ಯೇ ಚ ನಿಷ್ಠಾತಶ್ಮೀತೋಷ್ಣಾಸಾರಸಾಡ್ಕಮೀ 1 ೬ ॥ 
ಭಕ್ತ್ಯಾ ನಿರ್ಮಥಿತಾಶೇಷಕಷಾಯಧಿಷಣಶ್ಶಮೀ 1 
ಪ್ರತ್ಯಾಹ್ಮತೇಂದ್ರಿಯಗ್ರಾಮೋ ನೈರ್ಗುಣ್ಯೇ ಪರಿನಿಷ್ಠಿತಃ ॥1 ೭॥ 
ಸರ್ವಭೂತಸುಹೃನ್ಮಾನ್ಯೋ ಮಹಾಕಾರುಣಿಕಃ ಕವಿಃ । 
ಹೆರಿಭಾವನಯಾದ್ದನಾಖಿಲಕಾಮಜಟೋ ಜಟೀ uw ॥ 
ಮೇರ್‌ ತಪಸ್ಯತಸ್ಪಸ್ಯ ಸ್ವಾಧ್ಯಾಯನಿರತಾತ್ಮನಃ | 
ಸಮಾಯಮ್ಯಾಶ್ರಮಪದಂ ದೇವ್ಯೋ ವಿಘ್ನೇ ಮನೋ ದಧುಃ ॥ಟ೯॥ 


217 


218 ಪ್ರಯಾಗಮಾಹಾತ್ಮ್ಯಮ್‌ 
ತಸ್ಥಿನ್ನೇವ ವನೋದ್ದೇಶೇ ವಸಂತಗುಣಭೂಷಿತೇ । 


ಸುವೇಷಾ ನನ್ನತು: ಸಿಗ್ನಂ ಗಾಯಂತ್ಯಃ ಸ್ವರಮಂಡಲಮ್‌ Il ೧೦ ॥ 
ಏವಮನ್ವಹಮಾಚೇರುರ್ಮುನಿಮುದ್ದಿಶ್ಶ ತತ್ತುರಃ । 

ಹಾವಭಾವಕಟಾಕ್ಟೈಶ್ಚ ಸನಪ್ರಧಿತದರ್ಶನೈಃ: HW ೧೧॥ 
ವೀಣಾವೇಣುಮೃದಂಗಾದಿವಾದ್ಯನೈಪುಣ್ಯಶಾಲಿಭಿಃ I 
ಮಲಯಾನಿಲಗಂಧರ್ವಕಾಮಸ್ಯೆನ್ಶೈಸ್ಪಮಾವೃತಾಃ I ೧೨ ॥ 
ತಥಾಪಿ ನಿರ್ವಿಕಾರೇ ತಸ್ಥಿನ್ವಲಯಾನಿಲಸನ್ನಿಭೇ | 

ಮೋಘತಾಂ ಪ್ರಾಪ್ಯ ಸರ್ವಾಸ್ತಾನಿರ್ವೃತಾಶ್ಮಾಪಸಾದ್ವಣಾತ್‌ HW ೧೩ ॥ 
ತೇಜಸಾ ದುಸಹೇನಾಸ್ಯ ಪ್ರಜಜ್ಞಾಲ ಧರಾಧರಃ | 

ಗತವೈರಾಣಿ ಭೂತಾನಿ ಸಮಜಾಯಂತ ತದ್ದನೇ 1 ೧೪ ॥ 
ತಸ್ಯ ಪುತ್ರೋತತಿತೇಜಸ್ವೀ ವಿಶ್ರವಾ ಮುನಿಪುಂಗವಃ 1 

ತಸ್ಯ ವೈಶ್ರವಣಃ ಪುತ್ರೋ ಬಭೂವಾನವಮಃ ಪಿತುಃ ॥1 ೧೫ ॥ 
ಚರಿಷ್ಯೇ ನಿಯತೋ ಧರ್ಮಂ ಧರ್ಮೋ ಹಿ ಪರಮಾ ಗತಿಃ । 

ಇತಿ ನಿಶ್ಚಿತ್ಯ ಮನಸಾ ತಪೋವನಮಗಾತದಾ ॥ ೧೬ ॥ 
ಜಲಶಾಯೀ ಮಾರುತಾದೋ ನಿರಾಹಾರಸಫಪಸಪನ್‌ । 
ಅವರ್ಧತಾಹುತಿಹುತೋ ಮಹಾತೇಜಾ ಯಥಾನಲಃ I ೧೭ ॥ 


ಏವಂ ವರ್ಷಸಹಸ್ರಾಣಿ ಜಗ್ಗುಸಸ್ಕೈಕವರ್ಷವತ್‌ । 
ತದಾ ತದಾಶ್ರಮಂ ಬ್ರಹ್ಮಾ ಸಸುರೋನಭ್ಯೇತ್ಯ ತಮಬ್ರವೀತ್‌ ॥೧೮॥ 


ಸೂತರು ಹೇಳಿದರು 

ಎಲೈ ಶೌನಕಾದಿ ಯಷಿಗಳಿರಾ | ನನ್ನನ್ನು ಚೆನ್ನಾಗಿ ಪ್ರಶ್ನೆಮಾಡಿದಿರಿ. ಯಾವುದನ್ನುಕೇವಲ 
ಕೇಳುವುದರಿಂದಲೇ ಮನುಷ್ಯನು ಸಕಲ ಬಾಧೆಗಳಿಂದ ಮುಕರಾಗುತಾನೋ ಅಂತಹ ಕಥೆಯನ್ನು 
ಹೇಳಲು ಪ್ರಶ್ನಿಸಿದ್ದೀರಿ. 1೪ ।। ಹಿಂದೆ ಕೃತಯುಗದಲ್ಲಿ ಪುಲಸ್ನನೆಂಬ ಬ್ರಾಹ್ಮಣೋತ್ತಮ ನಿದ್ದನು. 
ಬ್ರಹ್ಮದೇವರಂತೆ ವರ್ಚಸ್ಸುಳ್ಳ ಇವನನ್ನುಎಲ್ಲರೂ ನಮಸ್ಕರಿಸುತ್ತಿದ್ದರು. ॥॥ ೫ || ಇವನು ಶ್ರುತಿಗಳು, 
ಸ್ಪೃತಿಗಳು ಇವುಗಳಿಗೆ ಒಪ್ಪುವಂತೆ ಸದಾಚಾರಗಳ ಆಚರಣೆಗಳಲ್ಲಿ ಆಸಕನಾಗಿದ್ದನು. ಯೋಗ 
ಶಾಸ್ತ್ರದಲ್ಲಿಯೂ ಸಾಂಖ್ಯಯೋಗದಲ್ಲಿಯೂ ನಿಪುಣನಾಗಿದ್ದು ಛಳಿ, ಬಿಸಿಲು, ಮಳೆಗಳನ್ನು 
ಸಹಿಸುತ್ತಿದ್ದನು. ಇಂದ್ರಿ ಯನಿಗ್ರಹವುಳ್ಳವನಾಗಿದ್ದನು. ।। ೬ ।। ಇವನು ಪರಮಾತ್ನನಲ್ಲಿಯೇ ನಿಷ್ಠ 
ವಾದ ಬುದ್ಧಿಯುಳ್ಳವನಾಗಿದ್ದು ಅವನಲ್ಲಿನ ಭಕ್ತಿಯಿಂದ ಎಲ್ಲಾ ಪಾಪಗಳನ್ನು ಪರಿಹಾರ ಮಾಡಿ 
ಕೊಂಡಿದ್ದನು. ಇಂದ್ರಿಯಗಳನ್ನೆಲ್ಲಾಗೆದ್ದುತನ್ನವಶದಲ್ಲಿಟ್ಟುಕೂಂಡು ಸತ್ವರಜಸ್ತಮಗುಣಗಳಿಲ್ಲದ 
ಪರಮಾತ್ಮನಲ್ಲಿಯೇ ಮನಸುಳ್ಳವನಾಗಿದ್ದನು, ಹಾಗೂ ಮೂರು ಗುಣಗಳನ್ನು ಮೀರಿದ ನಿರ್ಗುಣಾ 
ವಸ್ಥೆಯನ್ನು ತಲುಪಿದ್ದನು. ॥। ೭ ॥ ತುಂಬಾ ಕರುಣೆಯುಳ್ಳವನಾಗಿದ್ದು ಎಲ್ಲ ಪ್ರಾಣಿಗಳನ್ನು 
ಸಹೃದಯತೆಯಿಂದ ನೋಡುತ್ತಿದ್ದನು, ಮತ್ತು ಎಲ್ಲರಿಂದಲೂ ಗೌರವಾರ್ಹನಾಗಿದ್ದನು. 


ಅಧ್ಯಾಯ ೨೯ 219 


ಶ್ರೀ ವಿಷ್ಣುವಿನಲ್ಲಿಯೇ ರತವಾದ ಭಾವನೆಯಿಂದ ನಾಶವಾದ ಸಕಲ ಕಾಮನೆಗಳುಳ್ಳವನಾಗಿದ್ದನು. 
ಜಟಾಧಾರಿಯಾಗಿದ್ದನು. ॥ ೮ ॥। ಈ ವಿಪ್ರೋತಮನು ಮೇರು ಪರ್ವತದಲ್ಲಿದ್ದು ಅಧ್ಯಯನ 
ಅಧ್ಯಾಪನದಲ್ಲಿ ನಿರತಾಗಿದ್ದನು. ಈ ರೀತಿಯಾದ ತಪಸಿನಲ್ಲೇ ಆಸಕನಾಗಿರಲು ದೇವಲೋಕದ 
ಅಪ್ಸರಸ್ತ್ರೀಯರು ಇವನ ಕಾರ್ಯದಲ್ಲಿವಿಘುವನ್ನುಂಟು ಮಾಡಲು ನಿರ್ಧಾರಮಾಡಿದರು. ॥೯॥ 
ವಸಂತ ಯತುವಿನ ಎಲ್ಲಗುಣಗಳೂ ಇರುವ ಸಮಯದಲ್ಲಿ ಒಳ್ಳೆಯ ವೇಷಭೂಷಣಗಳನ್ನುಧರಿಸಿ, 
ಆ ಮೇರುಪರ್ವತದಲ್ಲಿಇವನಿದ್ದ ಪ್ರದೇಶಕ್ಕೆ ಬಂದು ಇವನ ಸನಿಹದಲ್ಲಿ ಸಪಸ್ತ್ಯರ ರಂಜಿತವಾಗಿ 
ಗಾಯನ ನರ್ತನಾದಿಗಳನ್ನು ಮಾಡಿದರು. ॥ ೧೦ ॥ ಈ ಯಷಿಯ ಸಮ್ಮುಖದಲ್ಲಿ ಇದೇ ರೀತಿ 
ಯಾಗಿ ನಿತ್ಯವೂ ಮಾಡಿದರು. ತಮ್ಮ ಸನಾದಿ ಪ್ರದರ್ಶನಗಳಿಂದ ಕೂಡಿದ ಹಾವಭಾವಗಳಿಂದಲೂ 
ಕಡೆಗಣ್ಣುನೋಟಗಳಿಂದಲೂ ಖುಷಿಯನ್ನು ಪ್ರಚೋದಿಸಲು ಯತ್ನಿಸಿದರು. ॥ ೧೧ ॥ ಇವರು 
ವೀಣಾ, ಕೊಳಲು, ಮೃದಂಗ ವಾದ್ಯಗಳಲ್ಲಿ; ನಿಪುಣರಾದವರಿಂದಲೂ ಮಲಯಮಾರುತ ಹಾಗೂ 
ಗಂಧರ್ವರೆಂಬ ಮನ್ಮಥನ ಸೈನ್ಯದಿಂದಲೂ ಕೂಡಿದವರಾಗಿದ್ದರು. ॥ ೧೨ ॥ ಹೀಗೆ ಅವರು 
ವಿಜೃಂಭಿಸಿದರೂ ಆ ಬ್ರಾಹ್ಮಣೋತ್ತಮನು ಪ್ರಳಯಾಗ್ನಿಯಂತೆ ದುಃಸ್ಪಹನಾಗಿಯೇ ಇದ್ದನು. 
ಅವರೆಲ್ಲರೂ ಇವನ ತೇಜಸ್ಸನ್ನು ತಾಳಲಾರದೆ ಇವನ ಶಾಪಕ್ಕೆ ಭಯಗೊಂಡು ಭ್ರಷ್ಟ ಪ್ರಯತ್ನ 
ಶೀಲರಾಗಿ ಅಲ್ಲಿಂದ ಹೊರಟುಹೋದರು. ॥ ೧೩ ॥ ಸಹಿಸಲಾಗದ ಇವನ ತೇಜಸ್ಸಿನಿಂದ 
ಭೂಮಿಯೇ ಪ್ರಜ್ವಲಿಸಿತು. ಅಲ್ಲಿನ ಕಾಡು ಮೃಗಗಳೆಲ್ಲವೂ ಕೂಡ ಪರಸ್ಪರ ವೈರವನ್ನು ಬಿಟ್ಟು 
ಸ್ನೇಹಭಾವದಿಂದ ನಡೆದುಕೊಂಡವು. ॥। ೧೪ ॥ ವಿಶ್ರವಸನೆಂಬುವನು ಇವನ ಮಗನಾಗಿದ್ದು 
ತಂದೆಯಂತೆಯೇ ತೇಜಸ್ವಿಯಾದ ಮುನಿ ಶ್ರೇಷ್ಠನಾಗಿದ್ದನು. ಇವನ ಮಗನಾದ ವೈಶ್ರವಣನು 
ತಂದೆಗೆ ಸಮಾನನಾಗಿದ್ದನು. ॥ ೧೫ ॥| "ಧರ್ಮದಿಂದಲೇ ನಮ್ಮಅಂತಿಮಗತಿಯು ಪ್ರಾಪ್ತವಾಗು 
ವುದು. ಆದ್ದರಿಂದ ವೇದಶಾಸ್ತ್ರವಿಹಿತ ಧರ್ಮಗಳನ್ನು ಆಚರಿಸುತ್ತೇನೆ'' ಎಂದು ನಿಶ್ಚಯಿಸಿ, 
ತಪಸಿಗಾಗಿ ವನಕ್ಕೆ ಬಂದನು. ॥ ೧೬ ।। ಅಲ್ಲಿನೀರಿನಲ್ಲಿ ಮಲಗುವುದು, ಕೇವಲ ಗಾಳಿ ಸೇವನೆ 
ಮಾಡಿಕೊಂಡಿರುವುದು ಈ ರೀತಿಯಾಗಿ ತಪಸ್ಸು ಮಾಡುತ್ತಾ ಆಹುತಿಗಳಿಂದ ಹೋಮಿಸಲ್ಪಟ್ಟ 
ಮಹಾತೇಜಸ್ವಿಯಾದ ಬೆಂಕಿಯಂತೆ ಇದ್ದನು. ॥ ೧೭ ।। ಹೀಗೆ ಅವನ ಸಹಸ್ರವರ್ಷಗಳ ತಪಸ್ಸು 
ಒಂದು ವರ್ಷದಂತೆ ಕಳೆಯಿತು. ಆಗ ದೇವತೆಗಳಿಂದ ಕೂಡಿಕೊಂಡು ಶ್ರೀ ಚತುರ್ಮುಖ 
ಬ್ರಹ್ಮದೇವರು ಇವನ ಆಶ್ರಮಕ್ಕೆ ಆಗಮಿಸಿ ಮಾತನಾಡಿದರು. ॥ ೧೮ ॥ 
ಬ್ರಹ್ಮೋವಾಚ-- 

ಪರಿತುಷ್ಟೋ ಸ್ಥಿ ತೇ ವತ್ಸ ಕರ್ಮಣಾನೇನ ಸುವ್ರತ ! 

ವರಂ ವರಯ ಭದ್ರಂ ತೇ ವರಾರ್ಹಸ್ತೃಂ ಹಿ ನಿಶ್ಚಿತಮ್‌ 1೧೯ ॥ 

ಅಥಾಬ್ರವೀದ್ವೈಶ್ರವಣಃ ಪಿತಾಮಹಮುಪಸ್ಥಿತಮ್‌ । 

ಭಗವನ್ಹೋಕಪಾಲತ್ವಮಿಚ್ಛೇಯಂ ವಿತರಕ್ಷಣಮ್‌ Il ೨೦ ॥ 

ಬ್ರಹ್ನಾಬ್ರವೀತತೋ ಬಾಢಂ ಪರಿತುಷ್ಟೇನ ಚೇತಸಾ | 

ಇಂದ್ರಾದೀನಾಂ ಚತುರ್ಥಸ್ತ್ಪಂ ಧನೇಶಶ್ವ ಭವಾನಘ | ೨೧ ॥ 

ಏತಚ್ಚ ಪುಷ್ಪಂ ನಾಮ ವಿಮಾನಂ ಸೂರ್ಯಸನ್ನಿಭಮ್‌ । 

ಪ್ರತಿಗೃಹ್ಟೀಷ್ಟ ಯಾನಾರ್ಥಂ ತ್ರಿದಶೈಸ್ತಮತಾಂ ವ್ರಜ (1 ೨೨ ॥ 


220 ಪ್ರಯಾಗಮಾಹಾತ್ಮ್ಯಮ್‌ 
ಬ್ರಹ್ಮದೇವರು ಹೇಳಿದರು-- 
"“ವತ್ತ | ನಿನ್ನ ತಪಸ್ಸಾಧನೆಗಳಿಂದ ನಾನು ತೃಪನಾದೆನು. ನೀನು ವರವನ್ನು ಪಡೆಯಲು 


ಅರ್ಹನಿದ್ವಿ ಬೇಕಾದ ವರಗಳನ್ನು ಕೇಳಿಕೋ ನಿನಗೆ ಮಂಗಳವಾಗಲಿ'' ಎಂದು ಹೇಳಿದರು. 
॥ ೧೯ ॥ ಅನಂತರ ವೈಶ್ರವಣನು ಎದುರಿಗೆ ನಿಂತಿರತಕ್ಕ ಬ್ರಹ್ಮದೇವರನ್ನು ಕುರಿತು ಹೇಳಿದನು. 
""ಎಲೈ ಭಗವನ್‌, ನಾನು ಒಂದು ದಿಕ್ಕಿನ ಲೋಕಪಾಲತ್ವವನ್ನು ಬಯಸುತ್ತೇನೆ; ಜೊತೆಗೆ ಹಣ 
ರಕ್ಷಣೆಮಾಡುವ ವಿತಾಧೀಶತ್ವವನ್ನೂ'' ಎಂದನು. ॥ ೨೦ ॥ ಆಗ ಸಂತುಷ್ಟಾಂತರಂಗತನಾದ 
ಬ್ರಹ್ಮನು “ಹಾಗೆಯೇ ಆಗಲಿ, ಇಂದ್ರಾದಿಗಳಿಗೆ ನೀನು ನಾಲ್ಕನೆಯವನೂ ದಿಕ್ಷಾಲಕನೂ ಮತ್ತು 
ಧನೇಶನೂ ಆಗು'' ಎಂದು ಹೇಳಿದನು. ॥ ೨೧ ॥ ""ಪುಷ್ಪಕ'' ವೆನ್ನುವ ಈ ವಿಮಾನವು 
ಸೂರ್ಯನಂತೆ ಪ್ರಕಾಶಮಯವಾದುದು. ನಿನ್ನಸಂಚಾರಕ್ಕಾಗಿ ಇದನ್ನುಇಟ್ಟುಕೋ ಎಂದು ಅದನ್ನು 
ವೈಶ್ರವಣನಿಗೆ ಕೊಟ್ಟುದೇವತೆಗಳೊಡನೆ ಅಂತರ್ಧಾನವಾದರು. 11೨೨ ॥ 
ಸೂತ ಉವಾಚ 

ಗತೇಷು ಬ್ರಹ್ಮಪೂರ್ವೇಷು ದೇವೇಷ್ಟಥ ನಭಃ ಸ್ವಲಮ್‌ I 

ಧನೇಶಃ ಪ್ರಾಹ ಪಿತರಂ ಪ್ರಣತೋ ವಿನಯಾದ್ವಚಃ HW ೨೩ ॥ 

ಭಗವನ್‌ ಲಬ್ಧವಾನಸ್ಥಿ ವರ್‌ ಕಮಲಯೋನಿತಃ । 

ನಿವಾಸಂ ತು ನ ಮೇ ದೇವಃ ವಿದಧೇ ಸ ಪ್ರಜಾಪತಿಃ ॥ ೨೪ ॥ 

ತನ್ನೇ ವದ ಸುನಿಶ್ಚಿತ್ರ ಸರ್ವೋಪದ್ರವನಾಶನಮ್‌ । 

ಸ್ಥಾನೇ ತತ್ರ ವಸಿಷ್ಯಾಮಿ ಭುಂಜಾನಃ ಕರ್ಮಣಃ ಫಲಮ್‌ 11 ೨೫ ॥॥ 

ಏವಮುಕ್ತಸ್ತು ಪುತ್ರೇಣ ವಿಶ್ರವಾ ಮುನಿಪುಂಗವಃ । 

ವಿಚಾರ್ಯ ನಿರ್ಭಯಂ ಸ್ಥಾನಂ ಸುತಂ ವಚನಮಬ್ರವೀತ್‌ ॥ ೨೬ I 
ಸೂತರು ಹೇಳಿದರು 

ಬ್ರಹ್ಮದೇವರು ಮತ್ತು ದೇವತೆಗಳು ಅಂತರಿಕ್ಕಕ್ಕೆ ಪ್ರಯಾಣಮಾಡುತ್ತಿರಲಾಗಿ, ಇತ್ತ 

ವೈಶ್ರವಣನು ತನ್ನ ತಂದೆಯವರಾದ ವಿಶ್ರವಸ ಮುನಿಗಳಿಗೆ ವಿನಯದಿಂದ ನಮಸ್ಕಾರ ಮಾಡಿ 
“ಭಗವನ್‌, ನಾನು ಶ್ರೀಬ್ರಹ್ಮದೇವರಿಂದ ಎರಡು ವರಗಳನ್ನು: ಪಡೆದಿದ್ದೇನೆ, ಆದರೆ ಬ್ರಹ್ಮನು ನನಗೆ 
ವಾಸಮಾಡಲು ಜಾಗವನ್ನು ಹೇಳಿಲ್ಲ. ಆದ್ದರಿಂದ ತಾವು ಚೆನ್ನಾಗಿ ಯೋಚಿಸಿ ಯಾವ ವಿಧವಾದ 
ತೊಂದರೆಗಳೂ ಇಲ್ಲದ ಸ್ಥಾನವನ್ನು ನನಗೆ ಹೇಳಿರಿ. ಅಲ್ಲಿನಾನು ಇದ್ದುಕೊಂಡು ನನ್ನ ಕರ್ಮಗಳ 
ಫಲವನ್ನು ಅನುಭವ ಮಾಡುತ್ತೇನೆ ಎಂದನು. ॥ ೨೩-೨೫ 1 ಈ ಮಾತನ್ನು ಕೇಳಿದ ವಿಶ್ರವಸ 
ಮುನಿಯು ವಿಚಾರಮಾಡಿನಿರ್ಭಯವಾದ ಸ್ಥಳವನ್ನುಸೂಚಿಸುತ್ತಾಹೀಗೆ ಹೇಳಿದನು. ॥1೨೬ ॥। 
ವಿಶ್ರವಾ ಉವಾಚ 

ಲಂಕಾ ನಾಮ ಪುರೀ ರಮ್ಯಾ ನಿರ್ಮಿತಾ ವಿಶ್ವರ್ಮಣಾ । 

ರಾಕ್ಷಪಾನಾಂ ನಿವಾಸಾರ್ಥಂ ಯಥೇಂದ್ರಸ್ನಾಮರಾವತೀ I ೨೭ ॥॥ 

ರಮಣೀಯತಮಾ ಸಾ ಹಿ ವಜ್ರವೈಡೂರ್ಯತೋರಣಾ । 

ರಸಾತಲಗತೈಸ್ತ್ಯಕ್ತಾ ರಕ್ಷೋಭಿರ್ವಿಷ್ಟುನಾರ್ದಿತ್ಛೆ: nu ೨೮ ॥ 


ಅಧ್ಯಾಯ೨೯ 221 


ತತ್ರ ತ್ವಂ ಪುತ್ರ ನಿವಸ ಸರ್ವಬಾಧಾವಿವರ್ಜಿತೇ । 
ವಿಮಾನ ವರಮಾರುಹ್ಯ ವ್ರಜಾಶು ಸ್ವಸ್ತಿತೇಸ್ತು ಹಿ | ೨೯ ॥ 


ವಿಶ್ರವಸನು ಹೇಳಿದನು--- 

ವಿಶ್ವಕರ್ಮನಿಂದ ನಿರ್ಮಿತವಾದ ಲಂಕಾ ಎಂಬ ನಗರಿಯಿದೆ. ಇದು ಇಂದ್ರನ 
ಅಮರಾವತಿಗೆ ಸಮನಾದುದು. ಇದು ರಾಕ್ಷಸರ ವಾಸಕ್ಕೋಸ್ಕರ ನಿರ್ಮಾಣವಾಯಿತು. 11೨೭ ॥ 
ಇದು ಅತ್ಯಂತ ರಮಣೀಯವಾದುದು. ವಜ್ರ ವೈಡೂರ್ಯಾದಿಗಳಿಂದ ಮಾಡಿದ ತೋರಣ 
ಗಳಿಂದ ಸಜ್ಜಾಗಿದೆ. ವಿಷ್ಣುವಿನಿಂದ ಮರ್ದನ ಮಾಡಲ್ಪಟ್ಟ ರಾಕ್ಷಸರು ಇದನ್ನು ಬಿಟ್ಟು ಪಾತಾಲಕ್ಕೆ 
ಹೋಗಿದ್ದಾರೆ. ಪುಷ್ಪಕ ವಿಮಾನವನ್ನು ಹತಿಕೊಂಡು ಜಾಗ್ರತೆಯಾಗಿ ಅಲ್ಲಿಗೆ ಹೋಗಿ ಅದನ್ನುನಿನ್ನ 
ಆವಾಸವನ್ನಾಗಿ ಮಾಡಿಕೋ. ನಿನಗೆ ಮಂಗಳವಾಗಲಿ. ॥ ೨೮-೨೯ ॥ 


ಸೂತ ಉವಾಚ 
ಪ್ರಿಯಂ ವಚ ಇತಿ ಶ್ರುತ್ವಾ ತಥೇತ್ಯುಕ್ತ್ಯಾ ಪಿತುಃ ಪದಮ್‌ । 
ನತ್ವಾ ಪುಷ್ಠಕಮಾರುಹ್ಯ ಲಂಕಾಮಾಶು ಜಗಾಮ ಹ I ೩೦ ॥ 
ಸ ತಸ್ಯಾಂ ಸ್ಟಾಂತಹಾರಿಣ್ಯಾಂ ಹಾರಿಣ್ಯಾ ರಾಮಯಾ ಸಹ । 
ಉವಾಸ ಬಹುಕಾಲಂ ವೈ ಭುಂಜನ್ಫೋಗಾನನೇಕಧಾ 1೩೧ ॥ 


॥ ಇತಿ ಏಕೋನತ್ರಿಂಶೋನಧ್ಯಾಯಃ ॥ 


ಸೂತರು ಹೇಳಿದರು 

ವೈಶ್ರವಣನು ಪ್ರಿಯವಾದ ಈ ಮಾತನ್ನು ಕೇಳಿ "ಹಾಗೆಯೇ ಆಗಲಿ'' ಎಂದು ಉತ್ತರಿಸಿ 
ತಂದೆಯಕಾಲುಗಳಿಗೆ ಎರಗಿ ಪುಷ್ಪಕವನ್ನು ಹತ್ತಿಕೊಂಡು ಬೇಗನೆ ಲಂಕೆಗೆ ಬಂದನು. ॥೩೦॥। ಅಲ್ಲಿ 
ತನ್ನ: ಮನಸ್ಸಿಗೆ ಆಪ್ಯಾಯಮಾನವಾದ ಅನೇಕ ಭೋಗಭಾಗ್ಯಗಳನ್ನು ಅನುಭವಿಸುತ್ತಾ ಮನೋಹರ 
ಸ್ತ್ರೀಯರಿಂದ ಕೂಡಿಕೊಂಡು ಅನೇಕ ಕಾಲಗಳವರೆಗೆ ವಾಸಮಾಡಿದನು. 1೩೧ ॥ 


|| ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ಸಮಾಪವಾಯಿತು || 


॥ ಅಥ ತ್ರಿಂಶೋತಧ್ಯಾಯೆಃ ॥ ೩೦ ॥ 


ಸೂತ ಉವಾಚ 
ಚತುಸ್ನನರುಷಾ ಶಪ್ಕೌ ವೈಕುಂಠನಿಲಯಾವುಭ್‌ೌ I 
ಭಗವದ್ದಾರಪ್‌ೌ ಪೂರ್ವೇ ಕಾಶ್ಯಪೇಯೌ್‌ ಬಭೂವತುಃ 1 ೧॥ 
ಹಿರಣ್ಯಕಶಿಪುರ್ಜೈೇಷ್ಠೋ ಹಿರಣ್ಯಾಕ್ಟಸಥಾನುಜಃ | 
' ಬಲವೀರ್ಯಮದೋನ್ನದ್ಧೌ ದೇವತಾದಿಭಯಾವಹ್‌ಾ ॥ ೨ ॥ 
ಪೌತ್ರೇಣೋದ್ಧರತಾಂ ಪೂರ್ವಂ ರಸಾತಲಗತಾಮಹೀಮ್‌ । 
ಹಿರಣ್ಯಾಕ್ಲೋ ಹತೋ ಯುದ್ಧೇ ಹರಿಣಾ ಕ್ರೋಡಮೂರ್ತಿನಾ 0೩॥ 


ಭಕಸಂಕಟನಾಶಾಯ ನೃಹರಿತ್ವಮವಾಪ್ಯ ಚ। 


ನಖೈರ್ವಿದಾರಯಾಮಾಸ ಹಿರಣ್ಯಕಶಿಪೋರುರಃ nv 
ತತಸ್ತೌ ಪುನರುತ್ತನ್ನೌ ಕುಂಭಶ್ರವಣರಾವಣ್‌ೌ । 

ಲಂಕಾಧಿಪೌ ವನಂ ಗತ್ವಾ ತೇಪಾತೇ ದಾರುಣಂ ತಪಃ 1೫ 1 
ಮನುಷ್ಯಾನ್ಯಭಯಾಭಾವಂ ತಪಸೋಷಿತವೇಧಸಃ | 

ಸಂಪ್ರಾಪ್ಯ ದಂಶಿತೌ ದೇವೈರ್ಯುಯುಧಾಶೇತತಿದಾರುಣ್‌ೌ Ht I 
ಇಂದ್ರಾದ್ಯಾ ಲೋಕಪಾಲಾಶ್ಚಸಾಕಂ ಕಮಲಯೋನಿನಾ | 
ತಯೋಶೃಂದಾನುವರ್ತಿತ್ವಮಾಚೇರುರ್ಜಾತಸಾದ್ದಸಾಃ I ೭॥ 
ತದಾ ವೈಶ್ರವಣೇನಾಪಿ ಕಲಹಸಮಜಾಯತ । 

ಸರ್ವಸ್ವಂ ಚ ಹೃತಂ ತಸ್ಯ ದೇವಯಾನಂ ಚ ಪುಷ್ಠಕಮ್‌ uw 
ರಾಜರಾಜಸ್ಪ್ತತೋ ದಧ ಭಯಪ್ರಚಲಿತೇಂದ್ರಿಯಃ । 

ಮಯಾಧುನಾ ಕ್ವ ಗಂತವ್ಯಮಿತಃ ಪ್ರಾಣರಿರಕ್ಷುಣಾ | ೯॥ 
ಯತ್ರಾಮುಷ್ಠಾದ್ವಯಂ ನ ಸ್ಯಾಲ್ಲೋಕಪಾಲಭಯಾವಹಾತ್‌ । 

ತಾದೃಶಂ ಮಾಧವಾಧೀಶಂ ಪ್ರಯಾಗಂ ರಕ್ಷಕಂ ಮಮ ॥ ೧೦ ॥ 
ದೃಢಮೇವಂ ವಿನಿಶ್ಚಿತ್ಯ ನರಧರ್ಮಾ ಯಯ್‌ ನಿಶಿ । 

ದುದ್ರಾವ ಪೃಷ್ಠತಃ ಪಶ್ಯನ್‌ ಪ್ರಾಪ ಮಾಧವಪತ್ತನಮ್‌ 11 ೧೧॥ 
ಸ ಭೋಗಂ ಸಮವಷ್ಠಭ್ಯ ಸರ್ವಭೋಗಪರಾಜ್ಕುಖಃ | 

ಮಾಧವಾರಾಧನಂ ಚಕ್ರೇ ತಪೋಧ್ಯಾನಾರ್ಚನಾದಿಭಿಃ Il ೧೨ ॥ 
ತಸ್ಥೆ ವಂ ಕುರ್ವತೋ ಧ್ಯಾನಂ ನಖರಾದಿಶಿಖಾವಧಿ । 
ತದ್ದ್ಯೇಯರೂಪಭಾಗಗ್ರೇ ಪ್ರಾದುರಾಸೀದ್ರಮಾಪತಿಃ || ೧೩ ॥ 
ತಥಾಪಿ ಧ್ಯಾನನಿರ್ಮಗ್ಗಸದಾಶಿವಸಖಸದಾ | 

ಧ್ಯಾನಸ್ಪಲನಮಾಪೇದೇ ದದೃಶೇ ತಂ ಪುರಸ್ಸಿತಮ್‌ 1 ೧೪ ॥ 


222 


ಅಧ್ಯಾಯ ೩೦ 223 
`ಉನ್ಮೀಲ್ಕ ನಯನೇಇಥಾಗ್ರೇ ತೇಜಸಾ ದ್ಯೋತಿತಾಶ್ರಮಮ್‌ । 


ಅಪಶ್ಯದ್ದರದಂ ದೇವಂ ಮಾಧವಂ ಭಕ್ತವತ್ತಲಮ್‌ 11 ೧೫ ॥ 
ಕೃತಪಾದಂ ಸುವರ್ಣಾಂಸೇ ಪ್ರಲಂಬಭುಜಭೂಷಣಮ್‌ । 
ಶಂಖಚಕ್ರಗದಾಪದ್ಧಭೂಷಿತಂ ಪೀತವಾಸಸ ॥ ೧೬ ॥ 
ಸ್ತಿಗ್ಗಜೀಮೂತರುಚಿರಂ ಪ್ರಸನ್ನವದನೇಕ್ಷಣಮ್‌ । 
ವನಮಾಲಾನಿವೀತಾಂಗಂ ಲಸಚ್ಛ್ರೀವತಕೌಸುಭಮ್‌ Il ೧೭ ॥ 
ಮಹಾಕಿರೀಟಕಟಕಂ ಸ್ಫುರನ್ಮಕರಕುಂಡಲಮ್‌ । 
ಕಾಂಚ್ಯಂಗುಲೀಯವಲಯಂ ನೂಪುರಾಂಗದಭೂಷಿತಮ್‌ Il ೧೮ ॥ 
ತ್ರೈಲೋಕ್ಯಮೋಹನಂ ರೂಪಂ ಬಿಭ್ರತಂ ಸ್ವೇಷ್ಠವಿಗ್ರಹಮ್‌ । 

ಕೃತಂ ನಾರದನಂದಾದೈ | ಪಾರ್ಷದೈ: ಸುರಯೂಥಪೈ: Il ೧೯ ॥ 
ಸೂಯಮಾನಂ ಚ ಗಾಯದ್ದಿಸಿದ್ದಗಂಧರ್ವಚಾರಣ್ಯೆ: | 
ಪೇಪೀಯಮಾನಸೌಂದರ್ಯಭಾರ್ಗವ್ಯಾ ಕಂಜಹಸ್ತಯಾ Il ೨೦ ॥ 
ರೂಪಂ ತನ್ನಹದಾಶ್ಚರ್ಯಂ ಚಿಚಕ್ಷಾ ; ಗತಸಂಭ್ರಮಃ । 

ನನಾಮ ದಂಡವದ್ಭೂಮ್‌ ಪ್ರಹೃಷ್ಟಾತ್ಮಾ ಧನೇಶ್ವರಃ ॥ ೨೧ ॥ 
ನ ಕಿಂಚನೋದೀರಯಿತುಮಶಕತೀವ್ರಯಾ ಮುದಾ 1 
ಪುಲಕಾಂಚಿತಸರ್ವಾಂಗಃ ಪ್ರೇಮಬಾಷ್ಟಾಕ್ಷರಾಕುಲಃ I ೨೨ ॥ 
ತಂ ತಥಾವನತಂ ಭಕ್ತಮಲಕೇಶಮಮಾಯಿನಮ್‌ । 
ಚಿತಜ್ಜಸರ್ವಭೂತಾನಾಮಿತ್ಯಭಾಷತ ಮಾಧವಃ I ೨೩ ॥ 


|| ಮೂವತ್ತನೆಯ ಅಧ್ಯಾಯವು I 


ಸೂತರು ಹೇಳಿದರು— 

ಶ್ರೀ ವೈಕುಂಠದ ದ್ವಾರಪಾಲಕರಾಗಿದ್ದ ಜಯವಿಜಯರೆಂಬುವರು ಆಜನ್ಮ ಸನ್ಯಾಸಿಗಳಾಗಿದ್ದ 
ಸನಕ, ಸನಂದನ, ಸನಾತನ ಮತ್ತುಸನತ್ತುಜಾತರೆಂಬ ನಾಲ್ವರಿಂದ ಶಾಪಗ್ರಸ್ತರಾಗಿ ಕೃತಯುಗದಲ್ಲಿ 
ಕಶ್ಯಪಯಷಿಗಳ ಹೆಂಡತಿಯಾದ ದಿತಿದೇವಿಯಲ್ಲಿ ದೈತ್ಯರಾಗಿ ಹುಟ್ಟಿದರು. ॥। ೧ ॥ ಇವರಲ್ಲಿ 
ಹಿರಣ್ಯಕಶಿಪು ದೊಡ್ಡವನು. ಇವನ ತಮ್ಮನೇ ಹಿರಣ್ಯಾಕ್ಷನು. ಇವರಿಬ್ಬರು ಬಲವೀರ್ಯ 
ಉಳ್ಳವರಾಗಿ ಮದೋನ್ನತರಾಗಿದ್ದು ದೇವಾದಿಗಳಿಗೆ ಭಯಂಕರರಾಗಿದ್ದರು. ॥1೨ ॥ ಹಿರಣ್ಯಾಕ್ಷ 
ನಿಂದ ಭೂಮಿಯು ಕಿತ್ತಲ್ಪಟ್ಟುರಸಾತಲ ಲೋಕದಲ್ಲಿ ಇಡಲ್ಲಟ್ಟಾಗ ಶ್ರೀ ವಿಷ್ಣುವು ವರಾಹ ರೂಪವನ್ನು 
ಧರಿಸಿ ಹಿರಣ್ಯಾಕ್ಷನನ್ನುಸಂಹರಿಸಿ ಭೂಮಿ ಯನ್ನುಮತ್ತೆಸ್ವಸ್ಥಾನದಲ್ಲಿಇಟ್ಟನು. 1೩ | ತನ್ನಭಕನಾದ 
ಬಾಲಕ ಪ್ರಹ್ಲಾದನ ವಿಪತ್ತನ್ನುಪರಿಹಾರ ಮಾಡುವುದಕ್ಕಾಗಿ ಶ್ರೀ ಹರಿಯು ನೃಸಿಂಹಾವತಾರವನ್ನೆತ್ತಿ 
ಕೇವಲತನ್ನಉಗುರುಗಳಿಂದಲೇ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗೆದು ಸಂಹರಿಸಿದನು. ॥೪ ॥ 
ಅನಂತರ ಆ ಜಯವಿಜಯರು ತ್ರೇತಾಯುಗದಲ್ಲಿರಾವಣ ಮತ್ತುಕುಂಭಕರ್ಣರೆಂಬ ಹೆಸರಿನ 
ಮಹಾರಾಕ್ಷಸರಾಗಿ ಭೂಮಿಯಲ್ಲಿ ಪುನಃ ಹುಟ್ಟಿದರು ಮತ್ತು ಕಾಡಿಗೆ ಹೋಗಿ ಅವರಿಬ್ಬರೂ 


224 ಪ್ರಯಾಗಮಾಹಾತ್ಮ್ಯಮ್‌ 


ಕ್ರೂರವಾದ ತಪಸ್ಸನ್ನುಮಾಡಿದರು. ॥ ೫ ॥ ಅವರು ಮನುಷ್ಯರನ್ನು ಬಿಟ್ಟುಬೇರೆಯಾರಿಂದಲೂ 
ಮೃತ್ಯು ಭಯವಿಲ್ಲದಂತಹ ವರವನ್ನು ಶ್ರೀ ಬ್ರಹ್ಮದೇವರಿಂದ ಪಡೆದರು. ನಂತರ ಆ ಕ್ರೂರಿಗಳು 
ದೇವತೆಗಳೊಡನೆ ಯುದ್ಧಮಾಡಿ ಅವರನ್ನು ಸೋಲಿಸಿದರು. ॥ ೬1 ಅನಂತರ ಶ್ರೀಬ್ರಹ್ಮದೇವರ 
ಆದಿಯಾಗಿ ಎಲ್ಲದೇವತೆಗಳೂ ಭಯದಿಂದ ಈ ರಾವಣ ಕುಂಭಕರ್ಣರ ಇಚ್ಛೆಯನ್ನು ಅನುಸರಿಸು 
ವವರಾಗಿದ್ದರು. (ತಾವೇ ವರವನ್ನಿತ್ತ ಬ್ರಹ್ಮದೇವರು ರಾವಣನ ಅನುವರ್ತಿಯಾಗಿರಬೇಕಾದ 
ಪ್ರಸಂಗವೇ ಬರುವುದಿಲ್ಲ. ಆದರೆ, ಭಗವಂತನು ಮೂರು ಜನ್ಮಗಳಲ್ಲಿಯೂ ಜಯವಿಜಯರನ್ನು 
ಕೊಲ್ಲುವುದಾಗಿ ವರವಿತಿದ್ದರಿಂದ ಅದನ್ನು ಅನುಸರಿಸಿ ಬ್ರಹ್ಮದೇವರು ಸುಮ್ಮನಿದ್ದರು. ಮಹದೇವರು 
ಭಗವಂತನ ವಿಶೇಷಾನುಗ್ರಹದಿಂದ ರಾವಣನನ್ನು ಗೆದ್ದಿದ್ದರು. ಇಂದ್ರಾದಿಗಳು ಬ್ರಹ್ಮವರವನ್ನು 
ಮೀರಲಾಗದೆ ಅನುವರ್ತಿಗಳಾಗಿದ್ದರು.) ಆಗ ಇವರ ಅಣ್ಣನಾದ ವೈಶ್ರವಣನ ಜೊತೆಗೂ ಜಗಳ 
ವಾಗಿ ರಾವಣನು ಅವನ ದಿಕ್ಷಾಲಕತ್ವವನ್ನೂ, ಪುಷ್ಪಕ ವಿಮಾನವನ್ನೂಕಿತ್ತುಕೊಂಡನು. ॥ ೭-೮ ॥ 
ಅನಂತರ ವೈಶ್ರವಣನು ಭಯದಿಂದ ಜರ್ರುರಿತವಾದ ಮನಸ್ಸುಉಳ್ಳವನಾಗಿ ""ತನ್ನಪ್ರಾಣವನ್ನು 
ರಕ್ಷಿಸಿಕೊಳ್ಳಲು ತಾನು ಏನು ಮಾಡಬೇಕು'' ಎಂದು ಯೋಚಿಸಿದನು. ॥ ೯ ॥ ""ಎಲ್ಲಿದ್ದರೆ ಈ 
ಲೋಕಪಾಲಕರಿಗೆಲ್ಲಾ ಭಯವನ್ನುಂಟುಮಾಡುತ್ತಿರುವ ಈ ರಾವಣಕುಂಭಕರ್ಣರ ಭಯ 
ವಿಲ್ಲವೋ ಅಂಥ ಶ್ರೀ ವೇಣೀಮಾಧವನು ಅಧೀಶನಾಗಿರತಕ್ಕ ಪ್ರಯಾಗ ಕ್ಷೇತ್ರಕ್ಕೆ ಹೋಗುತ್ತೇನೆ. 
ಅದೇ ನನ್ನನ್ನು ರಕ್ಷಿಸುವುದು.'' ॥॥ ೧೦ ॥ ಹೀಗೆಂದು ದೃಢನಿರ್ಧಾರಕ್ಕೆ ಬಂದು ರಾತ್ರಿಯಲ್ಲಿ 
ಭಯದಿಂದ ಹಿಂದೆ ಹಿಂದೆ ನೋಡುತ್ತಓಡಿಹೋಗಿ ಪ್ರಯಾಗಕ್ಷೀತ್ರವನ್ನು ಸೇರಿದನು. ॥ ೧೧ ॥ 
ಭೋಗದಿಂದ ಮಾಡಿದ ಜೀವನ ಕ್ರಮವನ್ನು ತೊರೆದು ಎಲ್ಲ ರೀತಿಯ ಭೋಗಗಳಿಂದ 
ದೂರಸರಿದ ಮನಸ್ಸುಳ್ಳವನಾಗಿ, ಧ್ಯಾನಾರ್ಚನಾದಿಗಳಿಂದ ಶ್ರೀ ಮಾಧವನನ್ನು ಆರಾಧಿಸಲು 
ಪ್ರಾರಂಭಿಸಿದನು. ॥ ೧೨ ॥ ಪರಮಾತ್ಮನ ಯಾವ ರೂಪವನ್ನು ನಖಶಿಖಾಪರ್ಯಂತ 
ಧ್ಯಾನಿಸುತಿದ್ದನೋ ಆ ಮಾಧವನು ಅದೇ ರೂಪವನ್ನು ತಾಳಿ ಈ ವೈಶ್ರವಣನ ಮುಂದೆ 
ಪ್ರತ್ಯಕ್ಷನಾದನು. ॥ ೧೩ ॥ ಈಶ್ವರನಿಗೆ ಮಿತ್ರನಾದ ಈ ಕುಬೇರನು (ವೈಶ್ರವಣನು) ತನ್ನ 
ಧ್ಯಾನದಿಂದ ಎಚ್ಚೆತ್ತುತನ್ನಎದುರಿಗೆ ನಿಂತಿರುವ ತನ್ನಆಶ್ರಮವನ್ನೆಲ್ಲಾಬೆಳಗುತ್ತಿರುವ ಭಕ್ತವತ್ಸಲನಾದ 

ಮತ್ತು ಬೇಕಾದ ವರಗಳನ್ನು ಕರುಣಿಸುವ ಶ್ರೀ ಮಾಧವನನ್ನು ನೋಡಿದನು. ॥ ೧೪-೧೫ ॥ 

ಗರುಡನ ಮೇಲೆ ಪಾದಗಳನ್ನಿಟ್ಟುಕುಳಿತಿರುವ ನೀಳವಾದ ಭುಜಗಳಿಂದ ಶೋಭಿಸುತ್ತಿರುವ, ಶಂಖ, 

ಚಕ್ರ, ಗದೆ ಮತ್ತುಪದ್ಧಗಳಿಂದ ಕಂಗೊಳಿಸುತ್ತಿರುವ, ಪೀತಾಂಬರಧಾರಿಯಾದ, ದಟ್ಟಮೇಘದಂತೆ 

ನೀಲವರ್ಣವುಳ್ಳ, ಮನೋಹರವಾಗಿದ್ದ ಪ್ರಸನ್ನತೆಯಿಂದ ಕೂಡಿದ ಕಣ್ಣುಗಳು ಮತ್ತುಮುಖವುಳ್ಳ, 

ವನಮಾಲೆಯನ್ನು ಹಾಕಿಕೊಂಡಿರುವ, ಶ್ರಿ €ವತ್ತಚಿಹ್ನೆಯುಳ್ಳ, ಅಮೋಘವಾದ ಕಿರೀಟ ಮತ್ತು 
ಕಡಗಗಳುಳ್ಳ, ಹೊಳೆಯುತ್ತಿರುವ ಮೊಸಳೆಯ ಆಕಾರದ ಕರ್ಣಕುಂಡಲಗಳುಳ್ಳ, ನಡುಪಟ್ಟಿ 

ಉಂಗುರಗಳು, ಬಳೆಗಳುಳ್ಳ, ಬಾಹುಪುರಿ ಮತ್ತುಕಾಲಂದಿಗೆಯಿಂದ ಕೂಡಿದ, ನಾರದ ಮತ್ತು 
ದ್ವಾರಪಾಲಕರಾದ ನಂದಾದಿಗಳಿಂದಲೂ ದೇವತೆಗಳಿಂದಲೂ ಸೋತ್ರ ಮಾಡಿಸಿಕೊಳ್ಳಲ್ಪಡು 

ತ್ತಿರುವ, ಸ್ತೋತ್ರ ಮಾಡುತ್ತಿರುವ ಸಿದ್ಧ ಗಂಧರ್ವಚಾರಣಾದಿಗಳಿಂದ ಸುತ್ತುವರಿಯಲ್ಪಟ್ಟ 

ಪರಮಾತ್ಮನ ರೂಪವನ್ನು ಆಸ್ವಾದನೆ ಮಾಡುತ್ತಿರುವ ಪದ್ಮಹಸ್ತೆಯಾದ ಶ್ರೀಲಕ್ಷೀದೇವಿಯನ್ನು 
ಪಕ್ಕದಲ್ಲಿ ಹೊಂದಿರುವ, ತಾನು ಧ್ಯಾನಿಸುತ್ತಿದ್ದ ಆಕಾರಕ್ಕೆ ಅನುಗುಣವಾದ ಮತ್ತು ಮೂರು 

ಲೋಕಗಳಿಗೂ ಮೋಹವನ್ನು ಉಂಟುಮಾಡುವ ಶ್ರೀ ಮಾಧವನ ರೂಪವನ್ನು ವೈಶ್ರವಣನು 


ಅಧ್ಯಾಯ ೩೦ 225 


ನೋಡಿ, ಮಹದಾಶ್ಚರ್ಯದಿಂದ ಗಾಬರಿಗೊಂಡು, ಸಂಭ್ರಮಹೊಂದಿದವನಾಗಿ ಸಂತುಷ್ಟಾಂತ 
ರಂಗದಿಂದ ಭೂಮಿಯಲ್ಲಿ ಸಾಸ್ಟಾಂಗವೆರಗಿದನು. ॥॥ ೧೬-೨೧ ॥ ಅವನ ದೇಹದಲ್ಲೆಲ್ಲಾ 
ರೋಮಾಂಚನ ಉಂಟಾಯಿತು. ತೀವ್ರವಾದ ಆನಂದದಿಂದ ಏನನ್ನೂಹೇಳಲಾಗಲಿಲ್ಲ. ಕಣ್ಣಿನಲ್ಲಿ 
ಆನಂದ ಬಾಷ್ಪ ಚಿಮ್ಮಿತು ಮತ್ತುಕುತ್ತಿಗೆಯು ಭಕಿಭಾವದಿಂದ ಬಿಗಿಯಿತು. ॥೨೨ 1 ಎಲ್ಲರೀತಿಯ 
ಸಾಂಸಾರಿಕ ಭ್ರಮೆಗಳಿಂದ ದೂರನಾಗಿರುವ ತನ್ನ ಭಕ್ತನಾದ, ನತಮಸ್ಪಕನಾದ ಆ ಅಲಕಾ 
ಪುರೀಶನನ್ನು (ಅಲಕಾಪುರಿಯು ಕುಬೇರನ ರಾಜಧಾನಿಯು) ಎಬ್ಬಿಸಿ ಎಲ್ಲರ ಮನಸ್ಸಿನಲ್ಲಿ 
ರುವುದನ್ನು ತಿಳಿದಿರುವ ಶ್ರೀಮಾಧವನು ಈ ರೀತಿಯಾಗಿ ಹೇಳಿದನು. 11೨೩ । 


ಶ್ರೀಮಾಧವ ಉವಾಚ 
ಯಕ್ಷರಾಜ ಮಹಾಭಾಗ ಸಂಸಿದ್ಧಸ್ತಪಸಾ ಭವಾನ್‌ । 


ಯಚ್ಛೃದ್ಧಯಾ ಮತ್ತರಯಾ ಮಯಿ ಭಾವಂ ಪರಂ ಗತಃ Il ೨೪ ॥ 
ಪ್ರೀತೋ5ಹಂ ತೇ5ಲಕಾನಾಥ ಸರ್ವಕಾಮವರೇಶ್ಚರಃ । 

ವರಯಸ್ವ ವರಾನ್ಸಿವ್ಯಾನುತಿಸ್ಗೋತಿಷ್ಟ ಸತ್ವರಮ್‌ I ೨೫ ॥ 
ಏವಂ ಭಗವತಾದಿಷ್ಟೋ ವರಾನ್ವರದಮಾಲಿನಾ | 

ತಥಾಪ್ಯೇಕಾಂತಭಕ್ರೋ ಸ್‌ ನ ಚಚಾಲಾರ್ಥತತ್ತ್ವವಿತ್‌ Il ೨೬ ॥ 
ಮಾಧವಸಮಭಿಪ್ರೇತ್ಯ ರಥಾಂಗಾಂಕಿತಪಾಣಿನಾ । 

ಪರಿರೇಭೇನಭ್ಯುಪಾಕೃಷ್ಠ ಪ್ರೀತಃ ಪ್ರಣತವತ್ತಲಃ I ೨೭ ॥ 
ಉವಾಚ ಸದಯಂ ನೇತ್ರೇ ತದೀಯೇ ಪಾಣಿನಾ ಮೃಜನ್‌ । 

ಅವೈಮಿ ನಿಜಭಕಂ ತ್ವಾಮಾದಾವೇವಾಲಕಾಪತೇ 1 ೨೮ ॥ 
ಏವಮುಕ್ತೋ ಭಗವತಾ ಕುಬೇರೋ ಹರ್ಷಪೂರಿತಃ । 
ಬದ್ಧಾಂಜಲಿರುವಾಚಾಗ್ರೇ ಮಾಧವಸ್ಯ ಜಗತ್ತತೇಃ ॥| ೨೯ ॥ 


ಶ್ರೀ ಮಾಧವನು ಹೇಳಿದನು 

ಮಹಾಭಾಗ್ಯಶಾಲಿಯಾದ ಯಕ್ಷರಾಜನೇ! ನೀನು ತಪಸ್ಸಿನಿಂದ ಸಿದ್ಧಿಪಡೆದಿದ್ದೀಯೆ. ನನ್ನ 
ಪರವಾದ ಶುದ್ಧವಾದ ಶ್ರದ್ಧೆಯಿಂದ ನನ್ನಲ್ಲಿ ಉತ್ತಮವಾದ ಭಕಿಭಾವವನ್ನುನೀನು ಹೊಂದಿದ್ದೀಯೆ. 
11೨೪ ॥ ಹೇ ಅಲಕಾನಾಥನೇ, ನಿನ್ನ ತಪಶ್ಚರಣೆಯಿಂದ ನಾನು ಸಂತೋಷಗೊಂಡೆನು. ಬೇಗ ಏಳು, 
ನಿನಗೆ ಬೇಕಾದ ವರವನ್ನುಕೇಳಿಕೋ. 1೨೫ ॥ ಈ ರೀತಿಯಾಗಿ ಮಾಧವನಿಂದ ಆಜ್ಞಪನಾದರೂ 
ಏಕಾಂತಭಕ್ತನಾದ ಇವನು ತತ್ವದ ಯಥಾರ್ಥಜ್ಞಾನವನ್ನು ತಿಳಿದವನಾದ್ದರಿಂದ (ಐಹಿಕ ವರಗಳ 
ಅಶಾಶ್ವತೆಯ ಜ್ಞಾನವುಳ್ಳವನಾದ್ದರಿಂದ) ಯಾವ ವರವನ್ನೂ ಬೇಡಲಿಲ್ಲ ॥ ೨೬ ॥ ಪ್ರೀತನಾದ 
ಶರಣಾಗತವತ್ತಲನಾದ ಮಾಧವನು ಅವನ ಅಭಿಪಾ ಫ್ರಾಯವನ್ನುತಿಳಿದು ಅವನನ್ನುಸೆಳೆದುಕೊಂಡು 
ಆಲಂಗಿಸಿದನು. ॥ ೨೭ ॥। ದಯಾನ್ವಿತನಾಗಿ ಅವನ ಕಣ್ಣುಗಳ ಬಾಷ್ಟಜಲವನ್ನು ತನ್ನ ಚಕ್ರಾಂಕಿತ 
ಕೈಯಿಂದ ವರೆಸಿ, ""ಹೇ ಅಲಕಾಪುರಿಶನೇ, ನಿನ್ನನ್ನುಮೊದಲೇ ನನ್ನನಿಜವಾದ ಭಕನೆಂದು ನಾನು 
ತಿಳಿದಿದೇನೆ.'' ॥ ೨೮ ॥ ಈ ರೀತಿಯಾಗಿ ಭಗವಂತನಿಂದ ಹೇಳಿಸಿಕೊಳ್ಳಲ್ಪಟ್ಟ ಕುಬೇರನು 
ಹರ್ಷದಿಂದ ತುಂಬಿದವನಾಗಿ ಕೈಜೋಡಿಸಿಕೊಂಡು ಶ್ರೀಮಾಧವದೇವರಿಗೆ ಹೇಳಿದನು. ॥೨೯ ॥ 


226 


ಪ್ರಯಾಗಮಾಹಾತ್ಮ್ಯಮ್‌ 


ಕುಬೇರ ಉವಾಚ - 


ನಾನಾಕಾಮಜನಾಸ್ಪರ್ವೇ ಭಜಂತಿ ತ್ಚಾಂ ತದಿಚ್ಛಯಾ I 

ನಾಮರೂಪಧರಂ ಶುದ್ಧಂ ಸಗುಣಾಗುಣಭೇದತಃ ೩೦ ॥ 
ಕೇಚಿತ್‌ ಜ್ಞಾನೇನ ಯೋಗೇನ ಭಕಾ ರ್ಯ ಕೇಚನ ಕರ್ಮಣಾ ॥ 
ಯಜಂತೋನನೇಕಧಾ ಲೋಕೇ ಯಜಂತಿ ತ್ವಾಮಸಂಶಯಮ್‌ ॥೩೧॥ 


`ಯಥಾದ್ರಿಪ್ರಭವಾ ನದ್ಯಃ ಪರ್ಜನ್ಯಾಪೂರಿತಾಃ ಪ್ರಭೋ । 


ವಿಶಂತಿ ಸರ್ವತಸಿಂಧುಮಧ್ವಾನಸಾ ಧಿ ತಥಾಖಿಲಾಃ I ೩೨ ॥ 
ಭಗವನ್‌ ಜೀವಲೋಕೋಠ5ಯಂ ಲೋಭಿತಸವ ಮಾಯಯಾ । 

ಅಹಂ ಮಮೇತೃಸದ್ದಾ ಹೋ ಭ್ರಾಮ್ಮತೇ ಕರ್ಮವರ್ತ್ಯಸು ॥ ೩೩ ॥ 
ಅಹಂ ಚಾತ್ನಾತ್ಮಜಾಗ್‌ರದಾರಾದಿಸ್ನಜನಾದಿಷು I 

ಭ್ರಮಾಮಿ ಸ್ಪನ್ನಕಲ್ಪೇಷು ಮೂಢಃ ಸತ್ಯಧಿಯಾ ವಿಭೋ I ೩೪ ॥ 
ನೋತಹೇ ಹಂ ಕೃಷಣಧೀಃ ಕಾಮಕರ್ಮಹತಂ ಮನಃ ॥ 

ರೋದ್ದುಂ ಪ್ರಮಾಧಿಭಿಶ್ಚಾ ಕ್ಸೈರ್ಹಿಯಮಾಣಮಿತಸತಃ | ೩೫ ॥ 
ತಮೋ 5ಪಗಮಮಿಚ್ಛೇ5ಹಂ ಭವತೋ ಜ್ಞಾನಭಾಸ್ವತಃ | 

ಹೃಷೀಕೇಶ ನಮಸುಭ್ಯಂ ಪ್ರಪನ್ನಂ ಪಾಹಿ ಮಾಂ ಪ್ರಭೋ | ೩೬॥ 
ತ್ವದ್ಭ್ಯಾನಲಹರೀಮಗ್ನಃ! ಕ್ಷೇತ್ರೇ ತ್ವತ್ವದಭೂಷಿತೇ । 

ಯಥಾ ವಸಾಮ್ಯಹಂ ವಿಷ್ಣೋ ಜಗದೀಶ ತಥಾ ಕುರು I ೩೭ ॥ 
ಕಿಂ ಚಾತ್ರ ಯೇ ಸಮಾಯಾತಾ ನೈಕದೇಶಗತಾ ನರಾಃ | 

ಶ್ರೀಮತಾ ಮೋಚನೀಯಾಸ್ತೇ ಪಾಪಿನೋಪ್ಯಂಗಸಂಸ್ಕತೇಃ ॥ ೩೮ ॥ 
ಅರ್ಥಯೇಇ5ಮುಂ ವರಂ ದೇವ ನಾನ್ಯತ್ಕಿಮಪಿ ಕಾಮಯೇ । 

ಆಸಾಂ ತವಾತ್ರ ಸಾನ್ನಿಧ್ಯಂ ಮದೀಯಾಶ್ರಮಮಂಡಲೇ HAF 


ಕುಬೇರನು ಹೇಳಿದನು 


ಕಾಮಾಪೇಕ್ಟಿಗಳಾದ ನಾನಾಜನರು ಅವರವರ ಕಾಮನೆಗಳು ಸಿದ್ಧಿಸುವುದಕ್ಕಾಗಿಯೇ ನಿನ್ನನ್ನು 


ಸೇವಿಸುತ್ತಾರೆ. ನೀನು ನಾನಾ ನಾಮವುಳ್ಳವನು, ನಾನಾ ರೂಪವುಳ್ಳವನು. ನೀನು ತ್ರಿಗುಣಾತೀತ. 
ನಾನಾದರೋ ನಿನ್ನನ್ನು ಸಗುಣನೆಂದು ಉಪಾಸಿಸುವನು. ॥ ೩೦ ॥ ಕೆಲವರು ಜ್ಞಾನಯೋಗ 
ದಿಂದಲೂ (ಸನಕಾದಿಗಳಂತೆ) ಕೆಲವರು ಕರ್ಮಯೋಗದಿಂದಲೂ (ಜನಕಾದಿಗಳಂತೆ) ಕೆಲವರು 
ಭಕ್ತಿಯಿಂದಲೂ (ಮಾಹಾತ್ಮ್ಯಜ್ಞಾನವಿರುವ ಸುದ್ಧಢಸ್ನೇಹ) ನಿನ್ನನ್ನು ಭಜಿಸುತ್ತಾರೆ. ನಿನ್ನನ್ನು 
ಆರಾಧಿಸುವವರಲ್ಲಿನಾನಾ ರೀತಿಗಳಿವೆ. ಇದರಲ್ಲಿಯಾವ ಸಂದೇಹವಿಲ್ಲ, ॥ ೩೧ ॥ ಬೆಟ್ಟಗಳಲ್ಲಿ 
ಹುಟ್ಟಿದ ನದಿಗಳು ಮಳೆಯ ನೀರಿನಿಂದ ತುಂಬಿ ಹರಿದು ಹೇಗೆ ಸಮುದ್ರವನ್ನು ಸೇರುತ್ತವೆಯೋ 
ಹಾಗೆಯೇ ನಿನ್ನನ್ನು ಅನೇಕ ರೀತಿಯವರು ಅನೇಕ ವಿಧಗಳಲ್ಲಿಆರಾಧಿಸಿ ಕೊನೆಗೆ ನಿನ್ನಲೋಕವನ್ನು 
ಮುಟ್ಟುತ್ತಾರೆ. ॥ ೩೨ ॥ ಹೇ ಭಗವನ್‌, ಈ ಜೀವಲೋಕವು ತನ್ನ ಸ್ವರೂಪದ ಆವರಕದಿಂದ 


ಅಧ್ಯಾಯ ೩೦ 227 


ಅಜ್ಞಾನ ಹೊಂದಿ "ನಾನು ನನ್ನದು'' ಎಂಬ ಅಸತ್ಯಗ್ರಹಿಕೆಯನ್ನು ತಾಳಿ ಈ ಸಂಸಾರದಲ್ಲಿ 
ಹುಟ್ಟು-ಸಾವಿನ ಚಕ್ರದಲ್ಲಿ ತೊಳಲುತ್ತಿರುತಾರೆ. ಈ ಆವರಕವು ನಿನ್ನ ಜ್ಞಾನದಿಂದಲೇ 
ಪರಿಹಾರವಾಗಬೇಕು. ಅಲ್ಲಿಯವರೆಗೆ ಈ ಮೋಹವು ಜೀವಿಯನ್ನು ಕಾಡುತ್ತಲೇ ಇರುವುದು. 
॥ ೩೩ ॥ ಈ ಆವರಕವಿರುವವರೆಗೆ, ಜೀವಿಗಳು ಸಂಸಾರದಲ್ಲಿ ಹುಟ್ಟಿ, ನಾನು, ನನ್ನ ಮಗ, ನನ್ನ 
ಮನೆ, ನನ್ನಹೆಂಡತಿ ಮತ್ತುನನ್ನನೆಂಟರು ಎಂಬ ಭ್ರಮೆಗೆ ಸಿಲುಕಿ ಈ ಸುಳ್ಳಾದ ಗ್ರಹಿಕೆಯಿಂದಲೇ ಈ 
ಸಂಸಾರ ಚಕ್ರದಲ್ಲಿಹುಟ್ಟು-ಸಾವುಗಳ ಮಾರ್ಗದಲ್ಲಿಸುತುತ್ತಾತೊಳಲುತ್ತಿರುತಾರೆ ಮತ್ತುವಿವಿಧ 
ಕರ್ಮಗಳನ್ನುಮಾಡುತ್ತಾಹೋಗುತ್ತಾರೆ. ಇವರಂತೆ ನನಗೂ ಈ ಆವರಕವಿರುವುದರಿಂದ ನಾನೂ 
ಈ ಅಸತ್ಯಕ್ಕೆ ಸಿಕ್ಕಿಬಿದ್ದು ಅಶಾಶ್ವತವಾದ ಸಂಸಾರವನ್ನು ಶಾಶ್ವತವೆಂದು ತಿಳಿಯುತ್ತಾಬರುತ್ತಿದ್ದೇನೆ. 

ಇದಕ್ಕೆ ನಿನ್ನ ಮಾಯೆಯೇ ಕಾರಣ. ॥ ೩೪ ॥॥ ಈ ಕಾಮ್ಯಕರ್ಮಗಳಲ್ಲಿಯೇ ನಿರಂತರವೂ 

ಅಸಕನಾಗಿದ್ದುಕ್ಕ ಪಣಬುದ್ಧಿಯುಳ್ಳ ಕೃವನಾಗಿ ಕಾಮಾಪೇಕ್ಷೆಯಿಂದ ಕಾಮ್ಯ ಕರ್ಮಾದಿಗಳನ್ನೇ ಎಸಗುತ್ತ 
ಬಂದಿದ್ದೇನೆ. ಆದರಿಂದ ನನ್ನ ಮನಸ್ಸೂ ಹತವಾಗಿ ಇಂದ್ರಿ ಯಗಳು ನಲವಡಿ ನನ್ನ ಮನಸ ಮ್ಮ 

ಎಲ್ಲೆಂದರಲ್ಲಿಗೆ ಎಳೆದುಕೊಂಡು ಹೋಗುತನೆ. 11೩೫ ॥ ತಮಸಿನಲ್ಲಿಸಿಕ್ಕಿರತಕ್ಕ ಈ ನನ್ನ; ಮನಸ್ಸನ್ನು 
ಓ ಮಾಧವ! ನಿನ್ನ ಸಂಬಂಧವಾದ ಜ್ಞಾನದ ಬೆಳಕಿನಿಂದ ಹೊಡದಬ್ಬಿಸಲು ಬಯಸುತ್ತೇನೆ. 

ಇಂದ್ರಿಯಗಳಿಗೆ ನಿಯಾಮಕನಾದ ಸ್ವಾಮಿಯೇನಿನಗೆ ನಮಸ್ಕಾರಗಳು. ನಿನ್ನಪಾದಗಳಲ್ಲಿಶರಣು 

ಹೊಕ್ಕಿರುವ ನನ್ನನ್ನು ಕಾಪಾಡು. ॥। ೩೬ ॥ ನಿನ್ನ ಚರಣಗಳಿಂದ ಅಲಂಕೃತವಾದ ಈ ಪ್ರಯಾಗ 

ಕ್ಷೇತ್ರದಲ್ಲಿವಾಸಮಾಡಿಕೊಂಡಿದ್ದು ನಿನ್ನ ಜ್ಞಾನವೆಂಬ ಅಲೆಗಳಲ್ಲಿಮುಳುಗಿಕೊಂಡಿರಲು ಬಯಸುವ 

ನನಗೆ ನಿನಗೆ ತೋರಿದಂತೆ ಅನುಗ್ರಹಿಸು. ॥೩೭ ॥ ಅಲ್ಲದೆ, ನಾನಾ ದೇಶಗಳಿಂದ ಇಲ್ಲಿಗೆ ಬರುವ 

ಜನರು ಪಾಪಿಗಳಾಗಿದ್ದರೂ ಅವರನ್ನು, ನೀನು ಸಂಸಾರದಿಂದ ವಿಮೋಚನೆ ಮಾಡಿ ಉದ್ಧರಿಸು. 

11೩೮ ॥ ನನ್ನಆಶ್ರಮದಲ್ಲಿನಿನ್ನ ಸಾನ್ನಿಧ್ಯವು ಇರಬೇಕೆಂದಷ್ಟೇ ವರವನ್ನುನಾನು ಅಪೇಕ್ಷಿಸುವುದು. 

ಬೇರೆನೂ ಇಲ್ಲ. 1೩೯ ॥ 


ಸೂತ ಉವಾಚ 
ರಾಜರಾಜವಚಃ ಶ್ರುತ್ವಾ ತಥೇತ್ಕುಕಾ ಫಥ ಮಾಧವಃ । 
ಜಗಾಮ ಸಪರೀವಾರೋ ವಟದ್ರುನಿಕಟಸ್ಥಿತಿಮ್‌ ೪೦ ॥ 
ಮಾಧವೇತಂತರ್ಹಿತೇ ವಿಪ್ರಾಃ ಕುಬೇರಃ ಪ್ರಾಗ್ಗದಾದ್ಧತಃ | 
ತೇನೈವ ಧ್ಯಾನಯೋಗೇನ ಪ್ರಾಪ ಮಾಧವರೂಪತಾಮ್‌ 11೪೧ ॥ 
ತದಾರಭ್ಯಾಶ್ರ ಮೋರ5ಯಂ ವೈ ಕುಬೇರಾಶ್ರಮ ಈರಿತಃ । 
ಯತ್ರ ಜಾ ನ್ವಣಾಂ ಟಾ ನೈವ ಭವೇದ್ಭುವಮ್‌ 11೪೨ ॥ 
ಯಾತ್ರಿಕಾ ಯೇ ಸಮಾಯಾತಾ ಕೌಬೇರಂ ತೀರ್ಥಡಾಶ್ರಿ ತಾಃ । 
ಸರ್ವಪಾಪವಿನಿರ್ಮಕ್ತಾ ಧನಿನಸ್ಸ್ಯುಃ ಃ ಪುನಃ ಪುನಃ 1 ೪೩ I 
ಏವಮುತರದಿಗ್ಬಾಗೋ ವರ್ಣಿತೋ ವೋ ಮುನೀಶ್ಚರಾಃ । 
ಭಾಗಾಂತರಮಥೋ ವಕ್ಷಿ 1 ಶೂ $ಿಯತಾಮವಧಾನತಃ || ೪೪ ॥| 


1 ಇತಿ ತ್ರಿಂಶೋತಧ್ಯಾಯಃ ॥ 


228 ಪ್ರಯಾಗಮಾಹಾತ್ಮ್ಯಮ್‌ 


ಸೂತರು ಹೇಳಿದರು--- 

ಕುಬೇರನ ಮಾತನ್ನು ಕೇಳಿ ""ಹಾಗೆಯೇ ಆಗಲಿ'' ಎಂದು ಹೇಳಿ ಶ್ರೀ ಮಾಧವನು 
ತನ್ನೊಡನಿದ್ದ ಪರಿವಾರ ಸಹಿತನಾಗಿ ಅಲ್ಲಿಂದ ವಟವೃಕ್ಷದ ಹತಿರವಿದ್ದ ತನ್ನ ನಿವಾಸಕ್ಕೆ ಹೊರಟು 
ಹೋದನು. ॥೪೦।ಎಲೈ ವಿಪ್ರೋತ್ತಮರೇ | ಮಾಧವನು ಅಂತರ್ಧಾನನಾಗುತ್ತಲೇ ಪ್ರಯಾಗ 
ಮಾಧವನಿಂದ ಪ್ರೇರಿತನಾಗಿ, ಆದರವುಳ್ಳವನಾಗಿ ಕೇವಲ ಅವನ ಧ್ಯಾನದಲ್ಲಿಯೇ ಇದ್ದು 
ಅವನಂತೆಯೇ ಮುಕ್ತಿಯಲ್ಲಿ ಜ್ಞಾನಾನಂದ ಭಾಗ್ಯವನ್ನು (ಮಾಧವನ ಅನುರೂಪತ್ವವನ್ನು) 
ಪಡೆದನು. ॥॥೪೧ ॥ ಅಲ್ಲಿಂದ ಮೊದಲ್ಗೊಂಡು ಈ ವೈಶ್ರವಣರ ಆಶ್ರಮವು ಕುಬೇರಾಶ್ರಮವೆಂದು 
ಕರೆಯಲ್ಪಡುತ್ತಿದೆ. ಅಲ್ಲಿ ವಾಸಮಾಡುವವರಿಗೆ ಯಾವ ಭಯವೂ ಇರುವುದಿಲ್ಲ ॥ ೪೨ ॥ ಈ 
ಕುಬೇರ ಕ್ಷೇತ್ರಕ್ಕೆ ಬಂದು ಈ ಕುಬೇರ ತೀರ್ಥವನ್ನು ಆಶ್ರಯಿಸಿದವರ ಸಮಸ್ತ ಪಾಪಗಳೂ 
ಪರಿಹಾರವಾಗಿ ಅವರೂ ಪುನಃ ಪುನಃ ಕುಬೇರನಂತೆ ಧನಿಕರಾಗುವರು. ॥। ೪೩ 11 ಹೇ 
ಮುನಿಶ್ವರರೇ! ಈ ರೀತಿಯಾಗಿ ಪ್ರಯಾಗದ ಉತ್ತರದಿಗ್ಬಾಗವು ನಿಮಗಾಗಿ ನನ್ನಿಂದ 
ವರ್ಣಿತವಾಗಿದೆ. ಬೇರೆ ಭಾಗದ ವಿಷಯವನ್ನು ಹೇಳುವೆನು. ತಾವು ಗಮನಿಸಿ ಕೇಳುವುದು. 11೪೪ 


|| ಮೂವತ್ತನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಏಕತ್ರಿಂಶೋನಧ್ಯಾಯಃ ॥ ೩೧ ॥ 


ಸೂತ ಉವಾಚ 
ಅಥೈಶಾನಕ್ಷೇತ್ರಭೂಮಿಃ: ಪ್ರಯಾಗಸ್ಯೋಪವರ್ಣ್ಯತೇ । 
ಯಸ್ಯಾಃ ಸಂಶ್ರಯಮಾತ್ರೇಣ ಬಹವಸಿದ್ದಿಮಾಗತಾಃ WO 
ಈಶಾನಃ ಸರ್ವದೇವಾನಾಮೀಶ್ವರಸರ್ವಸಂಪದಾಮ್‌ I 
ಯಾಮಧ್ಯು ವಾಸ ಸಂಹೃಷ್ನಶ್ನಂಕರೋ ಲೋಕಶಂಕರಃ I ೨ ॥ 
ತತ್ರಾಶ್ರ ಮಪದಂ ತಸ್ಯ ರಾಜತೇ ಗಿರಿಜಾಪತೇಃ । 
ಅತಿನಂದನಮಾನಂದಮತಿಚ್ಛೆತ್ರರಥಂ ಶಿವಮ್‌ Ha 
ಯತ್ರಾಧಿವಸತಾಂ ಪುಂಸಾಂ ಸಾನಂದಪ್ರಸರಃ ಪರಃ । 
ಸರ್ವದೋಷಾನ್ಹರತ್ಯದ್ಧಾ ನಿರ್ವಾಣಪದವೀಮಪಿ 11೪॥ 
ಕೃತಾವಾಸೋಥ ಏತಸ್ಥಿನ್ನರಿತ್ಯಜ್ಯಾದ್ರಿಮಂಡಲಮ್‌ । 
ತೋಷಯಾಮಾಸ ಗಿರಿಶೋ ಜಪಯಜ್ಞೇನ ಚ 11೫ ॥ 
ಏವಮಾಚರತೋತತೀತೇಷ್ಟದಭ್ರೇಷು 'ದಿನೇಷ್ಟಪಿ 
ವೈಷ್ಣವಸ್ಯ ಗಿರೀಶಸ್ಯ ಪುರಃ ಪ್ರಾ ಸಸ 11 ೬॥ 
ಸಿಗ್ಗಪ್ರಾ ವೃಟ್ಟ ನಶ್ಯಾಮಸ್ಪರ್ವಸೌಂದರ್ಯಸಂಗ್ರಹಃ । 
ಕುಟಿಲಾಲಕಸಂವೀತಪುಲ್ಲಾಬ್ದರುಚಿರಾನನಃ 1 ೭ ॥ 
ಚಾರ್ವಾಯತಚತುರ್ಬಾಹುಶಂಖಚಕ್ರಗದಾಬ್ಜಚ್ಛತ್‌ । 
ಶೋಣಪದ್ಧಪಲಾಶಾಕ್ಷಸುದ್ದಿಜಶ್ಕುಭ್ರ ನಾಸಿಕ; 1೮॥ 
ಸಮಕರ್ಣಾಂಘಿ,ಜಂಘೋದುನಿಮ್ನಜಾನುಸುದರ್ಶನಃ । 
ಲಸತ್ಫಂಕಜಕಿಂಜಲ್ಯದುಕೂಲೋ ಮೃಷ್ಠಕುಂಡಲಃ 11 ೯॥ 
ತದಾ ಸೇಚನಕಂ ರೂಪಂ ದೃಷ್ಟಾಥೋ ನೀಲಲೋಹಿತಃ ! 
ಪ್ರಯಾಗನಿಲಯಂ ದೇವಂ ಮಾಧವಂ ವರದಂ ಗೃಣನ್‌ HW ೧೦॥ 


|| ಮೂವತ್ತೊಂದನೆಯ ಅಧ್ಯಾಯವು || 


ಸೂತರು ಹೇಳಿದರು--- 

ಈಗ ನನ್ನಿಂದ ಪ ಪ್ರಯಾಗ ಕ್ಷೇತ್ರದ ಈಶಾನ್ಯ ಭಾಗವು ವರ್ಣಿಸಲ್ಪಡುತ್ತದೆ. ಈ ಭಾಗವನ್ನು 
ಆಶ್ರಯಿಸಿ ಬಹಳ ಜಡ ಸಿದ್ಧಿಯನ್ನು ಹೊಂದಿದ್ದಾರೆ. | ೧ ಎಲ್ಲ ದೇವತೆಗಳ ಯಜಮಾನ 
ನಾನ; ಎಲ್ಲಐಶ್ವ ರ್ಯಗಳಪ್ರ ದಾಯಕನಾದ, ಲೋಕಕ್ಕೆ ಮಂಗಳಕರನಾದ, ಶ್ರೀ ರುದ್ರದೇವರು 
ಪ್ರಯಾಗದ ಈ ಈಶಾನ್ಯ ಭಾಗದಲ್ಲಿ ಸಂತೋಷದಿಂದ ಇದ್ದಾರೆ. ॥ ೨ | ಪ್ರ ಪ್ರಯಾಗದಲ್ಲಿ ಈ 
ಸಾರೋಟು ಆಶ ಶ್ರಮವು ಈಶಾನ್ಯ ಭಾಗದಲ್ಲಿ ಕಂಗೊಳಿಸುತ್ತದೆ. ಈ ಆಶಪ್ರ ಮವು 
ನಂದನವನವನ್ನೂ ಮತ್ತು ಕುಬೇರನ ಚೈತ್ರ ರಥವನವನ್ನೂ ಮೀರಿಸುವಷ್ಟು ಮಗಳ: 


9 
15“ 2 


230 ಪ್ರಯಾಗಮಾಹಾತ್ಮ ಮ್‌ 


ವಾಗಿದೆ. ॥೩ ॥ ಇಲ್ಲಿ ವಾಸಮಾಡುವ ಮನುಷ್ಯರಿಗೆ ಶ್ರೇಷ್ಠವಾದ ಆನಂದವು ಪ್ರಾಪವಾಗುವು- 
ದಲ್ಲದೆ ಸರ್ವದೋಷಗಳೂ ನಿವಾರಣೆಯಾಗಿ ಮೋಕ್ಷವೂ ದೊರಕುವುದು. ॥ ೪ ॥ ಕೈಲಾಸ 
ಪತಿಯಾದ ಈಶ್ವರನು ಕೈಲಾಸವನ್ನು ಬಿಟ್ಟುಈ ಭಾಗದಲ್ಲಿವಾಸಮಾಡಿಕೊಂಡಿದ್ದುಶ್ರೀ ಪ್ರಯಾಗ 
ಮಾಧವದೇವರನ್ನು ಜಪಯಜ್ಞಾದಿಗಳಿಂದ ಸಂತೋಷಪಡಿಸಿಕೊಂಡು ಇದ್ದನು. ॥ ೫ ॥ ಈ 
ರೀತಿಯಾಗಿ ಶಿವನು ಅಲ್ಲಿ ಇರುತಿರಲಾಗಿ ಎಷ್ಟೋ ದಿನಗಳು ಕಳೆದುಹೋದವು. ಆಗ ಈ 
ವೈಷ್ಣವಾಗ್ರೇಸರನ ಮುಂದೆ ಶ್ರೀ ಮಾಧವನು ಪ್ರಾದುರ್ಭೂತನಾದನು. ॥ ೬ । ಶ್ರೀ ಈಶ್ವರನಿಗೆ 
ಕಂಡುಬಂದ ಶ್ರೀ ಮಾಧವನ ರೂಪವು ಈ ರೀತಿಯಾಗಿತ್ತು - ಶ್ರೀ ಮಾಧವನು ದಟ್ಟ 
ವರ್ಷಾಕಾಲದ ಮೇಘದಂತಿರುವ ನೀಲವರ್ಣ ವಿಶಿಷ್ಟವಾಗಿದ್ದನು. ಒಟ್ಟುಗೂಡಿಸಿರುವ ಸಕಲ 
ಸೌಂದರ್ಯದ ಗಟ್ಟಿಯಂತೆ ಇದ್ದನು. ಇವನ ಮುಖವು ಅರಳಿದ ಕಮಲದಂತಿದ್ದು ಗುಂಗುರು 
ಕೂದಲಿನಿಂದ ಆವರಿಸಲ್ಪಟ್ಟಿತ್ತು ॥ ೭ ॥ ದೀರ್ಥವಾದ ಮನೋಹರವಾದ ನಾಲ್ಕು ಕೈಗಳಿಂದ 
ಕೂಡಿದ್ದನು. ಶಂಖ, ಚಕ್ರ, ಗದೆ ಮತ್ತುಪದ್ಧಇವುಗಳನ್ನುತನ್ನಕ್ಕಿಗಳಲ್ಲಿಧರಿಸಿದ್ದನು. ಕೆಂಪುಕಮಲದ 
ಹೂವಿನ ದಳದಂತೆ ವಿಶಾಲವಾದ ಕಣ್ಣುಗಳುಳ್ಳವನಾಗಿದ್ದನು. ಒಳ್ಳೆಯ ಹಲ್ಲುಗಳು ಮತ್ತುಮೂಗನ್ನು 
ಹೊಂದಿದ್ದನು. ॥ ೮ ।। ಒಂದಕ್ಕೊಂದು ಸರಿಸಮನಾಗಿರುವ ಕಿವಿಗಳು, ಪಾದಗಳು, ತುಟಿಗಳು ಮತ್ತು 
ಮೊಣಕಾಲು ಇವುಗಳಿಂದ ನೋಡಲು ಆಕರ್ಷಣೀಯವಾಗಿದ್ದನು. ಕಮಲಪುಷ್ಪದ ಪರಾಗದಂತೆ 
ಪ್ರಕಾಶಮಾನ ವಾದ ಹಳದೀಬಣ್ಣದ ಪೀತಾಂಬರವನ್ನು ಧರಿಸಿದ್ದನು. ಮತ್ತು ಹೊಳೆಯುತ್ತಿರುವ 
ಕರ್ಣಕುಂಡಲ ಗಳನ್ನುಧರಿಸಿದ್ದನು. ॥ ೯ ॥ ತನ್ನಸಕಲ ಅಭೀಷ್ಟಗಳನ್ನು ಸುರಿಸಬಲ್ಲ ಲಕ್ಷೀಪತಿಯಾದ 
ವರಪ್ರದನಾದ ಈ ಮಾಧವದೇವರನ್ನು ನೋಡಿದ ನೀಲಕಂಠನು ಈ ರೀತಿಯಾಗಿ ಸ್ತೋತ್ರ 
ಮಾಡಲಾರಂಭಿಸಿದನು. ॥ ೧೦ ॥ 
ಶಂಕರ ಉವಾಚ 
ಜ್ಞಾತೋಪಸಿ ಮೇ ಮಾಧವ ದಿವ್ಯಮೂರ್ತೇ 
ಸುರಾಸುರೈರೀಡಿತಸರ್ವಶಕೇ I 
ವಿಶ್ವಸ್ಯ ರೂಪೋಸಸ್ಯತ ಏವ ವಿಶ್ವೇ 
ವಿಶ್ವಾತ್ಮಕಂ ತ್ವಾಂ ಪ ಕ್ರಗೃಣಂತಿ ಸಂತಃ 11 ೧೧ ॥ 
ಪಾತಾಲಪದ್ಧೂಲವಿರಾಜಿತಂ ರಸಾ- 
ತಲಾಗ್ರಾ ಪರಭಾಗಮಾದ್ಯಮ್‌ । 
ಮಹಾತಲಾಭೂಷಿತವಲ್ಲುಗುಲ್ಬಂ 
ತಲಾತಲಂ ಜಂಘಮಜಂ ನತೋಶಸಸ್ಥಿ 11೧೨ ॥ 
ಸುತಲಾತ್ಮಕಗ್ರ ಥಿತಜಾನುಮವ್ಯಯಂ 
ವಿತಲಾತಲೋರುಯುಗಲಂ ಜಗದ್ಗುರುಮ್‌ | 
ಅವನೀತಲೋರುಜಘನಂ ರಮೇಶ್ವದಂ 
ಸುರವರ್ತ್ವನಾಭಿಮಭಯಂ ನತೋಪಸ್ಥ ಹಮ್‌ Il ೧೩ ॥ 
ಸ್ಪಧುರಸ್ಥಲಭಾಸಿತಂ ತಮೀಡ್ಯಂ 
ಮಹಸುಗ್ರೀವಮಹಂ ಜನಾನನಮ್‌ । 


ಅಧ್ಯಾಯ ೩೧ 231 


ಸುತಪಸ್ತು ಲಲಾಟಮದ್ಭುತಂ 

ಶರಣಂ ಯಾಮಿ ಚ ಸತ್ಯಮಸಕಮ್‌ Il ೧೪ ॥ 
ಇಂದ್ರಾದಯಃ ಕ್ರತುಭುಜೋ ಹ್ಯುರುಬಾಹವಸ್ತೇ 

ಕರ್ಣೌ ದಿಶಃ ಶ್ರವಣಮಿಂದ್ರಿಯಮಸ್ತಿ ಶಬ್ದಃ । 
ನಾಸಾವಿಲೇ ತಿರುಚಿರೇ ತವ ಚಾಶ್ಲಿನೇಯೌ 

ಗಂಧಸ್ತ್ವದಿಂದ್ರಿಯಮಹೋ ಮುಖವಗ್ಗಿರಿದ್ದಃ ॥ ೧೫ ॥ 
ಅಕ್ಷಿದ್ದಯಂ ದ್ಯೌಸವಿತಾ ಚ ಚಕ್ಸು- 

ರಹಸ್ತಿಯಾ ಮೇ ತವ ಪದ್ಧಮಾಲೇ | 
ಭ್ರುವ್‌ೌತು ವೈರಿಂಚ್ಯಪದಂ ತಥಾಪ- 

ಸಾಲೂ ರಸಜ್ಞಾ ರಸ ಏವ ಸರ್ವಃ Il ೧೬ ॥ 
ತ್ವದ್ಭೃಹ್ಠರಂದ್ರಂ ಸಕಲಾಶ್ಚವೇದಾ 

ದಂಪ್ಟ್ರಾಂತಕಃ ಸ್ನೇಹಲವಾಶ್ಚ ದಂತಾಃ । 
ಮಾಯಾ ತ್ರಿವರ್ಣಾ ಹಸಿತಂ ತವೇಶ 

ಹ್ಯನಂತಸೃಷ್ಠಿಃ ಕಥಿತಾ ಕಟಾಕ್ಷಾ 1 ೧೭ ॥ 
ಲೋಕತ್ರಯೇ ತೇ ಹ್ಯಧರೋತ್ತರೋಷ್ಟ್‌ 

ಧರ್ಮಃ ಸನ್‌ ಪೃಷ್ಠಮಧರ್ಮಮಾರ್ಗ : । 
ಪ್ರಜಾಪತಿರ್ಮೇಂಡ್ರಮಥಾಂಡಯುಗ್ಗಂ 

ಮಿತ್ರ್‌ ಚ ಕುಕ್ಷೀ ಜಲರಾಶಯಸ್ಟೇ ॥ ೧೮ ॥ 
ಭೂಭ್ಧತೋಪಸ್ಥಿ ಸರಿತಸವ ನಾಡ್ಕೋ 

ಭೂರುಹಾಸನುರುಹಾಃ ಶ್ವಸಿತಂ ತು | 
ಮಾರುತಃ ಸಕಲಜೀವಸಂಸ್ಯತಿಃ 

ಕರ್ಮ ತೇ ಗತಿರಹೋ ವಯಃ ಪರಮ್‌ 1 ೧೯ ॥ 
ಧಾರಾಧರಾಸವ ಕಚಾ ವಸನಂ ತು ಸಂಧ್ಯಾ 

ಚಂದ್ರೋ ಮನಶ್ಚ ಹೃದಯಂ ಭಗವನ್ವಧಾನಮ್‌ । 
ಚಿತಂ ಮಹದ್ಭವದಹಂಕರಣಂ ಶಿವೋ5ಹ- 

ಮುಷ್ರಾ ವಿಭಾತಿ ಚ ಮಹಿಷಖಡ್ಗಮೃಗಾ ನಖಾಸ್ಟೇ  ॥ ೨೦ ॥ 
ಪಯಾಂಸಿ ರೇತೋತಸ್ಯ ಸುರರ್ಷಭಸ್ಮೃತಿ- 

ಸ್ಪನನ್ಯಲಭ್ಯಾ ಕಮಲಾ ಚ ವಕ್ಷು | 
ವಿಪ್ರಾನನಂ ಕೃ್ಛತ್ರಭುಜಂ ವಿಡೂರುಂ 

ಶೂದ್ರಾದಿಪಾದಂ ಭಗವತಂಮೀಡೇ 1 ೨೧ ॥ 


232 ಪ್ರಯಾಗಮಾಹಾತ್ಮ್ಯಮ್‌ 
ನಿರುಕಮನಿರುಕಂ ವಾ ಭೂತಂ ಭವ್ಯಂ ಭವಚ್ಚ ಯತ್‌ । 


ತ್ವಯಿ ವಿಶ್ವಾತ್ಮಕೀ ಸರ್ವಂ ಭಾತಿ ನ ವ್ಯತಿರೇಕತಃ || ೨೨ ॥ 
ಪ್ರಯಾಗಮಂಡನಂ ದೇವಂ ಮಾಧವಂ ವರದಂ ವಿಭುಮ್‌ । 
ಶರಣಂ ತ್ವಾಂ ಪ್ರಪನ್ನೋ ಸ್ಥಿ ಪಾಹಿ ಮಾಂ ಪರಮೇಶ್ವರ ॥ ೨೩ ॥ 


ರುದ್ರದೇವರು ಹೇಳಿದರು-- 


ಹೇ ಲಕ್ಷೀಪತಿಯಾದ ಮಾಧವನೇ! ನಾನು ನಿನ್ನನ್ನು ಈ ರೀತಿಯಾಗಿ ತಿಳಿದುಕೊಂಡಿದ್ದೇನೆ. 
ಹೇಗೆಂದರೆ, ಈಗ ನನಗೆ ತೋರುತ್ತಿರುವ ಈ ರೂಪವು ಕ್ರೀಡಾದಿಗುಣ ವಿಶಿಷ್ಟವಾದ ಅಲೌಕಿಕ 
ರೂಪವು, ದೇವತೆಗಳು ಮತ್ತು ಅಸುರರಿಂದ ಸೋತ್ರಮಾಡಲ್ಲಟ್ಟದ್ದು, ನೀನು ಸರ್ವವನ್ನೂ 
ಮಾಡಬಲ್ಲಶಕ್ತಿಯುಳ್ಳವನು. ಇಡೀ ವಿಶ್ವವು ನಿನ್ನಪ್ರತಿಮಾರೂಪವಾಗಿದೆ. ಆದ್ದರಿಂದಲೇ ನಿನ್ನನ್ನು 
ಸಜ್ಜನರು "“ವಿಶ್ವ'' ಎಂದು ಕರೆಯುತ್ತಾರೆ. ॥॥ ೧೧ ॥॥ ಪಾತಾಲವು ನಿನ್ನಪಾದಮೂಲದಿಂದಲೂ 
ರಸಾತಲವು ಪಾದದ ಮೇಲ್ಭಾಗದಿಂದಲೂ ವಿರಾಜಮಾನವಾಗಿದ್ದುಮಹಾತಲವು ಸುಂದರವಾದ 
ಗುಲ್ಲದಿಂದಲೂ (ಹಿಮ್ಮಡಿಯ ಮೇಲ್ಬಾಗ) ತಲಾತಲವು ಮೊಣಕಾಲಿನಿಂದಲೂ (ಜಂಘ) 
ಭೂಷಿತವಾಗಿರುವ ನಿನಗೆ ನಮಸ್ಕಾರಗಳು. 11೧೨1 ಎರಡು ಮಂಡಿಗಳಲ್ಲಿ ಸುತಲ ಲೋಕವನ್ನು 
ಹೊಂದಿರುವ ನಾಶರಹಿತನೇ, ತೊಡೆಗಳಲ್ಲಿ ವಿತಲ ಮತ್ತು ಅತಲ ಲೋಕವುಳ್ಳ ಜಗದ್ಗುರುವೇ, 
ಉತ್ಕೃಷ್ಟವಾದ ಸೊಂಟವೇ ಭೂಲೋಕವಾಗುಳ್ಳ ಲಕ್ಷ್ಮೀಪತಿಯೇ, ಭುವರ್ಲೋಕವೇ(ಆಕಾಶ) 
ನಾಭಿಯಾಗುಳ್ಳ ಅಭಯ ಪ್ರದನೇ, ನಿನಗೆ ನಮಸ್ಕಾರಗಳು. ॥ ೧೩ ॥ .ಶ್ಲಾಘನೀಯವಾದ 
ವಕ್ಚಸ್ಥಳದಲ್ಲಿ ಸ್ವರ್ಗಲೋಕವನ್ನೂ , ಅತಿ ಸಮರ್ಥವಾದ ನಿನ್ನ ಕಂಠದಲ್ಲಿ ಮಹರ್ಲೋಕವನ್ನೂ ಕ 
ಮುಖಕಮಲದಲ್ಲಿ ಜನೋಲೋಕವನ್ನೂ ಸತ್ಯಲೋಕವೇ ಶಿರಸ್ಸಾಗುಳ್ಳ ನಿನ್ನನ್ನು ಶರಣು 
ಹೊಂದುತ್ತೇನೆ. ॥ ೧೪ ॥ ಇಂದ್ರಾದಿದೇವತೆಗಳೇ ಉತ್ಕಷ್ಠವಾದ ಬಾಹುಗಳು, ದಿಗ್ನೇವತೆಗಳು, 
ಶ್ರವಣೇಂದ್ರಿಯ ಹಾಗೂ ಶಬ್ದಗಳೇ ಕಿವಿಗಳು(ಆಯಾಯಾ ಸ್ಥಳಗಳಿಂದ ಅವವುಗಳು ಹುಟ್ಟಿವೆ 
ಮತ್ತುಆಯಾಯಾ ಸ್ಥಳಗಳನ್ನು ಆಶ್ರಯಿಸಿವೆ ಎಂದರ್ಥ) ಅಶ್ವಿನೀದೇವತೆಗಳು, ಫ್ರಾಣೇಂದ್ರಿಯ 
ಹಾಗೂ ಗಂಧಗಳೇ ನಾಸಿಕೆಗಳು (ಮೂಗಿನ ಹೊಳ್ಳೆಗಳು), ಮುಖವೇ ಅಗ್ನಿಯು, ಪದ್ಧಮಾಲಾ 
ಧರನೇ, ದ್ಯುಲೋಕವು, ಸೂರ್ಯನು ಮತ್ತು ಚಕ್ಕುರಿಂದ್ರಿಯಗಳೇ ನಿನ್ನ ಎರಡು ಕಣ್ಣುಗಳು, 
ದಿವಾರಾತ್ರಿಗಳು ಕಣ್ಣಿನ ರೆಪ್ಪೆಗಳು, ಬ್ರಹ್ಮವಾಸಸ್ಥಾನವಾದ ಸತ್ಯಲೋಕವೇ ಭ್ರೂವಿಜೃಂಭವು, 
ಜಲವೇ ಅಂಗಳಾಗಿಯೂ, ರಸನೇಂದ್ರಿಯಗ್ರಾಹ್ಯ ಷಡ್ರಸಗಳೇ ಜಿಹ್ವೆಯು, ನಿನ್ನನೆತ್ತಿಯ ಮಧ್ಯ 
ದಲ್ಲಿರುವ ಬ್ರಹ್ಮರಂಧ್ರವೇ ಸಕಲವೇದಗಳ ರಾಶಿಯೂ, ಕೋರೆಹಲ್ಲುಗಳೇ ಯಮಧರ್ಮನು, 
ಸ್ನೇಹರಸವೇ ಇತರ ಹಲ್ಲುಗಳು ಸಕಲರನ್ನುಮೋಹಿಸುವ ಮಾಯೆಯೇ ನಿನ್ನಮಂದಹಾಸವು ಮತ್ತು 
ಅಂತ್ಯವಿಲ್ಲದ ಜಗತ್‌ ಸೃಷ್ಟಿಯೇ ನಿನ್ನ ಕುಡಿನೋಟವೆಂದು ಹೇಳಲ್ಪಟ್ಟಿದೆ. ॥ ೧೫-೧೬ ॥ 
ಲೋಕತ್ರಯವನ್ನು ಆವರಿಸಿದ ಲೋಭಲಜ್ಜೆಗಳೇ ನಿನ್ನ ಕೆಳ ಮತ್ತು ಮೇಲುಟಿಗಳು, ಸ್ತನಗಳೇ 
ಧರ್ಮವು, ಅಧರ್ಮವೇ ಬೆನ್ನು , ಪ್ರಜಾಪತಿಯೇ ಜನನೇಂದ್ರಿಯವು, ಎರಡು ಅಂಡಕೋಶಗಳೇ 
ಮಿತ್ರನಾಮಕ ಸೂರ್ಯನು, ಸಮುದ್ರವೇ ಹೊಟ್ಟೆಯು, ಗಿರಿಪರ್ವತೆಗಳೇ ಅಸ್ಥಿಗಳು, ನದಿಗಳು 
ನಿನ್ನನಾಡಿಗಳು, ವೃಕ್ಚಲತಾದಿಗಳೇ ನಿನ್ನರೋಮಗಳು, ನಿನ್ನಶ್ವಾಸೋಚ್ಚ್ವಾಸಗಳೇ ಮಾರುತನು, 
ಸಕಲಗುಣ ಪ್ರವಾಹವೇ ನಿನ್ನ ಕರ್ಮಮಾರ್ಗವು, ಗಮನವೇ ವಯಚಾರಣವು, 


ಅಧ್ಯಾಯ ೩೧ 233 


(ಊಹಾತೀತವಾದ ವಯಸ್ಸು) ಶಿರೋಕೇಶಗಳೇ ಮೇಘಗಳು, ಧರಿಸುವ ಬಟ್ಟೆಗಳು ತ್ರಿಸಂಧ್ಯಾ 
ಕಾಲಗಳು, ಮನಸ್ಸೇ ಚಂದ್ರನು, ನಿನ್ನಹೃದಯವು ಪ್ರಧಾನ ತತ್ವವು (ಮೂಲ ಪ್ರಕೃತಿ), ಚಿತವೇ 
ಮಹತ್‌ತತ್ವವು, ಅಹಂಕಾರವೇ ಸೃಷ್ಟಿಯಲ್ಲಿರತಕ್ಕ ಶಿವನಾದ ನಾನು, ನಖಗಳೇ ಒಂಟಿ, ಎಮ್ಮೆ, 
ಖಡ್ಗಮೃಗ ಮುಂತಾದವುಗಳು ಉಗುರುಗಳು. ಜಲವೇ ನಿನ್ನ ವೀರ್ಯವು. ಸ್ಥರಣಶಕ್ತಿಯೇ 
ದೇವತಾಶ್ರೇಷ್ಠರು, ಅನ್ಯರಿಗೆ ಲಭ್ಯವಲ್ಲದ ಶ್ರೀ ಲಕ್ಸೀದೇವಿಯೇ ನಿನ್ನವಕ್ಚಃಸ್ಥಳವು. ಬ್ರಾಹ್ಮಣರು ನಿನ್ನ 
ಬಾಯಿಯು, ಕೃತ್ರಿಯರು ನಿನ್ನ ಭುಜಗಳು, ವೈಶ್ಯರು ನಿನ್ನ ತೊಡೆಗಳು ಮತ್ತು ಶೂದ್ರರೇ ನಿನ್ನ 
ಕಾಲುಗಳಾಗಿಯೂ ಉಳ್ಳಂತಹ ನಿನಗೆ ನಮಸ್ಕಾರಗಳು. ॥ ೧೭-೨೧ ॥ ಈ ವರ್ಣಿಸಲ್ಪಟ್ಟಮತ್ತು 
ವರ್ಣಿಸದೇ ಇರುವಂಥ ವರ್ಣನೆಗೆ ಸಿಲುಕಿರುವ, ಸಿಲುಕದಿರುವ ಭೂತ, ಭವಿಷ್ಯತ್‌ ಮತ್ತು 
ವರ್ತಮಾನಗಳಿಗೆ ಸಂಬಂಧಪಟ್ಟ ಎಲ್ಲವೂ ನಿನ್ನಲ್ಲಿ ಪ್ರಕಾಶಿಸಿದುವು, ಪ್ರಕಾಶವಾಗುತಿರುವುವು 
ಮತ್ತುಪ್ರಕಾಶವಾಗುವುವು. ಆದ್ದರಿಂದ ನೀನು ""ವಿಶ್ವಾತ್ಮಕ''ನೆಂದು ಹೇಳಲ್ಪಟ್ಟಿದೆ. ನಿನ್ನನ್ನು ಬಿಟ್ಟು 
ಜಗತ್ತು ಇರಲಾರದು. ॥ ೨೨ ॥ ಎಲೈ ಪ್ರಯಾಗ ಕ್ಷೇತ್ರಕ್ಕೆ ಭೂಷಣಪ್ರಾಯನಾಗಿರತಕ್ಕ, 
ಸರ್ವಸಮರ್ಥ ನಾಗಿರುವ ಮತ್ತುಭಕ್ತರಿಗೆ ವರಗಳನ್ನುದಯಪಾಲಿಸತಕ್ಕ ಶ್ರೀಮಾಧವನೇ! ನಿನಗೆ 
ನಾನು ಶರಣುಹೊಕ್ಕಿದ್ದೇನೆ. ನನ್ನನ್ನು ಕಾಪಾಡು ಎಂದು ಪ್ರಾರ್ಥಿಸಿದರು. ॥೨೩ ॥1 

[ಶ್ರೀರುದ್ರದೇವರು ಶ್ರೀಪ್ರಯಾಗ ಮಾಧವರನ್ನುಸೋತ್ರಮಾಡಿರುವುದರಲ್ಲಿ ಈ ಕೆಳಗಿನ 
ವಿಷಯಗಳು ಅಡಕವಾಗಿವೆ. ಪರಮಾತ್ಮನ ವಿರಾಟ್‌ರೂಪವು ಭೂಃ, ಭುವಃ, ಸುವಃ, ಮಹಃ, 
ಜನ, ತಪಃ, ಸತ್ಯ ಎಂಬ ಮೇಲಿನ ಏಳು ಲೋಕಗಳೂ, ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, 
ರಸಾತಳ, ಪಾತಾಳವೆಂಬ ಕೆಳಗಿನ ಏಳು ಲೋಕಗಳೂ ಒಟ್ಟಿನಲ್ಲಿ ಬ್ರಹ್ಮಾಂಡದಲ್ಲಿ ಅಂತರ್ಗತ 
ವಾಗಿರುವ ಹದಿನಾಲ್ಕು ಲೋಕಗಳಲ್ಲೂವ್ಯಾಪವಾಗಿ ಈ ಹದಿನಾಲ್ಕು ಲೋಕಗಳ ಸೃಷ್ಟಿಸ್ಥಿತಿ ಮತ್ತು 
ನಿಯಮನವನ್ನು ಮಾಡುತ್ತಿದೆ. ಇದಲ್ಲದೆ ಪರಮಾತ್ಮನಿಂದಲೇ ಪ್ರಚೋದಿಸಲ್ಪಟ್ಟ ಶ್ರೀಲಕ್ಷೀದೇವಿ 
ಯರಿಂದ ಸೃಷ್ಟವಾದ ಮಹತ್ತ್ವ, ಅಹಂಕಾರತತ್ವ, ಬುದ್ಧಿ ಮನಸ್ಸು ಪಂಚ ಇಂದ್ರಿಯಗಳು, 
ಪಂಚತನ್ಮಾತ್ರಾಗಳು, ಪಂಚಭೂತಗಳು ಮತ್ತು ಪಂಚಕಮೇಂದ್ರಿಯಗಳು ಒಟ್ಟಿನಲ್ಲಿ ಈ 
ಇಪ್ಪತ್ತನಾಲ್ಕು ತತ್ವಗಳಲ್ಲಿಯೂ ವ್ಯಾಪಿಸಿ ಈ ತತ್ವಗಳ ಅಭಿಮಾನಿಗಳಾದ ಇಪ್ಪತ್ತನಾಲ್ಕು 
ತತ್ವಾಭಿಮಾನಿಗಳಲ್ಲಿಯೂ ಅಂತರ್ಯಾಮಿಯಾಗಿ ನಿಂತು ಎಲ್ಲಕ್ಕೂ ನಿಯಾಮಕನಾಗಿದ್ದು 
““ವಿಶ್ವ'' ಎಂಬ ಹೆಸರಿನಿಂದ ವೇದಶಾಸ್ತ್ರಗಳಲ್ಲಿ ಕರೆಯಲ್ಪಟ್ಟಿದ್ದಾನೆ. ಈ ವಿಷಯದಿಂದ ವಿಷ್ಣು 
ಸರ್ವೋತಮತ್ವವು ಚೆನ್ನಾಗಿ ವೇದ್ಯವಾಗುವುದು.] 


ಸೂತ ಉವಾಚ 
ಸುತ್ತೈವಂ ದರ್ಶನಾಹ್ಲಾದನಿರ್ವತಾತ್ಮೇಪ್ಲಿತಾತಯಃ I 
ಹೃಷ್ಠರೋಮಾಶ್ರಪೂರ್ಣಾಕ್ಟೋ ಜೋಷಮಾಸ ಮಹೇಶ್ವರಃ 1 ೨೪॥ 
ಏವಂ ಸುತಸ್ಪ ಭಗವಾನಾದಿದೇವಸತಾಂ ಗತಿಃ । 
ಪರಿತುಷ್ವ್‌ ಪ್ರಸನ್ನಾತ್ಮಾ ಪ್ರಹಸಂಸಮಭಾಷತ i ೨೫ ॥ 
ಸೂತರು ಹೇಳಿದರು 


ಈ ರೀತಿಯಾಗಿ ಸ್ಫೋತ್ರಮಾಡಿದ ಶ್ರೀಪರಮೇಶ್ವರನು | (ರುದ್ರದೇವರಿಗೆ) 
ಶ್ರೀಮಾಧವನ ದರ್ಶನದಿಂದ ಆನಂದದಿಂದ ತುಂಬಿಹೋದರು. ಅವರ ಇಂದ್ರಿಯಗಳಿಗೆಲ್ಲಾ 


234 ಪ್ರಯಾಗಮಾಹಾತ್ಮ ಕಮ್‌ 


ತೃಪ್ತಿಯಾಯಿತು. ಸಂತಸದಿಂದ ಅವರಿಗೆ ರೋಮಾಂಚನ ಉಂಟಾಯಿತು. ತೃಪಿಯಿಂದ ಮಾತೇ 
ಹೊರಡದೆ ಸುಮ್ಮನಾದರು. ॥ ೨೪ ॥ ಸಜ್ಜನರಿಂದ ಪ್ರಾಪ್ಯನಾದ ಆದಿದೇವನಾದ ಭಗವಾನ್‌ 
ಮಾಧವನು ಈ ಸ್ತೋತ್ರದಿಂದ ಪ್ರಸನ್ನಗೊಂಡು ಶ್ರೀರುದ್ರದೇವರನ್ನುಕುರಿತು ಹೀಗೆ ಹೇಳಿದರು. 
(1೨೫ ॥ 


ಶ್ರೀಮಾಧವ ಉವಾಚ 
ಪರಿತುಷ್ಟೋ ಸ್ಥಿ ತೇ ದೇವ ಜಪಯಜ್ಞೇನ ಧೂರ್ಜಟೇ ॥ 
ವರಂ ವೃ್ಮಣೀಷ್ಟಮೇ ಕಾಮಮಮೋಘಂ ದರ್ಶನಂ ಮಮ I ೨೬ ॥ 
ತ್ವಯಿ ಮಯ್ಯಬ್ದನಾಭ್‌ೌ ಚ ಭಿದಾಮಣ್ಣಫಿ ಚಕ್ಷತ್ರೇ I 
ಯೇ ತೇ ಪಾತಕಿನಸ್ಪತ್ಯಮಂತೇ ನಿರಯವಾಸಿನಃ 11 ೨೭ ॥ 
ಅಹಂ ತ್ವಂ ತ್ವಮಹಂ ಧಾತಾ ತ್ವಮಹಂ ಚೇತಿ ಧೀಜುಷಃ 1 
ವೃಣುತೇ ಸಕಲಾನ್ಯಾಮಾನ್‌ ತ್ರಿನೇತ್ರ ತ್ವಂ ತು ಕಿಂ ಪುನಃ ॥1 ೨೮ ॥ 


ಶ್ರೀ ಮಾಧವನು ಹೇಳಿದನು 


““ಹೇ ಧೂರ್ಜಟಿಯೇ ನೀನು ಮಾಡಿದ ಜಪಯಜ್ಞಾದಿಗಳಿಂದ ನಾನು ಸಂತುಷ್ಠನಾದೆನು. 
ನನ್ನ ಅಮೋಘವಾದ ದರ್ಶನದ ದಶೆಯಿಂದ ಯಥೇಚ್ಛವರವನ್ನು ಕೇಳಿಕೋ. ॥ ೨೬ ॥ 
ನಿನ್ನಲ್ಲಿಯೂ, ನನ್ನಲ್ಲಿಯೂ ಹಾಗೂ ಬ ್ರಹ್ಮನಲ್ಲಿಯೂ ಯಾರು ಭೇದವನ್ನು ಹೇಳುತ್ತಾರೋ 
ಅವರೆಲ್ಲರೂ ಪಾಪಿಷ್ಠರು ಮತ್ತುಸತ್ಯವಾಗಿಯೂ ಅವರೆಲ್ಲರೂ ನರಕವನ್ನು ಹೊಂದುತ್ತಾರೆ. ೨೭ 
"ನಾನು ನೀನೇ, ನೀನೂ ನಾನೇ, ಚತುರ್ಮುಖ ಬ್ರಹ್ಮನೂ ನಾನೇ, ನೀನೂ ಕೂಡ'' ಈ ರೀತಿಯ 
ಭಾವನೆಯುಳ್ಳವರು ಎಲ್ಲಅಭೀಷ್ಟಗಳನ್ನೂಪಡೆಯುವರು. ಹೀಗಿರುವಾಗ ಎಲೈ ಮೂರು ಕಣ್ಣುಳ್ಳ 
ರುದ್ರನೇ! ನೀನು ನಿನ್ನ ಮನೋಭೀಷ್ಟವನ್ನು ಪಡೆದೇ ಪಡೆಯುವೆ ಎಂಬ ವಿಷಯದಲ್ಲಿ 
ಹೇಳತಕ್ಕದ್ದೇನಿದೆ 9''ಎಂದು ಹೇಳಿದರು. ॥1೨೮ ॥ 


೨೭-೨೮ ನೇಶ್ಲೋಕಗಳಲ್ಲಿತೋರಿಬರುವ ಅಭಿಪ್ರಾಯದ ವಿಷಯದಲ್ಲಿವಿಮರ್ಶೆ- 


ಈ ಮೇಲಿನ ಎರಡು ಶ್ಲೋಕಗಳಲ್ಲಿಶ್ರೀಮಾಧವನು (ಅಂದರೆ ಪರಮಾತ್ಮನು) ಈಶ್ವರನೂ 
ಒಂದೇ ಎಂದೂ ಇವರಿಬ್ಬರಿಗೆ ಭೇದ ಹೇಳುವವರಿಗೆ ನರಕಾದ್ಯನರ್ಥಗಳಾಗುತ್ತವೆಂದೂ ಮತ್ತು 
ಶ್ರೀ ಹರಿಯು, ಬ್ರಹ್ಮನೂ ಮತ್ತು ಶಿವನೂ ಒಂದೇ ಎಂದೂ, ತ್ರಿಮೂರ್ತಿಗಳಲ್ಲಿ ಅಭೇದಜ್ಞಾನ 
ವುಳ್ಳವರಿಗೆ ಸಕಲ ಇಷ್ಟುರ್ಥಗಳೂ ನೆರವೇರುವುದೆಂದೂ ಮೇಲ್ನೋಟಕ್ಕೆ ಅತಿರಮಣೇಯವಾಗಿ 
ತೋರುವುದು. ಇವು ಶ್ರೀಮಾಧವದೇವರ ಅಭಿಪ್ರಾಯಕ್ಕೆ ನೇರ ವಿರುದ್ಧವು. ಈ ಅಧ್ಯಾಯದಲ್ಲಿ 
ಶ್ರೀರುದ್ರದೇವರು ಶ್ರೀಮಾಧವನನ್ನು ಜಪಯಜ್ಞಾದಿಗಳಿಂದ ಆರಾಧಿಸಿದ್ದೂ ಮತ್ತು ಪೂರ್ವಾ 
ಧ್ಯಾಯಗಳಲ್ಲಿಶ್ರೀಬ್ರಹ್ಮದೇವರು ಶ್ರೀಮಾಧವನನ್ನುದಶಾಶ್ವಮೇಧಗಳಿಂದ ಸಂತೋಷಷಪಡಿಸಿದ್ದು 
ಶ್ರೀ ಮಾಧವದೇವರ ಅನುಗ್ರಹಾಪೇಕ್ಟೆಯಿಂದಲೇ. ಈ ಅನುಗ್ರಹದಿಂದಲೇ ಪ್ರಯಾಗದಲ್ಲಿ 
ಅವರ ವಾಸಕ್ಕೆ ಶ್ರೀಮಾಧವದೇವರ ಅನುಮತಿಯೂ ಒದಗಿತು. ಶಿವಬ್ರಹ್ಮರಿಬ್ಬರೂ 
ಶ್ರೀಮಾಧವನೇ ಆಗಿದ್ದಲ್ಲಿಅವರು ಶ್ರೀಮಾಧವನ ಅನುಗ್ರಹಕ್ಕಾಗಿ ಜಪತಪಾದಿಗಳನ್ನುಮಾಡುವ 
ಪ್ರಮೇಯವೇ ಬರುತ್ತಿರಲಿಲ್ಲ. ಆದ್ದರಿಂದ ಇಲ್ಲಿ "'ನಾವಿಬ್ಬರೂ, ನಾವು ಮೂವರೂ ಒಂದೇ'' 


ಅಧ್ಯಾಯ ೩೧ 235 
ಎಂಬ ಮಾತನ್ನು ಭಾವೈಕ್ಯದಲ್ಲಿ(ಎಕಾಭಿಪ್ರಾಯ) ಗ್ರಹಿಸಬೇಕು. ಅಂದರೆ ಈ ಪ್ರಯಾಗಕ್ಷೇತ್ರ 
ದಲ್ಲಿದ್ದುಶ್ರೀ ಮಾಧವದೇವರ ಸೇವಾ ಮಾಡಿದವರಿಗೆ ಶ್ರೀಮಾಧವದೇವರ ಅನುಗ್ರಹ ಯಥೇಷ್ಟ 
ದೊರಕುವುದು ಎಂಬ ವಿಷಯದಲ್ಲಿ ಈ ಮೂವರ ಅಭಿಪ್ರಾಯವೂ ಒಂದೇ ಎಂದು 
ತಿಳಿಯಬೇಕು. ಆದ್ದರಿಂದ ತ್ರಿಮೂರ್ತಿಗಳಲ್ಲಿಸರ್ವಥಾ ಅಭೇದವನ್ನುತಿಳಿಯಲಾಗದು. 


ಸೂತ ಉವಾಚ 
ಪ್ರಸನ್ನಂ ಮಾಧವಂ ವೀಕ್ಷ್ಯ ಕೃತಕೃತ್ಯಸತೀಪತಿಃ 1 
ಬದ್ಧಾಂಜಲಿಪುಟಃ ಪ್ರೀತ್ಯಾ ಪ್ರಾವೋಚನ್ಮಾಧವಂ ಪ್ರಭುಮ್‌ ॥೨೯॥ 


ಸೂತರು ಹೇಳಿದರು— 

ಪ್ರಯಾಗಕ್ಷೇತ್ರದ ಬಗ್ಗೆಯೂ, ಇಲ್ಲಿ ಸೇವಾಮಾಡತಕ್ಕವರಿಗೆ ಶ್ರೀಮಾಧವರಿಂದಾಗುವ 
ವಿಶೇಷ ಅನುಗ್ರಹದ ಬಗ್ಗೆಯೂ ಶ್ರೀಮಾಧವದೇವರ ಅಭಿಪ್ರಾಯವನ್ನು ಗ್ರಹಿಸಿದ 
ಪಾರ್ವತೀಪತಿಯಾದ ಶ್ರೀರುದ್ರದೇವರು ತನಗೆ ಪ್ರತ್ಯಕ್ಷನಾಗಿರುವ ಶ್ರೀ ಮಾಧವನನ್ನುನೋಡಿ 
ಕೃತಾರ್ಥನಾಗಿ, ಕೈಮುಗಿದು ಶ್ರೀಮಾಧವ ಪ್ರಭುವನ್ನುಕುರಿತು ಈ ರೀತಿ ಹೇಳಿದನು. 1೨೯ ॥ 


ಶಿವ ಉವಾಚ 

ಕಂ ವೃಣೇ ನು ಪರಂ ಭೂಮನ್ವರಂ ತ್ವದ್ಧರದರ್ಷಭಾತ್‌ । 

`' ವರೇಣ್ಯೋ ತಾವತಾಲಂ ಮೇ ಯದ್ಭವಾನ್‌ ಸಮದ್ಭಶ್ಯತ ॥1 ೩೦ ॥ 
ಕೃತ್ವಾಬ್ರಹ್ಮಾದಯೋಪಪ್ಯಸ್ಯ ಶ್ರೀಮದ್ದಾದಾಬ್ದದರ್ಶನಮ್‌ । 
ಕೃತಕೃತ್ಯಾಃ ಪ್ರಜಾಯಂತೇ ಸ ಭವಾನ್ಯೇಶಕ್ಷಿಗೋಚರಃ HAO I 
ವರಮೇಕಂ ವೃಣೇ 5ಥಾಪಿ ಪೂರ್ಣಾತ್ಕಾಮಾಭಿವರ್ಷಣಾತ್‌ I 
ತ್ವಶ್ಚಾದಾಚ್ದೇ ನಚ್ಯುತಾಂ ಭಕ್ತಿಂ ತ್ವತ್ತರೇಷು ಚ ನಿತ್ಯಶಃ 1 ೩೨ ॥ 
ಅಥಾಪಿ ಕಾಮಯೇನನ್ಯಚ್ಚ ಪರೋಪಕರಣಂ ಪ್ರಭೋ । 
ಮದಾವಾಸೇ ತವಾವಾಸೋ ನಿರಂತಃ ಸ್ಯಾದ್ದಯಾನಿಧೇ I ೩೩ ॥ 
ಯಾತ್ರಾರ್ಥಮಾಗತಾ ವರ್ತ್ಯಾ ಮತ್ತೇದಂ ಯಾಂತಿ ಯೇ ಸಕ್ಕತ್‌ । 
ಭವತಾ ಮೋಚನೀಯಾಸ್ಟೇ ಪಾಪರಾಶಿಕೃತೋತಪಿ ಹಿ 11 ೩೪ ॥ 
ಅನೇಕಫಲದಾ ಭೂಯಾದಿದಮೀಶಾನಭೂಮಿಕಾ | 
ಧರ್ಮಕರ್ಮಕೃತಾಂ ಪುಂಸಾಂ ತ್ನ ಶ್ರಸಾದೇನ ಮಾಧವ 11 ೩೫ ॥ 
ರುದ್ರಾಧ್ಯಾಯಸ್ಯ ಪಾಠೇನ ಪಂಚಾಕ್ಟರಜಪೇನ ಚ । 
ಶತೇನ ಲಭತಾಂ ಸಾಂಗವೇದಪಾರಾಯಣಂ ಫಲಮ್‌ Hl ೩೬ ॥ 
ಸ್ನಾನಂ ದಾನಂ ಜಪಂ ಪಾಠಂ ತಪೋ ಹೋಮಂ ಮದರ್ಚನಮ್‌ । 
ಯತ್ಶಿಂಚಿತ್‌ಸುಕೃತಂ ಕುರ್ವನೈ ಲಾಸೇ ವಸತಾಂ ನರಃ I ೩೭ ॥ 


236 ಪ್ರಯಾಗಮಾಹಾತ್ಮ್ಯಮ್‌ 


ರುದ್ರದೇವರು ಹೇಳಿದರು 


““ಅನಂತ ಕಲ್ಯಾಣಗುಣಗಳಿಂದ ಪೂರ್ಣನಾದ ಶ್ರೀಮಾಧವನೇ! ವರಗಳನ್ನು ಕರುಣಿಸು 
ವವರಲ್ಲಿ: ಶ್ರೇಷ್ಠನಾಗಿರತಕ್ಕವನೇ, ನಿನ್ನ ದರ್ಶನಭಾಗ್ಯವನ್ನುನನಗೆ ಕರುಣಿಸಿದ್ದೀಯೆ, ಇಷ್ಟೇ ಸಾಕು; 
ಇದಕ್ಕಿಂತ ಹೆಚ್ಚಿಗೆಯಾದ ಇನ್ಯಾವ ವರಗಳನ್ನು ಕೇಳಲಿ? ॥೩೦ ॥॥ ಯಾವ ನಿನ್ನ ಚರಣಕಮಲಗಳ 
ದರ್ಶನದಿಂದ ಬ್ರಹ್ಮಾದಿದೇವತೆಗಳು ಕೃತಕೃತ್ವರಾಗಿದ್ದಾರೆಯೋ ಅಂತಹ ನೀನು ನನಗೆ 
ದರ್ಶನವನ್ನು ಕೊಟ್ಟಿದ್ದೀಯೆ. ॥ ೩೧ ॥ ಆದರೂ ಗುಣಪೂರ್ಣನಾದ ಸರ್ವರ ಸರ್ವ 
ಅಭೀಷ್ಟಗಳನ್ನೂ ಸುರಿಸುವ ನಿನ್ನಿಂದ ಒಂದು ವರವನ್ನು ಯಾಚಿಸುತ್ತೇನೆ. ಅದು ಏನೆಂದರೆ ನಿನ್ನ 
ಪಾದಕಮಲಗಳಲ್ಲಿಸ್ಥಿರವಾದ ಭಕ್ತಿಯು ಮತ್ತು ನಿನ್ನವರಾದ ಭಕ್ತರಲ್ಲಿಯೂ ಯಥಾಯೋಗ್ಯಸುದೃಢ 
ಸ್ನೇಹವು. ॥ ೩೨ ॥ ಪರೋಪಕಾರಕ್ಕೋಸ್ಕರ ಮತ್ತೊಂದು ವರವನ್ನು ಬೇಡುತ್ತೇನೆ. ಈ ನನ್ನ 
ವಾಸಸ್ಥಳದಲ್ಲಿನಿರಂತರ ನಿನ್ನವಾಸವೂ ಇರಲಿ. ಈ ಪ್ರಯಾಗಕ್ಷೇತ್ರಕ್ಕೆ ಯಾತ್ರಾರ್ಥಿಗಳಾಗಿ ಬಂದು 
ನನ್ನ ಸ್ಥಾನದಲ್ಲಿ ಒಂದುಸಲವಾದರೂ ವಾಸ ಮಾಡಿದವರನ್ನು ನೀನು ಅವರು ಪಾಪ 
ಮಾಡಿದವರಾಗಿದ್ದರೂ ಕೂಡ ಈ ಸಂಸಾರಬಂಧನದಿಂದ ವಿಮೋಚನೆಮಾಡು. ॥ ೩೩-೩೪ ॥ 
ಈ ಭಾಗದಲ್ಲಿ ಬಂದು ಇದ್ದುಧರ್ಮಕರ್ಮಗಳಲ್ಲಿನಿರತರಾದವರಿಗೆ ನಿನ್ನ ಅನುಗ್ರಹದಿಂದ ಅನೇಕ 
ಸತ್ಸಲಗಳು ಲಭ್ಯವಾಗಲಿ. 11೩೫ ।। ರುದ್ರಾಧ್ಯಾಯದ ಪಾಠದಿಂದ ಐದು ಅಕ್ಷರಗಳಿಂದ ಕೂಡಿದ 
ಶಿವಪಂಚಾಕ್ಷರೀ ಮಂತ್ರವನ್ನು ನೂರು ಸಾರಿಯಾದರೂ ಜಪಮಾಡುವುದರಿಂದ ನಿನ್ನಅನುಗ್ರಹ 
ದಿಂದ ಇಡೀ ವೇದಗಳ ಪಾರಾಯಣದಿಂದ ಬರುವಷ್ಟುಫಲವು ಬರಲಿ. ॥೩೬ ॥ ಈ ಭಾಗದಲ್ಲಿ 
ವಾಸಮಾಡಿ ಸ್ನಾನ, ದಾನ, ಜಪ, ಪಾಠಪ್ರವಚನ, ತಪಸ್ಸು ಹೋಮ, ನನ್ನಪೂಜಾ ಮತ್ತುಏನೇ 
ಅಲ್ಪಸ್ವಲ್ಪವಾದರೂ ಪುಣ್ಯಕಾರ್ಯವೆಸಗಿದವರಿಗೆ ನನ್ನ ಸ್ಥಾನವಾದ ಕೈಲಾಸದಲ್ಲಿವಾಸಮಾಡುವ 
ಭಾಗ್ಯವನ್ನುಕರುಣಿಸು.'' ಹೀಗೆಂದು ರುದ್ರದೇವರು ಶ್ರೀಮಾಧವನನ್ನುಕೇಳಿಕೊಂಡರು. ॥೩೭ ॥ 
ಸೂತ ಉವಾಚ 

ತಥೇತ್ಯೋಮಿತಿ ಸಂಪೂಜ್ಯ ಚಂದ್ರಮ್‌ೌಲೇರ್ವಚಸತಃ I 
ಮಾಧವೋsಂತರ್ದಧೇ ಸದ್ಯಃ ಪೂರಯಿತ್ವಾ ಮನೋರಥಮ್‌ ॥ ೩೮ ॥ 
ಗಂಗಾಧರೋಪಷಿ ತತ್ಕೇತ್ರೇ ಹಿತ್ವಾ ಕೈಲಾಸಪರ್ವತಮ್‌ । 


ಹೈಮವತ್ಕಾ ಸಹಾವಾತ್ಲೀತ್‌ ಪೂರಯನ್ಯಾಮಮರ್ಥಿನಾಮ್‌ 1೩೯ I 
ತದಾದಿ ಯಷಯಸ್ತತ್ರ ಯತಿಂಚಿತ್ಸುಕ್ಸತಂ ನರಾಃ । 

ಭಕ್ತಿಮಂತಃ ಕರಿಷ್ಯಂತಿ ತತ್ತೇಷಾಮಕ್ಷಯಂ ಭವೇತ್‌ 11೪೦ I 
ಯದ್ಭೂಮಿಸೇವನೇನಾಶು ದಿವೋದಾಸೋ ಮಹೀಪತಿಃ । 
ವಾರಾಣಸ್ಯಾಧಿಪತ್ಯಂ ವೈ ಗತಂ ಪುನರವಾಪವಾನ್‌ 1 ೪೧ ॥ 
ಏವಮಿಂದ್ರಾದಯೋ ಹೃಷ್ಟಾ ಲೋಕಪಾಲಾ ಯಥಾದಿಶಮ್‌ । 

ಸ್ಪಂಸ್ಟಂ ಲೋಕಂ ಪರಿತ್ಯಜ್ಯ ಸ್ಥಿತಾಸ್ಥಿಂಸ್ತೀರ್ಥನಾಯಕೇ 1೪೨ ॥ 
ತಸ್ಯ ಮಾಹಾತ್ಮ ;ಕಥನೇ ತೀರ್ಥರಾಜಸ್ಯ ಕಃ ಪ್ರಭುಃ । 

ತಥಾಪಕಂ ಭವತ್ರೀತ್ಕಾ ಕಿಮನ್ಯತ್ಯಥಯಾಮಿ ವಃ 1 ೪೩ ॥ 


॥ ಇತಿ ಏಕತ್ರಿಂರೋ5ಧ್ಯಾಯಃ ॥ 


ಅಧ್ಯಾಯ ೩೧ 237 


ಸೂತರು ಹೇಳಿದರು 

ಶ್ರೀ ಮಾಧವನು ರುದ್ರದೇವರಪಾ ್ರಿರ್ಥನೆಯನ್ನು ಹಾಗೆಯೇ ಆಗಲೆಂದು ಮನ್ನಣೆ ಮಾಡಿ 
ಅದೃಶ್ಯರಾದರು; ಅವನ ಅಪೇಕ್ಷೆಯೂ ನೆರವೇರಿತು. ॥ ೩೮ ॥ ರುದ್ರದೇವರಾದರೋ 
ಕೈಲಾಸವನ್ನು ಒಂದಂಶದಿಂದ ಬಿಟ್ಟು ಭಕರ ಅಪೇಕ್ಷೆಗಳನ್ನೆಲ್ಲಾ ನೆರವೇರಿಸಲು, ಈ ಪ್ರಯಾಗದ 
ಈಶಾನ್ಯ ಭಾಗದಲ್ಲಿ ಪಾರ್ವತೀ ದೇವಿಯರೊಡನೆ ನೆಲಸಿದರು. ॥ ೩೯ ॥ ಇಲ್ಲಿಂದ 
ಮೊದಲ್ಗೊಂಡು ಯಷಿಗಳು ಮತ್ತು ಭಕ್ತಿಯಿಂದ ಕೂಡಿದ ಮನುಷ್ಯರು ಮತ್ತು ಭಕ್ತಿಯುಳ್ಳವರು 
ಯಾರೇ ಆಗಲೀ ಅವರೆಲ್ಲರೂ ಈಶಾನ್ಯ ಭಾಗದಲ್ಲಿ ಮಾಡಿದ ಅಲ್ಪ ಸ್ವಲ್ಪ ಸತ್ಕಾರ್ಯಗಳಿಗೂ 
ಅಕ್ಷಯವಾದ ಫಲವೂ ಸಿಗಲಾರಂಭಿಸಿತು. ॥ ೪೦ ॥ ಯಾವ ಕ್ಷೇತ್ರದಲ್ಲಿದ್ದು ಸೇವಾದಿಗಳನ್ನು 
ಮಾಡಿ ಕಳೆದುಹೋಗಿದ್ದ ತನ್ನ ರಾಜ್ಯವನ್ನು ದಿವೋದಾಸರಾಜನು ಪುನಃ ಹೊಂದಿದನೋ, 
ಇಂದ್ರನೇ ಮೊದಲಾದ ಅಷ್ಟದಿಕ್ಟಾಲಕರುಗಳು ತಮ್ಮ ತಮ್ಮ ಲೋಕವನ್ನು ಬಿಟ್ಟು ಒಂದೊಂದು 
ಅಂಶದಿಂದ ಎಲ್ಲಿ ಬಂದು ನೆಲೆಸಿದ್ದಾರೆಯೋ, ಅಂಥ ತೀರ್ಥರಾಜನಾದ ಪ್ರಯಾಗದ 
ಮಹಿಮೆಯನ್ನು ಹೇಳಲು ಯಾರು ತಾನೇ ಸಮರ್ಥರಿದ್ದಾರೆ ? ಹಾಗಿದ್ದರೂ ನಿಮ್ಮ ಮೇಲಿನ 
ಸ್ನೇಹದಿಂದ ಇಷ್ಟನ್ನು ಹೇಳಿದ್ದೇನೆ. ಇನ್ನೇನು ಹೇಳಲಿ 2 ॥೪೧-೪೩॥ 


|| ಮೂವತ್ತೊಂದನೆಯ ಅಧ್ಯಾಯವು ಸಮಾಪವಾಯಿತು I 


॥ ಅಥ ದ್ವಾತ್ರಿಂ.ಶೋನಧ್ಯಾಯಃ ॥ ೩೨ ॥ 
ಯಷಯ ಊಚುಃ 

ಸೂತ ಸೂತ ಗುಣಾಧಾರ ಸರ್ವಲೋಕೋಪಕಾರಕ । 
ತೀರ್ಥರಾಜಕಥಾಪಾನೈರ್ಭವತಾ ಪಾವಿತಾ ವಯಮ್‌ 1 ೧॥ 
ಭೂಯಃ ಶ್ರಾವಯ ಮಾಹಾತ್ಮ 19 ತೀರ್ಥರಾಜಸ್ಯ ವಿಸೃತಿಮ್‌ I 
ಸ್ಕೃತಿಕೀರ್ತನದರ್ಶಾದ್ಯೆ ರ್ಯೇತ್ಸಲಂ ಲಭತೇ ನರಃ 11 ೨ ॥ 
ದೂರಸ್ಥಾನಾಂ ದರಿದ್ರಾಣಾಂ ತೀರ್ಥರಾಜಸ್ಯ ದರ್ಶನಮ್‌ । 
ನಿವಾಸಸ್ನಾನಪಾನಾದಿ ಘಟೀತ ಸುಖತಃ ಕಥಮ್‌ 1೩ ॥ 
ಅತಃ ಪ್ರಯಾಗಮಾಹಾತ್ಸ್ಯಂ ಶ್ರವಣಾದಿಫಲಾನ್ವಿತಮ್‌ । 
ವಕುಮರ್ಹಸಿ ಸರ್ವಜ್ಞ ಸರ್ವೇಷಾಮುಪಕಾರಕಮ್‌ WY un 


॥ ಮೂವತೆರಡನಿಯ ಅಧ್ಯಾಯವು ॥ 


ಯಷಿಗಳು ಹೇಳುತಾರೆ 


ಶ್ರೀ ಸೂತರೇ ! ತಾವು ಎಲ್ಲಗುಣಗಳ ಗಣಿಯು ಮತ್ತುಎಲ್ಲ ಜನರಿಗೂ ಉಪಕಾರಿಗಳು. 
ತಾವು ಉಪದೇಶ ಮಾಡಿದ ತೀರ್ಥರಾಜನ ಕಥೆಯನ್ನು ಆಸ್ವಾದನೆ ಮಾಡಿ ನಾವುಗಳು 
ಪವಿತ್ರರಾದೆವು. ॥ ೧ ॥ ಈ ತೀರ್ಥರಾಜನ ಸ್ಥರಣೆ, ಕೀರ್ತನೆ ಮತ್ತುದರ್ಶನವೇ ಮೊದಲಾದ 
ವುಗಳಿಂದ ಮನುಷ್ಯರು ಏನು ಫಲವನ್ನು ಹೊಂದುವರು ಎಂಬ ವಿಷಯವನ್ನೊಳಗೊಂಡ 
ಪ್ರಯಾಗದ ಮಾಹಾತ್ವ್ವೆಯನ್ನು ಇನ್ನೂ ವಿಸ್ತಾರವಾಗಿ ನಮಗೆ ಹೇಳಿರಿ. ॥ ೨ ॥ ದೂರದೂರ 
ದಲ್ಲಿರುವ ದರಿದ್ರರಿಗೆ ಈ ಪ್ರಯಾಗ ಕ್ಷೇತ್ರದ ವಾಸ, ಸ್ನಾನ ಮತ್ತು ಈ ತೀರ್ಥದ ಪಾನ 
ಮುಂತಾದವುಗಳು ಹೇಗೆ ಕಷ್ಟವಿಲ್ಲದೆ ದೊರಕೀತು? ॥॥೩।। ಪ್ರಯಾಗ ಮಾಹಾತ್ಮ್ಯೆಯನ್ನುಕೇಳುವ 
ಮಾತ್ರದಿಂದಲೇ ಒಳ್ಳೆಯ ಫಲ ಪ್ರಾಪ್ತಿಯಾಗುವುದು; ಆದ್ದರಿಂದ ಎಲ್ಲರಿಗೂ ಉಪಯುಕ್ತ 
ವಾಗಿರುವ ಈ ಮಾಹಾತ್ವ್ವೈಯನ್ನುತಾವು ಮತಷ್ಟುಹೇಳೋಣವಾಗಲಿ. ॥ ೪ 


ಸೂತ ಉವಾಚ 
ಪುನರನ್ಯತ್ಚವಕ್ಷಾ ಮಿ ಗುಹ್ಯಂ ಸರ್ವಜನಪ್ರಿಯಮ್‌ । 
ಧರ್ಮಿಣಾಂ ಸುಲಭಂ ವಿಪ್ರಾ ದುರ್ಲಭಂ ಪಾಪಕರ್ಮಣಾಮ್‌ ॥ ೫ ॥ 
ವಟಮೂಲೇತಿ ವಿಖ್ಯಾತಂ ಸರ್ವದೇವರ್ಷಿಸಮ್ಮತಮ್‌ | 


ಯತ್ರೇಷ್ಠಂ ಬ್ರಹ್ಮದೇವೇನ ಕ್ರತೂನಾಂ ದಶಕೇನ ಚ | ೬ ॥| 
ಯತ್ರ ಚೈಕಾರ್ಣವೇ ಶೇತೇ ನಷ್ಟೇ ಸ್ಥಾವರಜಂಗಮೇ । 
ಸರ್ವತ್ರ ಜಲಸಂಪೂರ್ಣೇ ವಟೇ ಬಾಲವಪುರ್ಹರಿಃ 1 ೭! 
ತದಾಕ್ಷಯ್ಯವಟಸ್ಪತ್ರ ಪಂಚಯೋಜನವಿಸ್ಪತಃ । 

 ಸುವರ್ಣಪತ್ರಿತಃ ಸ್ವಾದುಫಲಾದಿಭಿರಲಂಕೃತಃ 1೮॥ 


238 


ಅಧ್ಯಾಯ ೩೨ 239 
ತತರ್ಣಪುಟಕೇ ಬಾಲಂ ಸ್ವಪಂತಂ ಗಿರಿಶಾದಯಃ । 


ಬದ್ಧಾಂಜಲಿಪುಟಾಸಂತಸ್ಸು ವಂತಿ ಜಗದೀಶ್ವರಮ್‌ ೯॥ 
ತದಾಧಾರೇಣ ತತ್ಕೇತ್ರಂ ತತ್ಕಾಲೇ ಕಕುದಾಕೃತಿಃ । 

ವಿರಾಜತೇ ಮುನಿಶ್ರೇಷ್ಠಾ ಜಗದಾಧಾರಕಾರಣಾತ್‌ W ೧೦॥ 
ಬ್ರಹ್ಮಾದ್ಯಾ ದೇವತಾಸರ್ವಾ ಮುನಯೋ ಮಾನವಾಸಥಾ । 

ಇಂದ್ರಾದ್ಯಾ ಲೋಕಪಾಲಾಶ್ವಯಕ್ಸಗಂಧರ್ವಕಿನ್ನರಾಃ ॥ ೧೧ 1 
ಅಂಗಿರಃಪ್ರಮುಖಾಶ್ಚಾನ್ಯೇ ಪಿತ್ಯಣಾಂ ಚ ಗಣಾಸಥಾ । 

ದೇವಪತ್ನ್ಯಪ್ಪರೋ ನಾಗಾಃ ಫ್ರತಾಚ್ಯಾದ್ಯಾಸುರಸ್ವಿಯಃ ॥ ೧೨॥ 
ಸರಿತಸ್ಸಾಗರಾಶ್ಮೆ ಬಲಾಸ್ಪೀರ್ಥಾನಿ ಜಲದಾ ನದಾಃ । 

ಸ್ವ್ಪಸ್ಟರೂಪೇಣ ತೇ ಸರ್ವೇ ಪ್ರಯಾಗೇ ಯಾಂತಿ ನಿಶ್ಚಿತಮ್‌ ॥ ೧೩ ॥ 
ತ್ರಿಶೂಲಾಗ್ರೇ ಸಮಾಧಾಯ ಶಿವೋ ಪ್ಯಾನಂದಕಾನನೇ I 

ತಿಷ್ಠತೇ ತಾಂಡವಂ ಕುರ್ವನ್ಮಾಧವಾಗ್ರೇ ವಿಶೇಷತಃ WO ॥ 
ವಿರಾಜತೇ ಪರೋ ಯತ್ರ ಗಂಗಾಯಮುನಸಂಗಮಃ । 

ಸರಸ್ವತ್ಯಾ ಸಮಾಯುಕಸುರಾಸುರಸುಪೂಜಿತಃ ॥ ೧೫ ॥ 
ಶ್ರವಣಾತ್ರೀರ್ಥರಾಜಸ್ಯ ನಾಮಸಂಕೀರ್ತನಾದಷಿ । 

ಮೃತ್ರಿಕಾಲಂಭನಾದ್ವಾಪಿ ನರಃ ಪಾಪಾತ್ಚಮುಚ್ಛತೇ 1 ೧೬ ॥ 
ಯಥಾ ಸರ್ವೇಷು ದೇವೇಷು ವಿಷ್ಣುಃ ಶ್ರೇಷ್ಠತ್ತಮರ್ಹತಿ । 

ತಥಾ ಸರ್ವೇಷು ತೀರ್ಥೇಷು ಪ್ರಯಾಗಃ ಶ್ರೇಷ್ಠ ಉಚ್ಯತೇ ॥ ೧೭ ॥ 
ತೀರ್ಥರಾಜಂ ಸಮಾಸಾದ್ಯ ನ ಚಾನ್ಯತ್ಕಿಂಚಿದಿಚ್ಛತಿ | 

ಕೋ ಹಿ ದೇವತ್ಚಮಾಸಾದ್ಯ ಮಾನುಷತ್ತಂ ಚಿಕೀರ್ಷತಿ ॥ ೧೮ ॥ 
ಬ್ರಹ್ಮಾಪಿ ಸ್ಮರತೇ ನಿತ್ಯಂ ಪ್ರಯಾಗಂ ತೀರ್ಥನಾಯಕಮ್‌ । 
ತಸ್ಯಾನುಭೂತವಿಭವಸ್ಪತ್ಯಲೋಕಸ್ಥಿತಸದಾ ೧೯ ॥ 
ನೈಮಿಷಂ ಪುಷ್ಕರಂ ಚೈವ ಗೋತೀರ್ಥಂ ಸಿಂಧುಸಾಗರಮ್‌ । 

ಗಯಾ ಚ ಧೇನುಕಂ ಚೈವ ಗಂಗಾಸಾಗರಸಂಗಮಃ I ೨೦ ॥ 
ಯೇ ಚಾನ್ಯೇ ಬಹವಸ್ತೀರ್ಥಾ ಯೇಚ ಪುಣ್ಯಾಶ್ಮಿಲೋಚ್ಚಯಾಃ | 
ದಶತೀರ್ಥಸಹಸ್ರಾಣಿ ತ್ರಿಂಶತ್ಕೋಟ್ಯಸಥಾಪರಾ: I ೨೧ ॥ 
ಭೂಪಾತಾಲಕಕುಬ್ವ್ಯೋಮಗತಾಸ್ಪರ್ವೇ ಧಿಕಾರಿಣಃ I 

ಪ್ರಯಾಗೇ ಸಂಸ್ಥಿತಾ ನಿತ್ಯಮೇವಮಾಹುರ್ಮನೀಷಿಣಃ ॥| ೨೨ ॥ 


ಪ್ರಯಾಗಮಂಡಲಗತಾ ಯಾವಂತಸಿಕತಾಕಣಾಃ | 
ತಾವತೀರ್ಥಾನಿ ಸೇವಂತೇ ಲಿಂಗದೇಹೇನ ಮಾಧವಮ್‌ ` (| ೨೩ ॥ 


ಪ್ರಯಾಗಮಾಹಾತ್ವ್ಯಮ್‌ 
ಲಿಂಗಭಂಗಂ ಪ್ರತೀಕ್ಷಂತೇ ಪಾ ್ರಿರ್ಥಯಂತೀಪ್ಪಿತಂ ಪ್ರಭುಮ್‌ । 


ಕದಾ ಮುಕಿಮಸ್ಯೆ ಪ್ಯಾಮಸ್ಟೀರ್ಥರಾಜ ತವಾಜ್ಞಯಾ 1 ೨೪ ॥ 
ದಿವಿ ಭುವ್ಯಂತರಿಕ್ಷೇ ಚ ಪಾತಾಲವಿವರೇಷು ಚ । 
ತೀರ್ಥಾನಿ ವ್ರತದಾನಾನಿ ತಪೋಯಜ್ಞಫಲಾನಿ ಚ ॥| ೨೫ ॥ 


ಸಂತಿ ಶ್ರೇಯಸಾಧನಾನಿ ತಾನಿ ಸರ್ವಾಣಿ ಸರ್ವದಾ | 
ಪ್ರಯಾಗಗುಣಲೇಶಾನಾಂ ಕಲಾಂ ನಾರ್ಹಂತಿ ಷೋಡಶೀಮ್‌ ॥೨೬॥ 
ಅನ್ಯತೀರ್ಥಸಮಾನಂ ಯಃ ಪ್ರಯಾಗಂ ಮನುತೇ ನರಃ । 


ರೌರವಾದಿಷು ಘೋರೇಷು ಪತತ್ಯೇವ ನ ಸಂಶಯಃ I ೨೭ ॥ 
ಅನ್ಯಕ್ಷೇತ್ರೇ ಕೃತಂ ಪಾಪಂ ತತ್ಕಣಾದೇವ ಸುವ್ರತಾಃ | 
ಪ್ರಯಾಗೇ ವಿಲಯಂ ಯಾತಿ ಪಾಪಂ ತತ್ರ ಕೃತಂ ವಿನಾ ॥ ೨೮ ॥ 
ಪುರಾತ್ಮೈವ ಮಹಾಯಜ್ಞಾನ್ಹಿಧಾತ್ರಾ ಸ್ಪಷಿಕಾಮ್ಯಯಾ । 
ಕೃತ್ವಾಪ್ರಾಪ್ಯ ಚ ಸಾಮರ್ಥ್ಯಂ ಸಸ್ಫಜೇ ಸಕಲಾಃ ಪ್ರಜಾಃ ॥೨೯॥ 


ಸಸ್ನೌ ನಾರಾಯಣೋ ಪತ್ರ ಪತ್ನೀಮಿಚ್ಛನ್ನನೋರಮಾಮ್‌ । 

ಲೇಭೇ ಚಿರಂ ತತೋ ಲಕ್ಷ್ಮೀಂ ಸಿಂಧೋಃ ಪೀಯೂಷಮಂಥನೇ ॥ ೩೦ ॥ 
ಶಿವೋತಪ್ಯತ್ರ ವಸನ್ಮೇತ್ರೇ ಕಾಮಯಾನೋ ರಿಪುಕ್ಚಯಮ್‌ । 

ಕ್ಷಣಾರ್ಧ ಏಕ ಏವಾಸ್‌ ತ್ರಿಪುರಂ ಸಮಪಾತಯತ್‌ W ೩೧ 1 
ಗರ್ವೇಣೇಂದ್ರಸ್ಯ ಶಾಪೇನ ಶೀಘ್ರಂ ಸ್ವರ್ಗಚ್ಯುತೋರ್ವಶೀ | 

ವೇಣ್ಯಾಂ ತತ್ಕಾಮುಕೋ ಸಸ್ನಾ ಸ್ವರ್ಗಂ ಪ್ರಾಪ ತತೋತಚಿರಾತ್‌ ॥ ೩೨ ॥ 
ಪ್ರಯಾಗೇ ನಹುಷೋ ರಾಜಾ ಪುತ್ರಮಿಚ್ಛನಿತಾಸಿತೇ । 


ಸ್ನಾತ್ವಾ ಯಯಾತಿಮಚಿರಾಲ್ಲೇಭೇ ವಂಶಪ್ರವರ್ತಕಮ್‌ | ೩೩ ॥ 
ಧನಕಾಮಃ ಪುರೇಂದ್ರೋ ಪಿ ಸ್ನಾತ್ಪಾಫ್ಮೈವ ದ್ವಿಚೋತ್ತಮಾಃ । 
ಸರ್ವದ್ರವ್ಯಾಧಿಪಸ್ಯಾಪಿ ಧನದಸ್ಯಾಧಿಪೋ5ಭವತ್‌ 1೩೪ ॥ 
ಶರದಾಮಯುತಂ ಪೂರ್ಡಮನಾಹಾರ್‌ ತಪಸ್ವಿನ್‌ । 

ನರನಾರಾಯಣ್‌ ಸಮ್ಯಕ್ಕಕ್ತತುರ್ಧರ್ಮಸಂಗ್ರಹಮ್‌ I ೩೫ ॥ 
ಭರದ್ದಾಜೋತಪಿ ನಿವಸನ್ವಯಾಗೇ ಸ್ನಾನಪೂರ್ವಕಮ್‌ । 

ಷಟ್ಟೇ sಭೂತೃಶ್ಯಪಾದೀನಾಂ ಸಪಮೋ ಮಾಧವಾಜ್ಞಯಾ I ೩೬ ॥ 
ಅಸ್ಲಿನ್‌ ಕ್ಷೇತ್ರೇ ಪುರಾ ವಿಪ್ರಾಃ ಕ್ಷೇತ್ರಜ್ಞಸ್ಯಾಪರೋಕ್ಟತಾಮ್‌ । 

ಯೋಗಸ್ಯ ಪರಮಾಂ ಸಿದ್ಧಿಂ ಲೇಭಿರೇ ಸನಕಾದಯಃ 1೩೭ ॥ 


ದೀರ್ಫಾ'ಯುಷೋ ಧನಾಢ್ಯಾಶ್ಚ ವಿದ್ಯಾವಂತಸ್ಪಪಸ್ಟಿನ: | 
ರಾಜಾನಃ ಪುತ್ರವಂತಶ್ಚ ಮುಕಾಶ್ಚ ಬಹವೋ ಭವನ್‌ 1 ೩೮ ॥ 


16 


ಅಧ್ಯಾಯ ೩೨ 241 
ಅತಿಚಿಂತಾಮಣಿಂ ಚಾತಿಕಲ್ಲವೃಕ್ತಮಮುಂ ನರಃ | 


ಅತಿಕಾಮದುಘಂ ಪ್ರಾಪ್ಯಂ ಕಂ ಕಾಮಂ ನಾಧಿಗಚ್ಛತಿ 11೩೯ ॥ 
ಪಂಚಯೋಜನವಿಸ್ತೀರ್ಣಂ ಪ್ರಯಾಗಸ್ಯ ತು ಮಂಡಲಮ್‌ । 
ಪ್ರವಿಷ್ಠಸೈೈವ ತದ್ಭೂ ಮಾವಶ್ಚಮೇಧಃ ಪದೇ ಪದೇ ೪೦ ॥ 
ಆಪ್ರಯಾಗಂ ಪ್ರತಿಷ್ಠಾನಂ ಯತ್ಪುರೋ ವಾಸುಕೇರ್ಸದಾತ್‌ । 
ಕಮ್ಜಲಾಶ್ಚತರೌ ನಾಗೌ ನಾಗಶ್ಚ ಬಹುಮೂಲಕಃ ॥1 ೪೧ ॥ 
ಏತತ್ವಜಾಪತೇಃ ಕ್ಷೇತ್ರಂ ತ್ರಿಷು ಲೋಕೇಷು ವಿಶ್ರುತಮ್‌ । 
ಲಷ. 

ಯತ್ರ ಸ್ಥಿತಾ ನ ತಪ್ಯಂತೇ ಜನಾ ಮೃತ್ಯುದವಾಗ್ನಿನಾ 11 ೪೨ ॥ 
ಅವಿಮುಕ್ತೇ ವಿಮುಚ್ಯಂತೇ ತಾರಕಜ್ಞಾನಜನ್ಮನಾ । 
ವಿನಾ ಜ್ಞಾನಂ ಪ್ರಯಾಗೇಸ್ಸಿನ್ನುಚ್ಛಂತೇ ಸರ್ವಜಂತವಃ || ೪೩ ॥ 

ಇ ಶೆ 
ಧರ್ಮಾರ್ಥಕಾಮಮೋಕ್ಷಾಣಾಂ ಕರಂಡೋ ಯಂ ವಿರಾಜತೇ ॥ 
ಅತ ಏವಾಖಿಲೈ: ಶ್ರೇಷ್ಠಃ ಮಹೀಮಂಡಲಮಂಡನಃ 1೪೪॥ 
ತೀರ್ಥರಾಜಸ್ಯ ಮಾಹಾತ್ಮ್ಯಂ ಬ್ರಹ್ಮವಿಷ್ಣುಮಹೇಶ್ಚರಾಃ | 
ಜಾನಂತಿ ತತ್ಸ್ತತೋತನ್ಯೇ ಚ ಶೇಷವ್ಯಾಸಮೃಕಂಡಜಾಃ ॥| ೪೫ ॥ 
ಸ್ವಯಮೇವಾಖಿಲಶ್ರೇಷ್ಠಸತೋಶಕ್ಟಯ್ಯವರಾನ್ವಿತಃ । 
ಕಾಲಿಂದ್ಯಾ ಗಂಗಯಾ ವಾಣ್ಯಾ ಯಥೋತ್ತರಸಮನ್ನಿತಃ Il YE I 
ಇಂದ್ರಾದಿದೇವತಾಜುಷ್ಟೋ ಧರ್ಮಕಾಮಾರ್ಥಮೋಕ್ಷದಃ । 
ತೀರ್ಥಶ್ರೇಣೀಮಣಿಶ್ಚಾತಃ ಕಿಂ ಚಿತ್ರಂ ತಸ್ಯ ವೈಭವೇ 11 ೪೭ ॥ 


ತೀರ್ಥರಾಜಂ ಪರಿತ್ಯಜ್ಯ ಯೋ ನ್ಯಸ್ಥಾತ್ಯಾಮಮಿಚ್ಛತಿ I 
ಭಾರತಾಖ್ಯೇ ಮಹಾವರ್ಷೇ ನ ಕಾಮಂ ಪ್ರಾಪ್ನಯಾತ್ತುಟಮ್‌ ॥ ೪೮ ॥ 
ಸಿತಾಸಿತೇ ಸರಿಚ್ಛ್ರೇಷ್ಠೇ ಯತ್ರಾಸಾತೇ ಸುದುರ್ಲಭಮ್‌ । 


ತತ್ರಾಪ್ನುತಾನಾಂ ಜಂತೂನಾಂ ಕೈವಲ್ಯಂ ಕೋತತ್ರ ಸಂಶಯಃ ॥೪೯॥ 
ಕ್ಷೇತ್ರಂ ಪ್ರಜಾಪತೇಃ ಪುಣ್ಯಂ ಸರ್ವೇಷಾಮೇವ ದುರ್ಲಭಮ್‌ । 

ಆ ಶೆ 

ಪ್ರಾಪ್ಯತೇ ಪುಣ್ಯಸಂಭಾರೈರ್ನಾನ್ಯಥಾರ್ಥಸ್ಯ ರಾಶಿಭಿಃ 11೫೦ ॥ 
ಯಜ್ವನಾಂ ಪುನರಾಯಾತೋ ನ ಪ್ರಯಾಗಾರ್ದ್ರವರ್ಷೃಣಾಮ್‌ । 
ಶ್ರೀಮಾಧವಸ್ವರೂಪೇಣ ವೈಕುಂಠಂ ನಯತೇ ಹರಿಃ I ೫೧ ॥ 


ದಿವಾಂಗನಾಃ ಪ್ರಾರ್ಥಯಂತಿ ತೀರ್ಥರಾಜಾನಿಲಾನಪಿ ! 

ತೇ$ಪಿ ನಃ ಪಾವಯಿಪೃಂತಿ ಕಿಂ ಕುರ್ಮಃ ಪಂಗವೋ ವಯಮ್‌ ॥ ೫೨॥ 
ಅಶ್ವಮೇಧಾದಿಯಜ್ಞಾಶ್ಚ ಪ್ರಯಾಗಸ್ಯ ರಜಃ ಪುನಃ । 

ಬ್ರಹ್ಮಣಾ ತುಲಿತಂ ಪೂರ್ವಂ ನ ತೇ ತದ್ರಜಸಾ ಸಮಾಃ ॥ ೫೩ ॥ 


242 ಪ್ರಯಾಗಮಾಹಾತ್ಮ್ಯಮ್‌ 
ಬ್ರಹ್ಮಹತ್ಯಾದಿಪಾಪಾನಿ ತಾವದ್ಗರ್ಜಂತಿ ದೇಹಿಷು । 


ಯಾವನ್ನಜ್ಯತಿ ನೋ ಜಂತುಃ ಪ್ರಯಾಗೇ ಪಾಪಹಾರಿಣಿ ॥1 ೫೪ ॥ 
ವೈಕುಂಠೇ ನ ತಥಾ ಹೃಷ್ಟೋ ವಸತೇ ಮಾಧವಃ ಪ್ರಭುಃ । 
ಪ್ರಸನ್ನಸ್ತೀರ್ಥರಾಜೇ ಸೌ ಯಥಾಸ್ಟೇ ಕ್ಷಯ್ಯಪಾದಪೇ ॥ ೫೫ ॥ 
ನ ಮಾಧವಸಮೋ ದೇವೋ ನ ಚ ಗಂಗಾಸಮಾ ನದೀ ॥ 

ನ ತೀರ್ಥರಾಜಂ ಸದೃಶಂ ತೀರ್ಥಮಸ್ತಿ ಜಗತ್ವಯೇ ॥ ೫೬ ॥ 
ಇತ್ನಂ ಶ್ರೀತೀರ್ಥರಾಜಸ್ಯ ಮಹಿಮಾ ವರ್ಣಿತೋ ಮಯಾ । 
ಗುರುಪ್ರಸಾದಾದ್ದೋಪ್ಯೋತಪಿ ಪರೋಪಕೃತಯೇನಮಲಾಃ ॥೫೭॥ 


॥ ಇತಿ ದಾತ್ರಿಶೋತಧ್ಯಾಯಃ || 


ಸೂತರು ಹೇಳಿದರು 


ಈಗ ಬೇರೊಂದನ್ನು ಹೇಳುವನು, ಇದು ಅತಿ ರಹಸ್ಯವಾದದ್ದು. ಎಲ್ಲರಿಗೂ ಪ್ರಿ ಯವಾದದ್ದು 
ಧರ್ಮಾತ್ಮರಿಗೆ ಸಾಧಿಸಲು ಸುಲಭವಾದದ್ದು ಮತ್ತು ಪಾಷಿಷ್ಠರಿಗೆ ಅಸಾಧ್ಯ ವಾದದ್ದು | ೫ ॥ 
"ವಟಮೂಲ'' ಎಂದು ಪ್ರಖ್ಯಾತವಾದುದೊಂದಿದೆ. ಇದನ್ನು ಎಲ್ಲ ದೇವತೆಗಳೂ ಯಷಿಗಳೂ 
ಒಪಿದ್ದಾರೆ. ಇಲ್ಲಿಯೇ ಬ್ರ ಹೃದೇವರು ಹತ್ತು ಅಶ್ವಮೇಧ ಯಾಗಗಳನ್ನು ಮಾಡಿದರು. ॥ ೬ ॥ 
ಮಹಾಪ ಗ್ರಳಯದಲ್ಲಿ ಶ್ರೀ "ಹರಿಯು ಜೀವಜಡಾತ್ಮಕವಾದ ಎಲ್ಲವನ್ನು ತನ್ನ ಹೊಕ್ಕಳಿನಿಂದ 
ಸೆಳೆದುಕೊಂಡು ತನ್ನ ಹೊಟ್ಟಿಯಲ್ಲಿಟ್ಟುಕೊಂಡು ತಾನು ಚಕ್ಕ ಬಾಲಕನ ರೂಪವನ್ನು ಹಣ, ಆಲದ 
ಮರದ ಬುಡದಲ್ಲಿಯೇ ಮಲಗಿರುವನು. ಆಗ ಎಲ್ಲೆಲ್ಲಿಯೂ ಎಲ್ಲವೂ ಜಲಮಯವಾಗಿದ್ದು 
ಇದೊಂದು ವಟವೃಕ್ಷವು ಮಾತ್ರ ಇದ್ದಿತು. ॥ ೭ ॥॥ ಹೀಗೆ ಎಲ್ಲವೂ ನಾಶವಾದರೂ ಇದೊಂದು 
ನಾಶವಾಗದೆ ಇದ್ದಿದ್ದರಿಂದ ಇದಕ್ಕೆ ಅಕ್ಚಯ ವಟವೃಕ್ಷ ಎಂದು ಹೆಸರಾಯಿತು. ಈ ಮರದ ಸುತ್ತ 
ಇರುವ ಐದು ಯೋಜನ ವಿಸ್ತೀರ್ಣವುಳ್ಳ ಕ್ಷೇತ್ರಕ್ಕೆ ಅಕ್ಷಯ ಎಂದು ಹೆಸರಾಯಿತು. ಈ ಅಕ್ಷಯ 
ವಟವೃಕ್ಷವು ಬಂಗಾರದಂತೆ ಹೊಳೆಯುವ ಎಲೆಗಳಿಂದಲೂ ಸಿಹಿಯಾದ ಹಣ್ಣುಗಳಿಂದಲೂ 
ಅಲಂಕೃತವಾಗಿದೆ. ॥ ೮ ॥ ಈ ಮರದ ಚಿಕ್ಕ ಎಲೆಯ ಮೇಲೆ ಬಾಲಕನ ರೂಪದಲ್ಲಿಮಲಗಿಕೊಂಡು 
ಯೋಗನಿದ್ರೆ ಮಾಡುತ್ತಿರುವ ಜಗದೀಶ್ವರನಾದ ಶ್ರೀ ಹರಿಯನ್ನು ಶ್ರೀ ರುದ್ರದೇವರೇ 
ಮೊದಲಾದ ಸಂತರು ನೋಡಿ ಕೈಜೋಡಿಸಿಕೊಂಡು ಸೋತ್ರಮಾಡುತಾರೆ. ॥ ೯ ॥ ಜಗತ್ತಿನ 
ನಿಯಾಮಕನಾದ ಶ್ರೀ ಹರಿಯು ಇಲ್ಲಿ ವಿರಾಜಮಾನರಾಗಿರುವ ಕಾರಣದಿಂದಲೇ ಈ ಕ್ಷೇತ್ರವು 
ಶಿಖರಾಕಾರವಾಗಿದ್ದುಎಲ್ಲಕ್ಲೇತ್ರಗಳಿಗಿಂತಲೂ ಶೆ ಶ್ರೇಷ್ಠತೆಯನ್ನು ಹೊಂದಿ ವಿರಾಜಮಾನವಾಗಿದೆ. 
1 ೧೦ ॥ ನಿಶ್ಚಯವಾಗಿಯೂ ಬ್ರಹ್ಮಾದಿದೇವತೆಗಳು, ಎಲ್ಲ ಯಷಿಗಳು, ಮಾನವರು, ಇಂದ್ರಾದಿ 
ದಿಕಾಲಕರು, ಗಂಧರ್ವರು, ಕಿನ್ನರರು, ಅಂಗೀರಸಾದಿ ಯಷಿಗಳು, ಪಿತೃಗಣಗಳು, ದೇವತೆಗಳ 
ಪತ್ನಿಯರು, ಅಪ್ಸರೆಯರು, ಫೃತಾಚಿಯೇ ಮೊದಲಾದ ದೇವತಾಸ್ಟೀಯರುಗಳು, ಎಲ್ಲನದಿಗಳು, 
ಸಾಗರಗಳು, ಪರ್ವತಗಳು, ತೀರ್ಥಗಳು ಮತ್ತು ಮೇಘಗಳು ತಮ್ಮ ತಮ್ಮ ಸ್ವರೂಪ ಗಳಿಂದ 
ಪ್ರಯಾಗ ಕ್ಷೇತ್ರಕ್ಕೆ ಹೋಗುತಾರೆ. ॥ ೧೧-೧೩ ।। ಇಂದ್ರನ ಆನಂದವನದಲ್ಲಿ ತ್ರಿಶೂಲವನ್ನು 
ಹಿಡಿದು ರುದ್ರ ಜೇವರಕೂ ಮಾಧವನ ಪ್ರೀತಿಗಾಗಿ ತಾಂಡವ ನರ್ತನ ಡುತ. I ೧೪ ॥ 


ಅಧ್ಯಾಯ೩೨ 243 


ದೇವಾಸುರರಿಂದ ಪೂಜಿಸಲ್ಪಡುವ ಗಂಗೆ, ಯಮುನೆ ಮತ್ತು ಸರಸ್ವತಿಯರ ಸಂಗಮವು ಈ 
ಕ್ಷೇತ್ರದಲ್ಲಿಯೇ ಆಗುವುದು. ॥ ೧೫ ॥ ಇಂತಹ ತೀರ್ಥರಾಜನ ನಾಮಸಂಕೀರ್ತನೆಗಳನ್ನು 
ಕೇಳುವುದರಿಂದಲೂ ಮತ್ತುಇಲ್ಲಿಯ ಮಣ್ಣನ್ನು ಹಣೆಗೆ ಹಚ್ಚಿಕೊಳ್ಳುವುದರಿಂದಲೂ ಮನುಷ್ಯನು 
ಎಲ್ಲಾ ಪಾಪಗಳನ್ನು ಕಳೆದುಕೊಳ್ಳುವನು. ॥। ೧೬ ॥ ಯಾವ ರೀತಿಯಾಗಿ ದೇವತೆಗಳಲ್ಲೆಲ್ಲಾ 
ಶ್ರೀ ವಿಷವು ಶ್ರೇಷ್ಠನೋ ಅದೇ ರೀತಿ ಪ್ರಯಾಗವು ಎಲ್ಲ ತೀರ್ಥಗಳಿಗೂ ಶ್ರೇಷ್ಠವು ಎಂದು 
ಹೇಳಲ್ಪಡುತ್ತದೆ. ॥ ೧೭ ॥ ದೇವತ್ವವನ್ನು ಹೊಂದಿದವನು ಹೇಗೆ ಮನುಷ್ಯತ್ವವನ್ನು ಅಪೇಕ್ಷಿಸುವು 
ದಿಲ್ಲವೋ, ಹಾಗೆಯೇ ಈ ತೀರ್ಥರಾಜನನ್ನು ಹೊಂದಿದವರು ಇದನ್ನು ಬಿಟ್ಟುಬೇರೆ ಯಾವುದನ್ನೂ 
ಬಯಸುವುದಿಲ್ಲ. ॥ ೧೮ ॥ ಬ್ರಹ್ಮದೇವರು ತೀರ್ಥನಾಯಕನಾದ ಪ್ರಯಾಗವನ್ನು ನಿತ್ಯವೂ 
ಸ್ಥರಿಸುತ್ತಿರುತ್ತಾರೆ. ಅದರ ವೈಭವವನ್ನು ತಿಳಿದಂಥ ಅವರು ಸರ್ವದಾ ಸತ್ಯಲೋಕದಲ್ಲಿದ್ದು 
ಪ್ರಯಾಗವನ್ನುಸ್ಥರಿಸುತ್ತಾರೆ. ॥ ೧೯ ॥ ""ನೈಮಿಷಾರಣ್ಯವು, ಪುಷ್ಕರ ಕ್ಷೇತ್ರವು, ಗೋತೀರ್ಥವು, 
ಸಿಂಧು ಸಾಗರವು, ಗಯಾಕ್ಷೇತ್ರವು, ಧೇನುಕಾಕ್ಷೇತ್ರವು, ಗಂಗೆಯು ಸಮುದ್ರಕ್ಕೆ ಸೇರುವ ಗಂಗಾ 
ಸಾಗರವೆಂಬ ತೀರ್ಥವು, ಇನ್ನೂ ಬೇರೆ ಬೇರೆ ಬಹಳಷ್ಟು ತೀರ್ಥಗಳು, ಬಹಳಷ್ಟುಪರ್ವತಗಳು, 
ದಶತೀರ್ಥಗಳಿಂದು ಪ್ರಸಿದ್ಧವಾದವುಗಳು, ಸಹಸ್ರತೀರ್ಥಗಳಿಂದು ಪ್ರಸಿದ್ಧವಾದವುಗಳು, ಮೂವತ್ತು 
ಕೋಟಿ ತೀರ್ಥಗಳೆಂದು ಪ್ರಸಿದ್ಧವಾದುವುಗಳು, ಭೂಮಿ, ಆಕಾಶ ಮತ್ತು ಪಾತಾಳದಲ್ಲಿದ್ದು 
ತೀರ್ಥಗಳೆಂದು ಕರೆಸಿಕೊಳ್ಳುವ ಅಧಿಕಾರ ಹೊಂದಿದವುಗಳು ಇವೆಲ್ಲವೂ ನಿತ್ಯವೂ 
ಪ್ರಯಾಗಕ್ಷೇತ್ರದಲ್ಲಿಯೇ ಇರುವುವು'' ಹೀಗೆಂದು ಜ್ಞಾನಿಗಳು ಹೇಳುವರು. ॥ ೨೦-೨೨ ॥ 
ಪ್ರಯಾಗಕ್ಷೇತ್ರದಲ್ಲಿಎಷ್ಟೆಷ್ಟುಮರಳು ಕಣಗಳಿವೆಯೋ ಅಷ್ಟಷ್ಟುಸಂಖ್ಯೆಯಲ್ಲಿ ತೀರ್ಥಗಳು ತಮ್ಮ 
ಲಿಂಗ ದೇಹದಿಂದಲೇ ಪ್ರಯಾಗದಲ್ಲಿದ್ದುಕೊಂಡು ಮಾಧವನನ್ನು ಸೇವಾ ಮಾಡುತ್ತಿವೆ. 11೨೩ ॥ 
ತಮಗೆ ಲಿಂಗಭಂಗವಾಗಿ ಯಾವಾಗ ಮಾಧವನ ಆಜ್ಞೆಯಾಗಿ ತಮಗೆ ಮುಕ್ತಿಯು ದೊರಕುವುದೋ 
ಎಂಬ ಕಳಕಳಿಯಿಂದ ಶ್ರೀ ಮಾಧವನನ್ನು ಪ್ರಾರ್ಥನೆ ಮಾಡುತ್ತಿವೆ. ॥ ೨೪ ॥ ಸ್ವರ್ಗದಲ್ಲಿ 
ಭೂಮಿಯಲ್ಲಿ ಅಂತರಿಕ್ಷದಲ್ಲಿ ಮತ್ತು ಪಾತಾಳದಲ್ಲಿ ಎಷ್ಟೆಷ್ಟು ತೀರ್ಥಗಳು, ವ್ರತಗಳು ಮತ್ತು 
ತಪಸ್ತುಗಳಿವೆಯೋ ಮತ್ತು ಅವುಗಳಿಗೆ ಯಾವ ಯಾವ ಶ್ರೇಯಸ್ಸು ಮತ್ತು ಸಾಧನಗಳಿವೆಯೋ 
ಅವೆಲ್ಲಾ ಪ್ರಯಾಗ ಕ್ಷೇತ್ರದ ಶ್ರೇಯಸ್ಸಿನಲ್ಲಿ ಮತ್ತು ಸಾಧನೆಯಲ್ಲಿ ಒಂದಂಶವನ್ನೂ 
ಹೊಂದಲಾರವು. ॥॥ ೨೫-೨೬ ॥। ಪ್ರಯಾಗ ಕ್ಷೇತ್ರಗಳಿಗೆ ಸರಿಸಮವೆಂದು ಬೇರೆ ತೀರ್ಥಗಳನ್ನು 
ಪರಿಗಣಿಸತಕ್ಕವರು ಖಂಡಿತ ರೌರವಾದಿ ನರಕಗಳಲ್ಲಿ ಬೀಳುವರು. ॥ ೨೭ ॥ ಬೇರೆ ಬೇರೆ 
ಕ್ಷೇತ್ರಗಳಲ್ಲಿ ಎಸಗಿರುವ ಪಾಪಗಳೆಲ್ಲವೂ ಅಕ್ಷಯ ಕ್ಷೇತ್ರವೆಂದು ಪ್ರಸಿದ್ದವಾಗಿರುವ ಈ 
ಪ್ರಯಾಗದಲ್ಲಿ ಸದಾಚಾರ ಸಂಪನ್ನತೆಯಿಂದಯಿದ್ದು ಯಾವ ಪಾಪಾಚರಣೆಯನ್ನು ಮಾಡದೆ 
ಸೇವಾದಿಗಳನ್ನು ಮಾಡಿದರೆ ಅಂಥವರ ಪಾಪವೆಲ್ಲವೂ ನಾಶವಾಗುವುದು. ಪ್ರಯಾಗದಲ್ಲಿಯೇ 
ಮಾಡಿರುವ ಪಾಪಗಳು ನಾಶವಾಗುವುದಿಲ್ಲ ॥೨೮ । ಹಿಂದೆ ಬ್ರಹ್ಮಾಂಡದೊಳಗೆ ಸೃಷ್ಟಿಮಾಡಲು 
ಬಯಸಿದ ಬ್ರಹ್ಮದೇವರು ಈ ಕ್ಷೇತ್ರದಲ್ಲಿದ್ದು ಮಹಾಯಜ್ಞಗಳನ್ನು ಮಾಡಿ ತನ್ನ ಸೃಷ್ಟಿಕಾರ್ಯಕ್ಕೆ 
ಬೇಕಾಗುವ ಸಾಮರ್ಥ್ಯವನ್ನುಸಂಪಾದಿಸಿದನು. | ೨೯ ॥ ಶ್ರೀಹರಿಯು ಲೋಕವಿಡಂಬನೆಗಾಗಿ 
ಪತ್ನಿಯನ್ನು ಹೊಂದಲು ಇಷ್ಟವುಳ್ಳವನಾಗಿ ಪ್ರಯಾಗದ ವೇಣೀ ಸಂಗಮದಲ್ಲಿ ಸ್ನಾನಮಾಡಿ 
ದೇವಾಸುರರು ಸಮುದ್ರಮಥನ ಮಾಡಿದಾಗ ಕ್ಷೀರಸಾಗರದಲ್ಲಿ ಆವಿರ್ಭೂತಳಾದ ಸಾಗರನ 
ಮಗಳಾದ ಶ್ರೀ ಲಕ್ಷೀದೇವಿಯನ್ನು ಹೊಂದಿ ವಿವಾಹಿತನಾದನು. ॥೩೦ ॥ ಶಿವನು ಈ ಕ್ಷೇತ್ರದಲ್ಲಿ 


244 ಪ್ರಯಾಗಮಾಹಾತ್ಮ್ಯಮ್‌ 


ವಾಸಮಾಡಿಕೊಂಡಿಡದ್ದುತ್ರಿಪುರಾಸುರನನ್ನು ಗೆಲ್ಲುವದಕ್ಕಾ ಗಿ ಸೇವಾದಿಗಳನ್ನು ಮಾಡಿ ಆವಶ್ಯಕವಾದ 
ಸಾಮರ್ಥ್ಯವನ್ನುಪಡೆದು ತನ್ನಶತ್ರು ವನ್ನುಕ್ಷಣಾರ್ಧದಲ್ಲಿಸ ಸಂಹರಿಸಿದನು. ಗಾ ಜಾ 
ತನ್ನ ಗರ್ವಕ್ಕಾಗಿ ಇಂದ್ರನಿಂದ ಶಾಪ ಪವನ್ನು ಹೊಂದಿ ಭೂಲೋಕಕ್ಕೆ ಬಂದು ಚಂದ್ರವಂಶದ 
ಚಕ್ರವರ್ತಿಯಾಗಿದ್ದ ಪುರೂರವನೊಡನೆ ಸಂಸಾರ ಮಾಡಿಕೊಂಡಿದ್ದು ಕೊನೆಗೆ ತನ್ನ 
ಪ್ರಿಯನೊಡನೆ ಈ ಸಂಗಮದಲ್ಲಿ ಸ್ನಾನಮಾಡಿ ನಂತರ ಸ್ವರ್ಗಕ್ಕೆ ಹಿಂದಿರುಗಿದಳು. ॥। ೩೨ ॥ 
ಚಂದ್ರವಂಶದ ಚಕ್ರವರ್ತಿ ನಹುಷನು ಪುತ್ರಾಪೇಕ್ಲಿಯಾಗಿ ಈ ಸಂಗಮದಲ್ಲಿ ಸ್ನಾನಮಾಡಿ ತನ್ನ 
ವಂಶವನ್ನು ಬೆಳಗಿಸತಕ್ಕ ಯಯಾತಿರಾಜನನ್ನು ಮಗನನ್ನಾಗಿ ಪಡೆದನು. 1೩೩ ॥1 ಐಶ್ವರ್ಯವನ್ನು 
ಹೊಂದುವುದಕ್ಕಾಗಿ ಇಂದ್ರನು ಈ ಸಂಗಮದಲ್ಲಿ ಸ್ನಾನಮಾಡಿ ಸಮಸ್ತ ಐಶ್ವರ್ಯಕ್ಕೂ 
ಅಧಿಪತಿಯಾಗಿ ಧನರಾಜನೆಂದು ಪ್ರಸಿದ್ಧನಾದ ಕುಬೇರನನ್ನೂ ಮೀರಿಸುವಷ್ಟು ಐಶ್ವರ್ಯವನ್ನು 
ಪಡೆದನು. ॥೩೪ ।। ಹತ್ತುಸಾವಿರ ವರ್ಷಗಳ ಹಿಂದೆ ನರ ಮತ್ತುನಾರಾಯಣರು ಇದೇ ಕ್ಷೇತ್ರದಲ್ಲಿ 
ತಪಸ್ಸನ್ನುಮಾಡಿ ಧರ್ಮಸಂಗ್ರಹಣೆಯನ್ನುಮಾಡಿದರು. 1೩೫ ।। ಶ್ರೀಭಾರದ್ವಾಜ ಯಷಿಗಳು ಈ 
ಕ್ಷೇತ್ರದಲ್ಲಿಯೇ ತಪಸ್ಸನ್ನುಮಾಡಿ ಮಾಧವನ ಅನುಗ್ರಹದಿಂದ ಸಪ್ತಖಷಿಗಳಲ್ಲಿ ಒಬ್ಬರಾದರು. 
॥ ೩೬ ॥ ಎಲೈ ಶೌನಕಾದಿಗಳೇ! ಈ ಕ್ಷೇತ್ರದಲ್ಲಿದ್ದು ತಪಸ್ಯಾದಿಗಳನ್ನು ಮಾಡಿದ್ದರಿಂದಲೇ 
ಶ್ರೀಸನಕಾದಿಗಳು ಅಪರೋಕ್ಷಜ್ಞಾನವನ್ನು ಮತ್ತು ಸಾಂಖ್ಯಯೋಗದ ಪರಮ ಸಿದ್ಧಿಯನ್ನು 
ಪಡೆದರು. ॥1೩೭।। ಅನೇಕ ರಾಜರುಗಳು ಇಲ್ಲಿತಪಸ್ಸುಮಾಡಿದ್ದರಿಂದಲೇ ದೀರ್ಫಾಯುಗಳೂ, 
ಐಶ್ವರ್ಯವಂತರೂ, ವಿದ್ಯಾವಂತರೂ ಮತ್ತು ಪುತ್ರವಂತರೂ ಆಗಿದ್ದು ಕೊನೆಗೆ ಮುಕ್ತಿಯನ್ನು 
ಹೊಂದಿದರು. 1೩೮ ॥ ದೇವಲೋಕದಲ್ಲಿರುವ ಚಿಂತಾಮಣಿಯನ್ನು ಕಲ್ಪವೃಕ್ಷವನ್ನು ಮತ್ತು 
ಕಾಮಧೇನುವನ್ನು ಮೀರಿಸತಕ್ಕ ಈ ಕ್ಷೇತ್ರ ವನ್ನು ಹೊಂದಿ ಮನುಷ್ಯರು ಏನನ್ನು. ತಾನೆ? 
ಸಂಪಾದಿಸುವುದಿಲ್ಲ? ೩೯ ॥ ಪಂಚಯೋಜನವಿಸ್ತಾರವಾದ, ಪ ಪಂಚಕೊ ್ರೀಶವನ್ನ್ಳ ಈ 
ಪ ರ್ರಯಾಗಕ್ಷೇತ್ರವನ್ನು ಪ್ರವೇಶಿಸಿ ಇಡುವ ಒಂದೊಂದು ಹೆಜ್ಜೆಗೂ ಅಶ್ವಮೇಧಯಾಗದ ಫಲವು 
ದೊರಕುವುದು ॥। ೪೦ ।। ಪ್ರಯಾಗದಲ್ಲಿ ಪ್ರಾರಂಭವಾಗಿ ಪ್ರತಿಷ್ಠಾನದವರೆಗೆ ಮತ್ತು ಅಲ್ಲಿಂದ 
ಮುಂದೆ ವಾಸುಕೀಸರಸ್ಸಿನಿಂದ ಆರಂಭಿಸಿ ಕಂಬಲ ಮತ್ತು ಅಶ್ವತರ ನಾಗಗಳು ಮತ್ತು 
ಬಹುಮೂಲಕನೆಂಬ ನಾಗ ಈವರೆಗಿನ ಪ ರ್ರದೇಶಕ್ಕೆ ಪ್ರಜಾಪತಿಕ್ಷೇತ್ರವೆಂದು ಕರೆಯುತ್ತಾರೆ. ಇದು 
ಮೂರು ಲೋಕಗಳಲ್ಲಿಯೂ ಪ ಶ್ರಸಿದ್ದವಾದುದು. ಇಲ್ಲಿವಾಸಿಸುವವರು ಮೃತ್ಯುವೆಂಬ ಕಾಡ್ಗಿಚ್ಚಿಗೆ 
ಹೆದರಬೇಕಾಗಿಲ್ಲ ॥ ೪೧-೪೨ ॥ ಅವಿಮುಕ್ತಎಂಬ ಕಾಶೀ ಮುಂತಾದ ಕ್ಷೇತ್ರಗಳಲ್ಲಿರುವವರು 
ತಾರಕಮಂತ್ರಗಳನ್ನು ಜಪಿಸುತಿದ್ದುಅದರ ಜ್ಞಾನವನ್ನುಪಡೆದಮೇಲೆ ಮೋಕ್ಷವನ್ನುಪಡೆಯುತಾರೆ. 
ಆದರೆ ಯಾವ ತಾರಕಮಂತ್ರದ ಜ್ಞಾನವೂ ಇಲ್ಲದೇನೇ ಪ್ರಯಾಗದಲ್ಲಿ ಇರುವವರು ಮೋಕ್ಷವನ್ನು 
ಪಡೆಯುತ್ತಾರೆ. (ಇದು ಪ್ರಯಾಗದಸುತಿಯೇ ಹೊರತಾಗಿ ಜ್ಞಾನವಿಲ್ಲದೆ ಮೋಕ್ಸವಾಗುತ್ತದೆಂದು 
ಅರ್ಥವಲ್ಲ, ) ೪೩ ॥ಈಪ್ರ ಯಾಗವು ಧರ್ಮ, ಅರ್ಥ, ಹ ಮತು ಮೋಕ್ಷಗಳ ಸಂಪುಟದಂತೆ 
ಇರತಕ್ಕದ್ದು. ಆದ್ದರಿಂದಲೇ ಇದು ಎಲ್ಲ ಕ್ಷೇತ್ರಗಳಿಗಿಂತ ಶೆ ಶ್ರೇಷ್ಠತೆಯನ್ನು ಹೊಂದಿ ಇಡೀ 
ಭೂಮಂಡಲಕ್ಕೇ 'ಅಲಂಕಾರಪ್ರಾ ಯವಾಗಿದೆ. ॥ ೪೪ || ತೀರ್ಥರಾಜನೆಂದು ಪ್ರ ಸಿದ್ಧವಾಗಿರುವ 
ಈ ಪ್ರ Se ಮಾಹಾತ್ಮೆ ಯನ್ನು ಬ್ರಹ್ಮ ಹ್ಚ, ವಿಷ್ಣು ಮತ್ತು ಮಹೇಶ್ವ ರರು poi 
ತಿಳಿದಿದ್ದಾರೆ. ಶ್ರಿ ಶೇಷದೇವರು, ಶಿ ್ರ್ರೀವೇದವ್ಯಾ ಸದೇವರು ಮತ್ತು ಮಾರ್ಕಂಡೇಯ ಯಷಿಗಳೂ 
ರ್ಯಾ ನಗಿ ತಿಳಿದಿದ್ದಾರೆ. (ಮಾರ್ಕಂಡೇಯ ಯಷಿಗಳಿಗೆ ಶ್ರೀಹರಿಯು ಪ್ರಳೆಯವನ್ನು 


ಅಧ್ಯಾಯ ೩೨ 245 


ತೋರಿಸಿದಾಗ ಶ್ರೀಮಾರ್ಕಂಡೇಯರು ಅಕ್ಷಯವಟವೃಕ್ಷದ ಎಲೆಯಲ್ಲಿ ಮಲಗಿದ್ದ ಬಾಲಕ 
ಶ್ರೀ ಹರಿಯನ್ನುನೋಡಿದ್ದರಿಂದ ಅವರಿಗೆ ಈ ಅಕ್ಷಯ ಕ್ಷೇತ್ರದ ಯಥಾರ್ಥಜ್ಞಾನವು ಪ್ರತ್ಯಕ್ಷವಾಗಿ 
ಆಯಿತು) ॥ ೪೫ ॥ ಅಕ್ಷಯವಟವಿರುವ ಈ ಪ್ರಯಾಗ ಕ್ಷೇತ್ರವು ಸ್ವರೂಪದಿಂದಲೇ ಎಲ್ಲ 
ತೀರ್ಥಗಳಿಕ್ಕಿಂತ ಶ್ರೇಷ್ಠವಾದುದು. ಗಂಗೆ, ಯಮುನೆ ಮತ್ತು ಸರಸ್ವತಿಯರ ಸಂಗಮದಿಂದ 
ಶ್ರೇಷ್ಠತ್ವ ಬಂದಂತೆ ಶಾಶ್ವತವಾಗಿರತಕ್ಕ ಅಕ್ಷಯವಟ ವೃಕ್ಷದಿಂದಲೇ ಇದಕ್ಕೆ ಸ್ವಾಭಾವಿಕವಾದ 
ನಿತ್ಯತ್ವದ ಹೆಗ್ಗಳಿಕೆ ಇದೆ. ॥(೪೬ ।। ಇಂದ್ರಾದಿ ದೇವತೆಗಳಿಂದ ಸೇವ್ಯವಾಗಿದ್ದು ಈ ಕ್ಷೇತ್ರವು ಧರ್ಮ, 
ಅರ್ಥ, ಕಾಮ ಮತ್ತುಮೋಕ್ಷವನ್ನು. ಕರುಣಿಸತಕ್ಕದ್ದಾಗಿದೆ ಮತ್ತು ಇದು ತೀರ್ಥ ಕ್ಷೇತ್ರಗಳ ಗುಂಪಿಗೇ 
ಶ್ರೇಷ್ಠವಾಗಿದೆ. ಆದ್ದರಿಂದ ಇದಕ್ಕೆ ಇಷ್ಟು ವೈಭವವಿರುವುದರಲ್ಲಿಏನು ಆಶ್ಚರ್ಯ ? ೪೭ ॥ ಈ 
ತೀರ್ಥರಾಜನನ್ನು ಬಿಟ್ಟು ಬೇರೆಯವುಗಳಿಂದ ಯಾರು ತಮ್ಮ ಇಷ್ಟಾರ್ಥಗಳನ್ನು ಗಳಿಸಲು 
ಇಚ್ಛಿಸುವರೋ ಅವರು ಇಂತಹ ಮಹಾನ್‌ ಭಾರತ ದೇಶದಲ್ಲಿ ಏನನ್ನೂ ಹೊಂದಲಾರರು ಇದು 
ಸ್ಪಷ್ಟ ॥॥ ೪೮ ॥। ಗಂಗೆ ಯಮುನೆಯರೆಂಬ ಎರಡು ಶ್ರೇಷ್ಠ ನದಿಗಳು ಎಲ್ಲಿ ಒಂದಾಗುವುವೋ 
ಅಂತಹ ಸಂಗಮ ಸ್ಥಾನದಲ್ಲಿ ಸ್ನಾನ ಮಾಡಿದವರಿಗೆ ಮೋಕ್ಷವಾಗುವುದೆಂಬ ವಿಷಯದಲ್ಲಿ ಏನು 
ಸಂಶಯವಿದೆ ? ॥ ೪೯ ॥ ಪುಣ್ಯಕರವಾದ ಈ ಪ್ರಜಾಪತಿ ಕ್ಷೇತ್ರವು ಎಲ್ಲರಿಗೂ ದುರ್ಲಭವೇ. 
ಪುಣ್ಯ ಸಂಪಾದನೆ ಮಾಡಿದವರಿಗೆ ಮಾತ್ರಾ ಇದು ಲಭ್ಯವು. ಇದರ ಮುಂದೆ ಐಶ್ವರ್ಯಗಳಿಷ್ಠಿದ್ದರೂ 
ನಿಷ್ಠಮೋಜಕವೇ ಸರಿ. ॥ ೫೦ ॥ ಯಜ್ಞವನ್ನು ಮಾಡತಕ್ಕವರಿಗೆ ಪುನರ್ಜನ್ಮವುಂಟು; ಆದರೆ 
ಪ್ರಯಾಗ ಕ್ಷೇತ್ರದಲ್ಲಿಸ್ನಾನಮಾಡಿದರೆ ಪುನರ್ಜನ್ಮವಿರುವುದಿಲ್ಲ, (ಇದೂ ಸಹ ಪ್ರಯಾಗದಸ್ತುತಿ) 
ಶ್ರೀ ಮಾಧವನು ಅವನಿಗೆ ಅವನ ಜೀವಸ್ವರೂಪವಾದ ಜ್ಞಾನಾನಂದಾದಿಶರೀರವನ್ನುಕೊಟ್ಟುತನ್ನ 
ಅಪರೋಕ್ಷದರ್ಶನಾನಂತರ ಮೋಕ್ಷಕ್ಕೆ ಕಳುಹಿಸುವನು. ॥ ೫೧। ದೇವತಾ ಸ್ತ್ರೀಯರು ಕೂಡಾ ಈ 
ತೀರ್ಥರಾಜನ ಮೇಲೆ ಬೀಸಿ ಬರುವ ಗಾಳಿಯನ್ನು ಸೇವಿಸಲು ಅಸೆಪಡುತ್ತಾರೆ. ಈ ವಾಯುವಿನ 
ಸ್ಪರ್ಶದಿಂದಲೇ ನಾವು ಪವಿತ್ರರಾಗುತ್ತೇವೆ. ಇದಿಲ್ಲದ ಹೊರತು ನಾವು ಹೆಳವರು ಏನೂ 
ಮಾಡಲಾಗದವರು ಎಂದು ಯೋಚಿಸುತ್ತಾರೆ. ॥ ೫೨ ॥ ಅಶ್ವಮೇಧಾದಿ ಯಜ್ಞಗಳನ್ನು ಈ 
ತೀರ್ಥರಾಜನ ಧೂಳಿನೊಡನೆ ಚತುರ್ಮುಖ ಬ್ರಹ್ಮನು ತೂಗಿದಾಗ ಈ ಯಜ್ಞಗಳ ಫಲಗಳೂ 
ಯಾವ ತೂಕದ ಲೆಕ್ಕಕ್ಕೂ ಬಾರದೆ ಜೆಳ್ಳಾದುವು. ॥ ೫೩ ।। ಬ್ರಹ್ಮಹತ್ಯಾದಿಗಳಿಂದ ಉಂಟಾಗುವ 
ಪಾಪಗಳು ಎಲ್ಲಿಯವರೆಗೆ ದೇಹಿಗಳು ಪಾಪವನ್ನು ಕಳೆಯುವ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ 
ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅವರನ್ನು ಕಾಡಿಸುತ್ತಿರುತ್ತವೆ. ಸ್ನಾನ ಮಾಡಿದ ಮೇಲೆ 
ಕಾಡಿಸುವುದೇ ಇಲ್ಲ ।! ೫೪ ॥ ಅಕ್ಷಯ ವಟವೃಕ್ಷವಿರುವ ಈ ಪ್ರಯಾಗಕ್ಬೇತ್ರದಲ್ಲಿಸಂತಸದಿಂದ 
ವಾಸಮಾಡಲು ಇಷ್ಟಪಡುವಂತೆ ವೈಕುಂಠದಲ್ಲಿಯೂ ಸಹ ವಾಸಿಸಲು ಶ್ರೀಹರಿಗೆ ಇಷ್ಟವಿರುವುದಿಲ್ಲ, 
॥ ೫೫ ॥ ಶ್ರೀ ಮಾಧವನಿಗೆ ಸಮನಾದ ದೇವತೆಯಿಲ್ಲ. ಹಾಗೆಯೇ ಗಂಗೆಗೆ ಸಮನಾದ 
ಬೇರೆಯಾವ ನದಿಯೂ ಇಲ್ಲ ಅದರಂತೆ ತೀರ್ಥರಾಜನಿಗೆ ಸದೃಶವಾದ ಬೇರಾವ ಕ್ಷೇತ್ರವೂ ಈ 
ಮೂರು ಲೋಕಗಳಲ್ಲಿಯೂ ಇಲ್ಲ, ॥ ೫೬ ॥ ಎಲ್ಪೆ ಪರಿಶುದ್ಧರಾದ ಶೌನಕಾದಿಗಳಾ ! ಕೇವಲ 
ಪರೋಪಕಾರ ಬುದ್ಧಿಯಿಂದ ನಮ್ಮ ಗುರುಗಳಾದ ಶ್ರೀ ವೇದವ್ಯಾಸರ ಅನುಗ್ರಹದಿಂದ ಈ 
ತೀರ್ಥ ರಾಜನ ಮಹಿಮೆಯು ನನ್ನಿಂದ ವರ್ಣಿಸಲ್ಪಟ್ಟಿತು. ॥ ೫೭ ॥ 


Il ಮೂವತೆರಡನೆಯ ಅಧ್ಯಾಯವು ಸಮಾಪವಾಯಿತು 1 


16* 


॥ ಅಥ ತ್ರಯಸ್ತಿಂಶೋ ಧ್ಯಾಯಃ ॥। ೩೩ ॥ 


ಸೂತ ಉವಾಚ 
ಅಥೋವಾಚ ಪುನಃ ಶೇಷಸ್ಪನಕಾದೀನ್ಮುನೀಶ್ಚರಾನ್‌ I 
ಶೃಣ್ವಂತು ತೀರ್ಥರಾಜಸ್ಯ ನಾಮಸ್ಥರಣಜಂ ಫಲಮ್‌ WO 
ಬಹು ಚಾಲ್ಲತರಂ ವಾಪಿ ದೂರಸ್ಥಸ್ಯ ಚ ಪಾತಕಮ್‌। 
ಪ್ರಯಾಗಂ ಸ್ಥರಮಾಣಸ್ಯ ಸರ್ವಮಾಯಾತಿ ಸಂಕ್ಚಯಮ್‌ ॥ ೨ ॥ 
ಪ್ರಯಾಗಂ ಸ್ಥರಮಾಣಸ್ತು ಸ್ಪಪ್ರಾಣಾನ್ಯಃ ಪರಿತ್ಯಜೇತ್‌ । 
ಬ್ರಹ್ನಲೋಕಮವಾಪ್ನೋತಿ ವದಂತಿ ಮುನಿಪುಂಗವಾಃ ॥೩॥ 
ತೀರ್ಥಾನಿ ತೀರ್ಥರಾಜಸ್ಯ ನಾಮಸ್ಥರಣಮಾತ್ರತಃ I 
ಪ್ರಭವಂತಿ ವಿಶೇಷೇಣ ಸ್ವಗತಾಘನಿವಾರಣೇ I ೪ 
ಬ್ರಹ್ಮಾಪಿ ಸ್ಥರತೇ ನಿತ್ಯಂ ಸತ್ಯಲೋಕಸ್ಥಿತೋಇಪಿ ಸನ್‌ । 
ಪ್ರಯಾಗರಾಜಂ ನಿವಸನ್‌ ಶಿಮೋಪ್ಯಾನಂದಕಾನನೇ 1೫ 
ಕಿಂಚ ಸರ್ವೇಷು ತೀರ್ಥೇಷು ಸ್ಫರ್ತವ್ಯಸ್ತೀರ್ಥನಾಯಕಃ | 
ನ ಸ್ಫರ್ತವ್ಯಾನ್ಯನೃತೀರ್ಥಾನಿ ಪ್ರಯಾಗೇ ತೀರ್ಥನಾಯಕೇ ॥1 ೬ 
ಸಾಮಂತಸ್ಪವನಂ.ನೇಷ್ಟಂ ಪುರತಶ್ನಕ್ರವರ್ತಿನ: । 
ತಥಾನ್ಯತೀರ್ಥಸವನಂ ಪುರಸ್ತೀರ್ಥಶಿಖಾಮಣೇಃ 1 ೭॥ 
ತಸ್ಥಾತ್ತರ್ವೇಷು ತೀರ್ಥೇಷು ತೀರ್ಥರಾಜಾಯ ತೇ ನಮಃ । 
ಇತ್ಯುಕ್ತ್ವಾಪ್ರಣಮೇತ್ಛಶ್ಚಾತ್ಕುರ್ಯಾತ್ಸಾನಾದಿಕಾಃ ಕ್ರಿಯಾಃ 1೮॥ 
ತತಃ ಸ್ನಾನಫಲಂ ಸಮ್ಯಗಾಪ್ನೋತಿ ಶ್ರುತಿಚೋದಿತಮ್‌ । 
ತಸ್ಥಾತ್ತಯಾಗರಾಜಸ್ಯ ತೀರ್ಥೇ ನೃತ್ರ್ತ ಜಲಾಶಯೇ ॥ ೯ ॥ 
ಭಸ್ಮಾದಿ ಮಜ್ಜನೇ ಗೇಹೇ ಭಾಂಡಸ್ನಾನೇ ವಿಶೇಷತಃ । 
ಕುರ್ವೀತ ಮತಿಮಾನ್ಬಕ್ತ್ಯಾ ನಾಮೋಚ್ಚಾರಂ ಮುನೀಶ್ಚದಾಃ I ೧೦ ॥ 
ಮಜ್ಜಾಗತಾನಿ ಪಾಪಾನಿ ಬಹುಜನ್ಮಾರ್ಜಿತಾನ್ಯಪಿ | 
ಪ್ರಯಾಗನಾಮಸ್ಥರಣಾತ್ಮ್ಮೀಯಂತೇ ತಾನಿ ಕೃತ್ತಶಃ ॥ ೧೧॥ 
ತ್ರಿಕಾಲಂ ಕುರ್ವತಃ ಪುಂಸೋ ನಾಮಸ್ಕರಣಮನ್ಹಹಮ್‌ । 
ಭಕಾ ್ರ್ಯ ಶರೀರೇ ನೋ ಜಾತು ಜಾಯತೇ ಪಾಪಸಂಭವಃ I ೧೨ ॥ 
ದೃಷ್ಟ್ವಾ ಪ್ರಕೃಷ್ಣಂ ಯಾಗೇಭ್ಯಃ ಪುಷ್ಟೇಭ್ಯೋ ದಕ್ಷಿಣಾದಿಭಿಃ | 
ಪ್ರಯಾಗಮಿತಿ ತನ್ನಾಮ ಕೃತಂ ಹರಿಹರಾದಿಭಿಃ H ೧೩ ॥ 
ನಿತ್ಯನೈಮಿತಿಕಾಃ ಕಾಮ್ಯಾ ಯಾಗಾಸ್ತೇಷಾಮಮುತ್ರ ವೈ । 
ಪ್ರಕೃಷ್ಣಶ್ವಾತ್ತ್ರಾಯಾಗೋ 5ಸ್‌ೌ ಪ್ರಾಧಾನ್ಯಾದ್ರಾಜಶಬ್ದವಾನ್‌ ॥ ೧೪ ॥ 


246 


ಅಧ್ಯಾಯ ೩೩ 


ಏತಮಾಶ್ರಿತ್ಯ ತೀರ್ಥಾನಿ ರಾಜಸೇವಕವನ್ಸ್ಮಣಾಮ್‌ । 
ಪಾಪಾದೀನ್ನಾಶಯೇತ್ಪುಣ್ಯತೀರ್ಥರಾಜ ಇತಿ ಸ್ಮೃತಃ 
ಸಾರ್ಧತ್ರಿಕೋಟಿತೀರ್ಥಾನಾಂ ತ್ರಿವಿಷ್ಠಸನಿವಾಸಿನಾಮ್‌ । 
ರಾಜಾ ವಿರಾಜಮಾನತ್ಪಾಶ್ರೀರ್ಥರಾಜ ಇತಿ ಸ್ಮೃತಃ 
ತಸ್ಥಾತ್ತಾನೇ ಚ ದಾನೇ ಚ ಜಪಹೋಮಾರ್ಚನಾದಿಷು । 
ತಪೋಯಜ್ಞಾದಿಕಾಲೇಷು ತೀರ್ಥರಾಜಂ ಸ್ಥರೇನ್ನರಃ 
ದೇಶಕಾಲಕ್ರಿಯಾಭಕಿಮಂತ್ರತಂತ್ರರ್ತಿಗಾದಿಭಿ: । 
ವಿಗುಣಂ ಸಗುಣಂ ಕರ್ಮ ಜಾಯತೇತಮುಷ್ಯ ಕೀರ್ತನಾತ್‌ 
ಅಶ್ರಾಂತಂ ಜಪತೋ ನಾಮ ತೀರ್ಥರಾಜೇತಿ ನಿಶ್ಚಿತಮ್‌ । 
ಫಲಂ ಪ್ರಯಾಗವಾಸಸ್ಯ ಸಾಂಗಂ ಭಕಿಮತೋ ಧಿಕಮ್‌ 
ಪ್ರಯಾಗತ್ವಕ್ಷರೀ ಯೇಷಾಂ ಮುಖೇ ವಸತಿ ನಿತ್ಯಶಃ । 
ದ್ವ್ಯಕ್ಷರದ್ದಿತಯೀ ತೇಷಾಮಿಹಾಮುತ್ರ ಚ ನಿಶ್ಚಿತಾ 
ಪ್ರಯಾಗಂ ಯೇಇನಭಿಗಚ್ಛಂತಿ ಮನಸಾ ವಚಸಾಥವಾ । 
ತುರ್ಯಾಂಶಭಾಗಿನಸ್ಟೇ ಪಿ ಭವಂತ್ಯತ್ರ ನ ಸಂಶಯಃ 
ಸಂಚ್ಛಿದ್ಯ ಮಮತಾಜಾಲಂ ಪ್ರಯಾಗಂ ಯೋಧಿಗಚ್ಛತಿ । 
ಶ್ರೀಮಾಧವದಯಾ ತಸ್ಮಿನರಿಪೂರ್ಣಾ ಲಸತ್ಯಹೋ 
ಪ್ರಯಾಗಗಮನೇ ವಿಘ್ನಂ ಯಃ ಕರೋತಿ ನರಾಧಮಃ | 
ದತಾ ತ್ವ ಸ್ವನುಕೃತಂ ತಸ್ಥೈ ಸ್ವಯಂ ತತ್ಪಾಪಭಾಗಸ್‌ 
ಪ್ರಯಾಗಗಮನಂ ಯೇ ವೈ ಪುಷ್ಪಾಸ್ಪದನುಮನ್ನತೇ । 
ನೋದಯಂತಿ ಚ ಯೇ ತೇಠಂಪಿ ಭವೇಯುಃ ಪಾದಭಾಗಿನ: 
ಸ್ವಾಸಂಭವೇ ಸುತಂ ಬಂಧುಂ ಸುಹೃದಂ ವಾನುಜೀವಿನಮ್‌ । 


247 


11 ೧೫ 1 


I ೧೬ I 


1 ೧೭ ॥ 


1 ೧೮ ॥ 


11 ೧೯ ॥॥ 


I ೨೦ ॥ 


I ೨೧ ॥ 


Il ೨೨ ॥ 


I ೨೩ ॥ 


|| ೨೪ Hn 


ಬ್ರಾಹ್ಮಣಂ ವಾ ಧನಂ ದತ್ವಾಯಾತ್ರಾರ್ಥಂ ಪ್ರೇಷಯಂತಿ ಯೇ ॥ ೨೫ ॥ 


ಯಾತ್ರಾಫಲಂ ಭವೇತ್ರೇಷಾಂ ಕಲಾಹೀನಂ ಮುನೀಶ್ಚರಾಃ | 
ನತು ಗಂತೃಕೃತಾನೇಕಶಾರೀರಸುಕ್ಛತೋದ್ಭವಮ್‌ 
ಜನ್ಮಾಂತರೇಷ್ಟಗಣ್ಯೇಷು ಕೃತೋ ಯಃ ಪಾಪಸಂಚಯಃ । 
ವ್ರತದಾನಾದ್ಯನಾಶಶ್ಚ ಜಾಗರೂಕಃ ಶರೀರಗಃ 
ಪ್ರಯಾಗಮುದ್ಯತಸ್ಕೇಹ ಗಂತುಂ ಸುಕೃತಯೋಗತಃ । 
ಅತ್ಯರ್ಥಂ ವೇಪತೇ ಪಾಪಃ ತರುರ್ವಾತೇರಿತೋ ಯಥಾ 
ಪ್ರಯಾಗಗಮನಂ ಶ್ರೇಷ್ಠಂ ನರಾಣಾಂ ಪುಣ್ಯಕರ್ಮಣಾಮ್‌ । 
ಸರ್ವಪಾಪವಿನಾಶಶ್ಚ ಫಲಂ ಚಾನಾಶಕಂ ಭವೇತ್‌ 

: ಪ್ರಯಾಗಾಭಿಮುಖೋ ಭೂತ್ವಾ ಪದಮೇಕಮಪಿ ದ್ವಿಜಾಃ । 
ಪ್ರಯಾಗಂ ಸಂಸ್ಥರನ್ನೇವಂ ಸರ್ವಪಾಪೈಃ ಪ್ರಮುಚ್ಛತೇ 


॥ 2೬ ॥ 


Il ೨೭ ॥ 


|| ೨೮ ॥ 


|| ೨೯ UH 


Il ೩೦ ॥ 


248 ಪ್ರಯಾಗಮಾಹಾತ್ಮ್ಯಮ್‌ 
ಗೃಹೀತ್ವಾ ಯಾತ್ರಿ ಕಾನ್ಯಸ್ತು ದೀನಾಂಧಕೃಪಣಾನಪಿ । 
ಮಾರ್ಗೇ ಸಂರಕ್ಷಣಂ ಕುರ್ವನ್‌ ಪ್ರಯಾಗಂ ಪ್ರಾಪಯೇತ್ಸುಖಮ್‌॥ ೩೧ ॥ 
ಕರ್ಮಣಾ ಮನಸಾ ವಾಚಾ ಸಂಭವೇದ್‌ ದ್ರವ್ಯದಾನತಃ | 


ಹಿತಂ ಸಮಾಚರೇತ್ತೇಷಾಂ ತಸ್ಯ ಪುಣ್ಯಮನಂತಕಮ್‌ 1೩೨ ॥ 
ಬ್ರಹ್ಮಹತ್ಯಾ ದಿಪಾಪಾನಿ ಜನ್ಮಜನ್ಯಕ್ಷತಾನ್ಯ ಪಿಟ 
ದರ್ಶನಾದೇವ ನಶ್ಯ ತಿ ತೀರ್ಥರಾಜಸ್ಯ ತತ್ಯ ಹಾತ್‌ I ೩೩ ॥ 


ನೃಣಾಂ ಪಾ ್ರಕನಪುಣ್‌ೌ ಘಾತ್ವ ಯಾಗೇ ದೃಷ್ಧಿಗೋಚರೇ I 
ಪಲಾಯಂತೇ ಮಹಾಘೌಘಾಸ್ತಮಸ್ಪೂರ್ಯೋದಯೇ ಯಥಾ 1೩೪ ॥ 
ತೀರ್ಥಸಿಂಹಾವಲೋಕೇನ ರುದಂತ ಫಮ್ಯಗಾಃ ಪರಮ್‌ । 


ಪಲಾಯಂತೇ ಮೃಗೇಂದ್ರಸ್ಕಾಲೋಕೇ ವನಮೃಗಾ ಯಥಾ ॥ ೩೫ ॥ 
ಇತ್ನಂ ದೃಷ್ಟಾ ತು ತತೀರ್ಥಂ ಪ್ರಯಾಗಂ ಪರಮಂ ಪದಮ್‌ । 

ಮುಚ್ಛತೇ ಸರ್ವಪಾಪೇಭೃಶ್ಶಶಾಂಕ ಇವ ರಾಹುಣಾ Il ೩೬ ॥ 
ತೀರ್ಥರಾಜಪ್ರಯಾಗಸ್ಯ ದರ್ಶನಂ ಭುವಿ ದುರ್ಲಭಮ್‌ । 

ಕಿಂ ಪುನಃ ಸ್ನಾನಪಾನಾನಾಂ ಫಲಂ ಜಾನಂತಿ ಯೇ ಬುಧಾಃ ೩೭ ॥ 


ನತೇ ಜೀವಂತಿ ಲೋಕೇಪಸ್ಸಿನ್ನೀವಂತೋಪಿ ಮುನೀಶಧಾಃ । 
ಯೇ ಪ್ರಯಾಗಂ ನ ಸಂಪ್ರಾಪಾಸ್ಟಿಫು ಲೋಕೇಷು ವಂಚಿತಾಃ : ॥ ೩೮ ॥ 
ನ ತೇಷಾಂ ಜೀವಸಾಮರ್ಥ್ಯಂ ತಪೋವಿದಾ ಧನಾನ್ನಿತಮ್‌ । 
ಸ್ವಜನ್ಮನ್ಯೇಕದಾ ಮೀಣ 8 ಶ್ರಯಾಗೋ ನಾಕ್ಚಿಗೋಚರಃ 11೩೯ ॥ 
ಪ್ರಾ ಯಶ್ಚಿತಂ ನ ಪಶ್ಯ 0ತಿ ಯಸ್ಮಿನ್ಹಾಹೇ ಬಹುಶ್ರು ತಾಃ । 

ಪ್ರಯಾಗೇತಕಿಪ ಕ ಪ್ರಾಪೇ ನ ಸ್ಯಾತದಪಿ ನಿಶ್ಚಿತಮ್‌ 11೪೦ ॥ 
ಮಸತತ ಚಪ ಶ್ರಯಾಗೇ ಚೆ ವೇಣೀಕ್ಷೇತ್ರಸ ಸ್ಯ ಗಚ್ಛತಃ | 
ಜಾಯತೇ ಪುರುಷ ಸ್ಕೇಹ ಪಾಪಹಾನಿರ್ವಿತೇಷತಃ 1೪೧ ॥ 
ಪಂಚಕುಂಡಾನಿ ಮುನಯಸೆ ಸೇಷಾಂ ಮಧ್ಯೇ ತು ಜಾಹ್ನವೀ । 
ವಹತ್ಯ ರ್ಕಜಯಾ ಸಾರ್ಧಂ: ಸರಸ ಸ್ಪತ್ಯಾ ಚ ಸಂಗತಾ I ೪೨ ॥॥ 
ತತ್ರ ಯಾ ದೇವತಾಃ ಪ್ರಾಪ್ತಾ; ಪ್ರಯಾಗೇ ಮಾಧವಪ್ರಿಯೇ । 
ತೇ ವೈಕುಂಠಗತಾ ನೂನಮವಿಕುಂಠಚತುರ್ಗುಣ್ಯೆ: 1 ೪೩ ॥ 


1 ಇತಿ ತ್ರಯಸ್ವಿಂಶೋನಧ್ಯಾಯಃ ॥ 
॥ ಮೂವತ್ತಮೂರನೆಯ ಅಧ್ಯಾಯವು ॥ 
ಸೂತರು ಹೇಳಿದರು-- 


ನಂತರ ಶ್ರೀ ಶೇಷದೇವರು ಸನಕಾದಿ ಮುನೀಶ್ವರರನ್ನು ಕುರಿತು ಈ ತೀರ್ಥರಾಜನ 
ನಾಮಸ್ಥರಣದಿಂದ ಬರುವ ಫಲವನ್ನು ಮತ್ತೆ ಹೇಳಿದರು. || ೧. ॥ ದೂರದಲ್ಲಿರುವವರಾಗಲಿ 


ಅಧ್ಯಾಯ ೩೩ 249 


ಹತಿರದಲ್ಲಿರುವವರಾಗಲೀ, ಶ್ರೀ ಪ್ರಯಾಗದ ಸ್ಥರಣೆ ಮಾಡಿದರೆ ಅವರ ಪಾಪಗಳೆಲ್ಲವೂ 
ಪರಿಹಾರವಾಗುವುದು. ॥ ೨ ॥ "'ಪ್ರಯಾಗದ ಸ್ಪರಣೆ ಮಾಡುತ್ತಾ ಯಾರು ದೇಹತ್ಯಾಗ 
ಮಾಡುತ್ತಾರೋ ಅವರಿಗೆ ಬ್ರಹ್ಮಲೋಕವು ಪ್ರಾಪ್ತವಾಗುವುದು'' ಎಂದು ಖಷಿಶ್ರೇಷ್ಠರು 
ಹೇಳುತ್ತಾರೆ. ॥ ೩ ॥ ಈ ತೀರ್ಥರಾಜನ ನಾಮಸ್ಕರಣೆ ಮಾಡಿಕೊಂಡಿರುವುದರಿಂದಲೇ ಬೇರೆ 
ತೀರ್ಥಗಳು ತಮ್ಮಲ್ಲಿ ಬರುವವರ ಪಾಪಗಳನ್ನುಹೊ*ಗಲಾಡಿಸಲು ಸಮರ್ಥವಾಗುತವೆ. ॥೪ ॥ 
ಚತುರ್ಮುಖಬ್ರಹ್ಮದೇವರು ಕೂಡ ತಾವು ಸತ್ಯಲೋಕದಲ್ಲಿದ್ದರೂ ಪ್ರಯಾಗವನ್ನು ಸ್ಥರಣೆ 
ಮಾಡುತ್ತಲೇ ಇರುತ್ತಾರೆ. ಶ್ರೀಮಹಾರುದ್ರದೇವರೂ ಪ್ರಯಾಗಕ್ಕೆ ಸೇರಿದ ಆನಂದವನದಲ್ಲಿ 
ವಾಸಮಾಡಿಕೊಂಡಿದ್ದು ಈ ಪ್ರಯಾಗವನ್ನು ಸ್ನರಣೆ ಮಾಡಿಕೊಂಡೇ ಇದ್ದಾರೆ. ॥ ೫ ॥ ಎಲ್ಲ 
ತೀರ್ಥಗಳಿದ್ದರೂ ತೀರ್ಥನಾಯಕನಾದ ಈ ಪ್ರಯಾಗವನ್ನುಯಾವಾಗಲು ಸ್ಮರಣೆ ಮಾಡತಕ್ಕದ್ದು. 
ಪ್ರಯಾಗದಲ್ಲಿ ಬೇರೆ ತೀರ್ಥಗಳನ್ನು ಸ್ಮರಣೆಮಾಡಬಾರದು. ॥ ೬ ॥ ಚಕ್ರವರ್ತಿಗಳು ತಮ್ಮ 
ಸಮ್ಮುಖದಲ್ಲಿ ಸಾಮಂತ ರಾಜರ ಸ್ತೋತ್ರವನ್ನು ಯಾವ ರೀತಿ ಅಪೇಕ್ಟಿಸುವುದಿಲ್ಲವೋ ಅದರಂತೆ 
ಪ್ರಯಾಗದಲ್ಲಿಯೂ ಅನ್ಯ ತೀರ್ಥಗಳ ಸೋತ್ರವು ಅಪೇಕ್ಷಿತವಲ್ಲ ॥ ೭ ॥ ಆದ್ದರಿಂದಲೇ, ಬೇರೆಲ್ಲ 
ತೀರ್ಥಗಳಲ್ಲಿ ಸ್ನಾನ ಮಾಡುವಾಗಲೂ (ತೀರ್ಥರಾಜಾಯ ತೇ ನಮಃ) ತೀರ್ಥನಾಯಕನಾದ 
ನಿನಗೆ ನಮಸ್ಕಾರ ಎಂದು ಪ್ರಾರಂಭದಲ್ಲಿಹೇಳಿಯೇ ಅವುಗಳಲ್ಲಿಸ್ನಾನಾದಿಗಳನ್ನುಮಾಡಬೇಕು. 
॥ ೮ ॥ ಹಾಗೆ ಮಾಡಿದರೇನೇ ಆಯಾ ತೀರ್ಥಗಳಲ್ಲಿ ಮಾಡಿದ ಸ್ನಾನಾದಿಗಳ ಫಲವು 
ಲಭ್ಯವಾಗುವುದು; ಹೀಗೆಂದು ಶ್ರುತಿಗಳಲ್ಲಿ ಆದೇಶವಿದೆ. ಆದ್ದರಿಂದಲೇ ಅನ್ಯತೀರ್ಥಕ್ಷೇತ್ರ 
ಗಳಲ್ಲಿಯಾಗಲಿ, ಭಸ್ಮಸ್ನಾನಮಾಡುವಾಗಲೀ, ಮನೆಯಲ್ಲಿಹಂಡೆಯಲ್ಲಿತುಂಬಿಟ್ಟಿರುವ ನೀರಿನಿಂದ 
ಸ್ನಾನ ಮಾಡುವಾಗಲೀ ಉದ್ದೇಶ ಪೂರ್ವಕವಾಗಿ ಭಕ್ತಿಯಿಂದ ಕೂಡಿದ ಮನಸ್ಸಿನಿಂದ ಈ 
ತೀರ್ಥರಾಜನ ಹೆಸರನ್ನು ಉಚ್ಚರಿಸಿಯೇ ಸ್ನಾನಮಾಡಬೇಕು. ॥ ೯-೧೦ ॥ ಅಸ್ಥಿಗತವಾಗಿರತಕ್ಕ 
ಜನ್ನಜನ್ನಾಂತರಗಳಿಂದ ಬಂದಿರತಕ್ಕ ಪಾಪಗಳೂ ಕೂಡಾ ಪ್ರಯಾಗದ ನಾಮ ಸ್ಥರಣದಿಂದಲೇ 
ನಿಶ್ಶೇಷವಾಗಿ ಪರಿಹಾರವಾಗುತ್ತವೆ. ॥॥ ೧೧ ॥ ತ್ರಿಕಾಲದಲ್ಲಿ ತಪ್ಪದೇ ಪ್ರತಿನಿತ್ಯವೂ ಭಕ್ತಿಯಿಂದ 
ಪ್ರಯಾಗದ ಹೆಸರನ್ನುಸ್ಥರಿಸುವವನ ದೇಹದಲ್ಲಿ ಪಾಪಗಳು ಸೇರುವುದೇಯಿಲ್ಲ ॥ ೧೨ ॥ ದಕ್ಷಿಣೆ 
ದಾನಾದಿಗಳಿಗಿಂತ ಶ್ರೇಷ್ಠವಾಗಿರುವ ಎಲ್ಲ ಯಾಗಗಳಿಗಿಂತ ಅತ್ಯಂತ ಹಿರಿದಾಗಿರುವುದರಿಂದ 
ಶ್ರೀಹರಿಹರಾದಿಗಳು ಇದನ್ನು ""ಪ್ರಯಾಗ'' (ಪ್ರಕೃಷ್ಣವಾದ ಯಾಗಕ್ಕೆ ಸಮನಾದುದು) ಎಂದು 
ಕರೆದರು. ॥॥ ೧೩ ॥। ಈ ಪ್ರಯಾಗದಲ್ಲಿ ಆಚರಿಸಲ್ಪಟ್ಟ ನಿತ್ಯಗಳಾದ ಅಗ್ನಿಹೋತ್ರ, ವೈಶ್ವದೇವ, 
ಬ್ರಹ್ನ್ಮಯಜ್ಞ, ಔಪಾಸನ ಮುಂತಾದವುಗಳೂ, ನೈಮಿತಿಕವಾದ ಜ್ಯೋತಿಷ್ಟೋಮಾದಿಯಾಗಗಳೂ 
ಉದ್ದೇಶ್ಯದ ಸಾಧನೆಗಾಗಿ ಮಾಡುವ ಪುತ್ರಕಾಮೇಷ್ಟಿ ಮೊದಲಾದ ಕಾಮ್ಯಯಾಗಗಳೂ 
ಹಿರಿಮೆಯನ್ನುಹೊಂದಿ ಫಲಪ್ರದವಾಗುವುದರಿಂದ ""ಪ್ರಯಾಗ''ವೆಂದೂ; ಇತರ ತೀರ್ಥಗಳು 
ಈ ತೀರ್ಥರಾಜನನ್ನು ಆಶ್ರಯಿಸಿರುವುದರಿಂದಲೇ, ರಾಜಸೇವಕರು ಶತ್ರುನಿಗ್ರಹ ಮಾಡುವಂತೆ, 
ತಮ್ಮಲ್ಲಿ ಬಂದವರ ಪಾಪಗಳನ್ನು ಪರಿಹಾರ ಮಾಡುವ ಅಧಿಕಾರವನ್ನು ಹೊಂದಿರುವುದರಿಂದ 
ತೀರ್ಥಗಳಲ್ಲಿ ಶ್ರೇಷ್ಠವಾಗಿ ""ತೀರ್ಥರಾಜ''ನೆಂದೂ ಈ ಕ್ಷೇತ್ರವು ರಾಜಮಾನ್ಯತ್ವವನ್ನುಪಡೆದಿದೆ. 
॥ ೧೪-೧೫ ॥ ದೇವತೆಗಳಿಗೆ ಸೇರಿದ ಮೂರೂವರೆಕೋಟಿ ತೀರ್ಥಗಳ ಮೇಲ್ಪಟ್ಟು ಇದು 
ವಿರಾಜಮಾನವಾಗುತ್ತಿರುವುದರಿಂದಲೇ ಇದಕ್ಕೆ "'ತೀರ್ಥರಾಜ''ನೆಂಬ ಹೆಸರು ಬಂದಿದೆ. 
11 ೧೬ ॥॥ ಆದ್ದರಿಂದಲೇ ಮನುಷ್ಯರು ಸ್ನಾನ, ದಾನ, ಜಪ, ಹೋಮ ಮತ್ತುಪೂಜಿ, ತಪಸ್ತುಮತ್ತು 


250 ಪ್ರಯಾಗಮಾಹಾತ್ಯ್ಯ ಮ್‌ 


ಯಜ್ಞಾದಿಗಳನ್ನುಮಾಡುವ ಕಾಲಗಳಲ್ಲಿತೀರ್ಥರಾಜನನ್ನು ಸ್ಫರಿಸುವುದು. 1೧೭11 ಈ ಕಾರ್ಯ 
ಗಳನ್ನು ಆಚರಿಸುವ ಮುನ್ನ ತೀರ್ಥರಾಜನನ್ನು ಸರಿಸಿದರೆ, ಈ ಕಾರ್ಯಗಳಿಗೆ ಅನ್ವಯಿಸಿರುವ 
ದೇಶ, ಕಾಲ, ಕ್ರಿಯಾ, ಭಕ್ತಿ ಮಂತ್ರ, ತಂತ್ರ ಮತ್ತುಯತ್ತಿಕ್‌ ಇತ್ಯಾದಿಗಳಲ್ಲಿರುವ ನ್ಯೂನತೆಯು 
ಪರಿಹಾರವಾಗಿ ಕರ್ಮಗಳು ಗುಣ ಪೂರ್ಣವಾಗುವುವು. ॥ ೧೮ ॥ ಯಾವಾಗಲೂ ತಪ್ಪದೆ ನಿತ್ಯವೂ 
"“ತೀರ್ಥರಾಜ''ನೆಂದು ಜಪಿಸುವವರಿಗೆ ಭಕಿಪುರಸರವಾಗಿ ಸ್ನಾನಾದಿ ಅಂಗಗಳನ್ನು 
ಪಾಲಿಸಿಕೊಂಡು ಪ್ರಯಾಗ ಕ್ಷೇತ್ರ ದಲ್ಲಿ ವಾಸಿಸುವವರಿಗಿಂತ ಹೆಚ್ಚುಫ ಲವು, ಸಿಗುವುದು. ಚ| ೧೯ ॥ 
"ಪ್ರಯಾಗ'' ಎಂಬ ಈ ಮೂರು ಅಕ್ಷರವು ಯಾರ ಬಾಯಲ್ಲಿನಿತ್ಯವೂ ಇರುವುದೋ ಇಂತಹ ಈ 
ತ್ಯಕ್ಷರ ಯುಕನಾದವನಿಗೆ ಇಲ್ಲಿಮತ್ತುಪರಲೋಕದಲ್ಲಿಎರಡಕ್ಷರಗಳ ಎರಡು (ಎಂದರೆ ಭುಕ್ತಿಮತ್ತು 
ಮುಕ್ತಿಯು) ನಿಶ್ಚಯವು. ॥ ೨೦ ॥ ಯಾರು ಮಾತಿನಿಂದಲಾಗಲೀ ಮನಸಿನಿಂದಾಲಾಗಲೀ 
ಪ್ರಯಾಗವನ್ನು ಕುರಿತು ಯಾತ್ರೆ ಮಾಡಲು ತೀರ್ಮಾನಿಸುವನೋ ಅಂತಹವನಿಗೆ ಪ ಕ್ರಯಾಗಕ್ಕೆ 
ಹೋರಾ ಜಂಭ ಐ ಫಲವು ಸಿಗುವುದು, ಈ ವಿಷಯದಲ್ಲಿಸಂಶಯ Bia 56h 
ತನ್ನ ಮನೆ ಮಕ್ಕಳು ಮುಂತಾದವುಗಳಲ್ಲಿನ ಮಮತೆಯನ್ನು ತೊರೆದು ಯಾರು ಪ್ರಯಾಗಕ್ಕೆ 
ಹೋಗುವರೋ ಅವರಿಗೆ ಶ್ರೀ ಮಾಧವದೇವರ ದಯೆಯು ಪರಿಪೂರ್ಣವಾಗಿರುತ್ತದೆ. ॥॥೨೨॥ 
ಪ್ರಯಾಗ ಯಾತ್ರಿಕರಿಗೆ ವಿಘ್ನವನ್ನುಂಟು ಮಾಡುವವರಿಗೆ ಆ ಯಾತ್ರಿಕರ ಪಾಪಗಳೆಲ್ಲವೂ ಬಂದು 
ಸೇರಿಕೊಳ್ಳುವುದಲ್ಲದೆ, ಅವರು ಈವರೆಗೆ ಆರ್ಜಿಸಿದ ಪುಣ್ಯರಾಶಿಯೆಲ್ಲವೂ ಆ ಯಾತ್ರಿಕರಿಗೇ 
ವರ್ಗಾವಣೆಯಾಗುತ್ತದೆ. ।। ೨೩ ।। ಯಾರು ಪ್ರಯಾಗ ಯಾತ್ರೆಗಾಗಿ ಅನುಮತಿ ಕೇಳುತ್ತಾರೋ 
ಅವರಿಗೆ ಅನುಮತಿಯನ್ನಿತ್ತುಪ್ಪೆ ಪೊ ್ರೀತಾಹಿಸುವರೋ ಮತುಪೆ ್ರೀರಿಸುವರೋ ಅವರಿಗೆ ಈ ಯಾತ್ರೆ 

ಮಾಡಿದವರ ಪುಣ್ಯ ದಲ್ಲಿ ಕಾಲು ಭಾಗವು ಬರುವುದು. ॥ ೨೪ ।। ತನಗೆ ಪ್ರಯಾಣ ಸ 
ಸಾಧ್ಯವಾಗದಿದ್ದಾಗ ತನ್ನ ಮಗ, ಬಂಧು, ಸ್ನೇಹಿತ, ತನ್ನನ್ನೇ ace ಜೀವನ ಸಾಗಿಸು 
ತ್ರಿರುವವನು ಮತ್ತು ಸದ್ಭಾಹಣ ಇವರುಗಳಿಗೆ ಯಾತ್ರೆಗಾಗಿ ಬೇಕಾಗುವ ಹಣವನ್ನು ಕೊಟ್ಟು 
ಯಾರು ಕಳುಹಿಸುವರೋ ಅವರಿಗೆ ಈ ಯಾತ್ರೆ ಮಾಡಿದವರ ಹದಿನಾರನೇ ಹದಿನೈದು ಭಾಗ 
ಪುಣ್ಯವು ಬರುವದು, ಆದರೆ ಯಾತ್ರಿಕನಿಂದ ಸಾಧಿಸಲ್ಪಟ್ಟ ಅನೇಕ ಶಾರೀರಿಕ ಸಾಧನೆಗಳಿಂದ 
ಉಂಟಾಗುವ ಪುಣ್ಯವು ಇವನಿಗೆ ಲಭಿಸುವುದಿಲ್ಲ ॥ ೨೫-೨೬ ।। ವ್ರತದಾನಾದಿಗಳಿಂದ 
ಪರಿಹಾರವಾಗದೆ ದೇಹಕ್ಕೆ ಅಂಟಿಕೊಂಡು ಬಂದಿರುವ ಜನ್ನಾಂತರಗಳಲ್ಲಿ ಗಳಿಸಿದ 
ಪಾಪರಾಶಿಗಳೂ ಕೂಡ ಪ್ರಯಾಗ ಯಾತ್ರೆಗಾಗಿ ತೆಗೆದುಕೊಂಡ ತೀರ್ಮಾನದಿಂದಲೇ 
ಬಿರುಗಾಳಿಗೆ ಸಿಕ್ಕಿದ ಮರಗಳಂತೆ ನಡುಗಿಹೋಗುತ್ತವೆ. ।1೨೭-೨೮ ॥। ಈ ಶ್ರೇಷ್ಠವಾದ ಪ್ರಯಾಗ 
ಯಾತ್ರೆಯು ಪುಣ್ಯವಂತರಿಗೇ ಲಭ್ಯವಾಗುವುದು. ಈ ಯಾತ್ರೆಯು ಎಲ್ಲಪಾಪ ಪಗಳನ್ನುಪರಿಹರಿಸಿ 
ಅವಿನಾಶಿಯಾದ ಫಲವನ್ನೂ ಕೊಡತಕ್ಕದ್ದು. 1೨೯ ಈ ರೀತಿಯಾದ ಅನುಸಂಧಾನಗಳಿಂದ 
ಪ್ರಯಾಗದ ಕಡೆಗೆ ಮುಖಮಾಡಿ ಬು ಹೆಜ್ಜೆಯನ್ನಿಟ್ಟರೂ ಅಂತಹವನ ಎಲ್ಲ ಪಾಪಗಳೂ 
ಪರಿಹಾರವಾಗುವುವು. ।। ೩೦ ॥। ಯಾರು ಯಾತ್ರಿಕರಾಗಿರುವ ದೀನರನ್ನು, EE 
ಕಷ್ಟದಲ್ಲಿರುವವರನ್ನು ಮಾರ್ಗದಲ್ಲಿ ಸಂರಕ್ಷಣೆ ಮಾಡಿ ಅವರನ್ನು ಸುಖವಾಗಿ ಪ್ರ ಯಾಗವನ್ನು 
ತಲುಪಿಸುವರೋ, ಅವರಿಗೆ ಹಣವನ್ನು "ಕೊಟ್ಟು ಅವರಿಗೆ ಮಾನಸಿಕವಾಗಿಯೂ ಮತ್ತು 
ದೈಹಿಕವಾಗಿಯೂ ಸಹಾಯಮಾಡುತ್ತಾರೋ ಅಂತಹವರ ಪುಣ್ಯವು ಅನಂತವಾದುದು. 

11೩೧-೩೨ ॥ ಈ ತೀರ್ಥರಾಜನ ದರ್ಶನದಿಂದ ತಕ್ಷಣವೇ ಬ್ರಹ್ಮಹತ್ಯಾದಿಗಳು ಜನ್ನಾಂತರದಲ್ಲಿ. 


ಅಧ್ಯಾಯ ೩೩ 251 


ಮಾಡಿದ್ದ ಪಾಪಗಳೆಲ್ಲವೂ ನಾಶವಾಗುವುವು. ॥ ೩೩ ॥ ಸೂರ್ಯೋದಯವಾದ ಕೂಡಲೇ 
ಕತ್ತಲೆಯು ತೊಲಗುವಂತೆ ಪೂರ್ವಜನ್ಮದ ಪುಣ್ಯದಿಂದ ಮನುಷ್ಯರಿಗೆ ಪ್ರಯಾಗವು ದೃಷ್ಟಿಗೆ ಬಿದ್ದ 
ಕೂಡಲೇ ಅವರ ಮಹಾಪಾಪಗಳೆಲ್ಲವೂ ಕೂಡ ನಾಶವಾಗುತ್ತವೆ. ॥ ೩೪ ॥ ವನದಲ್ಲಿ 
ಮೃಗೇಂದ್ರನಾದ ಸಿಂಹವನ್ನುಕಂಡಕೂಡಲೇ ಜಿಂಕೆಗಳು ಹೆದರಿ ಓಡಿಹೋಗುವಂತೆ ಪ್ರಯಾಗವು 
ಕಣ್ಣಿಗೆ ಬಿದ್ದಕೂಡಲೇ ಅವರ ಮಹಾಪಾಪಗಳೆಲ್ಲವೂ ಓಡಿಹೋಗುತ್ತವೆ. ॥ ೩೫ ॥ 
ಪರಮಶ್ರೇಷ್ಠವಾದ ಪ್ರಯಾಗ ಕ್ಷೇತ್ರವನ್ನು ಈ ದೃಷ್ಟಿಯಿಂದ ಅರ್ಥಮಾಡಿಕೊಂಡವನು ಎಲ್ಲ 
ಪಾಪಗಳಿಂದಲೂ ರಾಹುವಿನಿಂದ ವಿಮೋಚನೆಗೊಂಡ ಚಂದ್ರಬಿಂಬದಂತೆ ತನ್ನ ಸಮಸ್ತ 
ಪಾಪಗಳಿಂದಲೂ ವಿಮೋಚನೆಗೊಳ್ಳುವನು. ॥ ೩೬ ॥। ತೀರ್ಥರಾಜನಾದ ಪ್ರಯಾಗದ 
ದರ್ಶನವೇ ದುರ್ಲಭವೆಂದ ಮೇಲೆ ಇನ್ನು ಇಲ್ಲಿ ಮಾಡುವ ಸ್ನಾನ, ಜಲಪಾನ, ದಾನಾದಿಗಳ 
ಫಲವೇನು ಎಂಬುದನ್ನು ಜ್ಞಾನಿಗಳೇ ತಿಳಿಯಬಲ್ಲರು. ॥ ೩೭ ॥ ಯಾರು ಪ್ರಯಾಗಕ್ಕೆ 
ಹೋಗಿಲ್ಲವೋ ಅವರು ಬದುಕಿದ್ದರೂ ಬದುಕಿಲ್ಲದಂತೆಯೇಸರಿ; ಅಂಥಹವರು ನಿಜವಾಗಿಯೂ 
ವಂಚಿತರೇ ಸರಿ. ॥।೩೮ ॥। ತಮ್ಮ ಇಡೀ ಜೀವನದಲ್ಲಿ ಒಂದು ಬಾರಿಯಾದರೂ ಪ್ರಯಾಗವನ್ನು 
ದರ್ಶನಮಾಡದವರು ತಪಸ್ಸು ವಿದ್ಯೆ ಮತ್ತುಹಣದಿಂದ ಕೂಡಿದ್ದರೂ ಜೀವನದ ಸಾರ್ಥಕ್ಯವನ್ನು 
ಕಳೆದುಕೊಂಡವರೇಸರಿ. 1೩೯ ॥ ಎಂತಹ ವಿದ್ವಾಂಸರೂ ತಮ್ಮಪಾಪಗಳಿಗೆ ಪ್ರಾಯಶ್ಚಿತ್ರಸಿಗದೆ 
ತೊಳಲುತ್ತಿರುವಾಗ, ಅಂತಹವರ ಪಾಪಗಳು ಪ್ರಯಾಗ ಕ್ಷೇತ್ರವು ಕಣ್ಣಿಗೆ ಬೀಳುತ್ತಲೇ 
ನಾಶವಾಗುವುವು. ॥ ೪೦ ॥ ಈ ಪ್ರಯಾಗ ಮಂಡಲದಲ್ಲಿಯೂ ತ್ರಿವೇಣಿ ಸಂಗಮ 
ಕ್ಷೇತ್ರದಲ್ಲಿಯೂ ಹೋಗಿ ಇರುವವನಿಗೆ ವಿಶೇಷವಾಗಿ ಪಾಪಪರಿಹಾರವಾಗುವದು. ॥೪೧॥ ಹೇ 
ಶೌನಕಾದಿ ಮುನಿಗಳೇ | ಪಂಚಕುಂಡಗಳ ಮಧ್ಯದಲ್ಲಿಶ್ರೀ ಗಂಗೆಯು ಯಮುನಾ ಮತ್ತುಸರಸ್ವತೀ 
ನದಿಗಳೊಡನೆ ಸೇರಿ ಹರಿಯುತ್ತಾಳೆ. ಶ್ರೀ ವೇಣೀ ಮಾಧವನಿಗೆ ಪ್ರಿಯವಾದ ಈ ತ್ರೀವೇಣೀ 
ಸಂಗಮಕ್ಕೆ ಯಾವ ದೇವತೆಗಳು ಹೋಗುತ್ತಾರೋ ಅವರಿಗೂ ಮುಕ್ತಿಯಾಗಿ ವೈಕುಂಠ 
ಪ್ರಾಪ್ತಿಯಾಗುವುದೆಂಬುದು ನಿಶ್ಚಯ. ॥ ೪೨-೪೩ । 


॥ ಮೂವತ್ತಮೂರನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಚತುಸ್ಟಿಶೋನಧ್ಯಾಯಃ 1 ೩೪ ॥ 


ಸೂತ ಉವಾಚ 
ಅಥ ವೇಣೀಂ ಪ್ರವಕ್ಷ್ಯಾಮಿ ಸಗುಣಾಗುಣರೂಪಿಣೀಮ್‌ । 
ಯಸ್ಕಾ ದರ್ಶನಮಾತ್ರೇಣ ಪೂತೋ ಭವತಿ ಪಾತಕೀ ೧॥ 
ಧನುಸ್ವಿಂಶತ್ತು ವಿಸ್ತೀರ್ಣಃ ಸಿತನೀಲಾಂಬುಸಂಗಮಃ । 
ತಾಂ ತು ವೇಣೀಂ ವಿಜಾನೀಯಾತ್ತಿಂಡಬ್ರಹ್ನಾಂಡಚಾರಿಣೀಮ್‌ ॥೨॥ 
ವೇಣೀಪ್ರಮಾಣಮುದಿತಂ ಬ್ರಹ್ಮಣಾ ಪೂರ್ವಮೇವ ತು । 
ಶೇಷಸ್ಯ ಚ ಮುಖಾಜ್‌ಜ್ಞಾತಂ ಸಾ ವೇಣೀ ತ್ರಿವಿಧಾ ಸ್ಮೃತಾ ೩॥ 
ಅಕ್ಷಯ್ಯವಟಸಂಲಗ್ನಾ ಮೂಲವೇಣೀ ಪ್ರಕೀರ್ತಿತಾ । 
ಮಧ್ಯವೇಣೀ ದ್ವಯೋರ್ಧಾರಾ ಪ್ರಾಂತ್ಯಾ ಸೋಮೇಶ್ವ್ಚರಾವಧಿಃ ॥೪॥ 
ಅತಸ್ಪಿಧೇಣೀ ವಿಖ್ಯಾತಾ ಸಾ ವೇಣೀ ಭುವನತ್ರಯೇ । 


ತತ್ರಾಪ್ನುತಾ ದಿವಂ ಯಾಂತಿ ಮೃತಾ ಧೀರಾಸ್ತುತೇ ನಮೃತಾಃ ೫ ॥ 
ಸಿತಾಸಿತೇ ಸರಿಚ್ಛ್ರೇಷ್ಠೇ ಸಂಗತೇ ಯತ್ರ ದುರ್ಲಭೇ । 
ತತ್ರಾಪ್ನುತಾ ದಿವಂ ಯಾಂತಿ ಮೃತಾ ಧೀರಾಸ್ತುತೇನಮೃತಾಃ Ht 
ಯತ್ರ ಗಂಗಾ ಚ ಯಮುನಾ ಯತ್ರ ಪ್ರಾಚೀ ಸರಸ್ವತೀ । 

ಯತ್ರ ಸೋಮೇಶ್ವರೋ ದೇವಸ್ತತ್ರ ಮಾಮಮೃತಂ ಕೃಧಿ ॥ ೭॥ 
ಶ್ರುತಿಸ್ಥೃತಿಪುರಾಣೇಷು ವರ್ಣಿತೈವಂ ತ್ರಿವೇಣಿಕಾ । 

ಜ್ಞಾತ್ತೈವಂ ವೇಣಿಕಾರೂಪಂ ಕೃತಕ್ಕತ್ಕೋ ಭವೇನ್ನರಃ wn 


ಏತತ್ಸ್ಸಾನಂ ತು ಜೀವಾನಾಂ ಜೀವನಂ ಸುಖಸಂಪದಾಮ್‌ । 
ನಿದಾನಂ ಜ್ಞಾನಯೋಗಾನಾಂ ಧ್ಯಾಯಿನಾಂ ಮೋಕ್ಬಕಾಂಕ್ಷಿಣಾಮ್‌ WF 
ವ್ರತಾನಾಂ ಜಪಯಜ್ಞಾನಾಂ ಕಾಮ್ಯಾನಾಂ ಸದನಂ ಮಹತ್‌ । 


ತ್ರಿವೇಣೀಸದ್ಧಶಂ ಸ್ಥಾನಂ ನಾಸ್ತಿ ಬ್ರಹ್ಮಾಂಡಮಂಟಪೇ  ೧೦॥ 
ಕಾಮಪ್ರದಾನಿ ತೀರ್ಥಾನಿ ತೈಲೋಕ್ಕೇ ಯಾನಿ ಕಾನಿ ಚ । 

ತಾನಿ ಸರ್ವಾಣಿ ಸೇವಂತೇ ಗಂಗಾಯಮುನಸಂಗಮೇ 1 ೧೧ ॥ 
ಓಮಿತ್ಯೇಕಾಕ್ಟರಂ ಬ್ರಹ್ಮ ಪರಬ್ರಹ್ಮಾಭಿಧಾಯಕಮ್‌ । 

ತದೇವ ವೇಣೀ ವಿಜ್ಞೇಯಾ ನ ಪೃಥಗ್ಬಾವಮಾಚರೇತ್‌ Wl ೧೨ ॥ 
ಅಕಾರಃ ಶಾರದಾ ಪ್ರೋಕ್ತಾ ಪ್ರದ್ಯುಮ್ನಸತ್ರ ದೇವತಾ । 

ಉಕಾರೋ ಯಮುನಾ ಶ್ರೋಕಾನಿರುದ್ಧಸಜ್ಜಲಾತ್ಮಕಃ ॥ ೧೩ ॥ 
ಮಕಾರೋ ಜಾಹ್ನವೀ ಗಂಗಾ ತತ್ರ ಸಂಕರ್ಷಣೋ ಹರಿಃ | 

ಏವಂ ತ್ರಿವೇಣೀ ವಿಖ್ಯಾತಾ ವೇದಬೀಜಂ ನಿರೂಪಿತಾ ॥ ೧೪ ॥ 


252 


ಅಧ್ಯಾಯ ೩೪ 253 


ವೇದಮಾತಾ ತು ಸಾವಿತ್ರೀ ತ್ರಿಪದಾ ಚ ಚತುಪ್ಪದಾ । 

ಸ ಏವ ತೀರ್ಥರಾಜೋ ವೈ ತ್ರಿವೇಣ್ಯಾ ಯತ್ರ ಸಂಗಮಃ ॥ ೧೫ ॥ 
ಕ್ಷೀತ್ರಾಣಾಂ ಪರಮಂ ಕ್ಷೇತ್ರಂ ತೀರ್ಥಾನಾಂ ತೀರ್ಥಮುತ್ತಮಮ್‌ । 
ಗಂಗಾಯಮುನಯೋರ್ಯೋಗಂ ಪ್ರವದಂತಿ ಮಹರ್ಷಯಃ ॥೧೬॥ 
ಸಿತಾಸಿತೋದಕೇ ತೀರ್ಥೇ ಬ್ರಹ್ಮಾದ್ಯಾಸರ್ವದೇವತಾಃ । 


ಮುನಯೋ ಮನವಶ್ಚೈವ ವಸಂತೇ ಮೋಕ್ಷಕಾಂಕ್ಷಿಣಃ W ೧೭ ॥ 
ಧನ್ವಿಷಷ್ಠಿಸಹಸ್ರಾಣಿ ರಕ್ಷಂತಿ ಸುರನಿಮ್ನಗಾಮ್‌ । 

ಯಮುನಾಂ ರಕ್ಸತಿ ಸದಾ ಸವಿತಾ ಸಪವಾಹನಃ 1 ೧೮ ॥ 
ಪ್ರಯಾಗಂ ತು ವಿಶೇಷೇಣ ಸ್ವಯಂ ರಕ್ಷತಿ ವಾಸವಃ । 

ಮಂಡಲಂ ರಕ್ಷತಿ ಹರಿರ್ದೈವತೈಸ್ತಹ ಸಂಗತಃ 1 ೧೯॥ 
ತಂ ವಟಂ ರಕ್ಷತಿ ಸದಾ ಶೂಲಪಾಣಿರ್ಮಹೇಶ್ಪರಃ | 

ಸ್ಥಾನಂ ರಕ್ಷತಿ ವೈ ದೇವಾಸರ್ವಪಾಪಹರಂ ಶುಭಮ್‌ il ೨೦ ॥ 
ಯದ್‌ ಬ್ರಹ್ಮಕರಕೋದ್ಭೂತಾ ವಿಷ್ಣುಪಾದಾಬ್ದಸಂಗತಾ । 

ಭಗೀರಥತಪಸಿದ್ದಿ; ಶಿವಮ್‌ಲಿಕೃತಾಸ್ಪದಾ WW ೨೧ ॥ 
ನಾನಾಜನಪದಾನ್ಸಾರ್ಗೇ ವನಾನಿ ಗಿರಿಭೂಮಿಕಾಃ । 
ತೀರ್ಥಾನ್ಕರೋತ್ಯಪಾಪಾನಿ ನಪಾಪಾನ್ಸರ್ಶನಾದಿಭಿಃ I ೨೨ ॥॥ 
ಸ್ಪರ್ಗಮೋಕ್ಷಪ್ರದಾ ಹ್ಯೇಷಾ ಮಹಾಪಾತಕಭೇಷಜಮ್‌ । 

ಏಕಾ ಕಲೌ ವಿಶೇಷೇಣ ಶಕ್ತಾ ಪಾತಕಮೋಚನೇ 11 ೨೩ ॥ 
ತನ್ನಾಸ್ತಿ ಭುವನೇಷ್ಟನ್ಯಾ5ನನ್ಯಾ ಕಾಪಿ ದಯಾನಿಧಿ: | 

ಸಾ ಗತಾ ಯತ್ರ ಸಂಹೃಷ್ಟಾ ದ್ರವಬ್ರಹ್ಮಸ್ತರೂಪಿಣೀ ॥| ೨೪ ॥ 
ಅಸ್ಪಾಚಲಸಮುತ್ಪನ್ನಾ ಮಾರ್ತಂಡತನಯಾಮಲಾ | 

ಬ್ರಹ್ಮಾದಿಸಂಸುತಾ ಯಾತಾ ತೀವ್ರವೇಗಾ ಯಮಸ್ವಸಾ I ೨೫ ॥ 
ಸಪ್ಪದ್ವೀಪಸಮುದ್ರಾಶ್ಚ ಭಿತ್ವಾತತ್ರತೃಸಂಸುತಾ । 

ಕಲಿಂದಕೃತವಿಖ್ಯಾತಾ ಶ್ರೀಕೃಷ್ಣದಯಿತಾ ನರಾ ॥ ೨೬ ॥ 
ಪಿತ್ತದೇವರ್ಷಿತೀರ್ಥಾದ್ಯೆ 0 ಕೂಲದ್ದಯನಿಷೇವಿತಾ I 

ಮಹಾಮರಕತಶ್ಯಾಮಾ ನದೀನಾಮುತ್ತಮಾ ನದೀ I ೨೭ ॥ 
ದೃಷ್ಟಮಾತ್ರಾಖಿಲಾಘ್‌ೌಘಾನ್ನಾಶಯಂತ್ಯಮಲೋದಕಾ । 

ಸ್ನಾನಮಾತ್ರೇಣ ದದತೀ ವಿಕರ್ತನಸಲೋಕತಾಮ್‌ u ೨೮ ॥ 


ಗೃಹೀತದೀಕ್ಷಾ ಮರ್ತ್ಯಾನಾಮಘ್‌ೌಘಶಮನಾದ್ದರೇ I 
ಸಕಲಾನ್ನಿರಯಾನ್‌ ಶೂನ್ಯಾನ್‌ ಕುರ್ವಂತೀ ಭ್ರಾತುರೀರ್ಷಯಾ ॥ ೨೯ ॥ 


254 ಪ್ರಯಾಗಮಾಹಾತ್ಸ್ಯಮ್‌ 
ಯಮುನೈವಂವಿಧಾ ಯತ್ರ ವರ್ತತೇತಖಲದುರ್ಲಭಾ | 


ಅನಯೋಃ ಪುಣ್ಯನದ್ಯೋಸ್ತು ಸಂಗಮ: ಸುರದುರ್ಲಭಃ 1೩೦ ॥ 

ಪರಸ್ಪರೂಪಾ ಪಶ್ಯಂತೀ ಮಧ್ಯಮಾ ವೈಖರೀತಿ ಚ। 

ನಾದವರ್ಣಾತ್ಮಿಕಾ ದೇವೀ ಬ್ರಹ್ಮಪುತ್ರೀ ಸರಸ್ವತೀ HW ೩೧॥ 

ಮಹತ್ತ್ವಂ ತೀರ್ಥರಾಜಸ್ಯ ಶ್ರುತ್ಹ್ವೋತ್ಕಲಿತಮಾನಸಾ । 

ಕಾರ್ಯಾಂತರಮಿಷೇಣಾಸ್‌ ಬ್ರಹ್ಮಲೋಕಾದವಾತರತ್‌ ॥ ೩೨ ॥ 

ಪಾಶಾಂಕುಶಧರಾ ದೇವೀ ವೀಣಾಪುಸಕಧಾರಿಣೀ । 

ಹಾರಿಣೀ ಸರ್ವಮನಸಾಂ ನೇತ್ರೇಷ್ವಾನಂದಕಾರಿಣೀ ॥ ೩೩ ॥ 

ಬಂಧೂಕಾಂಬರಧರಾ ಮುಕಾಭರಣಭೂಷಿತಾ | 

ಕಚ್ಛಪೀವಾದನೇ ದಕ್ಷಾ ಜಗಾಮಾವನಿಮಂಡಲೇ 1೩೪ ॥ 

ದೇವಕಾರ್ಯೆಂ ಸಮಾಸಾದ್ಯ ನಿವ್ಠತ್ತಾ ವಿಧಿಕನ್ಯಕಾ । 

ಮೋಹಯಂತ್ಯಖಲಾನ್ನಾದೈಃ ಪ್ರಯಾಗಂ ಸಮುಪಾಗಮತ್‌ ॥ ೩೫ ॥ 

ಶ್ರುತ್ವಾತಾಮಾಗತಾಂ ದೇವೀಂ ಗೃಹೀತ್ವಾರ್ಫ್ಯಾದಿಸತ್ಕ್ರಿಯಾಮ್‌ । 

ಜಗ್ಗತುಃ ಸವಿಧೇ ತಸ್ಯಾಃ ಪ ರ್ರಹ್ಯಷ್ಟೇ ಮುನಿಭಾನುಜೇ W ೩೬ ॥ 

ಸ್ವಾಗತೀಕೃತ್ಯ ಸರಿಪೂಜ್ಯ ಸುರಜ್ಯೇಷ್ಠಸುತಾಂ ಶುಭಾಮ್‌ । 

ಗೃಹೀತ್ವಾ ಪಾಣಿನಾ ಪಾಣಿಂ ಮಂಜುಲಂ ವಾಕ್ಯಮೂಚತು: 1೩೭ ॥ 
11 ಮೂವತ್ತನಾಲ್ಕನೆಯ ಅಧ್ಯಾಯವು ॥ 

ಸೂತರು ಹೇಳಿದರು 


ಈಗ ಯಾರ ದರ್ಶನದಿಂದಲೇ ಪಾತಕಿಯು ಪವಿತ್ರನಾಗುವನೋ ಅಂತಹ.ತ್ರಿವೇಣಿಯ 
ಬಗ್ಗೆ ವಿವರಿಸುವೆನು. ಈ ವೇಣಿಯು ಕಲ್ಯಾಣ ಗುಣವುಳ್ಳವಳೂ ಮತ್ತುನಿರ್ಗುಣಳೂ ಕೂಡ. ಈ 
ವೇಣಿಯ ದರ್ಶನಮಾತ್ರದಿಂದಲೇ ಪಾಪಿಗಳು ಪುನೀತರಾಗುತ್ತಾರೆ. (ಮುಂದೆ ಹನ್ನೆರಡು, 
ಹದಿಮೂರು ಮತ್ತು ಹದಿನಾಲ್ಕನೇ ಶ್ಲೋಕಗಳಲ್ಲಿ ಓಂಕಾರವೇ ವೇಣಿಯ ಸ್ವರೂಪವೆಂದೂ ಮತ್ತು 
ತದಂತರ್ಗತವಾದ ಪ್ರದ್ಯುಮ್ನ ಅನಿರುದ್ಧ ಮತ್ತು ಸಂಕರ್ಷಣರನ್ನು ಅಭಿಮಾನಿದೇವತೆಗಳಾಗಿ 
ಹೊಂದಿರುವಳಿಂದೂ ವರ್ಣಿತವಾಗಿದೆ. ಈ ಮೂರು ಭಗವದ್ರೂಪಗಳಾದ ಪ್ರದ್ಯುಮ್ನ, ಅನಿರುದ್ಧ 
ಮತ್ತು ಸಂಕರ್ಷಣರು ಅನಂತ ಕಲ್ಯಾಣಗುಣಪೂರ್ಣರಾಗಿರುವುದರಿಂದ ಸಗುಣರೆಂದು, 
ಸತ್ವರಜಸ್ತಮೋಗುಣಗಳು ಇಲ್ಲದವರಾದ್ದರಿಂದ ಅಗುಣರೆಂದು ಈ ಮೂರು ಪರಬ್ರಹ್ಮನ 
ರೂಪಗಳನ್ನು ತನ್ನಲ್ಲಿರುವ ಮೂರು ನದಿಗಳಲ್ಲಿ ನಿಯಾಮಕದೇವತೆಗಳನ್ನಾಗಿ ಹೊಂದಿರುವ 
ತ್ರಿವೇಣಿಯು ""ಸಗುಣಾಗುಣ'' ಮೂರ್ತಿಯಾಗಿದ್ದಾಳೆಂದು ಇಲ್ಲಿ ಅರ್ಥಮಾಡಿಕೊಳ್ಳಬೇಕು.) 
॥ ೧ ॥ ಈ ವೇಣಿಯು ಸ್ವಚ್ಛ ನೀರುಳ್ಳ ಗಂಗೆ ಮತ್ತು ಕಪ್ಪು ನೀರುಳ್ಳ ಯಮುನೆ ಇವರುಗಳ 
ಸಂಗಮವೇ. ಈ ಸಂಗಮವು ಮೂವತ್ತುಧನಸ್ಸುಗಳ ವಿಸ್ತೀರ್ಣಉಳ್ಳದ್ದಾಗಿದ್ದು ಬ ್ರಹ್ಮಾಂಡದಲ್ಲೂ 

ದೇಹದಲ್ಲೂ ವ್ಯಾಪಿಸಿಕೊಂಡಿದೆಯೆಂದು ಜ್ಞಾನಿಗಳು ಹೇಳುತ್ತಾರೆ. ಹೇಗೆಂದರೆ ಇದರ ಮುಖ್ಯ 


ಅಧ್ಯಾಯ ೩೪ 255 


ಅಭಿಮಾನಿ ದೇವತೆಯಾದ ಶ್ರೀ ಹರಿಯು ಇಡೀ ಬ ಬ್ರಹ್ಮಾಂಡದಲ್ಲೆಲ್ಲಾ ವ್ಯಾಪಿಸಿ ಅದರ 
ನಿಯಾಮಕನಾಗಿ ಇರುವುದರಿಂದ ಮತ್ತು ದೇಹದಲ್ಲಿ ಇಡಾ, ಪಿಂಗಳಾ, ಸುಷುಮ್ನಾನಾಡಿಗಳಲ್ಲಿ 
ಗಂಗಾ, ಯಮುನಾ, ಸರಸ್ವತೀನದಿಗಳು ಪ್ರವಹಿಸುತಿರುವುದರಿಂದ. ॥ ೨ ॥ ಈ ವೇಣಿಯ 
ಪ ಶ್ರಮಾಣವನ್ನು ಬ್ರ ಹೃದೇವರು ಮೊದಲೇ ನಿರೂಪಿಸಿದ್ದಾರೆ. ಅದನ್ನು ಶ್ರೀ ಶೇಷದೇವರ 
ಯೀ ನಾನು ಕೇಳಿದ್ದ ಹಾಗೆ ವರ್ಣಿಸುತ್ತೇನೆ. ಈ ವೇಣಿಯು ಹಿ ವಿಧಗಳಲ್ಲಿಯೆಂದು 
ಸ್ಕೃತಿಗಳಲ್ಲಿಉಕವಾಗಿದೆ. 113.1 ಅಕ್ಷಯ ಮರದಿಂದ ಪಾ ುರಂಭಿಸಿ ಈ ಸಂಗಮವೂ ಸೇರಿ ಇರುವ 
ಪ್ರದೇಶವು “ಮೂಲವೇಣಿ''ಯು, ಗಂಗೆ ಯಮುನೆಯ ಸಂಗಮ ಪ್ರದೇಶವು 
""ಮಧ್ಯವೇಣಿ''ಯು, ಸಂಗಮದಿಂದ ಪ್ರಾರಂಭಿಸಿ ಸೋಮೇಶ್ವರನ ಸನ್ನಿಧಾನದ ತನಕ 
ವ್ಯಾಪಿಸಿರುವ ಭಾಗವೇ "“ಅಂತ್ಯವೇಣಿ''ಯು. ಈ ಮೂರು ಬಗೆಯ ವೇಣಿಗಳು ಸೇರಿ 
“ತ್ರಿವೇಣಿ''ಯಾಗಿದೆ. ॥ ೪ ॥ ಈ ರೀತಿಯಾಗಿ ಆ ವೇಣಿಯು ತ್ರಿವೇಣಿ ಎಂದು 
ಕರೆಯಲ್ಲಡುತಾಳೆ ಮತ್ತು ಮೂರುಲೋಕಗಳಲ್ಲಿಯೂ ತ್ರಿವೇಣೀ ಎಂದು ಪ್ರಸಿದ್ಧವಾಗಿದೆ. ಈ 
ತ್ರಿವೇಣಿಯಲ್ಲಿ ಸ್ನಾನ ಮಾಡಿದವರು ನೇರವಾಗಿ ಸ್ವರ್ಗಕ್ಕೆ ತೆರಳುವರು ಮತ್ತು ಇಲ್ಲಿ 
ತ ನಿಜವಾಗಿಯೂ ಮೋಕ್ಷವನ್ನೇ iE (ಪರಂಪರಯಾ 
ಮೋಕ್ಷವನ್ನು ಹೊಂದುವರು ಎಂದು ತಿಳಿಯಬೇಕು. ) ೆ ೫ ॥ ಕಪ್ಪು ಮತ್ತು ಬಿಳಿ ನೀರುಳ್ಳ 
ಶ್ರೇಷ್ಠವಾದ ಎರಡು ನದಿಗಳ ಸಂಗಮವು ಅತಿದುರ್ಲಭವು. ಆದ್ದರಿಂದಲೇ ಅದರಲ್ಲಿ ಸ್ನಾನ 
ಮಾಡಿದವರು ಮೋಕ್ಷವನ್ನು ಹೊಂದುವರು. ॥ ೬ ॥ ಶ್ರುತಿಸ್ಪೃತಿಗಳಲ್ಲಿ ಹೇಳಿರುವಂತೆ ಈ 
೬. ಸ್ನಾನ ಮಾಡುವವವರು "ಎಲ್ಲಿ ಗಂಗೆ, ಯಮುನೆ, ಪೂರ್ವ ದಿಕ್ಕಿಗೆ ಹರಿಯುವ 
ರಸ್ವತೀನದಿಯು ಮತ್ತುಸೋಮೇಶ್ವರನ ಸನ್ನಿಧಾನವಿದೆಯೋ ಅಲ್ಲಿನನಗೆ ಮರಣವನ್ನುಕೊಟ್ಟು 
ಮೊಲವನ್ನು ಕರುಣಿಸಿ'' ಎಂದು ಸಾತ್ವಿ ಕರು ತ್ರಿವೇಣಿ ತೀರ್ಥಾಭಿಮಾನಿಯಾದ ಪರಬ್ರಹ್ಮನನ್ನು 
ಪ್ರಾ ರ್ಥಿಸುತಾರೆ. | ೭ ಈ ರೀತಿಯಾಗಿ ಶ್ರು ತಿಸ್ಪೃ ತಿಗಳಲ್ಲಿ ವರ್ಣಿತವಾಗಿರತಕ್ಕ ತ್ರಿವೇಣಿಯ 
ಸ್ವರೂಪವನ್ನು "ತಿಳಿಯುವವನು ೃತಕೃತ್ಯನಾಗುತ್ತಾನೆ. 11೮1 ಈ ಸ್ಥಾನವಾದರೋ ಪ್ರಾಣಿಗಳಿಗೆ 
ಜೀವನ ಸ್ವರೂಪ, ಸುಖಸಂಪತ್ತುಗಳ ಆಗರ, ಜ್ಞಾನಾದಿಯೋಗಗಳಿಗೆ ಮೂಲಭೂತ ಕಾರಣವು 
ಮತ್ತು ಇದನ್ನು ಧ್ಯಾನಿಸುವವರು ಕೇವಲ ಮೋಕ್ಷಾಪೇಕ್ಟಿಗಳೇ. ॥ ೯ ॥ ಜಪ, ಯಜ್ಞ, ವ್ರತ ಮತ್ತು 
ಕಾಮ್ಯಕರ್ಮಾಚರಣೆಗಳಿಗೆ ಇದು ಅತಿ ದೊಡ್ಡ ಸ್ಥಾನವು. ಇಡೀ ಬ್ರಹ್ಮಾಂಡದಲ್ಲಿ ತ್ರಿವೇಣಿ 
ಸದೃಶವಾದ ಬೇರೊಂದು ಸ್ಥಾನವಿಲ್ಲ, 1 ೧೦॥ ನಮ್ಮ ಮನೋಭಿಲಾಷೆಗಳನ್ನು ನೆರವೇರಿಸಬಲ್ಲ 
ಮೂರು ಲೋಕದಲ್ಲಿರುವ ಎಲ್ಲಾ ತೀರ್ಥಗಳೂ ಈ ಗೆಂಗಾಯಮುನೆಯರ ಸಂಗಮದಲ್ಲಿರುವ 
ತ್ರಿವೇಣಿಯನ್ನುಸೇವಿಸಿಕೊಂಡೇ ಇವೆ. 1೧೧ ॥""ಫೊ-ಓಂ'' ಎಂಬ ಒಂದಕ್ಷರದಲ್ಲಿ. ನಿರೂಪಿತ 
ವಾಗಿರತಕ್ಕದ್ದು ಪರಬ್ರಹ್ಮ ಸ್ವರೂಪವು. ತ್ರಿವೇಣಿಯೇ ಈ ಓಂಕಾರ ವಾಚ್ಯ ಪ ಪರಬ ಹ್ಹ ಎಂದು 
ತಿಳಿಯಬೇಕೇ ಹೊರತು ಬೇರೆ ಯಾವ ಭಾವನೆಗಳನ್ನುತಾಳಲಾಗದು. (ಪರಬ್ರಹ್ಮಸ್ವರೂಪವಾದ 
'"ಓಂ''ಕಾರವು ಅ, ಉ, ಮ ಮತ್ತುನಾದ ಎಂಬ ನಾಲ್ಕು ಪಾದಗಳಿಂದ ರಚಿತವಾಗಿದೆಯೆಂದು 
ವೇದಗಳಲ್ಲಿಮತ್ತುಮಾಂಡೂಕೋಪನಿಷತ್ತಿನಲ್ಲಿಯೂ ಹೇಳಲ್ಪಟ್ಟಿದೆ.) ॥ ೧೨ ॥ ""ಅ'' ಕಾರವೇ 
ಶಾರದೆಯು, ಮತ್ತುಪ್ರದ್ಯುಮ್ನನು ಇದರ ದೇವತೆಯು. ""ಉ''ಕಾರವು ಯಮುನೆಯು ಮತ್ತು 
ಇದರ ದೇವತೆಯು 'ಅನಿರುದ್ದನು. ॥೧೩ ॥ ಜಹ್ನುಯಷಿಗಳ ಮಗಳಾದ ಗಂಗೆಯೇ ""ಮ'' ಕಾರವು 
ಮತ್ತು ಇದರ ದೇವತೆಯು ಸಂಕರ್ಷಣನು. (ಈ ಮೂರೂ ಬ್ರ ಹ್ಮಾಂಡದ ಸೃಷ್ಟಿಗಾಗಿ 


256 ಪ್ರಯಾಗಮಾಹಾತ್ವ್ಯಮ್‌ 


ಶ್ರೀ ನಾರಾಯಣನು ತೆಗೆದುಕೊಂಡ ರೂಪಗಳು) ಈ ರೀತಿಯೂ ಇಡೀ ವೇದರಾಶಿಗೆ ಬೀಜ 
ಸ್ವರೂಪವಾಗಿರತಕ್ಕ "ಓಂ'' ಕಾರವೇ ಈ ತ್ರಿವೇಣಿಯು. ಈ ರೀತಿ ಶ್ರುತಿ ಸ್ಫೃತಿಗಳಲ್ಲಿ 
ನಿರೂಪಿತವಾಗಿದೆ. ॥ ೧೪ ॥। ವೇದಮಾತೆಯಾದ ಸಾವಿತ್ರಿಯು, ಮೂರು ಪಾದಗಳುಳ್ಳವಳು ಮತ್ತು 
ಓಂಕಾರಸಹಿತ ನಾಲ್ಕು ಪಾದಗಳುಳ್ಳವಳು. ತ್ರಿವೇಣಿಯಲ್ಲಿ ಎಲ್ಲಿ ಮೂರು ನದಿಗಳೂ 
ಸೇರುವುವೋ ಅಲ್ಲಿಯೇ ತೀರ್ಥರಾಜನು ಇರುವನು. ॥ ೧೫ ॥ ಗಂಗೆ ಮತ್ತು ಯಮುನೆಯರ 
ಸಂಗಮವು ಇರುವ ಈ ಕ್ಷೇತ್ರವು ಕ್ಷೇತ್ರಗಳಲ್ಲಿಯೇ ಪರಮೋತ್ತಮವಾದ ಕ್ಷೇತ್ರವು ಮತ್ತು 
ತೀರ್ಥಗಳಲ್ಲಿಯೇ ಪರಮೋತಮವಾದ ತೀರ್ಥವು. ಈ ರೀತಿಯಾಗಿ ಮಹರ್ಷಿಗಳ 
ಹೇಳಿಕೆಗಳಿವೆ. ॥ ೧೬ ॥ ಗಂಗಾಯಮುನೆಯರ ಸಂಗಮ ಸ್ಥಳದಲ್ಲಿ ಬ್ರಹ್ಮಾದಿದೇವತಗಳೂ, ಸಮಸ್ತ 
ಯಷಿಗಳೂ ಮತ್ತುಮನುಗಳೂ ಮೋಕ್ಟಾಪೇಕ್ಟಿಗಳಾಗಿ ಶ್ರೀಮಾಧವನನ್ನು ಆರಾಧಿಸುತ್ತಾಇದ್ದಾರೆ. 
॥೧೭ ॥ ಅರವತ್ತುಸಾವಿರ ಧನುರ್ಧಾರಿಗಳು ಗಂಗೆಯನ್ನು, ಏಳು ಕುದುರೆಗಳ ರಥದಲ್ಲಿಸಂಚಾರ 
ಮಾಡುತ್ತಿರುವ ಸೂರ್ಯನು ಯಮುನೆಯನ್ನುಕಾಯುತ್ತಿದ್ದಾರೆ. ॥ ೧೮ ॥ ಪ್ರಯಾಗ ಕ್ಷೇತ್ರವನ್ನು 
ಇಂದ್ರನೇ ವಿಶೇಷವಾಗಿ ರಕ್ಷಿಸುತ್ತಿದ್ದಾನೆ. ಈ ಪ್ರಯಾಗ ಮಂಡಲವನ್ನು ಅಷ್ಟದಿಕ್ಟಾಲಕಾದಿ 
ದೇವತೆಗಳೊಡನೆ ಶ್ರೀ ಮಾಧವನು ರಕ್ಕಿಸುತಿದ್ದಾನೆ. ॥ ೧೯ ॥ ಶ್ರೀ ಮಹರುದ್ರದೇವರು 
ಶೂಲಪಾಣಿಯಾಗಿದ್ದು ಯಾವಾಗಲೂ ಆ ಅಕ್ಷಯವಟವೃಕ್ಷವನ್ನು ರಕ್ಷಿಸುತ್ತಿದ್ದಾನೆ. ಒಟ್ಟಿನಲ್ಲಿ 
ದೇವತೆಗಳೆಲ್ಲರೂ ಈ ಸ್ಥಾನವನ್ನು ರಕ್ಷಿಸುತ್ತಿದ್ದಾರೆ. ॥ ೨೦ ॥। ಯಾವುದು ಬ್ರಹ್ಮದೇವರ 
ಕಮಂಡಲುವಿನ ದಶೆಯಿಂದ ಹುಟ್ಟಿ ಶ್ರೀ ತ್ರಿವಿಕ್ರಮಾವತಾರದಲ್ಲಿದ್ದಶ್ರೀ ಮಹಾವಿಷ್ಣುವಿನ ಪಾದದ 
ಸಂಬಂಧವನ್ನುಹೊಂದಿ ಭೂಲೋಕಕ್ಕೆ ಭಗೀರಥನ ತಪಸ್ಸಿನ ಫಲವಾಗಿ ಇಳಿದು ಬರುವಾಗ ಶ್ರೀ 
ಮಹರುದ್ರದೇವರಿಂದ ವಿಷ್ಣುಪಾದೋದಕವೆಂಬ ಅನುಸಂಧಾನದಿಂದ ಶಿರಸಾ ಧಾರಣೆ 
ಮಾಡಲ್ಪಟ್ಟಿತೋ, ಭೂಲೋಕದಲ್ಲಿ ಗಂಗೋತ್ರಿಯಿಂದ ಹರಿದು ಬರುತ್ತಾ ದಾರಿಯುದ್ದಕ್ಕೂ 
ನಾನಾರಾಜ್ಯಗಳನ್ನೂ ವನಗಳನ್ನೂ ಪರ್ವತ ಪ್ರದೇಶಗಳನ್ನೂ ಅದರಲ್ಲಿರುವ ಜೀವಿಗಳನ್ನು ತನ್ನ 
ದರ್ಶನಮಾತ್ರದಿಂದಲೇ ಪಾಪಪರಿಹೃತವಾದುವುಗಳನ್ನಾಗಿಯೂ ಮಾಡುತ್ತಿರುವ ಈ ಗಂಗೆಯು 
ಸ್ವರ್ಗವನ್ನೂ ಮುಕ್ತಿಯೋಗ್ಯರಿಗೆ ಮೋಕ್ಷವನ್ನು ಕರುಣಿಸುವ, ಮಹಾಮಹಾ ಪಾಪಗಳೆಂಬ 

ರೋಗಗಳಿಂದ ನರಳುತಿರುವವರಿಗೆ ಔಷಧಿ ರೂಪದಲ್ಲಿರುವಳಾಗಿಯೂ ಇದ್ದು ಈ ಕಲಿಯುಗದಲ್ಲಿ 
ಅತಿ ಪ್ರಮುಖಳಾದ ಪಾಪಪರಿಹಾರಕ ಶಕ್ತಿಯಾಗಿದ್ದಾಳೆ. ॥॥ ೨೧-೨೩ ।। ಇಷ್ಟೂ ಕಾರುಣ್ಯಕ್ಕೆ 

ನಿಧಿಯಂತಿರುವವಳು ಈ ಭೂಮಿಯಲ್ಲಿಬೇರೆಯಾರೂಯಿಲ್ಲ ಈ ತ್ರಿವೇಣಿಯಲ್ಲಿಭಗವಂತನೇ 

ದ್ರವರೂಪದಿಂದ ಸಂತೋಷವಾಗಿ ಇರುತಾನೆ. (ಜಲದಲ್ಲಿ ಜಲರೂಪದಿಂದ ಇರುತಾನೆ; ಅವನೇ 

ಜಲವಲ್ಲ) ॥॥ ೨೪ ॥ ಸೂರ್ಯನ ಮಗಳಾದ ಹಾಗೂ ಯಮಧರ್ಮರಾಯನ ತಂಗಿಯಾದ 

ಯಮುನೆಯು ಅಸಾಚಲದಲ್ಲಿ ಉಗಮಿಸಿ, ಬ್ರಹ್ಮಾದಿಗಳಿಂದ ಸುತ್ಯಳಾಗಿ ತೀವ್ರವೇಗದಿಂದ 

ಹರಿಯುತ್ತಾಳೆ. ॥ ೨೫ ॥ ಇವಳು ಉಗಮಿಸುವ ಪೂರ್ವದಲ್ಲಿ ಏಳು ದ್ವೀಪಗಳನ್ನು ಏಳು 

ಸಮುದ್ರಗಳನ್ನು ಭೇದಿಸಿಕೊಂಡು ಅಲ್ಲಿರುವವರಿಂದ ಸುತಳಾಗಿ ಕಳಿಂದ ಪರ್ವತದಲ್ಲಿ ಧರೆಗೆ 

ಇಳಿದಿದ್ದಾಳೆ. ಕಳಿಂದ ಪರ್ವತದಲ್ಲಿ ಹುಟ್ಟುವುದರಿಂದಲೇ "'ಕಾಳಿಂದೀ'' ಎಂಬ ಹೆಸರನ್ನು 
ಹೊಂದಿ, ಶ್ರೀಕೃಷ್ಣನಿಗೆ ಪ್ರಿಯಳಾಗಿದ್ದಾಳೆ. ಈ ಯಮುನೆಯ ಎರಡೂ ತೀರಗಳಲ್ಲಿಯೂ 

ಪಿತೃಗಳೂ ದೇವತೆಗಳೂ ಯಷಿಗಳೂ, ತೀರ್ಥಾಭಿಮಾನಿದೇವತೆಗಳೂ ಇದ್ದು ಇವಳನ್ನು 

ಸೇವಿಸುತ್ತಿದ್ದಾರೆ. ಇವಳು ಮರಕತ ರತ್ನದಂತೆ ನೀಲವರ್ಣ ವಿಶಿಷ್ಠಳು ಮತ್ತು ನದಿಗಳಲ್ಲೆಲ್ಲಾ 


ಅಧ್ಯಾಯ ೩೪ 257 


ಸರ್ವೋತಮಳು. ॥ ೨೬-೨೭ ॥ ನಿರ್ಮಲವಾದ ನೀರುಳ್ಳ ಇವಳು ತನ್ನ ದರ್ಶನಮಾತ್ರದಿಂದಲೇ 
ಪಾಪಿಜನರ ಸಮಸ್ತ ಪಾಪಗಳನ್ನು ಪರಿಹಾರ ಮಾಡುತ್ತಾಳೆ, ಸ್ನಾನ ಮಾಡಿದವರನ್ನು ಸೂರ್ಯ 
ಲೋಕಕ್ಕೆ era || ೨೮ | || ಅಣ್ಣನಾದ ಯಮರಾಜನ ಮೇಲಿನ ಈರ್ಷೆಯಿಂದಲೋ, 
ಪಾಪ ಪರಿಹಾರದ ಬಗ್ಗೆ ಯಜ್ಞದೀಕ್ಷಾವುಳ್ಳವಳೋ ಎಂಬಂತೆ ಎಲ್ಲರ ಪಾಪ ಪಗಳನ್ನು ಪ ಪರಿಹಾರ 
ಮಾಡಿ ನರಕಗಳೆಲ್ಲವೂ "ಭಾಲಿಯಿರುವಂತೆ ಮಾಡುತಾಳೆ. ॥ ೨೯ ॥। ಇಂತಹ ಯಮುನೆಯು 
ಎಲ್ಲರಿಗೂ ದುರ್ಲಭಳು ಮತ್ತುಈ ಗಂಗೆಯಮುನೆಯರಸ ಸಂಗಮವು ಅತಿದುರ್ಲಭವು. ।।೩೦॥ 
ಚತುರ್ಮುಖಬ ್ರಿಹ್ನನ ಮಗಳಾದ ಸರಸ್ವತಿಯು ಓಂಕಾರದ ನಾಲ್ಕನೇ ಪಾದವಾದ ನಾದದ 
ಸ್ವರೂಪಳು ಮತ್ತುವರ್ಣಗಳಗೂ ಅಭಿಮಾನಿ ದೇವತೆಯು. ಇವಳು ಪರಸ್ವರೂಪಾ, ಪಶ್ಯಂತೀ, 
ಮಧ್ಯಮಾ ಮತ್ತುವೈಖರೀ ಎಂಬ ನಾಲ್ಕು ಹೆಸರುಗಳಿಂದಲೂ ಉಕ್ತವಾಗಿದ್ದಾಳೆ. 

(ಸರಸ್ವತೀ--- ಇವಳು ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿಯಾದವಳಾದ್ದರಿಂದ ಲೌಕಿಕ 
ದೃಷ್ಟಿಯಿಂದ ಬ್ರಹ್ಮನ ಮಗಳು. ಆದರೆ ಯಜುಗುಣಕ್ಕೆ ಸೇರಿ ನಿತ್ಯನಿಯತ ಬ್ರಹ್ಮಪತ್ನಿ 
ಆಗಿರುವುದರಿಂದ ಶ್ರೀ ಮಹಾವಿಷ್ಣುವಿನ ಆಜ್ಞಾಪ್ರಕಾರ ಬ್ರಹ್ಮದೇವರು ಇವಳನ್ನು ತನ್ನ 
ಹೆಂಡತಿಯಾಗಿಯೂ ಪಟ್ಟದ ರಾಣಿಯಾಗಿಯೂ ಸ್ವೀಕಾರ ಮಾಡಿದರು. ಇದು ಮಹಾಭಾರತ 
ತಾತರ್ಯನಿರ್ಣಯದ ಪ್ರಯೋಗದಂತೆ ಸರಸ್ವತೀ ಅಂದರೆ ಸುಖ ಸ್ವರೂಪಿಣಿಯೂ ಹೌದು. 
ಅಥವಾ ಸುಖದ ಮುಖ್ಯ ಕಾರಣರಾದ ಬ್ರ ಹೃದೇವರ ಪತ್ನಿಯೂ ಹೌದು. 

ಪರಸ್ವ ರೂಪಾ--ತನ್ನ ಉದ್ದಿಷ್ಟ ವಿಷಯವನ್ನು. ಪರರಿಗೆ ತಿಳಿಯಪಡಿಸಲು ಶಬ್ದೋ 
ಚ್ಹಾರಣೆಯು' ಆವಶ್ಯಕ. ಈ "ರೀತಿಯಾದ ಶಬ್ದೋಚ್ಚಾರಣೆಗಾಗಿ ಚೇತನನಿಂದ ಪೆ ್ರೀರಿತವಾದ 
ಮನಸ್ಸು ಮೂಲಾಧಾರದಲ್ಲಿರುವ ಅನಲವನ್ನು 'ಚಲಿಸುವಂತೆ ಮಾಡುವುದು. ಡ್‌್‌ ಅನಲವು 

ನಾಭಿಯಲ್ಲಿರುವ ಅನಿಲವನ್ನು ಚಲಿಸುವಂತೆ ಮಾಡುವುದು. ಈ ರೀತಿ ಚಲಿತವಾದ ವಾಯುವಿನಿಂದ 
Hy ಸೂಕ್ಷ್ಮವಾಗಿ ನಾದವು ಉತ್ಪತ್ತಿಯಾಗುವುದು. ಈ ರೀತಿ ಉತ್ಪತ್ತಿಯಾದ ಸೂಕ್ಷ್ಮರೂಪ ನಾದಕ್ಕೆ 
''ಪರಾ'' ಎಂದು ಹೆಸರು. ಈ ಪರದ ಸ್ವರೂಪವುಳ್ಳವಳು ಸರಸ್ವತೀದೇವಿಯು. ಇದು 
ಸೂಕ್ಷ್ಮಃ ರೂಪದಲ್ಲಿ ಇರುವುದರಿಂದ ಇದಕ್ಕೆ ""ಸೂಕ್ಷ್ಮ'' ಎಂದೂ ಕರೆಯುತ್ತಾರೆ. 
ಪಶ್ಯಂತೀ--ಮೇಲೆ ಹೇಳಿದ ಈ ಸೂಕ್ಷ್ಮರೂಪನಾದವು ನಾಭಿಯವರೆಗೆ ಚಲಿಸಿದಾಗ 
ಅದರ ಸಂಬಂಧದಿಂದ ಉತ್ಪತ್ತಿಯಾಗುವ ಶಬ್ದವೇ ""ಪಶ್ಯಂತೀ'' ಎಂದು ಕರೆಯಲ್ಪಟ್ಟಿದೆ. ಈ 
ಪಶ್ಯಂತಿಗೆ ಸರಸ್ವತಿಯೇ ಮುಖಾ ಭಿಮಾನಿದೇವತೆಯು. ಆದ್ದರಿಂದ ಅವಳಿಗೆ ಪಶ್ಯ ತೀ “ಎಂದು 
NNW. 

ಮಧ್ಯಮಾ ಈ ಪಶ್ಯಂತೀ ಎಂಬ ಹೆಸರಿನ ನಾದವು ಹೃದಯದೇಶಕ್ಕೆ ಪ ರ್ರವೇಶಿಸಿದಾಗ 
ಹುಟ್ಟುವ ಶಬ್ದವು ಮಧ್ಯಮಾ ಎನ್ನಿಸಿಕೊಳ್ಳು ವುದು. ಈ ಮಧ್ಯ ಮನೆಂಬ ಶಬ್ದಕ್ಕೆ ಶಿ ್ರಸರಸ್ವ ತಿಯೇ 
ಮುಖ್ಯಾ ಭಿಮಾನಿಯಾದ್ದರಿಂದ ಮಧ್ಯ ಮಾ ಎಂದು ಹೆಸರು. 

ವೈಖರೀ ಈ ರೀತಿಯಾಗಿ ಉತ್ಪತಿಯಾದ ಮಧ್ಯಮಾಶಬ್ದವು ಕಂಠಪ ರ್ರದೇಶಕ್ಕೆ ಹೋಗಿ 
ಅಲ್ಲಿಂದ: ತಲೆಗೆ ಹೊಡೆದು, ಆ ತಲೆಯ ಹೊಡೆತದಿಂದ ಹಿಂತಿರುಗಿ | ಬಾಯಿಯಲ್ಲಿ ತಾನು ಉತ್ಪತ್ತಿ 
ಆಗುವ ಎಂಟು ಸ್ಥಾನಗಳಲ್ಲಿ ಅಭಿಹತವಾಗಿ ಸಮಸವಣ್ಣ ಮತ್ತುದ್ವನ್ಯಾ ತ್ಮಕವಾದ ಶಬ್ದೋ ತ್ವತ್ರಿಯು' 
ಆಗುವುದು. ಇದಕ್ಕೆ “"ವೈಖರೀ''ಎಂದು ಹೆಸರು. ಈ ವೈಖರಿಯಿಂದಲೇ ಶಬ್ದಬೋಧನೆ 
ಆಗುವುದು. ಈ ವೈಖರಿಗೆ ವಜ ಜು ಸರಸ ್ಟತೀದೇವಿಗೂ " "ವೈಖರೀ'' 
ಎಂದು ಹೆಸರಿದೆ. )1೩೧॥ 

17 


258 ಪ್ರಯಾಗಮಾಹಾತ್ಮ್ಯಮ್‌ 


ಸರಸ್ವತಿಯು ಈ ತೀರ್ಥರಾಜನ ಮಹಾತ್ವೈಯನ್ನು ಕೇಳಿ ಈ ಕ್ಷೇತ್ರದ ಬಗ್ಗೆ ತೀವ್ರವಾದ 
ಆಸೆಯುಳ್ಳವಳಾಗಿ ಯಾವುದೋ ಉದ್ದೇಶದ ದಶೆಯಿಂದ ಬ್ರಹ್ನಲೋಕದಿಂದ ಭೂಲೋಕಕ್ಕೆ 
ಬಂದು ಈ ಪ್ರಯಾಗವನ್ನು ಸಂದರ್ಶಿಸಿದಳು. ॥॥೩೨ ॥ ಸರಸ್ವತಿಯು ಒಂದು ಕೈಯಲ್ಲಿ ಪಾಶವನ್ನೂ 
ಇನ್ನೊಂದು ಕೈಯಲ್ಲಿ ಅಂಕುಶವನ್ನೂ ಮತ್ತೊಂದರಲ್ಲಿ ವೀಣೆಯನ್ನೂ ನಾಲ್ಕನೆಯ ದರಲ್ಲಿ 
ಪುಸ್ತಕವನ್ನೂ ಧಾರಣೆ ಮಾಡಿದ್ದಾಳೆ. ತನ್ನ ರೂಪಗುಣಚಾರಿತ್ರ್ಯಾದಿಗಳಿಂದ ಎಲ್ಲರ ಮನಸ್ಸನ್ನೂ 
ಅಪಹಾರ ಮಾಡಿರುವ ಇವಳು ಎಲ್ಲರ ಕಣ್ಣುಗಳಿಗೂ ಸಂತಸವನ್ನುಂಟುಮಾಡುವಳು. ॥ ೩೩ ।। 
ಇವಳು ಬಿಳಿದಾಸವಾಳದ ಹೂವಿನಂತೆ ಬೆಳ್ಳಗಿರುವ ಸೀರೆಯನ್ನು ಧರಿಸಿದ್ದಾಳೆ, ಮುತ್ತಿನ 
ಆಭರಣಗಳಿಂದ ಭೂಷಿತಳಾಗಿದ್ದಾಳೆ. ಇವಳು "ಕಚ್ಛಪಾ'' ಎಂಬ ಹೆಸರುಳ್ಳ ತನ್ನ ವೀಣೆಯನ್ನು 
ನುಡಿಸುವುದರಲ್ಲಿ ಅತಿಕುಶಲಳು. ಇಂತಹವಳು ಭೂಮಂಡಲಕ್ಕೆ ಬಂದಿಳಿದಳು. 11೩೪ ॥ ಈ 
ಬ್ರಹ್ಮನ ಹೆಂಡತಿಯು ದೇವತಾ ಕಾರ್ಯಗಳನ್ನು ಮುಗಿಸಿಕೊಂಡು, ಕಾರ್ಯಗೌರವದಿಂದ 
ವಿಶ್ರಾಂತಿ ಹೊಂದಿ ತನ್ನವೀಣಾವಾದನದಿಂದ ಸರ್ವರನ್ನೂ ಸಮ್ಮೋಹನಗೊಳಿಸುತ್ತಾಪ್ರಯಾಗ 
ಕ್ಷೇತ್ರಕ್ಕೆ ಬಂದಳು. ॥ ೩.೫ ॥। ಆಗಮಿಸಿರತಕ್ಕ ಆ ಸರಸ್ವತೀದೇವಿಯರನ್ನು ಅರ್ಫ್ಯಪಾದ್ಯಾದಿ 
ಪೂಜಾಸಾಮಾಗ್ರಿಗಳಿಂದ ಗಂಗೆಯಮುನೆಯರು ಎದುರುಗೊಂಡು ಸ್ವಾಗತವನ್ನು ಬಯಸಿ, 
ಶೋಡಶೋಪಚಾರ ಪೂಜಾವನ್ನು ಸಮರ್ಪಿಸಿ ನಂತರ ಈ ದೇವೋತ್ತಮರಾದ ಬ್ರಹ್ಮನ ಮಗಳ 
ಕೈಯಲ್ಲಿತಮ್ಮಕೈಯ್ಗಳನ್ನಿಟ್ಟುಮನೋಹರವಾಗಿ ಆಕೆಯೊಡನೆ ಮಾತನಾಡಲು ಪ್ರಾರಂಭಿಸಿದರು. 
|13.೬-೩೭ ॥ 


ಗಂಗಾಯಮುನೇ ಊಚತುಃ--- 
ತವಾತ್ರಾಗಮನಂ ಜಾತಮಪೂರ್ವಂ ದರ್ಶನಂ ಚ ನೌ । 


ದಿಷ್ಟ್ಯಾ ವಸಾತ್ರ ಮಾ ಯಾಹಿ ಕ್ವಾಪೀತಸ್ಪೀರ್ಥರಾಜತಃ ॥ ೩೮ ॥ 
ನೇದ್ದಶಂ ವಸತಿ ಸ್ಥಾನಮಸ್ತಿ ಬ್ರಹ್ಮಾಂಡಗೋಲಕೇ । 
ಕಾಮಯಂತೇ ಚ ತತ್ರಸ್ಥಾಪೀರ್ಥರಾಜಮಹರ್ನಿಶಮ್‌ ॥ ೩೯ ॥ 


ಆವಾಮತ್ರ ವಸಾವೋತತ್ರ ವಸ ತ್ವಮಪಿ ಸಾಂಪ್ರತಮ್‌ । 
ಮಜ್ಜತಾಂ ದುರ್ಲಭಃ ಕೋನರ್ಥಸಿಸ್ಟಣಾಂ ನಃ ಸಮಾಗಮೇ 1೪೦ ॥ 
ತ್ರಿವೇಣೀತಿ ಚ ವಿಖ್ಯಾತಿಸರ್ವತ್ರ ಚ ಭವಿಷ್ಯತಿ | 


ತ್ರಿಭಿಃ ಫಲ್ಫರ್ಭವೇದ್ದೇಣೀ ರಾಮಾಣಾಂ ಶಿರಸಿ ಸ್ಥಿತಾ ೪೧ ॥ 
ಆವಯೋಃ ಕರ್ತರೀ ಪುಣ್ಯಾಶೇಷಪಾಪನಿಕ್ಕಂತನೀ | 

ಭವತ್ಯಾ ಭವಿತಾನ್ವರ್ಥಾಂತರ್ಗಯಾ ಕೀಲರೂಪಯಾ 11೪೨ ॥ 
ಇತಃ ಪ್ರಭೃತಿ ಯಾ ನಾರ್ಯಶ್ಚಿರಂಟಿನ್ಯಃ ಪತಿವ್ರತಾಃ । 

ಸ್ವವೇಣಿಕಾಂ ಪ್ರದಾಸ್ಯಂತಿ ಗ್ರಥಿತಾಂ ಪುಷ್ಪಲಂಬಿನೀಮ್‌ I ೪೩ ॥ 


ಸೌಭಾಗ್ಯಪುತ್ರಪ್‌ೌತ್ತಾ ತ್ರಯುರ್ಧನಧಾನ್ಯಸಮಾಕುಲಾಃ | 
ಭೋಗಾನೃುಕ್ಷ್ವೇಹ ವೈಕುಂಠೇ ಸ್ಥಾಸ್ಕಂತಿ ಪತಿಭಿಸಹ 1 ೪೪ ॥ 


ಅಧ್ಯಾಯ ೩೪ 259 
ತನುಂ ತ್ಯಜಂತಿ ಯೇ ಧೀರಾಸ್ತ್ರಭಾವಾದಾಗ್ರಹಾದಪಿ । 


ಮುಕ್ತಿ ಕರಗತಾ ತೇಷಾಂ ತ್ರಿವರ್ಗಸ್ಯ ತು ಕಾ ಕಥಾ ॥ ೪೫ ॥ 
ತದ್ಭವತ್ಕಾತ್ರ ಸಂಸ್ಥೇಯಂ ಗುಪುಯಾ ನೌ ಸಮಾಗಮೇ । 
ಅನ್ಯತ್ರ ದುರ್ಲಭಂ ನಿತ್ಯಮತ್ರ ಮಾಧವದರ್ಶನಮ್‌ ॥1 ೪೬ ॥ 


ಗಂಗೆ ಮತ್ತು ಯಮುನೆಯರು ಹೇಳಿದರು-- 

ಅಪೂರ್ವವಾದ ನಿನ್ನ ಆಗಮನವು ಇಲ್ಲಿಗೆ ಆಯಿತು. ನಿನ್ನ ಅಪೂರ್ವದರ್ಶನವೂ 
ಲಭ್ಯವಾಯಿತು. ಇವೆಲ್ಲವೂ ನಮ್ಮ ಅದೃಷ್ಟದಿಂದಲೇ ಆಯಿತಷ್ಟೆ. ನೀನು ಇಲ್ಲಿಯೇ ಇದ್ದುಬಿಡು. ಈ 
ತೀರ್ಥರಾಜನ ಕ್ಷೇತ್ರದಿಂದ ಎಲ್ಲಿಗೂ ತೆರಳಬೇಡ. ॥ ೩೮ ॥ ನೀನು ವಾಸಿಸಲು ಇಡೀ 
ಬ್ರಹ್ಮಾಂಡದಲ್ಲಿಯೇ ಇಂತಹ ಕ್ಷೇತ್ರವು ಮತ್ತೊಂದು ಸಿಗಲಾರದು. ಈ ಕ್ಷೇತ್ರದಲ್ಲಿರುವವರೆಲ್ಲರೂ 
ಶ್ರೀ ತೀರ್ಥರಾಜನನ್ನೇ ಹಗಲೂ ರಾತ್ರಿಯೂ ಬಯಸುತ್ತಾರೆ. ॥ ೩೯ ॥ ನಾವಿಬ್ಬರೂ ಇಲ್ಲಿಯೇ 
ವಾಸಮಾಡಿಕೊಂಡಿದ್ದೇವೆ. ಈಗ ನೀನೂ ಇಲ್ಲಿಯೇ ಇದ್ದುಬಿಡು. ನಾವು ಮೂವರು ಇರುವ 
ಸಂಗಮದಲ್ಲಿಸ್ನಾನ ಮಾಡುವವರಿಗೆ ಯಾವ ಪುರುಷಾರ್ಥವು ತಾನೇ ಲಭ್ಯವಾಗುವುದಿಲ್ಲ ॥೪೦ ॥ 
ಈ ಕ್ಷೇತ್ರವು ""ತ್ರಿವೇಣೀ'' ಎಂದು ಎಲ್ಲೆಡೆಯು ಪ್ರಸಿದ್ಧವಾಗುವುದು. ಮುತ್ತೈದೆಯರ ಶಿರಸಿನಲ್ಲಿ 
ತ್ರಿವೇಣೀ ಇರುವುದರಿಂದಲೇ ಅವರಮೂರುಕಾಲಿನ ಜಡೆಗೆ ವೇಣೀತ್ವವು ಇರುವುದು. ॥೪೧ ॥ 
ನಮ್ಮಿಬ್ಬರ ಪುಣ್ಯವೆಂದರೆ ಇಲ್ಲಿಗೆ ಬರುವ ಯಾತ್ರಿಕರ ಎಲ್ಲ ಪಾಪಗಳನ್ನು ನಾಶಮಾಡುವ 
ಕಾರ್ಯವೇ ಆಗಿದೆ. ಇಲ್ಲಿ ಸಂಗಮದ ಒಳಗೆ ಗುಪ್ಪಗಾಮಿಯಾಗಿ ಹರಿದು ನೀನು ಈ ಕ್ಷೇತ್ರವು 
“ಪಾಪ ಪರಿಹಾರಕ'' ಎಂಬುದನ್ನು ಅರ್ಥವುಳ್ಳದ್ದನ್ನಾಗಿ ಮಾಡು. ॥। ೪೨ ॥ ಇನ್ನು ಮೇಲೆ 
ಶಾಶ್ವತವಾದ ಪಾತಿವ್ರತ್ಯವನ್ನು ಬಯಸುವ ನಾರಿಯರು ತಮ್ಮ ಶಿರಸಿನಲ್ಲಿಇದ್ದುತಮ್ಮ ಬೆನ್ನಿನ ಮೇಲೆ 
ಇಳಿದಿರುವ ಹೆರಳನ್ನು ಈತ್ರಿವೇಣೀಕ್ಷೇತ್ರದ ಪ್ರೀತಿಗಾಗಿ ದಾನಮಾಡುವವರಾಗುತ್ತಾರೆ. ೪೩ ।। 
ಈ ರೀತಿಯಾಗಿ ವೇಣಿಯನ್ನು ದಾನಮಾಡುವ ನಾರಿಯರು ಮಕ್ಕಳು, ಮೊಮ್ಮಕ್ಕಳು, ಆಯಸ್ಸು 
ಐಶ್ವರ್ಯ ಮತ್ತು ಧಾನ್ಯಾದಿಗಳಿಂದ ಇಹಲೋಕದಲ್ಲಿ ಭೋಗವನ್ನು ಅನುಭವಿಸಿ ತಮ್ಮ ತಮ್ಮ 
ನಿಯತಪತಿಗಳೊಡನೆ ವೈಕುಂಠದಲ್ಲಿ ಸುಖವಾಗಿರುವರು. ॥। ೪೪ ॥ ಈ ತ್ರಿವೇಣಿಯಲ್ಲಿ ಯಾವ 
ಧೀರರು ತಮ್ಮ ಸ್ವಭಾವಕ್ಕೆ ಅನುಸಾರಿಯಾಗಿಯೋ ಅಥವಾ ಆಗ್ರಹದಿಂದಲೋ ತ್ರಿವೇಣೀ 
ಕ್ಷೇತ್ರದಲ್ಲಿ ದೇಹತ್ಯಾಗ ಮಾಡಿದರೆ ಅವರಿಗೆ ಮುಕ್ತಿಯು ಕೈಯಲ್ಲಿಯೇ ಇರುವದು; ಅಂದಮೇಲೆ 
ಇನ್ನು ಧರ್ಮ, ಅರ್ಥ ಮತ್ತುಕಾಮಗಳು ಲಭ್ಯವಾಗೇ ಆಗುವುವೆಂಬುದನ್ನು ಹೇಳತಕ್ಕದ್ದೇನಿದೆ? 
(ಮುಕ್ತಿಯೆಂದರೆ ಪಾಪಮುಕ್ತಿ; ಅಥವಾ ಜ್ಞಾನದ್ವಾರಾ ಕಾಲಾಂತರದಲ್ಲಿಮುಕ್ತಿ)॥ ೪೫ ॥ ನೀನು 
ಗುಪುಗಾಮಿಯಾಗಿ ಇಲ್ಲಿ ಇರಬೇಕು. ಇಂಥಾ ನಿನ್ನಿಂದ ಈ ನಮ್ಮಗಳ ಸಂಗಮ ಸ್ಥಳದಲ್ಲಿ ನಿತ್ಯವೂ 
ಬೇರೆಯೆಲ್ಲಿಯೂ ಸಿಗಲಾರದ ಶ್ರೀ ಮಾಧವನ ದರ್ಶನವು ಲಭ್ಯವಾಗುವುದು. ॥೪೬ ॥ 
ಸೂತ ಉವಾಚ 

ಗಂಗಯಾ ರವಿಪುತ್ರ್ಯಾ ಚ ಪ್ರಾರ್ಥಿತೈವಂ ಸರಸ್ವತೀ । 
ಗುಪೋವಾಸ ತಯೋರ್ಮಧ್ಯೇ ಕೀಲರೂಪಾ ಮುನೀಶ್ಚರಾಃ 1 ೪೭ ॥ 


260 ಪ್ರಯಾಗಮಾಹಾತ್ಮ್ಯಮ್‌ 
ತತಸ್ವಿವೇಣೀ ವಿಖ್ಯಾತಾ ತಿಸ್ಮಣಾಂ ಸಂಗಮಾದಷಿ । 
ಮಾಹಾತ್ತ್ವಂ ತೂದಿತಂ ತಸ್ಯಾ ವದಿಷ್ಯಾಮಿ ಚ ವಿಸ್ತತಮ್‌ 1೪೮ ॥ 
॥ ಇತಿ ಚತುಸ್ವಿ.ಶೋನಧ್ಯಾಯಃ ॥ 
ಸೂತರು ಹೇಳಿದರು 


ಈ ರೀತಿಯಾಗಿ ಗಂಗೆ ಮತ್ತು ಸೂರ್ಯಪುತ್ರಿಯಾದ ಯಮುನೆ ಇವರುಗಳಿಂದ 
ಪ್ರಾರ್ಥಿಸಲ್ಪಟ್ಟಸರಸ್ವತಿಯು ಅವರೀರ್ವರ ಮಧ್ಯೆ ಗುಪವಾಗಿದ್ದು ಬೆಸುಗೆಯಂತೆ ಮುಖ್ಯಳಾಗಿ 
ಇದ್ದಾಳೆ. ೪೭ | ಹೇ ಮುನೀಶ್ವರರೇ! ಈ ಮೂರು ದೇವತೆಗಳ ಸಂಗಮವಾಗುವುದರಿಂದಲೇ ಈ 
ಕ್ಷೇತ್ರವು "ತ್ರಿವೇಣಿ'' ಎಂದು ಪ್ರಸಿದ್ಧವಾಗಿದೆ. ಈ ತ್ರಿವೇಣಿಯಿಂದ ಉದ್ಭವವಾಗಿರುವ ಇನ್ನೂ 
ಅನೇಕ ಮಾಹಾತ್ವ್ರೆಗಳನ್ನುನಾನು ವಿಸ್ತಾರವಾಗಿ ಹೇಳುವೆನು. ॥೪೮ ॥ 


|| ಮೂವತ್ತನಾಲ್ಕನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಪಂಚತ್ರಿಂಶೋತಧ್ಯಾಯಃ ॥ ೩೫ ॥ 


ಸೂತ ಉವಾಚ 
'ಏವಂ ಶೇಷವಚಃ ಶ್ರುತ್ವಾ ಪ್ರಹೃಷ್ಟಾ ಬ್ರಹ್ಮನಂದನಾಃ । 
ತ್ರಿವೇಣೀವರ್ಣನಂ ಭೂಯಃ ಶ್ರೋತುಕಾಮಾಸಮಬ್ರುವನ್‌ ॥ ೧॥ 


|| ಮೂವತ್ತೈದನೆಯ ಅಧ್ಯಾಯವು ॥ 


ಸೂತರು ಹೇಳಿದರು--- 
ಬ್ರಹ್ಮನ ಪುತ್ರರಾದ ಸನಕಾದಿಗಳು ಈ ರೀತಿಯಾದ ಶ್ರೀ ಶೇಷದೇವರ ಉಪ ಪದೇಶವನ್ನು 
ಕೇಳಿ ಸಂತುಷ್ಟರಾಗಿ ತ್ರಿವೇಣಿಯ ವರ್ಣನೆಯನ್ನು ಮತ್ತೂ ಕೇಳಲಪೇಕ್ಷಿಯುಳ್ಳವರಾಗಿ. 
ಶ್ರೀ ಶೇಷದೇವರನ್ನು ಕುಂತು ಹೇಳಿದರು. ॥॥ ೧॥ 
ಸನಕ ಉವಾಚ 
ಮನಃ ಪ್ರಶಾಂತಂ ನಃ ಶ್ರಾಂತಂ ಶ್ರುತ್ವಾ ಮಾಹಾತ್ವ್ಯಮುತಮಮ್‌ | 
ತಥಾಪಿ ಜಾಯತೇ ತೃಷ್ಣಾ ಪುನರ್ದಾರ್ಥ್ಯಾಯ ತದ್ದದ ೨ 
ಏಕವಾರಂ ದ್ವಿವಾರಂ ವಾ ತ್ರಿವಾರಂ ಶ್ರವಣೇನ ವೈ | 
ಇದಂ ಶೇಷಂ ಹೃದಿಸ್ಥಂ ಚೀತ್‌ ಜ್ಞಾನೇ ಯತ್ನೋತತಿನಿಷ್ಠಲ: an 
ಅಸ್ಯ ಕ್ಷೇತ್ರಸ್ಯ ಕಾ  ಶಕಿಸ್ಪರ್ವೋತ್ಯ ಪ್ಪಾ ನಿರೂಪಿತಾ | 
ತ್ರಿವೇಣೀ ನಾಮ ವಿಖ್ಯಾತಾ ಕ್ಷೇತ್ರ ಬೇಜಮಯೀ ತ್ವಯಾ ॥೪॥ 
ಭೂಯೋ ವರ್ಣಯತಾಂ ಸ್ವಾಮಿನ್‌ ಶೇಷಾಶೇಷಶಿಖಾಮಣೇ । 
ತದ್ಗುಣಶ್ರವಣೇಸ್ಥಾಕಂ ಲಾಲಸಾ ಬಹು ಜಾಯತೇ ॥1 ೫ ॥ 


ಸನಕನು ಹೇಳಿದನು 

ಆಯಾಸಗೊಂಡಿದ್ದ ನಮ್ಮ ಮನಸ್ಸಿಗೆ ಈ ಪ್ರಯಾಗದ ಉತ್ತಮವಾದ ಮಾಹಾತ್ಮೆಯನ್ನು 
ಕೇಳಿ ಸಂತಸವುಂಟಾಗಿದೆ. ಆದರೆ ಈ ಬಗ್ಗೆ ದಾರ್ಡ್ಯತೆಯನ್ನು ಹೊಂದಲು ನಮಗೆ ದಾಹವಾಗುತಿದೆ. 
ಆದ್ದರಿಂದ ಈ ತ್ರಿವೇಣೀ ಮಾಹಾತ್ತೈಯನ್ನು ಸನ ಹೇಳಿರಿ. ॥೨।। ಒಂದು ಬಾರಿ, ಎರಡು ಬಾರಿ, 
ಅಥವಾ ಮೂರು ಬಾರಿ ಕೇಳುವುದರಿಂದಲೇ ಈ ಪ್ರಯಾಗದ ಮಾಹಾತ್ವೈ ಯು ಪೂರ್ಣವಾಗಿ 
ಹೃದ್ಧತವಾಗುವ ಹಾಗಿದ್ದರೆ ಜ್ಞಾನಕ್ಕಾ ಗಿ ಪ್ರಯತ್ನ ಪಡುವುದರಿಂದಪ್ರ ಪ ಯೋಜನನೇ ಇರುವುದಿಲ್ಲ 
Il ಕೆ ॥ ಈ ಕ್ಷೇತ್ರವು ಸರ್ವೋತ್ಯ ಪನೆಂದು ತಮ್ಮಿಂದ ನಿರೂಪಿಸಲ್ಪಟಿತು. ಇಂತಹ ಕ್ಷೇತ್ರಕ್ಕೆ ಇರುವ 
ಶಕ್ತಿಯಾದರೂ. ಯಾವುದು? ಕ್ಷೇತ್ರಕ್ಕೆ ತ್ರಿವೇಣೀ ಎಂಬ 'ಹೆಸರು ಬೀಜ ಸ 
ಪ್ರಸಿದ್ಧವಾಗಿದೆ ಎಂದು ತಮ್ಮಿಂದ ಹೇಳಲ್ಪಟ್ಟಿತು. ॥೪ ॥ ಇದರ ಮಾಹಾತ್ವೈಯ ಬಗ್ಗೆ ಉಳಿದೆಲ್ಲಾ 
ವಿಷಯಗಳನ್ನೂ ವರ್ಣಿಸೋಣವಾಗಲಿ. ಇದರ ಗುಣ ವೈಶಿಷ್ಟ್ಯಗಳನ್ನು ಕೇಳಲು ನಮಗೆ ಹೆಚ್ಚು 
ಹೆಚ್ಚುಆಸೆಯುಂಟಾಗುತಿದೆ. ಹೀಗೆಂದು ಶೇಷದೇವರನ್ನುಪ್ರಾರ್ಥಿಸಿದರು. ॥1೫ ॥1 


ಶೇಷ ಉವಾಚ 
ಮಂತ್ರಾಣಾಂ ಪ್ರಣವಂ ಬೀಜಂ ಜೀವಾನಾಂ ಜೀವನಂ ಯಥಾ । 
ತಥಾ ತ್ರಿವೇಣೀ ತೀರ್ಥಾನಾಂ ಜೀವನಂ ವೀರ್ಯವರ್ಧನಮ್‌ ॥ ೬॥। 
261 


262 ಪ್ರಯಾಗಮಾಹಾತ್ಮ್ಯಮ್‌ 
ಜ್ಞಾನಸಿದ್ದಿಕರೀ ವೇಣೀ ಮೋಕ್ಷಿದ್ಧಿಕರೀಶ್ವರೀ । 
ಸರ್ವಸಂಪತ್ಕರೀ ದೇವೀ ತ್ರಿವೇಣೀ ಸೇವ್ಯತಾಂ ಸದಾ Wn 
ವೇಣೀ ಕೃಂತತಿ ಪಾಪಾನಿ ಪುಣ್ಯಂ ತ್ವಹನಿ ವರ್ಧತೇ ॥ 
ವಿಶೇಷತೋ ಭಕಿಮತಾಂ ಕಾರ್ಯಾಕಾರ್ಯಂ ವಿಜಾನತಾಮ್‌  ॥೮॥ 
ನ ವೇಣೀಸದೃಶೀ ಕಾಶೀ ನ ವೇಣೀಸದೃಶೀ ಗಯಾ । 
ನ ವೇಣೀಸದೃಶೀ ಶಕಿಸ್ಟೀರ್ಥೇ ನನ್ಯತ್ರಾಸ್ತಿ ಕುತ್ರಚಿತ್‌ WE 
ಕಾಮಧೇನುರಿಯಂ ವೇಣೀ ಕಾಮಕಲ್ಪಲತಾ ಸ್ಮೃತಾ | 
ವೇಣೀ ಮೋಕ್ಟಸ್ಕ ವಿಖ್ಯಾತಾ ಸಪ್ಪಪುರ್ಯೋತಷ್ಟಮೀ ಪುರೀ 1 ೧೦ ॥ 
ತ್ರಿವಿಧಾಗತಿಜಾತಫ್ಲೀ ಪಾಪತ್ಯೆವಿಧ್ಯನಾಶಿನೀ । 


ತ್ರೈಲೋಕ್ಯಾಶೇಷದೋಷಫ್ಲೀ ನ ಸಮಾನ್ಯಾಸ್ತಿ ಕುತ್ರಚಿತ್‌ HW ೧೧॥ 
ಸರಸ್ವತೀ ರಜೋರೂಪಾ ತಮೋರೂಪಾ ಕಲಿಂದಜಾ । 
ಸತ್ತರೂಪಾ ಚ ಗಂಗಾ ಚ ನಯಂತಿ ಬ್ರಹ್ಮ ನಿರ್ಗಣಮ್‌ . ॥ ೧೨॥ 


ಗಂಗಾ ವಿಷ್ಣುಪದೀ ಜ್ಞೇಯಾ ಯತೋ ವಿಷ್ಣುಪದೋದ್ಭವಾ | 
ರವಿಜಾ ಯಮುನಾ ಪುಣ್ಯಾ ತಯೋರ್ಯೋಗೋ ಹ್ಯನುತ್ತಮಃ ॥ ೧೩ ॥ 
ಏವಂ ತ್ರಿವೇಣೀಸಾಮೀಪ್ಯಾತ್ತ್ರರಮಾನಂದಮೀಯುಷಃ | 


ಮನೋ ಮೇ ನೈತಿ ಪಾತಾಲೇಪ್ಯರಿಕ್ಷಾಖಿಲಸಂಪದಿ WW 0೪ Il 
ಶೃಣ್ವಂತು ನಯನಾನಂದಕಾರಿಣೀಂ ಭವತಾರಿಣೀಮ್‌ । 
ತ್ರಿವೇಣೀಂ ನಿರ್ಗುಣಾಂ ಸೌಮಿ ಸನಕಾದ್ಯಾ ಮಹರ್ಷಯಃ ॥ ೧೫ ॥ 


ಶ್ರೀ ಶೇಷದೇವರು ಹೇಳಿದರು-- 


ವೇದಮಂತ್ರಗಳಿಗೆ ಪ್ರಣವವು ಹೇಗೆ ಬೀಜವೋ ಮತ್ತುಜೀವಿಗಳಿಗೆ ನೀರು ಹೇಗೋ ಆ 
ರೀತಿಯಾಗಿ ಎಲ್ಲ ತೀರ್ಥಗಳಿಗೂ ತ್ರಿವೇಣಿಯೇ ಜೀವವು ಮತು ಅವುಗಳ ಶಕ್ತಿಯನ್ನು ಬೆಳಸ- 
ತಕ್ಕದ್ದು. ॥ ೬।। ತ್ರಿವೇಣಿಯು ಜ್ಞಾನಿದ್ಧಿಯನ್ನೂಮೋಕ್ಸಸಿದ್ದಿಯನ್ನೂ ಕೊಡತಕ್ಕವಳು. ಕಾರಣಳು 
ಮತ್ತು: ಎಲ್ಲಸಂಪತ್ತನ್ನೂ ಕರುಣಿಸುವಂತಹ ಸ್ವಾಮಿನಿಯು ಇಂತಹ ತ್ರಿ ಸೀಣಿಯೂ ಯಾವಾಗಲೂ 
ಸೇವ್ಯಳು. ॥| ೭ 1 ವೇಣಿಯು ಪಾಪಗಳನ್ನು ಕತರಿಸುತ್ತದ ಮತ್ತು ದಿನದಿನಕ್ಕೆ ಪುಣ್ಯವನ್ನು ಬೆಳೆಸುತ್ತದೆ. 
ಯಾವುದನ್ನುಮಾಡಬೇಕು ಮತ್ತುಯಾವುದನ್ನುಮಾಡಬಾರದು ಎಂಬ ಜ್ಞಾನವುಳ್ಳ ಭಕಜನರಿಗೆ 
ಇವಳು ವಿಶೇಷವಾಗಿ ಪಾಪಪರಿಹಾರಮಾಡಿ ಪುಣ್ಯವನ್ನು ವೃದ್ಧಿ ಮಾಡುವಳು. ॥ ೮ ॥ 
ಕಾಶೀಕ್ಷೇತ್ರವಾಗಲೀ, ಗಯೆಯಾಗಲೀ ವೇಣೀಕ್ಷೇತ್ರಕ್ಕೆ ಸದ್ಭಶವಲ್ಲ, ವೇಣಿಗೆ ಸರಿಸಮನಾದ 
ಶಕ್ತಿಯುಳ್ಳ ಬೇರಾವ ತೀರ್ಥಕ್ಟೇತ್ರವೂ ಎಲ್ಲೆಲ್ಲಿಯೂ ಇಲ್ಲ ॥ ೯ ॥ ಕಾಮಧೇನು ಮತ್ತು 
ಕಲ್ಲವೃಕ್ಷದಂತೆತ್ರಿ ವೇಣಿ ಮನಸ್ಸಿನ ಆಸೆ ಗಳನ್ನೆಲ್ಲಾ ಪೂರೈಸುವುದು. ಮೋಕ್ಷಪ್ರದಗಳಾದವು ಎಂದು 
ವಿಖ್ಯಾತವಾದ ಪಟ್ಟಣಗಳು ಏಳೇ ಆದರೂ ಎಂಟನೆಯ ಪಟ್ಟಣದಂತೆ ಇವುಗಳನ್ನು ಮೀರಿಸಿ 
ಮೋಕ್ಷವನ್ನು ಕೊಡುವ ಕೀರ್ತಿ ತ್ರಿವೇಣಿಗಿದೆ. ॥ ೧೦ ॥ ಮೂರು ವಿಧವಾದ ಪಾಪ ಪಗಳನ್ನು 


ಅಧ್ಯಾಯ ೩೫ 265 


ನಾಶಮಾಡುವುದಲ್ಲದೆ ಮೂರು ಲೋಕದಲ್ಲಿಮಾಡಿದ ಸಮಸ್ಪಪಾಪಗಳನ್ನೂನಾಶಮಾಡುವ ಈ 
ತ್ರಿವೇಣಿಗೆ ಸಮಾನವಾದದ್ದು ಬೇರೊಂದಿಲ್ಲ ॥ ೧೧ ॥ ಈ ತ್ರಿವೇಣಿಯಲ್ಲಿ ಸರಸ್ವತಿಯು 
ರಜೋಗುಣರೂಪಳು, ಯಮುನೆಯು ತಮೋಗುಣರೂಪಳು ಮತ್ತು ಗಂಗೆಯು 
ಸತ್ವಗುಣರೂಪಳು ಆಗಿದ್ದುಪ್ರಾಕೃತಿಕ ಗುಣವ್ಯಾಪಾರವಿಲ್ಲದ ಶ್ರೀ ಹರಿಯ ಲೋಕಕ್ಕೆ ಜೀವಿಗಳನ್ನು 
ಒಯ್ಯುತ್ತಾರೆ. (ಸರಸ್ವತಿಯ ನೀರು ಕೆಂಪು, ಯಮುನೆಯ ನೀರು ಕಪ್ಪು, ಗಂಗೆಯ ನೀರು ಬಿಳುಪು. 
ರಜಸ್ಪತ್ತ್ಯತಮೋಗುಣಗಳೂ ಇದೇ ಬಣ್ಣ) ॥ ೧೨ ॥ ಬ್ರಹ್ಮದೇವರು ತ್ರಿವಿಕ್ರಮ ದೇವರ 
ಕಾಲುಗಳನ್ನು ನೀರಿನಿಂದ ತೊಳೆದಾಗ ಆ ನೀರೇ ಮಂದಾಕಿನಿಯಾಗಿ ವಿಷ್ಣುಪಾದದಿಂದ 
ಉದ್ಭವವುಳ್ಳದ್ದಾಗಿ ಕೆಳಗಿನ ಲೋಕಗಳಲ್ಲೆಲ್ಲಾ ಹರಿದುಬಂದಳು. ಯಮುನೆಯು ಸೂರ್ಯನ 
ಮಗಳು. ಇವರಿಬ್ಬರ ಸ ಜಾ ಅತ್ಯು ತ್ತಮ ಕ್ಷತ್ರ ವಾದ ತ್ರಿವೇಣಿಯಲ್ಲಿಆಗುವದು. ॥ ೧೩ ॥ ಈ 
ರೀತಿಯಾಗಿ ತ್ರಿವೇಣಿಯಸ ಪದಲ್ಲದ್ದು ಉತ್ತಮವಾದ ಆನಂದವನ್ನು ಹೊಂದುವ ಬಯಕೆ- 
ಯುಳ್ಳ ನನಗೆ. ಎಲ್ಲ ಬಗೆಯ ಭಾ ರ್ಯಗಳಿಂದೆ ತುಂಬಿದ್ದರೂ ಪಾತಾಳದಲ್ಲಿ ಇರಲು ಮನಸ್ಸು 
ಒಪ್ಪುತ್ತಿಲ್ಲ. ॥ ೧೪ ॥। ಆದ್ದರಿಂದ ಸ ಸನಕಾದಿ ಮಹರ್ಷಿಗಳೇ! ಕೇಳಿರಿ, ಕಣ್ಣಿಗೆ ಆನಂದವನ್ನುಂಟು 
ಮಾಡಿ ಹರಿಯುತ್ತಿರುವ ಸಂಸಾರಸಮುದ್ರವನ್ನು ದಾಟಿಸುವ ಮತ್ತು ಪ್ರಾಕೃತಿಕ ಗುಣಗಳಿಲ್ಲದ 
ಪ್ರದ್ಯುಮ್ನ ಅನಿರುದ್ದಮತ್ತುಸಂಕರ್ಷಣರೆಂಬ ಶ್ರೀಮಹಾವಿಷ್ಣುವಿನ ಈ ಮೂರು ರೂಪಗಳನ್ನುತನ್ನ 
ಮೂರು ವಿಧ ಧಾರಾಗಳಲ್ಲಿ ಹೊಂದಿರುವ ಈ ತ್ರಿವೇಣಿಯನ್ನು. ವರ್ಣಿಸುವೆನು. ॥ ೧೫ ॥ 


ಶೇಷ ಉವಾಚ 


ದೇಹೇಂದ್ರಿಯಪ್ರಾಣಮನೋಮನೀಷಾ 
ಚಿತ್ತಾಹಮಜ್ಞಾನವಿಭಿನ್ನರೂಪಾ | 
ತತ್ತಾಕ್ಷಿಣೀ ಯಾ ಸ್ಫುರತಿ ಸ್ವಭಾಸಾ 
ಸಾಕ್ಪಾತ್ತಿಧೇಣೀ ಮಮ ಸಿದ್ದಿದಾಸ್ತು il ೧೬ ॥ 
ಜಾಗ್ರತದಂ ಸ್ವಸ್ನಪದಂ ಸುಷುಪಂ 
ವಿದ್ಯೋತಯಂತೀ ವಿಕೃತಿಂ ತದೀಯಾಮ್‌ । 
ಯಾ ನಿರ್ವಿಕಾರೋಪನಿಷತ್ವಸಿದ್ದಾ 
ಸಾಕ್ಷಾತ್ರಿವೇಣೀ ಮಮ ಸಿದಿದಾಸು 11 ೧೭ ॥ 
[oY ೦ಎ ಎದಿ 
ಕ್ಲೇ ಸಮಾಸಾತಕಲಪ್ರಕಾರ- 
ಜ್ಞಾನಕ್ಚಯೇ ಚೀಂದ್ರಿಯಜಾರ್ಥಬೋಧೇ । 
ಸಾ ಪ್ರತ್ಯಭಿಜ್ಞಾಯತ ಏವ ಸರ್ವೈ- | 
ಸಾಕ್ಷಾತ್ತಿವೇಣೀ ಮಮ ಸಿದಿದಾಸು 11 ೧೮ ॥ 
~ ೧. [=] ಅವಿ 
ಯಸ್ಯಾಂ ಸಮಸ್ಪಂ ಜಗದೇತಿ ನಿತ್ಯ- 
ಮೇಕಾಪರಸ್ಥೈ ಭವತಿ ಸ್ವಯಂ ನಃ। 
ಯಾತೃಂತಸತ್ಥಿ ಶ್ವ್ರೀತಿಪದತ್ಚಮಾಗಾತ್‌ 
ಸಾಕ್ಟಾತ್ರಿವೇಣೀ ಮಮ ಸಿದ್ಧಿದಾಸು 11೧೯ ॥ 


ಇನಿ 


264 ಪ್ರಯಾಗಮಾಹಾತ್ಮ ಮ್‌ 
ಅವ್ಯಕ್ತವಿಜ್ಞಾನವಿರಾಟ್ಠ ತ್ವಿಭೇದಾತೃ್ರ- 
ದೀಪಯಂತೀ ನಿಜದೀಪಿದೀಪಾತ್‌ I 
ಆದಿತ್ಯವದ್ಧಿಶವಿಭಿನರೂಪಾ 
ಸಾಕ್ಟಾತ್ರಿವೇಣೀ ಮಮ ಸಿದ್ಧಿದಾಸ್ತು ॥ ೨೦ ॥ 
ಬ್ರಹ್ಮಾಣಮಾದೌ ಜಗತೋಸಸ್ಯ ಮಧ್ಯೇ 
ವಿಷ್ಣುಂ ತಥಾಂತೇ ಕಿಲ ಚಂದ್ರಚೂಡಮ್‌ । 
ಯಾ ಭಾಸಯಂತೀ ಸ್ವವಿಭಾಸಮಾನಾ 
ಸಾಕ್ಟಾತ್ರಿವೇಣೀ ಮಮ ಸಿದ್ದಿದಾಸ್ತು 1 ೨೧ ॥ 
ಅಕಾರವಾಚ್ಯಾ ಚತುರಾಸ್ಯವಿಶ್ವಾ 
ವೈಶ್ವಾನರಾತ್ಮೈವ ಮಕಾರವಾಚ್ಯಾ | 
ಯಾ ತೂಚ್ಛತೇ ತೈಜಸಸೂತ್ರಸಂಜ್ಞಾ 
ಸಾಕ್ಷಾತ್ರಿವೇಣೀ ಮಮ ಸಿದ್ದಿದಾಸ್ತು I ೨೨ 1 
ಅವ್ಯಾಕೃತಪ್ರಾಜ್ಞಗಿರೀಶ್ವಧಾಂಗೀ 
ಯಾ ಮುಕಿಚಾಜ್ಞಾನಸಮಸಶೂನ್ಯಾ | 
ಓಂಕಾರಲಕ್ಟ್ಯಾ ತು ತುರೀಯತತ್ವಾ 


ಬ 


ಸಾಕ್ಷಾತ್ರಿವೇಣೀ ಮಮ ಸಿದ್ಧಿದಾಸ್ತು u ೨೩ ॥ 
ಅನೇನ ಸವನೇನೈನಾಂ ತ್ರಿಸಂಧ್ಯಂ ಯಃ ಸ್ಥರೇನ್ನರ: । 
ತಸ್ಯ ವೇಣೀ ಸುಪ್ರಸನ್ನಾ ಭವಿಷ್ಯತಿ ನ ಸಂಶಯಃ Wl ೨೪ ॥ 
ಮಂತ್ರಸಾರಮಿದಂ ನಾಮ ವ್ಯಾಸೋಕ್ಪಂ ಸೋತ್ರಮುತಮಮ್‌ । 
ತಸ್ಯ ಜಾಪ್ಯೇನ ಸಾ ದೇವೀ ಪ್ರತ್ಯಕ್ಷಂ ಮಮ ಸರ್ವದಾ ॥ ೨೫ ॥ 


ಯತ್ರ ಯತ್ರ ಚ ಗಚ್ಛಾಮಿ ತತ್ರ ತತ್ರಾಸ್ತಿ ಸಮ್ಮುಖೀ । 
ತಂ ತಂ ಕಾಮಂ ದದಾತೀಯಂ ಯಂ ಯಂ ಕಾಮಂ ಚ ಕಾಮಯೇ॥ ೨೬ ॥ 
ಕಿಂ ತೀರ್ಥೈಸ್ನೇವಿತೈರನ್ಕೈರ್ಬಹ್ವಾಯಾಸಫಲಪ್ರದೈ; । 


ತ್ರಿವೇಣೀ ಸೇವ್ಯತಾಂ ಸರ್ವೈರ್ಧರ್ಮಕಾಮಾರ್ಥಮೋಕ್ಬದಾ Wl ೨೭ ॥ 
ಸಗುಣಾಂ ಕಾಮತಸ್ಪೋಷ್ಕೇ ಶ್ರೂಯತಾಂ ಬ್ರಹ್ಮನಂದನಾಃ । 
ಯಸ್ಯ ಶ್ರವಣಮಾತ್ರೇಣ ಸರ್ವಸ್ಥಾಂತಂ ಪ್ರಸೀದತಿ | ೨೮ ॥ 


ಶ್ರೀ ಶೇಷದೇವರು ಹೇಳಿದರು--- 

ಜೀವಿಗಳ ದೇಹ, ಹತ್ತು ಇಂದ್ರಿಯಗಳು, ಪಂಚಪ್ರಾಣಗಳು, ಮನಸ್ಸು ಬುದ್ಧಿ ಚಿತ್ರ 
ಅಹಂಕಾರ ಮತ್ತುವಿಜ್ಞಾನ ಇವುಗಳ ರೂಪಗಳನ್ನುಹೊಂದಿ ಅವುಗಳಿಗೆ ಸಾಕ್ಷಿಭೂತಳಾಗಿದ್ದುತನ್ನ 
ತೇಜಸ್ಸಿನಿಂದ ಬೆಳಗುತ್ತಿರುವ ಶ್ರೀತ್ರಿವೇಣಿಯೇ, ನನಗೆ ಮೋಕ್ಷರೂಪ ಸಿದ್ದಿಯನ್ನು 


ಅಧ್ಯಾಯ೩೫ 265 


ಕರುಣಿಸು. ॥ ೧೬ ॥ (ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ--ಪಂಚಪ್ರಾಣಗಳು, 
ಚಕ್ಷು ಫ್ರಾಣ, ರಸನ, ತ್ವಕ್‌ ಮತ್ತು ಶ್ರವಣ--ಜ್ಞಾನೇಂದ್ರಿಯಗಳು, ವಾಕ್‌, ಪಾಣಿ, ಪಾದ, 
ಪಾಯು, ಉಪಸ್ಥ-ಕರ್ಮೇಂದ್ರಿಯಗಳು) ವಿಶ್ವಾತ್ಮಕನಾಗಿ ಚಕ್ಷುರಿಂದ್ರಿಯದ ಅಗ್ರಭಾಗ 
ದಲ್ಲಿದ್ದು ಜೀವಿಗಳಿಗೆ ಬಾಹ್ಯವಸುಗಳ ಸಂಪರ್ಕವನ್ನುಂಟುಮಾಡಿ ಅವುಗಳ ವಿಕಾರಗಳನ್ನು 
ತೋರಿಸುತ್ತಿರುವ, ತೈಜಸರೂಪದಿಂದ ಜೀವಿಯ ಕಂಠದಲ್ಲಿದ್ದು ಜೀವಿಗೆ ಸ್ವಪ್ನಾವಸ್ಥೆಯಲ್ಲಿನ 
ವಿಕಾರಗಳನ್ನು ತೋರಿಸುತ್ತಿರುವ ಮತ್ತುಪ್ರಾಜ್ಞರೂಪದಿಂದ ಜೀವಿಯ ಹೃದಯಸ್ಥಾನದಲ್ಲಿದ್ದುತನ್ನ 
ಆಲಿಂಗನ ದಿಂದ ಜೀವಿಗೆ ಗಾಢನಿದ್ರೆ ಯಲ್ಲಿ ಆನಂದವನ್ನುಂಟುಮಾಡುವ ಮತ್ತು: ಇವಿಷ್ಟನ್ನುಯಾವ 
ರೀತಿಯಾದ ಪ್ರಕೃತಿಸಂಬಂಧವಾದ ವಿಕಾರಗಳಿಗೆ ಸಂಬಂಧಪಡದಂತೆ ಮಾಡುತಿದ್ದುನಿರ್ವಿಕಾರ 
ದಿಂದಿರುವ ಮತ್ತುಉಪನಿಷತುಗಳಲ್ಲಿಆಮೂಲಾಗ್ರ ವರ್ಣಿಸಲ್ಪಟ್ಟು ತನ್ನೂಲಕ ಪ್ರಸಿದ್ಧವಾಗಿರುವ 
ಪರಮಾತ್ಮನ ಸನ್ನಿಧಾನಕ್ಕೆ ಪಾತ್ರಳಾದ ಸಾಕ್ಟಾತ್‌ ತ್ರಿವೇಣಿಯೇ, ನನಗೆ ಮೋಕ್ಟಾಖ್ಯ ಸಿದ್ದಿಯನ್ನು 
ಕರುಣಿಸು. ॥ ೧೭ ।। ನಿದ್ರಾವಸ್ಥೆಯಲ್ಲಿರುವಾಗ ಸಕಲ ಇಂದ್ರಿಯಗಳೂ ತಮ್ಮವಿಷಯಗ್ರಹಣದ 
ಶಕ್ತಿಯನ್ನು ಕಳೆದುಕೊಂಡಿರುವುವು; ನಿದ್ರೆಯು ಮುಗಿದು ಜೀವಿಯು ಜಾಗ್ರದವಸ್ಥೆಗೆ ಬಂದಾಗ 
ಇಂದ್ರಿಯಗಳು ಪುನಃ ತಮ್ಮ ತಮ್ಮ ವಿಷಯಗಳನ್ನು "'ಪ್ರತ್ಯಭಿಜ್ಞಾನ''ದ ರೂಪದಲ್ಲಿ ಮೊದಲು 
ನೋಡಿ, ಗ್ರಹಿಸಿ ತಿಳಿದುಕೊಂಡಿದ್ದಂತೆಯೇ ಈಗಲೂ ತಿಳಿದುಕೊಳ್ಳುವುವು. ಈ ರೀತಿಯಾಗಿ 
ಸುಪಾವಸ್ಥೆಯಲ್ಲಿ ಇಂದ್ರಿಯಗಳ ವ್ಯಾಪಾರವನ್ನು ಉಪರಮಗೊಳಿಸಿ ನಿದ್ರಾವಸ್ಥೆಯು ಮುಗಿದ 
ಮೇಲೆ ಎಲ್ಲವಿಷಯಗಳ ಜ್ಞಾನವುಂಟಾಗಲು ಕಾರಣೀಭೂತವಾದ ಎಲೈ ತ್ರಿವೇಣಿಯೇ, ನನಗೆ 
ಮೋಕ್ಷವನ್ನು ಕರುಣಿಸು. ॥॥ ೧೮ ॥ ನಿತ್ಯವೂ ಇಡೀ ಜಗತ್ತು ಪರಮಾತ್ಮನ ವ್ಯಾಪ್ತಿಗೆ ಒಳಪಟ್ಟು 
ಅವನಲ್ಲಿ ಒಂದಾದಂತೆ ಏಕೀಭೂತವಾಗುತ್ತದೋ ಮತ್ತು ಯಾವುದು ಪರಮಾತ್ಮನ ಪ್ರೀತಿಗೆ 
ಪಾತ್ರವಾಗಿರುವುದೋ ಅಂತಹ ತ್ರಿವೇಣಿಯು ಸಾಕ್ಷಾತಾಗಿ ನನ್ನಮುಕ್ತಿರೂಪ ಸಿದ್ಧಿಗಾಗಿ ಆಗಲಿ. 
॥ ೧೯ ॥ ಅವ್ಯಕ್ತ ವಿಜ್ಞಾನ ಮತ್ತುವಿರಾಟ್‌ ಎಂಬ ವಿಶಿಷ್ಟಪದಗಳಿಂದವೇದ್ಯನಾಗಿ ತನ್ನಕಾಂತಿಯುಕ್ತ 
ಪ್ರಭೆ ಮತ್ತುಪ್ರತಿಭೆಯಿಂದ ಸೂರ್ಯನಂತೆ ಪ್ರಕಾಶಮಾನನಾಗಿರತಕ್ಕ ಸಾಕ್ಷಾತ್‌ ತ್ರಿವೇಣಿಯೇ, 
ನನಗೆ ಸದ್ಗತಿಯನ್ನು ಕರುಣಿಸಲಿ. (ಅವ್ಯಕ್ತ--ತಾನು ಇಷ್ಟಪಟ್ಟರೆ ವ್ಯಕ್ತನಾಗುವ, ಇಲ್ಲದಿದ್ದರೆ 
ರಮಾಬ್ರಹ್ಮಾದಿಗಳಿಗೂ ವ್ಯಕ್ತನಾಗದಿರುವ ಅಥವಾ ಎಲ್ಲ ಪದಾರ್ಥಗಳಲ್ಲಿಯೂ ಮತ್ತು ಎಲ್ಲ 
ಜೀವಿಗಳಲ್ಲಿಯೂ ಅಂತರ್ಯಾಮಿಯಾಗಿ ನಿಯಾಮಕನಾಗಿದ್ದರೂ ಯಾರಿಗೂ ವ್ಯಕ್ತನಾಗದೆ 
ಇರುವ ಮತ್ತು ಯಾರ ಮನಸ್ಸಿಗೂ ಸಾಕಲ್ಯೇನ ವ್ಯಕನಾಗದೇ ಇರತಕ್ಕ ಅಪ್ರಾಪ್ಯ ಮನಸಾ ಸಹ) 
ಆದ್ದರಿಂದ ಅವ್ಯಕ್ತನೆಂದೆನಿಸಿಕೊಂಡಿರುವನು. ವಿಜ್ಞಾನ--ಬ್ರಹ್ಮರುದ್ರೇಂದ್ರಾದಿಗಳ ಅನೇಕ 
ಜನ್ಮಗಳ ಜ್ಞಾನಗಳನ್ನೂ ಶ್ರೀಲಕ್ಷ್ಮೀವಿಷಯಕ ಅರಿವನ್ನೂ ಸಮಸ್ತ ಅನಂತಕೋಟಿಬ್ರಹ್ಮಾಂಡದ 
ಒಳಗೂ ಹೊರಗೂ ಇರತಕ್ಕ ಸಮಸ್ತಪದಾರ್ಥಗಳ ಮತ್ತು ಜೀವರಾಶಿಗಳ, ಸೃಷ್ಟಿಗೆ ಬಂದಿರುವ 
ಮತ್ತು ಬರಬಹುದಾದ ಎಲ್ಲ ಜೀವಿಗಳ ಮತ್ತು ಸಮಸ್ತ ವೇದರಾಶಿಗಳ, ಶಾಸ್ತ್ರರಾಶಿಗಳ, 
ಪುರಾಣೇತಿಹಾಸಗಳ ಪರಿಪೂರ್ಣಜ್ಞಾನಸಂಪನ್ನನಾದ್ದರಿಂದ ವಿಜ್ಞಾನ. ವಿರಾಟ್‌ ಸಮಸ್ತ 
ಬ್ರಹ್ಮಾಂಡಲ್ಲಿಯೂ ಇದ್ದು ವ್ಯಾಪಾರ ಮಾಡಿಸುವವನಾಗಿ '"ಎರಾಟ್‌'' ಎಂಬ ಹೆಸರಿನಿಂದ 
ವೇದಾದಿಗಳಲ್ಲಿ ಸಂಬೋಧಿತನಾಗಿರುವ.) ॥ ೨೦ ॥ ಯಾರು ಚತುರ್ಮುಖ ಬ್ರಹ್ಮದೇವರಲ್ಲಿ 


266 ಪ್ರಯಾಗಮಾಹಾತ್ಮ್ಯಮ್‌ 


ವಾಸುದೇವ ರೂಪದಿಂದ ನಿಯಾಮಕನಾಗಿದ್ದುಸೃಷ್ಟಿಕಾರ್ಯವನ್ನುಮಾಡಿಸುತ್ತಿದ್ದಾನೋ, ತಾನೇ 
ವಷ್ಟುರೂಪದಿಂದ ಜಗತಿನಲ್ಲಿವ್ಯಾಪಿಸಿ ಜೀವಜಡಾತ್ಮಕಪ್ರಪಂಚದ ನಿಯಮನ ಮಾಡುತಿದ್ದಾನೋ 
ಮತ್ತು ಶ್ರೀಸಂಕರ್ಷಣರೂಪದಿಂದ ಶ್ರೀಮಹರುದ್ರದೇವರಲ್ಲಿ ಅಂತರ್ನಿಯಾಮಕನಾಗಿದ್ದು 
ಜಗತ್ತಿನ ಸಂಹಾರಕಾರ್ಯವನ್ನು ಮಾಡಿ ಮಾಡಿಸುತ್ತಿದ್ದಾನೋ, ಅಂತಹ ತ್ರಿವೇಣಿಯು ನನ್ನ 
ಸದ್ಗತಿಗೆ ಮುಖ್ಯಕಾರಣನಾಗಲಿ. ॥ ೨೧ ॥॥ ಯಾವ ಶ್ರೀಹರಿಯೇ ವಿಶ್ವ, (ವೈಶ್ವಾನರ-ನಿತ್ಯನೂ), 
ತೈಜಸ,ಪ್ರಾಜ್ಞ ಮತ್ತುತುರೀಯವೆಂಬ ನಾಲ್ಕು ರೂಪಗಳನ್ನುಧರಿಸಿ ಓಂಕಾರದ ಅಂಶಗಳಾದ ಅ, 
ಉ, ಮ ಮತ್ತು ನಾದ ಇವುಗಳನ್ನು ಪ್ರತಿನಿಧಿಸುತ್ತಿದ್ದಾನೆಯೋ ಅಂತಹ ಶ್ರೀಹರಿಯೇ ಆದ 
ತ್ರಿವೇಣಿಯು ನನ್ನನ್ನು ಸದ್ಗತಿಗೆ ಒಯ್ಯಲಿ. ॥ ೨೨ ॥। ಯಾರು ಅವ್ಯಾಕೃತತತ್ವಾಭಿಮಾನಿಯೂ 
(ಜಡಪ್ರಕ್ಕತಿಗೆ ಅಭಿಮಾನಿ ಆಗಿರುವ ಶ್ರೀಲಕ್ಷ್ಮೀದೇವಿಯಲ್ಲಿಯೂ, ಪ್ರಾಜ್ಞನೆಂದು ವೇದಾದಿ 
ಗಳಲ್ಲಿಪ್ರಸಿದ್ಧನಾಗಿರುವ ಶ್ರೀಬ್ರಹ್ಮದೇವರಲ್ಲಿಯೂ ಮತ್ತುಮಹಾರುದ್ರದೇವರಲ್ಲಿಯೂ ಇದ್ದು 
ಅವರಲ್ಲಿ ಅಂಗಭೂತನು ಆಗಿದ್ದು ಅವರ ವ್ಯಾಪಾರಾದಿಗಳನ್ನು ಮಾಡಿಸುತ್ತಿದ್ದಾನೋ, ಯಾರು 
ಅಜ್ಞಾನಾದಿ ಸಮಸತಮೋಗುಣವ್ಯಾಪಾರಗಳಿಂದ ವರ್ಜಿತನಾಗಿದ್ದಾನೋ, ಯಾರು ಓಂಕಾರದ 
ನಾಲ್ಕನೇ ಪಾದವಾದ ನಾದದಲ್ಲಿದ್ದು ತುರೀಯನೆಂದು ವೇದಾದಿಗಳಲ್ಲಿ ವರ್ಣಿಸಲ್ಪಟ್ಟಿದ್ದಾನೋ, 
ಅಂತಹ ಶ್ರೀಹರಿಯ ರೂಪವೇ ಆದ ತ್ರಿವೇಣಿಯು ನನ್ನಸದ್ಗತಿಗೆ ಕಾರಣವಾಗಲಿ. ।। ೨೩ ॥ ಈ 
ಸ್ತೋತ್ರದಿಂದ ಮೂರು ಸಂಧ್ಯಾಕಾಲಗಳಲ್ಲಿಯೂ ಯಾರು ಸ್ತೋತ್ರ ಮಾಡುತ್ತಾರೋ ಅವರಿಗೆ 
ವೇಣೀಯು ಸುಪ್ರಸನ್ನಳಾಗುವಳು. ಈ ವಿಷಯದಲ್ಲಿ ಸಂಶಯ ಬೇಡ. ॥ ೨೪ ॥। ಈ ವೇಣೀ 
ಸ್ತೋತ್ರವು ಶ್ರೀ ವೇದವ್ಯಾಸರಿಂದ ಹೇಳಲ್ಪಟ್ಟಿದ್ದು; ಇದು ಮಂತ್ರಗಳಲ್ಲಿಬಹಳ ಫಲಪ್ರದವಾದುದು. 
ಇದನ್ನು ನಿತ್ಯವೂ ಜಪಿಸುವುದರಿಂದ ಆ ವೇಣಿಯು ನನಗೆ ಯಾವಾಗಲೂ ಪ್ರತ್ಯಕ್ಷಳಾಗಿದ್ದಾಳೆ. 
11೨೫ ॥ ನಾನು ಎಲ್ಲೆಲ್ಲಿಹೋದರೂ ಅಲ್ಲಲ್ಲಿವೇಣಿಯು ಹಸನ್ನುಖಳಾಗಿ ನನಗೆ ಕಾಣುತ್ತಾಳೆ ಮತ್ತು 
ನಾನು ಯಾವು ಯಾವುದನ್ನು ಬಯಸುತ್ತೇನೋ ಅವುಗಳನ್ನೆಲ್ಲಾ ಕೊಡುತ್ತಾಳೆ. ॥ ೨೬ ॥ ಬಹಳ 
ಪ್ರಯಾಸದಿಂದ ಫಲಪ್ರದಗಳಾಗಿರತಕ್ಕ ಬೇರೆ ಬೇರೆ ತೀರ್ಥಗಳ ಸೇವನೆಯಿಂದ ಏನು 
ಪ್ರಯೋಜನ 9 ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ಕೊಡುವ ತ್ರಿವೇಣಿಯನ್ನು 
ಎಲ್ಲರೂ ಸೇವಿಸಲಿ. ॥ ೨೭ ॥ ಎಲೈ ಬ್ರಹ್ಮನ ಮಕ್ಕಳುಗಳಾದ ಸನಕಾದಿಗಳೇ ! ಅನಂತಗುಣ 
ಸಂಪೂರ್ಣರಾದ ಪ್ರದ್ಯುಮ್ನ ಅನಿರುದ್ದ ಮತ್ತು ಸಂಕರ್ಷಣರನ್ನು ಅಭಿಮಾನ ದೇವತೆಗಳಾಗಿ 
ಹೊಂದಿರುವ ಈ ಮೂರು ನದಿಗಳ ಸಂಗಮವಾಗಿ ತ್ರಿವೇಣಿ ಎಂದು ಪ್ರಖ್ಯಾತವಾಗಿರುವ ಈ 
ಕ್ಷೇತ್ರವನ್ನುನಾನು ಸ್ತೋತ್ರಾದಿಗಳಿಂದ ಸಂತೋಷಪಡಿಸುತ್ತೇನೆ. ಕೇವಲ ಇದರ ಶ್ರವಣದಿಂದಲೇ 
ಎಲ್ಲರ ಮನಸ್ಸುಪ್ರಸನ್ನಗೊಳ್ಳುತ್ತದೆ. ೨೮ ॥ 
ಸೂತ ಉವಾಚ--- 

ಇತಿ ಶೇಷೋಕವಚನೈರ್ಹರ್ಷಿತಾಸನಕಾದಯಃ | 

ವೇಣೀಸುತಿಂ ಸೋತುಕಾಮಾಃ ಪ್ರಣೇಮುಸಂ ಪುನಃ ಪುನಃ 2೯ ॥॥ 

ಯಾಮುವಾಚ ಸುತಿಂ ವೇಣ್ಯಾಃ ಶೇಷಸ್ತೇಭ್ಯೋ ವಿಚಕ್ಷಣಃ | 

ತಾಂ ಪ್ರವಕ್ಷ್ಯಾಮಿ ಶ್ರುಣುತ ಜ್ಞಾನದೃಷ್ಟಿವಿಚಕ್ಷಣಾಃ Wao 


ಅಧ್ಯಾಯ ೩೫ 267 


ಸೂತರು ಹೇಳಿದರು--- 

ಈ ರೀತಿಯಾದ ಶ್ರೀಶೇಷದೇವರ ಉಪದೇಶವಚನಗಳಿಂದ ಸನಕಾದಿಗಳು ಹರ್ಷ- 
ಗೊಂಡು ವೇಣೀ ಸೋತ್ರವನ್ನು ಪಠಿಸುವ ಇಚ್ಛೆಯುಳ್ಳವರಾಗಿ ಆ ಶೇಷದೇವರನ್ನು ಪದೇ ಪದೇ 
ನಮಿಸಿದರು. ॥1೨೯ ।। ಜ್ಞಾನ ದೃಷ್ಟಿಯಿಂದ ವಿವೇಕಿಗಳೂ ಕುಶಲರೂ ಆಗಿರುವ ಶೌನಕಾದಿಗಳೇ 
ವೇಣಿಯ ಯಾವ ಸ್ತೋತ್ರವನ್ನು ಶ್ರೀ ಶೇಷದೇವರು ಸನಕಾದಿಗಳಿಗೆ ಉಪದೇಶ ಮಾಡಿದರೋ 
ಅದನ್ನು ಹೇಳುವೆನು ಕೇಳಿರಿ. ೩೦ ॥ 


ಶೇಷ ಉವಾಚ 
ಪುರಾ ಕಲ್ದಾಪಾಯೇ ಭಗವತಿ ಶಯಾನೇ ವಟಪುಟೇ 
ಯದಾ ಸರ್ವಾನ್‌ ಲೋಕಾನ್‌ ಜಠರಪಿಠರೇ ಸ ಹೃತವತಿ । 
ತದಾ ಕ್ಷೇತ್ರಂ ವೇಣೀ ಜಯತಿ ಜಗದೀಶಸ್ಯ ವಸತಿಃ 
ಪ್ರಯಾಗೇ ಬ್ರಹ್ಮಾಂಡೇ ನ ಹಿ ಸಮಗುಣಾನ್ಯಾ ವಿಜಯತೇ ॥ ೩೧ ॥ 
ತ್ರಿಕೂಟಾದುದ್ಭೂತಾ ತ್ರಿಗುಣರಚಿತಾ ತ್ರೃಕ್ಚರಮಯೀ 
ತ್ರಿಧಾ ಮಾತ್ರಾ ಭೂತ್ವಾತ್ರಿವಿಧಪಥಗಾ ತ್ರ್ಯಂಬಕವತೀ । 
ತ್ರಿವೇಣೀ ನಿಃಶ್ರೇಣೀ ಹರಿಚರಣಸಾನ್ನಿಧ್ಯಜನನೀ 
ಪುನಂತೀ ತೈಲೋಕ್ಕಂ ತ್ರಿಭುವನವಿಭೂಷಾ ವಿಜಯತೇ ॥೩೨॥ 
ವೇಣೀಂ ಧ್ಯಾಯೇತ್ವಿವರ್ಣಾಂ ಸಿತಹರಿತಲಸದ್ರಕ್ಷವಸ್ಟ್ರಾಂ ತ್ರಿನೇತ್ರಾಂ 
ದೋರ್ಭಿಶ್ಶಂಖಾಬ್ಜಚಕ್ರಕ್ರಮಧೃತಸುಗದಾಂ ಶ್ವೇತಪದ್ಧಾಸನಸ್ಥಾಮ್‌ । 
ಬಾಲಾಂ ಭಾಲೇಂದುಮಾಲಾಂ ಕೃತಧೃತಮುಕುಟಾಂ ಬ್ರಹ್ಮರುದ್ರೇಂದ್ರವಂದ್ಕಾಂ 
ಸ್ನಾನೇ ಕಾಲತ್ರಯೇ ಯಃ ಸ್ಥರತಿ ಸ ಹಿ ಪುಮಾನ್‌ ಭುಕಿಮುಕ್ತೀ ಲಭೇತ ॥ ೩೩ ॥ 
ಬ್ರಹ್ನರುದ್ರೇಂದ್ರನಮಿತೇ ಸರ್ವಸಿದ್ಧಿಸುಸೇವಿತೇ । 


ತ್ರಿಕೂಟಮಿಲಿತೇ ಮಾತರ್ನಮೋ ವೇಣ್ಯೈ ನಮೋ ನಮಃ HW ೩೪ ॥ 
ಗಂಗಾಯಮುನಯೋರ್ಮಧ್ಯೇ ಗೋಚರೇ ಸಂಧಿಬಂಧುರೇ । 
ಅಕ್ಷಯ್ಯಮೋಕ್ಷಲತಿಕೇ ತುಭ್ಯಂ ವೇಣ್ಕೈ ನಮೋ ನಮಃ 11 ೩೫ ॥ 
ಪ್ರಯಾಗತೀರ್ಥರಾಜಸ್ಯ ಕರಪಲ್ಲವಮಾಲಿಕೇ | 

ಅಕ್ಬಯ್ಯಾಕ್ಬರಜಾಪ್ಯಸ್ಯ ವಿಧಾನಫಲದೇ ನಮಃ 11 ೩೬ ॥ 
ಧರ್ಮಾರ್ಥಕಾಮಮೋಕ್ಟಾಣಾಂ ಭೂಮಿಕೇ ಭುವಿ ವಿಶ್ರುತೇ । 

ವೇಣಿ ತಂ ಪಾಹಿ ಮಾಂ ಸಾಕ್ಷಾದ್ದ ಸೇಸ್ಟ್ಯ ಪ್ಲೇನವಗಾಹಿತೇ I ೩೭ ॥ 
ಸರ್ವಾಗಮೇಷು ವಿಖ್ಯಾತೇ ಸರ್ವತೀರ್ಥವರಪ್ರದೇ । 

ಜೀವಾನಾಂ ಕಲ್ಪಲತಿಕೇ ವೇಣೀಮಾತರ್ನಮೋ ನಮಃ I ೩೮ ॥ 


ತ್ಚಂ ಮೋಕ್ಬಲಕ್ಷ್ಮೀಸ್ಸಮತಿಪ್ರಭಾಸಿ 
ತಂ ಬ್ರಹ್ಮನಾಡೀಚರನಾಡಿಗಾಸಿ ! 


268 ಪ್ರಯಾಗಮಾಹಾತ್ಮ್ಯಮ್‌ 
ತ್ವಂ ಬ್ರಹ್ಮಮಾಯಾಸಿ ವಿಚಿತ್ರಗಾಸಿ 
ಪ್ರತ್ಯಕ್ಷರೂಪಾಸಿ ನಮೋ ನಮಸ್ತೇ 1೩೯॥ 


ಶ್ರೀ ಶೇಷದೇವರು ಹೇಳಿದರು-- 

ಹಿಂದೆ ಬ್ರಹ್ಮಕಲ್ಪದ ಅಂತ್ಯದಲ್ಲಿ ಶ್ರೀ ಲಕ್ಮಿನಾರಾಯಣನು ಶಿಶುರೂಪ ತಾಳಿ ಆಲದೆಲೆಯ 
ಮೇಲೆ ಮಲಗಿರುವಾಗ ಇಡೀ ಜಗತ್ತನ್ನು ತನ್ನ ಹೊಕ್ಕಳು ಮೂಲಕ ಸೆಳೆದು ತನ್ನ ಹೊಟ್ಟೆಯಲ್ಲಿ 
ಅಡಗಿಸಿಕೊಂಡನು. ಇಂತಹ ಪ್ರಳಯ ಕಾಲದಲ್ಲಿಯೂ ಇಡೀ ಬ್ರಹ್ಮಾಂಡದಲ್ಲೇ ಈ ಪ್ರಯಾಗ 
ಕ್ಷೇತ್ರವೊಂದೇ ಒಂದು ಅಕ್ಷಯ ವಟ ವೃಕ್ಷದೊಡನೆ ಇದ್ದು ಶ್ರೀ ಹರಿಗೆ ಆಶ್ರಯವಾಯಿತು. 
ಆದ್ದರಿಂದ ಈ ಬ್ರಹ್ಮಾಂಡದಲ್ಲಿ ಈ ಪ್ರಯಾಗ ಕ್ಷೇತ್ರಕ್ಕೆ ಸರಿಸಮನಾದ ಗುಣಾಢ್ಯವಾದ 
ಬೇರೆಯಾವುದೂ ಇಲ್ಲ, ॥ ೩೧ ॥ ಈ ಪ್ರಯಾಗ ಕ್ಷೇತ್ರವು ತ್ರಿಕೂಟ ಪರ್ವತದ ದಶೆಯಿಂದ 
ಉದ್ಭವಿಸಿದ್ದು ಓಂಕಾರದ ಮೂರು ಮಾತ್ರಾಗಳುಳ್ಳದ್ದು ಅಂದರೆ ಈ ಮೂರು ಮಾತ್ರೆಗಳಿಂದ 
ಪ್ರತಿಪಾದ್ಯರಾದ ಶಾರದಾ, ಯಮುನಾ ಮತ್ತುಗಂಗೆಯರಿಂದ ಕೂಡಿದ್ದು ತ್ರಿಲೋಕದಲ್ಲಿತನ್ನ 
ಹರಿವುವುಳ್ಳದ್ದಾಗಿ, ಮೂರು ಕಣ್ಣುಗಳುಳ್ಳ ಶ್ರೀ ಮಹಾರುದ್ರದೇವರನ್ನು ಹೊಂದಿರುವುದು. 
ಶ್ರೀ ಮಾಧವದೇವರ ಸಾನ್ನಿಧ್ಯಕ್ಕೆ ಕಾರಣೀಭೂತಳಾಗಿದ್ದು ಮೂರು ಅಕ್ಷರಗಳಿಂದ ಕೂಡಿದ 
ತ್ರಿವೇಣಿಯು ಮೂರು ಲೋಕಗಳನ್ನು ಪವಿತ್ರಗೊಳಿಸಿ ಮೂರು ಲೋಕಗಳಿಗೂ ಭೂಷಣ 
ಪ್ರಾಯಳಾಗಿದ್ದಾಳೆ. ॥ ೩೨ ।। ಮೂರು ಬಗೆಯಾಗಿರುವಳೆಂದು ವರ್ಣಿಸಲ್ಪಟ್ಟ ಬಿಳಿಯ, ಹಸಿರು 
ಮತ್ತು ರಕ್ತವಸ್ತಗಳನ್ನು ಧರಿಸಿರತಕ್ಕ ಮೂರು ಕಣ್ಣುಗಳುಳ್ಳ, ಬಾಹುಗಳಿಂದ ಕ್ರಮವಾಗಿ ಶಂಖ, 
ಕಮಲಪುಷ್ಟ, ಚಕ್ರ ಮತ್ತುಗದೆಗಳನ್ನುಧರಿಸಿರುವ, ಬಿಳಿಯ ಕಮಲದ ಮೇಲೆ ಕುಳಿತಿರುವ ಮತ್ತು 
ಹಣೆಯ ಮೇಲೆ ಚಂದ್ರಮಾಲೆಯನ್ನುದಧರಿಸಿರುವ, ಕಿರೀಟವನ್ನು ಧರಿಸಿರುವ, ಬ್ರಹ್ಮರುದ್ರ ಮತ್ತು 
ಇಂದ್ರನೇ ಮೊದಲಾದವರಿಂದ ನಮಸ್ಕರಿಸಲ್ಪಟ್ಟಈ ವೇಣಿಯನ್ನುಯಾರು ತ್ರಿಸಂಧ್ಯೆಗಳಲ್ಲಿಯೂ 
ಧ್ಯಾನಿಸುತ್ತಾಸ್ನಾನ ಮಾಡುತ್ತಾರೋ ಅವರು ಈ ಲೋಕದ ಐಶ್ವರ್ಯಗಳನ್ನೆಲ್ಲಾಹೊಂದಿ ಕೊನೆಗೆ 
ಮೋಕ್ಷವನ್ನೂ ಪಡೆಯುತ್ತಾರೆ. ॥ ೩೩ ।। ಬ್ರಹ್ಮರುದ್ರೇಂದ್ರಾದಿಗಳಿಂದ ವಂದ್ಯಳೇ, ಸಿದ್ಧಿಗಾಗಿ 
ಮಾಡುವ ಎಲ್ಲ ಕಾರ್ಯಗಳಲ್ಲಿ ಸೇವಿತಳೇ ಮೂರು ನದಿಗಳ ಸಂಗಮದಲ್ಲಿ ಸಿಗತಕ್ಕವಳೇ, 
ಮಾತೃಸ್ವರೂಪಳೇ ಮತ್ತು ವೇಣೀನಾಮಧೇಯ ಉಳ್ಳವಳೇ ನಿನಗೆ ನಮಸ್ಕಾರಗಳು. ॥ ೩೪ ॥ 
ಗಂಗಾ ಮತ್ತುಯಮುನೆಯರ ಸಂಗಮಸ್ಥಾನದಲ್ಲಿಕಾಣಬರುವ ಮಡುವುಗಳಿಂದ ಕೂಡಿದ ಮತ್ತು 
ವಕ್ರಗತಿಯಿಂದ ಸಾಗುವ ಶಾಶ್ವತವಾದ ಮುಕ್ತಿಯನ್ನು ಕರುಣಿಸತಕ್ಕವಳಾದ ಶ್ರೀತ್ರಿವೇಣಿ 
ನಾಮಧೇಯಳೇ, ನಿನಗೆ ನಮಸ್ಕಾರಗಳು. ॥ ೩೫ ॥ ಪ್ರಯಾಗದ ತೀರ್ಥರಾಜನ ಹಸ್ತಗಳ 
ಚಿಗುರುಗಳಲ್ಲಿ ಮಾಲಾಸ್ವರೂಪಳೇ, ನಾಶರಹಿತವಾದ ಮೂರು ಅಕ್ಷರವುಳ್ಳ ""ಪ್ರಯಾಗ'' 
ಅಥವಾ ""ತ್ರಿವೇಣಿ''ಯನ್ನು ಜಪ ಮಾಡುವವರಿಗೆ ನಾನಾ ಬಗೆಯ ಫಲಗಳನ್ನು ಕರುಣಿಸತಕ್ಕ 
ತ್ರಿವೇಣಿದೇವಿಯೇ, ನಿನಗೆ ನಮಸ್ಕಾರಗಳು. (1೩೬1 ಧರ್ಮ, ಅರ್ಥ, ಕಾಮ ಮತ್ತುಮೋಕ್ಷೆ 
ಇವುಗಳಿಗೆ ಆಗರವಾಗಿ ಇರುವವಳೇ ಮತ್ತುಜಗತಿನಲ್ಲಿಪ್ರಸಿದ್ಧಳಾಗಿರತಕ್ಕ ಶ್ರೀ ವೇಣಿಯೇ ನನ್ನನ್ನು 
ರಕ್ಷಿಸು. ಎಲ್ಲರಿಂದಲೂ ದರ್ಶನ ಹೊಂದುವ, ಸ್ಪರ್ಶಮಾಡಲ್ಪಡುವ, ಸ್ನಾನ ಮಾಡುವ, ಎಲ್ಲ 
ವೇದಾದಿ ಆಗಮ ಶಾಸ್ತ್ರಗಳಲ್ಲಿ ಪ್ರಸಿದ್ಗಳಾಗಿರುವ, ಬೇರೆ ಬೇರೆ ತೀರ್ಥಗಳಿಗೆ ಪಾಪಪರಿಹಾರ 
ಮಾಡುವ ವರಗಳನ್ನುಕರುಣಿಸತಕ್ಕ, ಜೀವರುಗಳಿಗೆ ಕಲ್ಪವೃಕ್ಷದ ಬಳ್ಳಿಯಂತಿರುವ, ವೇಣೀ ಎಂಬ 
ತಾಯಿಯೇ, ನಿನಗೆ ನಮಸ್ಕಾರಗಳು. ॥ ೩೭-೩೮ 1 ನೀನು ಮೋಕ್ಷವನ್ನು ಕರುಣಿಸಬಲ್ಲ 


ಅಧ್ಯಾಯ ೩೫ 269 
ಶ್ರೀ ಮಹಾಲಕ್ಷ್ಮಿಯು, ಸೂರ್ಯ, ಚಂದ್ರ, ಅಗ್ನಿ ಮತ್ತು ನಕ್ಷತ್ರಾದಿಗಳನ್ನು ಮೀರಿಸುವ ಕಾಂತಿ 
ಉಳ್ಳವಳು, ನೀನು ಬ್ರಹ್ಮನಾಡಿಯು, ಚರನಾಡಿಯು ಮತ್ತು ಪರಬ್ರಹ್ಮನ ಇಚ್ಛಾ ಸ್ವರೂಪಳು. 
ನೀನು ವಿಚಿತ್ರವಾದ ಪ್ರವಾಹಗತಿಯುಳ್ಳವಳು ಮತ್ತು ಪ್ರತ್ಯಕ್ಷವಾಗಿ ಜಲದ ರೂಪದಲ್ಲಿ ಕಣ್ಣಿಗೆ 
ಕಾಣಬರುತ್ತಿರುವವಳು. ಅಂತಹ ನಿಮಗೆ ನಮಸ್ಕಾರಗಳು. TEC 


ಸೂತ ಉವಾಚ 
ಇತಿ ಶೇಷೇಣ ಮುನಯಸ್ಸನಕಾದಿಭ್ಯ ಈರಿತಮ್‌ । 
ಸೋತ್ರಂ ದಿವಾಥವಾ ನಕ್ಷಂ ಪಠನಾತರ್ವಕಾಮದಮ್‌ ೪೦ ॥ 
ಪಠಿತವ್ಯಂ ಪಠಿತವ್ಯಂ ಪಠಿತವ್ಯಂ ಪುನಃ ಪುನಃ । 
ಸರ್ವಸಿದ್ಧಿಕರಂ ನೃಣಾಂ ನಾಖ್ಯೇಯಂ ಯಸ್ಯ ಕಸ್ಯಚಿತ್‌ 1೪೧ ॥ 
ತದಿದಂ ಕಥಿತಂ ಸೋತ್ರಂ ವ್ಯಾಸೇನಾನುಗ್ರಹೇಣ ಮೇ । 
ಪುನರಪ್ಯಾಹ ಯಚ್ಛೇಷಸ್ತದ್ದದಾಮಿ ಮುನೀಶ್ವರಾಃ 11೪೨ ॥ 


ಸೂತರು ಹೇಳಿದರು 

ಈ ರೀತಿ ಸನಕಾದಿಗಳಿಗಾಗಿ ಶ್ರೀಶೇಷದೇವರಿಂದ ಉಪದಿಷ್ಟವಾಗಿರತಕ್ಕ ಸ್ತೋತ್ರವನ್ನು 
ಹಗಲು ಅಥವಾ ರಾತ್ರಿಯಲ್ಲಿ ಪಠಿಸಿದರೆ ಸಕಲ ಇಷ್ಟಾರ್ಥಗಳೂ ನೆರವೇರುವುವು. ಇದನ್ನು 
ಖಂಡಿತವಾಗಿಯೂ ಪಠಿಸಬೇಕು, ಪಠಿಸಬೇಕು ಮತ್ತು ಪಠಿಸಬೇಕು. ಇದು ಮನುಷ್ಯರ ಎಲ್ಲ 
ಅಭಿಲಾಷೆಗಳನ್ನೂ ಕೊಡತಕ್ಕದ್ದು. ಇದನ್ನು ನಾಸ್ತಿಕರಿಗೆ ಉಪದೇಶಿಸಕೂಡದು. ॥ ೪೦-೪೧ ॥ 
ನನಗೆ ಅನುಗ್ರಹ ಮಾಡುವ ಸಲುವಾಗಿ ಶ್ರೀವೇದವ್ಯಾಸರು ಇದನ್ನು ನನಗೆ ಉಪದೇಶಿಸಿದರು. 
ಮತ್ತುಶ್ರೀ ಶೇಷದೇವರು ಇನ್ನುಏನನ್ನುಹೇಳಿದರೋ ಅದನ್ನು ಹೇಳುತ್ತೇನೆ ಮುನಿಶ್ಚರರೇಕೇಳಿರಿ. 
1೪೨ ॥ 


ಶೇಷ ಉವಾಚ 
ಅಥ ವಕ್ಷ್ಮೀ ಪುನಃ ಸ್ತೋತ್ರಂ ವೇಣ್ಯಾಃ ಪಾಪಪ್ರಣಾಶನಮ್‌ । 
ಅತರ್ಕ್ಯತರ್ಕರುಚಿರಂ ಸರ್ವತರ್ಕಸಮನ್ನಿತಮ್‌ W ೪೩ ॥ 
ಪ್ರಯಾಗೇ ವೇಣಿಕಾರೂಪಮೇಕರೂಪಂ ಕದಾಪಿ ನ । 
ಅತಸ್ತಥಾಹಮುತ್ನೆ ್ರ್ರೇಕ್ಲೇ ಭಾಸತೇ5ಸ್‌ ಯಥಾ ಯಥಾ I ೪೪ ॥ 


ಮುಕ್ತಾನೀಲೇಂದ್ರಗೋಪೈರಿವ ಕಿಮು ಚರಿತಾ ಭಾತಿ ವೇಣೀವ ಮುಕ್ತೇಃ 
ಶ್ರೇಣೀಭೂತಾತಿರಮ್ಯಾ ಕರಜಸುರಚಿತಾ ಮಾಧವೇನ ಪ್ರಯತ್ನಾತ್‌ । 
ದೃಷಿರ್ವಾ ಜೀವಾನ್ಸಿಷಯವಿಷಹತಾನ್‌ ಜೀವಯಂತೀ ವಿಧಾತ್ರಾ 
ಕಿಂ ವಾ ಚಕ್ರೇ ಸ್ಟೀಯಾ ತನುರಸಿತಸಿತಾ ಪಾವನೀ ನಃ ಪುನಾತು ॥ ೪೫ ॥ 
ಕೃಚಿತರಲವೇಣಿಕಾ ಕ್ವಚಿದುಪಾಸನಾಮಾಲಿಕಾ 
ಕೃಚಿನ್ನಿಯಮಕಾಲಿಕಾ ಕೃಚಿದುದಾರಭಾವಾತ್ಮಿಕಾ I 


270 


ಪ್ರಯಾಗಮಾಹಾತ್ಸ್ಯಮ್‌ 


ಕೃಚಿತೃಚಿತವೇ ಣಿಕಾ ಕೃಚಿದುಪಾಸಿತಾದೇವಿಕಾ 

ಕ್ಛಚಿತಲಿಲಮಾತೃಕಾ ಮಮ ತು ಭಾಸತೇ ವೇಣಿಕಾ ॥0೪೬॥ 
ಮಹಾಕಲುಷಕರ್ತರೀ ವಿಷಯವಾಸನಾತುರ್ಪರೀ 

ಸಮಸ್ರಸುಖಪರ್ಫರೀ ಸ್ಮಣಿರಿವಾವಧೇಸರ್ಸರೀ | 
ನಿತಾಂತಸುಖಶರ್ಕರೀ ಸುಖಲತಾಲಸನ್ಮಂಜರೀ 

ವಿನೋದಯತಿ ಮಾಧುರೀ ಗ್ರಥಿತವೇಣಿಕಾಚಾತುರೀ ॥ ೪೭ ॥ 


ಕ್ವ ಚೀಂದ್ರಧನುಪೋಪಮಾ ಕ್ವಚಿದಿಭೇಂದ್ರರಾಗೋಪಮಾ 


ಪುನಾತು ನಿಗಮೋಪಮಾ ಸಿತಸಿತೇಂದ್ರಗೋಪೋಪಮಾ । 
ಕಚಿದ್ದರವರೋಪಮಾ ಕ್ವಚ ರಥಾಂಗಲಬ್ಲೋಪಮಾ 
ಕ್ವ ಚಾಪಿ ಸುಗದೋಪಮಾ ಕ್ವಚ ನ ಕಂಜಲಬ್ಲೋಪಮಾ 11 ೪೮ ॥ 


' ಕೃಚಿನ್ನವನಿಧಿಸ್ಟಲೀ ಕೃಚಿದಹೀಂದ್ರವಕ್ಷಸ್ಥಲೀ 


ಕೃಚಿದ್ದದನಖಸ್ತಲೀ ಕೃಚಿದುಪಾಸ್ಯಮಂತ್ರಸ್ಥಲೀ । 
ಕೃಚಿತುಖಭುವಸ್ನಲೀ ಕ್ಷಚಿದಗಾಧಯೋಗಸ್ಮಲೀ 
ಮಮಾಸ್ತುದ್ದಶಿ ಸರ್ವದಾ ನಿಗಮವೇಣಿಕಾ ಸುಸ್ಮಲೀ ೪೯ ॥ 
ಮಹೇಶ್ವರಲಸಜ್ಜಟಾ ಕಿಮು ಭುಜಂಗಲೋಲಾಫಟಾ 
ನೃಸಿಂಹತನುರುದೃಟಾ ಸಕಲಮುಕ್ತಿದಾ ಪ್ರಸ್ಟುಟಾ । 
ಅನೇಕಜನಿದುರ್ಥಟಾ ವಿಹಿತಸಾಧನೇ ಲಂಪಟಾ 
ಕಟಾಕ್ಷಯತು ಚಿತ್ತಟಾ ವಿಹರಣೇ ಸ್ತು ಮೇ ಷಟ್ಟಟಾ 1 ೫೦ ॥ 
ಅನೇಕಮತಿದೂಷಿಕಾ ವಿಶದಭೇದಸಂಪಾದಿಕಾ 
ಪ್ರಯಾಗಗ್ರಹದೀರ್ಫಿಕಾ ಮಧುರಿಪೋಃ ಕಿಮಾಂದೋಲಿಕಾ ॥ 
ಸುರದ್ರುಮಸುವೇದಿಕಾ ಭಗವತಃ ಪದೋಪಾದುಕಾ 
ತ್ರಿವರ್ಣಕೃತವರ್ಣಕಾ ಮಮ ತು ಭಾಸತೇ ವೇಣಿಕಾ WW ೫೧॥ 
ಕಿಮೂರ್ದ್ವರೇಖಾ ಭಗವತ್ತದಸ್ಥಾ 
ಧ್ವಜಾಬ್ದವಜ್ಞಾ ್ರಿಂಕುಶಭೂಮಿಸಂಸ್ಥಾ | 
ಮಂದಾಕಿನೀ ವಾ ಗಗನೋತರಸ್ಥಾ 
ವಿಭಾತಿ ವೇಣೀ ಮಮ ಮಾನಸಸ್ಮಾ Il ೫೨ ॥ 
ಬ್ರಹ್ನೇಂದ್ರರುದ್ರಾದಿನಮಸ್ಕತಾಯ್ಕೆ 
ವಿಚಿತ್ರವರ್ಣಾಕೃತಿಭೂಷಣಾಯ್ಕೆ । 
ಪರಾತ್ತರಾಯ್ಯೆ ಪರದೇವತಾಯ್ಕೆ 
ನಮಸ್ವಿವೇಣೈ ಸಕಲಾರ್ಥದಾಯ್ಕೆ `॥ ೫೩ ॥ 


ಅಧ್ಯಾಯ ೩೫ 271 

ಎಿಷ್ಣುಪ್ರಿಯಾಯ್ಕೆ ಪರದೇವತಾಯ್ಕೆ 

ನಮೋಸ್ತು ವೇಣ್ಯೆ A ಪ್ರಣವಾಭಿಧಾಯೈ I 
ಚತುರ್ಭುಜಾಯ್ಯೆ ಚತುರಾಯುಧಾಯ್ಕೆ 

ವಿಚಿತ್ರಮಾಲಾಭರಣಾಂಬರಾಯ್ಕೆ 11 ೫೪ ॥ 
ಇತಿ ತ್ರಿವೇಣೀಸವನಂ ಪಠಂತಿ 

ಸ್ನಾತ್ವಾ ತ್ರಿಕಾಲಂ ಜಲಮಧ್ಯಸಂಸ್ಥಾಃ । 
ತೇಷಾಂ ಕರಸ್ಥಾ ಭವತೀಹ ಮುಕಿ- 


ರ್ಭುಕಿಶ್ವ ವೇಣೀಸವನಪ್ರಸಾದಾತ್‌ n ೫೫ ॥ 
ಇತಿ ವೇಣೀಸ್ತವಂ ತೇಭ್ಯಃ ಶ್ರಾವಯಿತ್ವಾ ಪತಂಜಲಿ: । 
` ಪುನಃ ಪ್ರೋವಾಚ ಮಾಹಾತ್ಮ 0 ತದ್ದಕ್ಷಿ se ಶೌನಕಾದಯ:ಃ IW ೫೬ ॥ 


॥ ಇತಿ ಪಂಚತ್ರಿಂಶೋನಧ್ಯಾಯಃ ॥ 


ಶ್ರೀ ಶೇಷದೇವರು ಹೇಳಿದರು-- 

ಪಾಪಪರಿಹಾರ ಮಾಡತಕ್ಕ ವೇಣೀಯ ಸ್ತೋತ್ರವನ್ನು ಹೇಳುವೆನು. ಇವಳ ವ್ಯಾಪಾರಗಳು 
ಚರ್ಚೆಗೆ ಎಟಕದೇ ಇರುವುವು. ಹಾಗೆಂದು ಚರ್ಚೆ ಮಾಡಲಾಗುವುದಿಲ್ಲವೆಂದಲ್ಲ, ಈ ಚರ್ಚೆಗೆ 
ಕೊನೆಯೇ ಇರುವುದಿಲ್ಲ. ತರ್ಕಮಾಡಿದಷ್ಟೂಮನಸಿಗೆ ರಮಣೇಯವಾಗಿರುವುದು. ಮತ್ತುಇವಳ 
ವ್ಯಾಪಾರವು ಎಲ್ಲವಿಧ ತರ್ಕಗಳಿಂದಲೂ ಕೂಡಿರತಕ್ಕದ್ದೂ ಹೌದು. ॥। ೪೩ ॥ ಪ್ರಯಾಗದಲ್ಲಿ 
ವೇಣಿಯೂ ಒಂದೇ ರೀತಿಯಾಗಿಯೇ ಸದಾಕಾಲದಲ್ಲಿಯೂ ಇರುವುದಿಲ್ಲ. ಆದ್ದರಿಂದ ಅವಳು 
ನನ್ನ ಕಣ್ಮನಗಳಿಗೆ ಹೇಗೆ ತೋರುತ್ತಾಳೋ ಹಾಗೆ ಯಥಾವತ್ತಾಗಿ ವರ್ಣಿಸಿದ್ದೇನೆ. ॥ ೪೪ ॥ ಶ್ರೀ 
ಮಾಧವ ದೇವರು ಮುಕ್ತಿ ಕೊಡುವುದಕ್ಕಾಗಿಯೇ ಮುತ್ತು ನೀಲ ಮತ್ತು ಪುಷ್ಕರಾಗ ಇವುಗಳನ್ನು 
ಉಪಯೋಗಿಸಿ ತನ್ನ ಕೈಬೆರಳುಗಳ ಉಗುರುಗಳಿಂದಲೇ ಪ್ರಯತ್ನ ಪೂರ್ವಕವಾಗಿ ಇದನ್ನು 
ಹೆಣೆದಿದ್ದಾನೆಯೋ ಅನ್ನುವಂತೆ ಒಂದರ ಮೇಲೆ ಒಂದು ಜಡೆಯಂತೆ ಕಾಣಬಂದು ಅತಿ 
ರಮ್ಯವಾಗಿದೆ. ಅಥವಾ ಸಂಸಾರದಲ್ಲಿ ವಿಷಯಾಸಕ್ತಿ ಎಂಬ ವಿಷದಿಂದ ಜರ್ಶುರಿತರಾದ 
ಜೀವಿಗಳನ್ನು ಉದ್ದಾರಮಾಡುವ ಸಲುವಾಗಿಯೇ ಬೀರಿರುವ ಬ್ರಹ್ಮದೇವರ ನೋಟವೋ 
ಎಂಬಂತಿರುವ, ಅಥವಾ ಚತುರ್ಮುಖ ಬ್ರಹ್ಮನೇ ನೀಲಿ, ಶ್ವೇತ ಮತ್ತು ಕೆಂಪು ಬಣ್ಣಗಳಲ್ಲಿ ತನ್ನ 
ಶರೀರವನ್ನೇ ಬೆಳಗುತಿದ್ದಾನೆಯೋ ಯಾವುದೂ ಸ್ಪಚ್ಛವಾಗಿ ತಿಳಿಯಲಾರದು. ಒಟ್ಟಿನಲ್ಲಿ 
ಹೀಗಿರುವ ಪರಮ ಪಾವನಳಾದ ಈ ವೇಣಿಯು ನಮ್ಮನ್ನು ಕಾಪಾಡಲಿ. ॥ ೪೫ ॥ ಕೆಲವೆಡೆಗಳಲ್ಲಿ 
ನೇರವಾದ ಜಡೆಯಂತಿರುವಳು, ಕೆಲವೆಡೆ ಮಾಧವನಿಗೆ ಸಮರ್ಪಿಸುವ ಹಾರದಂತಿರುವಳು, 
ಕೆಲವೆಡೆ ನಿಯಮಗಳ ಪರಂಪರೆಯಂತಿದ್ದಾಳೆ. ಕೆಲವೆಡೆ ಔದಾರ್ಯದ ಭಾವವನ್ನುಬೀರುತ್ತಿದ್ದಾಳೆ. 
ಕೆಲವು ಕಡೆ ರಚಿತವಾದ ಜಡೆಯಂತಿದ್ದಾಳೆ, ಕೆಲವು ಕಡೆ ಯಷಿಗಳಿಂದ ಉಪಾಸ್ಯವಾದ 
ದೇವತೆಯಂತಿದ್ದಾಳೆ. ಕೆಲವು ತೀರ್ಥದೇವತೆಗಳ ತಾಯಿಯಂತೆಯೂ ಇದ್ದಾಳೆ. ॥ ೪೬ ॥ 
ಮಹಾಪಾಪಗಳನ್ನು ನಾಶಮಾಡುವುದರಲ್ಲಿ ಕತ್ತರಿಯಂತೆಯೂ, ವಿಷಯಸುಖದ ಇಚ್ಛೆಗಳನ್ನು 
ಸುಡುವುದರಲ್ಲಿ ಅಗ್ನಿಯಂತೆಯೂ, ಎಲ್ಲಸುಖಗಳನ್ನು ಕೊಡುವ ಆಗರದಂತೆಯೂ, ಸಂಸಾರಕ್ಕೆ - 


272 


ಸಮಾಪ್ತಿಯನ್ನುಂಟುಮಾಡುವ ಅಂಕುಶದಂತೆಯೂ, ಎಲ್ಲ ಸುಖಗಳ ಉತ್ಕಟತೆಯನ್ನುಂಟು 
ಮಾಡಲು ರಸನೇಂದ್ರಿಯಗ್ರಾಹ್ಯ ಸಕ್ಕರೆಯಂತಿರುವ, ಸುಖವೆಂಬ ಲತೆಯಲ್ಲಿ ಅರಳಿ 
ಎರಾಜಿಸುತ್ತಿರುವ ಪುಷ್ಪಗುಚ್ಛದಂತೆ ಇರುವ ಮಲ್ಲಿಗೆಯ ದಂಡೆಯ ವೈಖರಿಯುಳ್ಳ ಈ ವೇಣಿಯು 
ಚಮತ್ಕರಿಪ ಜಡೆಯನ್ನು ಹೆಣೆದು ವಿನೋದವೆಸಗುತಿದ್ದಾಳೆ. 1೪೭ ।| ಕೆಲವೆಡೆ ಕಾಮನ ಬಿಲ್ಲಿನಂತೆ 
ಕಾಣುವಳು. ಕೆಲವೆಡೆ ಗಜರಾಜನ ಕುಂಭಸ್ಥಳದಲ್ಲಿ ಕಂಗೊಳಿಸುವ ಬಣ್ಣದಂತೆ ಕಾಣುವಳು. ಕೆಲವೆಡೆ 
ಶ್ರೇಷ್ಠನಾದ ಪಾಂಚಜನ್ಯ ಶಂಖದಂತೆ ಕಾಣುವಳು. ಕೆಲವೆಡೆ ಚಕ್ರದಂತೆ ಕಾಣುವಳು. ಕೆಲವೆಡೆ 
ಗದೆಯಂತೆ ಕಾಣುವಳು. ಕೆಲವೆಡೆ ಕಮಲದಂತೆ ಕಾಣುವಳು(ಅಂದರೆ ಶಂಖ, ಚಕ್ರ, ಗದಾ ಮತ್ತು 
ಪದ್ಧ ಧಾರಿಯಾದ ಶ್ರೀ ಮಾಧವನಂತೆ ಕಾಣುವಳು) ಬಣ್ಣದಲ್ಲಿ ಮುತ್ತು ನೀಲಾ ಮತ್ತು 
ಗೋಮೇಧಿನೀ ಇವುಗಳನ್ನು ಕೆಲವೆಡೆ ಹೋಲುತ್ತಿದ್ದಾಳೆ.' ಈ ರೀತಿಯಾಗಿ ಪರಬ್ರಹ್ಮನನ್ನು 
ಪ್ರತಿಪಾದಿಸುವ ವೇದರಾಶಿಯಂತೆ ತೋರುವ ಶ್ರೀ ವೇಣೀದೇವಿಯು ನನ್ನನ್ನು ರಕ್ಷಣೆಮಾಡಲಿ. 
೪೮ ॥ ಕೆಲವೆಡೆ ನವನಿಧಿಗೆ ಆಗರದಂತಿರುವ, ಕೆಲವೆಡೆ ಶೇಷದೇವರ ಎದೆಯಂತೆಯೂ, 
ಕೆಲವೆಡೆ ರುದ್ರದೇವರ ಉಗುರುಗಳಂತೆಯೂ, ಕೆಲವೆಡೆ ಉಪಾಸನೆಗೆ ಯೋಗ್ಯ ಆವಾಸ 
ಸ್ಥಾನದಂತೆಯೂ, ಕೆಲವಡೆ ಸುಖದ ಉತ್ಪತ್ತಿ ಸ್ಥಾನದಂತೆಯೂ, ಕೆಲವಡ ಅಗಾಧ ಯೋಗದ 
ಆಕಾರದಂತೆಯೂ ಮತ್ತು ವೇದಗಳ ವೇಣಿಯಂತೆಯೂ ಇರುವ ಈ ಸುಂದರ ಸ್ಥಾನಗಳುಳ್ಳ 
ವೇಣಿಯು ಯಾವಾಗಲೂ ನನ್ನ ದೃಷ್ಟಿಗಳಲ್ಲಿಯೇ ಇರಲಿ. ॥ ೪೯ ॥। ಮಹರುದ್ರದೇವರಂತೆ 
ಪ್ರಕಾಶಮಾನವಾದ ಜಟೆಯಂತಿರುವ, ಚಲಿಸುತ್ತಿರುವ ಹಾವಿನ ಹೆಡೆಯಂತಿರುವ, ಶ್ರೀ ನೃಸಿಂಹ 
ದೇವರ ದೇಹದಿಂದ ಹೊರಟ ಸ್ಪಷ್ಟವಾಗಿ ಎಲ್ಲರಿಗೂ ಮೋಕ್ಷವನ್ನು ಕೊಡತಕ್ಕಂಥಾ, ಎಷ್ಟೋ 
ಜನ್ಮಗಳಲ್ಲಿಯೂ ಲಭ್ಯವಾಗದಿರುವ ಮತ್ತು ವೇದವಿಹಿತವಾದ ಸಾಧನೆಗಳಲ್ಲಿತೀವ್ರಾಸಕ್ತಿಯಿರುವ 
ಈ ವೇಣಿಯು ಅವಳ ಕಡೆಗಣ್ಣಿನ ನೋಟವನ್ನು ನನ್ನ ಮೇಲೆ ಬೀರಲಿ ಮತ್ತು ನನ್ನ ಮನಸ್ಸು 
ಯಾವಾಗಲೂ ಈ ತ್ರಿವೇಣಿಯ ಆರು ತೀರಗಳಲ್ಲಿಯೇ ಇರಲಿ. ॥ ೫೦ ॥ ದುರ್ಜನರ ಮನಸ್ಸನ್ನು 
ದೋಷಯುಕ್ತವಾದುದನ್ನಾಗಿ ಮಾಡತಕ್ಕಂಥಾ, ಸಜ್ಜನರಿಗೆ ವಿಸ್ತಾರವಾದ ಪಂಚಭೇದ ಮತ್ತು 
ತಾರತಮ್ಯಜ್ಞಾನವನ್ನು ಹುಟ್ಟಿಸತಕ್ಕಂಥಾ, ಪ್ರಯಾಗ ಮಾಧವನೆಂಬ ಆಗ್ರಹದಿಂದ ಕೂಡಿರತಕ್ಕ, 

ಮಧುನಾಮ ಆದಿದೈತ್ಯನನ್ನು ಸಂಹಾರ ಮಾಡಿರುವ ಶ್ರೀ ಮಾಧವ ದೇವರ ಉಯ್ಯಾಲೆ 
ಮಣೆಯಂತಿರುವ ಸಜ್ಜನರ ಇಷ್ಟಾರ್ಥಗಳನ್ನು ನೆರವೇರಿಸುವುದರಲ್ಲಿ ಕಲ್ಪವೃಕ್ಷದ ವೇದಿಕೆಯಂತೆ 

ಇರುವ, ಶ್ರೀ ಮಾಧವ ದೇವರ ಪಾದಗಳಿಗೆ ಪಾದುಕೆಯಂತೆ ಇರುವ ಮತ್ತುಮೂರು ಬಣ್ಣಗಳಿಂದ 

ಮಾಡಿದ ವಸ್ಥವನ್ನುಳ್ಳಂತೆ ಶ್ರೀವೇಣೀದೇವಿಯು ನನಗೆ ತೋರುತ್ತಾಳೆ. ॥ ೫೧ ॥ ಶ್ರೀಮಾಧವನ 

ಪದತಳಗಳಲ್ಲಿರುವ ಊರ್ಧ್ವರೇಖೆಯಂತೆಯೂ, ಮತ್ತುದ್ವಜ, ಕಮಲ, ವಜ್ರಾಯುಧ, ಅಂಕುಶ 

ಇವುಗಳಿಗೆ ಆಶ್ರಯಳಾಗಿ ಶೋಭಿಸುತ್ತಿರುವ, ಗಗನದಿಂದ ಇಳಿದು ಬರುತ್ತಿರುವ ಗಂಗೆಯನ್ನೂ 
ಹೊಂದಿ ವಿರಾಜಮಾನಳಾಗಿರುವ ವೇಣಿಯು ನನ್ನ ಮನಸ್ಸನ್ನು ಬಿಟ್ಟು ಹೋಗದಿರಲಿ. ॥ ೫೨ ॥ 

ಬ್ರಹ್ಮ, ರುದ್ರ ಮತ್ತು ಇಂದ್ರಾದಿಗಳಿಂದ ನಮಸ್ಕೃತಳಾದ ನಾನಾ ಬಗೆಯ ವರ್ಣ ಮತ್ತು 
ಆಕಾರಗಳಿಂದ ಭೂಷಿತಳಾದ, ಶ್ರೇಷ್ಠರಿಗಿಂತಲೂ ಶ್ರೇಷ್ಠಳಾದ, ಉತ್ತಮದೇವತೆಯಾದ 

ಸಕಲೇಷ್ಟಾರ್ಥದಾಯಕಳಾದ ತ್ರಿವೇಣಿಗೆ ನಮಸ್ಕಾರ. ॥ ೫೩ ।। ಶ್ರೀ ಮಹಾವಿಷ್ಣುವಿಗೆ ಪ್ರಿಯಳಾದ 

ಶ್ರೀ ಲಕ್ಷ್ಮೀಸ್ವರೂಪಳಾದ (ಶ್ರೀಲಕ್ಷ್ಮೀದೇವಿಯನ್ನೂ ಒಳಗೊಂಡಿರತಕ್ಕ) ಓಂಕಾರ ವಾಚ್ಕಳಾದ, 

ನಾಲ್ಕುಭುಜಗಳಿಂದ ಮತ್ತುಆಯುಧಗಳಿಂದ ವಿರಾಜಮಾನಳಾಗಿರುವ ಮತ್ತುಚಿತ್ರವಿಚಿತ್ರವಾದ 


ಅಧ್ಯಾಯ ೩೫ 273 


ದಿವ್ಯ ಮಾಲಾಗಳು ಮತ್ತು ಆಭರಣಗಳಿಂದ ಅಲಂಕೃತಳಾದ ತ್ರಿವೇಣೀ ಎಂಬ ಲಕ್ಷ್ಮೀ ಯಿಂದ 
ಅಭಿನ್ನವಾದ ಸ್ವರೂಪಳಾದ ಶ್ರೀ ತ್ರಿವೇಣಿಗೆ ನಮಸ್ಕಾರಗಳು. ॥ ೫೪ ॥ ಈ ರೀತಿಯಾದ ವೇಣೀ 
ಸ್ಪುತಿಯನ್ನುಸ್ನಾನಾನಂತರ ತ್ರಿಕಾಲದಲ್ಲಿಜಲಮಧ್ಯದಲ್ಲಿನಿಂತುಕೊಂಡು ಯಾರು ಹೇಳುತ್ತಾರೋ 
ಅಂತಹವರಿಗೆ ಐಹಿಕ ಭೋಗಭಾಗ್ಯಗಳೂ ಸೇರಿ ಮುಕ್ತಿಯೂ ಕರಗತವಾಗುವುದು. ॥ ೫೫ ॥ 
ಸೂತರು ಈ ರೀತಿಯಾಗಿ ವೇಣೀಸ್ತೋತ್ರವನ್ನು ಶ್ರವಣ ಮಾಡಿಸಿ, ಎಲೈ ಶೌನಕಾದಿಗಳೇ, ಈ 
ವೇಣಿಯಮಾಹಾತ್ಮೆ ಯನ್ನು ಮತ್ತೆಹೇಳುವೆನು ಎಂಬುದಾಗಿ ಪುನರುಚ್ಚರಿಸಿದರು. TENT 


॥ ಮೂವತ್ತೈದನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಷಟ್ಟಿಂಶೋತಧ್ಯಾಯಃ ॥ ೩೬ ॥ 


ಶೇಷ ಉವಾಚ. 
ಯತ್ಸೈವಂ ತ್ರಿಗುಣಾ ವೇಣೀ ರಾಜತೇ ವಿಶ್ವತಾರಿಣೀ । 
ಶ್ರೀಮಾಧವೋ ಕ್ಷಯ್ಯವಟಸ್ಪಸ್ಯ ಕೋ ವರ್ಣನೇ ಕ್ಷಮಃ WOH 
ತಥಾಪಿ ಭವತಾಂ ಭಕ್ತ್ಯಾ ಪ್ರೇರಿತೋನಹಂ ಮುನೀಶ್ವರಾಃ | 
ತಮಹಂ ವರ್ಣಯೇ ಭೂಯೋ ಯಥಾಶಕ್ತಿ ಯಥಾಮತಿ ೨2 
ತೈಲೋಕ್ಯದುರ್ಲಭಂ ಸ್ನಾನಂ ವಪನೇ ತು ತತೋ 5ಧಿಕಮ್‌ । 
ತಸ್ಮಾಚ್ಚ ಮುಂಡನಂ ಕಾರ್ಯಂ ಸತತಂ ಶ್ರುತಿಚೋದಿತಮ್‌ ॥೩॥ 
ಸ್ನಾನೇನ ಮುಂಡನೇನಾತ್ರ ಸರ್ವಪಾಪಕ್ಷಯೋ ಯತಃ | 
ಸಪಧಾತುಮಯೇ ದೇಹೇ ಯಾನಿ ಪಾಪಾನಿ ಸಂತಿ ವೈ 11೪॥ 
ಕೇಶೇಷು ತಾನಿ ಸರ್ವಾಣಿ ಯತ್ರ ನಶ್ಯಂತಿ ಮುಂಡನಾತ್‌ । 
ಕಿಂ ಗಯಾ ಪಿಂಡದಾನೇನ ಕಾಶ್ಶಾಂ ವಾ ಮರಣೇನ ಕಿಮ್‌ 11೫ ॥ 
ಕಿಂ ಕುರುಕ್ಲೀತ್ರದಾನೇನ ಪ್ರಯಾಗೇ ವಪನಂ ಯದಿ । 
ಬಾಲೋ ವಾಥ ಯುವಾ ವಾಪಿ ವೃದ್ಧೋ ವಾಸ್ತ್ರೀ ಸಭರ್ತೃಕಾ 11೬ 


ಗರ್ಭಿಣೀ ಪತಿಹೀನಾ ವಾ ಪ್ರಯಾಗೇ ವಪನಾಚ್ಛುಚಿಃ | 
ದೇವೋ ವಾ ದಾನವೋ ವಾಥ ಮೂರ್ಯೋಃ ವಾ ವೇದನಿಂದಕಃ ॥ ೭॥ 
ಪ್ರಯಾಗೇ ವಪನಾದೇವ ಸದ್ಯಃ ಪಾಪೈಃ ಪ್ರಮುಚ್ಛತೇ । 


ಕೇಶಮೂಲಮುಪಾಶ್ರಿತ್ಯ ಸಂತಿ ಪಾಪಾನಿ ದೇಹಿನಾಮ್‌ nS un 
ವಿಲಯಂ ಯಾಂತಿ ಸರ್ವಾಣಿ ತೀರ್ಥರಾಜೇ ತು ಮುಂಡನಾತ್‌ । 
ಅನ್ಯತೀರ್ಥೇಷು ಪಾಪಾನಿ ವಪನಾನಂತರಂ ಪುನಃ 1 ೯॥ 
ಪ್ರರೋಹಂತಿ ನ ರೋಹಂತಿ ಪ್ರಯಾಗೇ ತೀರ್ಥನಾಯಕೇ । 
ಅಕಾಲೇ$ಪ್ಯಥವಾ ಕಾಲೇ ರಾತ್ರಾವಹನಿ ಸಂಧ್ಯಯೋಃ W ೧೦॥ 
ನಿಷಿದ್ದೇತಪಿ ದಿನೇ ಕುರ್ಯಾತ್ವಯಾಗೇ ವಪನಂ ಸದಾ । 

ಏಕವಾರಂ ದ್ವಿವಾರಂ ವಾ ಜಾತಕೌರೋಪಿ ಕಾರಯೇತ್‌ 1 ೧೧॥ 
ಮುಂಡನಂ ಮಂಡನಂ ಯತ್ರ ಪ್ರಯಾಗೇ ತೀರ್ಥನಾಯಕೇ 1 
ದಶಮಾಸೋತರಂ ತೀರ್ಥಾಂತರೇ ಕೌರಂ ಸಮಾಚರೇತ್‌ 1 ೧೨ 
ಪಾ ಿಯಶ್ಚಿತಂ ವಿನಾ ತತ್ತು ನಿಮಿತ್ತಾನಂತರಂ ಭವೇತ್‌ । 
ಯೋಜನತ್ರಿತಯಾದೂರ್ದ್ವಮಾಗತೇನಾತ್ರ ಮುಂಡನಮ್‌ ॥ ೧೩ ॥ 


ಯಾತ್ರೋದ್ದೇಶೇನ ವೈ ಕಾರ್ಯಂ ನಾನ್ಯದಾವಶ್ಯಕಂ ಭವೇತ್‌ । 
ರಾಜಾ ವಾ ರಾಜಪುತ್ರೋ ವಾ ಗರ್ಭಿಣೀಪತಿರೇವ ವಾ I ೧೪ ॥ 
274 


ಅಧ್ಯಾಯ ೩೬ 275 


ಪುರಶ್ಚರ್ಯಾರತೋ ವಾಪಿ ಪ್ರಯಾಗೇ ಕೌರಮಾಚರೇತ್‌ I 
ಅಜಾನಚೌಲೋ ಬಾಲೋಪಪಿ ಬ ೨ ಹ್ಠಚಾರೀ ಕುಮಾರಿಕಾ ॥1 ೧೫ ॥ 
ಜೀವತ್ತಿತಾಪಿ ಕುರ್ವೀತ ವಪನಂ ತೀರ್ಥನಾಯಕೇ । 

ತೀರ್ಥರಾಜಂ ಸಮಾಸಾದ್ಯ ಮುಂಡನಂ ಯೋ ನ ಕಾರಯೇತ್‌ ॥ ೧೬ ॥ 
ಸ ಕೋಟಿಕುಲಸಂಯುಕೋ ರೌರವಂ ನರಕಂ ವ್ರಜೇತ್‌ । 


ಸಧವಾಪ್ಯತ್ರ ಕುರ್ವೀತ ಸತ್ಯಾ ಸಹ ಸಮಾಗತಾ HW ೧೭ ॥ 
ಮುಂಡನಂ ಮಂಡನಂ ವೇಣ್ಯಾಂ ಪತಿಮಂಡನಕಾಮ್ಯಯಾ I 
ಯಸ್ಕಾ ವೇಣೀ ಭವೇದ್ದೇವೀ ತ್ರಿವೇಣೀ ತಟಲಂಬಿನೀ I ೧೮ ॥ 


ಸುಭಗಾ ಸುಪ್ರಜಾಢ್ಯಾ ಸಾ ಭವಿಷ್ಯತಿ ಪುನಃ ಪುನಃ । 
ದ್ವ ಗುಲ ತ್ರ್ಯಂಗುಲಾ ವಾಪಿ ಪ್ರದೇಯಾ ಚತುರಂಗುಲಾ 1೧೯ ॥ 
ಕತಾ ದೇಯಾ ಕೇಶಾಂತಾ ವಾ ಯಥೇಚ್ಛಯಾ । 


ವೇಣೀಪ್ರದಾನಾತಿದ್ದ್ಯಂತಿ ಸರ್ವ ಏವ ಸರಾ I ೨೦ ॥ 
ಚಿರಂಟನೀಭಿರ್ದೇಯೂತ್ರ ವೇಣ್ಯಾಚಾರಾದ್ಯಥಾ ತಥಾ । 
ದೇವರ್ಷಿನಾಗಪತ್ನ ತ್ವಪ ಕ್ರಯಾಗೇ ಪತಿಭಿಸಹ 1 ೨೧ ॥ 
ವೇಣ್ಯಾಂ ವೇಣೀಪ ದಾನಂ ಚ ಚಕ್ರುರಾಗತ್ಯ ಸುವ್ರತಾಃ । 
ಏವಂವಿಧೋತತ್ರ ಮಹಿಮಾ ಮುಂಡನೇ ಜಗದುತರೇ ॥1 ೨೨ ॥ 
ಸ್ನಾನಮಾಹಾತ್ಮ್ಯಮುಕ್ತಂ ಪ್ರಾಗ್ಲಾಸಮಾಹಾತ್ಸ್ಯಮುಚ್ಛತೇ । 
ಪ್ರಯಾಗಮನುಗಚ್ಛೇದ್ವಾ ವಸತೇ ವಾಪಿ ಯೋ ನರಃ | ೨೩ ॥ 
ಸರ್ವಪಾಪವಿಶುದ್ಧಾತ್ಮಾ ವಿಷ್ಣುಲೋಕೇ ಮಹೀಯತೇ । 
ತೀರ್ಫಾಭಿಲಾಷಿಭಿರ್ಭೂತ್ಯೈಸೇವ್ಯಂ ತೀರ್ಥಾಂತರಂ ನವೈ 11 ೨೪ ॥ 
ಅನ್ಯತ್ರ ಭೂಮಿವಲಯೇ ತೀರ್ಥರಾಜಾತ್ವಯಾಗತಃ I 
ಬ್ರಹ್ಮಹತ್ಯಾದಿಪಾಪಾನಾಂ ಪ್ರಾಯಶ್ಚಿತಂ ಚಿಕೀರ್ಷುಣಾ 1 ೨೫ ॥ 
ಪ್ರಯಾಗೋ ವಿಧಿವತ್ಲೇವ್ಯೋ ವ್ಯಾಸವಾಕ್ಕಾನ್ನುನೀಶ್ವಧಾ: । 

ಬಹುನೋಕ್ಟೇನ ಕಿಂ ಚಾತ್ರ ಭುಕಿಮುಕಿಮಭೀಪುನಾ Wl ೨೬ | 
ಸೇವ್ಯಂ ಸಿತಾಸಿತಂ ತೀರ್ಥಂ ಪ ರ್ರಕೃಷ್ಟಂ ಜಗತೀತಲೇ । 
ವ್ರತದಾನತಪೋಹೋಮಜಪ ಸ್ವಾಧ್ಯಾಯಪೂಜನೇ ॥1 ೨೭ ॥ 
ಮಾಧಪೋತಪೇಕ್ಸತೇ ನೈವ ವಾಸಮಾತ್ರೇಣ ತುಪ್ಕತಿ 

ವಿಭವೇ ಸತಿ ದಾನಾದಿ ಕುರ್ಯಾಚ್ಛಾಶೃವಿವರ್ಜಿತಃ i ೨೮ ॥ 


ಮಾಧವೋ5ಂತರ್ಬಹಿರ್ಯಸ್ವಾತ್ರಶೃತ್ಯ ಮಲಚಕ್ಕುಪಾ।| 
ಪ್ರಯಾಗಂ ಸಮತಿಕ್ರಮ್ಯ ಗಚ್ಛೇತ್ತೀರ್ಥಾಂತರಂ "ತು ಯಃ (1೨೯ ॥ 


276 


ಪ್ರಯಾಗಮಾಹಾತ್ಮ್ಯಮ್‌ 


ತದ್ದೇಹಸ್ಥಾನಿ ಪಾಪಾನಿ ಸಮಾಕೃಷ್ಠನಯಂತಿ ಹಿ । 
ರಾಜದರ್ಶನಸಾಕಾಂಕ್ಟಾವಾರ್ಯತೇ ಸೇವಕೈರ್ಯಥಾ Il ೩೦ ॥ 
ತಥಾ ಪ್ರಯಾಗವಾಸಾರ್ಥಿ ಪಾಪೈರಾಕೃಷ್ಟತೇ ಬಲಾತ್‌ । 

ಯೇ ಪ್ರಯಾಗೇ ಸಮುತ್ಪನ್ನಾ; ಪ್ರಯಾಗೇ ಯೇ ಚ ದೀಕ್ಷಿತಾಃ ॥ 
ಪ್ರಯಾಗೇ ಜಾತಸಂಸ್ಕಾರಾಸ್ತೇ ಸರ್ವೇ ಬ್ರಾಹ್ಮಣೋತ್ತಮಾಃ ॥ ೩೧॥ 


ಭೋ. ಯಜ್ಞಾ ಯೋಗಯಜ್ಞಾ ಶಮದಮಚತುರಾಃ ಕರ್ಮಯಜ್ಞಾ ಭವಂತೋ 
ದೂರೇ ತಿಷ್ಠಂತು ತೂಷ್ಲೀಂ ಸಹಚರಸಹಿತಾ ದಕ್ಷಿಣಾದ್ಯಂಗನಾಭಿ: I 

ಮಾ ದಾರಾಗಾರಪುತ್ರಾದ್ರವಿಣಫಲವತೀ ವಾಗಿಯಂ ವಾ ವದೀತು 

ಪ್ರೋಚ್ಚಿಃ ಶ್ರೋತಾ ಚ ದಾತಾ ಹ್ಯಗತಿಗತಿಮತಾಂ ವರ್ತತೇ ತೀರ್ಥರಾಜಃ॥೩೨॥ 


ಪ್ರಯಾಗೇ ಯದಿ ಶಾಕಾಶೀ ಮಿಷ್ಟಾಶೀತ್ಯಭಿಧೀಯತೇ 1 

ಮಿಷ್ಟಾಶೀ ರೌರವೇ ರೌತಿ ಶಾಕಾಶೀ ಕಾಶತೇ ದಿವಿ i ೩೩ ॥ 

ನಿಯಮಃ ಕಥಿತೋ sಶಕ್ಕಸ್ಪರ್ವತೀರ್ಥನಿವಾಸಿನಾಮ್‌ I 

ಪ್ರಯಾಗವಾಸಿನಾಂ ನೃಣಾಂ ನಿಯಮೋ ನಾಸ್ತಿಕೋತಪಿಹಿ ॥೩೪॥ 

ಪ್ರಯಾಗೇ ಯೇತಧಿವಾಸಾರ್ಥಂ ಬುದ್ಧಿಂ ಕುರ್ವಂತಿ ಮಾನವಾಃ । 

ತೀರ್ಥಾನೀಂದ್ರಾ ದಯೋ ದೇವಾಸ್ಟೇಷಾಂ ವಿಘ್ನಾನ್ವ ಕುರ್ವತೇ 1॥೩೫॥ 
ಪ್ರಯಾಗೇ ಯೇ ಮಹಾದಾನಂ ದೇವಾಗಾರಂ ದ್ವಿಜಾಲಯಮ್‌ | 


ಕರ್ತುಮಿಚ್ಛ ತಿ ತಂ ದೃಷ್ಟ್ವಾ ಕಂಪಂತೇ ತ್ರಿ ತ್ರಿದಿವೌಕಸ; WAL ॥ 
ಕುಂಡಂ ಹ ಮಂಟಪಂ ವಾಪಿ ಹೋಮಂ ವಾ ಜಪಮೇವ ವಾ ॥ 
ಯತ್ವಿಂಚಿತ್ತುಣ್ಯಿಜಾತಂ ವಾ ಕರ್ತುರ್ಬುದ್ಧಿಂ ನಿಹಂತಿ ಹಿ ೩೭ ॥ 
ದೇವಾ ಬ್ರಾಹ್ಮಣವೇಷೇಣ ತೀರ್ಥಾನಿ ಧನರಕ್ಷಣ್ಯೆಃ । 

ವ್ರತಾನಿ ಸ್ನೇಹಭಾವೇನ ಮನೋಭಂಗಂ ನಯಂತಿ ಹಿ ‘1೩೮ ॥ 
ಯಸ್ಯ ಪ್ರಯಾಗೇ ಬುದ್ಧಿನ್ಸ್ಯಾದ್ದಾಸೇ ವಾ ದಾನಕರ್ಮಣಿ । 

ತಂ ವೈ ಪದಚ್ಯುತಂ ವಿಂದ್ಯಾದಮರಂ ಚತುರಾನನಮ್‌ 11೩೯ ॥ 


ಪ್ರಯಾಗಂ ಸುಖದುಃಖಾಭ್ಯಾಂ ಪೀಡಿತೋತಪಿ ನ ಮುಂಚತಿ । 

ತಂ ಯೋಗಿನಂ ವಿಜಾನೀಯಾದ್ಯೋಗಬ್ರಪ್ಟಂ ತಪೋಧನಮ್‌ 11೪೦ ॥ 
ಪ್ರಯಾಗೇ ಮಾಧವಂ ದೇವಂ ಸ್ಪೃಷ್ಟ್ವಾ ದೃಷ್ಟ್ಯಾ ಚ ಯತ್ನಲಮ್‌ । 
ಪ್ರಯಾಗವಾಸಿನಂ ಪೂಜ್ಯ ತತ್ಫಲಂ ಪ್ರಾಪ್ನುಯಾನ್ನರಃ I ೪೧॥ 
ಪ್ರಯಾಗವಾಸೀ ಸಕಲತ್ರ ವಾಸೀ ಸಂಸಾರವಾಸೀ ಸ ಚ ದೇವವಾಸೀ । 
ಕೈಲಾಸವಾಸೀ ಸ ವಿಮಾನವಾಸೀ ವೈಕುಂಠವಾಸೀ ನ ಚ ಪಾಪವಾಸೀ॥ ೪೨ ॥ 
ಸ ಏವ ದೇವಗಂಧರ್ವೈ: ಪೂಜನೀಯೋ ಮಹರ್ಷಿಭಿಃ । 

ಯಃ ಪ್ರಯಾಗಂ ಸಮಾಶ್ರಿ, ತ್ಯ ಸುಖಂ ತಿಷ್ಠತಿ ನಿರ್ಭಯಃ Il ೪೩ ॥ 


ಅಧ್ಯಾಯ ೩೬ 277 
ಪ್ರಯಾಗೇ ಭೈಕ್ಷ ಮಾವಾ ತಿಷ್ಠತೇ ದೃಢಭಕ್ತಿಮಾನ್‌ | 


ಎರೆ ಲ ಲ್ಲಿ 
ಜೀವನ್ಮುಕಸ್ಸ ಏವೇಹ ಕೃತಕೃತ್ಯೋ ನ ಸಂಶಯಃ 1೪೪ ॥ 
ಏಕರಾತ್ರಂ ತ್ರಿರಾತ್ರಂ ವಾ ಪಂಚರಾತ್ರಮಥಾಪಿ ವಾ । 
ಸಪರಾತ್ರಂ ಚ ಪಕ್ಷಂ ವಾ ಮಾಸಂ ವಾ ಖತುಮೇವ ವಾ I ೪೫ ॥ 
ತ್ರಿಮಾಸಂ ವಾಥ ಷಣ್ಗಾಸಂ ವತ್ತರಂ ಮಾಧವಾಜ್ಞಯಾ । 
ಯಾವಜ್ಜೀವಮವಿಚ್ಛಿನ್ನಂ ಯದ್ವಾವಸತಿ ಧರ್ಮತಃ 1 ೪೬ ॥॥ 
ವಾಸೋತಯಂ ದಶಧಾ ಪ್ರೋಕ್ಸಸತ್ರ ತತ್ರ ಯಥೋತರಮ್‌ । 
ಕಾಮಿತಂ ಫಲಮಾಪ್ನೋತಿ ಮುಕಿರೇಕಾದತೇ ಭವೇತ್‌ 11೪೭ ॥ 
ಅಂತರಾಪಿ ಚ ಯೋ ಮರ್ತ್ಯಃ ಪುರುಷಾರ್ಥಚತುಷ್ಟಯೇ | 
ಯಮಿಚ್ಛಂತ್ಯಕ್ನತೇ ದೇಹೇ ಸ ತಮಾಪ್ನೋತಿ ನಿಶ್ಚಿತಮ್‌ 1೪೮ ॥ 

il ಇತಿ ಷಟ್ವಿಂಶೋನಧ್ಯಾಯಃ || | 
॥ ಮೂವತ್ತಾರನೆಯ ಅಧ್ಯಾಯವು ॥ 


ಶ್ರೀ ಶೇಷದೇವರು ಹೇಳಿದರು 

ಈ ಪ್ರಯಾಗಕ್ಷೇತ್ರದಲ್ಲಿರುವ ತ್ರಿಗುಣಾತ್ಮಕಳೆಂದು ಪ್ರಸಿದ್ಧಳಾಗಿರುವ ತ್ರಿವೇಣಿಯು ಇಡೀ 
ಬ್ರಹ್ಮಾಂಡದ ಸಕಲ ಮುಮುಕ್ಬುಗಳಿಗೂ ಮೋಕ್ಷಪ್ರದಳಾಗಿ ಭವಸಾಗರದಂದ ದಾಟಿಸುವವಳಾಗಿ 
ದ್ಹಾಳಿಯೋ ಮತ್ತು ಎಲ್ಲಿ ಶ್ರೀವೇಣೀಮಾಧವನೂ ಮತ್ತು ಅಕ್ಷಯ ವಟವೃಕ್ಷವೂ ವಿರಾಜಮಾನ 
ವಾಗಿ ಇರುವದೋ ಅಂತಹ ತ್ರಿವೇಣಿಯನ್ನು ಯಾರು ತಾನೇ ವರ್ಣಿಸಿಯಾರು. ॥ ೧ ॥ 
ಹಾಗಿದ್ದರೂ ನಾನು ಮತ್ತೆನನ್ನ ಬುದ್ಧಿ ಶಕ್ತಿಗೆ ಅನುಸಾರವಾಗಿ ಯಥಾಶಕ್ತಿ ಇದನ್ನು ನಿಮ್ಮ ಮೇಲಿನ 
ಪ್ರೀತಿಯಿಂದ ವರ್ಣಿಸುವೆನು. ॥ ೨ ॥॥ ಈ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಡುವುದರಿಂದ 
ಉಂಟಾಗುವ ಪುಣ್ಯ ಫಲವೂ, ಹಾಗೆಯೇ ಈ ಕ್ಷೇತ್ರದಲ್ಲಿಮುಂಡನ ಮಾಡಿಸಿ ಕೊಳ್ಳುವುದರಿಂದ 
ಉಂಟಾಗುವ ಪುಣ್ಯವೂ ಮೂರು ಲೋಕಗಳಲ್ಲಿ ಬೇರೆಲ್ಲಿಯೂ ಲಭ್ಯವಾಗುವುದಿಲ್ಲವೆಂಬ ಬಗ್ಗೆ 
ವೇದಾದಿಗಳಲ್ಲಿಯೂ ನಿರ್ದೇಶನವಿದೆ. ॥ ೩ ॥। ದೇಹಿಗಳು ಸಂಪಾದಿಸಿಕೊಂಡಿರುವ ಸರ್ವ 
ಪಾಪಗಳು ಸಪಧಾತುಮಯವಾದ ದೇಹದ ಕೂದಲುಗಳ ಮೂಲದಲ್ಲಿ ಸೇರಿಕೊಂಡಿರುತ್ತವೆ. 
ಪ್ರಯಾಗದ ತ್ರಿವೇಣಿಯಲ್ಲಿ ಮುಂಡನ ಮಾಡಿಸಿಕೊಳ್ಳುವುದರಿಂದ ಮತ್ತು ಸ್ನಾನ ಮಾಡುವುದ 
ರಿಂದಲೂ ಎಲ್ಲಾಪಾಪಗಳು ಪರಿಹಾರವಾಗುವುದು. ಗಯೆಯಲ್ಲಿವಿಷ್ಣುಪಾದದಲ್ಲಿಪಿಂಡಪ್ರದಾನ 
ಮಾಡುವುದರಿಂದ, ಕಾಶೀ ಕ್ಷೇತ್ರದಲ್ಲಿ ಮರಣ ಹೊಂದುವುದರಿಂದ ಮತ್ತು ಕುರುಕ್ಷೇತ್ರದಲ್ಲಿ 
ದಾನಾದಿಗಳನ್ನು ಮಾಡುವುದರಿಂದ ಏನೇನು ಫಲಗಳು ಲಭ್ಯವಾಗುವವೋ ಅವೆಲ್ಲವೂ 
ತ್ರಿವೇಣಿಯಲ್ಲಿ ಮುಂಡನ ಮಾಡಿಸಿಕೊಳ್ಳುವುದರಿಂದ ಲಭ್ಯವಾಗುವದು. ಆದ್ದರಿಂದ ಆ 
ಕ್ಷೇತ್ರಗಳಲ್ಲಿ ಪಿಂಡದಾನ, ಮರಣ ಮತ್ತು ದಾನಾದಿಗಳು ತ್ರಿವೇಣಿಯ ಮುಂದೆ ನಿಷ್ಠಮೋಜಕ 
ವೆಂದಾಯಿತು. ಬಾಲಕನಾಗಲೀ, ಮುದುಕರಾಗಲೀ, ಗಂಡನಿರುವ ಸ್ತ್ರೀಯರೇ ಆಗಲೀ, 
ಗರ್ಭಿಣೀಸ್ತ್ರೀಯರಾಗಲೀ, ವಿಧವೆಯಾಗಲೀ ಮತ್ತುದೇವತೆಯಾಗಲೀ ದಾನವರಾಗಲೀ ಮತ್ತು 
ಏನು ತಿಳಿಯದ ಮೂರ್ಪರೇ ಆಗಲಿ ಅವರೆಲ್ಲರುಗಳ ಪಾಪವು ತ್ರಿವೇಣಿಯಲ್ಲಿ ಕೌರದ 


278 ಪ್ರಯಾಗಮಾಹಾತ್ಮ್ಯಮ್‌ 


ದಶೆಯಿಂದ ನಾಶವಾಗುವುದು. ॥ ೪-೭ ।। ಪ್ರಯಾಗದಲ್ಲಿ ಕ್ಷೌರ ಮಾಡಿಸಿಕೊಳ್ಳುವುದರಿಂದ 
ತಕ್ಷಣವೇ ಪಾಪಗಳು ನಾಶವಾಗುತ್ತವೆ. ಕಾರಣ ಪಾಪಗಳೆಲ್ಲವೂ ದೇಹಿಗಳ ಕೂದಲಿನ 
ಬುಡದಲ್ಲಿರುವುದೇನೆ. ॥ ೮ ॥॥ ಅನ್ಯತೀರ್ಥಗಳಲ್ಲಿಕೌರ ಮಾಡಿಸಿಕೊಂಡ ನಂತರ ಪಾಪಗಳು 
ಪುನಃ ವೃದ್ಧಿಯಾಗಲು ಸಾಧ್ಯ. ಆದರೆ ಪ್ರಯಾಗದಲ್ಲಿನ ಮುಂಡನದಿಂದ ಪುನಃ ಬೆಳೆಯದಂತೆ 
ಪಾಪಗಳು ಸಂಪೂರ್ಣ ನಿರ್ಮೂಲವಾಗುವುದು. ಅಕಾಲದಲ್ಲಿಯಾಗಲೀ ಅಥವಾ ಸಕಾಲದಲ್ಲಿ 
ಯಾಗಲೀ, ರಾತ್ರಿಯಲ್ಲಾಗಲೀ, ಹಗಲಿನಲ್ಲಾಗಲೀ, ಸಂಧ್ಯಾ ಸಮಯದಲ್ಲಾಗಲೀ ಮತ್ತುನಿಷಿದ್ಧ 
ದಿವಸಗಳಲ್ಲಿಯೂ ಪ ಯಾಗದಲ್ಲಿ ಕೌರವನ್ನುಮಾಡಿಸಿಕೊಳ್ಳ ಬಹುದು. ಒಮ್ಮೆ ಅಥವಾ ಎರಡು 
ಬಾರಿ ಇಲ್ಲಿ ಕಾರವನ್ನು ಮಾಡಿಸಿಕೊಂಡವರೂ ಪುನಃ ಕೌರವನ್ನು ಮಾಡಿಸಿಕೊಳ್ಳಬೇಕು. 
॥ ೯-೧೧ ॥ ಪ್ರಯಾಗಕ್ಷೇತ್ರದಲ್ಲಿಕೌರವೂ ಒಂದು ಶೋಭಾಯಮಾನ- ವಾದ ಕರ್ಮವೇಸರಿ. 
ಕ್ಷೌರ ಮಾಡಿಸಿಕೊಂಡು ಹತ್ತು ತಿಂಗಳಾದ ಮೇಲೆಯೇ ಬೇರೆ ತೀರ್ಥಗಳಲ್ಲಿ ಪುನಃ ಕೌರ 
ಮಾಡಿಸಿಕೊಳ್ಳಬಹುದು. ॥॥ ೧೨ ॥| ಪ್ರಾಯಶ್ಚಿತ್ರಕ್ಕೋಸ್ಕರ ಮಾಡಿಸಿಕೊಳ್ಳುವ ಮುಂಡನವಾದರೆ, 
ಈ ಹತ್ತುತಿಂಗಳ ನಿಯಮವಿಲ್ಲ; ಪ್ರಾಯಶ್ತಿತ್ತಕ್ಕೆ ಏನು ನಿಮಿತ್ತತೋ, ಅದರ ನಂತರವೇ ಮುಂಡನ 
ಮಾಡಿಸಿಕೊಳ್ಳಬಹುದು. ಪ್ರಯಾಗಕ್ಷೇತ್ರಕ್ಕೆ ಮೂರುಯೋಜನದಷ್ಟು ದೂರದ ಒಳಗೆ ಬಂದರೆ 
ಮುಂಡನವನ್ನು ಮಾಡಿಸಿಕೊಳ್ಳಬೇಕು. ಬೇರೆಯ ಕಾಲದಲ್ಲಿ ಮುಂಡನವು ಆವಶ್ಯಕವಲ್ಲ. 
॥ ೧೩ ॥ ಮಹಾರಾಜನಾಗಲಿ, ರಾಜಪುತ್ರನಾಗಲಿ, ಗರ್ಭಿಣಿಪತಿಯಾಗಲಿ ಇಲ್ಲಿ ಯಾತ್ರಾರ್ಥಿ 
ಯಾಗಿ ಬಂದಿರುವ ಕಾರಣವೊಂದರಿಂದಲೇ ಮುಂಡನ ಮಾಡಿಸಿಕೊಳ್ಳಬೇಕು. ॥ ೧೪ ॥ 
ಪುರಶ್ಚರಣ ವ್ರತದಲ್ಲಿರುವವನೂ ಪ್ರಯಾಗದಲ್ಲಿಮುಂಡನ ಮಾಡಿಸಿಕೊಳ್ಳ ಬೇಕು. ವಿಧುರನೂ, 
ಚಂಡಿಕೆ ಆಗದಿರುವ ಜಾನೂ, ಬ್ರಹ್ಮಚಾರಿಯೂ ಮತ್ತು ಆವಿವಾಡಿಕನಿಡೆ ಕನ್ಕೆಯೂ 
ಮುಂಡನ ಮಾಡಿಸಿಕೊಳ್ಳಬೇಕು. ॥ ೧೫ ॥ ಜೀವತ್ತಿತ್ಸ್ಗಗಳೂ ಮುಂಡನ ಮಾಡಿಸಿಕೊಳ್ಳ ಟಃ 
ಗಂಡನಿರುವ ಹೆಂಡತಿಯೂ ತನ್ನ ಗಂಡನ ಜೊತೆಗೆ “ಮುಂಡನವನು ಮಾಡಿಸಿಕೊಳ್ಳಬೇಕು. ಈ 
ತೀರ್ಥರಾಜನಲ್ಲಿ ಬಂದೂ ಯಾರು ಮುಂಡನ ಮಾಡಿಸಿಕೊಳ್ಳುವುದಿಲ್ಲವೋ ಅವನು ತನ್ನ 
ಕುಲಕೋಟಿಯೊಡನೆ ರೌರವಾದಿ ನರಕಕ್ಕೆ ಬೀಳುವನು. ॥ ೧೬-೧೭ ॥ ಗಂಡನಿಗೆ ಮಂಗಳವನ್ನು 
ಬಯಸುವ ಗೃಹಿಣಿಯು ತ್ರಿವೇಣಿಯ ದಡದಲ್ಲಿ ಮುಂಡನ ಮಾಡಿಸಿಕೊಳ್ಳಬೇಕು. ॥ ೧೮ ॥। ಹೀಗೆ 
ಮುಂಡನ ಮಾಡಿಸಿಕೊಂಡವಳು ಒಳ್ಳೆ ಭೋಗವನನ್ನುಭವಿಸಿ ಅನೇಕ ಒಳ್ಳೆಯ ಸಂತಾನವನ್ನು 
ಪಡೆಯುತ್ತಾಳೆ. ಎರಡಂಗುಲ, ಮೂರು ಅಂಗುಲ ಅಥವಾ ನಾಲ್ಕು ಅಂಗುಲದಷ್ಟು ಜಡೆಯನ್ನು 
ಕತ್ತರಿಸಿ ವೇಣಿಗೆ ಕೊಡಬೇಕು. ॥ ೧೯ ॥ ಒಂದು ಚೋಟುದ್ದ ಅಥವಾ ಜಡೆಯ 
ಕೊನೆಭಾಗವನ್ನಾದರೂ ಕೊಡಬಹುದು. ಒಟ್ಟಿನಲ್ಲಿ ಅವರಿಗೆ ಎಷ್ಟೆಷ್ಟು ಪ್ರೇರಣೆಯಾಗುವುದೋ 
ಅಷ್ಟಷ್ಟುಕೂದಲನ್ನುಕೊಡಬಹುದು. ಈ ರೀತಿಯಾಗಿ ವೇಣೀಯನ್ನುಸಂತುಪ್ಪಗೊಳಿಸಿದರೆ ಅವರ 
ಸಕಲ ಇಷ್ಟಗಳೂ ನೆರವೇರುವುವು. ॥ ೨೦ ॥ ತ್ರಿವೇಣಿಯ ಸಂಪ್ರದಾಯದಂತೆ ವಯಸ್ಸಿನ 
ಯುವತಿಯರೂ, ದೇವತಾ ಸ್ತ್ರೀಯರು, ಯಷಿಸಿ ಸ್ಫೀಯರು ನಾಗಪತ್ನಿಯರೂ ಕೂಡ ವೇಣಿಯಲ್ಲಿ 
ತಮ್ಮ ಗಂಡಂದಿರೊಡನೆ ಇಲ್ಲಿ ಬಂದು ವ ತಸ್ಥರಾಗಿದ್ದು ತಮ್ಮ ಜಡೆಯನ್ನು ಕೂಡುವರು. ಈ 
ರೀತಿಯಾದ ಜಗದೋತ್ತರವಾದ ಮುಂಡನದ ಮಹಿಮೆಯು ತ್ರಿವೇಣಿಯಲ್ಲಿದೆ. ॥ ೨೧-೨೨ ॥ 
ಪ್ರಯಾಗದ ತ್ರಿವೇಣಿಯಲ್ಲಿನ ಸ್ನಾನದ ಮಾಹಾತ್ಮ್ವೆಯು ಆಗಲೇ ಹೇಳಲ್ಪಟ್ಟಿದೆ. ಯಾವನು 
ಪ್ರಯಾಗಕ್ಕೆ ಹೋಗುವನೋ ಮತ್ತು ಅಲ್ಲಿ ವಾಸ ಮಾಡುವನೋ ಅವನು ಎಲ್ಲ ಪಾಪಗಳಿಂದ 


ಅಧ್ಯಾಯ ೩೬ 279 


ವಿಮುಕನಾಗಿ ವಿಷ್ಣುಲೋಕಕ್ಕೆ ಪ್ರಯಾಣ ಮಾಡಿ ಅಲ್ಲಿಯೂ ಸ್ತೋತ್ರ ಮಾಡಿಸಿ ಕೊಳ್ಳಲ್ಲಡುತಾನೆ. 
ತಮ್ಮ ಮಂಗಳಕ್ಕಾಗಿ ತೀರ್ಥ ಕ್ಷೇತ್ರಗಳನ್ನು ಕುರಿತು ಯಾತ್ರೆ ಮಾಡುವವರು ಅನ್ಯ ತೀರ್ಥಗಳಿಗೆ 
ಹೋಗಬೇಕಾಗಿಲ್ಲ ; ಪ್ರಯಾಗಕ್ಕೆ ಬಂದು ಅಲ್ಲಿ ವಾಸ ಮಾಡಿದರೆ ಸಾಕು. ॥। ೨೩-೨೪ ॥ 
ಬ್ರಹ್ಮಹತ್ಯಾದಿ ಪಾಪವೆಸಗಿದವರು ಪಾ ್ರಯಶ್ಚಿತ್ಪಕ್ಕಾಗಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಬೇಕಾಗಿಲ್ಲ 
ಪ್ರಯಾಗಕ್ಕೆ ಬಂದು ಇಲ್ಲಿ ವಾಸಮಾಡಿ ವಿಧಿವತ್ತಾಗಿ ತ್ರಿವೇಣಿಯನ್ನು, ಶ್ರೀ ಮಾಧವನನ್ನು 
ಸೇವಮಾಜದರೆ ಸಾಕು; ಅವರ ಎಲ್ಲ ಪಾಪಗಳೂ ಪರಿಹಾರವಾಗುವುವು. ತ್ರಿವೇಣಿಯ 
ವಿಧಿವತ್ತಾದ ಸೇವೆಯಿಂದ ಭುಕಿಮುಕ್ತಿ ಮತು ಪ ಅಭೀಷ್ಟಗಳನ್ನು ಪ ಪಡೆಯಬಹುದೆಂಬ ವಿಷಯವು 
ಸಾಕ್ಟಾತ್‌ ಶ್ರೀ ವೇದವ್ಯಾಸ ದೇವರಿಂದಲೇ ದೃಢೀಕರಿಸಲ್ಪಟ್ಟಿದೆ. ಇನ್ನು ಹೆಚ್ಚಿಗೆ ಹೇಳುವುದರಿಂದ 
ಏನು ಪ ಪ ಯೋಜನ 9) ಹಚ ಲೋಕಗಳಲ್ಲಿ ಅತಿ ಶೆ ಶ್ರೇಷ್ಠವಾದ ಗಂಗೆ, “ಯಮುನೆ, ಸರಸ್ವತಿ 
ಇವರು ಸೇರುವ ತ್ರಿವೇಣಿಯಲ್ಲಿಶಿ ್ರ್ರೀ ಮಾಧವನನ್ನುಸೆ ಸೇವಾ ಮಾಡಬೇಕು. ವ್ರತ, ದಾನ, ತಪಸ್ಸು, 
ಹೋಮ, ಜಪ, ಪಾಠ ಪ ವಚನ ಮತ್ತು ದೇವಪೂಜಾ ಇವುಗಳ್ಳಾವುದನ್ನೂ ಶ್ರೀ ಮಾಧವನು 
ಅಪೇಕ್ಷಿಸುವುದಿಲ್ಲ. ಪ ಯಾಗದಲ್ಲಿ ವಾಸ  ಮಾಡುವುದರಿಂದಲೇ ಅವನು ನು ಸಂತುಷ್ಠನಾಗುವನು. 
ಅಲ್ಲಿದು ತನಗೆ ಐಶ್ವ ರ್ಯವಿದ್ದರೆ ಮಾಧವನ ಸ ಂತೋಷಕ್ಕಾ ಗಿ ದಾನಾದಿಗಳನ್ನು ಮಾಡಬಹುದು ; 
ಅದರೆ 'ಭಕಿಯಿಂದ ಪ ಯಾಗದಲ್ಲಿ ವಾಸಮಾಡುವುದು ಆತಿ ಮುಖ್ಯ ವಾದುದು. ॥ ೨೫-೨೮ ॥ 
ಮಾಧವನು ತನ್ನ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ಅಲ್ಲಿ ವಾಸಮಾಡುತ್ತಿರುವ ಸಕಲಯಾತ್ರಿಕರ 
ಮನಸ್ಸಿನ ಒಳಗೂ ಮತ್ತು ಹೊರಗೂ ಗಮನಿಸುತ್ತರುತ್ತಾನೆ. ಪ ಪ ಯಾಗವನ್ನು ಮೀರಿ ಯಾರು ಬೇರೆ 
ಬೇರೆ ಕ್ಷೇತ್ರ ಗಳಿಗೆ ಫಲಾಪೇಕ್ಸಿಗಳಾಗಿ ಹೋಗುವರೋ ಅವರು ತಮ್ಮತಮ್ಮ ದೇಹಗಳಲ್ಲಿರುವ ಸಕಲ 
ಪಾಪಗಳ ರಾಶಿಯನ್ನು ತಮ್ಮೊಡನೆ ಎಳೆದು ಕೊಂಡೇ ಹೋಗುವರು. ರಾಜರ ದರ್ಶನಕ್ಕೆಂದು 
ಹೋಗುವವರನ್ನು ಅಲ್ಲಿಯ ಸೇವಕರು ರಾಜರ ಸಮೀಪಕ್ಕೆ ಬಿಡದೆ ಅವರನ್ನುಹೊರಕ್ಕೆ ದಬ್ಬುವಂತೆ 
ಪ್ರಯಾಗವಾಸಿಗಳಲ್ಲಿ ಅಡಗಿರುವ ಪಾಪಗಳು ಅವರನ್ನುಮಾಧವ ದರ್ಶನಕ್ಕೆ ಬಿಡದೆ, ಮನಸ್ಸನ್ನು 
ಕೆಡಸಿ ಅನ್ಯಕ್ಷೇತ್ರಗಳಿಗೆ ಹೋಗುವಂತೆ ಮಾಡುತ್ತವೆ. (ಇದು ಕಲಿಯ ವ್ಯಾಪಾರವೇ ಸರಿ) 
॥ ೨೯-೩೦ ॥ ಪ್ರಯಾಗದಲ್ಲಿಯೇ ಯಾರು ಹುಟ್ಟಿದ್ದಾರೋ, ಮತ್ತು ಯಾರಿಗೆ ಪ್ರಯಾಗ 
ಕ್ಷೇತ್ರ ದಲ್ಲಿ ದೀಕ್ಷೆಗಳಾಗಿವೆಯೋ, ಜಾತಕರ್ಮಾದಿಸ ಸಂಸ್ಕಾ ರವಾಗಿಯೋ « ಅವರೆಲ್ಲರೂ 'ಉತ್ತಮ 
ಬ್ರಾಹ್ಮಣರು. 1೩೧1 ಯಜ್ಞಗಳಿರಾ, ಯೋಗಯಜ್ಞಗಳಿರಾ, ಶಮದಮಗಳಲ್ಲಿ; ಕುಶಲರುಗಳಿರಾ, 
ಕರ್ಮಯಜ್ಞಗಳಿರಾ! ನೀವೆಲ್ಲರೂ ಸಹಚರಸಹಿತರಾಗಿಯೂ, ದಕ್ಷಿಣಾದಿಸ್ತೀಯರಿಂದಲೂ 
(ಯಜ್ಞಕ್ಕೆ ದಕ್ಷಿಣಯೇ ಅಂಗನೆಯೆಂದು ಭಾವ) ಸುಮ್ಮನೆ ದೂರ ನಿಲ್ಲಿರಿ. ಈ ಯಜ್ಞಾದಿಗಳಿಂದ 
ಹೆಂಡತಿ, ಮಕ್ಕಳು, ಮನೆ, ದ್ರವ್ಯ ಮೊದಲಾದ ಫಲಗಳು ಬರುತ್ತವೆಯೆಂದು. ಗಟ್ಟಿಯಾಗಿ 
ಹೇಳಬೇಡಿರಿ. * ಜ್ಞಾನವಿದ್ದವರಿಗೂ, ಇಲ್ಲದಿದ್ದವರಿಗೂ ಸರ್ವಪುರುಷಾರ್ಥಗಳನ್ನು ಕೊಡಲು 
ತೀರ್ಥರಾಜನಾದ ಪ್ರಯಾಗನಿದ್ದಾನೆ. ॥ 3೨ ॥ ಪ್ರ ಯಾಗಕ್ಷೇತ್ರ ದಲ್ಲಿ ಶಾಕಾಹಾರಿಯು 
ಮೃಷ್ಟಾನ್ಷಭೋಜಿಯೆಂದು ಕರೆಸುತಾನೆ. ಈ ಕ್ಷೇತ್ರದಲ್ಲಿ ಭೋಗಕ್ಕಾಗಿ 'ಮೃಷ್ಠಾನಭೋಜನವನ್ನು 
ಮಾಡತಕ್ಕವನು ರೌರವನರಕದಲ್ಲಿ ಬಿದ್ದು ಕೂಗುತಾನೆ. ಶಾಕಾಹಾರಿಯಾದವನು 
ಸ್ವರ್ಗಲೋಕದಲ್ಲಿ ಪ ಪ್ರಕಾಶಿಸುತ್ತಾನೆ. ॥। ೩೩ ॥ ಎಲ್ಲಾ ತೀರ್ಥಗಳಲ್ಲಿ ವಾಸಮಾಡುವವರಿಗೆ 
ಹೇಳಲ್ಪಟ್ಟ ನಿಯಮಗಳು ನಡೆಸಲು ಕಷ್ಟಸಾಧ್ಯ. ಆದರೆ, ಪ್ರಯಾಗದಲ್ಲಿ ವಾಸ ಮಾಡುವವರ 
ನಿಯಮವು ಯಾವುದೂ ಇಲ್ಲ. ॥ ೩೪ ॥ ಪ್ರಯಾಗದಲ್ಲಿ ಇರಲು ಯಾರು ಮನಸ್ಸನ್ನು 


280 


ಮಾಡುವರೋ ಅವರನ್ನುಕುರಿತು ಇಂದ್ರಾದಿ ದೇವತೆಗಳೂ ವಿಘ್ನಗಳನ್ನು ಉಂಟುಮಾಡುವರು. 
೩೫ ॥ ಪ್ರಯಾಗದಲ್ಲಿ ಯಾರು ಗೋಶಾಲೆ, ದ್ವಿಜಾಗಾರ, ದೇವಮಂದಿರಗಳು, ಕೆರೆ, 
ಸರೋವರ, ಔಷಧಾಲಯ ಮುಂತಾದವುಗಳನ್ನು ಮಾಡಲು ಇಚ್ಛಿಸುತ್ತಾರೋ, ಅಂತಹವರನ್ನು 
ನೋಡಿ ಇಂದ್ರಾದಿಗಳೂ ನಡಗುತಾರೆ. ಪ್ರಯಾಗದಲ್ಲಿ ಸರೋವರ, ಹೋಮಕುಂಡ, 
ಮಂಟಪಗಳು, ಹೋಮ, ಜಪ, ತಪಮತ್ತು ಪುಣ್ಯದಾಯಕವಾದ ಯಾವ ಕೆಲಸವನ್ನೂ ಮಾಡಲು 
ಬಿಡದಂತೆ ಈ ಇಂದ್ರಾದಿದೇವತೆಗಳು ಬುದ್ಧಿಯನ್ನು ಕೆಡಿಸುತ್ತಾರೆ. ॥ ೩೬-೩೭ ।। ದೇವತೆಗಳು 
ಬ್ರಾಹ್ಮಣರುಗಳ ವೇಷದಿಂದ ಬಂದು ತೀರ್ಥ ಯಾತ್ರಿಕರಲ್ಲಿ ಅತಿ ಸ್ನೇಹ ಭಾವವನ್ನು ನಟಿಸಿ 
""ಹಣವ್ಯಯ, ಹಣವ್ಯರ್ಥ'' ಮುಂತಾದ ಉಪದೇಶಗಳಿಂದಲೂ ವ್ರತಾದಿಗಳನ್ನು "“ವ್ಯಥಾ 
ದೇಹಶ್ರಮ-ಆರೋಗ್ಯ ಕ್ಷಯಕಾರಕ'' ಮುಂತಾಗಿ ಹೇಳಿ ಅವರನ್ನು ಯಾತ್ರೆಗಳಿಂದ 
ಪರಾಜ್ಜುಖಗೊಳಿಸುತ್ತಾರೆ. ॥ ೩೮ ।॥। ಹೀಗಿರುವಾಗ ಯಾರಿಗಾದರೂ ಪ್ರಯಾಗದಲ್ಲಿ ದಾನಾದಿ 
ಗಳಲ್ಲಾಗಲೀ ಅಥವಾ ವಾಸಮಾಡುವುದಕ್ಕಾಗಲೀ ಬುದ್ಧಿಯುಂಟಾಗಿ ಅವರು ಈ ಸುತ್ತ 
ಕಾರ್ಯಗಳಲ್ಲಿ ಪ್ರವೃತರಾಗುತಿದ್ದರೆ ಅವರು ತನ್ನ ಬ್ರಹ್ಮಪಟ್ಟದಿಂದ ಚ್ಯುತರಾಗಿ ಭೂಮಿಗೆ ಬಂದ 
ಬ್ರಹ್ಮದೇವರೆಂದೇ ತಿಳಿಯಬೇಕು. (ಒಟ್ಟಿನಲ್ಲಿ ಪ್ರಯಾಗವಾಸವು ಅತಿದುರ್ಲಭವೆಂಬುವುದರಲ್ಲಿ 
ತಾತ್ಪರ್ಯ) ॥ ೩೯ ॥ ನಿಜವಾದ ಜ್ಞಾನಿಯು ಪ್ರಯಾಗವನ್ನು ಸುಖದ ದಶೆಯಿಂದಲಾಗಲೀ 
ದುಃಖದ ದಶೆಯಿಂದಲಾಗಲೀ ಎಂದೂ ಬಿಟ್ಟು ಬರುವುದಿಲ್ಲ ಅಂತಹವನನ್ನು ತಪಸ್ಸಿನ 
ದಶೆಯಂದಲೋ ಯೋಗದ ದಶೆಯಿಂದಲೋ ಹಿಂದಿನ ಜನ್ಮಗಳಲ್ಲಿ ಭ್ರಷ್ಟನಾಗಿದ್ದು ಈಗ ಸಾಧನೆ 
. ಮಾಡಿಕೊಳ್ಳಲು ಶ್ರೀ ಮಾಧವನ ಸನ್ನಿಧಾನವಿರುವ ಪ್ರಯಾಗ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದಾನೆಂದು 
ತಿಳಿಯಬೇಕು. (ನ ಹಿ ಕಲ್ಯಾಣಕೃತ್‌ ಕಶ್ಚಿತ್‌ ದುರ್ಗತಿಂ ತಾತ ಗಚ್ಛತಿ | ಶುಚೀನಾಂ 
` ಶ್ರೀ ಮತಾಂ ಗೇಹೇ ಯೋಗಿಚೇವತಿ ಭಾರತ ಎಂಬ ಗೀತೋಕ್ತಿಯಂತೆ) ॥೪೦ ।। ಪ್ರಯಾಗದಲ್ಲಿ 
ಶ್ರೀ ಮಾಧವನನ್ನು ಸ್ಪರ್ಶಿಸಿ ಮತ್ತುದರ್ಶನ ಮಾಡಿದರೆ ಯಾವ ಪುಣ್ಯವು ಲಭಿಸುತ್ತದೋ ಅದೇ 
ಪುಣ್ಯವು ಪ್ರಯಾಗದಲ್ಲಿ ವಾಸಮಾಡುವರನ್ನು ಸೇವೆ ಮಾಡಿದರೆ ಬರುವುದು. ॥ ೪೧ ॥ 
ಹೆಂಡತಿಯೊಡನೆ ಪ್ರಯಾಗದಲ್ಲಿವಾಸಮಾಡುವವನೇ ನಿಜವಾಗಿ ಈ ಸಂಸಾರದಲ್ಲಿಇರುವವನು. 
ಅವನು ದೇವಲೋಕದಲ್ಲಿ ವಾಸಿಸುವವರಿಗೆ ಸರಿಸಮ. ಅವನೇ ಕೈಲಾಸವಾಸಿಗಳಿಗೂ ಮತ್ತು 
ವಿಮಾನಗಳಲ್ಲಿ ಸಂಚರಿಸುವ ದೇವಶ್ರೊಷ್ಠರುಗಳಿಗೂ ಸಮನು ಮತ್ತು ಅವನು ವೈಕುಂಠದಲ್ಲಿ 
ವಾಸಿಸುತ್ತಿರುವ ಮುಕಜೀವರಿಗೂ ಸಮ. ಅವನಿಗೆ ಪಾಪವು ಸ್ಪರ್ಶಿಸುವುದಿಲ್ಲ. ॥ ೪೨ ॥ ಈ 
ಪ್ರಯಾಗವಾಸಿಯೇ ದೇವತೆಗಳಿಂದಲೂ, ಗಂಧರ್ವರಿಂದಲೂ ಮತ್ತು ಮಹರ್ಷಿಗಳಿಂದಲೂ 
ಪೂಜನೀಯನು. ಪ್ರಯಾಗದಲ್ಲಿ ಭಿಕ್ಷಾವೃತ್ತಿಯಿಂದಲಾದರೂ ಶ್ರೀ ಮಾಧವನಲ್ಲಿ ಭಕಿಯಿಟ್ಟು 
ಸುಖವಾಗಿ ದೈರ್ಯವಾಗಿ ವಾಸಿಸುವವನೇ ಜೀವನ್ಮುಕ್ತನು ಮತ್ತುಕೃತಕೃತ್ಯನು, ಇದರಲ್ಲಿಸಂಶಯವೇ 
ಇಲ್ಲ ॥ ೪೩-೪೪ ॥ ಒಂದು ರಾತ್ರಿ, ಮೂರು ರಾತ್ರಿಗಳು, ಐದು ರಾತ್ರಿಗಳೂ ಒಂದು ವಾರ, 
ಒಂದು ಪಕ್ಚ, ಒಂದು ಯತು, ಮೂರು ತಿಂಗಳು ಅಥವಾ ಆರು ತಿಂಗಳುಗಳು ಅಥವಾ ಒಂದು 
ಸಂವತ್ಸರ ಅಥವಾ ಜೀವನಪರ್ಯಂತ ಯಾರು ಶ್ರೀ ಮಾಧವನ ಆಜ್ಞಾದಿಂದ ಮಾಧವನ 
ಮೇಲಿನ ಭಕಿಪುರಸರನಾಗಿ ಧರ್ಮದಿಂದ ಪ್ರಯಾಗದಲ್ಲಿ ವಾಸಿಸಬಹುದು. । ೪೫-೪೬ ॥ 
ಪ್ರಯಾಗದಲ್ಲಿನ ವಾಸವು ಮೇಲೆ ಹೇಳಿದಂತೆ ಹತ್ತುಬಗೆಯವುಗಳೆಂದು ಹೇಳಲ್ಪಟ್ಟಿದೆ. ಹೆಚ್ಚುಹೆಚ್ಚು 
ದಿವಸಗಳ ವಾಸದಿಂದ ಹೆಚ್ಚು ಹೆಚ್ಚು ಅಪೇಕ್ಷಿತ ಫಲ ಪ್ರಾಪ್ತಿಯಾಗುವುದು; ಹತ್ತನೆಯದಾದ 


ಅಧ್ಯಾಯ ೩೬ 281 


ಯಾವಜ್ಜೀವವಾಸದಿಂದ ಮುಕ್ತಿಯೇ ದೊರಕುವುದು. ನಾಲ್ಕು ವಿಧ ಪುರುಷಾರ್ಥಗಳಲ್ಲಿಏನೇನು 
ಮನುಷ್ಯನು ಬಯಸುತ್ತಾನೋ ಅವು ಅವನಿಗೆ ಪ್ರಾಪವಾಗುತವೆ. ೪೭-೪೮ ॥ 


(। ಮೂವತ್ತಾರನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಸಪತ್ರಿಂಶೋತಧ್ಯಾಯಃ ॥ ೩೭ ॥ 


ಶೇಷ ಉವಾಚ 
ಯಥಾ ಕಥಂಚಿತ್ರೀರ್ಥೇ ತಸ್ಟಿನ್ನಾ ್ರೀಣತ್ಯಾಗಂ ಕರೋತಿ ಯಃ | 
ನಾತ್ಮಘಾತಕ್ಸತೋ ದೋಷಸ್ಪಸ್ಯ ಸ್ಯಾದೀಪಿತಂ ಫಲಮ್‌ WO 
ವಪನಕರಣಮಾತ್ರೇಣೈವ ಮೋಕ್ಟಪ್ರದಾತಾ 
ಯಮನಿಯಮದಮಾನ್ನಾಪೇಕ್ಟತೇ ಪಾಪಹಂತಾ | 
ತನುನಿಯಮನಕಾಲೇ ಜ್ಞಾನದಾತುರ್ನ ಚೀಚ್ಛಾ 
ವಿಜಯತಿ ನ ತಥಾನ್ಯಸೀರ್ಥರಾಜಪ್ರಯಾಗಾತ್‌ 1 ೨1 
ಕೃಚಿತ್ತರ್ಮಾಪೇಕ್ಷಾ ಕ್ಷಚಿದಪಿ ಚ ಯಾತ್ರಾನುಗಮನಂ 
ಕ್ವಚಿದ್ದಾನಂ ಧ್ಯಾನಂ ನಿಯಮಕರಣಂ ದೇಹಪತನಮ್‌ । 
ಕ್ಛಚಿತ್ಕಾಲಾಪೇಕ್ಷಾ ಕ್ಛಚಿದಪಿ ಚ ತತ್ಪಾ ಿನುಕಥನಂ 
ಪ್ರಯಾಗೇ ನೈವೈತತ್ವಿಮಪಿ ಶರಣಂ ದೇಹಪತನಮ್‌ ॥೩॥ 
ಸ ತಪಸ್ವೀ ಸ ಮನಸ್ವೀ ಸ ಯಶಸ್ವೀ ನರೋತ್ತಮಃ । | 
ಭೋಗೀ ಸ ಏವ ಯೋಗೀಶೋ ಯಃ ಪ್ರಯಾಗೇ ತನುಂ ತ್ಯಜೇತ್‌॥ ೪ ॥ 
ತಸ್ಕೈವ ಸಫಲೋ ದೇಹಸಸ್ಕೈವ ಸಫಲಂ ವಯಃ । 


ತಸ್ಕೈವ ಸಫಲಂ ಶಾಸ್ತ್ರಂ ಯಃ ಪ್ರಯಾಗೇ ತನುಂ ತ್ಯಜೇತ್‌ ॥ ೫ 1 
ಯಸ್ಯ ಭಾಗ್ಯವತಶ್ಪಾತ್ರ ತಿಷ್ಠಂತೃಸ್ಥೀನ್ಯಪ ದ್ವಿಜಾ: । 

ನ ತಸ್ಯ ದುಃಖಲೇಶೋಪಸ್ತಿ ಸಪುಜನ್ನಸು ನಿಶ್ಚಿತಮ್‌ 1೬1 
ದೇಹತ್ಯಾಗಂ ತು ಯೇ ವೀರಾ ವೇಣ್ಯಾಂ ಮಾಧವಸನ್ನಿಧ್‌ೌ [ 

ಕುರ್ವಂತಿ ಮಾಧವತನುಂ ವಿಶಂತ್ಯಪುನರಾಗಮಮ್‌ 1 ೭ ॥ 


ವ್ಯಾಧಿತೋ ಯದಿ ವಾ ದೀನಃ ಕ್ರುದ್ಧೋ ವಾ ದುಃಖತೋಪಪಿ ವಾ | 

ಗಂಗಾಯಮುನಯೋರ್ಯೋಗೇ ಯಸ್ತು ಪ್ರಾಣಾನ್ನರಿತ್ಯಜೇತ್‌ ॥೮॥ 

ಸಪ್ಪಕಾರ್ತಸ್ವರಾಕಾರೈರ್ದೇವಯಾನೈರ್ಮಹಾದ್ಯುತಿಃ | 

ಇಂದ್ರಾದಿದೇವಲೋಕೇಷು ಕ್ರೀಡತ್ಯಾಸುಕೃತಂ ನರಃ 1೯॥ 

ತತಃ ಸ್ಪರ್ಗಚ್ಛುತೋ ಭೂಮ್‌ ಧನಧಾನ್ಯಸಮಾಕುಲೇ । 

ಸತ್ಕುಲೇ ಬಾ ್ರಿಹ್ನಣೋ ಭೂತ್ವಾ ಭುಂಕ್ರೇ ಭೋಗಾನ್ಯಥೇಚ್ಛಯಾ Wl ೧೦॥ 

ಪುನರ್ಗಚ್ಛತಿ ತತ್ತೀರ್ಥಂ ಪೂರ್ವಸಂಸ್ಕಾರಯೋಜಿತಃ | 

ಸ್ವಭಾವಾನ್ನರಣಂ ಪ್ರಾಪ್ಯ ಪರಂ ಬ್ರಹ್ನಾಧಿಗಚ್ಛತಿ I ೧೧॥ 

ಅಕಾಮಮರಣೇ ಸದ್ಯೋ ಮುಕ್ತಿರೇವಮುದಾಹೃತಾ | 

ಕಾಮನಾಯಾಂ ಕ್ರಮೋ ನೈವ ಕಾಮ್ಯಸಿದ್ಧಿರನಂತರಮ್‌ 11 ೧೨ ॥ 
282 


ಅಧ್ಯಾಯ ೩೭ 
ವಟಮೂಲೇ ಸಮಾಸಾದ್ಯ ಯಸ್ತು ಪ್ರಾಣಾನ್ನರಿತ್ಯಜೇತ್‌ । 
ಸರ್ವಲೋಕಾನತಿಕ್ರಮ್ಯ ರುದ್ರಲೋಕಂ ಸ ಗಚ್ಛತಿ 
ಯಾ ಗತಿರ್ಯೋಗಯುಕಸ್ಯ ಸತ್ಯಸ್ಥಸ್ಯ ಮನೀಷಿಣಃ ॥ 
ಸಾ ಗತಿಸ್ತ್ಯಜತಃ ಪ್ರಾಣಾನ್‌ ಗಂಗಾಯಮುನಸಂಗಮೇ 
ಜಲಪ್ರವೇಶಂ ಯಃ ಕುರ್ಯಾತ್ರಂಗಮೇ ಲೋಕವಿಶ್ರುತೌ । 
ರಾಹುಗ್ರಸೋ ಯಥಾ ಸೋಮೋ ಮುಚ್ಯತೇ ಸರ್ವಪಾತಕ್ಕೆಃ 
ಅಕಾಮೋ ವಾ ಸಕಾಮೋ ವಾ ವಟಮೂಲೇ ಮುನೀಶ್ಚರಾಃ । 
ಶೀಘ್ರಂ ಪ್ರಾಣಾನ್ವಮುಚ್ಛೇತ ಯದೀಚ್ಛೇತ್ಚರಮಾಂ ಗತಿಮ್‌ 
ಉರ್ವಶೀತೀರ್ಥಮಾಸಾದ್ಯ ಸ್ವಾಸೂನ್ಮುಂಚತಿ ಯೋ ನರಃ ॥। 
ಸ ವೈ ಗತ್ಹೋರ್ವಶೀಲೋಕಮುರ್ವಶ್ಯಾ ಸಹ ಮೋದತೇ 
ಕೋಟಿತೀರ್ಥಂ ಸಮಾಸಾದ್ಯ ಯಸ್ತುಪ್ರಾಣಾನ್ಪರಿತ್ಯಜೇತ್‌। 
ಕೋಟಿವರ್ಷಸಹಸ್ರಾಣಿ ಸರ್ಗಲೋಕೇ ಮಹೀಯತೇ 
ಪಂಚಯೋಜನವಿಸ್ತೀರ್ಣೇ ಪ್ರಯಾಗಸ್ಯ ತು ಮಂಡಲೇ । 
ಪರಿತ್ಯಜತಿ ಯಃ ಪ್ರಾಣಾಂಸ್ಪಸ್ಯ ಪುಣ್ಯಂ ವದಾಮಿ ವಃ 
ಅತೀತಾನ್ಪುರುಷಾನಪ್ತ ಭಾವಿನಶ್ಚ ಚತುರ್ದಶ । 
ಸ ತಾರಯತಿ ಚಾತ್ಮಾನಂ ಪರಂ ಸೌಖ್ಯಂ ಚ ವಿಂದತಿ 


ಮಂಡಲೇಇ5ದಃ ಕಿಮಾಶ್ಚರ್ಯಂ ಪುರುಷಾಣಾಮಿದಂ ಫಲಮ್‌ । 


283 


॥ ೧೩॥ 
1 ೧೪॥ | 
॥ ೧೫ ॥ 
॥ ೧೬॥ 
॥ ೧೭॥ 
॥ ೧೮ ॥ 
1೧೯॥ 


॥ ೨೦ ॥ 


ಯತ್ಶೀಟೋಷಪಿ ಮೃತೋ ಯಾತಿ ಸ್ಪರ್ಗಲೋಕಮಸಂಶಯಮ್‌ 11 ೨೧ ॥ 


ಮಾಧವಾಂಘ್ರ)ಯುಗಂ ಧ್ಯಾಯನ್ಮಾಘಮಾಸೇ ತು ಯೋ ನರಃ!। 


ಪ್ರಯಾಗೇ ಮುಂಚತಿ ಪ್ರಾಣಾಂಸಸ್ಯ ಮುಕ್ತಿರ್ನ ಸಂಶಯಃ 
ಅಗ್ನಿನಾ ಪಾಶಸೂತ್ರೇಣ ಶಸ್ತ್ರೇಣಾನಾಶಕೇನ ಚ । 
ಜಲಪ್ರವೇಶತೋ ವಾಪಿ ಪ್ರಾಣತ್ಯಾಗಂ ಕರೋತಿ ಯಃ 
ಪಾಂಡಿತ್ಯಂ ಜಗತೀರಾಜ್ಯಂ ಭೋಗಾನುಚ್ಚಾವಚಾಂಸಥಾ I 
ಜಾತಿಸ್ಥರತ್ವಂ ಸ್ವರ್ಭೋಗಾನ್ಮೋಕ್ಟಂ ವಾಭಿಲಷೇನ್ನರಃ 
ನಿಶ್ಚಿತಂ ತಂ ತಮಾಪ್ನೋತಿ ಶ್ರುತಿಸ್ಥೃತಿವಚೋಬಲಾತ್‌ । 
ವರ್ಜಯಿತ್ವಾ ಮುನಿಶ್ರೇಷ್ಠಾ ಪರೋದ್ದೇಶವಿಷಾದನೇ 
ದೇಹತ್ಯಾಗೇ ವಿಧಿಃ ಪ್ರೋಕಸಂ ನಿಬೋಧತ ಸುವ್ರತಾಃ ! 
ಯಸ್ಯ ಶ್ರವಣಮಾತ್ರೇಣ ಮಾಧವೇ ಭಕಿಮಾನ್ಸವೇತ್‌ 
ಆದೌ ಸ್ಪಶಕಿತಃ ಸರ್ವಂ ಪಾ ್ರಿಯಶ್ಸಿತಂ ವಿಧಾಯ ಚ 
ಜೀವಚ್ಛ್ರಾದ್ಧವಿಧಿಂ ಕುರ್ಯಾದನನ್ಯತ್ವೇ ಯಥಾವಿಧಿ 


Il ೨೨ ॥ 
il ೨೩ ॥ 
|| ೨೪ ॥ 
1 ೨೫ ॥ 
|| ೨೬ ॥ 


| ೨೭ ॥ 


284 


ಪ್ರಯಾಗಮಾಹಾತ್ಮ್ಯಮ್‌ 
ದಂಪತೀಪೂಜನಂ ಕಾರ್ಯಂ ಶಕ್ತ್ಯಾ ಬ್ರಾಹ್ಮಣಭೋಜನಮ್‌ । 
ದೀನಾಂಧಕೃಪಣಾನನ್ನೆ ಸರ್ನಯಿತ್ವಾತತಸ್ಪ ಯಮ್‌ 
ತಚ್ಛೇಷಪಾರಣಂ ಕೃತ್ವಾ ವಿಪ್ರಾನುಜ್ಞಾಮವಾಪ್ಯ ಚ । 
ರಾತ್‌ ಜಾಗರಣಂ ಕುರ್ಯಾತ್ಮರನ್ನಾಧವಮವ್ಯಯಮ್‌ 
ಪ್ರಾತಃ ಸ್ನಾತ್ವಾ ವಿಧಾನೇನ ಕೃತನಿತ್ಯಕ್ತಿಯಶ್ಕುಚಿ: । 


_ನಾನೋಪಚಾರೈ; ಕುರ್ವೀತ ವೇಣೀಮಾಧವಪೂಜನಮ್‌ 


ಪ್ರಣಮ್ಯ ಚ ತತೋ ವಿಪ್ರಾನ್ಸಲಮುದ್ದಿಶ್ಯ ವಾಂಛಿತಮ್‌ । 
ವೇಣೀಂ ಪ್ರಣಮ್ಯ ಪ್ರವಿಶೇದ್ದಂಗಾಯಮುನಸಂಗಮಮ್‌ 
ದೃಷ್ಟ್ಟೈವಂ ತಂ ನಮಸ್ಕೃತ್ಯಂ ಗಂಗಾಯಮುನಸಂಗಮೇ | 
ಅನೇನ ವಿಧಿನಾ ವೇಣ್ಯಾಂ ದೇಹತ್ಯಾಗಂ ಕರೋತಿ ಯಃ 
ಭುಕಿಮುಕಿಫಲಂ ತಸ್ಯ ಕರಸ್ಥಂ ನಾತ್ರ ಸಂಶಯಃ । 
ವಿಧಿನಾವಿಧಿನಾ ವಾಪಿ ಸ್ವಭಾವಾದಾಗ್ರಹಾದಪಿ 
ಯಥಾಕಥಂಚಿತ್ರೀರ್ಥೇ ತಸ್ಟಿನ್ನಾ ್ರಿಣತ್ಯಾಗೋ ವಿಶಿಷ್ಠತೇ । 
ಕುರ್ವಂಸೀರ್ಥಾಂತರೇ ತ್ಯಾಗಮಾತ್ಮಹಾ ಜಾಯತೇ ನರಃ 
ಶ್ರುತಿಸ್ಥೃತಿಪುರಾಣೋಕಸ%ದೋಷೋ ನಾತ್ರ, ಸಂಶಯಃ | 
ಪರಂತು ವೃದ್ಧೌ ಪಿತರಾವನನ್ಯತನಯ್‌ ಸತೀಮ್‌ 

ಅಪುತ್ರಾಂ ಗರ್ಭಿಣೀಭಾರ್ಯಾಮನನ್ಯಶರಣಂ ಶಿಶುಮ್‌ । 
ಪರಿತ್ಯಜ್ಯಾಧಿಕಾರೋತತ್ರ ದೇಹತ್ಯಾಗೇ ನ ಹಿ ಸ್ಮೃತಃ 

ಅಪುತ್ರಾ ಗರ್ಭಿಣೀ ನಾರೀ ಭರ್ತಾ ನಾನುಮತಾ ಚ ಯಾ । 
ಬಾಲಾಪತ್ಯಾ ಚ ವಿಧವಾ ನ ಕುರ್ಯಾದ್ದೇಹಪಾತನಮ್‌ 
ಏವಂವಿಧೋ ತ್ರ ಮಹಿಮಾ ಮರಣೇ ವರ್ಣಿತೋ ಮಯಾ । 
ಅನ್ಯತ್ರ ನಾಸ್ತಿಕುತ್ರಾಪಿ ಪೃಥಿವ್ಯಾಂ ಸನಕಾದಯಃ 
ಈದೃಶಸೀರ್ಥರಾಜೋತಯಂ ಧರ್ಮಕಾಮಾರ್ಥಮೋಕ್ಷದ:ಃ | 
ಅತಸಂಸೇವ್ಯತೇ ಸರ್ವೈಸ್ನರ್ಗಪಾತಾಲವಾಸಿಭಿಃ 
ಮರ್ತ್ಯಲೋಕಗತೈಶ್ಚಾಪಿ ಸಸ್ಟಾಭಿಲಷಿತಾಪಯೇ । 

ಅತೋತತ್ರ ಯೇ ಸಮಾಯಾಂತಿ ದೂರಸ್ಥಾ ಯಾತ್ರಿಕಾ ಜನಾಃ 
ದರಿದ್ರಾ ಧನಿನೋ ಮೂರಾಃ ಪಂಡಿತಾ ರೋಗಿಣೋ ಜಡಾಃ 
ಪಶವೋ ಹ್ಯಬಲಾ ಬಾಲಾ ಭಕಿಮಂತಸಹಿಷ್ಠವಃ 

ಪ್ರಯಚ್ಛತಿ ಫಲಂ ತೇಷಾಂ ದಯಾಲುರ್ಮಾಧವೋ ಖಲಮ್‌ 


॥ ಇತಿ ಸಪ್ರ್ರಿಂಶೋನಧ್ಯಾಯಃ ॥ 


|| ೨೮ ॥ 


1 ೨೯ ॥ 


1೩೦ ॥ 


11 ೩೧ ॥ 


| ೩೨ ॥ 


ECT 


H 4೪ ॥ 
l ೩೫ ॥ 
(1 ೩೬ 1 
1೩೭ ॥ 
H ೩೮ ॥ 
1೩೯ ॥ 
೪೦ ॥ 


Il ೪೧ I 
11 ೪೨ ॥ 


ಅಧ್ಯಾಯ ೩೭ 285 
|| ಮೂವತ್ತೇಳನೆಯ ಅಧ್ಯಾಯವು || 


ಶೇಷದೇವರು ಹೇಳಿದರು--- 


ಹೇಗಾದರೂ ಆಗಲಿ, ಈ ಪ್ರಯಾಗಕ್ಷೇತ್ರದಲ್ಲಿಸ್ವಯಂ ಪ್ರಾಣತ್ಯಾಗವನ್ನು ಮಾಡಿದವರಿಗೆ 
ಆತ್ಮಹತ್ಯೆಯ ದೋಷವು ಬರುವುದಿಲ್ಲ ಮತ್ತು ಅವರ ಮನಸ್ಸಿನಲ್ಲಿರುವ ಇಚ್ಛೆಗಳೆಲ್ಲವೂ 
ನೆರವೇರುವುವು. ॥ ೧ ॥। ಕೇವಲ ಮುಂಡನ ಮಾಡಿಸಿಕೊಂಡಿದ್ದರಿಂದಲೇ ಪ್ರಯಾಗವು 
ಮೋಕ್ಷವನ್ನು ಕೊಡುವುದು; ನಿಯಮದಿಂದಿದ್ದು ಕಾಮಾದಿಗಳನ್ನೂ ಇಂದ್ರಿಯಗಳನ್ನು 
ವಶದಲ್ಲಿಟ್ಟುಕೊಳ್ಳುವದನ್ನೂ ಈ ಕ್ಷೇತ್ರವು ಬಯಸುವುದಿಲ್ಲ ಮತ್ತು ಶರೀರತ್ಯಾಗಕಾಲದಲ್ಲಿ 
ಜ್ಞಾನೋಪದೇಶವನ್ನೂ ಈ ಕ್ಷೇತ್ರವು ಅಪೇಕ್ಷಿಸುವುದಿಲ್ಲ. ಈ ವೈಶಿಷ್ಟಾದಿಗಳಿಂದಲೇ ಬೇರಾವ 
ತೀರ್ಥವೂ ತೀರ್ಥರಾಜನೆಂದೆನಿಸಿರುವ ಈ ಪ್ರಯಾಗದಂತೆ ವಿರಾಜಮಾನವಾಗಿಲ್ಲ, ॥ ೨ ॥ 
ಕೆಲವು ತೀರ್ಥಗಳಲ್ಲಿಕರ್ಮಾಚರಣೆಯ ಅಪೇಕ್ಷೆಯಿದೆ, ಕೆಲವುಗಳಲ್ಲಿಯಾತ್ರೆಗಳ ಆವಶ್ಯಕತೆ ಇದೆ. 
ಇನ್ನಿತರೆ ಕೆಲವು ತೀರ್ಥಗಳು ದಾನಾದಿಗಳನ್ನು, ಧ್ಯಾನಾದಿಗಳನ್ನೂ ಬಯಸುತ್ತವೆ. ಕೆಲವು ನಿಶ್ಚಿತ 
ಮುಹೂರ್ತಗಳಲ್ಲೇ ಮಾಡಬೇಕಾದ ಕರ್ಮಗಳನ್ನುಅಪೇಕ್ಟಿಸುತ್ತವೆ. ಕೆಲವೆಡೆ ತತ್ವಬೋಧನೆಯ 
ಅವಶ್ಯಕತೆಯಿದೆ, ಕೆಲವೆಡೆ ದೇಹಪತನವಾಗುವವರೆಗೂ ಯಮನಿಯಮಗಳನ್ನು ಅನುಸರಿಸ 
ಬೇಕಾಗುತ್ತದೆ. ಆದರೆ ಇವುಗಳ್ಯಾವುದರ ಅಗತ್ಯವೂ ಪ್ರಯಾಗದಲ್ಲಿ ಇಲ್ಲ ಮೋಕ್ಷಕ್ಕಾಗಿ ಕೇವಲ 
ದೇಹತ್ಯಾಗವೊಂದೇ ಅಲ್ಲಿಮಾಡಬೇಕಾಗಿರುವುದು. ಇದೊಂದರಿಂದಲೇ ಸಕಲ ಇಷ್ಟುರ್ಥಗಳೂ 
ಸಿದ್ಧಿಸುವುವು. | ೩ ॥,ಯಾರು ಪ್ರಯಾಗದಲ್ಲಿದೇಹತ್ಯಾಗ ಮಾಡುವನೋ ಅವನೇ ತಪಸ್ವಿಯು, 
ಇಂದ್ರಿಯಗಳನ್ನುಗೆದ್ದಮನಸ್ವಿಯು, ಯಶಸ್ವಿಯು, ಭೋಗಿಯು ಮತ್ತುಎಲ್ಲಉಪಾಯಗಳನ್ನೂ 
ಹೊಂದಿರುವ ಯೋಗಿಯು. ॥ ೪ ॥ ಯಾರು ಪ್ರಯಾಗದಲ್ಲಿ ದೇಹತ್ಯಾಗ ಮಾಡುವರೋ 
ಅಂತಹವನದ್ದೇ ಸರಿಯಾಗಿ ಬಾಳಿದ ಬಾಳು ಅವನು ಇದುವರೆಗೆ ಬದುಕಿದ್ದೇ ಸಾರ್ಥಕವಾಗಿ ಕಳೆದ 
ಆಯಸ್ಸು ಗಳಿಸಿದ ಶಾಸ್ತ್ರಜ್ಞಾನವೇ ನಿಜವಾದ ಶಾಸ್ತ್ರಜ್ಞಾನವು. ॥ ೫ ॥ ಯಾವ ಭಾಗ್ಯವಂತನ 
ಅಸ್ಥಿಗಳನ್ನುತೆಗೆದುಕೊಂಡು ಬಂದು ಬ್ರಾಹ್ಮಣರು ಈ ಪ್ರಯಾಗದಲ್ಲಿವಿಸರ್ಜನೆ ಮಾಡುವರೋ 
ಅಂಥವನ ಏಳೇಳು ಜನ್ಮಗಳಲ್ಲಿಯೂ ನಿಶ್ಚಯವಾಗಿಯೂ ಸ್ವಲ್ಪವೂ ದುಃಖವಿರುವುದಿಲ್ಲ ॥ ೬॥ 
ಯಾವ ಧೈರ್ಯಶಾಲಿಯು ವೇಣಿಯಲ್ಲಿ ಶ್ರೀಮಾಧವನ ಸನ್ನಿಧಿಯಲ್ಲಿ ತನ್ನ ದೇಹವನ್ನು 
ಬಿಡುವನೋ ಅವನು ಪುನರ್ಜನ್ನಗಳಿಲ್ಲದಂತೆ ಮಾಧವನ ಶರೀರವನ್ನು ಪ್ರವೇಶಮಾಡುವನು. 
|| ೭ ॥ ಸಹಿಸಲಾಗದ ವ್ಯಾಧಿಯಿಂದಲೋ ಅಥವಾ ಸಹಿಸಲಾಗದ ದುಃಖದಿಂದಲೋ ಅಥವಾ 
ದೈನ್ಯಸ್ಥಿತಿಯಿಂದಲೋ ಇಲ್ಲಾ ಕೋಪದಿಂದಲೋ ಯಾವನು ಗಂಗಾಯಮುನೆಯರ ಸಂಗಮ 
ಸ್ಥಾನವಾದ ವೇಣಿಯಲ್ಲಿ ಬಿದ್ದು ದೇಹ ಬಿಡುವನೋ ಅವನು ಮಹಾಪ್ರಕಾಶಯುಕನಾಗಿ 
ದೇವಲೋಕದ ಬಂಗಾರದ ರಥದಲ್ಲಿಕುಳಿತು ಇಂದ್ರಾದಿಲೋಕಗಳಲ್ಲಿ ವಿಹಾರಮಾಡುತ್ತಾನೆ. 
ಅಲ್ಲಿ ತನ್ನ ಪುಣ್ಯ ದಿಂದ ಸಂಪಾದಿಸಿದ ಸುಖಗಳೆಲ್ಲವನ್ನೂ ಅನುಭವಿಸಿದ ಮೇಲೆ ಭೂಮಿಯಲ್ಲಿ 
ಶುದ್ಧವಾಗಿರತಕ್ಕ ಶಿ ಶ್ರೀಮಂತರ ಮನೆಯಲ್ಲಿ ಬ್ರಾ ಹೃಣನಾಗಿ ಹುಟ್ಟ ಅನೇಕ ಭೋಗಭಾಗ್ಯಗಳನ್ನು 
ಅನುಭವಿಸುವದಲ್ಲದೇ ತನ್ನ ಹಿಂದಿನ ಜನ್ಮದ ಸಂಸ್ಕಾರದ ದಕೆಯಿಂದ ಪುನಃ ಪ್ರಯಾಗಕ್ಷೇತ್ರಕ್ಕೆ 
ಬಂದು ಅಲ್ಲಿ ಸಾಧನೆಗಳನು ಮಾಡಿ ಮಾಧವನ ಸನ್ನಿಧಾನದಲ್ಲಿ ಸ ಸ್ದಾ ೫ ಭಾವಿಕವಾದ ಮರಣವನ್ನು 
ಪಡೆದು ಮುಕನಾಗುವನು. ॥ ೮-೧೧ ॥ ಮರಣ ಹೊಂದಬೇಕೆಂಬ ಇಚ್ಛಿಯಿಲ್ಲದೆ ಸ್ವಾಭಾವಿಕ 


286 ಪ್ರಯಾಗಮಾಹಾತ್ಮ್ಯಮ್‌ 


ಮರಣವಾದರೆ ಕೂಡಲೇ ಮುಕ್ತಿಯೆಂದು ಹೇಳಲ್ಪಟ್ಟಿದೆ. ಕಾಮನೆಯಿಂದ ದೇಹವನ್ನು 
ಬಿಡುವುದಾದರೆ ಅದಕ್ಕೆ ಕ್ರಮವೇನೂ ಇಲ್ಲ; ಮರಣಾನಂತರ ಕಾಮೃಸಿದ್ದಿಯಾಗುವುದು. ॥ ೧೨॥ 
ಇನ್ನು, ಅಕ್ಷಯ ವಟವೃಕ್ಷದ ಮೂಲದಲ್ಲಿರುವ ವೇಣಿಯಲ್ಲಿಯಾರು ದೇಹತ್ಯಾಗ ಮಾಡುವರೋ 
ಅವರು ಎಲ್ಲಉತಮ ಲೋಕಗಳನ್ನು ದಾಟಿ ರುದ್ರಲೋಕಕ್ಕೆ ಪ್ರಯಾಣ ಮಾಡುವರು. ॥ ೧೩॥ 
ಯೋಗಯುಕರಾದವರಿಗೆ ಯಾವ ಗತಿಯು ಹೇಳಿದೆಯೋ ಮತ್ತು ಸತ್ಯವಾದಿಗಳಿಗೆ ಯಾವಾವ 
ಫಲಗಳು ಲಭ್ಯಗಳೋ ಅವೆಲ್ಲವೂ ಗಂಗಾಯಮುನಾಸಂಗಮದಲ್ಲಿ ದೇಹತ್ಯಾಗ ಮಾಡಿದವರಿಗೆ 
ಲಭ್ಯವಾಗುವುವು. ॥ ೧೪ ॥ ಈ ಸಂಗಮದಲ್ಲಿದೇಹತ್ಯಾಗ ಮಾಡುವುದಕ್ಕಾಗಿ ಯಾರು ನೀರನ್ನು 
ಪ್ರವೇಶಿಸುವರೋ ಅವರು ರಾಹುವಿನಿಂದ ಬಿಡಲ್ಲಟ್ಟ ಚಂದ್ರನಂತೆ ಎಲ್ಲ ಪಾಪಗಳಿಂದಲೂ 
ಬಿಡಲ್ಪಡುವರು. ॥ ೧೫ ।। ಕಾಮನೆಗಳಿಂದ ಕೂಡಿರಲಿ ಅಥವಾ ಬಿಟ್ಟಿರಲಿ, ಯಾರು ಅಕ್ಷಯ್ಯ 
ವಟದ ಬುಡದಲ್ಲಿರುವ ವೇಣೀಯಲ್ಲಿಪ್ರವೇಶಮಾಡಿ ಶೀಘ್ರವಾಗಿ ಪ್ರಾಣಗಳನ್ನುಬಿಡುವರೋ, 
ಅವರು ತಾವು ಅಪೇಕ್ಷಿಸುವ ಸದ್ಗತಿಗಳನ್ನು ಪಡೆಯುವರು. ॥ ೧೬।। ಊರ್ವಶೀ ತೀರ್ಥಕ್ಕೆ ಬಂದು 
ಅಲ್ಲಿತಮ್ಮ ಪಾ ಣವನ್ನು ಬಿಡುವವರು ಊರ್ವಶೀ ಲೋಕಕ್ಕೆ ತೆರಳಿ ಅಲ್ಲಿ ಊರ್ವಶಿಯೊಡನೆ 
ಆನಂದಪಡುವರು. (ಇವರ ಪತ್ನಿಯೇ ಊರ್ವಶಿಯಂತೆ ರೂಪ ತಾಳಿ ಪರಲೋಕದಲ್ಲಿ 
ರಮಿಸುವಳೆಂದರ್ಥ; ಊರ್ವಶಿಯ ಭೋನವಾಗುತ್ತದೆಯೆಂದರ್ಥವಲ್ಲ,) ॥ ೧೭ 1 ಕೋಟಿ 
ತೀರ್ಥವನ್ನು ಹೊಂದಿ ಅಲ್ಲಿ ಪ್ರಾಣ ಬಿಡುವವರು ಕೋಟಿ ಸಹಸ್ರ ವರ್ಷಗಳವರೆಗೆ 
ಸ್ವರ್ಗಲೋಕದಲ್ಲಿ ವಿರಾಜಮಾನರಾಗಿರುವರು. ॥ ೧೮ ॥ ಐದು ಯೋಜನ ವಿಸ್ತಾರವುಳ್ಳ 
ಪ್ರಯಾಗ ಮಂಡಲದಲ್ಲಿದೇಹತ್ಯಾಗ ಮಾಡುವವರ ಪುಣ್ಯದ.ಬಗ್ಗೆ ನಿಮಗೆ ಹೇಳುವೆನು, ಕೇಳಿ. 
|| ೧೯ ।। ಇಂಥಹವರು ತಮ್ಮ ಹಿಂದಿನ ಏಳು ತಲೆ ಮಾರಿನವರನ್ನುಮುಂದೆ ಬರತಕ್ಕ ಹದಿನಾಲ್ಕು 
ತಲಮಾರಿನವರನ್ನು ಸಂಸಾರ ಸಾಗರದಿಂದ ದಾಟಿಸಿ, ತಾವು ಭವಸಾಗರವನ್ನು ದಾಟಿ ಪರಮ ' 
ಸೌಖ್ಯವನ್ನು ಅನುಭವಿಸುವರು. ॥ ೨೦ ॥ ಈ ಮಂಡಲದಲ್ಲಿ ಮೃತವಾದ ಒಂದು ಕೀಟಕ್ಕೂ 
ಸಂದೇಹವಿಲ್ಲದೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ, ಹೀಗಿರುವಾಗ ಇಲ್ಲಿ ದೇಹತ್ಯಾಗವನ್ನು 
ಸಮರ್ಪಣ ಬುದ್ಧಿಯಿಂದ ಮಾಡುವ ಮನುಷ್ಯರ ವಿಷಯವಾಗಿ ಇನ್ನು ಏನು ಹೇಳುವುದು? 
॥ ೨೧ ॥ ಶ್ರೀ ವೇಣೀ ಮಾಧವನ ಪಾದಗಳನ್ನು ಧ್ಯಾನ ಮಾಡುತ್ತಾ ಮಾಘಮಾಸದಲ್ಲಿ ಈ 
ಪ್ರಯಾಗದಲ್ಲಿದೇಹತ್ಯಾಗ ಮಾಡುವವರಿಗೆ ಮುಕ್ತಿಯಾಗುವುದರಲ್ಲಿಯಾವ ಸಂಶಯವೂ ಇಲ್ಲ. 
11೨೨ ।। ಪ್ರಯಾಗದಲ್ಲಿಶ್ರೀ ಮಾಧವನ ಪಾದಯುಗಳಗಳಲ್ಲಿಭಕ್ತಿಯನ್ನಿಟ್ಟುಅಗ್ನಿಯಿಂದಾಗಲೀ, 
ಹಗ್ಗದಿಂದಾಗಲೀ, ಮಾರಕ ಶಸ್ತ್ರಗಳಿಂದಾಗಲೀ ಅಥವಾ ಸಂಗಮದ ಜಲದ ಪ್ರವೇಶ 
ದಿಂದಾಗಲೀ, ಪ್ರಯಾಗ ಕ್ಷೇತ್ರದಲ್ಲಿ ದೇಹತ್ಯಾಗ ಮಾಡಿದರೆ ಮುಕ್ತಿಯಾಗುವುದರಲ್ಲಿ ಯಾವ 
ಸಂಶಯವೂ ಇಲ್ಲ ॥ ೨೩ ।। ಮುನೀಶ್ವರರೇ! ಕೇಳಿರಿ, ಪಾಂಡಿತ್ಯವನ್ನಾಗಲೀ, ಸಾರ್ವಭೌಮತ್ವ 
ವನ್ನಾಗಲೀ, ಅತ್ಯುತೃಷ್ಠ ಭೋಗಗಳನ್ನಾಗಲೀ ತಮ್ಮ ಇಡೀ ಜನಾಂಗದಿಂದಲೇ ಜ್ಞಾಪಿಸಿ 
ಕೊಳ್ಳಲ್ಪಡುವ ಭಾಗ್ಯವನ್ನಾಗಲೀ ಮತ್ತು ಸ್ವರ್ಗದಲ್ಲಿ ಲಭ್ಯವಾಗತಕ್ಕ ಭೋಗಾದಿಗಳನ್ನಾಗಲೀ 
ಅಪೇಕ್ಟೆಪಟ್ಟು. ತ್ರಿವೇಣೀ ಸಂಗಮದಲ್ಲಿಮೃತನಾದರೆ ಅವನ ಈ ಅಪೇಕ್ಷೆಗಳೆಲ್ಲವೂ ನೆರವೇರುವುವು. 
ಇದು ನಿಶ್ಚಯವಾದ ಮಾತು. ಇದನ್ನೇ ಶ್ರುತಿ ಸ್ಕೃತಿ ವಚನಗಳು ಪುಷ್ಟೀಕರಿಸಿವೆ. ಶ್ರೀ ಮಾಧವನನ್ನು 
ಪ್ರಸನ್ನಗೊಳಿಸುವ ದೃಷ್ಠಿಯಿಂದ ಅಲ್ಲದೆ ಬೇರೆಯಾದ ಕಾರಣದಿಂದ ವಿಷಪಾನ ಮಾಡಿದರೆ 
ಅಂತಹವನಿಗೆ ಮಾತ್ರಾ ಅಪೇಕ್ಟೆಗಳು ಈಡೇರುವುದಿಲ್ಲ. ॥ ೨೪-೨೫ ॥ ಈ ರೀತಿಯಾಗಿ 


ಅಧ್ಯಾಯ ೩೭ 287 
ಪ್ರಯಾಗದಲ್ಲಿ ದೇಹತ್ಯಾಗ ಮಾಡುವದಕ್ಕೂ ವಿಧಿವಿಧಾನಗಳು ಹೇಳಲ್ಪಟ್ಟಿವೆ. ಒಳ್ಳೆಯ 


ಎಂ 
ದೀಕ್ಷೆಯುಳ್ಳವರೇ! ನೀವು ಇದನ್ನು ತಿಳಿದುಕೊಳ್ಳಿರಿ. ಇದನ್ನು ಕೇಳುವ ಮಾತ್ರದಿಂದಲೇ 
ಮಾಧವನಲ್ಲಿ ಭಕ್ತಿಯುಳ್ಳವರಾಗುತ್ತೀರಿ. ॥ ೨೬ ॥ ಮೊದಲು ಸರ್ವವಿಧಗಳಾದ ಪ್ರಾಯಶ್ಚಿತ್ರವನ್ನು 
ಮಾಡಿಕೊಳ್ಳಬೇಕು. ತಮ್ಮವಂಶದಲ್ಲಿ ಯಾರೂ ವಾರುಸುದಾರರು ಇಲ್ಲದಿದ್ದರೆ ತಾನೇ ವಿಧಿವತ್ತಾಗಿ 
""ಜೀವಶ್ರಾದ್ಧ'' ವನ್ನು ಮಾಡಿಕೊಳ್ಳಬೇಕು. ॥ ೨೭ ॥ ದಂಪ ತಿಪೂಜೆಯನ್ನು ಮಾಡಬೇಕು. ತನ್ನ 
ಶಕ್ನಾಮಸಾರ ಬಾ ಹೃಣಸುವಾಸಿನಿಯರ ಭೋಜನವನ್ನು ಮಾಡಿಸಬೇಕು. ದೀನರು, ಕುರುಡರು. 
ಅನ್ನಕ್ಕಾಗಿ ಹಾತೊರೆಯುತ್ತಿರುವವರು ಇವರುಗಳನ್ನೂ ಅನ್ನದಿಂದ ತೃಪ್ರಿಪಡಿಸಬೇಕು. ॥ ೨೮ ॥ 
ಇವರೆಲ್ಲರೂ ಭೋಜನಮಾಡಿ ಮಿಕ್ಕ ಅನ್ನಾದಿಗಳನ್ನು ಬ್ರಾ ್ರಹ್ಮಣರ ಆಜ್ಞೆಯನ್ನು ಪಡೆದು ತಾನೂ 
ಭೋಜನ ಮಾಡಬೇಕು. ರಾತ್ರಿ ಇಡೀ ಶ್ರೀ ಮಾಧವನ, ಹರಿಗುರುಗಳ ಸ್ಥರಣೆ ಮಾಡುತ್ತಾ 
ಜಾಗರಣೆ ಮಾಡಬೇಕು. ॥ ೨೯ ॥ ಪ್ರಾತಃ ಕಾಲವಾಗುತ್ತಲೇ ಸಂಗಮದಲ್ಲಿ ಸ್ನಾನ ಮಾಡಬೇಕು. 
ಅನಂತರ ನಿತ್ಯಕರ್ಮಗಳ ಅನುಷ್ಠಾನವನ್ನುಮಾಡಿ ಶುಚಿರ್ಭೂತನಾಗಬೇಕು. ನಾನಾ ವಿಧವಾದ 
ಪೂಜಾದಿಗಳಿಂದ ಶ್ರೀವೇಣೀಮಾಧವನ ಪೂಜೆಯನ್ನು ಮಾಡಬೇಕು. ॥ ೩೦ ॥। ತನ್ನ ಮನಸ್ಸಿನ 
ಅಪೇಕ್ಷೆಯನ್ನು ಉದ್ದೇಶಿಸಿ, ಬ್ರಾಹ್ಮಣ ಮುತ್ತೈದೆಯರಿಗೆ ನಮಸ್ಕಾರ ಮಾಡಿ ಅವರ 
ಆಶೀವಾ ೯ದಗಳನ್ನು ಸ್ವೀಕರಿಸಬೇಕು. ವೇಣಿಯನ್ನು ನಮಸ್ಕರಿಸಿ ವೇಣಿಯನ್ನೇ ನೋಡುತ್ತಾ ಮತ್ತು 
ಧ್ಯಾನಿಸುತ್ತಾಗಂಗಾ, ಯುಮನೆಯರ ಸಂಗಮದಲ್ಲಿಪ್ರವೇಶಿಸಿ ದೇಹವನ್ನುತೇಲಿಬಿಡಬೇಕು. ಈ 
ರೀತಿಯಾದ ಎಲ್ಲ ವಿಧಿಗಳನ್ನು ಅನುಸರಿಸಿ ತ್ರಿವೇಣೀ ಸಂಗಮದಲ್ಲಿ ಯಾರು ದೇಹತ್ಯಾಗ 
ಮಾಡುವರೋ ಅಂಥಹವರಿಗೆ ಇಹಪರಲೋಕಗಳ ಭೋಗಗಳೂ ಮತ್ತು ಮುಕ್ತಿಯೂ 
ಕರಗತವಾಗುವುದು. ಇದರಲ್ಲಿಯಾವ ಸಂದೇಹವೂ ಬೇಡ. ಪರಮಾತ್ಮನ ಸ ಸಂಕಲ್ಪನಿಂದಲಾಗಲೀ, 
ತನ್ನ ಸ್ವಭಾವದಿಂದಲಾಗಲೀ ಅಥವಾ ತನ್ನಲ್ಲಿ ಹುಟ್ಟಿರುವ ಆಗ್ರ ಹದಿಂದಲಾಗಲೀ ಪ ಪ್ರಯಾಗದ 
ತೀರ್ಥದಲ್ಲಿಮಾಡಿದ ಪ್ರಾಣತ್ಯಾ ಗಕ್ಕೆ ವಿಶೇಷ ಪ್ರಾ ಮುಖ್ಯ ತೆಯಿದೆ. ಅದೇ ಬೇರೆ ತೀರ್ಥಗಳಲ್ಲಿ 
ಮಾಡಿದ ದೇಹತ್ಕಾಗವು ಆತ್ಮ ಹತ್ಯೆ ಎಂದೆ ನಿಸಿಕೊಳ್ಳಲಡುವುದು. ಶ್ರುತಿ ಸ್ಥ ಸ್ಕೃತಿ ಪುರಾಣಗಳಲ್ಲಿ 
ಪರಿಗಣಿಸಲಟ 4 ಆತ್ಮಹತ್ಕೆಯೆಂಬ ದೋಷವು ಬೇರೆ ತೀರ್ಥಗಳಿಗೆ ಅನ್ನ ್ವಯಿಸುವುದು. ೩೧-೩೫ ॥ 
ಬೇರೆ ಮಕ್ಕಳಿಲ್ಲದ ವೃದ್ಧರಾದ ತಂದೆ-ತಾಯಿಗಳು, ಮಕ್ಕಳಿಲ್ಲದ ಪತ್ತಿ ಗರ್ಭಿಣಿಯಾದ ಪತ್ತಿ ಬೇರೆ 
ರಕ್ಷಕರಿಲ್ಲದ ಮಗು ಇವರನ್ನು ಪರಿತ್ಯಾ ಗ ಮಾಡಿ ದೇಹವನ್ನು ಬಿಡಲು ಅಧಿಕಾರವಿಲ್ಲ || “೩೬ || 
ಪುತ್ರ ಹೀನಳು, ಗರ್ಭಿಣಿಯು, ಗಂಡನಿಂದ ಅನುಮತಿ "ಪಡೆಯದ ಸ್ವೀ, ಸಣ್ಣಮಕ್ಕಳಿರುವ 
ವಿಧವಾಸ್ತ್ರೀ ಇವರುಗಳು ಸಂಗಮದಲ್ಲಿ ದೇಹತ್ಯಾಗ ಮಾಡಕೂಡದು. ॥ ೩೭ ॥ ಎಲ್ಲೆ 
ಸನಕಾದಿಗಳೇ! ಈ ರೀತಿಯಾಗಿ ನನ್ನಿಂದ ವರ್ಣಿಸಲ್ಪಟ್ಟ ದೇಹತ್ಯಾಗದ ಮಹಿಮೆಯು ಇಡೀ 
ಭೂಮಂಡಲದಲ್ಲಿಯೇ ಎಲ್ಲಿಯೂ ಇಲ್ಲ, ॥ ೩೮ ॥ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ 
ಇವುಗಳನ್ನು ಕೊಡಬಲ್ಲಕ್ಷೇತ್ರವೇ ಈ ಪ್ರಯಾಗವೆಂಬ ತೀರ್ಥರಾಜನು. ಆದ್ದರಿಂದಲೇ ಸ್ವರ್ಗ 
ಮತ್ತು ಪಾತಾಳ ಲೋಕಗಳಲ್ಲಿರುವವರೂ ಇದನ್ನು ಸೇವಿಸುತ್ತಾರೆ. ॥ ೩೯ ॥ ಈ ಮನುಷ್ಯ 
ಲೋಕದಲ್ಲಿರುವವರೂ ಕೂಡ ತಮ್ಮ ತಮ್ಮ ಅಪೇಕ್ಷೆಗಳು ಈಡೇರಲು ಈ ಪ್ರಯಾಗ ಕ್ಷೇತ್ರಕ್ಕೆ 
ಬರುತ್ತಾರೆ. ದೂರದೂರದ ದೇಶಗಳ ಯಾತ್ರಿಕರೂ ಕೂಡ ಅವರು ದರಿದ್ರರೇ ಆಗಿರಲಿ, 
ಶ್ರೀಮಂತರೇ ಆಗಿರಲಿ, ಮೂರ್ಯರೇ ಆಗಿರಲಿ, ರೋಗಗ್ರ ಸರೇ ಆಗಿರಲಿ ಅಥವಾ ಪಂಡಿತರೇ 
ಆಗಿರಲಿ, ಪಶುಗಳಾಗಿರಲಿ, ಸ್ತ್ರೀಯರಾಗಿರಲೀ ಮತ್ತುಮಕ್ಕಳೇ ಆಗಿರಲಿ ಅವರೆಲ್ಲರೂ ಪ್ರಯಾಗಕ್ಕೆ “| 


288 ಪ್ರಯಾಗಮಾಹಾತ್ಮ್ಯಮ್‌ 


ಬಂದು ಕಷ್ಟಸಹಿಷ್ಣುತೆಯಿಂದ ಶ್ರೀ ಮಾಧವನನ್ನು ಭಕ್ತಿಯಿಂದ ಸೇವಿಸಿ ಪೂಜಿಸಿ ಕೃತಾರ್ಥ 
ರಾಗುತ್ತಾರೆ. ॥ ೪೦-೪೧ || ದಯಾಮಯನಾದ ಅಖಿಲ ವ್ಯಾಪನಾದ ಶ್ರೀ ವೇಣೀಮಾಧವ 
ದೇವರಿಂದ ತಮ್ಮಸರ್ವ ಫಲಗಳನ್ನೂಪಡೆಯುತ್ತಾರೆ. 1೪೨ ॥ 


॥! ಮೂವತ್ತೇಳನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಅಷ್ಟತ್ರಿಂಶೋ5ಧ್ಯಾಯಃ 11೩೮ ॥ 


ಯಷಯ ಊಚು:- 
ಶೇಷಾಶೇಷಮಹಾಬುದ್ದೇ ಜೀವ ತ್ವಂ ಶಾಶ್ಚತೀಸಮಾಃ । 
ತ್ವನ್ಮುಖಾಂಭೋಜನಿರ್ಯಾತಕಥಯಾ ಪಾವಿತಾ ವಯಮ್‌ 11 ೧॥ 
ಇದಾನೀಂ ಸಂಶಯೋ ಸ್ಥಾಕಮತ್ರಾರ್ಥೇ sಭೂನ್ಗಹಾಮತೇ । 
 ತೀರ್ಥಯಾತ್ರಾವಿಧಿಃ ಕೀದೃಗ್ಯಾತ್ರಿಕಾಣಾಂ ಫಲಪ್ರದ: ॥೨॥ 


ಕೀಷಾಂ ತತಾ ್ರಿಧಿಕಾರೋಪಸ್ತಿಕೇಷಾಮನಧಿಕಾರಿತಾ । 
ಪೂರ್ಣಯಾತ್ರಾಫಲಂ ಕೇಷಾಂ ನ್ಯೂನಂ ಕೇಷಾಂ ತಥಾ ಭವೇತ್‌ ॥೩ ॥ 
ಕಥಂ ತೀರ್ಥಾಭಿಗಮನಂ ಕರ್ತವ್ಯಂ ಭಕ್ತಿಮನ್ನರೈ: I 

ಕೃತೇ ಬೆ ಕಿಂ ಫಲಂ ತೇಷಾಂ ತನ್ನೇ ವದ ಸುವಿಸರಮ್‌ TANT 


|| ಮೂವತ್ತೆಂಟನೆಯ ಅಧ್ಯಾಯವು || 


ಶೌನಕಾದಿ ಯಷಿಗಳು ಹೇಳಿದರು--- 

ಉಳಿದವರಿಗಿಂತ ಹೆಚ್ಚು ಬುದ್ಧಿಯುಳ್ಳ ಶ್ರೀ ಶೇಷದೇವರೇ! ನೀವು ಶಾಶ್ವತವಾಗಿ 
ಬಹುವರ್ಷ ಜೀವಿಸಿರಿ. ನಿಮ್ಮ ಮುಖ ಕಮಲದ ದೆಶೆಯಿಂದ ಹೊರ ಹೊರಟ ಕಥಾನಕಗಳಿಂದ 
ನಾವು ಪವಿತ್ರರಾದೆವು. ॥ ೧ ॥ ಈಗ ಒಂದು ವಿಷಯದಲ್ಲಿನಮಗೆ ಸಂಶಯವು ಉದ್ಭವವಾಗಿದೆ. 
ಅದೆಂದರೆ ಯಾತ್ರಿಕರಿಗೆ ಫಲಕೊಡತಕ್ಕ ತೀರ್ಥಯಾತ್ರೆಯ ವಿಧಿಯು ಎಂಥದು? ॥ ೨ ॥ 
ಯಾರಿಗೆ ತೀರ್ಥಯಾತ್ರೆಯಲ್ಲಿ ಅಧಿಕಾರವಿದೆ? ಯಾರಿಗೆ ಇಲ್ಲ? ಯಾರಿಗೆ ಯಾತ್ರೆಯ 
ಪೂರ್ಣಫಲವು ದಕ್ಕುವುದು? ಮತ್ತುಯಾರಿಗೆ ಕಡಿಮೆಯಾಗುವುದು? ॥೩॥ ಭಕ್ತಿಯುಳ್ಳ ಜನರು 
ಹೇಗೆ ಯಾತ್ರೆಗೆ ಹೊರಡಬೇಕು? ವಿಧಿವಿಧಾನಗಳಿಂದ ಹೋಗಿ ಬಂದದ್ದರಿಂದ ಏನು ಫಲ 
ಉಂಟಾಗುವುದು? ಇವುಗಳನ್ನುವಿಸ್ತಾರವಾಗಿ ಹೇಳಿರಿ. ॥೪ ॥ 


ಶೇಷ ಉವಾಚ 
ಯೂಯಂ ಧರ್ಮೈಕನಿರತಾ ನೂನಂ ಭಾಗವತಾಮಲಾಃ । 
ಯದೀದೃಶೀ ಮತಿರ್ಜಾತಾ ಭವತಾ ವಿಶ್ವತಾರಿಣೀ 11 ೫ ॥ 
ನಹ್ಯಸಂಚಿತಪುಣ್ಯಾನಾಂ ಜಾತ್ವೇವಂ ಜಾಯತೇ ಮತಿಃ । 
ಶ್ರೋತ್ಸಪ್ಪಚ್ಛಕವಕ್ತೃಣಾಂ ಯತಃ ಶ್ರೇಯೋ ಹ್ಯನುತಮಮ್‌ ॥೬॥ 
ಶೃಣ್ವಂತು ಬ್ರಹ್ಮಣಃ ಪುತ್ರಾಸ್ತೀರ್ಥಯಾತ್ರಾವಿಧಿಂ ಶುಭಮ್‌ । 


ಯಸ್ಥ ಶ್ರವಣಮಾತ್ರೇಣ ತೀರ್ಥೇ ಭಕಿ; ಪ್ರಜಾಯತೇ ॥ ೭ ॥ 
ಅನಾಯಾಸೇನ ಸುಕರೋ ದರಿದ್ದೆ ್ಸೈರಪಿ ಯೋ ವಿಧಿಃ | 
ಮಖಾಧಿಕಂ ಫಲಂ ಯತ್ರ ಪ್ರಾಪ್ಯ ಯಾತ್ರಾವಿಧಿಸ್ತಥಾ iS 


19 289 


ಪ್ರಯಾಗಮಾಹಾತ್ಮ್ಯಮ್‌ 
ಬ್ರಾಹ್ಮಣಕೃತ್ರಿಯವಿಶಾಂ ಶೂದ್ರಾಣಾಂ ದ್ವಿಜಸೇವಿನಾಮ್‌ । 


ಚತುರ್ಣಾಮಾಶ್ರಮಾಣಾಂ ಚ ಯಾತ್ರಾಯಾಮಧಿಕಾರಿತಾ ॥ ೯ ॥ 
ಗುರೋರನುಜ್ಞಯೈವ ಸ್ಯಾತ್ರೀರ್ಥದಾನವ್ರತಾದಿಕಮ್‌ । 
ಸ್ವಾತಂತ್ರ್ಯಾನ್ನ ಕದಾಪ್ಯಸ್ಯ ವರ್ತತೇ ಬ್ರಹ್ಮಚಾರಿಣಃ I ೧೦॥ 
ಯಜ್ಞೇಷ್ಠನಧಿಕಾರೀ ಚ ಯಜ್ಞಾಶಕಶ್ಚ ಸಾಗ್ನಿಕ: । : 

ಸಪತ್ನೀಕಸ್ಬೀರ್ಥಯಾತ್ಪಾ ್ರಿಂ ಗೃಹೀ ಕುರ್ಯಾದ್ಯಥಾವಿಧಿ I ೧೧॥ 
ಪ್ರಾಯಶ್ಚಿತಂ ವ್ರತೀ ತೀರ್ಥೇ ಸಪತ್ನೀಕೋನಪಿ ಸಂಯುತಃ | 
ಯಜ್ಞಾಧಿಕಾರವಿರಹಾದ್ವಿಧುರಶ್ಚ ತಥಾ ವ್ರಜೇತ್‌ Wl ೧೨ ॥ 


ಯಣತ್ರಯಮಪಾಸ್ಕೈವ ಸ್ಟ್ರಿಯಂ ಪುತ್ರೇ ನಿಯೋಜ್ಯ ಚ । 
ವನಸ್ನೋ ನಿರ್ಮಮಃ ಪಶ್ಚಾತ್ಕುರ್ಯಾತ್ರೀರ್ಥಸ್ಯ ಸೇವನಮ್‌ ॥ ೧೩॥ 
ಖೇಟಖರ್ವಟವನ್ಮಾಸು ತೀರ್ಥಸತ್ತತನಾದ್ರಿಷು | 


ಸರ್ವದಾ ಭ್ರಮಮಾಣಸ್ಯ ಯತೇರಪ್ಯಧಿಕಾರಿತಾ nO ॥ 
ರಾಜನ್ಯಸ್ಯ ವಿಧಿಜ್ಞಸ್ಯ ಧರ್ಮಕರ್ಮ ಚಿಕೀರ್ಷತಃ । 

ಪುರೋಧಸಂ ಪುರಸ್ಕೃತ್ಯ ತೀರ್ಥಯಾತ್ರಾದಿಕೋ ಭವೇತ್‌ I ೧೫ ॥ 
ಪತಿಸೇವಾನುರೋಧೇನ ತೀರ್ಥಯಾತ್ರಾ ಸ್ವ್ರಿಯೋ ಭವೇತ್‌ । 
ವಿಧವಾಯಾಸುತೇಚ್ಛಾತೋ ನ ಸಿ ಸ್ವಾತಂತ್ರ್ಯಮರ್ಹತಿ HW ೧೬ ॥ 


ದ್ವಂದ್ವಸಂಗವಿಮುಕ್ತಾನಾಂ ಬ್ರಹ್ಮಧ್ಯಾನೈಕಚೇತಸಾಮ್‌ । 

ಸಂವಿದಾ ತೀರ್ಥಭೂತಾನಾಂ ನ ತೀರ್ಥಗಮನಂ ಮತಮ್‌ 1 ೧೭ ॥॥ 
ಇಷ್ಟ್ವ್ವಾನಾನಾವಿದೆರ್ಯಜ್ಞ್ಹೈಃ ಶ್ರೇಷ್ಠೈಸ್ಪರ್ವಸ್ವದಕ್ಷಿಣೈಃ । 

ನಾಪ್ನೋತಿ ತತ್ತಲಂ ಮರ್ತ್ಯೋ ಯದ್ಭವೇತ್ರೀರ್ಥಯಾತ್ರಯಾ ॥೧೮॥ 
ಅಜ್ಞಾನೇನಾಪಿ ಯಸ್ಕೇಹ ತೀರ್ಥಯಾತ್ರಾದಿಕಂ ಭವೇತ್‌ । 


ಸರ್ವಕಾಮಸಮೃದ್ಧಸ್ತು ಸ್ವರ್ಗಲೋಕೇ ಮಹೀಯತೇ 1೧೯॥ 
ಅಂತರಾ ತೀರ್ಥಗಮನಂ ತ್ರಿರಾತ್ರಾದಿವ್ರತೈರ್ವಿನಾ । 

ಕಾಂಚನಂ ಗಾಮದತ್ವಾ ಚ ದರಿದ್ರೋ ಜಾಯತೇ ನರಃ 1 ೨೦॥ 
ಯಸ್ಯ ಹಸ್ತೌ ಚ ಪಾದೌ ಚ ಮನಶ್ಚೈವ ಸುಸಂಯುತಮ್‌ । 

ವಿದ್ಯಾ ತಪಶ್ಚ ಕೀರ್ತಿಶ್ಚ ಸ ತೀರ್ಥಫಲಮಶ್ನುತೇ 1 ೨೧ ॥ 
ಪ್ರತಿಗ್ರಹಾನ್ನಿವೃತಿಶ್ಚ ಕಸ್ಯಚಿತಾಡನಾದ್ವ್ಯಥಾ । 

ದೃಷ್ಟಿಪೂತಾಧ್ವಗಮನಂ ದ್ವಿಚೀ ತೀರ್ಥೇ ಶ್ರುತ್‌ ರತಿಃ || ೨೨ ॥ 


ತೀರ್ಥಮಾಹಾತ್ಚ್ಯವಿಜ್ಞಾನಂ ಕೃಚ್ಛ್ರಚಾಂದ್ರಾಯಣಾದಿಕಮ್‌ । 
ಸದಾಚಾರಾದಿನಾ ಖ್ಯಾತಿರ್ವಿಜ್ಞೇಯಾಃ ಸಂಯಮಾಃ ಕೃತೀ ॥ ೨೩ 1 


ಅಧ್ಯಾಯ ೩೮ 


ಪ್ರತಿಗ್ರಾಹೀ ದಯಾವೃತ್ತ; ಸಂತುಷ್ಟೋ ಯೇನ ಕೇನಚಿತ್‌ । 
ಅಹಂಕಾರವಿಮುಕಶ್ಚ ಸ ತೀರ್ಥಫಲಮಶ್ನುತೇ 
ಶ್ರದ್ಧಾವಾಂಶ್ಚನಿರಾರಂಭೋ ಜಿತಾಹಾರೋ ಜಿತೇಂದ್ರಿಯಃ । 
ಸರ್ವಸಂಗವಿನಿರ್ಮುಕಸ್ಸ ತೀರ್ಥಫಲಮಶ್ನುತೇ 

ಯಸ್ಯ ಚಿತಂ ದ್ರವೀಭೂತಂ ಕೃಪಯಾ ಸರ್ವಜಂತುಷು | 
ಕಾರ್ಯಾಕಾರ್ಯವಿವೇಕೀ ಚಸ ತೀರ್ಥಫಲಮಶ್ನುತೇ 
ಪರಾಪವಾದವಿಮುಖೋ ವಕ್ತಾ ಪರಗುಣಸ್ಯ ಚ । 
ಭಗವತ್ಕರ್ಪಿತಸ್ವಾಂತಸ್ಸ ತೀರ್ಥಫಲಮಶ್ನುತೇ 

ನೃಣಾಂ ಪಾಪಕ್ಸತಾಂ ತೀರ್ಥೇ ಪಾಪಸ್ಯ ಶಮನಂ ಫಲಮ್‌ । 
ಯಥೋಕಫಲದಂ ತೀರ್ಥಂ ಭವೇಚ್ಛೃದ್ಧಾತ್ಮನಾಂ ಪರಮ್‌ 
ಏವಂ ಜ್ಞಾತ್ವಾ ನರಃ ಕುರ್ಯಾದ್ವಿಧಿನಾ ಗಮನಾದಿಕಮ್‌ । 
ಯಥಾಶಕ್ತಿ ಯಥಾವಿತಂ ಫಲಂ ತಸ್ಯ ಚತುರ್ಗುಣಮ್‌ 
ದಿನಶುದ್ದಿಂ ವಿಚಾರ್ಯಾದಾ ಪಂಚಾಂಗ್ಯ: ಶಾಸ್ತ್ರವರ್ತ್ವನಾ I 
ಚಂದ್ರಾದೀನಾಂ ಬಲಂ ತದ್ದನೌಢ್ಯಾದಿ ನ ವಿಚಾರಯೇತ್‌ 


291 


॥। ೨೪ ॥ 
11 ೨೫ ॥ 
i ೨೬ ॥ 
1 ೨೭ ॥ 
॥ ೨೮ ॥ 
೨೯ i 


11 ೩೦ ॥ 


ಗಂಗಾಯಾಂ ಚ ಗಯಾಯಾಂ ಚ ಗೋದಾಶ್ರೀಶೈಲಯೋಸ್ಪಥಾ । 
ಅಧಿಮಾಸೋ ನ ದೋಷಾಯ ಮಾಢ್ಯಂ ಚ ಗುರುಶುಕ್ರಯೋಃ ॥ ೩೧ ॥ 


ಪ್ರಥಮೇಹನ್ಯೇಕಭುಕ್ಟೋ ಹವಿಷ್ಯಮಪರೇಇನಹನಿ । 
ಉಪೋಷ್ಯಂ ಚ ತೃತೇಯೇಇಹ್ನಿ ಕೌರಂ ಕುರ್ಯಾದ್ಯಥಾವಿಧಿ 
ಚತುರ್ಥದಿವಸೇ ಪ್ರಾತಃ ಸ್ನಾತ್ವಾ ಸಮ್ಯಕೃತಾಜ್ನಿಕಃ । 
ತತಸಂಪೂಜಯೇದೃಕ್ತ್ಯಾ ಗಣೇಶಂ ಚೇಷ್ಟದೇವತಾಮ್‌ 
ಪಾರ್ವಣೇನ ವಿಧಾನೇನ ತೀರ್ಥಶ್ರಾದ್ಧೀಯದೇವತಾಃ | 
ಉದ್ದಿಶ್ಚ ವಿಧಿನಾ ಪಶ್ಚಾದ್ರತಶ್ರಾದ್ದಂ ಸಮಾಚರೇತ್‌ 

ಎರಿ ಚ ೧ 
ಸಂಪೂಜ್ಯ ಬ್ರಾಹ್ಮಣಾನ್ಭಕ್ನ್ಯಾ ಸಂಭೋಜ್ಯ ಚ ಫೈತಪ್ಪುತಮ್‌ । 
ವಿಧಾಯ ಕಾರ್ಪಟೀವೇಷಂ ಯಾತ್ರಾಸಂಕಲಮಾಚರೇತ್‌ 
ಶ್ರೇಷ್ಠಾನಾಂ ಗುಣವದ್ದಾನಾಂ ಸುಹೃದಾಂ ಗ್ರಾಮವಾಸಿನಾಮ್‌ । 

9 ಲಂ ಲ 

ಗೃಹೀತ್ವಾಜ್ಞಾಂ ಸುಸಮಯೇ ನಿರ್ಗಚ್ಛೇದ್ದಾ ಶಿ ಮತೋ ಬಹಿಃ 
ಗ್ರಾಮಂ ಪ್ರದಕ್ಷಿಣೀಕೃತ್ಯ ತತಃ ಕ್ರೋಶಾಂತರೇ ಸ್ವಯಮ್‌ । 
ಪವಿತ್ರಃ ಪಾರಣಂ ಕುರ್ಯಾಚ್ಛ್ರಾದ್ದಶೇಷಪ್ಪತಾದಿನಾ 
ಆಗತ್ಯ ಚೈವಂ ಕುರ್ವೀತ ಶ್ರಾದ್ಧಂ ಬ್ರಾಹ್ಮಣಭೋಜನಮ್‌ । 
ತೇನ ಯಾತ್ರಾಫಲಂ ಪೂರ್ಣಂ ಮಾನವಃ ಪ್ರತಿಪದ್ಯತೇ 


2 ॥| 


I ೩೩ ॥ 


Il ೩೪ ॥ 


I ೩೫ ॥ 


1 ೩೬ ॥ 


I ೩೭ ॥ 


1 ೩೮ ॥ 


ಪ್ರಯಾಗಮಾಹಾತ್ಸ್ಯಮ್‌ 
ಮಾರ್ಗೀಯಾನ್ನಿಯಮಾನ್ಸಕ್ಷ್ಯೇ ಯಾತ್ರಿಕಾಣಾಂ ಮುನೀಶ್ಚರಾಃ । 


ಯದಾಚರಣಮಾತ್ರೇಣ ಸಮ್ಯಗ್ಯಾತ್ರಾಫಲಂ ಭವೇತ್‌ HAF I 
ಪ್ರಾತರ್ನಿತ್ಯಂ ಕೃತಸ್ನಾನ: ಕೃತನಿತ್ಯಕ್ರಿ ಯಶ್ಯುಚಿಃ | 

ಅಸ್ಪಶ್ಯಸ್ಪರ್ಶವಿಜ್ಞಾನೇ ಪುನಃ ಸ್ನಾತೋ ವಿಚಕ್ಷಣಃ 11೪೦ ॥ 
ಕಾಮಕ್ರೋಧಪರಿತ್ಯಾಗೀ ಶಮಾದಿನಿರತಃ ಕ್ಷಮೀ । 

ಶೀತಾದಿದ್ವಂದ್ವಸಹನೋ 5ದುಷ್ಕಭಾವಶ್ಚ ಭಕಿಮಾನ್‌ 11೪೧ ॥ 
ಅನ್ಚತೋ ಬ್ರಹ್ಮಚಾರೀ ಚಾಪ್ರತಿಗ್ರಾಹೀ ದೃಢವ್ರತಃ । 

ತ್ಯಕಾ ನಿ ಹಂಕಾರಲೋಭಾಶ್ವ ಭಗವನ್ನಾಮಕೀರ್ತನಃ 11೪೨ ॥ 
ನಿಂದಾಪೈಶುನ್ಯರಹಿತಸತ್ಯವಾಜ್ಯತಭೋಜನಃ । 

ಏಕಭುಗ್ಭೂಮಿಶಯನೋ ನಿರೂಪಾನತ್ಯ ಏವ ಚ 1 ೪೩ ॥ 
ಅಶಸ್ಪಶ್ರ ನಿರುಷ್ಲೀಷೋ ವೃಥಾಲಾಪವಿವರ್ಜಿತಃ । 

ನಿರ್ದಂಭೋ ನಿರ್ಮಮಶ್ಚಾಂತಸ್ಪೀರ್ಥಂ ಗಚ್ಛೇದಕಲ್ಪಷಃ 11 ೪೪ ॥ 
ಆಶೌಚಾದ್‌ ಪಥಿ ಪ್ರಾಪ್ತೇ ದ್ವಿವಿಧೇ ಚ ರಜಸ್ಯಪಿ | ಕ 
ಆಶೌಚಾಂತಂ ಪ್ರತೀಕ್ಟೈವ ಪುನರ್ಗಚ್ಛೇದತಂದ್ರಿತಃ 1 ೪೫ 
ನ ಪುನಃ ಪರಿವರ್ತೇತ ಯಾತ್ರಾಸಂಕಲ್ಪಕ್ಶನ್ನರಃ । 

ಸಂಕಟೇ ಸ ನಿವೃತಶ್ಚೇತ್ಥಾ ್ಟ್ರಿಯಶ್ಚಿತಂ ಸಮಾಚರೇತ್‌ WEI 


ಮಧ್ಯೇ ಮಾರ್ಗೇ ರುಜಾ ಗ್ರಸೋತನಶನವ್ರತತೋತಪಿ ವಾ । 
ಮ್ರಿಯತೇ ತೀರ್ಥಸಾಮರ್ಥ್ಯಾದೃಷೀಣಾಂ ಮಂಡಲಂ ವ್ರಜೇತ್‌ ॥ ೪೭ ॥ 
ಪಾದಚಾರೀ ವ್ರಜೇತ್ರೀರ್ಥಂ ಸಮಗ್ರಫಲಕಾಮೃಯಾ । 


ಪದ್ಭ್ಯಾಂ ಗಂತುಂ ಸಮರ್ಥಶ್ಚೇದ್ಯೋಜನದ್ವಿತಯಾವಧಿ 1 ೪೮ ॥ 
ಗೋಯಾನೇನ ತು ಯೋ ಗಚ್ಛೇದ್ಲೋಹತ್ಯಾಮಾಪ್ನುಯಾದಸ್‌ I 
ಯದ್ಯತ್ಕರೋತಿ ಸುಕೃತಂ ತತದ್ಭವತಿ ಭಸ್ಮಸಾತ್‌ 1೪ಊ೯॥ 
ಗೋರಥೇನ ತು ಯೋ ಗಚ್ಛೇದಸ್‌ ಪೂರ್ವಾರ್ಧಪಾತಕೀ ॥ 

ಜಾಯತೇ ತರ್ಪಣಂ ಶ್ರಾದ್ಧಂ ಪಿತ್ವಣಾಂ ನೋಪತಿಷ್ಠತಿ ॥ ೫೦ ॥ 
ಸರ್ವಥಾ ವರ್ಜಯೇದ್ವೀಮಾನ್ಗೋಯಾನಂ ತು ಯಥಾ ತಥಾ। 

ಅಶಕ್ತಃ ಪಾದಚಾರೇ ಚೇದನ್ಯಂ ಯಾನಂ ನಿಯೋಜಯೇತ್‌ 11 ೫೧ ॥ 
ಗಜಾಶ್ಚನರಯಾನಂ ಚ ತಥಾ ಹಯಯುತೋ ರಥಃ | 

ಅಶಕಸ್ಯ ನ ದೋಷಾಯ ನೌಕಾಯಾನಂ ತಥಾಗತೌ 1 ೫೨ ॥ 
ತತ್ದದ್ಬಾ ;ಮನುಪಾನದ್ದ್ಯಾಂ ಛತ್ರಯಷ್ಟಾ ;ದಿಕಂ ವಿನಾ । 

ಗಮನೇನ ಫಲಂ ಕೃತ್ತ್ನಂ ಪ್ರಾಪ್ನುಯಾತ್ಸ್ಸಾತಕಂ ವಿನಾ I ೫೩ ॥ 


॥1 ಇತಿ ಅಪ್ಪತ್ರಿಂಶೋನಧ್ಯಾಯಃ ॥ 


ಅಧ್ಯಾಯ ೩೮ 293 


ಶ್ರೀ ಶೇಷದೇವರು ಹೇಳಿದರು 
ನೀವುಗಳೆಲ್ಲರೂ ನಿಜವಾಗಿಯೂ ಧರ್ಮದಲ್ಲಿಯೇ ಆಸಕ್ತಿಯಿರುವ, ಶುದ್ಧರಾದ ಭಾಗ 
ವತೋತ್ತಮರಾದ್ದರಿಂದಲೇ ಭವಸಾಗರವನ್ನು ದಾಟಿಸುವ ವಿಚಾರವನ್ನು ತಿಳಿಯಬೇಕೆಂಬ 
ಬುದ್ಧಿಯು ನಿಮಗೆ ಹುಟ್ಟಿದೆ. ॥ ೫ ॥ ಬ ಭಾರ ಸಹ ಎಂದೂ ಇಂತಹ 
ಬುದ್ಧಿಯು ಹುಟ್ಟುವುದಿಲ್ಲ ಇಂತಹ ವಿಷಯವು ಕೇಳುವವರಿಗೆ ಪ ಪ್ರಶ್ನಿಸುವವರಿಗೆ ಮತ್ತು 
ಉಪದೇಶಕರಿಗೆ ಅತ್ಯಂತ ಉತ್ತಮವಾದ ಶ್ರೇಯಸ ನನ್ನು ತಂದುಕೊಡುವುದು.॥ ೬ ॥ ಎಲೆ 
ಸನಕಾದಿಮುನಿಶೆ ್ರಷ್ಠರೇ! ಮಗಳಾದ ತೀರ್ಥಯಾತ್ರೆ ಯ ವಿಧಿಯನ್ನು ಹೇಳುವೆನು 
ಆಲಿಸಿರಿ; ಇದನ್ನುಕೇಳುವುದರಿಂದಲೇ ತೀರ್ಥರಾಜನಲ್ಲಿಭಕ್ತಿಯು ಹುಟ್ಟುವುದು. ॥೭ ॥ ಇದನ್ನು 
ಕೇಳುವ ಮಾತ್ರದಿಂದಲೂ ಮತ್ತು ಅನುಸರಿಸುವುದರಿಂದಲೂ ಯಜ್ಞಯಾಗಾದಿಗಳನ್ನು 
ಮಾಡಿದಷ್ಟು ಫಲವು ಬರುವುದು. ಅನಾಯಾಸದಿಂದ ಆಚರಿಸಬಹುದಾದ ಈ ವಿಧಿಯನ್ನು 
ದರಿದ್ರರೂ ಸುಲಭವಾಗಿ ಆಚರಿಸಬಹುದಾಗಿದೆ. ॥ ೮ ॥ ಬ್ರಾಹ್ಮಣ, ಕೃತ್ರಿಯ, ವೈಶ್ಯ ಮತ್ತು 
ಶೂದ್ರರೆಂಬ ನಾಲ್ಕು ವರ್ಣದವರಿಗೂ, ನಾಲ್ಕು ಆಶ್ರಮದಲ್ಲಿರುವವರಿಗೂ ತೀರ್ಥಯಾತ್ರೆ 
ಮಾಡುವ ಅಧಿಕಾರವಿದೆ. ॥ ೯ ॥॥ ತೀರ್ಥಯಾತ್ರೆ, ದಾನಾದಿಗಳು ಮತ್ತು ವ್ರತಾದಿಗಳನ್ನು 
ಗುರುಗಳ ಆಜ್ಞೆಯನ್ನು ಪಡೆದೇ ಮಾಡಬೇಕು. ಬ್ರಹ್ನಚಾರಿಗಳಿಗೆ ಈ ಕಾರ್ಯದಲ್ಲಿ ಗುರುಗಳ 
ಅನುಮತಿಯಿಲ್ಲದೆ ಮಾಡುವ ಅಧಿಕಾರವು ಮತ್ತುಸ್ವಾತಂತ್ರ್ಯವೂ ಇಲ್ಲ. ॥ ೧೦॥ ಯಜ್ಞಾದಿಗಳಲ್ಲಿ 
ಅಧಿಕಾರವಿಲ್ಲದವರೂ, ಯಜ್ಞಮಾಡಲು ಶಕ್ತಿಯಿಲ್ಲದವರೂ ಅಗ್ನಿಹೋತ್ರೀಗಳಾಗಿರತಕ್ಕವರೂ 
ಸಹ ತಮ್ಮ ತಮ್ಮ ಪತ್ನಿಯರೊಡನೆ ವಿಧಿಪೂರ್ವಕವಾಗಿ ಯಾತ್ರೆಗೆ ತೆರಳಬಹುದು. ॥ ೧೧ ॥ 
ಪತ್ನಿಯಿಂದೂಡಗೊಡಿ ಪಾ ್ರ್ರಯಶ್ಚಿತ್ರವಿಧಿಗಳಾದ ಮೇಲೆ ಯಾತ್ರೆ ಟದ ಯಜ್ಞಾಧಿಕಾರ 
ಇಲ್ಲದಿರುವ ವಿಧುರನುಪ್ರಾ ಯಶ್ಚಿತ್ತದ ನಂತರ ತೀರ್ಥಯಾತ್ರೆ ಯನ್ನುಕ್ಳಿಗೊಳ್ಳಬಹುದು. 1 ೧೨॥ 
ದೇವಯಣ, ಪಿತೃಯಣ, ಯಷಿಯೂಣ ಎಂಬ ಯಣತ್ರಯಗಳಿಂದ ಮುಕನಾಗಿ ತನ್ನಹೆಂಡತಿಯನ್ನು 
ನೋಡಿಕೊಳ್ಳಲು ಮಗನಿಗೆ ಒಪ್ಪಿಸಿ ವಾನಪ್ರಸ್ಥನಾಗಿ ವನದಲ್ಲಿರುವವನೂ ಕೂಡ ತೀರ್ಥಯಾತ್ರೆಗೆ 
ಹೊರಡಬಹುದು. ॥। ೧೩ ॥ ಗ್ರಾಮ, ಕಸಬ, ವನ, ತೀರ್ಥಸ್ಥಳಗಳು, ದೊಡ್ಡಪಟ್ಟಣಗಳು 
ಇತ್ಯಾದಿಗಳಲ್ಲಿ ಸಂಚಾರ ಮಾಡುತ್ತಿರುವ ಯತಿಗಳೂ ಕೂಡ ರಜತ ಯನ್ನು “ಮಾಡ 
ಬಹುದು! Med ಸರ್ವಕರ್ಮಗಳ ಮತ್ತುವಿಧಿವಿಧಾನಗಳ ಅರಿವಿರುವ ರಾಜನೂ ಕೂಡಾ ತನ್ನ 
ಪುರೋಹಿತರಿಂದ ಕೂಡಿ ತೀರ್ಥಯಾತ್ರೆಗೆ ಹೊರಡಬಹುದು. ॥ ೧೫ ॥ ಸ್ತ್ರೀಯರಿಗೆ ಸ್ವತಂತ್ರ 
ವಾಗಿ ಕಾರ್ಯಗಳಲ್ಲಿ ಸ್ವಾತಂತ್ರ್ಯವಿಲ್ಲವಾದ ಕಾರಣ ಪತಿಸೇವೆಗೆ ಬಾಧೆಯಾಗದಂತೆ ಗೃಹಿಣಿಯೂ 
ಮತು ಮಗನ ಅನುಮತಿಯಿಂದ ವಿಧವೆಯು ಸಹ ತೀರ್ಥಯಾತ್ರೆ ಮಾಡಬಹುದು. ॥ ೧೬ ॥ 
ಸುಖದುಃಖ ಲಾಭಾಲಾಭ, ಜಯಾಜಯವೆಂಬ ದ್ವಂದ್ವಗಳ ಹಿಡಿತದಿಂದ ಬಿಡುಗಡೆಯನ್ನು 
ಹೊಂದಿ ಕೇವಲ ಬ್ರಹ್ಮಧ್ಯಾನದಲ್ಲಿಯೇ ಮುಖ್ಯವಾದ ನಿಷ್ಠೆಯನ್ನು ಹೊಂದಿರುವ ಮತ್ತು ಜಗತ್ತಿನ 
ಎಲ್ಲತತ್ವಗಳನ್ನೂಸಾರಾಸಾರವಾಗಿ ತಿಳಿದಿರುವವನು ತೀರ್ಥಯಾತ್ರೆಗೆ ತೆರಳಬೇಕಿಲ್ಲ, ॥ ೧೭ ॥ 
ಭೂರಿದಕ್ಷಿಣಾದಿಗಳಿಂದ ಆಚರಿಸಲ್ಪಟ್ಟ ನಾನಾವಿಧವಾದ ಅತಿ ಶ್ರೇಷ್ಠವಾದ ಯಜ್ಞಗಳನ್ನು 
ಆಚರಿಸಿದವರಿಗೂ ಸಿಗದ ಫಲವು ತೀರ್ಥಯಾತ್ರೆಯಲ್ಲಿದೆ. ॥ ೧೮ ॥ ಏನೂ ಜ್ಞಾನವಿಲ್ಲದ 
ಅಜ್ಞಾನಿಯೂ ಕೂಡ ತೀರ್ಥಯಾತ್ರೆಯನ್ನು ಮಾಡುವುದರಿಂದ ಸರ್ವ ಅಭೀಷ್ಟಗಳಿಂದ 
ಕೂಡಿದವನಾಗಿ ಸ್ವರ್ಗಲೋಕದಲ್ಲಿ ವಿಜೃಂಭಿಸುತ್ತಾನೆ. ॥ ೧೯ ॥ ತೀರ್ಥಕ್ಷೇತ್ರದಲ್ಲಿ ಮೂರು 


294 ಪ್ರಯಾಗಮಾಹಾತ್ಮ್ಯಮ್‌ 


ದಿವಸಗಳಾದರೂ ವಾಸಮಾಡಲೇಬೇಕೆಂಬ ನಿಯಮವನ್ನು ಪಾಲಿಸದವನು, ಬಂಗಾರ ಮತ್ತು 
ಆಕಳುಗಳನ್ನು ದಾನ ಮಾಡದೆ ಇರುವವನು ದರಿದ್ರನಾಗಿ ಹುಟ್ಟುತ್ತಾನೆ. ॥೨೦ ॥ ಯಾರ ಕೈಗಳು, 
ಕಾಲ್ಗಳು, ಮನಸ್ಸು ಚೆನ್ನಾಗಿ ನಿಯತವಾಗಿವೆಯೋ, ವಿದ್ಯಾ, ತಪಸ್ಸು ಹಾಗೂ ಕೀರ್ತಿವುಳ್ಳವನೋ 
ಅವನು ತೀರ್ಥದ ಫಲವನ್ನುಪಡೆಯುತ್ತಾನೆ. ॥ ೨೧ ॥ ದಾನಸ್ವೀಕಾರವನ್ನು ಮಾಡದಿರುವುದು, 
ಯಾರನ್ನೂ ಹೊಡೆದು ಬಡಿದು ಮಾಡದಿರುವುದು, ದೃಷ್ಟಿಯಿಟ್ಟು ನೋಡಿ ದಾರಿಯಲ್ಲಿ 
ನಡೆಯುವುದು, ಬಾ ್ರಿಷ್ನಣರು, ತೀರ್ಥಕ್ಷೇತ್ರಗಳು ಮತ್ತುವೇದಗಳು ಇವುಗಳಲ್ಲಿ, ತೀವ್ರವಾದ ಆಸಕ್ತಿ 
ತೀರ್ಥಕ್ಷೇತ್ರಗಳ ಮಾಹಾತ್ಮ್ಯೈಯ ತಿಳುವಳಿಕೆ, ಕೃಛ್ಛಚಾಂದ್ರಾಯಣಾದಿ ವ್ರತಗಳ ಆಚರಣೆ ಮತ್ತು 
ಸದಾಚಾರಸಂಪನ್ನತೆ ಇವುಗಳಿಂದ ಕೂಡಿದವರಿಗೆ ""ಸಂಯಮ'' ಇದೆ ಎಂದು ತಿಳಿಯಬೇಕು. ಈ 
ರೀತಿಯಾದ ಸಂಯಮವನ್ನು ಹೊಂದಿದವರಿಗೆ ತೀರ್ಥಯಾತ್ರೆಯ ಫಲವು ಲಭ್ಯವಾಗುವುದು. 
| ೨೨-೨೩. ॥॥ ದಾನ ಮಾಡುವುದು, ದಯಾಶೀಲತೆ, ದೇವರು ಕೊಟ್ಟಷ್ಟರಿಂದಲೇತೃಪ್ಪನಾಗುವುದು 
ಮತ್ತು ಅಹಂಕಾರವನ್ನು ಬಿಡುವುದು, ಈ ರೀತಿಯಿರುವವರಿಗೆ ತೀರ್ಥಯಾತ್ರೆಯ ಫಲವು 
ಲಭಿಸುವುದು. ॥೨೪ ॥। ಒಳ್ಳೆಯ ಕಾರ್ಯಗಳಲ್ಲಿಶ್ರದ್ಧೆಯುಳ್ಳವನು ವೈಷ್ಣವೇತರ ವ್ಯಾಪಾರಗಳನ್ನು 
ಆರಂಭಮಾಡದೇ ಇರುವವನು, ಮಿತವಾಗಿ ಆಹಾರ ಸ್ವೀಕರಿಸುವವನು, ಇಂದ್ರಿಯಗಳನ್ನುತನ್ನ 
ವಶದಲ್ಲಿಟ್ಟುಕೊಂಡಿರುವವನು ಮತ್ತು ಎಲ್ಲ ಬಗೆಯ ಸಂಗಗಳಿಂದಲೂ ದೂರವಿರುವವನು, 
ಇಂಥವನಿಗೆ ತೀರ್ಥಯಾತ್ರೆಯ ಫಲವು ಲಭ್ಯವಾಗುವುದು. ॥ ೨೫ ॥ ಯಾರ ಮನಸ್ಸು ಎಲ್ಲ 
ಪ್ರಾಣಿಗಳ ಬಗ್ಗೆ ಕನಿಕರದಿಂದ ಕರಗುತ್ತದೋ ಮತ್ತು ಯಾರಿಗೆ ಮಾಡಬೇಕಾದ್ದು ಮತ್ತು 
ಮಾಡಬಾರದ್ದು ಇವುಗಳ ವಿವೇಚನೆಯಿದೆಯೋ ಅಂತಹವರಿಗೆ ತೀರ್ಥಯಾತ್ರೆಯ ಫಲವು 
ಸಿಗುವುದು. ॥ ೨೬ ॥। ಯಾರು ಇತರರಲ್ಲಿ ಮಿಥ್ಯಾಪವಾದವನ್ನು ಹೊರಿಸದಿರುವವರೋ, 
ಮತ್ತೊಬ್ಬರಲ್ಲಿರುವ ಸದ್ಗುಣಗಳನ್ನು ಯಾರು ಎತ್ತಿ ಹೇಳುವರೋ ಮತ್ತು ಭಗವಂತನಿಗೆ 
ಸಮರ್ಪಿತವಾದ ಬುದ್ಧಿಯು ಯಾರಿಗೆ ಇದೆಯೋ ಇಂತಹವರಿಗೆ ತೀರ್ಥಯಾತ್ರೆಯ ಫಲವು 
ಲಭ್ಯವಾಗುವುದು. ॥ ೨೭ ।। ತೀರ್ಥಯಾತ್ರೆಯಿಂದ ಪಾಪಿಗಳಿಗೆ ಪಾಪಪರಿಹಾರವಾಗುವುದೇ 
ಫಲವು. ಆದರೆ ಶುದ್ಧಜೀವಿಗಳಿಗೆ ಯಥೋಚಿತವಾಗಿ ಕ್ಷೇತ್ರಮಾಹಾತ್ವೈಯಲ್ಲಿ ಉಕ್ತವಾದ ಫಲವು 
ದೊರಕುವುದು. 11೨೮ ।। ಈ ರೀತಿಯಾಗಿ ಸರ್ವವನ್ನೂ ತಿಳಿದುಕೊಂಡು ವಿಧಿಪೂರ್ವಕವಾಗಿ ತನ್ನ 
ಶಕ್ತಿಹಾಗೂ ವಿತಕ್ಕೆ ಅನುಸಾರವಾಗಿ ಯಾತ್ರೆಯನ್ನುಮಾಡತಕ್ಕದ್ದು ಅವನಿಗೆ ನಾಲ್ಕರಷ್ಟುಫಲಗಳು 
ದೊರಕುವುವು. ೨೯ ।। ಮೊದಲು, ಪಂಚಾಂಗದಿಂದ ಶಾಸ್ತ್ರದ ಪ್ರಕಾರ ದಿನಶುದ್ಧಿಯನ್ನು ನೋಡಿ 
ಚಂದ್ರಬಲ, ತಾರಾಬಲ, ಗ್ರಹನಕ್ಷತ್ರಾದಿಗಳ ಬಲಾಬಲಗಳನ್ನು ವಿಚಾರ ಮಾಡಿ ಪ್ರಯಾಣದ 
ದಿನವನ್ನು ಗೊತ್ತುಮಾಡಬೇಕು. ಗ್ರಹಗಳ ಮೌಢ್ಯವನ್ನು ವಿಚಾರ ಮಾಡಬೇಕಾದ್ದಿಲ್ಲ ॥ ೩೦ ॥1 
ಗಂಗೆಯಲ್ಲಿಯೂ, ಯಮುನೆಯಲ್ಲಿಯೂ ಮತ್ತು ಗೋದಾವರೀ ಕೃಷ್ಣಾನದಿಗಳಲ್ಲಿಯೂ 
ಶ್ರೀಶೈಲಕ್ಷೇತ್ರದಲ್ಲಿ ಅಧಿಕಮಾಸವು ಗುರುಶುಕ್ರರ ಮೌಢ್ಯವೂ ದೋಷಕಾರಕವಾಗುವುದಿಲ್ಲ 
॥ ೩೧ ॥ ಪ್ರಯಾಣದ ದಿವಸ ನಿಶ್ಚಯವಾದ ಮೇಲೆ, ಅದಕ್ಕೆ ಮನಸ್ಸಿನಲ್ಲಿ ದೀಕ್ಷಾಸ್ತೀಕಾರವನ್ನು 
ಮಾಡಿದ ನಂತರ, ನೊದಲನೆಯ ದಿವಸ ಒಪ್ಪತ್ತುಭೋಜನ ಮಾಡಬೇಕು, ಎರಡನೇ ದಿನಕೇವಲ 
ಹವಿಸ್ಸನ್ನು ತಿನ್ನಬೇಕು. ಮೂರನೇ ದಿವಸ ಉಪವಾಸ ಮಾಡಬೇಕು ಮತ್ತು ಕರವನ್ನು 
ಮಾಡಿಸಿಕೊಳ್ಳಬೇಕು. ॥। ೩೨ ।। ನಾಲ್ಕನೆಯ ದಿವಸ ಉಷಃಕಾಲದಲ್ಲಿಯೇ ಎದ್ದು ಸ್ನಾನಾದಿಗಳ 
` ನಂತರ ಆಸ್ನಿಕಾದಿಗಳನ್ನು ಮಾಡಿ ಭಕ್ತಿಯಿಂದ ಶ್ರೀ ಗಣಪತಿಯನ್ನು, ನಂತರ ತಮ್ಮ ತಮ್ಮ 


ಅಧ್ಯಾಯ ೩೮ 295 


ಇಷ್ಟದೇವತೆಯನ್ನು ಪೂಜೆ ಮಾಡಬೇಕು. ॥॥ ೩೩ ॥॥ ನಂತರ ಪಾರ್ವಣವಿಧಾನದಿಂದ ತೀರ್ಥ 
ಶ್ರಾದ್ಧಕ್ಕೆ ಸಂಬಂಧಪಟ್ಟ ದೇವತೆಗಳನ್ನು ಸಂತೋಷಗೊಳಿಸಿ ಫೃತಶಾ ್ರದ್ವವನ್ನು ಆಚರಿಸಬೇಕು. ಈ 
ಫೃತಶ್ರಾದ್ಧಮಾಡುವಾಗ ತುಪ್ಪದಿಂದ ಮಾಡಿಸಲ್ಪಟ್ಟಭಕ್ಷ್ಯಗಳಿಂದ ಬಾ ್ರಿಹ್ನಣರುಗಳನ್ನು ಪೂಜಿಸಿ 
ಭೋಜನ ಮಾಡಿಸಬೇಕು. ಆ ದಿನವೇ ಯಾತ್ರಿಕನ ವೇಷವನ್ನು ಧರಿಸಿ, ತೀರ್ಥಯಾತ್ರೆಯ 
ಸಂಕಲ್ಪವನ್ನು ಮಾಡಬೇಕು. ॥ ೩೪-೩೫ ॥ ಶ್ರೇಷ್ಠರೂ, ಜ್ಞಾನವಯೋವೃದ್ಧರೂ ಮತ್ತು 
ಹಿತೈಹಷಿಗಳೂ ಆಗಿರತಕ್ಕ ಗ್ರಾಮವಾಸಿಗಳಿಂದ ನಮಸ್ಕಾರಮಾಡಿ ಯಾತ್ರೆಗಾಗಿ ಆಜ್ಞೆಯನ್ನು 
ಸ್ವೀಕಾರ ಮಾಡಿ, ಒಳ್ಳೆಯ ಶುಭಮುಹೂರ್ತದಲ್ಲಿಮನೆಯಿಂದ ಹೊರಟು ಗ್ರಾಮದ ಹೊರಗೆ 
ನಡೆದು ಬರಬೇಕು. ॥ ೩೬ ।। ಹೀಗೆ ಇಡೀ ಗ್ರಾಮವನ್ನು ಪ್ರದಕ್ಷಿಣೆ ಮಾಡಿ ಒಂದು ಕ್ರೋಶ 
ದೂರವಾದರೂ ನಡೆದು ಅನಂತರ ಶುಚಿರ್ಭೂತನಾಗಿ ಫೃತಶ್ರಾದ್ಧದ ಶೇಷದಿಂದ ಪಾರಣೆ 
ಮಾಡಬೇಕು. ॥॥ ೩೭ ।। ಯಾತ್ರೆ ಮಾಡಿ ಹಿಂತಿರುಗುವಾಗಲೂ ಇದೇ ರೀತಿಯಾಗಿ ಪಾರ್ವಣ 
ಶಾ ದ್ಧ ಫೃತಶ್ರಾದ್ದಾದಿಗಳನ್ನು. ಮಾಡಿ ಬ್ರಾಹ್ಮಣ ಮುತ್ತೈದೆಯರ ಭೋಜನವನ್ನುಮಾಡಿಸಬೇಕು. 
ಹೀಗೆ ಮಾಡುವದರಿಂದ ತೀರ್ಥಯಾತ್ರೆಯ ಪೂರ್ಣಫಲವು ಲಭಿಸುವುದು. ॥ ೩೮ ॥ ಹೇ 
ಸನಕಾದಿ ಮುನಿಗಳೇ | ಇನ್ನು ಮುಂದೆ ತೀರ್ಥಯಾತ್ರೆಯಲ್ಲಿರುವವರು ದಾರಿಯಲ್ಲಿ 
ಅನುಸರಿಸಬೇಕಾಗಿರುವ ನಿಯಮಗಳನ್ನು ಹೇಳುವೆನು. ಇದು ಯಾತ್ರಿಕರೆಲ್ಲರಿಗೂ 
ಉಪಯುಕ್ತವಾದುದು. ಇದನ್ನು ತಿಳಿದು ಇದರಂತೆ ಆಚರಣೆ ಮಾಡುವುದರಿಂದ ಯಾಶ್ರೆಯ 
ಫಲವು ಚೆನ್ನಾಗಿ ಸಿಗುವುದು. ॥ ೩೯ ।। ದಿವಸವೂ ಉಷಃಕಾಲದಲ್ಲಿಯೇ ಸ್ನಾನಾದಿಗಳನ್ನು ಮಾಡಿ 
ಶುಚಿರ್ಭೂತನಾಗಿ ನಿತ್ಯಕ್ರಿಯೆಗಳನ್ನುದೈನಂದಿನ ಅಹ್ಲಿಕಾದಿಗಳನ್ನುತಪ್ಪದೆ ಮಾಡಬೇಕು. ಅಸ್ಪೃಶ್ಯರ 
ಸ್ಪರ್ಶವಾಯಿತೆಂದು ತಿಳಿದರೆ ಪುನಃ ಸ್ನಾನ ಮಾಡಿ ಶುದ್ಧರಾಗಬೇಕು. ॥ ೪೦ ॥॥ ಯಾತ್ರಿಕನು 
ಕಾಮಕ್ರೋಧಗಳನ್ನು ಬಿಟ್ಟು ಕ್ಷಮಾಗುಣಸಂಪನ್ನನಾಗಿ ಪರಮಾತ್ಮನಲ್ಲಿ ಆಸಕ್ತಿಯನ್ನೂ, 
ಇಂದ್ರಿಯನಿಗ್ರಹವನ್ನೂ ಹೊಂದಿರಬೇಕು. ದುಷ್ಪಭಾವಗಳನ್ನು ಬಿಡಬೇಕು, ಶೀತೋಷ್ಟ 
ಲಾಭಾಲಾಭ, ಜಯಾಪಜಯ, ಮಾನಾಪಮಾನ ಮತ್ತು ಕಷ್ಟಸುಖಗಳ ಸಂಬಂಧವಾದ 
ದ್ವಂದ್ವಭಾವನೆಗಳನ್ನು ಬಿಡಬೇಕು. ಪರಮಾತ್ಮನಲ್ಲಿಮಾಹಾತ್ಚ $ಥೌನಪೂರ್ವಕವಾದಸುದ್ಧಢಸ್ನೇಹ 
ವಿರಬೇಕು. ॥ ೪೧ ॥ ಯಾತ್ರಿಕನು ಸುಳ್ಳು ಹೇಳಬಾರದು, ಬ್ರಹ್ಮಚರ್ಯವನ್ನು ಪಾಲಿಸಬೇಕು, 
ದಾನಾದಿಗಳನ್ನು ಸ್ವೀಕರಿಸಬಾರದು, ಯಾತ್ರಾವ್ರತದಲ್ಲಿ ದಾರ್ಥ್ಯವಿರಬೇಕು. ಅಹಂಕಾರವನ್ನು, 
ದುರಾಸೆಯನ್ನು ಬಿಡಬೇಕು. ಯಾವಾಗಲೂ ಭಗವನ್ನಾಮಗಳನ್ನು ಕೀರ್ತನೆ ಮಾಡುತ್ತಿರಬೇಕು. 
| ೪೨ ॥ ಪರನಿಂದೆ, ಛಾಡಿಯನ್ನು ಹೇಳುವುದು ಇವುಗಳನ್ನು ಬಿಡಬೇಕು. ಸತ್ಯವಾದಿ 
ಯಾಗಿರಬೇಕು. ಮಿತಭೋಜನ ಮಾಡುವವನಾಗಿ, ಒಪ್ಪತ್ತುಮಾತ್ರ ಭೋಜನ ಮಾಡಬೇಕು, 
ನೆಲದ ಮೇಲೆ ಮಲಗಬೇಕು ಮತ್ತುಪಾದರಕ್ಷೆಗಳಿಲ್ಲದೆ ಪ್ರಯಾಣ ಮಾಡಬೇಕು. ॥೪೩ ॥ ತಲೆಗೆ 
ರುಮಾಲನ್ನು ಧರಿಸಬಾರದು, ಆಯುಧಗಳನ್ನು ಧರಿಸದೆ, ವ್ಯರ್ಥಾಲಾಪ ಮಾಡದೆ, ಅಹಂ 
ಮಮಕಾರಗಳನ್ನು ಬಿಟ್ಟು ದೊಡ್ಡಸಿಕೆಯಿಲ್ಲದೆ ಪರಿಶುದ್ಧನಾಗಿದ್ದು ಶಾಂತತೆಯಿಂದ ಯಾತ್ರೆ 
ಮಾಡಬೇಕು. ॥ ೪೪ ॥ ಜಾತಾಶೌಚ, ಮೃತಾಶೌಚರೂಪವಾದ ಎರಡು ವಿಧವಾದ 
ಮೈಲಿಗೆಯಾಗಲೀ, ರಜಸ್ವಲಾಸಂಬಂಧವಾದ ಮೈಲಿಗೆಯಾಗಲೀ ಉಂಟಾದರೆ ಮೈಲಿಗೆಯು 
ತೀರುವವರೆಗೆ ಒಂದೇ ಜಾಗದಲ್ಲಿದ್ದು ಅದು ತೀರಿದ ಮೇಲೆ ಸ್ನಾನಾದಿಗಳಿಂದ ಶುಚಿಯಾಗಿ ನಂತರ 
ಪ್ರಯಾಣವನ್ನು ಮುಂದುವರೆಸಬೇಕು. ॥ ೪೫ ॥ ಯಾತ್ರೆಗಾಗಿ ಸಂಕಲ್ಪ ಮಾಡಿದವನು ಪುನಃ 


296 ಪ್ರಯಾಗಮಾಹಾತ್ಮ ಮ್‌ 


ಅದನ್ನು ಬದಲಾಯಿಸಬಾರದು. ಅನಿವಾರ್ಯದ ಸಂಕಟ ಪರಿಸ್ಥಿತಿ ಒದಗಿ ಒಂದು ವೇಳೆ 
ಯಾತ್ರೆಯನ್ನು ಬದಲಾಯಿಸುವ ಪ್ರಸಂಗ ಬಂದಾಗ ಈ ಬಗ್ಗೆ ಪ್ರಾಯಶ್ಚಿತ್ರವನ್ನು ಮಾಡಿ 
ಕೊಳ್ಳಬೇಕು. ॥ ೪೬ ॥ ಪ್ರಯಾಣಮಧ್ಯದಲ್ಲಿ ಅನಾರೋಗ್ಯದಿಂದಾಗಲೀ ಅಥವಾ ಏಕಾ 
ದಶ್ಯಾದಿಗಳಲ್ಲಿಆಚರಿಸಿದ ಉಪವಾಸಾದಿಗಳ ಕಾರಣದಿಂದ ಯಾತ್ರಿಕನಿಗೆ ಮರಣಪ್ರಾಪ್ತಿಆದರೆ 
ಅವನು ತಾನು ಕೈಗೊಂಡ ಯಾತ್ರೆಯ ತೀರ್ಥದೇವತೆಯ ಸಾಮರ್ಥ್ಯದಿಂದ ಯಷಿಮಂಡಲಕ್ಕೆ 
ಹೋಗಿ ಸೇರುವನು. ॥॥೪೭ ।। ಯಾತ್ರಿಕನು ನಡೆದೇ ಹೋಗಬೇಕು. ಸಾಮರ್ಥ್ಯವಿದ್ದರೆ ಒಂದು 
ಅಥವಾ ಎರಡು ಎರಡು ಯೋಜನ ದೂರಗಳನ್ನು ನಿತ್ಯವೂ ನಡೆದು ಯಾತ್ರೆಯನ್ನು ಪೂರ್ಣ 
ಮಾಡಬೇಕು. ॥೪೮ ॥ ಯಾರು ಎತ್ತಿನ ಬಂಡಿಯಲ್ಲಿ ಹೋಗುವರೋ ಅವರಿಗೆ ಗೋಹತ್ಯೆಯ 
ಪಾಪ ಬರುವುದು ಮತ್ತು ಅವನು ಮಾಡಿ ಸಂಪಾದಿಸಿರುವ ಪುಣ್ಯವೆಲ್ಲವೂ ಸುಟ್ಟು ಬೂದಿ 
ಯಾಗುವುದು. ॥। ೪೯ ॥॥ ಎತ್ತಿನ ಬಂಡಿಯಲ್ಲಿ ಪ್ರಯಾಣ ಮಾಡಿ ಯಾತ್ರೆ ಮಾಡುವವನು ಆ 
ಪಾಪ ರಾಶಿಯನ್ನು ಮೊದಲೇ ಗಳಿಸಿಟ್ಟುಕೊಳ್ಳುವನು. ಇಂತಹವನು ಬಿಡುವ ತರ್ಪಣವನ್ನು 
ಕೊಡುವ ಪಿಂಡವನ್ನೂ ಪಿತೃಗಳು ಸ್ವೀಕಾರ ಮಾಡುವುದಿಲ್ಲ ॥॥ ೫೦ ॥ ಎತ್ತಿನ ಬಂಡಿಯ 
ಪ್ರಯಾಣವನ್ನು ಸರ್ವಥಾ ಮಾಡಬಾರದು, ನಡೆದು ಪ್ರಯಾಣ ಮಾಡಲು ಶಕ್ತಿಯಿಲ್ಲದಿದ್ದರೆ 
ಕುದುರೆ, ಕುದುರೆಯ ಬಂಡಿ, ಆನೆಯಿಂದ ಎಳೆಯಲ್ಪಟ್ಟ ಗಾಡಿ, ಪಲ್ಲಕ್ಕಿಗಳನ್ನು, ನೀರಿನಲ್ಲಿ 
ಹೋಗುವಾಗ ದೋಣಿ ಮತ್ತು ನೌಕೆಗಳನ್ನು ಉಪಯೋಗಿಸಬಹುದು. ॥ ೫೧-೫೨ ॥ 
ಪಾದರಕ್ಕೆಗಳಿಲ್ಲದೆ, ಛತ್ರ, ಊರುಗೋಲು ಮುಂತಾದವುಗಳ ಸಹಾಯವಿಲ್ಲದೇ ನಡೆದು 
ಹೋಗುವ ಯಾತ್ರಿಕನಿಗೆ ಪೂರ್ಣಫಲವು ಸಿಗುವುದು. ಆಗತಾನೇ ಗುರುಕುಲದಿಂದ ವಿದ್ಯಾಭ್ಯಾಸ 
ಮಾಡಿಕೊಂಡು ಹಿಂದಿರುಗಿದವನೂ, ಆಗ ತಾನೇ ವಿವಾಹಿತನಾದವನು ಈ ರೀತಿಯಾದ 
ತೀರ್ಥಯಾತ್ರೆಗೆ ಸಾಹಸ ಮಾಡಬಾರದು. ॥ ೫೩. । 


(1 ಮೂವತ್ತೆಂಟನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಏಕೋನಚತ್ವಾರಿಂಶೋಧ್ಯಾಯಃ 11೩೯ ॥ 


ಶೇಷ ಉವಾಚ 
ಗಚ್ಛನ್ನೇವಂ ವಿಧಾನೇನ ಮಧ್ಯೇಮಾರ್ಗಂ ನದೀ ಯದಿ । 
ಪ್ರಾಪ್ಲುಯಾತ್ರಾಂ ಸಮುತ್ತೀರ್ಯ ಸ್ನಾನಂ ಸಂಧ್ಯಾದಿಕಂ ಚರೇತ್‌ ॥ ೧॥ 
ಸರಸ್ವತೀಂ ನದೀಂ ತ್ಪರ್ವಾಕ್‌ ಸ್ನಾತ್ರ್ವೈವಾತಿಕ್ರಮೇತೃತೀ । 
ಯತ್ರ ಕ್ವಾಪ್ಯಭಯತ್ರಾಪಿ ಸ್ನಾನಂ ತೀರ್ಥಾದಿಸಂಭವೇ ॥೨॥ 
ಉದ್ದಿಷ್ಠತೀರ್ಥಪ್ರಾಪ್ಟೌ ಚ ವಸೇತ್‌ ತಸ್ಥಾತ್ತುಯೋಜನೇ । 
ಸುಮುಹೂರ್ತಂ ವಿಚಾರ್ಯಾಥ ಚಂದ್ರತಾರಾನುಕೂಲತಾಮ್‌ ॥೩॥ 
ಅಜಾತನಿಯಮ: ಪಾ ್ರಿಜ್ನಸ್ಫೋಪಪಿ ತಸ್ಸಿನ್ನಿನೇ ಶುಭೇ ॥ 


ನಿರುಷ್ಲೀಷೋ ನಿರಾಹಾರೋ ನಿರುಪಾನತ್ವ ಏವ ಚ Ww u 
ಶಿರಸಾ ಮನಸಾ ವಾಚಾ ನಮನ್ಸಾ 6ಯೆಂಸ್ಲು ವನ್ನಹು I 

: ತತ್ರೀರ್ಥದೇವತಾಂ ಭಕ್ತಾ ್ರ ಪ್ರವಿಶೇತೀರ್ಥಮಂಡಲೇ TENT 
ಇತಿ ಸಾಧಾರಣೋ ಧರ್ಮಸರ್ವತೀರ್ಥಪ್ರಯೋಜಕಃ | 
ತೀರ್ಥರಾಜೇ ವಿಶೇಷೋ ಯಸ್ಸಇದಾನೀಂ ನಿರೂಪ್ಯತೇ 1 ೬॥ 


ತೀರ್ಥೇ ದೃಷ್ಟಿಪಥಂ ಯಾತೇ ಸಾಷ್ಟಾಂಗಂ ಪ್ರಣಿಪತ್ಯ ಚ | . 
ಲುಠಿತ್ವಾ ಲೋಧಿನೀಂ ಭೂಮಾವುತ್ಮಾಯಾಂಜಲಿಮಾಚರೇತ್‌ I ೭॥ 
ಫಲಪುಷ್ಪಾದಿಸಾಮಗ್ರೀಂ ಗೃಹೀತ್ವಾಥ ತಟಂ ಗತಃ । 


ಪುನಃ ಪ್ರಣಮ್ಯ ಸಾಹ್ಟಾಂಗಂ ತ್ರಿವೇಣೀಂ ಪ್ರಾರ್ಥಯೇತತಃ ೮॥ 
ವಿಷ್ಣುಪಾದೋದ್ಭವೇ ದೇವಿ ಮಾಧವಪ್ರಿಯದೇವತೇ I 

ದರ್ಶನೇ ತವ ಪಾಪಂ ಮೇ ದಹತ್ವಗ್ನಿರಿವೇಂಧನಮ್‌ 11 ೯॥ 
ಲೋಕತ್ರಯೇಷಪಿ ತೀರ್ಥಾನಿ ಯಾನಿ ಸಂತಿ ಚ ದೇವತಾಃ | 

ತತ ಶ್ಹಧೂಪಾ ತ್ವಮೇವಾಸಿ ಪಾಹಿ ನಃ ಪಾಪಸಂಕಟಾತ್‌ ॥ ೧೦ ॥ 
ಗಂಗೇ ದೇವಿ ನಮಸುಭ್ಯಂ ಶಿವಚೂಡಾವಿರಾಜಿತೇ ॥ 

ಶರಣತ್ರಾಣಸಂಪನ್ನೇ ತ್ರಾಹಿ ಮಾಂ ಶರಣಾಗತಮ್‌ I ೧೧॥ 


ಸುತ್ತೈವಂ ಜಾಹ್ನವೀಂ ಪಶ್ಚಾತ್ಕುರ್ವೀತ ಯಮುನಾಸವಮ್‌ । 
ತೇನ ಸಾ ಯಮುನಾ ದೇವೀ ಪ್ರತ್ಯಕ್ಷಾ ಜಾಯತೇ ನೃಣಾಮ್‌ ॥ ೧೨॥ 
ಇಂದ್ರನೀಲೋತ್ಪಲಾಕಾರೇ ಇನಕನ್ಯೇ ಯಶಸ್ವಿನಿ । 
ಸರ್ವದೇವಸುತೇ ಮಾತರ್ಯಮುನೇ ತ್ವಾಂ ನಮಾಮ್ಯಹಮ್‌ ॥ ೧೩॥ 
ಸರ್ವತೀರ್ಥಕೃತಾವಾಸೇ ಸರ್ವಕಾಮವರಪ್ರದೇ । 
: ಸರ್ವಪಾಪಕೃತಿದ್ದಂಸೇ ನಮಸ್ತೇ ವಿಶ್ವಪೂಜಿತೇ ॥ ೧೪ ॥ 
297 


ಪ್ರಯಾಗಮಾಹಾತ್ಮ ಮ್‌ 
ಸಂಜ್ಞಾಗರ್ಭಸಮುದ್ಧೂತೇ ಸಂಜ್ಞೋಚ್ಚಾರಣಪುಣ್ಯದೇ I 
ವಿಷ್ಣುಪ್ರಿಯತಮೇ ದೇವಿ ಯಮಜ್ಯೇಷ್ಮೇ ನಮೋ ನಮಃ 
ಸುತ್ತೈವಂ ಯಮುನಾಂ ದೇವೀಂ ಭಕಿಭಾವಿತಚೇತಸಾ । 
ಸರಸ್ವತೀಂ ಸುವೀತಾಥ ಗುಪ್ಪರೂಪಾಂ ಫಲಪ್ರದಾಮ್‌ 
ಪ್ರಜಾಪತಿಮುಖೋದ್ಭೂತೇ ಪ್ರಣತಾರ್ತಿಪ್ರಭಂಜಿನಿ | 
ಪ್ರಯಾಗಮಿಲಿತೇ ದೇವಿ ಸರಸ್ಪತಿ ನಮೋಪಸ್ತುತೇ 
ಪದ್ಗರಾಗದಲಾಭಾಸೇ ಪದ್ಗಗರ್ಭಾರುಣೇಕ್ಷಣೇ I 
ಪದ್ಧಮಾಲವಿನೀತಾಂಗೇ ಪಾಪಫ್ಲೆ ತ ತೇ ನಮೋ ನಮಃ 
ವೀಣಾವಾದರಸಾಭಿಜ್ಞೇ ವೀಣಯಾ ಸಮಲಂಕೃತೇ I 
ಗೀತವೀಣಾರವೇ ಮಾತಃ ಪಾಹಿ ಮಾಂ ಶರಣಾಗತಮ್‌ 
ಏವಂ ಸರಸ್ವತೀಂ ಸುತ್ವಾ ಗಂಗಾಯಮುನಸಂಧಿಗಾಮ್‌ । 
ಸಮಷ್ಟ್ಯಾ ಪ್ರಾರ್ಥಯೇತ್ಪಶ್ಚಾತಿವೇಣೀಂ ತ್ರಾಣತತ್ತರಾಮ್‌ 
ತ್ರಿವರ್ಣೇ ತ್ರ್ಯಂಬಕೇ ದೇವಿ ತ್ರಿವಿಧಾಘವಿನಾಶಿನಿ । 
ತ್ರಿಮಾರ್ಗೇ ತ್ರಿಗುಣೇ ತ್ರಾಹಿ ತ್ರಿವೇಣಿ ಶರಣಾಗತಮ್‌ 
ಸಂಸಾರಾನಲಸಂತಪ್ಪಂ ಕಾಮಕ್ರೋಧಾದಿವೇಷ್ಠಿತಮ್‌ । 
ಪತಿತಂ ತ್ವತ್ರದಾಬ್ದೇ ಮಾಂ ಶೀತಲಂ ಕುರು ವೇಣಿಕೇ 
ತೀರ್ಥರಾಜೇ ಪ್ರಯಾಗೇಸ್ಸಿನ್ವತ್ಯಕ್ಷಾಸಿ ಜಗದ್ದಿತೇ । 
ನಾನಾಜನ್ಯಕ್ಷತಾಭ್ಯಾಸಾತ್ಪಾತಕಾದುದ್ದರಸ್ವ ಮಾಮ್‌ 
ಸುತ್ತಾ ವೇಣೀಂ ಸುವೀತಾಥ ಮಹಾಕ್ಷಯ್ಯವಟಂ ಕೃತೀ । 
ಯಸ್ಯ ಸವನಮಾತ್ರೇಣ ಸುತಾಃ ಸರ್ವೇ ನ ಸಂಶಯಃ 
ಜಠರೇsಖಲಮಾಧಾಯ ತ್ವಯಿ ಸ್ವಪಿತಿ ಮಾಧವಃ | 
ಕೃತ್ವಾಮುಖಾಂಬುಜೇ ಪಾದೌ ನಮೋಶಕ್ಚಯ್ಯವಟಾಯ ತೇ 
ತ್ವನ್ನೂಲೇ ವಸತೇ ಬ್ರಹ್ಮಾ ತವ ಮಧ್ಯೇ ಜನಾರ್ದನಃ | 
ತ್ವದಗ್ರೇ ವಸತೇ ಶೂಲೀ ತಾದೃಶಂ ತ್ವಾಂ ನಮಾಮ್ಯಹಮ್‌ 
ಸೌವರ್ಣಾನಿ ದಲಾನ್ಯಸ್ಯ ಸಪಪಾತಾಲಗಾ ಜಟಾಃ । 
ಯಾವನ್ನಂಡಲವಿಸಾರೋ ವಟರಾಜಾಯ ತೇ ನಮಃ 
ವಟರಾಜಮಿತಿ ಸುತ್ವಾ ಮಾಧವಂ ಕ್ಷೇತ್ರದೇವತಾಮ್‌ । 
ಪ್ರಾರ್ಥಯೇದ್ದಿಧಿವದ್ಭಕ್ತ್ಯಾ ಸಕಲಾರ್ಥಪ್ರದಂ ನೃಣಾಮ್‌ 
ನೀಲಜೀಮೂತಸಂಕಾಶ ಪೀತಕೌಶೇಯಭೂಷಿತ ॥ 
ಪ್ರಯಾಗನಿಲಯ ಸ್ವಾಮಿನ್ವೇಣೀಮಾಧವ ತೇ `ನಮಃ 


I ೧೫ ॥ 


11 ೧೬ ॥ 


IW ೧೭ ॥ 


11 ೧೮ ॥ 


11 ೧೯ ॥ 


I ೨೦ ॥ 


i ೨೧ ॥ 


|| ೨೨ ॥ 


Il ೨೩ ॥ 


|| ೨೪ ॥ 


I ೨೫ ॥ 


|| ೨೬ ॥ 


Il ೨೭ ॥ 


|| ೨೮ ॥ 


I ೨೯ ॥ 


ಅಧ್ಯಾಯ ೩೯ 299 


ಶಂಖಚಕ್ರಗದಾಪದ್ಧವಿಭೂಷಿತಚತುರ್ಭುಜ I 
ಚತುರ್ವರ್ಗಫಲಾಧಾರ ವೇಣೀಮಾಧವ ತೇ ನಮಃ 11 ೩೦ ॥ 
ತ್ವತ್ಹಾದಪ್ರಣತಂ ಮಾಂ ತ್ವಂ ಕಮಲಶ್ರೀಮುಷಾ ದೃಶಾ । | 
ಉದ್ದರಸ್ವ ಮಹೋದಾರ ವೇಣೀಮಾಧವ ತೇ ನಮಃ ೩0೧ ॥ 
ಬಧ್ವಾಂಜಲಿಶ್ಶಿರಸ್ಯೇವಂ ಮಾಧವಂ ಪ್ರಾರ್ಥ್ಯ ಭಕಿತಃ । 

ಪ್ರಣವೇನ ಜಲಂ ಸ್ಪೃಷ್ಟ್ವಾ ಪ್ರಾರ್ಥಯೇದ್ಭೈರವಾದಿಕಾನ್‌ ॥1 ೩೨ ॥ 


ತೀರ್ಥಾದುದಕಮಾದಾಯ ತ್ಯಕ್ಷಾ ತ್ತ್ವ ಚಾಪಮಿತಾಂ ಭುವಮ್‌ | : 
ಪಾಣಿಪಾದಾಸ್ಯಮುತ್ಯ್ಯಾಲ್ಯ ಗಂಡೂಪಾನಾ ್ಲಿದಶಾನ್‌ ಕ್ಷಿಪೇತ್‌ 11 ೩೩ ॥ 
ಪುನಸೀರಂ ಸಮಾಗತ್ಯ ದ್ವಿರಾಚಮ್ಯ ಪವಿತ್ರಧ್ಧಕ್‌ । 
ಗಂಧಾಕ್ಛತಫಲೈರ್ಯುಕ್ರೋ ಜಲೇನಾರ್ಫ್ಯಾಣಿ ನಿಕ್ಚಿಪೇತ್‌ Wl ೩೪ ॥ 
ವಿಧಾತ್ಮಕರಕೋದ್ಭೂತೇ ಭಾಗೀರಥ್ಯಫನಾಶಿನಿ । 

ತೈಲೋಕ್ಯವಂದಿತೇ ದೇವಿ ಗೃಹಾಣಾರ್ಫ್ಥ್ಯಂ ನಮೋಸ್ತುತೇ ॥೩೫॥ 
ಗಭಸಿತನಯೇ ದೇವಿ ಯಮುನೇ ತ್ವಂ ಮಹಾನದಿ । 


ಯಷಿಸಿದ್ದಸುರೈರ್ಜುಷ್ಟೇ ಗೃಹಾಣಾರ್ಫ್ಯಂ ನಮೋಪಸ್ತು ತೇ 11 ೩೬ ॥ 
ವಿರಿಂಚಿಕನ್ಯಕೇ ದೇವಿ ಬ್ರಹ್ಮರಂದ್ರಕೃತಾಲಯೇ । 
ಸರಸ್ವತಿ ಜಗನ್ಮಾತರ್ಗಹಾಣಾರ್ಫ್ಯಂ ನಮೋಸ್ತು ತೇ 11 ೩೭ ॥ 


ಏಕಾರ್ಣವೇ ಮಹಾಕಲ್ಲೇ ಸುಷುಪ್ಲೋರ್ಮಾಧವಪ್ರಭೋಃ I 

ಪರ್ಯಂಕ ವಟರಾಜ ತ್ವಂ ಗೃಹಾಣಾರ್ಫ್ಯಂ ನಮೋಸ್ತುತೇ ॥೩೮॥ 
ವೇಣೀಮಾಧವ ಸರ್ವಜ್ಞ ಭಕ್ತೇಪಿತಫಲಪ್ರದ I 

ಸಫಲಾಂ ಕುರು ಮೇ ಯಾತ್ರಾಂ ಗೃಹಾಣಾರ್ಫ್ಯಂ ನಮೋಸಸ್ತುತೇ॥ ೩೯ ॥ 
ಪುನರಾಚಮ್ಯ ಸಂಕಲ್ಪ್ಯ ಸಚ್ಛೆಲಂ ಮಂತ್ರವರ್ಜಿತಮ್‌ । 

ಸ್ನಾನಂ ಕೃತ್ವಾ ಮ್‌ೌಸಲಾಖ್ಯಂ ಮಹಾಸಂಕಲ್ಪಮಾಚರೇತ್‌ 1೪೦ ॥ 


|| ಇತಿ ಏಕೋನಚತ್ವಾರಿಂಶೋ5ಧ್ಯಾಯಃ || 
(1 ಮೂವತ್ತೊಂಬತ್ತನೆಯ ಅಧ್ಯಾಯವು ।1- 


ಶೇಷದೇವರು ಹೇಳಿದರು--- 

ಇದುವರೆಗೆ ಹೇಳಿದ ವಿಧಾನಗಳನ್ನೆಲ್ಲಾಗಮನಿಸಿಕೊಳ್ಳುತ್ತಾಹೋಗುತ್ತಿರುವಾಗ ದಾರಿಯಲ್ಲಿ 
ನದಿಯು ಸಿಕ್ಕಿದರೆ, ನದಿಯನ್ನು ದಾಟಿ ಸ್ನಾನಸಂಧ್ಯಾವಂದನಾದಿಗಳನ್ನು ಮಾಡಬೇಕು. ॥ ೧ ॥ 
ದಾರಿಯಲ್ಲಿಸರಸ್ವತೀನದಿಯು ಸಿಕ್ಕಿದರೆ, ಮೊದಲು ಸ್ನಾನ ಮಾಡಿಯೇ ಮುಂದೆ ಹೋಗಬೇಕು. 
ಕೆಲವು ತೀರ್ಥಾದಿ ನದಿಗಳಲ್ಲಿ ಎರಡೂ ದಡಗಳಲ್ಲಿಯೂ ಸ್ನಾನ ಮಾಡಬಹುದು. ॥ ೨ ॥ 
ಉದ್ದಿಷ್ಟವಾದ ತೀರ್ಥವು ಪ್ರಾಪವಾದಾಗ, ಒಂದು ಯೋಜನ ಹಿಂದೆಯೇ ತಂಗಬೇಕು. 


300 ಪ್ರಯಾಗಮಾಹಾತ್ಮ್ಯಮ್‌ 


ಚಂದ್ರಬಲ, ತಾರಾಬಲ ಮೊದಲಾದ ಅನುಕೂಲವುಳ್ಳ ಸುಮುಹೂರ್ತವನ್ನು ವಿಚಾರಿಸಬೇಕು. 
॥೩ ॥ ಯಾರಿಗೆ ನಿಯಮಗಳನ್ನು ಪಾಲಿಸಲು ಆಗಲಿಲ್ಲವೋ ಅಂಥಾ ಪ್ರಾಜ್ಞನೂ ಸಹ(ಎಂದರೆ 
ಛತ್ರಾದಿಗಳನ್ನು ಧರಿಸಬಾರದು ಇತ್ಯಾದಿ ನಿಯಮಗಳನ್ನು ಯಾತ್ರಾಪೂರ್ತಿ ಪಾಲಿಸಲು 
ಆಗದಿದ್ದವನೂ ಸಹ) ಆ ಶುಭದಿನದಲ್ಲಿ ರುಮಾಲು ಧರಿಸದೆ, ನಿರಾಹಾರಿಯಾಗಿ, ಪಾದರಕ್ಷೆ 
ರಹಿತನಾಗಿಯೇ, ಆ ತೀರ್ಥದೇವತೆಯನ್ನು ಶಿರಸಾ ನಮಸ್ಕರಿಸುತ್ವಾ ಮನಸಾ ಧ್ಯಾನಿಸುತ್ತಾ 
ಬಾಯಿಂದ ಸ್ಫೋತ್ರಮಾಡುತ್ತಾ ತೀರ್ಥಮಂಡಲದಲ್ಲಿ ಪ್ರವೇಶಿಸಬೇಕು. ॥ ೪-೫ ॥ ಇಲ್ಲಿ 
ಹೇಳಿರುವುದು ಎಲ್ಲತೀರ್ಥಕ್ಷೇತ್ರಗಳಲ್ಲೂಅನುಸರಿಸಬೇಕಾದ ಧರ್ಮಗಳು; ತೀರ್ಥರಾಜನಾದ 
ಪ್ರಯಾಗಕ್ಷೇತ್ರವನ್ನು ಪ್ರವೇಶ ಮಾಡುವಾಗ ಕೆಲವು ವಿಶೇಷಗಳಿವೆ. ಅವುಗಳನ್ನು ಹೇಳುವೆನು, 
ಕೇಳಿರಿ. ॥ ೬ || ಈ ತೀರ್ಥವು ಕಣ್ಣಿಗೆ ಬೀಳುತ್ತಲೆ ಭೂಮಿಯಲ್ಲಿ ಸಾಷ್ಟಾಂಗ ನಮಸ್ಕಾರವೆರಗಿ 
ಭಕಿಪಾರವಶ್ಯತೆಯಿಂದ ಹೊರಳಾಡಬೇಕು, ಎದ್ದುತಲೆಯ ಮೇಲೆ ಕೈಜೋಡಿಸಿ ಇಟ್ಟುಕೊಳ್ಳಬೇಕು. 
೭ ಹಣ್ಣು ಹೂವು ಮತ್ತು ತಾಂಬೂಲಾದಿಗಳನ್ನು ತೆಗೆದುಕೊಂಡು ನದಿಯ ತೀರಕ್ಕೆ 
ಹೋಗಬೇಕು, ಅಲ್ಲಿಪುನಃ ತ್ರಿವೇಣಿಯನ್ನುಸಾಷ್ಟಾಂಗಪೂರ್ವಕವಾಗಿ ನಮಿಸಿ ಪ್ರಾರ್ಥಿಸಬೇಕು. 
1೮ ॥ ""ಶ್ರೀಮಹಾವಿಷ್ಣುವಿನ ಪಾದದಲ್ಲಿಹುಟ್ಟಿದವಳೇ। ಗಂಗೆಯೇ! ಮಾಧವನಿಗೆ ಪ್ರಿಯವಾಗಿ 
ರತಕ್ಕ ದೇವತೆಯೇ! ನಿನ್ನ ದರ್ಶನಮಾತ್ರದಿಂದ ಬೆಂಕಿಯು ಕಟ್ಟಿಗೆಯನ್ನು ಸುಡುವಂತೆಯೇ ನನ್ನ 
ಪಾಪಗಳೆಲ್ಲವೂ ನಾಶವಾಗಿಹೋಗಲಿ. ॥ ೯ । ಮೂರು ಲೋಕಗಳಲ್ಲಿರುವ ಎಲ್ಲತೀರ್ಥಗಳ ಮತ್ತು 
ಆ ತೀರ್ಥದೇವತೆಗಳ ಸ್ವರೂಪವು ನೀನೇ ಆಗಿದ್ದಿ. ಅಂತಹ ನೀನು ನನ್ನನ್ನು ಪಾಪವೆಂಬ 
ಸಂಕಟದಿಂದ ಪಾರುಮಾಡು. ।। ೧೦ ॥। ಮಹರುದ್ರದೇವರ ಜಟೆಯಲ್ಲಿ ವಿರಾಜಮಾನಳಾಗಿ 
ಇಲ್ಲಿಗೆ ಹರಿದು ಬಂದಿರುವ ಗಂಗೆಯೇ ಮತ್ತು ಮೊರೆಹೊಕ್ಕವರನ್ನು ರಕ್ಷಿಸುವ ದೀಕ್ಷೆಯಿಂದ 
ಕೂಡಿದವಳೇ ಆದ ಗಂಗೆಯೇ, ನಿನಗೆ ನಮಸ್ಕಾರಗಳು. ॥ ೧೧ ॥ ಈ ರೀತಿಯಾಗಿ ಜಹ್ನುಖುಷಿಗಳ 
ತೊಡೆಗಳಿಂದ ಹೊರಗೆ ಹರಿದು ಬಂದಿರತಕ್ಕ ಗಂಗೆಯನ್ನು ಸ್ತುತಿಸಿ ನಂತರ ಯಮುನೆಯನ್ನು 
ಸ್ತೋತ್ರ ಮಾಡುವದರಿಂದ ಯಮುನಾದೇವಿಯು ಅವರಿಗೆ ಪ್ರತ್ಯಕ್ಷಳಾಗುವಳು. | ೧೨ ॥ 
ಇಂದ್ರನೀಲಮಣಿಯ ಬಣ್ಣದವಳೇ! ಕನ್ನೈದಿಲೆಯ ಕಾಂತಿಯುಳ್ಳವಳೇ! ಮಹಾಯಶಸ್ವಿನಿಯಾದ 
ಸೂರ್ಯದೇವರ ಮಗಳೇ! ಎಲ್ಲ ದೇವತೆಗಳಿಂದ ಸುತ್ಯಳಾಗಿರತಕ್ಕ ದೇವತೆಯೇ, ಮಾತೃ 
ಸ್ವರೂಪಳಾದ ಯಮುನೆಯೇ, ನಿನಗೆ ನಮಸ್ಕಾರಗಳು. ॥ ೧೩ ॥ ಎಲ್ಲ ತೀರ್ಥಗಳಲ್ಲಿಯೂ 
ಸನ್ನಿಧಾನಹೊಂದಿರುವವಳೇ, ಎಲ್ಲರ ಎಲ್ಲ ಅಪೇಕ್ಷೆಗಳನ್ನು ಕರುಣಿಸತಕ್ಕವಳೇ! ಎಲ್ಲರ ಎಲ್ಲ 
ಪಾಪಗಳನ್ನೂ ನಾಶಮಾಡತಕ್ಕವಳೇ! ಜಗತ್ತಿಗೇ ಪೂಜ್ಯಳಾಗಿರತಕ್ಕ ಯಮುನಾದೇವಿಯೇ, ನಿನಗೆ 
ನಮಸ್ಕಾರಗಳು. ॥ ೧೪ ॥ ಸೂರ್ಯನ ಪತ್ನಿಯಾದ ಸಂಜ್ಞಾದೇವಿಯ ಗರ್ಭದಿಂದ ಬಂದವಳೇ! 
ನಿನ್ನ ನಾಮಸ್ಫರಣೆ ಮಾಡಿದವರ ಪುಣ್ಯಕ್ಕೆ ಕಾರಣಳೇ, ಯಮಧರ್ಮರಾಜನ ತಂಗಿಯೇ! 
ಶ್ರೀಮಹಾವಿಷ್ಣುವಿಗೆ ಪ್ರಿಯಳಾದವಳೇ! ನಿನಗೆ ನಮಸ್ಕಾರಗಳು. ॥ ೧೫ ॥ ಈ ರೀತಿಯಾಗಿ 
ಭಕ್ತಿಯಿಂದ ತುಂಬಿದ ಭಾವನೆಯಿಂದ ಯಮುನಾದೇವಿಯನ್ನು ಸ್ಫೋತ್ರ ಮಾಡಿ, ಸಂಗಮದಲ್ಲಿ 
ಗುಪರೂಪದಲ್ಲಿ ಇರುವ ಫಲಪ್ರದಳಾದ ಶ್ರೀಸರಸ್ವತೀದೇವಿಯನ್ನು ಸ್ತೋತ್ರ ಮಾಡಬೇಕು. 
॥ ೧೬ | ಚತುರ್ಮುಖಬ್ರಹ್ಮದೇವರ ಬಾಯಿಯಿಂದ ಹುಟ್ಟಿದವಳೇ! ನಿನಗೆ ನಮಸ್ಕರಿಸಿದವರ 
ದುಃಖಗಳನ್ನು ನಾಶಮಾಡುವವಳೇ! ಪ್ರಯಾಗಕ್ಷೇತ್ರಸಂಗಮದಲ್ಲಿ ಸಂಗಮಿಸುವಳೇ, ಶ್ರೀಸರಸ್ವತಿ 
ದೇವಿಯೇ ನಿನಗೆ ನಮಸ್ಕಾರಗಳು. ॥ ೧೭ ॥ ಕಮಲದ ಹೂವಿನ ದಳದಂತೆ ಕಾಂತಿಯುಕಳೇ! 


ಅಧ್ಯಾಯ ೩೯ 301 


ಕಮಲದ ಮಧ್ಯಭಾಗದಂತೆ ಕೆಂಪಾದ ಕಾಂತಿಯುಳ್ಳ ಕಣ್ಣುಗಳುಳ್ಳವಳೇ। ಕಮಲಹಾರಗಳ ಭಾರಕ್ಕೆ 
ಬಾಗಿರುವವಳೇ! ಪಾಪಗಳನ್ನು ನಾಶಮಾಡುವವಳೇ! ನಿನಗೆ ನಮಸ್ಕಾರಗಳು. | ೧೮ ॥ 
ವೀಣಾವಾದ್ಯದ ಮತ್ತು ವೀಣಾವಾದನದ ರಸದಲ್ಲಿ ಪ್ರಾಗಲ್ಬತೆಯುಳ್ಳವಳೇ! ವೀಣೆಯಿಂದ 
..... ವೀಣೆಯಿಂದ ಸಂಗೀತವನ್ನು ನುಡಿಸುತ್ತಿರುವವಳೇ ! ಜಗನ್ಮಾತೆಯಾದ 
ಸರಸ ನೈತಿಯೇ, ಶರಣು ಹೊಕ್ಕಿರುವ ನನ್ನನ್ನು ರಕ್ಷಿಸು. “0 "೧೯ 1 ಗಂಗೆಯಮುನೆಯರ 
ಹ ಅದೃಶ್ಯಳಾಗಿ ಸನ್ನಿಹತಳಾಗಿರತಕ ಶ್ರಿ €ಸರಸ್ಥ ್ವತೀದೇವಿಯನ್ನು ಸೋತ್ರಮಾಡಿ 
ಇವರೆಲ್ಲರನ್ನೂ ಆ ಮಾಡಿಕೊಂಡಿರುವ ಶ್ರೀತ್ರಿವೇಣಿಯನ್ನು ಪ್ರಾರ್ಥನೆ ಮಾಡಬೇಕು. 
॥೨೦ ॥॥ ಮೂರು ಕಣ್ಣುಗಳುಳ್ಳವಳೇ, ತ್ರಿವರ್ಣಳೇ, ತ್ರಿವಿಧವಾದ ಪಾಪ ಗಳನ್ನುಹೋಗಲಾಡಿಸ- 
ತಕ್ಕವಳೇ। ತ್ರಿ ಲೋಕಗಳಲ್ಲಿಪ ಪ್ರವಾಹವುಳ್ಳವಳೇ।ತ್ರಿ ಗುಣಾತ್ಮಕಳೇ! ಶರಣಾಗತನಾಗಿ ಬಂದಿರತಕ್ಕ 
ನನ್ನನ್ನು ಕಾಪಾಡು. 1೨೧ ಕಾಮಕೊ ್ರೋಧಾದಿಗಳಿಂದ ತುಂಬಿರತಕ್ಕ ಸಂಸಾರವೆಂಬ ಬಸವಸವತ್ಟ. 
ಸುಡಲ್ಪಡುತ್ತಿರುವ, ನಿನ್ನಪಾದಕಮಲಗಳಲ್ಲಿಶರಣು ಹೊಕ್ಕಿರತಕ್ಕ, ನನ್ನ ಬೇಗೆಯನ್ನುತ್ರಿವೇಣೀ- 
ದೇವಿಯೇ, ತಂಪಾಗಿಸು. ॥೨೨ ॥ ಜಗತ್ತಿನ ಕಲ್ಯಾಣಕ್ಕೋಸ್ಕರ ನೀನು ತೀರ್ಥರಾಜನೆಂದು ಖ್ಯಾತಿ 
ಪಡೆದ ಈ ಪ್ರಯಾಗದಲ್ಲಿಕಾಣಬರುತ್ತಿದ್ದಿ. ನಾನಾಜನ್ನಗಳ ಕೆಟ್ಟ ಅಭ್ಯಾಸಗಳಿಂದ ಮಾಡಿರುವ ನನ್ನ 
ಪಾತಕಗಳನ್ನೆಲ್ಲಾ ಪರಿಹರಿಸಿ ನನ್ನನ್ನು ಉದ್ಧರಿಸು. ॥ ೨೩ ॥॥ ಈ ರೀತಿಯಾಗಿ ವೇಣಿಯನ್ನು 
ಸ್ಫೋತ್ರಮಾಡಿ ಕೃತಕೃತ್ಯನಾದವನು ಮಹಾಅಕ್ಷಯವಟವೃಕ್ಷವನ್ನು ಸ್ತೋತ್ರ ಮಾಡಬೇಕು. 
ಇದೊಂದು ಸೋತ್ರದಿಂದ ಎಲ್ಲಾದೇವತೆಗಳು ಎಲ್ಲಾತೀರ್ಥಗಳೂ ನಮಸ್ಕರಿಸಲ್ಪಟ್ಟಂತೆಯೇಸರಿ. 
ಇದರಲ್ಲಿಯಾವ ಸಂದೇಹವೂ ಬೇಡ. ॥ ೨೪ ।। ಪ್ರಳಯಕಾಲದ ಆರಂಭದಲ್ಲಿಶ್ರೀಮಾಧವನು 
ಜೀವ ಜಡಾತ್ಮಕವಾದ ಇಡೀ ವಿಶ್ವವನ್ನು ತನ್ನ "ಹೊಟ್ಟಿಯಲ್ಲಿಟ್ಟುಕೊಂಡು ತನ್ನ ಪಾದವನ್ನು 
ಮುಖಕಮಲದಲ್ಲಿಟ್ಟುಕೊಂಡು ನಿನ್ನಪರ್ಯಂಕ ದಲ್ಲಿಮಲಗಿಯೋ ಗನಿದ್ರೆ ಮಾಡುವನು. ಅಂತಹ. 
ಕ್ಷಯವಿಲ್ಲದ ಮತ್ತು. ಕಾಲಾತೀತವಾದ, ಶಾಶ್ವ ತವಾಗಿರುವ ಅಕ್ಷಯ ಎಂಬ ಹೆಸರಿನಿಂದ 
ವಿರಾಜಮಾನವಾಗಿರತಕ್ಕ ನಿನಗೆ ನಮಸ್ಕಾರಗಳು. (ಎಲ್ಲಾ ವಟವೃಕ್ಟಗಳಂತೆ ಇದೂ ಪ್ರಾಕೃತವೇ 
ಆದ್ದರಿಂದ, ಈ ವಟವೃಕ್ಷವು ಪ್ರಳಯಕಾಲದಲ್ಲಿ ಇರುವುದು ಅಸಂಭಾವಿತ. ಭಗವಂತನು 
ಪ್ರಳಯಕಾಲದಲ್ಲಿ ಲಕ್ಷ್ಮ್ಯಾತ್ಮಕವಾದ ವಟಪತ್ರದಲ್ಲಿ ಮಲಗುತ್ತಾನೆ. ಈ ದೃಷ್ಟಿಯಿಂದ ವಟವು 
ಅಕ್ಷಯವೆಂದು ಹೇಳಲ್ಪಟ್ಟಿದೆ) ॥ ೨೫ ॥॥ ಹೇ ವಟವೃಕ್ಷವೇ, ನಿನ್ನ ಬೇರುಗಳಲ್ಲಿ ಚತುರ್ಮುಖ 
ಬ್ರ 'ಹೃದೇವರು, ಕಾಂಡದಲ್ಲಿ ಮಹಾವಿಷ್ಣುವು, ey ಭಾಗದಲ್ಲಿ ಶಿ ಶ್ರೀಮಹಾರುದ್ರದೇವರು 
ವಾಸವಾಗಿದ್ದು ಸಾದೃಶ್ಯವಿಲ್ಲದ ನಿನಗೆ ನಮಸ್ಕಾರಗಳು. || ೨೬ ॥ ನನ್ನ ಎಲೆಗಳು ಬಗರದ 
ಬಣ್ಣದಿಂದ ಕಂಗೊಳಿಸುತ್ತವೆ. ನಿನ್ನಬಿಳಿಲು ಕೆಳಗಿನ ಏಳು ಲೋಕಗಳಿಗೂ ಇಳಿದುಹೋಗಿದೆ. ನೀನು 
ಇಡೀ ಪ್ರ ಯಾಗಮಂಡಲದಲ್ಲೆಲ್ಲಾ ಹರಡಿಕೊಂಡಿದ್ದೀಯೆ. ಅಂತಹ ವೃಕ್ಷರಾಜನಾದ ನಿನಗೆ 
ನಮಸ್ಕಾ ರಗಳು. ॥ ೨೭ ॥ ಹೀಗೆ ವಟರಾಜನನ್ನು ಸ್ತೋತ್ರ ಮಾಡಿ ನಂತರ ಮೋಕ್ಷಾದಿಯಾಗಿ 
ಎಲ್ಲವನ್ನು ಕೊಡತಕ್ಕ, ಪ್ರಯಾಗದ ಕ್ಷೇತ್ರದೇವತೆ ಆದ ಶ್ರಿ (ವೇಣೀಮಾಧವನನ್ನು ವಿಧಿಪೂರ್ವಕ 
ವಾಗಿ ಭಕ್ತಿಯಿಂದಪ್ರಾ ರ್ಥಿಸಬೇಕು. "1೨೮ ॥ ದಟ್ಟವಾದ ಕಪ್ಪು ಮೋಡದಂತೆ ಪ ್ರಕಾಶ ಉಳ್ಳವನೇ, 
ಹಳದಿಬಣ್ಣದ ರೇಷ್ಮೆ ವಸ್ತವನ್ನು ಧಾರಣೆ ಮಾಡಿದವನೇ, ಪ ಪ್ರಯಾಗದಲ್ಲಿ )ಿವಾಸವುಳ್ಳ ಸ್ವಾ ಎಚ್‌ 
ವೇಣೀಮಾಧವನಾಮಾಂಕಿತನೇ, ನಿನಗೆ ನಮಸ್ಕಾರ. || ೨೯ ॥ ಶಂಖ, ಚಕ್ರ, ಗದಾ ಮತ್ತು 
ಪದ್ಧಗಳಿಂದ ಅಲಂಕೃತವಾದ ನಾಲ್ಕು ಭುಜವುಳ್ಳವನೇ, ಧರ್ಮ, ಅರ್ಥ, ಕಾಮ ಮತ್ತು 


302 ಪ್ರಯಾಗಮಾಹಾತ್ಮ ಮ್‌ 


ಮೋಕ್ಷವೆಂಬ ನಾಲ್ಕುವಿಧವಾದ ಪುರುಷಾರ್ಥಗಳ ಪ್ರಾಪಿಗೆ ಆಧಾರನಾದ ವೇಣೀಮಾಧವನೇ, 
ನಿನಗೆ ನಮಸ್ಕಾರ. ॥ ೩೦ ॥ ನಿನ್ನ ಪಾದಗಳಿಗೆ ನಮಸ್ಕರಿಸುತ್ತಿರುವ ನನ್ನನ್ನು ಕಮಲಪುಷ್ಪದ 
ಶೋಭೆಯನ್ನು ಧಿಕ್ಕಾರ ಮಾಡತಕ್ಕ ನಿನ್ನ ಕಣ್ಣುಗಳಿಂದ ಶಕ್ಟಿಸಿ ಉದ್ದಾರಮಾಡು. ಸ್ವಾಮಿ 
ವೇಣೀಮಾಧವ ! ನಿನಗೆ ನಮಸ್ಕಾರಗಳು'' ಹೀಗೆ ಸ್ತೋತ್ರ ಮಾಡುತ್ತಾ ಕೈಗಳನ್ನು ಜೋಡಿಸಿ 
ತಲೆಯ ಮೇಲಿಟ್ಟುಕೊಂಡು ಮಾಧವನನ್ನು ಭಕ್ತಿಯಿಂದ ಪ್ರಾರ್ಥಿಸಬೇಕು. ನಂತರ 
""ಓಂ''ಕಾರಮಂತ್ರವನ್ನು ಉಚ್ಚರಿಸಿ ಜಲವನ್ನು ಸರ್ಶಮಾಡಿ ಭೈರವಾದಿಗಳನ್ನು ಪ್ರಾರ್ಥನೆ 
ಮಾಡಬೇಕು. 11೩೧-೩೨ ॥ ನಂತರ ಈ ತೀರ್ಥ ದಿಂದ ನೀರು ತೆಗೆದುಕೊಂಡು, ಅಲ್ಲಿಂದ ಒಂದು 
ಬಿಲ್ಲಿನಷ್ಟುದೂರಸರಿದು ಕೈಕಾಲು ಮತ್ತುಮುಖ ತೊಳೆದು ಹನ್ನೆರಡು ಬಾರಿ ಬಾಯಿ ಮುಕ್ಕಳಿಸಬೇಕು. 
1೩೩ ॥ ಪುನಃ ನದೀತೀರವನ್ನುಸಮೀಪಿಸಿ ಎರಡು ಬಾರಿ ಆಚಮನಮಾಡಿ, ಪವಿತ್ರವನ್ನು ಧಾರಣೆ 
ಮಾಡಿಕೊಂಡು ಗಂಧ, ಅಕ್ಷತೆ, ಹಣ್ಣು ಇವುಗಳಿಂದ ಕೂಡಿದ ನೀರಿನಿಂದ ಅರ್ಫ್ಯವನ್ನು 
ಕೊಡಬೇಕು. ""ಬ್ರಹ್ಮನ ಕಮಂಡಲದಿಂದ ಹುಟ್ಟಿದವಳೇ, ಭಗೀರಥನ ಕುಮಾರಿಯೇ, 
ಗಂಗಾದೇವಿಯೇ, ನನ್ನಅರ್ಫ್ಯವನ್ನುಸ್ವೀಕರಿಸು, ನಿನಗೆ ನಮಸ್ಕಾರಗಳು.'' ಎಂಬ ಮಂತ್ರದಿಂದ 
ಗಂಗಾದೇವಿಗೆ ಅರ್ಫ್ಯವನ್ನು ಕೊಡಬೇಕು. ।।೩೪-೩೫ ।॥ ಸೂರ್ಯನ ಮಗಳಾದವಳೇ! ನೀನು 
ಮಹಾನದಿಯು, ಖಷಿಗಳು, ಸಿದ್ಧರು ಮತ್ತು ದೇವತೆಗಳಿಂದಲೂ ಸೇವ್ಯಳು,: ಇಂತಹ 
ಯಮುನಾದೇವಿಯೇ, ನಿನಗೆ ನಮಸ್ಕಾರಗಳು. ""ಈ ಮಂತ್ರದಿಂದ ಯಮುನಾದೇವಿಗೆ 
ಅರ್ಫ್ಯವನ್ನು ಕೊಡಬೇಕು. ॥ ೩೬ ॥ ""ಬ್ರಹ್ಮದೇವರ ಮಗಳಾದವಳೇ, ಬ್ರಹ್ಮರಂಧ್ರದಲ್ಲಿ 
ವಾಸಿಸುವಳೇ, ಜಗತ್ತಿಗೆ ತಾಯಿಯಾದವಳೇ, ಸರಸ್ವತೀದೇವಿಯೇ, ನಿನಗೆ ನಮಸ್ಕಾರಗಳು'' ಈ 
ಮಂತ್ರದಿಂದ ಸಂಗಮದಲ್ಲಿಅದ್ಭಶ್ಯಳಾಗಿ ಸನ್ನಿಹಿತಳಾಗಿರುವ ಶ್ರೀಸರಸ್ವತಿದೇವಿಗೆ ಅರ್ಫ್ಯವನ್ನು 
ಕೊಡಬೇಕು. ॥ ೩೭ ॥ ""ಮಹಾಪ್ರಳಯಕಾಲದಲ್ಲಿ ಎಲ್ಲೆಲ್ಲಿಯೂ ಪ್ರಳಯೋದಕವೇ 
ಆಗಿರುವಾಗ, ಯೋಗನಿದ್ರಾಸಕನಾದ ಶ್ರೀವೇಣೀಮಾಧವದೇವರು ನಿನ್ನ ಎಲೆಯನ್ನೇ ತನ್ನ 
ಯೋಗನಿದ್ರೆಗೆ ಮಂಚವನ್ನಾಗಿ ಮಾಡಿಕೊಂಡಂತಹ ಹೇ ವೃಕ್ಷರಾಜನೇ, ನಿನಗೆ ನಮಸ್ಕಾರ. ಈ 
ಮಂತ್ರದಿಂದ ಅಕ್ಬಯವಟವ್ಳಕ್ಕಕ್ಕೆ ಅರ್ಫ್ಯವನ್ನು ಕೊಡಬೇಕು. ॥ ೩೮ ॥ ""ಸರ್ವಜ್ಞನಾಗಿರುವ, 
ಭಕ್ತರ ಸಕಲಫಲಗಳನ್ನೂ ಕರುಣಿಸುವ ಶ್ರೀವೇಣೀಮಾಧವದೇವರೇ, ಈ ನನ್ನ ಯಾತ್ರೆಗೆ 
ಸಾಫಲ್ಯವನ್ನು ಕರುಣಿಸು'' ಎಂದು ಹೇಳಿ ಮಾಧವದೇವರಿಗೆ ಅರ್ಫ್ಯವನ್ನು ಕೊಡಬೇಕು. 1೩೯ ॥ 
ಅನಂತರ ಪುನಃ ಆಚಮನ ಮಾಡಿ, ಸಂಕಲ್ಪವನ್ನು ಮಾಡಿ, ಮಂತ್ರವಿಲ್ಲದೆ ಉಟ್ಟ ಬಟ್ಟೆಯಲ್ಲಿ 
ಸ್ನಾನವನ್ನು ಮಾಡಬೇಕು. ನಂತರ ಮೌಸಲಾಖ್ಯ ಮಹಾಸಂಕಲ್ಪವನ್ನು ಮಾಡಿ ಸ್ನಾನ 
ಮಾಡಬೇಕು. ॥೪೦॥ 


॥! ಮೂವತ್ತೊಂಬತ್ತನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಚತ್ನಾರಿಂಶೋ 5*ಧ್ಯಾಯಃ 11೪೦ I 


ಶೇಷ ಉವಾಚ 
ವಿದ್ಯಮಾನೇ ದ್ಯ ದಿವಸೇ ತಿಥಿವಾಸರಸಂಯುತೇ 1 
ನಕ್ಷತ್ರ ಯೋಗಕರಣೇ ಪುಣ್ಯಕಾಲಸಮನ್ವಿತೇ non 
ಜನ್ಮಜನ್ಮಾಂತರೇ ತದ್ದದಿಹ ಜನ್ಮನಿ ಜನ್ಮತಃ I 
ಆರಭ್ಯೈತತ್‌ ಕ್ಷಣಂ ಯಾವದ್ಹಾಲ್ಯಯೌವನವಾರ್ಧಕೇ ॥೨॥ 
ರಹಸಿ ಪ್ರಕಟಂ ವಾಪಿ ಕಾಮಾಕಾಮಕ್ಕತಿಂ ತಥಾ । 
ಸಕ್ಕದಭ್ಯಾಸತೋ ವಾಪಿ ಮನೋವಾಕ್ಕಾಯಕರ್ಮಭಿಃ i ೩ 1 
ಬ್ರಹ್ಮಹತ್ಯಾ ಸುರಾಪಾನಂ ಗುರುತಲ್ಲಗತಿಸಥಾ । 
ರುಕ್ಳಚೌರ್ಯಂ ಚ ತತ್ತಂಗೋ ಮಹಾಪಾತಕಪಂಚಕಮ್‌ 11೪ 
ಮಹಾಪಾತಕತುಲ್ಯಾನಿ ಪಾಪಾನ್ಯನ್ಯಾನಿ ಯಾನಿ ಚ। 
ಅತಿಪಾತಕಸಂಜ್ಞಾನಿ ತನ್ನೂ ;ನಮುಪಪಾತಕಮ್‌ 1೫ ॥ 
ಇಂಧನಾರ್ಥೇ ದ್ರುಮಚ್ಛೇದಸಥೈೆವೇಂಧನವಿಕ್ರಯಃ I 
ಅಕಾಲೇ ವ್ಯಕ್ಷವಿಚ್ಛೇದಸ್ಪಪೈವೌಷಧಜೀವನಮ್‌ ut n 
ಸ್ವೀಹಿಂಸಾ ಯಂತ್ರನಿರ್ಮಾಣಂ ಭ್ರೂಣಹತ್ವಾದಿಕಂ ತಥಾ । 
ಸಂಕರೀಕರಣಂ ಚೈವ ಮಲಿನೀಕರಣಂ ತಥಾ 1೭ 
ಅಪಾತ್ರೀಕರಣಂ ಚೈವ ಜಾತಿಭ್ರಂಶಕರಂ ತಥಾ । 
ಪ್ರಕೀರ್ಣಕಂ ಚ ಗೋಹಿಂಸಾ ಪಶುಹಿಂಸಾ ತಥೈವ ಚ ೮॥ 
ಬ್ರಾಹ್ಮಣೀವಿಧವಾಶೂದ್ರೀದಾಸೀವೇಶ್ಯಾರತಂ ತಥಾ । 
ಅಭಕ್ಷ (ವಸ್ತುನೋ ಭಕ್ಷೋ ಹ್ಯಭಕ್ಷಸ್ಯ ಚ ಭೋಜನಮ್‌ 1 ೯॥ 
ಅಪೇಯವಸ್ತುನಃ ಪಾನಮಲೇಹೃಸ್ಯ ಚ ಲೇಹನಮ್‌ । 
ಅಲೇಪ್ಯಲೇಪನಂ ತದ್ದದಚೋಷ್ಯಸ್ಯ ಚ ಚೋಷಣಮ್‌ 1 ೧೦ ॥ 
ಅಸ್ಪೃಶ್ಯಸ್ಪರ್ಶನಂ ಚೈವ ತಥೈವಾವಾಚ್ಯವಾಚನಮ್‌ | 
ಪರಮರ್ಮೊೋದ್ಭಾಟನಂ ಚ ದ್ವಿಜವೃತಿವಿಲೋಪನಮ್‌ ॥ ೧೧ ॥ 
ಪಂಕಿಭೇದಸ್ಪಥಾ ವಿಷ್ಣೋ ರೂಪಾಣಾಮಪಿ ಭೇದಧೀಃ । 
ದ್ವಿಜಾನಾಥಾಬಲಾದ್ರವ್ಯಸ್ಯಾಪಹಾರಸಥೈವ ಚ ॥ ೧೨ ॥ 
ನಿಷಿದ್ದಾನ್ನಂ ಪತಿತಾನ್ನಂ ಗಣಿಕಾನ್ನಂ ತಥೈವ ಚ। 
ಕೃಛ್ರಾನ್ನಂ ಚ ಗಣಾನ್ನಂ ಚ ಸೂತೀಶೂದಾ ್ರಿನ್ನಮೇವ ಚ HW ೧೩ ॥ 
ಸಾಧುಭಾರ್ಯಾವಿಸರ್ಗಶ್ಚ ಮಾತಾಪಷಿತೃತಿರಸ್ಕತಿಃ I 
ಸುತಿಃ ಸಸ್ಯಾನ್ಸನಿಂದಾ ಚ ದ್ವಿಜಸ್ಯ ಚ ಗುರೋಸ್ಪಥಾ ॥1 ೧೪ ॥ 


303 


ಪ್ರಯಾಗಮಾಹಾತ್ಮ್ಯಮ್‌ 


ಯತಿಸಾಧ್ವಬಲಾಮಾತಾಪಿತ್ಥನಿಂದಾ ತಥೈವ ಚ। 
ಬ್ರಹ್ಮದ್ದೇಷಶ್ವ ತೇನೈವ ತ್ರಿರಾತ್ರಾಭಾಷಣಂ ತಥಾ 

ಕೃತಘತಾ ಚ ಪೈಶುನ್ಯಂ ಪಾಖಂಡಾಚರಣಂ ತಥಾ । 
ಉದಕ್ಕಾ ಸೂತಕೀ ವೇಶ್ಯಾ ರಜಕೀ ಚರ್ಮಕಾರಿಕಾ 
ಏತಾಭಿಸಹ ಸಂವಾಸಃ ಸರ್ಶನಂ ಭಾಷಣಂ ಮಿಥಃ | 
ತದ್ದಸ್ವಮಾರುತಸ್ಪರ್ಶ: ಛಾಯಾಸಂಸ್ಪರ್ಶ ಏವ ಚ 

ಶವಸ್ಯ ಚಿತಿಕಾಪ್ಪಸ್ಯ ಯೂಪಸ್ಕಾಸ್ಥ್ರೋ ಂತ್ಯಜಸ್ಯ ಚ। 
ಸರ್ಶನಂ ಸಹವಾಸಶ್ಚ ಮಹಾಪಾತಕಿಚೋರಯೋಃ 
ಕುಗ್ರಾಮೇ ವಸತಿಃ ಸ್ಪನ್ನೇ ಕುಶೌಚಂ ಚ ಕುಭೋಜನಮ್‌ । 
ದುರ್ಭಾಂಡಭೋಜನಂ ಪಾನಂ ದುಷ್ಟತಿಗ್ರಹ ಏವ ಚ 
ಅಸಾಕ್ಷಿಭೋಜನಂ ಸರ್ವಂ ತಾಂಬೂಲಕ್ಕಶರಾನ್ನಯೋಃ | 
ಅಧಿಕಂ ಮಂಚಭುಕಿಶ್ಚ ಶಯಿತ್ವಾ ಭುಕಿರೇವ ಚ 

ಪಕ್ಷೀಣ ಕೂಟಸಾಕಿತ್ತಮಹಸ್ತಂಗಮನಂ ತಥಾ | 

ಸ್ವಪ್ನೇ ರತಿರ್ವಥಾಲಾಪೋ ಬ್ರಾಹ್ಮಣಾನಮನಂ ಮದಾತ್‌ 
ವಿದ್ಯಾಪುಸಕದಾಸೀನಾಂ ಕನ್ಯಾರಸಚತುಷ್ಟದಾಮ್‌ । 
ಶ್ರುತಿಸ್ಥತಿಪುರಾಣಾನಾಂ ವಿಕ್ರಯೋ ಧನಲೋಭತಃ 
ಗಾಯತ್ರ್ಯಾ ರುದ್ರಜಾಪ್ಯಸ್ಯ ವೇದಪಾರಾಯಣಸ್ಯ ಚ । 
ಸ್ವೇಷ್ಟಮಂತ್ರಜಪಸ್ಯಾಪಿ ಲೋಭಾತ್‌ ಶ್ರೇಯಃಸಮರ್ಪಣಮ್‌ 
ವೃಥಾ ವೀರ್ಯನಿಪಾತಶ್ಚತಥಾ ಪುರುಷಮೈಥುನಮ್‌ । 
ಮಾನಸಂ ವಾಚಿಕಂ ಚಾಪಿ ಪರ್ವಮೈಥುನಮೇವ ಚ 
ಪಲಾಂಡುಲಸುನಾಲಾವುಗ್ಳಂಜನಾನಾಂ ಚ ಭಕ್ಷಣಮ್‌ । 
ಸ್ನಾನಸಂಧ್ಯೋಪಾಸನಾದಿರಹಿತಂ ಭೋಜನಂ ಚ ಯತ್‌ 
ವೈಶ್ಯದೇವವಿಹೀನಂ ಚಾಹನ್ಯೇವಾಪರಭೋಜನಮ್‌ [ 
ಕುಪಂಕಿಭೋಜನಂ ಚೈವ ಸ್ಥಾ ್ರ್ಯಿದಿಭಿಸಹ ಭೋಜನಮ್‌ 
ವಟಾರ್ಕಾಶ್ಚತ್ಮಪತ್ರೇಷು ಪರಕಾಂಸ್ಕೇ ತಥಾಯಸೇ । 
ಆಪೋಶನಾದಿರಹಿತಂ ಭೋಜನಂ ಸತಿ ಸಂಭವೇ 

ಏಕಾದಶೇ ಭೋಜನಂ ಚ ಏಕಾದಶ್ಯಾಂ ಚ ಸಂಧ್ಯಯೋಃ | 
ಮ್ಲೇಚ್ಛಾದೀನಾಂ ಚ ಜಾತೀನಾಂ ಸೇವನಂ ಯದಿ ಲೋಭತಃ 
ಜಲೇ ಶೌಚಂ ಶುದ್ಧಭೂಮ್‌ ಮಲಮೂತ್ರವಿಸರ್ಜನಮ್‌ । 
ಕಾಮತಃ ಕ್ರೋಧತೋ ವಾಪಿ ಲೋಭತೋ ಮೋಹತಸಥಾ 


W ೧೫ ॥ 


1 ೧೬ ॥ 


11 ೧೭ ॥ 


i ೧೮ ॥ 


11 ೧೯ ॥ 


1 ೨೦ 1 


I ೨೧ ॥ 


|| ೨೨ ॥ 


I ೨೩ ॥ 


|| ೨೪ ॥ 


Il ೨೫ ॥ 


|| ೨೬ ॥ 


Il ೨೭ 1 


Il ೨೮ ॥ 


1 ೨೯ 1 


ಅಧ್ಯಾಯ ೪೦ 


ದಂಭತೋತಹಂಕೃತೇಶ್ನಾಪಿ ನಿಷಿದ್ಧಾಚರಣಂ ಚ ಯತ್‌ । 
ಗರದಾನಾಗ್ನಿದಾನೇ ಚ ಹ್ಯಾಕ್ಷೇಪಃ ಕ್ರೋಧತೋ ಗುರೋಃ 
ಪ್ರತಿಶ್ರುತಾಪ್ರದಾನಂ ಚ ಕರ್ಮಣಾ ವಚಸಾ ಧಿಯಾ । 
ವಿವಾಹೇ ಧರ್ಮಕಾರ್ಯೇ ಚ ವಿಘ್ನಾಚರಣಮೀರ್ಷ್ಯಯಾ 
ಕಪಿಲಾಪಯಸಃ ಪಾನಂ ಪುಷ್ಟಿಣೀಗಮನಂ ತಥಾ । 
ಮಾತುಲಾನೀ ಸ್ಪನಾ ಶ್ಹಶ್ರೂರನುಜಾಚಸ್ನುಷಾ ತಥಾ 


ಆಚಾರ್ಯಭಾರ್ಯಾ ಸಾಧ್ವೀ ಚ ಸ್ವವರ್ಣಾದ್ಯುತ್ತಮಾಂಗನಾ | 


ತನಯಾ ಶರಣಪ್ರಾಪ್ತಾಸಪತ್ನಜನನೀ ತಥಾ 
ಗುರುತಲ್ಲಗತುಲ್ಕಂ ಚ ಏತಾಸು ಗಮನಂ ಹಿ ಯತ್‌ । 
ಭೂತತ್ರಾಧ್ಯಾಪನಂ ಚೈವ ಪರಿವೇತೃತ್ವಮೇವ ಚ 


ವಾರ್ಧುರ್ಕ್ಯಂ ವ್ರತಲೋಪಶ್ಚಾತಯಾಜ್ಯಯಾಜನಮೇವ ಚ । 


ನಕ್ಷತ್ರಸೂಚಿತಾ ಗ್ರಾಮಪೌರೋಹಿತ್ಯಂ ತಥೈವ ಚ 
ಪಿತ್ಫಮಾತೃಸುತಸ್ವ್ರೀಣಾಮುಪಾಧ್ಯಾಯಸ್ಥ ಸದ್ದುರೋ: । 
ತ್ಯಾಗಾದಾಶ್ರಮವಾಸಶ್ಚ ಪರಾನ್ನಪರಿಪುಷ್ಠತಾ 


ಗುಣಾನಾಂ ಗರ್ಹಣಂ ಚೈವ ದೋಷಸ್ಕೋದ್ಭಾವನಂ ತಥಾ । 


ನಿಷ್ಣುರಂ ಭಾಷಣಂ ನಿತ್ಯಂ ತಥೈವಾನ್ನತಭಾಷಣಮ್‌ 
ವೇದಾನಧ್ಯಯನಂ ಚೈವ ಪಠಿತಾನಾಂ ಚ ವಿಸ್ಕೃತಿಃ । 
ಮಾತಾಪಿತ್ರೋರಶುಶ್ರೂಷಾ ತದ್ದಾಕ್ಯಾಕರಣಂ ತಥಾ 
ಅನಾಹಿತಾಗ್ನಿನಾ ಚಾಪಿ ತಥಾ ವಿಷ್ಣೋರಪೂಜನಮ್‌ I 
ಪಾಣಿಗ್ರಹಣಮಾರಭ್ಯ ಸ್ವಧರ್ಮಾಪರಿಪಾಲನಮ್‌ 
ಸಾಧೂನಾಂ ಪೀಡನಂ ದುಷ್ಪಪತಿತಾನಾಂ ಚ ಪಾಲನಮ್‌ ।ಟ 
ಪರಕಾರ್ಯಾಪಕರಣಂ ಪರದ್ರವ್ಯೋಪಜೀವನಮ್‌ 
ಇತ್ಯಾದಿಸರ್ವಪಾಪಾನಾಂ ಸಕ್ಕದಾವೃತಿತೋ ನಪಿವಾ। 
ಅದ್ಬಿಃ ಸ್ನಾನಂ ಯಥಾಸಂಖ್ಯಂ ಸರ್ವೇಷಾಮಪನುತ್ತಯೇ 
ಅಂತಃಕರಣಶುದ್ಧರ್ಥಂ ಮಾಧವಪ್ರೀತಿಕಾಮ್ಯಯಾ । 
ಷಡಬ್ಬಂ ತ್ರ್ಯಬ್ದಕಂ ವಾಪಿ ಹೃಬ್ದಂ ಸಾರ್ಧಾಬ್ದಮೇವ ವಾ 
ಏಕಾಬ್ದಕ್ಕಚ್ಛ ರೂಪಂ ವಾ ಯಥಾಶಕ್ತಿಯಥಾವಿಧಿ । 
ಯಾತ್ರಾಹೋಮಜಪಸ್ಥಾನದ್ದಿಜದ್ರವ್ಯಾದಿಮಾರ್ಗತಃ 
ಸವಿಧೇ ಮಾಧವಸ್ಯಾದ್ಯ ಬಾ ್ರಿಹ್ನಣಾನಾಮನುಜ್ಞಯಾ [ 
ಏತದನ್ಯತಮಪ್ಪಾ ತ್ರ ಯಶ್ಚಿತ್ಪಾಚರಣಪೂರ್ವಕಮ್‌ 


11೩೦ ॥ 


11೩೧ ॥ 


11೩೨ ॥ 


I ೩೩ ॥ 


Il ೩೪ ॥ 


|| ೩೫ ॥ 


1 ೩೬ ॥ 


11 ೩೭ ॥ 


1 ೩೮ ॥ 


॥| ೩೯ ॥ 


Il ೪೦ I 


I ೪೧ ॥ 


11 ೪೨ I 


Il ೪೩ ॥ 


| ೪೪ ॥ 


306 ಪ್ರಯಾಗಮಾಹಾತ್ಮ್ಯಮ್‌ 


ಅಹಂ ಸ್ನಾನಂ ಕರಿಷ್ಯೇ ಚ ಗಂಗಾಯಮುನಸಂಗಮೇ । 
ಇತಿ ಸಂಕಲ್ಪ್ಯ ತ್ರಿ; ಸ್ನಾಯಾತೃವಾಹಾಭಿಮುಖಂ ಕೃತೀ ॥ ೪೫ ॥ 


|| ಇತಿ ಚತ್ವಾರಿಂಶೋ5ಧ್ಯಾಯಃ [| 


॥| ನಲವತನೆಯ ಅಧ್ಯಾಯವು ॥ 

ಶ್ರೀಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, 
ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ, ಮಾತೃಭ್ಯೋ ನಮಃ, 
ಪಿತೃಭ್ಯೋ ನಮಃ, ಆಚಮ್ಯ, ಪವಿತ್ರಂ ದೃತ್ವಾ, ಪುನರಾಚಮ್ಯ, ಪ್ರಾಣಾನಾಯಮ್ಮ, ಸಂಕಲ್ಪ, 
ಶುಭೇ ಶೋಭನೇ ಮುಹೂರ್ತೆ ..... ಅಮುಕಸಂವತ್ತರೇ, ಅಮುಕರ್ತೌ, ಅಮುಕಮಾಸೇ, 
ಅಮುಕಪಕ್ಷೇ, ಅಮುಕಶುಭತಿಥೌ, ಅಮುಕಶುಭವಾಸರೇ, ವಿದ್ಯಮಾನನಕ್ಷತ್ರಯೋಗಕರಣ 
ಯುಕ್ತಾಯಾಂ, ಪುಣ್ಯಕಾಲಸಮನ್ವಿತಾಯಾಂ ಅದ್ಯ ಅಸ್ಯಾಂ ಶುಭತಿಥೌ ಶುಭಸಮಯೇ ಶೋಭನ 
ದೇವತಾಂತರ್ಯಾಮಿಭಾರತೀರಮಣಮುಖ್ಯಪ್ರಾಣಾಂತರ್ಗತ ಅನಿರುದ್ಧಪ್ರದ್ಯುಮ್ನ 
ಸಂಕರ್ಷಣವಾಸುದೇವೇತಿ ಚತುರ್ಮೂರ್ತ್ಯಾತ್ಮಕ ಶ್ರೀಲಕ್ಷ್ಮೀ ೇನಾರಾಯಣಾತ್ಮಕ ಶ್ರೀಗಂಗಾ 
ಸರಸ್ವತೀಯಮುನಾತ್ಮಕ ಶ್ರೀತ್ರಿವೇಣೀಕ್ಷೇತ್ರಮುಖ್ಯಾಭಿಮಾನಿಶ್ರೀವೇಣೀಮಾಧವಾತ್ಮಕ ಕುಲ 
ದೇವತಾಭೂತ ಶ್ರೀಲಕ್ಷ್ಮೀವೇಂಕಟೀಶಶ್ರೀಲಕ್ಷ್ಮೀನೃಸಿಂಹಪ್ರೇರಣಯಾ ಶ್ರೀಲಕ್ಷೀನೃಸಿಂಹಪ್ರೀತ್ಕರ್ಥಂ, 
ಅಸಿನ್‌ ತ್ರಿವೇಣ್ಯಭಿನ್ನ ಪ್ರಯಾಗಕ್ಷೇತ್ರನಾಯಕೇ, ತ್ರಿವೇಣೀಸಂಗಮೇ ಅಕ್ಷಯ್ಯವಟವೃಕ್ಷಸ್ಯ 
ಮೂಲೇ, ನೀಲಟಂಕೇಶ್ವರಸೋಮೇಶ್ವರಕಾಲಭೈರವೇಂದ್ರಾದ್ಯಷ್ಟದಿಕ್ಟಾಲಕಾನಾಂ ಸನ್ನಿಧಾನೇ 
...ಗೋತ್ರೋದ್ಭವಃ, ಅಮುಕಶಾಖಾಧ್ಯಾಯೀ ಅಹಂ ..... ನಾಮ ಮಮ ಪತ್ನೀಭೂತ .... 
ನಾಮ್ನ್ಯಾ ಸಹಿತಃ ಮೌಸಲಾಖ್ಯಂ ಮಹಾಸಂಕಲ್ಲಂ ಕರಿಷ್ಕೇ--ಇತಿ ಸಂಕಲ್ಪ. ॥ ೧ ॥ 
ಜನ್ಮಾಂತರಗಳಲ್ಲಿ ನಮ್ಮ ಜನ್ನಾರಭ್ಯ ಈ ಕ್ಷಣದವರೆವಿಗೂ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯ 
ದಶೆಗಳಲ್ಲಿಗುಪವಾಗಿಯೂ ಬಹಿರಂಗವಾಗಿಯೂ ಬಯಸದೆಯೂ ಬಯಸಿಯೂ ಮಾಡಿರುವ 
ನನ್ನ ಕಾರ್ಯಗಳು, ಕೆಲವು ಒಮ್ಮೆಯೂ ಕೆಲವು ಮತ್ತು ಮತ್ತೂ ಮಾನಸಿಕವಾಗಿಯೂ, 
ದೈಹಿಕವಾಗಿಯೂ ಮತ್ತು ವಾಚನಿಕವಾಗಿಯೂ ಆಚರಿಸಲ್ಪಟ್ಟಿವೆ. ॥ ೨-೩ ।। ಬ್ರಹ್ಮಹತ್ಯೆಯು, 
(ಬ್ರಾಹ್ಮಣರನ್ನು ಸಂಹರಿಸಿರುವುದು, ನಾನೇ ಪರಬ್ರಹ್ಮ ಅಥವಾ ಪರಬ್ರಹ್ಮನೇ ಇಲ್ಲ ಅಥವಾ 
ಪರಬ್ರಹ್ಮನಿಗೆ ಸರಿಸಮಾನರಾದ ಅನೇಕ ದೇವತೆಗಳು ಇದ್ದಾರೆಂದು ವಾದ ಮಾಡಿ ಮುಖ್ಯನಾಗಿ 
ರತಕ್ಕ ವಿಷ್ಣುರೂಪನಾದ ಜಗಜ್ಜನ್ಮಾದಿಕರ್ತನಾದ ಪರಬ್ರಹ್ಮನ ಅಸಿತ್ವವನ್ನು ಇಲ್ಲದಂತೆ ಮಾಡುವ 
ಪ್ರಯತ್ನನಡೆಸುವುದು.) ಹೆಂಡ ಕುಡಿಯುವುದು, ಗುರುಪತ್ನಿಯೊಡನೆ ಸಂಭೋಗಮಾಡುವುದು, 
ಬಂಗಾರವನ್ನು ಅಪಹರಿಸುವುದು ಮತ್ತು ಈ ನಾಲ್ಕು ಪಾಪಮಾಡಿದವರ ಸಹವಾಸವನ್ನು 
ಹೊಂದಿರುವುದು ಈ ಐದೂ ಮಹಾಪಾತಕಗಳು. ॥ ೪ 1 ಮಹಾಪಾತಕಗಳಿಗೆ ಸರಿಸಮನಾದ 
ಪಾತಕಗಳು ಅತಿಪಾತಕಗಳು, ಈ ಮಹಾಪಾತಕಗಳಗಿಂತ ಕಮ್ಮಿಯಾಗಿದ್ದವಗಳು ಉಪಪಾತಕಗಳು. 
1೫ ಸೌದೆಗಾಗಿ ಮರಗಳನ್ನು ಕಡಿಯುವುದು, ಸೌದೆ ಮಾರುವುದು, ಅಕಾಲದಲ್ಲಿವೃಕ್ಷಗಳನ್ನು 
ಕಡಿಯುವುದು, ಔಷಧಿ ಮಾರಿ ಜೀವನ ಮಾಡುವುದು. ॥॥ ೬ ॥ ಸ್ತ್ರೀಯರನ್ನು ಹಿಂಸಿಸುವುದು, 
ಯಂತ್ರನಿರ್ಮಾಣ, ಗರ್ಭದಲ್ಲಿರುವ ಭ್ರೂಣಹತ್ಯೆ ಮಾಡುವುದು, ವರ್ಣಸಾಂಕರ್ಯ 
ಮಾಡುವುದು, ಜಾತಿ, ಊರು ಮುಂತಾದವನ್ನು ಕೆಡಿಸುವುದು. ॥ ೭ ॥ ಸತ್ತಾತ್ರರನ್ನು ಕೆಡಿಸಿ' 


ಅಧ್ಯಾಯ೪೦ 307 


ಅಪಾತ್ರರನ್ನಾಗಿ ಮಾಡುವುದು, ಜಾತಿಯನ್ನು ಬಲಾತ್ಕಾರದಿಂದ ಕೆಡಿಸುವುದು, ಪದಾರ್ಥಗಳನ್ನು 
ಬೆರಿಕೆ ಮಾಡುವುದು, ಆಕಳು ಮತ್ತು ಎತ್ತುಗಳ ಹಿಂಸೆಯು, ಪ್ರಾಣಿಗಳ ಹಿಂಸೆಯು. ॥ ೮ ॥ 
ಬಾ ್ರಹ್ಮಣಸ್ತೀ, ವಿಧವೆ, ಶೂದ್ರಸ್ಪೀ, ದಾಸಿಯು ಮತ್ತು ವೇಶ್ಯಾಸ್ತ್ರೀ ಇವರಲ್ಲಿಆಸಕನಾಗಿರುವುದು, 
ತಿನ್ನಬಾರದುದನ್ನು ತಿನ್ನುವುದು, ಅಭಕ್ಷ 5ವನ್ನುಊಟಮಾಡುವುದು. ॥ ೯ ॥ ಕುಡಿಯಬಾರದ್ದನ್ನು 
ಕುಡಿಯುವುದು. ನೆಕ್ಕಬಾರದ್ದನ್ನು ನೆಕ್ಕುವುದು, ಲೇಪಮಾಡಬಾರದುದನ್ನು ಮೈಕೈಕೂದಲುಗಳಿಗೆ 
ಹಚ್ಚಿಕೊಳ್ಳುವುದು, ಹೀರಬಾರದ್ದನ್ನು ಹೀರುವುದು. ॥। ೧೦ ॥ ಅಸ್ಪೃಶ್ಯದ ಸ್ಪರ್ಶವು, ಅವಾಚ್ಯ 
ಮಾತುಗಳನ್ನಾಡುವುದು, ಮತೊಬ್ಬರ ರಹಸ್ಯಗಳನ್ನು ಪ್ರಕಾಶಪಡಿಸುವುದು, ದ್ವಿಜವೃತ್ತಿಗೆ ಲೋಪ 
ತರುವುದು. ॥ ೧೧ ॥ ಊಟಕ್ಕೆ ಕೂತವರಲ್ಲಿ ಕೆಲವರಿಗೆ ಹೆಚ್ಚುಕಡಿಮೆ ಬಡಿಸುವುದು, ವಿಷ್ಣುವಿನ 
ಮೂಲರೂಪಕ್ಕೆ ಮತ್ತು ನಾನಾ ಅವತಾರಗಳ ರೂಪಗಳಿಗೂ ಭೇದವನ್ನು ಹೇಳುವುದು, 
ಬ್ರಾಹ್ಮಣರುಗಳ, ಅನಾಥರ, ಹೆಂಗಸರ ಮತ್ತುಬಾಲಕರ ಹಣವನ್ನೂಸ್ವತನ್ನೂ ಅಪಹರಿಸುವುದು. 
॥ ೧೨ ॥ ನಿಷಿದ್ದವಾದ ಅನ್ನದ ಭೋಜನ (ವಾಯುದೇವರಿಂದ ತಾರತಮ್ಯದಲ್ಲಿ ಕೆಳಗಿನವರಿಗೆ 
ನಿವೇದನವಾದುದು), ಪತಿತಾನ್ನ, ಕದನ್ನ ಗಣಾನ್ನ ವೇಶ್ಯಾಸ್ತ್ರೀಯರ ಅನ್ನ, ಸೂಲಗಿತ್ತಿಯ ಅನ್ನ, 
ಶೂದ್ರಾದಿಗಳಿಂದ ತಯಾರಾದ ಅನ್ನಇವುಗಳನ್ನುಸ್ವೀಕಾರ ಮಾಡುವುದು. ॥ ೧೩ ॥ ಸಾತ್ವಿಕಳಾದ 
ಹೆಂಡತಿಯನ್ನು ಬಿಡುವುದು, ತಂದೆತಾಯಿಗಳನ್ನು ತಿರಸ್ಕರಿಸುವದು, ಆತ್ಮಪ್ರಶಂಸೆ, ಪರನಿಂದಾ, 
ಗುರು ಮತ್ತು ಬ್ರಾಹ್ಮಣರ ನಿಂದೆ ಮಾಡುವುದು. ॥। ೧೪ ॥। ಯತಿಗಳ, ಸಭ್ಯಹೆಂಗಸಿನ ಮತ್ತು 
ತಂದೆತಾಯಿಯರ ನಿಂದೆ, ಬ್ರಹ್ಮದ್ವೇಷ ಮತ್ತುಬ್ರಹ್ಮದ್ವೇಷಿಗಳೊಡನೆ ಮೂರು ದಿವಸಇರುವುದು 
ಅಥವಾ ಮಾತನಾಡುವುದು. ॥ ೧೫ ॥। ಉಪಕಾರದ ವಿಸ್ಥರಣೆ, ಛಾಡಿ ಹೇಳುವುದು, 
ವೇದವಿರುದ್ಧವಾದ ಆಚರಣೆ, ಬಹಿಷ್ಠಳಾದವಳು, ಸೂತಕೀ, ವೇಶ್ಯಾ, ಅಗಸರ ಹೆಂಗಸು ಮತ್ತು 
ಚಮ್ಮಾರಸ್ವೀ ಇವರುಗಳ ಜೊತೆ ಸಂಭೋಗಮಾಡುವುದು, ಅವರನ್ನು ಮುಟ್ಟುವುದು, ಅವರೊಡನೆ 
ಮಾತನಾಡುವುದು, ಅವರುಟ್ಟ ಬಟ್ಟೆಯ ಮೇಲಿಂದ ಬರುವ ಗಾಳಿಯ ಸೇವನೆ ಅಥವಾ ಸ್ಪರ್ಶ, 
ಅವರ ನೆರಳುಗಳ ಸ್ಪರ್ಶವು. ॥ ೧೬-೧೭ ॥ ಶವದ ಸ್ಪರ್ಶ, ಶವಸಂಸ್ಕಾರಕ್ಕಾಗಿ ಇಟ್ಟಿರುವ ಕಟ್ಟಿಗೆಯ 
ಸ್ಪರ್ಶ, ಪಶುಗಳನ್ನು ಬಲಿಕೊಡುವುದಾಗಿ ಮಾಡಿರುವ ಯೂಪಸಂಭದ ಸ್ಪರ್ಶ, ಬಲಿಪಶುವಿನ 
ಅಸ್ಥಿಸ್ಪರ್ಶ, ಅಂತ್ಯಜನ ಸ್ಪರ್ಶ, ಮಹಾಪಾತಕಿಗಳೊಡನೆ ಚೋರರೊಡನೆ ಸಹವಾಸ. ॥ ೧೮ ॥ 
ಕುಗ್ರಾಮದಲ್ಲಿವಾಸಮಾಡೋಣ, ದೇಹದಾರ್ಥ್ಯತೆ ಇದ್ದರೂ ಅಶುದ್ಧತೆಯಿಂದ ಇರುವುದು, ಕೆಟ್ಟ 
ಅನ್ನಾದಿಗಳ ಭಕ್ಷಣ ಮತ್ತು ಕೆಟ್ಟಪಾತ್ರೆ ಗಳಲ್ಲಿಟ್ಟಿರುವ ನೀರನ್ನು ಕುಡಿಯುವುದು, ದುಷ್ಪರಿಂದ 
ದಾನಾದಿ ಸ್ವೀಕಾರ. ॥ ೧೯ ॥| ಕದ್ದುಭೋಜನ ಮಾಡುವುದು, ಆಪತ್ತಿನಲ್ಲಿಸಿಲುಕಿದವರ ಅನ್ನವನ್ನು 
ತಿನ್ನುವುದು, ಯಜಮಾನನ ಅನುಪಸ್ಥಿತಿಯಲ್ಲಿ ಭೋಜನ, ಹಾಸಿಗೆಯಲ್ಲಿ ಮಲಗಿಕೊಂಡೇ 
ತಿನ್ನುವುದು, ಮಂಚದಲ್ಲಿ ಕುಳಿತು ತಿನ್ನುವುದು. ।। ೨೦ ॥ ಒಂದು ಪಕ್ಷವನ್ನು ವಹಿಸಿ ಸುಳ್ಳು ಸಾಕ್ಷಿ 
ಹೇಳುವುದು, ಹಗಲು ಸಂಭೋಗ ಮಾಡುವುದು, ನಿದ್ರೆಯಲ್ಲಿಯೇ ಆಸಕ್ತಿ ವ್ಯರ್ಥವಾಗಿ 
ಮಾತನಾಡುವುದು, ಮದದಿಂದ ಬ್ರಾಹ್ಮಣ ರನ್ನು ನಮಸ್ಕರಿಸದಿರುವುದು. ॥೨೧ ॥ ವಿದ್ಯೆ, ಪುಸಕ, 
ದಾಸಿಯರು, ಕನ್ಯೆಯರು, ರಸ, ಮಜ್ಜಿಗೆ, ಸಿಹಿ ತಿಂಡಿ ಇವುಗಳನ್ನು, ನಾಲ್ಕು ಪಾದಗಳನ್ನೊಳೆಗೊಂಡ 
ಪಾ ್ರಿಣಿಗಳನ್ನಾಗಲೀ, ವೇದಗಳನ್ನಾಗಲೀ, ಸ್ಟ ತಿಗ್ರಂಥಗಳನ್ನಾಗಲೀ ಮತ್ತು ಪುರಾಣಗಳನ್ನಾಗಲೀ 
ಹಣದ ಆಸೆಗಾಗಿ ಮಾರುವುದು. ॥ ೨೨ ॥। ಗಾಯತ್ರೀಜಪ, ರುದ್ರಜಪ, ವೇದಪಾರಾಯಣ 
ಮತ್ತುಇಷ್ಟದೇವತೆಯ ಜಪ ಇವುಗಳಿಂದ ಸಂಪಾದಿಸಿರುವ ಶ್ರೇಯಸ್ಸನ್ನುಹಣಕ್ಕಾಗಿ ಮತ್ತೊಬ್ಬರಿಗೆ 


308 ಪ್ರಯಾಗಮಾಹಾತ್ಮ್ಯಮ್‌ 


ವಿಕ್ರಯ ಮಾಡುವುದು. ॥ ೨೩ ॥ ವ್ಯರ್ಥವಾಗಿ ವೀರ್ಯಸ್ಪಲನ ಮಾಡುವುದು, 
ಪುರುಷಸಂಭೋಗ ಮಾಡುವುದು, ಮಾನಸಿಕವಾಗಿಯೂ ವಾಚನಿಕವಾಗಿಯೂ ಮತ್ತು 
ಪರ್ವಕಾಲದಲ್ಲೂಮೈಥುನ ಮಾಡುವುದು. ॥೨೪ || ಈರುಳ್ಳಿ, ಸುನಾಲಾವು, ಬೆಳ್ಳುಳ್ಳಿ, ಇವುಗಳನ್ನು 
ತಿನ್ನುವುದು, ಸ್ನಾನಸಂಧ್ಯಾವಂದನಾದಿಗಳಿಲ್ಲದೆಯೂ ಭೋಜನ ಮಾಡುವುದು. ॥ ೨೫ ॥ 
ವೈಶ್ವದೇವಾದಿಗಳಿಲ್ಲದ ಭೋಜನ ಮಾಡುವುದು, ಹಗಲಿನಲ್ಲಿ ಎರಡು ಬಾರಿ ಭೋಜನ 
ಮಾಡುವುದು, ಕೆಟ್ಟವರ ಪಂಕಿಯಲ್ಲಿಕುಳಿತು ಭೋಜನ ಮಾಡುವುದು, ಹೆಣ್ಣುಮಕ್ಕಳ ಜೊತೆಗೆ 
ಕುಳಿತು ಭೋಜನ ಮಾಡುವುದು. ॥। ೨೬ ॥ ಆಲ, ಎಕ್ಕೆ ಮತ್ತು ಅರಳೀ ಎಲೆಗಳಲ್ಲಿ ಭೋಜನ 
ಮಾಡುವುದು, ಕಬ್ಬಿಣದ (ಸ್ಟೀಲ್‌ )ತಟ್ಟೆಯಲ್ಲಿ ಭೋಜನ ಮಾಡಿರುವುದು, ಅವಕಾಶವಿದ್ದರೂ 
ಆಪೋಶನವಿಲ್ಲದೇ ಪ್ರಾಣಾಹುತಿ ಕೊಡದೇ ಊಟಮಾಡುವುದು. ॥೨೭ ।। ಹನ್ನೊಂದನೇ ದಿವಸ 
ಮಾಡುವ ""ಏಕಾಹ''ಶ್ರಾದ್ಧದಲ್ಲಿ ಭೋಜನ ಮಾಡುವುದು. ಏಕಾದಶೀ ದಿವಸ ಭೋಜನ 
ಮಾಡುವುದು, ಸಂಧ್ಯಾಕಾಲದಲ್ಲಿ ಭೋಜನ, ಮ್ಲೇಚ್ಛಾದಿಗಳ ಸೇವನೆಯನ್ನು ಹಣದಾಸೆಗಾಗಿ 
ಮಾಡುವುದು. ॥೨೮ ॥|ಕೆರೆನದೀನೀರಿನ ಒಳಗೆ ಶೌಚ ಮಾಡುವುದು, ಶುದ್ಧವಾಗಿರುವ ಭೂಮಿ 
ಯಲ್ಲಿ ಮಲಮೂತ್ರವಿಸರ್ಜನೆ ಮಾಡುವುದು, ದುರಾಶೆಯಿಂದಲೋ, ಕಾಮದಿಂದಲೋ, 
ಕ್ರೋಧದಿಂದಲೋ, ಲೋಭದಿಂದಲೋ ಅಲ್ಲ ಅಜ್ಞಾನಾದಿಗಳಿಂದಲೋ, ಡಂಭದಿಂದಲೋ 
ಅಥವಾ ಅಹಂಕಾರದಿಂದಲೋ ನಿಷಿದ್ದಕರ್ಮವನ್ನು ಆಚರಿಸುವುದು, ವಿಷವನ್ನು ಹಾಕುವುದು, 
ಬೆಂಕಿಯಿಂದ ಹೊಲಮನೆಗದ್ದೆಗಳನ್ನು ಸುಡುವುದು ಮುಂತಾದ ನಿಷಿದ್ಧ ಕೆಲಸ ಮಾಡುವುದು, 
ಕ್ರೋಧದಿಂದ ಗುರುಗಳನ್ನೇ ಆಕ್ಷೇಪಮಾಡುವುದು. ॥। ೨೯-೩೦ । ವಾಗ್ದಾನ ಮಾಡಿದ ಪ್ರಕಾರ 
ದೈಹಿಕವಾಗಿಯೂ, ಮಾತಿನಿಂದಲೂ ಮತ್ತು ಮನಸ್ಸಿನಿಂದಲೂ ನಡೆದುಕೊಳ್ಳದಿರುವದು, 
ಹೊಟ್ಟೆಕಿಚ್ಚಿನಿಂದ ವಿವಾಹ ಮತ್ತುಧರ್ಮಕಾರ್ಯಗಳಲ್ಲಿವಿಘಫ್ಲವನ್ನುಂಟುಮಾಡುವುದು. ॥।೩೧॥ 
ಕಪ್ಪುಬಣ್ಣದ ಆಕಳ ಹಾಲನ್ನು ಕುಡಿಯುವುದು, ರಜಸ್ವಲೆಯೊಡನೆ ಸಂಭೋಗ ಮಾಡುವುದು, 
ಸೋದರತ್ರೆ ಅಕ್ಕತಂಗಿಯರು, ಹೆಂಡತಿಯ ತಾಯಿ, ತಂಗಿಯು, ಸೊಸೆಯು, ಆಚಾರ್ಯರ ಪತ್ನೀ, 
ಪತಿವ್ರತಾ ಸ್ತ್ರೀ, ತನ್ನ ವರ್ಣಕ್ಕಿಂತ ಉತ್ತಮವರ್ಣಕ್ಕೆ ಸೇರಿದಸ್ಸೀ, ಮಗಳು, ಮೊರೆಹೊಕ್ಕು 
ಬಂದಿರುವ ಸ್ತ್ರೀ, ಮಲತಾಯಿ ಇವರೊಡನೆ ಗಮನ, ಗುರುಪತ್ಲಿಯೊಡನೆ ಸಂಭೋಗ 
ಮಾಡುವುದಕ್ಕೆ ಸರಿಸಮನಾಗಿ- ಇರುವ ಪಾಪಕಾರ್ಯಗಳು, ಇವುಗಳಲ್ಲಿತೊಡಗುವುದು, ಹಣದ 
ನಿಗದಿಯಿಂದ ಪಾಠ ಹೇಳಿಕೊಡುವುದು ಮತ್ತು ಅಣ್ಣಂದಿರಿಗಿಂತ ಮೊದಲೇ ವಿವಾಹ 
ಮಾಡಿಕೊಳ್ಳುವುದು. ಎಣ್ಣೆಗಾಣವನ್ನು ಇಡುವುದು, ಏಕಾದಶೀಚತುರ್ಮಾಸ್ಯಾದಿ ವ್ರತಗಳನ್ನು 
ಆಚರಿಸದೆ ಇರುವುದು, ಸಮಾಜ ಬಾಹಿರರಿಗೆ ಯಜ್ಞಮಾಡಿಸುವುದು, ಅಧಿಕವಾದ ಬಡ್ಡಿ 
ಸಂಪಾದಿಸುವುದು, ತಂದೆ, ತಾಯಿ, ಮಗ, ಹೆಂಡತಿ ಇವರುಗಳನ್ನೂ, ಸದ್ಗುರುಗಳನ್ನೂ ಮತ್ತು 
ಉಪಾಧ್ಯಾಯರನ್ನುತ್ಯಜಿಸಿ ಆಶ್ರಮವನ್ನುಸೇರಿಕೊಳ್ಳುವುದು, ಮತ್ತೊಬ್ಬರು ನೀಡುವ ಅನ್ನದಿಂದ 
ದೇಹವನ್ನು ಬೆಳೆಸುವುದು. ॥ ೩೨-೩೬ ॥॥ ಮತ್ತೊಬ್ಬರ ಗುಣಗಳನ್ನು ತೆಗಳಿ ಅವರಲ್ಲಿರುವ 
ದೋಷಗಳನು ಎತ್ತಿತೊರಿಸುವುದು. ಪ್ರತಿನಿತ್ಯವೂ ಎಲ್ಲರೊಡನೆ ನಿಷ್ಠುರವಾಗಿ ಮಾತನಾಡುವುದು 
ಮತ್ತುಸುಳ್ಳಾಡುವುದು. ॥೩೭ ॥ ವೇದಾಧ್ಯಯನ ಮಾಡದಿರುವುದು, ಓದಿದ್ದನ್ನುಮರೆಯುವುದು, 
ತಾಯಿ ತಂದೆಯರ ಸೇವಾ ಮಾಡದಿರುವುದು ಮತ್ತುಅವರ ಮಾತನ್ನು ನಡೆಸಿಕೊಡದಿರುವುದು. 
1೩೮ ॥ ಅಗ್ನಿಹೋತ್ರಾದಿಗಳನ್ನು ಮಾಡದಿರುವುದು, ವಿಷ್ಣುವಿನ ಪೂಜಾ ಮಾಡದಿರುವುದು. 


ಅಧ್ಯಾಯ ೪೦ 309 


ಪಾಣಿಗ್ರಹಣವಾದ ದಿನದಿಂದಲೂ ಸ್ವಧರ್ಧಪರಿಪಾಲನೆ ಮಾಡದಿರುವುದು, ॥ ೩೯ ॥ 
ಸಾಧುಸಜ್ಜನರನ್ನು ಹಿಂಸಿಸುವುದು, ದುಷ್ಠರನ್ನೂ ಪತಿತರನ್ನೂ ಕಾಪಾಡುವುದು, ಬೇರೆಯವರಿಗೆ 
ಅಪಕಾರವೆಸಗುವುದು ಮತ್ತುಮತ್ತೊಬ್ಬರ ಹಣದಿಂದ ಜೀವಿಸುವುದು. ॥॥೪೦ ॥ ಒಂದು ಬಾರಿ 
ಅಥವಾ ಅನೇಕ ಬಾರಿ ಎಸಗಿರುವ ಪಾಪಗಳನ್ನೇ ಮತ್ತೆ ಮತ್ತೆ ಮಾಡಿದ್ದೇನೆ. ಈ ಪಾಪಗಳನ್ನು 
ಹೋಗಲಾಡಿಸಲುಎಷ್ಟುಬಾರಿ ಸ್ನಾನ ಮಾಡಬೇಕೋ ಅಷ್ಟುಸಲ ಈ ಜಲದಲ್ಲಿಸ್ನಾನ ಮಾಡುವೆನು. 
॥ ೪೧ ॥ ""ನನ್ನ ಅಂತಃಕರಣದ ಶುದ್ಧಿಗೋಸ್ಕರ ಮತ್ತು ಶ್ರೀಮಾಧವನ ಪ್ರೀತಿಗೋಸ್ಕರ ಆರು 
ವರ್ಷಗಳು, ಮೂರು ವರ್ಷಗಳು, ಒಂದು ವರ್ಷ, ಕಡೆಗೆ ಆರು ತಿಂಗಳು ಕೃಚ್ಛರೂಪ 
ಪಾ ್ರಯಶ್ಚಿತ್ರವನ್ನು ಒಂದು ವರ್ಷ ಅಥವಾ ಯಥಾಶಕ್ತಿಯಿಂದಲೂ ವಿಧಿವತ್ತಾಗಿ ಯಾತ್ರಾ, 
ಹೋಮ, ಜಪ, ಸ್ನಾನ, ಬ್ರಾಹ್ಮಣರಿಗೆ ದಾನ ಈ ಯಾವುದಾದರೊಂದು ಪ್ರಕಾರ 
ಪ್ರಾಯಶ್ಚಿತ್ರಪೂರ್ವಕವಾಗಿ, ಶ್ರೀಮಾಧವನ ಆಜ್ಞಾಪ್ರಕಾರ, ಬ್ರಾಹ್ಮಣರುಗಳ ಅನುಜ್ಞೆಯೊಂದಿಗೆ 
ವಿಧಿವತ್ತಾಗಿ ಗಂಗಾಯಮುನೆಯರ ಸಂಗಮಸ್ಥಳವಾದ ತ್ರಿವೇಣೀಕ್ಟೇತ್ರದಲ್ಲಿಸ್ನಾನ ಮಾಡುತ್ತೇನೆ.'' 
ಎಂದು ಮೌಸಲಾಖ್ಯ ಮಹಾಸಂಕಲ್ಪಮಾಡಿ ತ್ರಿವೇಣೀಸಂಗಮ ಪ್ರವಾಹದ ಎದುರಿಗೆ ನಿಂತು 
ಮೂರು ಬಾರಿ ಸ್ನಾನ ಮಾಡಬೇಕು. ।। ೪೨-೪೫ 


|| ನಲವತ್ತನೆಯ ಅಧ್ಯಾಯವು ಸಮಾಪವಾಯಿತು || 


11 ಅಥ ಏಕಚತ್ವಾರಿಂತೋ 5ಧ್ಯಾಯಃ 11೪೧ ॥ 


ಶೇಷ ಉವಾಚ 
ತತಃ ಸಂಧ್ಯಾಮುಪಾಸೀತಾನರ್ಹಃ ಕರ್ಮಸು ತದ್ದಿನಾ । 
ಕೃತನಿತ್ಯಕ್ರಿಯಃ ಪೂರ್ವಂ ನೈವ ಸಂಧ್ಯಾದಿಕಂ ಚರೇತ್‌ WO 
ತತಸ್ಪೀರಂ ಸಮಾಗತ್ಯ ಕೌರಸಂಕಲ್ಲಮಾಚರೇತ್‌ । 
ಪ್ರಾಗುಕಪಾಪನಾಶಾರ್ಥಮಾತ್ಮನಶ್ಶುದ್ಧಿಕಾಮ್ಯಯಾ ೨ 
ಸರ್ವೇಷಾಂ ಪಿತ್ವಣಾಂ ಮುಕ್ತ್ಯೈ ತ್ರಿವೇಣೀತೀರಸನ್ನಿಧ್‌ I 
ಕೇಶಮೂಲಕೃತಾವಾಸಸರ್ವಪಾಪನಿಷೂದನಮ್‌ WA 
ಪ್ರಾಯಶ್ಲಿತನಿದಾನಂ ಚ ಕರಿಷ್ಯೇ ಕೌರಮಾತ್ಮನಃ । 
ಸಂಕಲ್ಪ್ಯೈವಂ ತಟೇ ಸ್ಥಿತ್ವಾ ಪ್ರಾಜ್ಞುಖೋ ವಾಪ್ಯುದಜ್ಞುಖಃ ೪॥ 
ಶೃಶ್ಯಾದಿಪ್ರಾಗುದಕ್ಷಂಸ್ಥಾ ಕೌರಕುರ್ಯಾತೃ್ರದಕ್ಷಿಣಮ್‌ । 
ಶೃಶ್ರೂಪಪಕ್ಚಕೇಶಾನಂ ಕ್ರಮೇಣ ಪರಿವಾಪನಮ್‌ ॥ ೫ ॥ 
ಶಿರಸಃ ಕೇಚಿದಿಚ್ಛಂತಿ ಪ್ರಾಯಶ್ಚಿತಸ್ಸರೂಪತಃ | 
ಕೇಶಶ್ನಶ್ರೂಲೋಮನಖಾನ್ಯುದಕಸ್ಯ ನಿವಾಪಯೇತ್‌ ॥ ೬॥ 
ಕಕ್ನೋಪಸ್ಥಶಿಖಾವರ್ಜಂ ಸಕೃದೇವಾನುಲೋಮತಃ । 
ಕೃತೈವಂ ನಾಪಿತಂ ತೋಷ್ಯ ದ್ರವ್ಯವಸ್ವ್ರಾದಿದಾನತಃ ॥ ೭ 
ಸಾತ್ಪಾಚಿಮ್ಯೋಕಕಾಷ್ನೇನ ದಂತಧಾವನಮಾಚರೇತ್‌ । 
ಆಯುರ್ಬಲಂ ಯಶೋ ವರ್ಚ: ಪ್ರಜಾಪಶುವಸೂನಿ ಚ WS ॥ 
ಬ್ರಹ್ಮಪ್ರಜ್ಞಾಂ ಚ ಮೇಧಾಂ ಚ ತನ್ನೋ ದೇಹಿ ವನಸ್ಪತೇ । 
ಮುಖದುರ್ಗಂಧನಾಶಾಯ ದಂತಾನಾಂ ಚ ವಿಶುದ್ಧಯೇ iF ॥ 
ಷ್ಠೀವನಾಯ ಚ ಗಾತ್ರಾಣಾಂ ಕುರ್ವೇ5ಹಂ ದಂತಧಾವನಮ್‌ । 
ವಿತಸ್ತಿಕಾಷ್ಠಂ ಮಂತ್ರೇಣಾಭಿಮಂತ್ರ್ಯ ರದಧಾವನೇ Il ೧೦ ॥ 
ಸ್ನಾತ್ವಾ ಸಂಕಲ್ಪ್ಯ ಕುರ್ವೀತ ದಶಸ್ನಾನಾದಿಮಂತ್ರತಃ । 
ಭಸ್ಮ್ವಗೋಮಯಮೃತ್ಸಾಭಿಃ ಪಂಚಗವ್ಮೈ: ಪೃಥಕ್‌ ಪೃಥಕ್‌ ॥ ೧೧ ॥ 
ಶುದ್ಧಂ ಮೌಶಲಮಿತ್ಯೇವಂ ದಶಸ್ನಾನಾದಿ ವೈ ವಿದುಃ । 
ಗವ್ಯಂ ಭಸ್ಮಸಮಾದಾಯ ಯಥಾಲಾಭಂ ಚ ದಾವಜಮ್‌ I ೧೨ ॥ 
ಗಂಗಾಮೃದಂ ಸಮಾದಾಯ ದಶಯಜ್ಞಸಮುದ್ಧವಾಮ್‌ । ` 
ಮಾನಸ್ರೋಕೇತಿ ಮಂತ್ರೇಣ ಕರೇ ಕೃತ್ವಾಭಿಮಂತ್ರ್ಯ ಚ WW ೧೩ ॥ 


ಅಗ್ನಿರಿತ್ಯಾದಿಭಿರ್ಮಂತ್ರೈಃ ಷಡ್ಡಿಸ್ತದಭಿಮಂತ್ಮ ಚ। 
ನಮೋ ತಂತೈಸ್ಪಕಲೈರ್ವಾಪಿ ಸದ್ಯೋ ಜಾತಾದಿಪಂಚಭಿಃ 1 ೧೪ ॥ 
310 


ಅಧ್ಯಾಯ ೪೧ 311 
ಶಿರಸ್ಕಾಸ್ಕೇ ಚ ಹೃದಯೇ ಗುಹ್ಕೇ ಚರಣಯೋಃ ಕ್ರಮಾತ್‌ । 


ಲೇಪಯಿತ್ನಾಥ ತಾರೇಣ ಸಕಲಾಂಗೇಷು ಲೇಪಯೇತ್‌ W ೧೫ ॥ 
ಪುನಃ ಸ್ನಾತ್ವಾ ಚ ಸಂಕಲ್ಪ್ಯ ಕುರ್ಯಾದ್ಧೋಮಯಮಜ್ಜನಮ್‌ I 
ಕೃಷ್ಣಾಯ ಗೋಮಯಂ ಪಾತ್ರೇ ಧೃತ್ವಾ ಭೂಮಾವಸಂಗತಃ ॥1 ೧೬ ॥ 
ಉದಕ್ಷಂಸ್ಥಸ್ಪಿಧಾ ಸವ್ಯೇ ಭಕ್ತಾ ವ್ಯಾಹೃತಿಭಿಃ ಕರೇ । 
ದಕ್ಷಿಣಾದಿಕ್ಷುತಾರೇಣ ಪ್ರಾಗಾದ್‌ ಕ್ಷೇಪಯೇತ್ಪುನಃ ॥ ೧೭ ॥ 
ಉತ್ತರಂ ಸಕಲಂ ಭಾಗಂ ತೂಷ್ಲೀಂ ತೀರ್ಥೇ ವಿನಿಕ್ಸಿಪೇತ್‌ I 
ಗಂಧದ್ವಾರೇತಿ ಮಂತ್ರೇಣ ಮಧ್ಯಮಂ ಚಾಭಿಮಂತ್ರ್ಯ ಚ nu ೧೮ ॥ 
ಶಿರಃಪ್ರಭೃತಿಸರ್ವಾಂಗೇ ಲೇಪಯೇದಗ್ರಮಗ್ರತಃ । 
ಸರ್ವತ್ರ ಲೇಪನಂ ಕುರ್ಯಾನ್ನ ಕಿಂಚಿದವಶೇಷಯೇತ್‌ OF I 
ಸ್ನಾತ್ವಾನ sಚಮ್ಮ ಚ ಸಂಕಲ್ಪ್ಯ ಮೃತಿಕಾಸ್ನಾನಮಾಚರೇತ್‌ । 

rl ಶೆ ಎರೆ ಲಂ a 
ಪಾರ್ಥಂ ಖಾತ್ವಾ ಗೃಹೀತ್ವಾತಾಂ ದಕ್ಷಿಣೇ ತು ಕರೇ ನ್ಯಸೇತ್‌ I ೨೦ ॥ 
ಸದೂರ್ವಾಂ ಮೃದಮಭ್ಯಕ್ಟ್ಯ ತ್ರಿಧಾ ಮಂತ್ರ್ಯ ಚ ಪೂರ್ವವತ್‌ । 
ತತ್ತಲ್ಲಿಂಗಕಮಂತ್ರೈಶ್ಚ ಕ್ಲಿಪ್ಹ್ವಾ ದಿಕ್ಷು ಚ ದಕ್ಷಿಣಾಮ್‌ I ೨೧॥ 
ತೀರ್ಥೇ ಕ್ಷಿಪ್ಹೋತ್ತರಂ ಮಧ್ಯಾಂ ತತ್ವನ್ನಂತ್ರೈರ್ಯಥಾಕ್ರಮಮ್‌ । 
ಮಸಕೇ ಚ ಮುಖೇ ಕಂಠೇ ಹೃದಿ ನಾಭೌ ಭುಜದ್ವಯೇ (1 ೨೨ ॥ 


ಕಕ್ಚಯೋಶ್ಚ ತಥಾ ಕುಕ 1 ಪೃಷ್ಠ ಊರ್ವೋಶ್ಚ ಜಾನುನೋಃ । 
ಪಾದಯೋರ್ಹಸಯೋ: ಪಶ್ಚಾತರ್ವಾಂಗೇಷು ವಿಲೇಪಯೇತ್‌ ॥ ೨೩ ॥ 
ಅಶ್ವಕ್ರಾಂತೇತಿ ಸರ್ವಾಂಗಮಶಕ್ಕೌ ಲೇಪಯೇನ್ಹದಾ । 

ತೀರ್ಥಂ ಪ್ರಾಪ್ಯ ತತೋ ಮಂತ್ಸೈರ್ವರುಣಂ ಜಲದೇವತಾಮ್‌ ॥ ೨೪ ॥ 
ಉಭಾಭ್ಯಾಮಭಿಮಂತ್ರಾಭ್ಯಾಂ ಭೃರವಂ ಪ್ರಾರ್ಥಯೇತ್ತತಃ । 


ಉಗ್ರದಂಪ್ಟ ಮಹಾಕಾಯ ಕಲ್ಬಾಂತದಹನೋಪಮ Il ೨೫ ॥ 
ಭೈರವಾಯ ನಮಸ್ಪುಭ್ಯಮನುಜ್ಞಾಂ ದಾತುಮರ್ಹಸಿ | 
ಸಮುದ್ರ ಭೀಷಣಾರಾವ ದಂಡಿನ್ನಸುರಭೀಷಣ I ೨೬ ॥ 


ಸೃಷಿಸ್ಥಿತಿಲಯಾಧಾರ ಮಜ್ಜನೇ 5ನುಗೃಹಾಣ ಮಾಮ್‌ । 

ಪ್ರಾರ್ಥ್ಥೈವಂ ಭೈರವಂ ದೇವಂ ಸ್ನಾನಾನುಜ್ಞಾಪ್ರದಂ ನೃಣಾಮ್‌ ॥ ೨೭ ॥ 
ವೇದಮಂತೈೈಶ್ಚ ಪೌರಾಣ್ಯೆಸ್ಟಿವೇಣೀಂ ಪ್ರಾರ್ಥಯೇತತಃ | 

ತ್ವಂ ವೈ ವೇದಶಿರೋಮುಷ್ಟಾ ತ್ರಿಮಾರ್ಗಾ ತ್ರಿಗುಣಾಪಗಾ I ೨೮ ॥ 
ತೀರ್ಥರಾಜ ಪ್ರಯಾಗೇಪಸ್ಸಿನ್ವತ್ಯಕ್ಷಾ ಭವ ವೇಣಿಕೇ । 

ತ್ರಿವಿಧಂ ಯದ್ಯದಭ್ಯಸ್ತಂ ನಾನಾಜನ್ನನಿ ವೈಮಯಾ ' | ೨೯ ॥ 


312 ಪ್ರಯಾಗಮಾಹಾತ್ಮ್ಯಮ್‌ 
ತತ್ಪಾಪಂ ಶತಧಾ ಯಾತು ಕ್ಷಣೇನ ತವ ಸನ್ನಿಧೌ । 


ಸ್ಫರಣಾತ್ಪಾತಕಂ ಹಂತಿ ದರ್ಶನಾತರ್ವಕಾಮದಾ 1೩೦ ॥ 
ನಮನಾಚ್ಛುದ್ದಿದಾಸಿ ತ್ವಂ ಸ್ನಾನಾದ್ವಿಷ್ಣುಪದಪ್ರದಾ । 
ಸಂಪಾ ್ರಿರ್ಥ್ಯ ವೇಣಿಕಾಮೇವಂ ಭಕ್ತಿಭಾವಿತಚೇತಸಾ Nao 
ಪ್ರವಾಹಾಭಿಮುಖಂ ಸಮೃಕನ್ನಿಮಜ್ಯನಮಾಚರೇತ್‌ I 
ತತಃ ಪ್ರಾಜ್ಞುಖಮಾಚಮ್ಯ ಮಂತೈೈರೇತೈಃ ಕುಶೋದಕ್ಕೆ: 12೩೨ I 
ಮಾರ್ಜಯೇತರ್ವಗಾತ್ರಾಣಿ ಮಸಕಾದೀನಿ ಸರ್ವತಃ । 
ಕೃತ್ರೈವಂ ಮಾರ್ಜನಂ ಪಶ್ಚಾನಂತ್ರೇಣಾಲೋಢ್ಯ ತಜ್ಜಲಮ್‌ ॥ ೩೩ ॥ 
ಏಕ ದ್ವಿತ್ರಿ ಯಥಾ ಮಂತ್ಯೈೆಃ ಕುರ್ಯಾತತ್ರಾಘಮರ್ಷಣಮ್‌ । 
ತತಃ ಸವ್ಯಾದಿನಾ ಕೃತ್ವಾಸ್ನಾನಾಂಗಂ ಜಲತರ್ಪಣಮ್‌ W ೩೪ ॥ 
ತೀರಮಾಗತ್ಯ ನಿಷ್ಟೀಡ್ಯ ಶಿಖಾವಸ್ಪ್ರೋದಕಂ ತತಃ । 
ಅಹತೇ ವಾಸ್ಕೋ ಚಾಥ ಪರಿಧಾಯ ದ್ವಿರಾಚಮೇತ್‌ 1 ೩೫ ॥ 
ಮಾಧವಂ ಪುಂಡರೀಕಾಕ್ಷಂ ಕೇಶವಂ ಚ ಹರಿಂ ಸ್ಮರೇತ್‌ | 1೩೬ ॥ 
1 ಇತಿ ಏಕಚತ್ವಾರಿಂಶೋ 5ಧ್ಯಾಯಃ || 
(1 ನಲವತ್ತೊಂದನೆಯ ಅಧ್ಯಾಯವು ॥ 


ಶೇಷದೇವರು ಹೇಳಿದರು--- 


ದೈನಂದಿನ ಕರ್ಮಾಚರಣೆಗೆ ಮೊದಲೇ ಸಂಧ್ಯಾವಂದನೆಯನ್ನು ಮಾಡಿರಬೇಕು. 
ಸಂಧ್ಯಾವಂದನೆಯನ್ನು ಮಾಡದೆ ಯಾವನೂ ತನ್ನ ತನ್ನ ಕರ್ಮಗಳನ್ನು ಮಾಡಲು 
ಅಧಿಕಾರಿಯಾಗುವುದಿಲ್ಲ, ॥ ೧ ॥ ಅನಂತರ ತ್ರಿವೇಣಿಯ ತೀರಕ್ಕೆ ಬಂದು ಮೌಸಲಾಖ್ಯ 
ಮಹಾಸಂಕಲ್ಪದಲ್ಲಿ ಉಕವಾಗಿರತಕ್ಕ ಪಾಪಗಳ ನಾಶಕ್ಕಾಗಿ ಮತ್ತು ತನ್ನ ಶುದ್ಧಿಗಾಗಿಯೂ ತಾನು 
ಮಾಡಿಸಿಕೊಳ್ಳಬೇಕಾಗಿರುವ ಕೌರಕರ್ಮದ ಸಂಕಲ್ಪವನ್ನು ಮಾಡತಕ್ಕದ್ದು. ॥ ೨ ॥। ತ್ರಿವೇಣಿಯ 
ದಡದಲ್ಲಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು, ಪ್ರಾಯಶ್ಚಿತ್ತದ ನಿಮಿತ್ತ 
""ಕೂದಲುಗಳ ಬುಡದಲ್ಲಿಇರತಕ್ಕ ಎಲ್ಲಪಾಪಗಳ ನಾಶಕ್ಕ್ಯೋಸ್ಕರ ಕೇಶಕೌೌರವನ್ನು ಮಾಡಿಸುವೆನು'' 
ಎಂದು ತಮ್ಮತಮ್ಮ ಸರ್ವಪಿತೃಗಳ ಮುಕ್ತಿಗಾಗಿ ಸಂಕಲ್ಪಮಾಡಬೇಕು. ೩-೪ ॥।ವೇಣೀತೀರದಲ್ಲಿ 
ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕುಳಿತು ಮೀಸೆ ಮೊದಲಾದ ಮೊದಲೇ ಉಲ್ಲೇಖಿತ- 
ವಾಗಿರುವ ಕೂದಲುಗಳನ್ನೆಲ್ಲಾಪ್ರದಕ್ಷಿಣಾಕಾರವಾಗಿ ಕ್ಷೌರ ಮಾಡಿಸಿಕೊಳ್ಳಬೇಕು. ॥1೫ ॥1 ತಲೆಯ 
ಕೂದಲನ್ನೆಲ್ಲಾಕೆಲವರು ಪ್ರಾಯಶ್ಲಿತರೂಪದಲ್ಲಿಕೌರ ಮಾಡಿಸಿಕೊಳ್ಳಲು ಬಯಸುತ್ತಾರೆ. ತಲೆಯ 
ಕೂದಲು, ಉದರದ ಮೇಲಿನ ಕೂದಲು, ಮೀಸೆಯ ಕೂದಲು, ಉಗುರುಗಳನ್ನು ಕ್ಷೌರ 
ಮಾಡಿಸಿಕೊಳ್ಳುವಾಗ ತೆಗೆಸಿಕೊಳ್ಳಬೇಕು. ॥॥ ೬ 1 ಕೊಂಕಳ ಸಂದಿಗಳು, ಗುಹ್ಯಪ್ರದೇಶ, ಜುಟ್ಟು 
ಇವುಗಳನ್ನು ಕೌರದಿಂದ ಬಿಡಬೇಕು. ಈ ರೀತಿಯಾಗಿ ಕೌರವನ್ನು ಮಾಡಿಸಿಕೊಂಡು ಕೌರಿಕನಿಗೆ 
ಸಂಭಾವನೆ, ವಸ್ತ್ರ, ಅಕ್ಕಿ ಮುಂತಾದ ಪದಾರ್ಥಗಳನ್ನು ಕೊಟ್ಟುಸಂತೋಷಪಡಿಸಬೇಕು. 11೭ 1 
ನಂತರ ಸ್ನಾನ ಮಾಡಿ, ಆಚಮನ ಮಾಡಿ, ""ಆಯುಸ್ಸು ಬಲ, ಯಶಸ್ಪು ವರ್ಚಸ್ಸು ಸಂತಾನ, 


ಅಧ್ಯಾಯ ೪೧ 313 


ಪಶುಸಂಪತ್ರಿ ಬಂಗಾರ, ಬ ಹೃಜ್ಞಾನ, ಧಾರಣಾಶಕ್ತಿಇವುಗಳನ್ನು ಹೇ ವನಸ್ಪತಿಯೇ ನನಗೆ ಕೊಡು 
ಎಂದು ಆ "ಕಾಷ್ಠಸಂಬಂಧವಾದ ವೃಕ್ಷವನ್ನು ಪ್ರಾರ್ಥಿಸಿ ಮಖ ಬಾಯಿಗಳ ದುರ್ಗಂಧದ 
ನಾಶಕ್ಕಾಗಿಯೂ,ಹಲ್ಲುಗಳ ಶುದ್ಧತೆಗಾಗಿಯೂ ಒಂದು ಚೋಟು ಉದ್ದದ ಹಲ್ಲುಕಡ್ಡಿಯಿಂದ 
ಹಲ್ಲುಜ್ಜತಕ್ಕದ್ದು. ॥॥ ೮-೧೦ ॥ ನಂತರ ಮಂತ್ರದಿಂದ ಸಂಕಲ್ಪ ಮಾಡಿ, ದಶವಿಧ ಸ್ನಾನವನ್ನು 
ಮಾಡಬೇಕು. ಭಸ್ಯ, ಗೋಮಯ, ಮೃತಿಕೆ ಮತ್ತು ಪಂಚಗವ್ಯ ಗಳನ್ನು ಬೇರೆ ಬೇರೆಯಾಗಿ 
ಹಚ್ಚಿಕೊಳ್ಳುತ್ತಾ ಸ್ಥಾನ ಮಾಡಬೇಕು. ॥ "60 || ಭಸ್ಯ ಗೋಮಯ, 'ಮೃತ್ತಿಕೆಗಳಿಂದ (೩), 
ಪಂಚಗವ ಗಳಿಂದ(೫ ), ಶುದ್ಧೋದಕದಿಂದ(೧) ಮೌಸಲಸಂಕಲ್ಪದಿಂದ ( ೧) ಹತ್ತು ಸ್ಥಾನವೆಂದು 
ವಿದ್ವಾಂಸರು ಹೇಳುತಾರೆ. ಆಕಳ ಸೆಗಣಿಯನ್ನು ಸುಟ್ಟು ಭಸ್ಮವನ್ನು ತಯಾರು ಮಾಡಬೇಕು ಮತ್ತು 
ಸಾಧ್ಯವಾದಷ್ಟು ಮಟ್ಟಿಗೆ ಕಾಡ್ಗಿಚ್ಚಿನ ಭಸ್ಮವನ್ನು ಉಪಯೋಗಿಸಬೇಕು. ॥ ೧೨ ॥ ಗಂಗಾನದಿಯ 
ಮಣ್ಣನ್ನು ದಶಾಶ್ವಮೇಧದ ಸ್ಥಳದಿಂದ ತರಬೇಕು. ಇದನ್ನು ""ಮಾನಸ್ತೋಕೇ'' ಎಂಬ ಮಂತ್ರದಿಂದ 
ಕೈಯಲ್ಲಿತೆಗೆದುಕೊಂಡು ಅಭಿಮಂತ್ರಿಸಿ ""ಅಗ್ನಿರಿತಿ ಭಸ್ಥ'' ಮೊದಲಾದ ಆರು ಮಂತ್ರಗಳಿಂದ ಪುನಃ 
ಆ ಭಸ್ಥವನ್ನು ಅಭಿಮಂತ್ರಿಸಿ "ವಾಸುದೇವಾಯ ನಮೋ' ಇತ್ಯಾದಿ ನಮೋತಂತ್ಯವಾದ 
ಮಂತ್ರಗಳಿಂದಾಗಲೀ, “ಸದ್ಯೋ ಜಾತಂ ಪ್ರಪದ್ಯಾಮಿ' ಇತ್ಯಾದಿ ಎಲ್ಲಾ ಐದು 
ಮಂತ್ರಗಳಿಂದಲಾಗಲೀ ಕ್ರಮವಾಗಿ ಶಿರಸ್ಸಿನಲ್ಲಿ ಮುಖದಲ್ಲಿ ಹೃದಯದಲ್ಲಿ ಗುಹ್ಯದಲ್ಲಿ ಮತ್ತು 
ಕಾಲುಗಳಿಗೆ ಹಚ್ಚಿಕೊಂಡು, ಪ್ರಣವಮಂತ್ರದಿಂದ ಎಲ್ಲ ಅಂಗಗಳಲ್ಲಿಯೂ ಈ ಭಸ್ಮವನ್ನು 
ಹಚ್ಚಿಕೊಳ್ಳಬೇಕು. ॥ ೧೩- ೧೫ ॥ ಅನಂತರ ಸ್ನಾನ ಮಾಡಬೇಕು. ಪುನಃ ಗೋಮಯ ಸ್ಥಾನಕ್ಕಾಗಿ 
ಸಂಕಲ್ಪಮಾಡಬೇಕು. ಕರಿಬಣ್ಣದ ಆಕಳಸೆ ಸೆಗಣಿಯನ್ನುಪಾತ್ರೆ ಯಲ್ಲಿತರಬೇಕು. ಇದನ್ನು ಭೂಮಿಗೆ 
ಮುಟ್ಟಿಸಬಾರದು. ಉತ್ತರಾಭಿಮುಖವಾಗಿ ನಿಂತು "ವ್ಯಾಶೃತಿಮಂತ್ರ ದಿಂದ ಈ ಸೆಗಣಿಯನ್ನು 
ಎಡಗೈಯಲ್ಲಿ. ಇಟ್ಟುಕೊಂಡು ದಕ್ಷಿಣದಿಂದ ಉತ್ತರಕ್ಕೆ ಸ್ಯ ಭಾಗ ಮಣ, ಅನಂತರ ದಕ್ಷಿಣದ. 
ಭಾಗವನ್ನು ಮೊದಲು ""ಓಂ '' ಎಂದು ಗಟ್ಟಿಯಾಗಿ ಕೂಗುತ್ತಾ ದಕ್ಷಿಣದಿಕ್ಕಿಗೆ ಎಸೆಯಬೇಕು. 
ಅನಂತರ ಉತ್ತರ ದಿಕ್ಕಿನ ಒಂದು ಭಾಗವನ್ನು ಏನನ್ನು ಉಳಿಸದೆ ಮೌನವಾಗಿ ವೇಣೀಜಲದಲ್ಲಿ 
ಹಾಕಬೇಕು. ಗಂಧದ್ವಾರಾಂ ಎಂಬ ಮಂತ್ರದಿಂದ ಮಧ್ಯದಲ್ಲಿರುವ ಭಾಗವನ್ನು ಅಭಿಮಂತ್ರಿಸಿ 
ಅದನ್ನು ತಲೆಯಿಂದ ಪ್ರಾರಂಭಿಸಿ ಶರೀರದಲ್ಲೆಲ್ಲಾ ಪೂರ್ತಿಯಾಗಿ ಹಚ್ಚಿಕೊಳ್ಳಬೇಕು ಮತ್ತು 
ಸ್ವಲ್ಪವನ್ನೂಉಳಿಸಬಾರದು. ॥ ೧೬-೧೯ ॥! ಅನಂತರ ಸ್ನಾನ ಮಾಡಿ, ಆಚಮನ ಮಾಡಿ, ಸಂಕಲ್ಪ 
ಮಾಡಿ, 'ಮೃತ್ತಿಕಾಸ್ನಾನವನ್ನು ಮಾಡಬೇಕು. ಈ ಮೃತ್ತಿಕಾಸ್ನಾನವು ಈ ರೀತಿಯಾಗಿದೆ. 
ತ್ರಿ ವೇಣೀತೀರದ ಮಣ್ಣನ್ನು ಅಗೆದು ತೆಗೆದುಕೊಂಡು ಅದನು ಬಲಗೈಯಲ್ಲಿ ಹಿಡಿದುಕೊಳ್ಳಬೇಕು. 
೨೦ 1 ಈ ಮಣ್ಣಿನ ಜೊತೆಗೆ ಗರಿಕೆಯನ್ನು ಇಟ್ಟುಕೊಳ್ಳಬೇಕು. ಆತ್ರಿವೇಣೀನೀರಿನಿಂದಮೂರು 
ಬಾರಿಪ್ರೊ ಕ್ಷಿಸಬೇಕು. "ಉದ್ದ ತಾಸಿ' ಇತ್ಯಾ ದಿಮಂತ್ರದಿಂದ ಅಭಿಮಂತ್ರಿ ಸಿಮೊದಲಿನಂತೆಯೇ 
ಮೂರು ಭಾಗ ಮಾಡಿ ದಕಿಣಭಾಗವನ್ನು ದಕ್ಷಿಣದಿಕ್ಕಿಗೂ, ಉತ್ತರಭಾಗವನ್ನು ವೇಣೀಜಲ- 
ದಲ್ಲಿಯೂ ವಿಸರ್ಜಿಸಿ ಉಳಿದ ಮಧ್ಯ ಭಾಗವನ್ನುತಲೆ, ಬ ಕತ್ತಿಗೆ, ಎದೆ, ಹೊಕ್ಕುಳು, ಎರಡು 
ಭುಜಗಳು, ಎರಡು ಕೊಂಕಳ ಸಂಧಿ, ಹೊಟ್ಟೆ, ಬೆನ್ನು ತೊಡೆಗಳು, ಎರಡು ಮಂಡಿಗಳು, 
ಮೊಣಕಾಲು, ಕೈಗಳು ಮತ್ತು ಪಾದಗಳು ಮತ್ತು ಎಲ್ಲ ಅಂಗಾಂಗಗಳಿಗೂ ಆಯಾಯಾ 
ಮಂತ್ರಗಳಿಂದ (ಯತ್ನ ನಾಶನಸೂಕ್ರ) ಹಚ್ಚಿಕೊಳ್ಳಬೇಕು. Il ೨೧-೨೩ ॥ ಅಶಕರಾದವರು 

"ಅಶ್ವಕ್ರಾ ಂತೇ'' ಎಂಬ ಮಂತ್ರದಿಂದ ಈ 'ಸಂಗಾತೀರದ ಮೃತಿಕೆಯನ್ನು ಸರ್ವಾಂಗಗಳಿಗೂ 


314 ಪ್ರಯಾಗಮಾಹಾತ್ಮ್ಯಮ್‌ 


ಹಚ್ಚಿಕೊಳ್ಳಬಹುದು. ಅನಂತರ ತ್ರಿವೇಣೀತೀರ್ಥವನ್ನುತಲುಪಿ ಜಲದೇವತೆಯಾದ ವರುಣನನ್ನು 
ಪ್ರಾರ್ಥನೆ ಮಾಡುವುದು. ॥ ೨೪ ॥। ಮುಂದೆ ಬರುವ ಮಂತ್ರಗಳೆರಡರಿಂದ ಭೈರವನನ್ನು 
ಪ್ರಾರ್ಥಿಸತಕ್ಕದ್ದು. "ಭೈರವನೇ | ನೀನು ಚೂಪಾದ ಕೋರೆಹಲ್ಲುಮತ್ತು ಅದ್ಭುತವಾದ ಶರೀರ 
ಹೊಂದಿ ಪ್ರಳಯಾಗ್ನಿಯಂತೆ ಭಯಂಕರನು, ಸಮುದ್ರದಂತೆ ಭೀಷಣವಾದ ಗರ್ಜನೆವುಳ್ಳವನು, 
ಅಸುರರಿಗೆ ಭಯಂಕರನು, ದಂಡಧಾರಿಯು; ತ್ರಿವೇಣಿಯಲ್ಲಿ ಸ್ನಾನ ಮಾಡಲು ನನಗೆ 
ಅನುಮತಿಯನ್ನುಕೊಡು, ನಿನಗೆ ನಮಸ್ಕಾರವು. ॥1೨೫ - ೨೬ ॥ ನೀನು ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು 
ನಾಶಕ್ಕೆ ಕಾರಣನು (ಗೌಣಕಾರಣ, ಮುಖ್ಯಕಾರಣನಲ್ಲ). ಈ ತ್ರಿವೇಣಿಯಲ್ಲಿ ಮುಳುಗಿ ಸ್ನಾನ 
` ಮಾಡಲು ಅಪ್ಪಣೆ ಕೊಡು.'' ಹೀಗೆ ಸ್ನಾನಕ್ಕೆ ಅನುಮತಿಸುವ ಅಧಿಕಾರವುಳ್ಳ ಭೈರವನನ್ನು 
ಪ್ರಾರ್ಥಿಸತಕ್ಕದ್ದು. ॥೨೭ । ವೇದಮಂತ್ರಗಳಿಂದಲೂ ಸ್ಪೃತಿಪುರಾಣೋಕ್ತ ಮಂತ್ರಗಳಿಂದಲೂ 
ತ್ರಿವೇಣಿಯನ್ನು ಪ್ರಾರ್ಥಿಸತಕ್ಕದ್ದು “ನೀನು ವೇದಗಳ ಶಿರೋಭಾಗಗಳಾದ ಉಪನಿಷತ್ತುಗಳ 
ವೈಶಿಷ್ಟ್ಯವನ್ನು ಅರ್ಥಮಾಡಿಕೊಂಡವಳು. ಸ್ವರ್ಗ, ಮರ್ತ್ಯ ಮತ್ತು ಪಾತಾಳಲೋಕಗಳಲ್ಲಿ 
ಪ್ರವಹಿಸುತ್ತಿರುವ ಗಂಗೆಯನ್ನೊಳಗೊಂಡಿದ್ದಿ ಸತ್ವ, ರಜಸ್‌, ತಮೋಗುಣಗಳಿಗೆ ಅಭಿಮಾನಿನಿ 
ಯರಾದ ಗಂಗೆ, ಸರಸ್ವತಿ ಮತ್ತು ಯಮುನೆಯರನ್ನು ಒಳಗೊಂಡಿದ್ದಿ. ॥ ೨೮ ॥ ಅಂತಹ 
ಗುಣವಿಶಿಷಳಾದ ನೀನು ಈ ತೀರ್ಥನಾಯಕನಾದ ಪ್ರಯಾಗಕ್ಷೇತ್ರದಲ್ಲಿ ನನಗೆ ಪ್ರತ್ಯಕ್ಷಳಾಗಿ 
ಅನುಗ್ರಹಿಸು, ನಾನು ಜನ್ನಜನ್ನಾಂತರಗಳಿಂದ ಅಭ್ಯಾಸಮಾಡಿಕೊಂಡು ಬಂದಿರುವ, 

ಎಸಗುತ್ತಿರುವ ನನ್ನಪಾಪರಾಶಿಗಳನ್ನುನೂರಾರು ಹೋಳುಗಳಾಗಿ ಒಡೆದು ನಾಶಮಾಡು. ನಿನ್ನನ್ನು 
ಸ್ಮರಣೆ ಮಾಡಿದವರ ಸಕಲಪಾಪಗಳೂ ಪರಿಹಾರವಾಗುವುದು, ನಿನ್ನದರ್ಶನ ಮಾಡಿದವರ ಸಕಲ 
ಇಷ್ಟುರ್ಥಗಳೂ ನೆರವೇರುವುವು. ನಿನಗೆ ನಮಸ್ಕರಿಸಿದವರು ಪರಿಶುದ್ಧರಾಗುವರು ಮತ್ತುನಿನ್ನಲ್ಲಿ 
ಸ್ನಾನ ಮಾಡಿದವರಿಗೆ ವಿಷ್ಣುವಿನ ಸ್ಥಾನವಾದ ವೈಕುಂಠವು ಲಭ್ಯವಾಗುವುದು'' ಈ ರೀತಿಯಾಗಿ 

ಭಕ್ತಿಯಿಂದ ತುಂಬಿದ ಮನಸ್ಸಿನಿಂದ ವೇಣೀಕಾದೇವಿಯನ್ನುಪ್ರಾರ್ಥಿಸಿ ಪ್ರವಾಹಾಭಿಮುಖವಾಗಿ 

ನಿಂತು ತ್ರಿವೇಣಿಯಲ್ಲಿ ಸ್ನಾನವನ್ನು ಮಾಡತಕ್ಕದ್ದು. ಅನಂತರ ಪೂರ್ವಾಭಿಮುಖವಾಗಿ ನಿಂತು 

ಆಚಮನ ಮಾಡಿ ತ್ರಿವೇಣೀಸ್ತೋತ್ರದಿಂದ ದರ್ಭೆಯಿಂದ ತ್ರಿವೇಣೀ ನೀರನ್ನು ತೆಗೆದುಕೊಂಡು 

ಶಿರ ಆದಿ ದೇಹದಲ್ಲೆಲ್ಲಾ ಚಿಮುಕಿಸಿಕೊಳ್ಳಬೇಕು. ಅನಂತರ ತ್ರಿವೇಣೀಜಲವನ್ನು ಪ್ರಣವ 

ಮಂತ್ರದಿಂದ ಕಲಕಿ ಶಕ್ತನುಸಾರ ಒಂದು, ಎರಡು ಅಥವಾ ಮೂರು ಮಂತ್ರಗಳಿಂದ 

(ಅಘಮರ್ಷಣ ಸೂಕ್ತದಲ್ಲಿ ಒಟ್ಟು ಮೂರು ಮಂತ್ರಗಳಿವೆ) ಅಘಮರ್ಷಣಸ್ನಾನವನ್ನು 
ಮಾಡಬೇಕು. ಅನಂತರ ಸ್ನಾನದ ಅಂಗವಾದ ಜಲತರ್ಪಣವನ್ನುಸವ್ಯಾದಿಗಳಿಂದ ಕೊಡಬೇಕು. 

॥ ೨೯-೩೪ ॥। ಅನಂತರ ದಡಕ್ಕೆ ಬಂದು ಶಿಖೆಯನ್ನೂ ಉಟ್ಟ ಬಟ್ಟೆಯನ್ನೂ ಹಿಂಡಿ ಈ ಹಿಂಡಿದ 

ನೀರನ್ನು ಪಿತೃಗಳ ತೃಪ್ತಿಗಾಗಿ ಬಿಡಬೇಕು. ಅನಂತರ ಒಣಗಿದ ಬಟ್ಟೆಗಳನ್ನು ಧರಿಸಿ, ಎರಡು ಬಾರಿ 

ಆಚಮನ ಮಾಡಬೇಕು. ॥ ೩೫ ।। ಅನಂತರ ""ಮಾಧವ, ಪುಂಡರೀಕಾಕ್ಷ, ಕೇಶವ ಮತ್ತುಹರಿ'' 

ಇವರುಗಳನ್ನು: ಸ್ಥರಿಸತಕ್ಕದ್ದು. WAL 


॥| ನಲವತೊಂದನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ದ್ವಿಚತ್ನಾರಿಂಶೋ €ಧ್ಯಾಯಃ 11೪೨ ॥ 


ಶೇಷ ಉವಾಚ | 
ಊರ್ದ್ವಪುಂಡ್ರಾದಿಕಂ ಧೃತ್ವಾ ಬ್ರಹ್ಮಯಜ್ಞಾಂಗತರ್ಪಣಮ್‌ । 
ದೇವರ್ಷೀಣಾಂ ವಿಧಾಯಾಥ ಪಿತೃವ್ಸಂತರ್ಪಯೇತ್ರಿಲೈ: I Ou 
ಪಿತ್ಳಮಾತೃತ್ರಯಂ ಪೂರ್ವಂ ಸಪತ್ನಜನನೀಂ ತತು 1 
ಮಾತಾಮಹತ್ರಯಂ ಸಸ್ಟ್ರೀ ಸ್ವಸ್ಟ್ರೀಸುತಸುತಾದಿಕಮ್‌ ॥ ೨ ॥ 
ಪಿತ್ಫಮಾತೃಸ್ವಸಹಜಾಸದಪತ್ಯಾದಿಕಂ ತತಃ । 
ಪಿತ್ಳಮಾತೃಸ್ವಭಗಿನೀಸಧವಾಪತ್ಯಕಾಸತಃ 11೩॥ 
ಪೂಜ್ಯಂ ಗುರುತ್ರಯಂ ಚಾಪಸಖಿದ್ರವ್ಯದಶಿಷ್ಯಕಾ: । 
ಜಾಮಾತಾ ಶಾಲಕಶ್ಚಾಥ ಯತ್ತಿಕದಸ್ಕಯೋಷಿತಃ 11೪ 
ತೀರ್ಥೇ ಮಹಾಲಯೇ ಲಭ್ಯೇ ಯೋಗೇ ಚ ತಿಲತರ್ಪಣೇ । 
ಪೂಜನೀಯಾಃ ಪ್ರಯತ್ನೇನ ಸನಕಾದ್ಯಾ ಮಹರ್ಷಯಃ ॥ ೫ ॥ 
ದಕ್ಷಿಣಾಭಿಮುಖೋ ದದ್ಯಾತತ್ರತ್ಕಾಮೋದಕಾಂಜಲಿಮ್‌ | 
ಅಪಸವ್ಯೇನ ಸತಿಲ್ಫೆಸ್ಸಲಿಲೈರಪಿ ತೀರ್ಥತಃ Win 
ದೇವಾಸುರಾಸಥಾ ನಾಗಾ ಯಕ್ಷಗಂಧರ್ವರಾಕ್ಷಸಾಃ | 
ಪಿಶಾಚಾ ಗುಹ್ಯಕಾಸಿದ್ದಾಃ ಕೂಷ್ಠಾಂಡಾಸ್ಟರವಃ ಖಗಾಃ 1 ೭॥ 
ಜಲಸ್ನಲಚರಾಸರ್ವೇ ನಿರಾಧಾರಾಶ್ವ ಜಂತವಃ | 
ಗಂಗೋದಕೇನ ತೇ ಸರ್ವೇ ತೃಪ್ತಿಮಾಯಾಂತು ಶಾಶ್ಚತೀಮ್‌ we un 
ನರಕೇಷು ಸಮಸ್ತೇಷು ಯಾತನಾಸು ಚ ಯೇ ಸ್ಥಿತಾಃ । 
ತೇಷಾಮಾಪ್ಯಾಯನಾಯೈತದ್ದೀಯತೇ ಸಲಿಲಂ ಮಯಾ uF ॥ 
ಯೇ ಬಾಂಧವಾಬಾಂಧವಾ ವಾ ಯೇತನ್ಯಜನ್ಮನಿ ಬಾಂಧವಾಃ । 
ತೇ ಸರ್ವೇ ತೃಪ್ತಿಮಾಯಾಂತು ಯೇ ಚಾಸ್ಥತ್ಪೋಯಕಾಂಕ್ಷಿಣಃ ॥೧೦॥ 
ಯತ್ರ ಕ್ವಾಪಿ ಸ್ಥಿತಾನಾಂ ಚ ಕ್ಚುತ್ರಡಾಕುಲಿತಾತ್ಮನಾಮ್‌ । 


ಇದಮಕ್ಸಯ್ಯತಾಂ ಯಾತು ಮಯಾ ದತ್ತಂ ತಿಲೋದಕಮ್‌ ॥ ೧೧॥ 
ಆಬ್ರಹ್ಗಸ್ತಂಬಪರ್ಯಂತಂ ದೇವರ್ಷಿಪಿತ್ಛಮಾನವಾಃ । 

ತೇ ಸರ್ವೇ ತೃಪ್ತಿಮಾಯಾಂತು ತೀರ್ಥಸಂತರ್ಪಿತಾ ಮಯಾ 1 ೧೨ ॥ 
ಪ್ರಾಗುಕಕರಣಾಶಕಾವೇತನ್ನಂತ್ರೇಣ ಭಕಿಮಾನ್‌ । 

ಅನಾವೃತ್ನ್ಯಾಥ ವೃತ್ತ್ಯಾ ವಾ ಪ್ರದದ್ಯಾತ್ರೀನ್‌ ಜಲಾಂಜಲೀನ್‌ ॥ ೧೩ ॥ 
ನಾತ್ರ ಸ್ನಾನನಿಷೇಧಶ್ಚ ಪ್ರತ್ಯಾವ್ಛತ್ತೋದಕಾದಿಷು । 

ರಜೋದೋಷಶ್ಚ ಗಂಗಾಯಾಂ ನ ಪ್ರಯಾಗೇ ವಿಶೇಷತಃ || ೧೪ ॥ 


315 


316 


ಪ್ರಯಾಗಮಾಹಾತ್ಸ್ಯಮ್‌ 


ಅವೀರಾ ತು ಸ್ವಯಂಕುರ್ಯಾದೃರ್ತ್ರಾದೀನಾಂ ಚ ತರ್ಪಣಮ್‌ 
ಪ್ರಮೀತಮಾತೃಕಾಶ್ಚಾಪಿ ಯಥಾಧಿಕೃತನಿತ್ಯಶಃ 

ಸಂಕಲ್ಲಿತಂ ತತಃ ಕುರ್ಯಾತ್ತಾ ಕ್ರಯಶ್ಚಿತಂ ಯಥಾವಿಧಿ । 

ಸದ್ಯಃ ಕಾಲಾಂತರೇ ವಾಪಿ ಶಕ್ತೃಶಕ್ತ್ಯನುಸಾರತಃ 
ಯಾತ್ರಾಯಾಸಾಂಗತಾಸಿದ್ದ್ಯೈ ಪ್ರತ್ಯಕ್ಷಂ ನಿಷ್ಕಯೇಣ ವಾ । 
ವಿದಧ್ಯಾದ್ದಶದಾನಾನಿ ಸದ್ಯಃ ಕಾಲಾಂತರೇಇಪಿ ವಾ 
ಗೋಭೂತಿಲಹಿರಣ್ಯಾಜ್ಯಂ ವಾಸೋ ಧಾನ್ಯಂ ಗುಡಂ ತಥಾ | 
ರಜತಂ ಲವಣಂ ಚೇತಿ ದಶದಾನಾನ್ಯನುಕ್ರಮಾತ್‌ 

ಭೂ ನಿವರ್ತನಮಾನಸ್ಥಾ ದ್ರೋಣತ್ರಯಮಿತಾಸಿಲಾ: | 
ನಿಷ್ಠಮಾನಂ ಸುವರ್ಣಂ ಸ್ಯಾದಾಜ್ಯಂ ಪ್ರಸ್ಥಮಿತಂ ತಥಾ 
ವಾಸೋಯುಗ್ಗಂ ಸಮೀಚೀನಂ ಧಾನ್ಯಂ ಸಾರ್ಧದ್ವಿಖಾರಿಕಮ್‌ । 
ದಶದಾನಪ್ರಮಾಣಂ ಹಿ ಚ್ಲೇಯಮೇತನ್ನುನೀಶ್ತರಾ: 

ಅಶಕ್ತಾ ವರ್ಧಮರ್ಧಂ ತು ಶಕ್ತೋ ದ್ವಿತ್ರಿಚತುರ್ಗುಣಮ್‌ । 
ಕುರ್ಯಾನ್ಸಾಧವತೋಪಾರ್ಥಂ ವಿತಶಾಠ್ಯವಿವರ್ಜಿತಃ 

ಅನ್ಯಾನ್ಯಪಿ ಚ ದಾನಾನಿ ಭೂರಿದಾನಮಥಾಪಿ ವಾ ॥ 
ಪಂಗ್ಚಂಧಬಾಲವೃದ್ಧೇಭ್ಯೋ ದದ್ಯಾದ್ಯಾತ್ರಾಫಲಾಪ್ರಯೇ 
ತತಸ್ಪಂಕಲ್ಪಯೇದ್ವಿದ್ದಾನುಪವಾಸಂ ವಿಧಾನತಃ | 

ಯೇನಾಗ್ರಿಮಾಣಿ ಕರ್ಮಾಣಿ ವಿಶುದ್ಧಾನಿ ಭವಂತಿ ಹಿ 

ಅದ್ಯ ಸ್ಥಿತ್ವಾ ನಿರಾಹಾರಸ್ಪೀರ್ಥರಾಜ ತವಾಜ್ಞಯಾ | 
ಶ್ವೋಭೂತೇ5ಹಂ ಪುನರ್ಭೋಕ್ಷೆ 4 ಪ್ರಸನ್ನೋ ಭವ ಮಾಧವ 
ತೀರ್ಥಪ್ರಾಪ್ರೇಸ್ತು ಪೂರ್ವೇ ಹ್ಲಿ ತದ್ದಿನೇ ಚೋಪವಾಸಕಮ್‌ । 
ಮುಖ್ಯಾನುಕಲ್ಪತಃ ಕುರ್ಯಾದ್ವಿಶುದ್ಧಿಜನಕಂ ನರಃ 

ತತಸ್ಪತ್ತ್ಯೈವ ತದಹಃ ಪಿತೃಣಾಂ ತೃಪಿಕಾರಕಮ್‌ । 

ಶ್ರಾದ್ಧಮಾಮೇನ ಹೇಮ್ನಾ ವಾ ಪ್ರಕುರ್ವಂತಿ ಯಥಾವಿಧಿ 
ಭುಕ್ರೋನಭುಕ್ರೋ5ಥವಾ ರಾತ್ರೌ ಶುಚಿರ್ವಾಪ್ಯಶುಚ್‌ ದಿನೇ । 
ಗಂಗಾಂ ಪ್ರಾಪ್ಯ ಸರಿಚ್ಛ್ರೇಷ್ಕಾಂ ಶ್ರಾದ್ಧಂ ಕುರ್ಯಾತ್ರದೈವ ಹಿ 
ನಾತ್ರ ಸ್ಥಲಾದಿದೋಹೋಪಸ್ತಿ ತೀರ್ಥಾದ್ರಿವನಭೂಮಿಷು । 
ಬ್ರಾಹ್ಮಣಾನಾಂ ಪರೀಕ್ಷಾ ಚ ಪಾತಿತ್ಯಾದಿಕಮಂತರಾ 

ಆಮಂ ಚತುರ್ಗುಣಂ ದದ್ಯಾದ್ದಿ ಗುಣಂ ವಾಥವಾ ಸಮಮ್‌ | 
ಹಿರಣ್ಯಂ ಚಾಷ್ಟಗುಣಿತಂ ಚತುರ್ದ್ವಿಸಮಮೇವ ವಾ 


I 
11 ೧೫ ॥ 


11 ೧೬ ॥ 


11 ೧೭ ॥ 


i ೧೮ ॥ 


IW ೧೯ ॥ 


Il ೨೦ ॥ 


I ೨೧ ॥ 


I ೨೨ ॥ 


|| ೨೩ ॥ 


|| ೨೪ ॥ 


Il ೨೫ ॥ 


|| ೨೬ ॥ 


Il ೨೭ ॥ 


I ೨೮ ॥ 


I ೨೯ 1 


ಅಧ್ಯಾಯ ೪೨ 317 
ಅನ್ನಶ್ರಾದ್ಧಂ ತು ವಿಧಿನಾ ಪರೇ$ಹ್ಲಿ ವಿದಧೀತ ವೈ । 


ಅಶ್‌ೌಚೇ ಬುದ್ಧಿಮಾನ್‌ ಶ್ರಾದ್ಧಮಾಶೌಚಾಪಗಮೇ ಸತಿ HW ೩೦॥ 
ಆವಾಹನಂ ವಿಸರ್ಗಶ್ನ ದ್ವಿಜಾಂಗುಷ್ಠನಿಷೇವಣಮ್‌ । 

ಅರ್ಥ್ಯಂ ವಿಕಿರದಾನಂ ಚ ದಿಗ್ಬಂಧೋಸಗ್ಗಿಕೃತಿಸಥಾ 1೩೧ ॥ 
ತೃಪ್ಪಿಪ್ರಶ್ನಶ್ಚ ದಿಗ್ದೋಷಃ ಪರಿವಿಷ್ಟಾನ್ನರಕ್ಷಣಮ್‌ । 

ಏತೈರ್ವಿರಹಿತಂ ಕಾರ್ಯಂ ತೀರ್ಥಶ್ರಾದ್ಧಂ ಮುನೀಶ್ಚರಾಃ ॥ ೩೨ ॥ 
ಭರ್ತ್ರಾದಿತ್ರಿತಯಂ ತದೃತ್ತಿತ್ರಾದಿತ್ರಯಮೇವ ಚ । 

ಶ್ವಶ್ಪಾದಿತ್ರಿತಯಂ ತದ್ದನ್ನಾತ್ರಾದಿತ್ರಿತಯಂ ತಥಾ || ೩೩ ॥ 
ಮಾತಾಮಹಾದಿತ್ರಿತಯಂ ಮಾತಾಮಹ್ಯಾದಿಕಂ ತ್ರಯಮ್‌ । 

ಚತ್ವಾರಿ ಪಾರ್ವಣಾನ್ಯೇತಾನ್ಯುಪದಿಶ್ಯ ದ್ವಯಂ ತಥಾ 1 ೩೪ ॥ 
ನಾಮಮಂತ್ರೈಃ ಸ್ವಯಂ ಕುರ್ಯಾದ್ದಿಧವಾ ಶ್ರಾದ್ಧಮಾದ್ಧತಾ । 

ಅಥವಾ ಬ್ರಾಹ್ಮಣದ್ವಾರಾ ವಿದಧ್ಯಾತ್‌ ಶ್ರಾದ್ಧಮುತ್ತಮಮ್‌ ॥ ೩೫ ॥ 
ತೇನ ಶಾ ್ರಿದ್ಧಫಲಂ ಸಮ್ಯಗಾಪ್ನೋತಿ ವಿಧಿಚೋದಿತಮ್‌ । 

ಆಮೇನ ಚ ಸದಾ ಶೂದ್ರಃ ಶ್ರಾದ್ಧಂ ಕುರ್ವೀತ ನಾಮಭಿಃ ॥ ೩೬ ॥ 
ಅನ್ಯಥಾ ಕರ್ಮವೈಗುಣ್ಯಾನ್ನಿರಯಂ ಯಾತಿ ನಿಶ್ಚಿತಮ್‌ I 

ತೀರ್ಥಸ್ಯ ಬ್ರಾಹ್ಮಣಾ ಭೋಜ್ಯಾ ತೀರ್ಥಶಾ ್ರಿದ್ದೇ ವಿಶೇಷತಃ 1 ೩೭ ॥ 


ಸಗುಣಾ ನಿರ್ಗುಣಾ ವಾಪಿ ಏಕಂ ವಾ ಪಂಕಿಪಾವನಮ್‌ । 

ಯೇಷು ತೀರ್ಥೇಷು ಯೇ ದೇವಾ ಯೇಷು ತೀರ್ಥೇಷು ಯೇ ದ್ವಿಜಾಃ ॥ ೩೮ ॥ 

ಯೇಷು ತೀರ್ಥೇಷು ಯಾ ಆಪೋ ವಿಚಿಕಿತ್ತೇನ್ನ ತತ್ಮಚಿತ್‌ । 

ದೇಯಮಾಚ್ಛಾದನಂ ಶ್ರಾದ್ಧೇ5ನೃಥಾ ಭಗ್ನಮುಚ್ಛತೇ ॥1 ೩೯ ॥ 

ಭೋಜನಾಭರಣಾದೀನಿ ದೇಯಾನಿ ಸತಿ ಸಂಭವೇ । 

ತೀರ್ಥ ಏವ ತ್ಯಜೇತ್ಟಿಂಡಾಂಸ್ಟೀರ್ಥಶ್ರಾದ್ಧೇ ವಿಚಕ್ಷಣಾ: ೪೦ ॥ 

ವಿಶೇಷನಿವಹಶ್ಚಾನ್ಯಃ ಪ್ರಾಗೇವ ವಿನಿರೂಪಿತಃ । 

ಏವಂ ಶ್ರಾದ್ಧವಿಧಿಂ ಕ್ಛತ್ಹಾವರ್ಜ್ಯಾವರ್ಜ್ಯವಿವೇಕತಃ ॥ ೪೧ ॥ 
ಎ“ ಲವ py 

ಗಯಾಶ್ರಾದ್ಧಭವಂ ಪುಣ್ಯಂ ಭಕ್ತ್ಯಾ ಪ್ರಾಪ್ನೋತಿ ಮಾನವಃ 11೪೨ ॥ 


|| ಇತಿ ದ್ವಿಚಿತ್ಹಾರಿಂಶೋ5ಧ್ಯಾಯಃ || 
|| ನಲವತ್ತೆರಡನೆಯ ಅಧ್ಯಾಯವು || 
ಶೇಷದೇವರು ಹೇಳಿದರು 
ತ್ರಿವೇಣಿಯಲ್ಲಿ ವಿಧ್ಯುಕ್ತಪ್ರಕಾರ ಸ್ನಾನಾದಿಗಳಾದ ಮೇಲೆ, ಗೋಪೀಚಂದನದಿಂದ 
ಊರ್ದ್ವಪುಂಡ್ರವನ್ನು ಪಂಚಮುದ್ರೆಯನ್ನು ವಿಧಿವತಾಗಿ ಹಾಕಿಕೊಳ್ಳಬೇಕು. ಸಂಧ್ಯಾವಂದ- 


318 ಪ್ರಯಾಗಮಾಹಾತ್ಮ್ಯಮ್‌ 


ನಾದಿಗಳ ನಂತರ ಬ ್ರಹ್ಮಯಜ್ಞಾಂಗವಾದ ದೇವಯಷಿ ತರ್ಪಣಗಳನ್ನು ದರ್ಭೆಯನ್ನಿಟ್ಟುಕೊಂಡು 
ಪವಿತ್ರದೊಡನೆ ಕೊಡಬೇಕು. ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಎಡ ಮೊಣಕಾಲನ್ನುನೆಲಕ್ಕೆ 
ಮುಟ್ಟಿಸಿ ಬಲ ಮಂಡಿಯನ್ನು ವೀರಾಸನದಲ್ಲಿ ಇಟ್ಟುಕೊಂಡು ಅಪಸವ್ಯದಿಂದ ಎಳ್ಳಿನಿಂದ 
ಸಹಿತವಾಗಿ(ಪಿತೃತರ್ಪಣವನ್ನು) ಕೊಡಬೇಕು. ಈ ಪಿತೃತರ್ಪಣವು ಈ ರೀತಿಯಾಗಿದೆ. ॥ ೧॥ 
ಮೊದಲು ತಂದೆ, ತಾತ, ಮುತ್ತಾತ, (ಪಿತೃ, ಪಿತಾಮಹ, ಪ ಪ್ರಪಿತಾಮಹ) ಆಮೇಲೆ ತಾಯಿ, ಅಜ್ಜಿ 
ಮುತ್ತಜ್ಜಿ (ಮಾತೃ, ಪಿತಾಮಹೀ, ಪ್ರಪಿತಾಮಹೀ) ಅನಂತರ ಮಲತಾಯಿ (ಸಾಪತ್ನೀಕ ಮಾತಾ), 
ತಾಯಿಯ ತಂದೆ, ಅವರ ತಂದೆ, ಅವರ ತಂದೆ(ಮಾತಾಮಹ, ಮಾತುಃ ಪಿತಾಮಹ, ಮಾತುಃ 
ಪ್ರಪಿತಾಮಹ ), ತಾಯಿಯ ತಾಯಿ, ಅವರ ಅತ್ರೆ ಅವರ ಅತ್ತೆಯ ಅತ್ತ(ಮಾತಾಮಹೀ, ಮಾತುಃ 
ಪಿತಾಮಹೀ, ಮಾತುಃ ಪ್ರಪಿತಾಮಹೀ), ತನ್ನ ಹೆಂಡತಿ, ಮಗ, ಮಗಳು ಮುಂತಾದವರು, 
ತಂದೆಯ ಅಣ್ಣಂದಿರು ತಮ್ಮಂದಿರು (ಪಿತ್ಯವ್ಯರು) ಅವರ ಹೆಂಡತಿಯರು ಮತ್ತು; ಮಕ್ಕಳು, ತಾಯಿಯ 
ಅಣ್ಣತಮ್ಮಂದಿರು (ಸೋದರಮಾವಂದಿರು ಮತ್ತು ಅವರ ಹೆಂಡತಿಯರು), ತನ್ನ ಅಣ್ಣ 
ತಮ್ಮಂದಿರು, ಅವರ ಹೆಂಡತಿಮಕ್ಕಳು, ತಂದೆಯವರ ಅಕ್ಕ ತಂಗಿಯರು, (ಪಿತೃಶ್ವ ಚ ಅವರ 
ಗಂಡಂದಿರು ಮತ್ತು ಮಕ್ಕಳುಗಳು, ತಾಯಿಯ ಅಕ್ಕತಂಗಿಯರು( ಮಾವಸೀ, ಚಿಕ್ಕಮ್ಮ 
ದೊಡ್ಡಮ್ಮಂದಿರು) ಮತ್ತು ಅವರ ಗಂಡಂದಿರು (ಚಿಕ್ಕಪ್ಪ ದೊಡ್ಡಪ್ಪ ರಂದಿರು) J ಮಕ್ಕಳುಗಳು, ತನ್ನ 
ಅಕ್ಕತಂಗಿಯರು, ಅವರ ಗಂಡಂದಿರು ಮತ್ತು ಮಕ್ಕಳು, ಹೆಣ್ಣು ಕೊಟ್ಟಿರುವ ಮಾವ(ಶ್ವಶುರ). 
ಹೆಂಡತಿಯ ತಾಯಿ, ಭಾವಮೈದುನಂದಿರು ಅವರ ಹೆಂಡತಿಯರು, ಪೂಜ್ಯರಾದ ಮೂವರು 
ಗುರುಗಳು (ಮಂತ್ರೋಪದೇಶಕರು, ಶಾಂತಿಪೂರ್ವಕಶಾಸ್ತ್ರಪಾಠ ಹೇಳಿದವರು, ವೇದಾಧ್ಯಯನ 
ಮಾಡಿಸಿದವರು), ಆಪರುಗಳು, ಸ್ನೇಹಿತರು, ಹಣಸಹಾಯ ಮಾಡಿದವರು, ಅಳಿಯಂದಿರು, 
ಯತ್ತಿಜರು, ಯಜ್ಞಯಾಗಾದಿಗಳಲ್ಲಿ ನೇರಭಾಗಿಯಾಗಿರುವ ಸದಸ್ಯರು, ಅವರ ಸ್ತ್ರೀಯರು-- 
ಇವರಿಗೆಲ್ಲತರ್ಪಣ ಬಿಡಬೇಕು. ಇವರುಗಳೆಲ್ಲರ ತಿಲತರ್ಪಣ ಮುಗಿದ ಮೇಲೆ ಉಳಿದಿರುವ 
ಎಳ್ಳಷ್ಟನ್ನೂ ಹಾಕಿಕೊಂಡು ""ಅತೀತಕುಲಕೋಟೀನಾಂ ಸಪದ್ವೀಪ ನಿವಾಸಿನಾಮ್‌ । ಆಬ್ರಹ್ಮ- 
ಭುವನಾಂಲ್ಲೋಕಾನಿದಮಸ್ತು ತಿಲೋದಕಮ್‌ ॥'' ಎಂದು ಹೇಳಿ ನೀರನ್ನು ಹಾಕಿಕೊಂಡು ಬಲಗ 
ಹೆಬ್ಬೆರಳು ಮೂಲಕ ಬಿಡಬೇಕು. ಅನಂತರ ನಮ್ಮ ಕಾಲದಲ್ಲಿ ಹುಟ್ಟಿರುವ ಮಕ್ಕಳಿಲ್ಲದ, ನಮ್ಮ 
ಗೋತ್ರಕ್ಕೆ ಸರಿದ ಮೃತರಾಗಿರುವವರೆಲ್ಲರೂ ಈ ಯಜ್ಞೋಪವೀತವನ್ನು ಹಿಂಡಿಕೊಡುತ್ತಿರುವ 
ಎಳ್ಳುಸಹಿತವಾದ ನೀರು ತೃಪ್ತಿಯನ್ನುಂಟು ಮಾಡಲಿ ಎಂದು""ಯೇ ಕೇ ಚಾಸ್ಫತ್ಕುಲೇ ಜಾತಾ 
ಅಪುತ್ರಾ ಗೋತ್ರಜಾ ಮೃತಾಃ । ತೇ ಗೃಹ್ಣಂತು ಮಯಾ ದತ್ತಂ ಸೂತ್ರನಿಷ್ಟೀಡನೋದಕಮ್‌ ॥'' 
ಎಂದು ಹೇಳಿ "`'ವನಮಾಲಿಕೆಯಿಂದ ಜನಿವಾರವನ್ನು ನೀರಿನಲ್ಲಿ, ಹಿಂಡಿ ಅದನ್ನು ಕಣ್ಣಿಗೆ 
ಒತ್ತಿಕೊಳ್ಳಬೇಕು. ಇದುವರೆಗೆ ಕಳೆದಿರುವ ನಮ್ಮಕುಲದ ಗುಂಪಿಗೆ ಸೇರಿದ ಮತ್ತುಏಳು ದ್ವೀಪ ಪಗಳಲ್ಲಿ 
ವಾಸಿಸುತ್ತಿರುವ ಈ ತರ್ಪಣ ಜಲಕ್ಕಾಗಿ ಹಾತೊರೆಯುತ್ತಿರುವವರಿಗೆ ಈಗ ನಾನು ಬಿಡುತ್ತಿರುವ 
ಎಳ್ಳುಸಹಿತವಾದ ನೀರು ತೃಪ್ತಿಯನ್ನುಂಟುಮಾಡಲಿ'' ಎಂದು. ॥ ೨-೪ ॥। ಮಹಾಲಯದಲ್ಲಿ 
ದುರ್ಲಭವಾಗಿರುವ ಯೋಗದಲ್ಲಿ ತೀರ್ಥದಲ್ಲಿಹಾಗೂ ತಿಲತರ್ಪಣದಲ್ಲಿಈ ಮೇಲೆ ಹೇಳಿದ 
ಪಿತೃ ಗಳನ್ನು ಹಾಗೂ ಸನಕಾದಿ ಮಹಾಸುಷಿಗಳನ್ನು ಪ್ರಯತ್ನಪಟ್ಟಾದರೂ ಪೂಜಿಸಬೇಕು. ॥ ೫ ॥ 
ದಕ್ಷಿಣಾಭಿಮುಖವಾಗಿ ನೀರಿನಲ್ಲಿ ನಿಂತು ಈ ಸ ಗಳನ್ನು" ಉದ್ದೇಶಿಸಿ ಅಪಸವ್ಯದಿಂದ 
ಜಲಾಂಜಲಿಯನ್ನಾಗಲೀ, ತಿಲಾಂಜಲಿಯನ್ನಾಗಲೀ ಕೊಡಬೇಕು. ॥॥ ೬ 1 ಹಾಗೆಯೇ ತೀರ್ಥದ 


ಅಧ್ಯಾಯ ೪೨ 319 


ಜಲದಲ್ಲಿಅಪಸವ್ಯದಿಂದ ದಕ್ಷಿಣಾಭಿಮುಖವಾಗಿ ನಿಂತು ""ದೇವತೆಗಳು, ಅಸುರರು, ಸರ್ಪಗಳು, 
ಯಕ್ಷರು, ಗಂಧರ್ವರು, ರಾಕ್ಷಸ ಸರು, ಪಿಶಾಚಗಳು, ಗುಹ್ಯಕರು, ಸಿದ್ಧರು, ಕೂಶ್ಚಾಂಡವೆಂಬ 
ಪಿಶಾಚಗಳು, ಮರಗಳು, ಪಕ್ಷಿಗಳು, ಜಲಚರಪ್ರಾಣಿಗಳು, ಭವ ಣಿಗಳು ಜ್‌ ಯಾವ 
ರೀತಿಯಾದ ಆಧಾರವಿಲ್ಲದೆ ಇರುವವರು, ನಾನು ಕೊಡುತ್ತಿರುವ ಈ ಜಲಾಂಜಲಿಯಿಂದ 
ಶಾಶ್ವತವಾದ ತೃಪ್ತಿಯನ್ನು ಹೊಂದಲಿ. ॥ ೭-೮ ॥ ಎಲ್ಲ ನರಕಗಳಲ್ಲಿ ಮತ್ತು ಎಲ್ಲ ಬಗೆಯ 
ಯಾತನೆಗಳಲ್ಲಿ, ಇರತಕ್ಕವರು ಇವರುಗಳ ಹಿತಕ್ಕೋಸ್ಕ ರ ಈ ಜಲಾಂಜಲಿಗಳು ನನ್ನಿಂದ 
ಕೊಡಲ್ಪಟ್ಟಿವೆ, ಇವರೆಲ್ಲರೂ ತೃಪರಾಗಲಿ. ॥ ೯ ॥ ಬೇರೆ 'ಜೇರೆ ಜನ್ನಗಳಲ್ಲಿಹುಟ್ಟಿ ನನ್ನಿಂದ ಕೊಡುವ 
ಈ ನೀರಿಗಾಗಿ ಹಾತೊರೆಯುತ್ತಿರುವ ನನ್ನಎಲ್ಲಬಂಧುಗಳೂ ಮತ್ತು ಬಂಧುಗಳಲ್ಲದವರೂ ನಾನು 
ಕೊಡುವ ಈ ಜಲಾಂಜಲಿಗಳಿಂದ ತೃಪ್ತ ಶರಾಗಲಿ. ॥ ೧೦ ॥ "ಎಲ್ಲೆಲ್ಲಿಯೂ ಇದ್ದು ಹಸಿವು 
ಬಾಯಾರಿಕೆಯಿಂದ ಕಂಗಾಲಾಗಿರುವ ಸ ಸಮಸ್ತ ಜೀವಿಗಳಿಗೂ ನಾನು ಕೊಡುತ್ತಿರುವ ಈ 
ತಿಲೋದಕದಿಂದ ಶಾಶ್ವತವಾದ ತೃಪ್ತಿಯನ್ನು ಪಡೆಯಲಿ. ॥ ೧೧ ॥ ಇಡೀ ಬ ಫ್ರಹ್ಮಾಂಡದಲ್ಲಿರುವ 
ದೇವತೆಗಳು, ಯಷಿಗಳು, ಪಿತೃಗಳು, ಮನುಷ್ಯರು ಮತ್ತುಇತರರೂ ನಾನು ಕೊಡುತ್ತಿರುವ ಈ 
ತ್ರಿವೇಣೀತೀರ್ಥದ ಬಸ್‌ ತೃಪರಾಗಲಿ. ಹೀಗೆಂದು ಹೇಳಿ ತ್ರಿವೇಣೀ ಜಲವನು ್ನ (ಎಳ್ಳು 
ಸಹಿತವಾಗಿ ಅಥವಾ ಎಳ್ಳಿಲ್ಲದೆ ಬರೇ 'ಜಲದಿಂದ) ಮೂರುಸಾರಿ ಬೊಗಸೆ ಯಿಂದ ಎತ್ತಿ ಸುರಿದು 
ಕೊಡಬೇಕು. ॥ ೧೨ ॥ ಅನೇಕ ಕಾರಣಗಳಿಂದ ಅಶಕ್ತರಾದವರುಗಳು ಈ ಮೇಲೆ ಹೇಳಿದ 
ವಿಸ್ತಾರತರ್ಪ ಣವನ್ನು ಮಾಡಲಾಗದಿದ್ದರೆ, "ಅಬ್ರಹ್ನಸಂಬಪರ್ಯಂತಂ' ಎಂಬ ಮಂತ್ರದಿಂದ 
ಮಂತ್ರವನ್ನು ಆವೃತ್ತಿ ಮಾಡಿ ಅಥವಾ ಒಂದೇ ಸಲ ಉಚ್ಚರಿಸಿ ಮೂರು ಜಲಾಂಜಲಿಯನ್ನು 
ಕೊಡಬೇಕು. ॥ ೧೩ ॥ ಗಂಗೆಯಲ್ಲಿಯೂ ಮತ್ತು ಪ್ರಯಾಗದಲ್ಲಿಯೂ ನದೀ ರಜಸ್ವಲಾ 
ದೋಷವು ಸ್ನಾನಕ್ಕೆ ಅಡ್ಡಿ ಮಾಡುವುದಿಲ್ಲ ಮತ್ತು ಹಿಂತಿರುಗಿ ಹರಿಯುತ್ತಿರುವ ನೀರಿನಲ್ಲಿ ಸ್ನಾನ 
ಮಾಡುವ ದೋಷವು ಪ್ರಯಾಗದಲ್ಲಂತೂ ಇಲ್ಲವೇ ಇಲ್ಲ. ॥ ೧೪ ॥ ಮಕ್ಕಳಿಲ್ಲದ ವಿಧವೆಯು ತನ್ನ 
ಗಂಡ ಮುಂತಾದವರಿಗೆ ತಾನೇ ತರ್ಪಣವನ್ನು ಕೊಡಬೇಕು. ತಾಯಿಯು ಮೃತರಾದವರೂ 
ಅಧಿಕಾರಾನುಸಾರವಾಗಿ ತರ್ಪಣ ಕೊಡಬಹುದು.!। ೧೫ ॥ ಸಂಕಲ್ಪಿತವಾದ ಪ್ರಾಯಶ್ಚಿತ್ತವನ್ನು 
ಆಗಲೇ ಆಗಲಿ ಕಾಲಾಂತರದಲ್ಲಿ ಆಗಲೀ ಶಕ್ತಿ ಅಶಕ್ತಿಗೆ ಅನುಸಾರವಾಗಿ ವಿಧಿವತ್ತಾಗಿ 
Fuad ॥ ೧೬ ॥ ಪ್ರಯಾಗಯಾತ್ರೆಯ ಸಂಪೂರ್ಣ ಫಲ ಪ್ರಾಪ್ತಿಗಾಗಿ 
ಪ್ರತ್ಯಕ್ಷವಾಗಿಯಾಗಲೀ ಅಥವಾ ಬದಲೀ ಏರ್ಪಾಡು ಮೂಲಕವಾಗಿಯಾಗಲೀ ದಶದಾನಗಳನ್ನು 
ಕೊಡಬೇಕು. pi ಕಾಲಾಂತರದಲ್ಲಿಯೂ ಕೊಡಬಹುದು. ॥ ೧೭ 1 ಹಸು, ಭೂಮಿ, ಬಂಗಾರ, 

ಎಳ್ಳು, ತುಪ್ಪ ವಸ್ತ್ರ ಧಾನ್ಯ, ಬೆಲ್ಲ ಬೆಳ್ಳಿ ಮತು ಉಪ್ಪು ಇವೇ ದಶದಾನದ ವಸುಗಳು. ॥ ೧೮ ॥ 
ಮ ಪ ಣರ ದರೆ, ಭೂಮಿಯು "ನಿವರ್ತನ' ಎಂಬಪ ಕ್ರಮಾಣದಷ್ಟು(ನೂರು 
ಗೋವುಗಳು ಮಲಗುವಷ್ಟು. ಎಂದು ಗರುಡಪುರಾಣದಲ್ಲಿದೆ); ಎಳ್ಳು ಮೂರು ದೊನ್ನೆಗಳಷ್ಟು; 

ಭಂಗಾರವು ಒಂದು ತೊಲದಷ್ಟು; ತುಪ್ಪವು ಒಂದು ಸೇರಿನಷ್ಟು; ವಸ್ತ್ರಗಳು ಎರಡು; ಧಾನ್ಯವು 

ಎರಡುವರೆ ಖಂಡುಗದಷ್ಟು ಎಂದು ತಿಳಿಯತಕ್ಕದ್ದು || ೧೯-೨೦ Il ತಸಮರ್ಥರಾದವರು ಈ 

ಪ್ರಮಾಣದಲ್ಲಿ ಅರ್ಧ ಅಥವಾ ಅರ್ಧದಲ್ಲಿ ಅರ್ಧವಾದರೂ ಕೊಡಬಹುದು. ಶಕ್ತಿಯಿದ್ದವರು 

ಎರಡರಷ್ಟುಮೂರರಷ್ಟು ಅಥವಾ ನಾಲ್ಕರಷ್ಟೂದಾನ ಮಾಡಬಹುದು. ಮಾಧವನ : ಸಂತೋಷ 

ಕ್ಯಾಗಿ ಈ ದಾನಗಳನ್ನು ಮಾಡುವುದರಿಂದ ಹಣದ ಕಾರ್ಪಣ್ಯವನ್ನು ಮಾಡಬಾರದು. ॥ ೨೧ ॥ 


320 ಪ್ರಯಾಗಮಾಹಾತ್ಮ್ಯಮ್‌ 


ಯಾತ್ರೆಯ ಪೂರ್ಣಫಲಪ್ರಾಪಿಗಾಗಿ ಭೂರಿ ದಾನಗಳನ್ನೂ , ಹೆಳವರು, ಕುರುಡರು, ಬಾಲಕರಿಗೆ 
ಮತ್ತು ವೃದ್ಧರಿಗೆ ಬೇರೆ ಬೇರೆ ದಾನಗಳನ್ನು ಕೊಡಬಹುದು. ॥ ೨೨ ॥ ಅನಂತರ ತಿಳಿದವರು 
ಎಧಿವತ್ತಾಗಿ ಸಂಕಲ್ಪಮಾಡಿ ಉಪವಾಸ ಮಾಡತಕ್ಕದ್ದು; ಇದರಿಂದ ಮುಂದೆ ಮಾಡುವ ಕರ್ಮಗಳಿಗೆ 
ಪವಿತ್ರತೆಯು ಬರುವುದು. ॥ ೨೩ ॥ "“ಎಲೈ ತೀರ್ಥರಾಜನೇ! ನಿನ್ನ ಆಜ್ಞೆಯ ಪ್ರಕಾರ ಇವತ್ತು 
ಉಪವಾಸವಿದ್ದು ನಾಳೆ ಪಾರಣೆ ಮಾಡುವೆನು; ಇದರಿಂದ ನೀನು ಪ್ರಸನ್ನನಾಗು'' ಎಂದು 
ಮಾಧವನಿಗೆ ಪ್ರಾರ್ಥನೆ ಮಾಡಬೇಕು. ।। ೨೪ ॥ ತೀರ್ಥಪ್ರಾಪಿಯ ಹಿಂದಿನ ದಿನ ಹಾಗೂ 
ತೀರ್ಥಪ್ರಾಪ್ತಿಯ ದಿನದಲ್ಲಿಯೂ ಮುಖ್ಯಕಲ್ಲದಿಂದ ಅಥವಾ ಅನುಕಲ್ಪದಿಂದ(ಸಂಪೂರ್ಣ 
ಉಪವಾಸಮಾಡುವುದು ಮುಖ್ಯಕಲ್ಪ; ಉಪಾಹಾರಮಾಡುವುದು ಅನುಕಲ್ಪ) ಉಪವಾಸವನ್ನು 
ಮಾಡಬೇಕು; ಈ ಉಪವಾಸವು ಶುದ್ಧಿಯನ್ನು ಉಂಟುಮಾಡತಕ್ಕದ್ದು. 1೨೫ ॥ ಯಾತಾ ಸ್ಥಳವನ್ನು 
ತಲುಪಿದ ದಿವಸವೇ ಅಲ್ಲಿಯೇ ಪಿತೃಗಳಿಗೆ ತೃಪ್ತಿಯನ್ನು ಕೊಡುವ ಶ್ರಾದ್ಧವನ್ನು ಹಸೀ ಅಕ್ಕಿ ಅಥವಾ 
ಬಂಗಾರದಿಂದ ಯಥಾವಿಧಿ ಮಾಡಬೇಕು. ॥। ೨೬ ॥ ಊಟ ಮಾಡಿರಲಿ, ಮಾಡದಿರಲಿ, 
ರಾತ್ರಿಯೇ ಆಗಿರಲಿ, ಶುಚಿಯಾಗಿರಲಿ, ಅಶುಚಿಯಾಗಿರಲಿ, ಗಂಗಾನದಿಯನ್ನು ತಲುಪಿದ 
ದಿವಸವೇ ಆಗಲೇ ಶ್ರಾದ್ಧವನ್ನು ಮಾಡಬೇಕು. ॥।೨೭ ॥ ತೀರ್ಥಗಳಲ್ಲಿ, ವನಗಳಲ್ಲಿ, ಬೆಟ್ಟಗಳಲ್ಲಿ 
ಸ್ಥಳಗಳ ಅಶುದ್ಧ್ಯಾದಿ ದೋಷಗಳಿಲ್ಲ, ಪತಿತರಾದ ಬ್ರಾಹ್ಮಣರನ್ನು ಬಿಟ್ಟು ಮಿಕ್ಕವರ ಆಚಾರ 
ವ್ಯವಹಾರಗಳ ಬಗ್ಗೆ ಪರೀಕ್ಷೆ ಮಾಡಲು ಹೋಗಬಾರದು. ।। ೨೮ ।। ಆಮಶ್ರಾದ್ಧ ಮಾಡುವಾಗ 
ಬ್ರಾಹ್ಮಣರ ಭೋಜನ ಮಾಡಿಸಿದ್ದರೆ ಬೇಕಾಗಿದ್ದಷ್ಟಕ್ಕಿಂತ ನಾಲ್ಕು ಪಟ್ಟು ಅಕ್ಕಿಯನ್ನು ದಾನ 
_ ಕೊಡಬೇಕು. ಅಥವಾ ಎರಡರಷ್ಟು ಅಥವಾ ಸರಿಸಮನಾದ ಅಕ್ಕಿಯನ್ನು ದಾನ ಮಾಡಬೇಕು. 
ಬ್ರಾಹ್ಮಣರ ಭೋಜನ ಮಾಡಿಸಲಿಕ್ಕೆ ತಗಲುವ ಖರ್ಚಿನ ಎರಡರಷ್ಟು ನಾಲ್ಕರಷ್ಟು ಅಥವಾ 
ಸರಿಸಮನಾದಷ್ಟುದರೂ ಬಂಗಾರವನ್ನು ಹಿರಣ್ಯ ಶ್ರಾದ್ಧದಲ್ಲಿ ದಾನ ಮಾಡಬೇಕು. ॥ ೨೯ ॥ 
ತೀರ್ಥಕ್ಟೇತ್ರವನ್ನು 'ತಲುಪಿದ ಮಾರನೆಯ ದಿನವೇ ಅನ್ನಶಾ ್ರಿದ್ಧವನ್ನು (ಪಾರ್ವಣಶ್ರಾದ್ದ) 
ವಿಧಿವತ್ತಾಗಿ ಮಾಡಬೇಕು. ಬುದ್ಧಿವಂತನಾದವನು ಆಶೌಚಾದಿಗಳು ಬಂದಿದ್ದರೂ ಆಶೌಚ ಕಳಿದ 
ಕೂಡಲೇ ಮಾಡಬೇಕು. ॥ ೩೦ ॥ ಎಲೈ ಮುನೀಶ್ವರರೇ! ತೀರ್ಥಶ್ರಾದ್ಧದಲ್ಲಿ ಆವಾಹನೆ, 
ವಿಸರ್ಜನೆ, ದ್ವಿಜಾಂಗುಷ್ಠನಿವೇಶನ, ಅರ್ಫ್ಯ, ವಿಕಿರದಾನ, ದಿಗ್ಬಂಧನ, ಅಗ್ಗಿಕೃತಿ, ತೃಪಿಪ್ರಶ್ನೆ, 
ದಿಗ್ನೋಷ ಮತ್ತು ಬಡಿಸಿದ ಅನ್ನದ ರಕ್ಷಣೆ ಇವುಗಳು ಇರುವುದಿಲ್ಲ. ॥ ೩೧-೩೨ ॥ ವಿಧವೆಯು 
ಶಾ ್ರಿದ್ಧಮಾಡುವಾಗ ಪಾರ್ವಣಕ್ಕೆ ಬರತಕ್ಕವರೆಂದರೆ ಗಂಡ, ಗಂಡನ ತಂದೆ, ಗಂಡನ ತಂದೆಯ 
ತಂದೆ; ಅತ್ರೆ ಅತ್ತೆಯ ಅತ್ರ ಅತ್ತೆಯ ಅತ್ರೆಯ ಅತ್ರ ತಂದೆ, ತಂದೆಯ ತಂದೆ, ತಂದೆಯ ತಂದೆಯ 
ತಂದೆ; ತಾಯಿ, ತಾಯಿಯ ಅತ್ತೆ ತಾಯಿಯ ಅತ್ತೆಯ ಅತ್ತೆ ಈ ರೀತಿಯಾಗಿ ದ್ವಾದಶ ಪಿತೃಗಳು 
ವಿಧವೆಯು ಇವರುಗಳ ಹೆಸರನ್ನು ಮಾತ್ರ ಹೇಳಿ ಶಾ ್ರದೃವನ್ನು ಮಾಡಬೇಕು ಅಥವಾ ಬಾ ್ರಿಹ್ನಣರ 
ಮೂಲಕ ಶ್ರಾದ್ಧವನ್ನು ಮಾಡಿಸತಕ್ಕದ್ದು ಇದು ಶುದ್ಧವಾದುದು ಮತ್ತು ಉತ್ತಮವಾದುದು. 
11 ೩೩-2೫ ॥ ಬ್ರಾಹ್ಮಣರ ಮೂಲಕ ಮಾಡಿಸುವುದರಿಂದಲೂ ಶಾಸ್ತ್ರದಲ್ಲಿ ಹೇಳಿರುವಂತೆ ಎಲ್ಲ 
ಫಲಗಳೂ ಲಭ್ಯವಾಗುವುವು. ಶೂದ್ರನು ಯಾವಾಗಲೂ ಹಸೀ ಅಕ್ಕಿಯಿಂದಲೇ ಶ್ರಾದ್ಧವನ್ನು 
ಮಾಡಬೇಕು ಮತ್ತುಹೆಸರುಗಳನ್ನು ಹೇಳಿ ಶ್ರಾದ್ಧ ಮಾಡಬೇಕು. ೩೬ ॥ ಹಾಗೆ ಮಾಡದಿದ್ದರೆ 
ಶ್ರಾದ್ಧಕರ್ಮಕ್ಕೆ ವೈಗುಣ್ಯ ಬಂದು ಪಿತೃಗಳು ನರಕದಲ್ಲಿ ಬೀಳುತಾರೆ. ತೀರ್ಥ-ಶ್ರಾದ್ಧದಲ್ಲಿ 
ವಿಶೇಷವಾಗಿ - ತೀರ್ಥದಲ್ಲಿರುವ ಬ್ರಾಹ್ನಣರಿಗೇ ಭೋಜನ ಮಾಡಿಸಬೇಕು. ॥ ೩೭ ॥ 


ಅಧ್ಯಾಯ ೪೨ 321 


ತೀರ್ಥವಾಸಿಗಳಾದ ಬ್ರಾಹ್ಮಣರು ಅವಶ್ಯವಾದ ಗುಣಗಳಿಂದ ಕೂಡಿರಲಿ, ಕೂಡದಿರಲಿ, ಎರಡೂ 
ಒಂದೇ; ಅವರೇ ಪಂಕಿಪಾವನರು, ಯಾವಾಗಲೂ ಕರ್ತೃವು ಯಾವ ಯಾವ ತೀರ್ಥಗಳಲ್ಲಿ 
ಯಾವ ದೇವತೆಗಳಿದ್ದಾರೋ, ಯಾವ ಯಾವ ತೀರ್ಥಗಳಲ್ಲಿ ಯಾವ ಯಾವ ಬ್ರಾಹ್ಮಣರು 
ಗಳಿದ್ದಾರೆ, ಯಾವ ಯಾವ ತೀರ್ಥದಲ್ಲಿ ಯಾವ ಯಾವ ಜಲವಿದೆ ಎಂಬುದನ್ನು ಎಂದೂ 

ಹುಡುಕುವ ಪ್ರಯತ್ನ ಮಾಡಬಾರದು, ಬ್ರಾಹ್ಮಣರಿಗೆ ಯಾವಾಗಲೂ ಉಟ್ಟುಕೊಳ್ಳುವ ಮತ್ತು 
ಹೊದ್ದುಕೊಳ್ಳುವ ವಸ್ಟವನ್ನುಕೊಡಲೇಬೇಕು. ಇಲ್ಲದಿದ್ದರೆ ಶ್ರಾದ್ಧಭಂಗವಾಗುತ್ತದೆ. ೩೮-೩೯ ॥ 

ಶಕ್ತಿ ಇದ್ದರೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಮತ್ತು ಆಭರಣಾದಿಗಳನ್ನು ಕೊಡಬೇಕು. 

ಎವೇಕಿಯು ಯಾವಾಗಲೂ ಕ್ಷೇತ್ರದ ತೀರ್ಥದಲ್ಲಿಯೇ ಪಿಂಡವನ್ನು ವಿಸರ್ಜಿಸಬೇಕು. ॥ ೪೦ ॥ 

ಸಂಬಂಧಪಟ್ಟಎಲ್ಲವಿಷಯಗಳೂ ಮೊದಲೇ ಹೇಳಲ್ಪಟ್ಟಿವೆ. ಈ ರೀತಿಯಾಗಿ ಮಾಡಬೇಕಾದ್ದನ್ನು, 

ಬಿಡಬೇಕಾದ್ದನ್ನು ವಿವೇಚಿಸಿ ಭಕ್ತಿಯಿಂದ ಶ್ರಾದ್ಧಮಾಡಿದರೆ ಗಯಾಶ್ರಾದ್ಧದ ಫಲವು 

ಪ್ರಾಪ್ಯವಾಗುವುದು. ॥ ೪೧-೪೨ ॥ 


1 ನಲವತ್ತೆರಡನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ತ್ರಿಚತ್ವಾರಿಂಶೋನಧ್ಯಾಯಃ 11 ೪೩ 1 


ಶೇಷ ಉವಾಚ 
ಸ್ವ್ರೀಭಿಶ್ಚೇದ್ವೇಣಿಕಾದಾನಂ ಯತೃತಂ ಪ್ರಥಮೇನಹನಿ । 
ಶುಕ್ಲಪಕ್ಷೇ ತದಾ ಕಾರ್ಯಂ ಸುದಿನೇ ಪತ್ಯುರಾಜ್ಞಯಾ ೧॥ 
ತತಃ ಶುಭೇಪಹ್ಲಿ ಕುರ್ವೀತ ವೇಣೀಮಾಧವಪೂಜನಮ್‌ ।ಟ 
ಐಹಿಕಾಮುಷ್ಠಿಕಂ ಯೇನ ಫಲಂ ವಿಂದತಿ ಮಾನವಃ 1೨॥ 
ಶುಚಿಸ್ಪಂಭ್ಛತಸಂಭಾರಸ್ಪಪತ್ನೀಕಸ್ಸುಖಾಸನೇ I | 
ಉಪವಿಶ್ಯ ಸಮಾಚಮ್ಯ ಸ್ಥ ಫೌ ಗಣಪತಿಂ ತತಃ 11೩॥ 
ತ್ರಿವೇಣೀಂ ಮಾಧವಂ ಸೋಮಂ ಭಾರದ್ದಾಜಂ ಚ ವಾಸುಕಿಮ್‌ । 
ವಂದೇ ಕ್ಷಯ್ಯವಟಂ ಶೇಷಂ ಪ್ರಯಾಗಂ ತೀರ್ಥನಾಯಕಮ್‌ ॥೪॥ 
ಸ್ಥಾನೇ ದಾನೇ ಜಪೇ ಹೋಮೇ ಸ್ವಾಧ್ಯಾಯೇ ಯಜ್ಞಕರ್ಮಣಿ । 


ಇಮಂ ಮಂತ್ರಂ ಪಠೇದ್ವಿಪ್ರಾ ಭಕಾ ಶ್ಯ ಪೂರ್ಣಫಲಾಪುಯೇ 1 ೫ ॥ 
ದೇಶಕಾಲಾವನುಸ್ಥ ತ್ಯ ಫಲಂ ಚೋಲ್ಲಿಖ್ಯ ಮಾನಸಮ್‌ । 

ಗಣೇಶಂ ಕರ್ತರೀಂ ಪೂಜ್ಯ ಕಲಶಾರಾಧನಾದಿಕಮ್‌ 1೬1 
ಗಾಯತ್ತ್ಯಾ ಪ್ರೋಕ್ಸ್ಯ ಸಂಭಾರಾನ್ನುರುಪಸೂಕಾಂಗವೇಶನಮ್‌ । 
ಕೃತ್ವಾತೇನೈವ ಸೂಕ್ರೀನ ಇಮಂ ಮೇ ಗಂಗ ಇತ್ಯ್ಯಚಾ ೭ 


ಷೋಡಕೈರುಪಚಾರೈಶ್ಚ ಗಂಗಾಯಮುನಸಂಗಮೇ |. 
ಶೂದ್ರಾ: ಸ್ತ್ರೀ ನಾಮಮಂತ್ರೇಣ ಭಕ್ಷಾ ್ಯ ಕುರ್ವೀತ ಪೂಜನಮ್‌ ॥೮॥ 
ಆವಾಹನಂ ನ ಕುರ್ವೀತ ಜಾಗ್ರದ್ರೂಪೌ ಯತೋತತ್ರ ತ್‌ । 
ದತ್ವಾಪುಷ್ಟಾಂಜಲಿಂ ಪೂರ್ವಂ ಧ್ಯಾಯೇದ್ವಣೀಂ ಚ ಮಾಧವಮ್‌ ॥ ೯ ॥ 
ನವಾಂಬುದಸಮದ್ಕುತಿಂ ಖಚಿತಭೂಷಣೈರ್ಭೂಷಿತಂ 
ಸುಗೌರವಸನಾವೃತಂ ಸಕಲದೇವತಾಸಂಸುತಮ್‌ । 
ಭುಜೈರ್ದಧತಮಬ್ಬಿಜಂ ರಥಾಂಗಗದಾಪಂಕಜಂ 
ಪ್ರಯಾಗನಿಲಯಂ ಸದಾ ಮನಸಿ ಮಾಧವಂ ಭಾವಯೇ ॥ ೧೦ ॥ 
ಸಿತಾಸಿತಲಸದ್ದುತಿಂ ತ್ರಿನಯನಾಂ ವಿಚಿತ್ರಾಂಬರಾಂ 
ದರಾರಿಜಲಜಂ ಗದಾಂ ಧ್ವತವತೀಂ ಸ್ವದೋರ್ಭಿಃ ಸ್ಫುಟಮ್‌ I 
ಸಮಸಜನಕಾಮಿತಾಂ ವಿವಿಧಭೂಷಣೈರ್ಭೂಷಿತಾಂ 
ಪ್ರಯಾಗವಸತೀಂ ಸದಾ ಮನಸಿ ವೇಣಿಕಾಂ ಭಾವಯೇ ॥ ೧೧ ॥ 
ನಮೋ ವೇಣ್ಯೈ ನಮೋವೇಣ್ಕೈ ನಮೋ ವೇಣ್ಯೆ ನಮೋ ನಮಃ | 
ಮಾಧವಾಯ ನಮಸುಭ್ಯಂ ಫಲದಾಯ ನಮೋ ನಮಃ HW ೧೨ ॥ 
322 


ಅಧ್ಯಾಯ ೪೩ 


ಬ್ರಜೂದ ಬು ನಾಮಮಂತ್ರೋ ಯಂ ಪರಿಕೀರ್ತಿತಃ । 


ವಕ್ಷಿ 6: Sಹಮಪರಾನಸ್ಕಾಃ ಪೂಜಾಮಂತ್ರಾ ನ್ನಿಜೋಧತ 
ಆಗಚ್ಛಾನಂತ ದೇವೇಶ ಕೇಶವಾಚ್ಕುತ ಮಾಧವ I 


ಗೃಹಾಣ ಮತ್ಯತಾಂ ಪೂಜಾಂ ತಿ ್ರವೇಣ್ಯಾ ಸಹಿತ ಪ್ರಭೋ ' 


ನಾನಾಮಣಿಗಣಾಕೀರ್ಣಂ ಜಾಂಬೂನದವಿಭೂಷಿತಮ್‌. 1 
ಸಿಂಹಾಸನಂ ಗೃಹಾಣೇದಂ ತ್ರಿವೇಣ್ಯಾ ಸಹಿತ ಪ್ರಭೋ. 
ಶೀತಲಂ ನಿರ್ಮಲಂ ಹೃದ್ಯಂ ಗಂಧಾಕ್ಷತವಿಭೂಷಿತಮ್‌ । 
ಜಲಂ ಗೃಹಾಣ ಪಾದ್ಯಾರ್ಥಂ ತ್ರಿವೇಣ್ಯಾ ಸಹಿತಪ್ರಭೋ 
ಅರ್ಫ್ಯಾದರ್ಫ್ಯತರೋಸಸಿ ತ್ವಂ ಕೇಶವಾನಂತ ಮಾಧವ ।ಟ 
'ಗೃಹಾಣಾರ್ಫ್ಥ್ಯಂ ಮಯಾ ದತ್ರಂ ತ್ರಿವೇಣ್ಯಾ ಸಹಿತಪ್ರಭೋ 
ಪ್ರಾಲೇಯಂ ಜಲಮಾನೀತಂ ಕರ್ಪೂರೈಲಾಭಿವಾಸಿತಮ್‌ | 
ಆಚಮ್ಯಸ್ವ ದಯಾಸಿಂಧೋ ತ್ರಿ ವೇಣ್ಯಾ ಸಹಿತನ ಶ್ರಭೋ 
ಪಯೋದಧಿಫ್ಯತಂ ಕೌದ್ರಂ ಪಂಚಮೀಶರ್ಕರಾ ಸಿತಾ | 
ಕುರು ಪಂಚಾಮೃತಸ್ನಾನಂ ತ್ರಿವೇಣ್ಯಾ ಸಹಿತ ಪ್ರಭೋ 
ಗಂಗಾಯಮುನಸಂಗೋತ್ಕಂ ಮಲಫುಮಮಲಂ ಜಲಮ್‌ । 
ಸ್ವೀಕುರು ಸ್ನಾನಕ್ಕತ್ತೆ ಕ ತಂತ್ರಿ ತಿ ವೇಣ್ಯಾ ಸಹಿತ ಪ ಪ್ರಭೋ 
ಗಂಗೋದಕಮಿದಂ ದಿವ್ಯಂ ಹೇಮಭಾಜನಭೂಷಿತಮ್‌ | 
ಗೃಹಾಣಾಚಮನೀಯಾರ್ಥಂ ತ್ರಿ ವೇಣ್ಯಾ ಸಹಿತ ಪ್ರಭೋ 
ಪೀತಾಂಬರಧರೋತಸಿ ತ್ವಂ. ದತಂ ಪೀತಾಂಬರಂ ಮಯಾ । 
ಗೃಹಾಣ ಮಾಧವ ಸ್ವಾಮಿನ್ವಿವೇಡ್ಕಾ ಸಹಿತ ಪ್ರಭೋ 
ಯಾಮುನಂ ವಿಶದಂ ದಿವ್ಯಂ ಮಮ ಬಾಧಾನಿವಾರಣಮ್‌ । 
ಊರೀಕುರುಷ್ಟಾಚಮನಂ ತ್ರಿವೇಣ್ಯಾ ಸಹಿತ ಪ್ರಭೋ 
ಶ್ರೌತಸ್ಥಾರ್ಶಕ್ರಿಯಾಧಾರಂ ಬ್ರಹ್ಮವಿಷ್ಣುಶಿವಾತ್ಮಕಮ್‌ । 

' ಬ್ರಹ್ಮಸೂತ್ರಂ ಗೃಹಾಣೇದಂ ಶ್ವೇತಂ ಶ್ರೀಮಾಧವ ಪ್ರಭೋ 
ಶೀತಲಂ ಬಹುಲಾಮೋದಂ ಕರ್ಮಾಧಿಕೃತಕಾರಣಮ್‌ । 
ತೋಟಾಮಾಚಮನೀಯಂ ತ್ವಮುರರೀಕುರು ಮಾಧವ 
ಮುಕ್ತಾಮಾಣಿಕೃಖಚಿತಂ ಕಾರ್ತಸ ಸ್ಫರವಿನಿರ್ಮಿತಮ್‌ | 
ಭೂಷಣಂ ತ್ವ. ಮಮಾದೇಹಿ ತ್ರಿ 'ವೇಣ್ಯಾ ಸಹಿತ ಪ್ರಭೋ 
ಕಾಲೇಯಾಗುರುಕಸೂರೀಸುಗಂಧಾಢ್ಯಂ 'ಮನೋರಮಮ್‌ | 
ಗೃಹಾಣ ಚಂದನಂ ಪ್ರಿತ್ಛಾತ್ರಿ ವೇಣ್ಯಾ ಸಹಿತ ಪ್ರ ಭೋ 


323 


. || ೧೩ ॥ 


1 ೧೪॥ 


i ೧೫ ॥ 


IO ॥ 


'॥ ೧೭ ॥ 


॥ ೧೮ || 


॥1 ೧೯ ॥ 


I ೨೦ ॥ 


20 


॥ ೨೨ ॥ 
॥ ೨೩ ॥ 
H ೨೪ ॥ 
॥ ೨೫ ॥! 
॥ ೨೬ ॥ 


1 ೨೭ 11 ` 


324 


ಪ್ರಯಾಗಮಾಹಾತ್ಮ್ಯಮ್‌ 
ಹಾರಿಣೀಂ ವಿಷ್ಣುಮನಸೋ ಮುಖಮಂಡನಕಾರಿಣೀಮ್‌ । 


ಹರಿದ್ರಾಂ ತ್ವಂ ಗೃಹಾಣೇಮಾಂ ತ್ರಿವೇಣ್ಯಾಖಲವಂದಿತ ॥ ೨೮ ॥ 
ಸೌಭಾಗ್ಯಧ್ವಜರೂಪಂ ಯತ್‌ ಶ್ರೀಮತರ್ವಾರ್ಥಮಂಗಲಮ್‌ । 
ಕುಂಕುಮಂ ಭಾಲಮಾಲ್ಯೇನ ತ್ರಿವೇಣಿ ತ್ವಮುರೀಕುರು ॥ ೨೯ ॥ 
ಅಕ್ಷತಾನ್‌ ಶಾಲಿಸಂಭೂತಾನ್‌ ಕುಂಕುಮೇನ ಸುರಂಜಿತಾನ್‌ | ' 

ಗೃಹಾಣ ಶಕ್ರಗೋಪಾಭಾನ್‌ ತ್ರಿವೇಣ್ಯಾ ಸಹಿತ ಪ್ರಭೋ ॥ ೩೦॥ 
ಮಲ್ಲಿಕಾಮಾಲತೀಜಾತೀಕುಂದಕಲ್ಹಾರಪಂಕಜಮ್‌ । 

ತುಲಸ್ಕಂತಂ ಗೃಹಾಣೇದಂ ತ್ರಿವೇಣ್ಯಾ ಸಹಿತ ಪ್ರಭೋ ೩೧ ॥ 


ಉದ್ದಿರಂತೀಭಿರಾಮೋದಂ ಮಾಲ್ಯಾಮಾಲಾಭಿರಾದರಾತ್‌ | 
ತ್ವಾಮರ್ಚೇ ಹಂ ಸಭೂಷಾಭಿಃ ತ್ರಿವೇಣ್ಯಾ ಸಹಿತ ಪ್ರಭೋ 1೩೨॥ 
ದಶಾಂಗಾಂಗುಲಪಾಟೀರೇ ಲಸದ್ರತಸಮನ್ನಿತಮ್‌ । 


ಧೂಪಂ ಗೃಹಾಣ ಭೂತಾದ್ಯ ತ್ರಿವೇಣ್ಯಾ ಸಹಿತ ಪ್ರಭೋ Wl ೩೩ ॥ 
ಫೃತವರ್ತಿಸಮಾಯುಕಮಜ್ಞಾನಧ್ವಾಂತನಾಶನಮ್‌ I 

ದೀಪಂ ಗೃಹಾಣ ದಿವ್ಯಾಭಂ ತ್ರಿವೇಣ್ಯಾ ಸಹಿತ ಪ್ರಭೋ 1 ೩೪ ॥ 
ಚತುರ್ವಿಧಾನ್ನಂ ಸುಸ್ವಾದು ಷಡ್ರಸ್ಸೆಃ ಪರಿಪೂರಿತಮ್‌ । 

ಉಪಹಾರಂ ಗೃಹಾಣೇಮಂ ತ್ರಿವೇಣ್ಯಾ ಸಹಿತ ಪ್ರಭೋ ॥ ೩೫ ॥ 
ಪ್ರಬೋಧೇ ಮಜ್ಜನೇ ಧೂಪೇ ದೀಪೆನೈವೇದ್ಯಯೋಸ್ಪಥಾ । 

ನೀರಾಜನೇ ಚ ಕುರ್ವೀತ ಘಂಟಾವಾದ್ಯಂ ಹಿ ಪೂಜಕಃ ॥ ೩೬ ॥ 
ಚಂದ್ರಕೌಶೀರಸಂಯುಕಂ ರುಕ್ಕಭಾಜನಮಂಡಿತಮ್‌ । 

ಮಯಾ ಸ್ವೀಕುರು ಪಾನೀಯಂ ತ್ರಿವೇಣ್ಯಾ ಸಹಿತಪ್ರಭೋ Il ೩೭ ॥ 
ಸಂಸಾರೋತಾರಣಂ ದಿವ್ಯಂ ಭೂಮಿಮಂಡಲಮಂಡಲಮ್‌ । 
ಗೃಹಾಣಾಚಮನಂ ಗಾಂಗಂ ತ್ರಿವೇಣ್ಯಾ ಸಹಿತಪ್ರಭೋ ॥ ೩೮ ॥ 
ಅಮಲಾವಮಲೇನಾಶು ಸಿತೋನ್ಸರ್ದುಪುರಸ್ಪರಮ್‌ I 

ಪ್ರಾಪ್ಯ ಪ್ರಕ್ಷಾಲಯ ಕರೌ ತ್ರಿವೇಣ್ಯಾ ಸಹಿತಪ್ರಭೋ 11೩೯ ॥ 
ಪಾಟೀರಾಗುರುಕಸೂರೀಚಂದ್ರ ಕಾಶ್ಲೀರಜಾತಿಭಿಃ 1 

ಉದ್ದರ್ಶಯ ಕರ್‌ ದಿವ್ಯೌ ತ್ರಿವೇಣ್ಯಾ ಸಹಿತ ಪ್ರಭೋ 1೪೦ ॥ 
ನಾನಾವಿಧಾನಿ ಸುಸಾದುಫಲಾನಿ ಸುರಭೀಣ್ಯಲಮ್‌ | 

ಗೃಹಾಣ ಸಕಲಾಧಾರ ತ್ರಿವೇಣ್ಯಾ ಸಹಿತಪ್ರಭೋ 11೪೧ ॥ 


ಪೂಜಾಸಾದ್ಗುಣ್ಯಕಾರೀಣಿ ಸುವರ್ಣಕುಸುಮಾನ್ಯಲಮ್‌ । 
ದಕ್ಷಿಣಾರ್ಥೇ ಗೃಹಾಣ ತಂ ತ್ರಿವೇಣ್ಯಾ ಸಹಿತಪ್ರಭೋ I ೪೨ ॥ 


ಅಧ್ಯಾಯ ೪೩ 


ನೀರಾಜಿತಪದದ್ವಂದ್ವನಿರ್ಜಿತಾಖಿಲತೇಜಸಾ । 
ನೀರಾಜಯಾಮ್ಯಹಂ ಭಕ್ತ್ಯಾ ತ್ರಿವೇಣ್ಯಾ ಸಹಿತಪ್ರಭೋ 
ನಾನಾಪುಷೆ ಶ್ಚ ಪತೆ ೈಶ್ಚ ನಾನಾವರ್ಣಸುಗಂಧಿಬಿ: । | 
ಪುಷ್ಪಾಂಜಲಿಂ ಚಾರ್ಪಯುಮಿ ತ್ರಿವೇಣ್ಯಾ ಸಹಿತ ಪ್ರಭೋ 
ಪದೇ ಪದೇ ಆಘವಿದ್ದಂಸಿ ಸರ್ವಕಾಮಾರ್ಥದಂ ನೃಣಾಮ್‌ । 
ಪ್ರದಕ್ಷಿಣಂ ಕರಿಷ್ಯಾಮಿ ತ್ರಿವೇಣ್ಯಾ ಸಹಿತ ಪ್ರಭೋ 
ಶ್ರೀಮಾಧವ ದಯಾಸಿಂಧೋ ಭಕಕಾಮಾರ್ಥಪೂರಕ । 
ತ್ವಾಮಹಂ ಶರಣಂ ಪ್ರಾಪ್ತಃ ಪಾಹಿ ಮಾಂ ದೀನವತ್ತಲ 
ಭ್ರಮಿತ್ವಾ ಸರ್ವದೇಶೇಷು ದುಃಖಮೂಲೇಷು ದುಃಖಿತಃ । 
ತ್ವತ್ಪಾದಕಮಲಂ ಪ್ರಾಪೋ ಯಥೇಚ್ಛಸಿ ತಥಾ ಕುರು 
ಆದಿಮಧ್ಯಾಂತರೂಪ ತ್ವಂ ತೀರ್ಥರಾಜೇ ವಿರಾಜಿತ | 
ಅನಾದಿಮಧ್ಯನಿಧನ ದ್ರವಬ್ರಹ್ಮಸ್ತರೂಪಿಣೇ 
ಮಂತ್ರತಂತ್ರಕ್ರಿಯಾಹೀನಂ ಪೂಜನಂ ಯನ್ಮಯಾ ಕೃತಮ್‌ । 
ಸಫಲಂ ಕುರು ತತ್ಸರ್ವಂ ತ್ರಿವೇಣಿ ಜಗದಂಬಿಕೇ 
ನಮೋ ನಮೋತಕ್ಷಯ್ಯವಟಾಧಿವಾಸ 
ನಮೋ ನಮೋ ಭಕಮನೋನಿವಾಸ । 
ನಮೋ ನಮಸ್ತೀರ್ಥಸುತಾಧಿವಾಸ 
ನಮೋ ನಮಸ್ಟೇತಸ್ತು ಜಗನ್ನಿವಾಸ 
ಪ್ರಯಾಗಭಾಗೇತಿವಿರಾಜಿತಾಯ್ಕೆ 
ದೇವರ್ಷಿಸಿದ್ದೋರಗಸಂಸುತಾಯ್ಕೆ । 
ಧರ್ಮಾರ್ಥಕಾಮಾದಿಶುಭಾರ್ಥದಾಯ್ಕೆ 
ನಮಸ್ಸಿವೇಣ್ಕೈ ಮಮ ದೇವತಾಯ್ಕೆ 
ಮಾಫೇ ಮೃಗಾರ್ಕೀ ನಿಜಮಜ್ಜನಾತ್ಸ್ವ- 
ಪದಪ್ರದಾಯ್ಕೆ ಹೃಮಿತಪ್ರದಾಯೈ । 
ಕೇನಾಪ್ಯಪಾಯೇನ ಚ ಸಂಗಮೇ ಸ್ವೇ 
ದೇಹಾವಸಾನೇ ಹ್ಯಮಿತಪ್ರದಾಯೈೆ 
ಶ್ರೀಜಾಹ್ನವೀಭಾನುಸುತಾಸರಸ್ವತೀ- 
ಯೋಗಾತ್ರಿವೇಣೀತ್ಯಭಿಧಾಂ ಗತಾಯ್ಕೆ I 


ವಿರಿಂಚಿವಿಷಿ ್ಸಿ $ಶಪದಪ್ರದಾಯ್ಯೆ 
ನಮೋಸ್ತು ತೇ ವೇಣಿ ನಮೋ ನಮೋ ನೆಮಃ 


325 


1 ೪೩ ॥ 


` 11೪೪ ॥ 


I ೪೫ ॥ 


IW ೪೬ I 


11೪೭ ॥ 


11 ೪೮ ॥ 


11೪೯ ॥ 


Il ೫೦ ॥ 


॥ ೫೧ ॥ 


Il ೫೨ ॥ 


I ೫೩ ॥ 


326 ಪ್ರಯಾಗಮಾಹಾತ್ಮ್ಯಮ್‌ 
ಯಥಾಶಕ್ತಿ ಯಥಾಜ್ಞಾನಂ ಕೃತಂ ಪೂಜನಕರ್ಮ ಯತ್‌ । | 
ಪ್ರೀಯೇತಾಂ ತೇನ ಮೇ ದೇವ್‌ ತ್ರಿವೇಣೀಮಾಧವೌ ಸದಾ ॥ ೫೪ ॥ 
| ಅತಿ ತಿ ್ರಿಚತ್ವಾರಿಂತೋನಧ್ಯಾಯಃ || 


1 ನಲವತ್ತಮೂರನೆಯ ಅಧ್ಯಾಯವು 11 


ಶೇಷದೇವರು ಹೇಳಿದರು 


f ತ್ರಿವೇಣೀಸಂಗಮದಲ್ಲಿಸ್ಟೀಯರು ಮಾಡುವ ಪೇಣೀದಾನವನ್ನುವ ಪ್ರಶಸ್ತವಾದ ಶುಕ್ಕಪಕ್ಷದ 
ಶುಭತಿಥಿಯಲ್ಲಿ ತನ್ನಪ ಪತಿಯ ಆಜ್ಞೆಯನ್ನು ಸ್ವೀಕರಿಸಿ ಮಾಡತಕ್ಕದ್ದು ॥ ೧॥ 1408 ಶುಭದಿನದಲ್ಲಿ 
ತ್ರಿ ವೇಣೀಸಹಿತನಾದ ಶ್ರಿ ಆವೇಣೀಮಾದನನ ಪೂಜಾವನ್ನು ಮಾಡತಕ್ಕದ್ದು. ಇದರಿಂದ ಮನುಷ್ಯರು 
ಇಹಲೋಕದ ಮತ್ತು ಪರಲೋಕದ ಫಲಗಳನ್ನೆಲ್ಲಾ ತೋಡುವ. ॥ ೨ 1 ಈ ರೀತಿ 
ಪೂಜಿಸತಕ್ಕವರು ಶುಚಿರ್ಭೂತರಾಗಿ, ಸಕಲಪೂಜಾಸಾಮಗ್ರಿ ಗಳೊಡನೆ ಸ ಸಪತ್ನೀಕರಾಗಿ, ಸುಖಾ 
ಹೀನರುಗಿ, ಶುದ್ಧಾಚಮನ ಮಾಡಿ, ನಂತರ ಮಹಾಗಣಪತಿಯನ್ನು ಸ್ಮರಿಸಬೇಕು. (1೩! ನಂತರ 
ತ್ರಿವೇಣೀದೇವಿ, ವೇಣೀಮಾಧವ, ಚಂದ್ರ, ಭರದ್ವಾಜ ಯಷಿಗಳು, ಶ್ರೀಶೇಷದೇವರು, ವಾಸುಕಿ, 
ಅಕ್ಷೆಯ್ಯ ವಟವೃಕ್ಷ ಮತ್ತು ತೀರ್ಥನಾಯಕನಾದ ಪ ರ್ರಯಾಗ ಇವರ ಸ್ಮರಣೆ ಮಾಡಬೇಕು. 
11೪ ಸ್ನಾನ, ದಾನ, ಜಪ, ಹೋಮ, ಅಧ್ಯ ಇವ ಮಹ ಪಿಯಜ್ಞಕರ್ಮ ಇ ಇವುಗಳನ್ನುಮಾಡುವಾಗ 
ಇವರುಗಳನ್ನು ಭಕ್ತಿಯಿಂದ ಸ್ಥ ಸ್ಫರಿಸುವುದರಿಂದ ಪೂರ್ಣಫಲಪಾ ಪಿಯಾಗುವುದು. 1 ೫॥ 
ದೇಶಕಾಲಾದಿಗಳಿಂದ ಒಳಗೂಡಿದ ಸ ಸಂಕಲ್ಪವನ್ನು ಮಾಡಿ, ಮನೋದ್ದಿಷ್ಟಫಲವನ್ನು ಸಂಕಲ್ಪಿಸಿ, 
ಕಲಶಾರಾಧನೆಯನ್ನುಮಾಡಿ ಗಣೇಶನನ್ನುಪೂಜಿಸಿ, ವೇಣಿಯನ್ನುಕತ್ತರಿಸಲು ಉಪಯೋಗಿಸುವ 
ಕತ್ತರಿಯನ್ನು ಪೂಜೆಗೆ ಇಡಬೇಕು. ॥ ೬ ॥। "ಇಮಂ ಮೇ ಗಂಗೇ'' ಎಂಬ ಮಂತ್ರದಿಂದಲೂ 
ಪುರುಷಸೂಕ್ತದಿಂದಲೂ ಕಳಶಾರಾಧನೆಯನ್ನುಮಾಡಿ, ಸರ್ವಪೂಜಾಸಾಮಗ್ರಿಗಳನ್ನುಗಾಯತ್ರೀ 
ಮಂತ್ರದಿಂದ ಪ್ರೋಕ್ಟಿಸಬೇಕು. ॥ ೭ ॥ ಗಂಗಾಯಮುನಾಸ ರಸ್ವತಿಯರ ಸಂಗಮಸ್ಥಾನವಾದ 
-ತ್ರಿವೇಣಿಯಲ್ಲಿ ಷೋಡಶೋಪಚಾರಪೂಜಿಯನ್ನು ಶೂದ್ರ ರು ಹಾಗೂ ಸ್ವ್ರೀಯರು. Srl 
ಮಂತ್ರ ದಿಂದ ಭಕ್ತಿಯಿಂದ ಮಾಡಬೇಕು. ॥ ೮॥ ಇಲ್ಲಿ ಸಾಯಹುಯರು ನದೀರೂಪದ 
ಜಾಗ್ರತರಾಗಿ ಪ್ರತ್ಯಕ್ಷರಾಗಿದ್ದಾರೆ. ಆದ್ದರಿಂದ ಆವಾಹನೆಯು ಬೇಡ. ಇವರಿಗೆ Nasi 
ಸಮ; ನಂತರ ಜೀಣಿಯನೂ ) ಮಾಧವನನ್ನೂ ಧ್ಯಾನಿಸಬೇಕು. ॥ ೯ ॥ ಮಾಧವದೇವರನ್ನು 
ಮುಂದೆ ತಿಳಿಸಿದಂತೆ ಧ್ಯಾನ ಮಾಡಬೇಕು. “ಹೊಸ ಮೇಘದಂತೆ ಕಾಂತಿಯುಳ್ಳವನೇ, ರತ್ನ 
ಖಚಿತವಾದ ಆಭರಣಗಳಿಂದ ಅಲಂಕೃತನಾದವನೇ, ಒಳ್ಳೆ ಶ್ಲ ್ವ್ವೀತವಸ್ಥೆವನ್ನುಧರಿಸಿರತಕ್ಕವನೇ, ಎಲ್ಲ 
ದೇವತೆಗಳಿಂದಸುತ್ಯನೇ, ಶಂಖ, ಚಕ್ರ, ಗದೆ ಮತ್ತುಪದ್ಧ ಇವುಗಳನ್ನು ಧಾರಣೆ ಮಾಡಿರುವ ಭುಜ 
ಹಸಗಳುಳ್ಳವನೇ, ಸದಾಕಾಲದಲ್ಲಿ ಪ್ರಯಾಗದಲ್ಲಿ ಆವಾಸ ಸವುಳ್ಳವನೇ, ಲಕ್ಷ್ಮೀಪ ಪತಿಯಾಗಿದ್ದು 
ಃ ಮಾಧವನಂದು ಕರೆಸಿಕೊಳ್ಳ ಲಡತಕ್ಕವನೇ, ನಿನ್ನನ್ನು ಮನಸಿನಲ್ಲಿ ಧ್ಯಾ ನಿಸುವೆ''. ॥| ೦ ॥ "ಬಿಳಿ 
ಮತ್ತುಕಪ್ಪು ಬಣ್ಣಗಳಿಂದ ಕೆಂಗೊಳಿಸತಕ್ಕೆವಳೇ, ಮೂರು ಕಣ್ಣುಗಳಿರುವವಳೇ, ವಿಚಿತ್ರ ವಾದ 
ವಸ್ತವನ್ನು 'ಧರಿಸಿರುವವಳೇ, ಶಂಖ, ಚಕ್ರ, ಪದ್ಧ ಮತ್ತು ಗದೆಯನ್ನು ಕ್ರಮವಾಗಿ ವಸತ 
ಹಸ್ತವುಳ್ಳ ವಳೇ, ಸಮಸ್ತರ ಅಪೇಕ್ಷೆಯನ್ನು ದಯಪಾಲಿಸತಕ್ಕೆ ವಳೇ, a ಆಭರಣಗಳಿಂದ 
ಅಲಂಕೃತಳಾದವಳೇ ಮತ್ತುಪ ಕ್ರಯಾಗಕ್ಷೇತ್ರ ದಲ್ಲಿ ನಿರಂತರ ವಾಸಿಸುವ ತ್ರಿವೇಣೀ ದೇವಿಯೇ'' 


ಅಧ್ಯಾಯ ೪೩ 327 


ನಿನ್ನನ್ನು ಮನಸ್ಸಿನಲ್ಲಿಧ್ಯಾನಿಸುವೆನು. ॥ ೧೧ ॥ ಶ್ರೀವೇಣೀದೇವಿಗೆ ಪುನಃ ಪುನಃ ನಮಸ್ಕಾರಗಳು, 
ಭಕ್ತರ ಫಲಗಳನ್ನು ಕೊಡುವ ಶಿ ್ರ್ರೀಮಾಧವನೇ, ನಿನಗೆ ನಮಸ್ಕಾರಗಳು. ॥ ೧೨ ॥ ಸ್ತ್ರೀಯರು, 
ಶೂದ್ರ ರು ಇವರಿಗಾಗಿ ಈ ಮೇಲೆ ಹೇಳಿರುವ ಶಿ ಮಾಧವನ: ಮತ್ತು ತ್ರಿ ವೇಣೀದೇವಿಯರ 
ನಾಮಮಂತ್ರ ವನ್ನು ಹೇಳಿದ್ದೇವೆ. ಈ ತ್ರಿವೇಣಿಯ ಬೇರೆ ಮಂತ್ರ ಗಳನ್ನು. ಆಮೇಲೆ ಹೇಳುವೆನು, 
ತಿಳಿಯಿರಿ. ॥ ೧೩ 1 ಈ ರೀತಿ ಧ್ಯಾನವಾದ ನಂತರ ಪೂಜಾ ಪ್ರಾರಂಭವು 

ದೇವತೆಗಳಿಗೆ ಸ್ವಾಮಿಯಾದವನೇ, ಅನಂತನೇ, ಕೇಶವನೇ, ಅಚ್ಯುತನೇ ಮಾಧವನೇ, 
ನಾನು ಮಾಡುವ ಪೂಜಾವನ್ನು ತ್ರಿವೇಣೀದೇವಿಯ ಜೊತೆ ಸ್ವೀಕಾರ ಮಾಡು ಎಂದು ಪ್ರಾರ್ಥನೆ 
ಮಾಡಬೇಕು. ॥' ೧೪ ॥ ನಾನಾವಿಧವಾದ ರತ್ನಗಳಿಂದ ಖಚಿತವಾದ ಬಂಗಾರದಿಂದ 
ಅಲಂಕರಿಸಲ್ಪಟ್ಟ ರತ್ನಸಿಂಹಾಸನವನ್ನು ತ್ರಿವೇಣೀಸಹಿತನಾಗಿ ಸ್ವೀಕಾರ ಮಾಡು. ॥ ೧೫ ॥ 
ತಣ್ಣಗಿರುವ, ಪರಿಶುದ್ಧವಾದ, ಮನಸಿಗೆ ಹಿಡಿಸತಕ್ಕ ಗಂಧ ಮತ್ತು ಅಕ್ಷತೆಯಿಂದ ಅಲಂಕೃತವಾದ 
ಪಾದ್ಯವನ್ನು ಸಮರ್ಪಿಸುತ್ತೇನೆ, ಶ್ರೀವೇಣೀದೇವಿಯೊಡನೆ ಸ್ವೀಕರಿಸು. ॥ ೧೬ ॥॥ ಅಮೂಲ್ಯ 
ವಾದುವುಗಳಿಗಿಂತ ಅಮೂಲ್ಯನಾದ ಕೇಶವ, ಅನಂತ ಮತ್ತುಮಾಧವನೇ ತ್ರಿವೇಣೀಯುತನಾಗಿ 
ನಾನು ಕೊಡುವ ಅರ್ಫ್ಯದ ಜಲದಿಂದ ನಿನ್ನಕೈೆಯನ್ನು ತೊಳೆದುಕೋ. ॥ ೧೭ ॥ ಕರಗುತ್ತಿರುವ 
ಹಿಮಗಡ್ಡೆಯಿಂದ ಸಂಗ್ರಹಿಸಿರುವ ಪಚ್ಚ ಕಂಟ್‌ ಮತ್ತು ಏಲಕ್ಕಿ ಇವುಗಳಿಂದ ಮಿಶ್ರಿ ತವಾದ 
ಜಲವನ್ನು ಚಿರಸಮಯನಾದ' ಶಿ ಶ್ರೀಮಾಧವನೇ, ನೀನು ತ್ರ ವೇಣೀದೇವಿಯೊಡಗೂಡಿ 
ಆಚಮನವನ್ನು ಮಾಡುವುದು. ॥। ೧೮ ॥ ಹಾಲು, ಮೊಸರು, ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ 
ಎಂಬ ಈ ಐದು ಪದಾರ್ಥಗಳಿಂದ ಕೂಡಿದ ಪಂಚಾಮೃತಗಳಲ್ಲಿತ್ರಿ ವೇಣಿದೇವಿಯೊಡಗೂಡಿ 
ಸ್ನಾನ ಮಾಡು ಎಂದು ಪಂಚಾಮೃತವನ್ನು ಮಾಡುವುದು. ॥ ೧೯ ॥ ಗಂಗೆಯಮುನೆಯರ 
ಸಂಗಮದಿಂದ ತಂದ, ನಿರ್ಮಲವಾದ ಮತ್ತು ಪಾಪಪರಿಹಾರಕವಾದ ಜಲದಿಂದ ತ್ರಿವೇಣೀ 
ಸಹಿತನಾಗಿ ಸ್ನಾನಮಾಡು ಎಂದು ಹೇಳಿ ಅಭಿಷೇಕ ಮಾಡಬೇಕು. ॥ ೨೦ ॥। ಈ ಬಂಗಾರದ 
ಪಾತ್ರೆಯಲ್ಲಿರುವುದು ಗಂಗೆಯಿಂದ ತಂದ ಜಲವು. ಇದನ್ನು ತ್ರಿವೇಣೀಸಹಿತನಾಗಿ ಆಚಮನಕ್ಕೆ 
ಉಪಯೋಗಿಸಿ ಎಂದು ಪುನರಾಚಮನವನ್ನುಸಮರ್ಪಿಸಬೇಕು. ॥೨೧ ನೀನು ಯಾವಾಗಲೂ 
ಪೀತಾಂಬರಧಾರಿಯಾದ್ದರಿಂದ ಪೀತಾಂಬರವನ್ನು ನಿನಗೆ ಸಮರ್ಪಿಸಿದ್ದೇನೆ. ತ್ರಿವೇಣೀ 
ಸಹಿತನಾಗಿ ಇದನ್ನುಸ್ವೀಕಾರ ಮಾಡು. ॥೨೨॥ ಯಮುನೆಯಿಂದ ತಂದ ಶುದ್ಧವಾದ ಜಲವಿದು. 
ದಿವ್ಯವಾದುದು ಮತ್ತು ನನ್ನ ತಾಪತ್ರಯಗಳನ್ನು ಹೋಗಲಾಡಿಸತಕ್ಕದ್ದು. ಇದರಿಂದ ತ್ರಿವೇಣಿ 
ಹಂತವಾಗಿ ಆಚಮನ ಮಾಡು. Hu ೨೩ 1 'ಮಾಧವಪ್ರ ಭುವೇ, "ಜ್ರ ತಿ ಮತ್ತುಸ್ಥ ತಿಗಳ 
ಸಮ್ಮತವಾದ ಕರ್ಮಗಳಿಗೆ ಮೂಲದಂತಿರುವ ಮತ್ತುಬ್ರಹ್ನಾ, ವಿಷ್ಣುಮತ್ತು ಮಹೇಶ್ವ ರರ ವಿಶಿಷ್ಟ: 
ಸಾನ್ನಿಧ್ಯವುಳ್ಳ ಬೆಳ್ಳಗಿರುವ ಈ ಬ್ರಹ್ಮಸೂತ್ರವನ್ನು ಸ್ವೀಕಾರ ಮಾಡು ॥೨೪ 1॥ ತಣ್ಣಗಿರತಕ್ಕ, ಸುಗಂಧ 
ಯುಕ್ತವಾದ ಕರ್ಮಾಧಿಕಾರಸಿದ್ಧಿಗೆ ಕಾರಣವಾಗಿರತಕ್ಕ ಆಚಮನಜಲವನ್ನುಸ್ಟೀಕರಿಸು. ।1೨೫ ॥1 
ಮುತ್ತು ಮತ್ತು ಮಾಣಿಕ್ಯಖಚಿತವಾದ ರುಣರುಣತ್ಕಾ ರಗಳಿಂದ ಕೂಡಿದ ಸುಂದರವಾಗಿರುವ 
ಭೂಷ ಸಣಾದಿಗಳನ್ನು ವೇಣೀಸಹಿತನಾಗಿ ಧಾರಣೆ ಮಾಡು. 11೨೬ ॥। ಕಪ್ಪುಅಗರು, ಕಸ್ತೂರಿ ಮತ್ತು 
ಸುಗಂಧದ್ರ ವ್ಯಗಳಿಂದ ಮಿಶ್ರಿತವಾದ ಈ ಮನೋಹರನಾಗಿರುವ ಚಂದನವನ್ನು ವೇಣೀ 
ಸಹಿತನಾಗಿ ಪ್ರಿ ತಿಯಿಂದಸ್ತಿ ಕರಿಸು ॥೨೭ ॥ ಎಲ್ಲರಿಂದಲೂ ನಮಸ್ಕರಿಸಲ್ಪಡುವ ತ್ರಿ ವೇಣಿಯೇ, 
ಶ್ರಿ (ಮಹಾವಿಷ್ಣುವಿನ ಮನಸ್ಸನ್ನು ಸೂರೆಗೊಂಡಿರತಕ್ಕೆ, ಮುಖಕ್ಕೆ ಅಲಂಕಾರವನ್ನುಂಟುಮಾಡುವ ಈ 


308 ಪ್ರಯಾಗಮಾಹಾತ್ಮ್ಯಮ್‌. 


ಅರಸಿನವನ್ನು ಸ್ವೀಕಾರ ಮಾಡು. ॥೨೮ ॥ ಸೌಭಾಗ್ಯದ ಜಿಹ್ನೆಯಾಗಿ ಕಾಂತಿಯನ್ನು ವರ್ಧಿಸತಕ್ಕ, 
ಎಲ್ಲ ರೀತಿಯಿಂದಲೂ ಮಂಗಳವನ್ನುಂಟು ಮಾಡತಕ್ಕ ಕುಂಕುಮವನ್ನು ಹಣೆಯಲ್ಲಿ ಧರಿಸಲು 
ಸ್ವೀಕಾರ ಮಾಡು. ॥ ೨೯ ॥ ಅಕ್ಕಿಯಿಂದ ನಿರ್ಮಾಣವಾಗಿರುವ ಕುಂಕುಮದಿಂದ ಮಿಶ್ರಿತ 
ವಾಗಿರತಕ್ಕ ಇಂದ್ರಗೋಪದಂತೆ ಹೊಳೆಯುತ್ತಿರುವ ಅಕ್ಷತೆಯನ್ನು ತ್ರಿವೇಣೀಸಹಿತನಾಗಿ ಸ್ವೀಕಾರ 
ಮಾಡು. 1೩೦ ॥ ಮಲ್ಲಿಗೆ, ಮಾಲತೀ, ಜಾಜಿ, ಕುಂದ, ಕಲ್ಹಾರಕಮಲ ಮತ್ತುತುಳಸೀ ಇವುಗಳನ್ನು 
ತ್ರಿವೇಣೀಸಹಿತವಾಗಿ ಸ್ವೀಕಾರ ಮಾಡು. ॥। ೩೧ ॥ ಸುಗಂಧವನ್ನು ಹೊರಚೆಲ್ಲುತ್ತಿರುವ ಪುಷ್ಪ 
ಮಾಲಿಕೆಗಳಿಂದ ಹಾಗೂ ಆಭರಣಗಳಿಂದ ನಿನ್ನನ್ನು ಆದರದಿಂದ ಅಲಂಕರಿಸುವೆನು, ನೀನು 
ಅವುಗಳನ್ನು ತ್ರಿವೇಣೀಸಹಿತ ಸ್ವೀಕರಿಸು. ॥ ೩೨ ॥ ದಶಾಂಗ,ಗುಗ್ಗುಳ, ಪಾಟೀರ ಇವುಗಳೇ 
ಮೊದಲಾದವುಗಳಿಂದ ಕೂಡಿರುವ ಧೂಪವನ್ನು ಆದಿಶಕ್ತಿಯಾದ ಸ್ವಾಮಿಯೇ, ನೀನುತ್ರಿವೇಣೀ 
ಸಹಿತ ಸ್ವೀಕರಿಸು. ॥ ೩೩ ।। ತುಪ್ಪದಲ್ಲಿತೊಯ್ದಿರತಕ್ಕ ಪ್ರಕಾಶಮಾನವಾದ ಮೂರು ಬತ್ತಿಗಳಿಂದ 
ಕೂಡಿದ, ಅಜ್ಞಾನವೆಂಬ ಕತ್ತಲನ್ನುಹೋಗಲಾಡಿಸತಕ್ಕ, ""ಏಕಾರ್ತಿ''ಯನ್ನುತ್ರಿವೇಣೀಸಹಿತನಾಗಿ 
ಸ್ವೀಕಾರ ಮಾಡು. ॥೩೪ ।। ಚೋಷ್ಯ, ಲೇಹ್ಯ, ಪೇಯ ಮತ್ತುಭಕ್ಷ್ಯ ಎಂಬ ನಾಲ್ಕು ವಿಧಗಳಾದ 
ಅತಿಮಧುರವಾಗಿರತಕ್ಕ, ಆರು ರಸಗಳಿಂದ ಕೂಡಿದ ಉಪಹಾರಗಳನ್ನು ತ್ರಿವೇಣೀಸಹಿತನಾಗಿ 
ಸ್ವೀಕರಿಸು. ॥ ೩೫ ॥ ಬ್ರಾಹ್ಮೀಮುಹೂರ್ತದಲ್ಲಿ ಪರಮಾತ್ಮನನ್ನು ಯೋಗನಿದ್ದೆಯಿಂದ 
ಎಬ್ಬಿಸುವಾಗಲೂ, ಅಭಿಷೇಕ ಮಾಡುವಾಗಲೂ, ಧೂಪ ಹಾಕುವಾಗಲೂ ದೀಪಗಳನ್ನು 
ಹಚ್ಚಿಡುವಾಗಲೂ, ನೈವೇದ್ಯ ಸಮರ್ಪಣೆ ಮಾಡುವಾಗಲೂ ಮತ್ತು ಮಂಗಳಾರತಿಗಳನ್ನು 
ಮಾಡುವಾಗಲೂ ಪೂಜೆ ಮಾಡುವವರು ಘಂಟೆಯನ್ನು ಬಾರಿಸಬೇಕು. ॥ ೩೬ ॥ ಪಚ್ಚಕರ್ಪೂರ, 
ಲಾವಂಚೆ ಮುಂತಾದವುಗಳಿಂದ ಮಿಶ್ರಿತವಾದ, ಬಂಗಾರದ ಪಾತ್ರೆಯಲ್ಲಿಟ್ಟಿರುವ ಪಾನೀಯವನ್ನು 
ತ್ರಿವೇಣೀಸಹಿತನಾಗಿ ಸ್ವೀಕಾರ ಮಾಡು. ॥ ೩೭ ॥ ಸಂಸಾರಸಾಗರದಿಂದ ದಾಟಿಸತಕ್ಕ, 
ದಿವ್ಯವಾದ, ಭೂಮಂಡಲಕ್ಕೆ ಅಲಂಕಾರಪ್ರಾಯವಾದ ಗಂಗೆಯಿಂದ ತಂದ ಜಲವನ್ನು 
ಆಚಮನೀಯಕ್ಕಾಗಿ ತ್ರಿವೇಣೀಸಹಿತನಾಗಿ ಸ್ವೀಕರಿಸು. ॥ ೩೮ ॥ ಅತ್ಯಂತ ನಿರ್ಮಲವಾದ 
ಬೆಳ್ಳನೆಯ ವಸ್ಸವನ್ನು ತಮಗಾಗಿ ಕೈವರಿಸಿಕೊಳ್ಳಲು ಇಟ್ಟಿದ್ದೇನೆ. ತ್ರಿವೇಣೀಸಹಿತನಾಗಿ ಸ್ವೀಕರಿಸು. 
11೩೯ ॥ ಚಂದನ, ಅಗರು, ಕಸೂರಿ, ಕುಂಕುಮ, ಕೇಸರಿ ಮತ್ತುಜಾಜಿ ಕಾಯಿ ಇವುಗಳಿಂದ ಆದ 
ಗಂಧವನ್ನುತ್ರಿವೇಣೀಸಹಿತನಾಗಿ ಕರೋದ್ವರ್ತನಕ್ಕಾಗಿ ಸ್ವೀಕರಿಸು. ॥ ೪೦ ॥ ನಾನಾವಿಧವಾದ 
ಮಧುರವಾಗಿರುವ ಒಳ್ಳೆಯ ವಾಸನೆಯಿಂದ ಕೂಡಿರುವ ಹಣ್ಣುಗಳನ್ನು ಸರ್ವಕ್ಕೂ ಆಧಾರ 
ಭೂತನಾಗಿದ್ದುನಿಯಾಮಕನಾಗಿರುವ ತ್ರಿವೇಣೀಸಹಿತನಾದ ಮಾಧವನೇ ಸ್ವೀಕರಿಸು. ॥॥ ೪೧ ॥ 
ಪೂಜೆಯು ಗುಣಪರಿಪೂರ್ಣವಾಗಲು ಕಾರಣವಾದ, ಬಂಗಾರದ ಹೂವುಗಳನ್ನು ದಕ್ಷಿಣೆಗಾಗಿ 
ತ್ರಿವೇಣೀಸಹಿತನಾಗಿ ಸ್ವೀಕರಿಸು. ॥ ೪೨ । ನಿನ್ನತೇಜಸ್ಸಿನಿಂದಲೇ ಗೆಲ್ಲಲ್ಪಟ್ಟಸಕಲ ಜಗತ್ತುಗಳುಳ್ಳ 
ಎಲ್ಲರಿಂದಲೂ ಮಂಗಳಾರತಿ ಮಾಡಿಸಿಕೊಳ್ಳಲ್ಪಟ್ಟ ಎರಡು ಪಾದಗಳುಳ್ಳ ಶ್ರೀಮಾಧವನೇ, 
ಭಕ್ತಿಯಿಂದ ನಾನು ಆರತಿ ಮಾಡುತ್ತೇನೆ. ಅದನ್ನು ತ್ರಿವೇಣೀಸಹಿತನಾಗಿ ಸ್ವೀಕರಿಸು. ೪೩ 1 
ಸುವಾಸನೆಯಿಂದ ಕೂಡಿದ ನಾನಾ ಬಣ್ಣಗಳ ಹೂವುಗಳ ಅಂಜಲಿಯನ್ನು ನಿನಗೆ ಸಮರ್ಪಿಸುತ್ತೇನೆ, 
ತ್ರಿವೇಣೀಸಹಿತ ಸ್ವೀಕಾರ ಮಾಡು. ।।೪೪ ॥ ಹೆಜ್ಜೆಹೆಜ್ಜೆಗೆ ಪಾಪಗಳನ್ನುಪರಿಹರಿಸುತ್ತಿರುವ ನೀನು 
ಮನುಷ್ಯರ ಎಲ್ಲ ಅಪೇಕ್ಷೆಗಳನ್ನು ನೆರವೇರಿಸುತ್ತೀಯೆ. ಅಂತಹ ನಿನಗೆ ಪ್ರದಕ್ಷಿಣೆ ಮಾಡಿ 
ನಮಸ್ಕರಿಸುತ್ತೇನೆ. ತ್ರಿವೇಣೀಸಹಿತನಾಗಿ ಸ್ವೀಕರಿಸು. 1೪೫ | ದಯಾಸಮುದ್ರನಾಗಿರುವ, ಭಕ್ತರ 


ಅಧ್ಯಾಯ ೪೩ 329 


ಇಷ್ಟುರ್ಥಗಳನ್ನು ನೆರವೇರಿಸುವ, ದೀನರ ಬಗ್ಗೆ ವಾತ್ಸಲ್ಯವುಳ್ಳ ಶ್ರೀ ಮಾಧವನೇ ! ನಿನಗೆ ನಾನು 
ಶರಣಾಗಿದ್ದೇನೆ. ನನ್ನನ್ನು ಕಾಪಾಡು. ॥ ೪೬ ॥ ಸರ್ವದೇಶಗಳಲ್ಲಿ ಅಲೆದಲೆದು ದುಃಖವೇ 
ಮೂಲದಲ್ಲಿಹೊಂದಿರುವ ಸಂಸಾರದ ಭವಣೆಗಳಿಂದ ಅತ್ಯಂತ ದುಃಖಗೊಂಡಿರುವ ನಾನು ನಿನ್ನ 
ಎರಡು ಪಾದಗಳಲ್ಲಿ ಬಿದ್ದಿದ್ದೇನೆ. ದೀನವತ್ಸಲನಾದ ನೀನು ನನ್ನನ್ನು ರಕ್ಷಿಸು. ॥ ೪೭ ॥ ಎಲೈೆ 
ಮಾಧವನೆ, ನೀನು ಆದಿ, ಮಧ್ಯ ಮತ್ತು ಅಂತ್ಯವೇಣಿಯ ಸ್ವರೂಪನಾಗಿದ್ದು ದ್ರವಬ್ರಹ್ಮ 
ರೂಪಿಯಾದ (ದ್ರವದಲ್ಲಿ ಭಗವಂತನು ದ್ರವರೂಪದಿಂದ ಇದ್ದಾನೆಂದು ಭಾವ) ತೀರ್ಥರಾಜ 
ನಾದ ಪ್ರಯಾಗದಲ್ಲಿ ವಿರಾಜಮಾನನಾಗಿದ್ದು ಆದಿಮಧ್ಯಾಂತರಹಿತನೆಂದು ಕೀರ್ತಿತ 
ನಾಗಿದ್ದೀಯೆ. ॥ ೪೮ ॥ ಜಗನ್ಮಾತೆಯಾದ ತ್ರಿವೇಣೀದೇವಿಯೇ! ಮಂತ್ರ, ತಂತ್ರ ಮತ್ತುಕ್ರಿಯಾ 
ಹೀನವಾದ ನನ್ನಪೂಜೆಯನ್ನು ಸ್ವೀಕರಿಸಿ ಅದನ್ನುಸರ್ವರೀತಿಯಲ್ಲಿ ಫಲದಾಯಕವನ್ನಾಗಿ ಮಾಡು. 
॥ ೪೯ ॥ ಅಕ್ಚಯ್ಯವಟದಲ್ಲಿರುವವನೇ ಮತ್ತು ಭಕ್ತರ ಮನಸಿನಲ್ಲಿರುವ ಸ್ವಾಮಿಯೇ, ನಿನಗೆ 
ನಮಸ್ಕಾರಗಳು, ತೀರ್ಥನೆಂದು ಕರೆಸಿಕೊಳ್ಳಲ್ಪಟ್ಟ ಶ್ರೀಮಹಾವಿಷ್ಣುವಿನ ಮಗಳಾದ ಗಂಗೆಯಲ್ಲಿ 
ಸನ್ನಿಹಿತನಾಗಿರುವ ಮತ್ತು ಜಗತ್ತಿನಲ್ಲಿ ನಿಯಾಮಕನಾಗಿ ಮತ್ತು ಆಧಾರಭೂತನಾಗಿ ಇರುವ 
ಶ್ರೀಮಾಧವನೇ, ನಿನಗೆ ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು. ॥ ೫೦ ॥ ಪ್ರಯಾಗ 
ಕ್ಷೇತ್ರದಲ್ಲಿ ಅತ್ಯಂತ ವಿರಾಜಮಾನಳಾದ ದೇವ, ಖಷಿ, ಸಿದ್ಧಮತ್ತುಸರ್ಪಜಾತಿಗಳಿಂದ ಚೆನ್ನಾಗಿ 

ಸುತ್ಯಳಾದವಳೇ, ಧರ್ಮ, ಅರ್ಥ, ಕಾಮ ಮತ್ತುಮೋಕ್ಷವೆಂಬ ನಾಲ್ಕುವಿಧ ಪುರುಷಾರ್ಥಗಳನ್ನು 
ದಯಪಾಲಿಸತಕ್ಕವಳೇ, ನನ್ನ ಆರಾಧ್ಯದೇವತೆಯೇ ಆದ ತ್ರಿವೇಣೀದೇವಿಯೇ ನಿನಗೆ 

ನಮಸ್ಕಾರಗಳು. ॥ ೫೧ ॥। ಮಾಘಮಾಸದಲ್ಲಿಯೂ ಮಕರಸಂಕ್ರಮಣದಲ್ಲಿಯೂ ನಿನ್ನಲ್ಲಿ 
ಸ್ನಾನಾದಿಗಳನ್ನು ಮಾಡಿದವರಿಗೆ ನಿನ್ನ ಲೋಕವಾದ ವೈಕುಂಠದ ವಾಸವನ್ನು ಕೊಡತಕ್ಕವಳೇ, . 
ಅವರಿಗೆ ಮುಕ್ತಿಯನ್ನು ಕೊಟ್ಟು ಅವರವರ ಯೋಗ್ಯತೆಗೆ ತಕ್ಕಂತೆ, ಪೂರ್ಣವಾದ ಆನಂದವನ್ನೂ 
ಜ್ಞಾನವನ್ನೂ ನಿನ್ನಲ್ಲಿ ಭಕ್ತಿಯನ್ನೂ ಅನುಗ್ರಹಿಸತಕ್ಕವಳೇ, ಏನಾದರೂ ಕಾರಣದಿಂದ ನಿನ್ನಲ್ಲಿ 
ದೇಹತ್ಯಾಗ ಮಾಡಿದವರಿಗೆ ಮಿತಿಯಿಲ್ಲದ ಜ್ಞಾನಾನಂದಾದಿಗಳುಳ್ಳ ಸ್ವರೂಪಸುಖವನ್ನು ಸ್ವರೂಪ 

ಜ್ಞಾನವನ್ನೂ ಕರುಣಿಸತಕ್ಕವಳೇ, ಶ್ರೀತ್ರಿವೇಣಿಯೇ, ನಿನಗೆ ನಮಸ್ಕಾರಗಳು. ॥ ೫೨ ॥ ಗಂಗೆ, 

ಯಮುನೆ ಮತ್ತುಸರಸ್ವತೀ ಎಂಬ ಮೂರು ನದಿಗಳ ಸಂಗಮವಾದ ನಿನಗೆ "'ತ್ರಿವೇಣೀ'' ಎಂಬ 

ಹೆಸರು ಬಂದಿದೆ. ನೀನು ಬ್ರಹ್ಮರುದ್ರ ಮತ್ತು ವಿಷ್ಣುವಿನ ಪದವಿಗಳನ್ನು ಅನುಗ್ರಹಿಸುವವಳು. 

ಅಂತಹ ವೇಣೀದೇವಿಗೆ ನಮಸ್ಕಾರ, ನಮಸ್ಕಾರ, ನಮಸ್ಕಾರಗಳು. ॥। ೫೩ ॥ ನಾನು ನನ್ನ 

ಶಕ್ತನುಸಾರ ನನಗೆ ತಿಳಿದಂತೆ ವೇಣೀ ಮತ್ತು ವೇಣೀಮಾಧವನ ಪೂಜೆಯನ್ನು ಮಾಡಿದ್ದೇನೆ. 

ಇದರಿಂದ ತ್ರಿವೇಣಿಯು ಮತ್ತುಶ್ರೀವೇಣೀಮಾಧವನೂ ಪ್ರೀತರಾಗಲಿ. ॥ ೫೪ 


|! ನಲವತ್ತಮೂರನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಚತುಶ್ಚತ್ವಾಂಂಶೋ5ಧ್ಯಾಯಃ 11೪೪ ॥ | 


ಶೇಷ ಉವಾಚ 
ie ವಕ್ಷಿ | ವೇಣೀಮಾಧವಯೋಃ ಪೃಥಕ್‌ | 
. ಭವೇತಾಂ ಪರಮಪ್ರಿ ತೌ ಕೃಪಯಾ ಪೂಜಯಾ ಮಯಾ. uO un 
ಪ್ರಫುಲ್ಸೈರ್ವಿವಿಧೈ: ಪುಷ್ಪೈರ್ಮಾಲೂರತುಲಸೀದಲೈ: । 
ನಾಮಭಿಃ ಪೂಜಯೇದ್ಧ ಕ್ತ್ಯಾ ಮಾಧವಂ ವೇಣಿಕಾಂ ತಥಾ ॥೨॥ 


ಪೇಣೀಮಾಧವಯೋರ್ನಾಮಾನ್ಯನಂತಾನಿ ತಥಾಪ್ಯಹಮ್‌ । 
ಅಷ್ಟೋತ್ತರಶತಂ ನಾಮ್ಸಾಂ ವಕ್ಸ್ಮೀ ಪೂಜೋಪಯೋಗಿ ಯತ್‌ ॥೩॥ 
ಮಾಧವಃ ಕೇಶವೋ5ನಂತೋ. ಗೋವಿಂದೋ ಗರುಡದ್ದಜ: | 


ಮಾಧವೀ ಶಿವದಾ ಗಂಗಾ ಶಿವಾ ಬ್ರಹ್ಮಸ್ವರೂಪಿಣೀ "೪ 
ವಿಷ್ಣುರ್ನಾರಾಯಣ: ಕೃಷ್ಣ ಶ್ರೀಧರೋ ಮಧುಸೂದನ: | 

ವೈಪ್ಣವೀ ಶಾಂಕರೀ ಬಾ ಚ ಸರ್ವದೇವಸ್ವರೂಪಿಣೀ 1೫ ॥ 
ತ್ರಿವಿಕ್ರಮೋ ವಾಮನಶ್ಚ ಹೃಷೀಕೇಶೋ ಹೃಧೋಕ್ಷಜಃ । 
ಸರ್ವವ್ಯಾಧಿಭಿಷಕ್‌ ಶ್ರೇಷ್ಠಾ ಸಂಸಾರವಿಷನಾಶಿನೀ ॥ ೬ ॥| 
ಪ್ರದ್ಯುಮ್ನೋ ವಾಸುದೇವಶ್ಥಾನಿರುದ್ದ; ಪುರುಷೋತ್ತಮಃ । 
ಸೂಕ್ಷ್ಮಮೂರ್ತಿಸುಧಾಮೂರ್ತಿರ್ಭುಕಿಮುಕ್ತಿಪ್ರದಾಯಿನೀ ಹ Wn 
ದಾಮೋದರ: ಪದ್ಧನಾಭೋ ವಿಶ್ವನಾಥೋ ಜನಾರ್ದನಃ | ॥ 
ತಾಪತ್ರಿತಯಸಂಹರ್ತೀ ಭದ್ರಾ ಶಾಂತಿಕರೀ ಜಯಾ 1೮॥ 
ನರಸಿಂಹೋ 5ಚ್ಯುತೋ ನಂದೋ ಹರಿಶ್ಚಕ್ರೀ ಚ ಶಾರ್ಜಾಭ್‌ ್ತ _ಇ 
ಸತ್ವಮೂರ್ತಿರ್ಜಗನ್ಮಾತಾ ಶಾಂತಿಸ್ಪಂತತಿಕಾರಿಣೀ ॥೯॥ 
ವೈಕುಂಶೋ ಯಜ್ಞಪುರುಷೋ ಯೋಗೀಶೋ ವಿಷ್ಠರಶ್ರವಾಃ | 
ವೈಕುಂಠಚರಣೋದ್ಭೂತಾ ಯೋಗಿನೀ ಯೋಗದಾ ಸದಾ Il ೧೦ ॥ 
ಕಾಲಾತ್ಸಾ ಪುಂಡರೀಕಾಕ್ಟೋ ವಿಶ್ವದೂಪೀ ಪ್ರತಾಪವಾನ್‌ । 

ಕಾಲಶಕ್ತಿ ಮಹಾಶಕಿ] ಸೃಷಿಸಿತ್ಯ ೦ತಕಾರಿಣೀ . 11 ೧೧ ॥ 
ಅಂತರ್ಯಾಮೀ ಸಮಸೆ ೀಶಸ್ಪತ್ರಸಂ ಂಧಸ್ತನಾತನಃ | ನ 
ಭದ್ರಾದಿಭೋಗದಾ ಭೋಗವತೀ ಮಂದಾಕಿನೀ ನದೀ Il ೧೨ ॥ 
ಈಶ್ವರಃ ಪರಮಾತ್ಮಾ ಚ ಮುರಾರಿರ್ದೈತ್ಯನಾಶಕ್ಕತ್‌ । 

ತ್ರಿಮಾರ್ಗಗಾ ತ್ರಿವರ್ಣಾ ಚ ತ್ರಿಹುತಾಶನಸಂಸ್ಥಿತಾ 1 ೧೩ I 
ಮುಕುಂದ: ಪೀತವಸನೋ ವಿಷ್ರೀನಶ್ನತುರ್ಭುಜ:ಃ | 

ಸರ್ಗದಾ ಜಗತೀಭೂಷಾ ಶುಕ್ಸಸಂಸ್ಥಾ `ಕ್ಹಮಾವೃತಾ H ೧೪ ॥ 


330 


ಅಧ್ಯಾಯ ೪೪ 


ಶ್ರೀಪತಿರ್ವನಮಾಲೀ ಚ ಬಲಿದ್ದಂಸೀ ವಟೇಶಯಃ । 
ತೇಜೋವತೀ ವಿಶ್ವಮಿತ್ರಾ ಪಾಶಜಾಲನಿಕೃಂತನೀ 
ಸರ್ವಾರ್ಥಸಾಧಕಃ ಪೂಜ್ಯೋ ಭಕ್ತಸಂಕಟನಾಶನಃ I 
ಸುವೃಹಾ ಸುಚಲದ್ದಾಧಾ ಪಾರಾವಾರವಿಹಾರಿಣೀ 
ದೇವಕೀನಂದನೋ ವಿಶ್ವಂಭರ: ಶಿ ್ರ್ರೀವತ್ಸಲಾಂಛನಃ I 
ದೇವಪೂಜ್ಯಾ ಜಗದ್ಭಾತ್ರಿ, ( ವರಿಷ್ಠಾ ವರದಾನಘಾ 


ಮಹಾಮತ್ಸೊ - ಮಹಾಕೂರ್ಮಃ ಶೇಷಶಾಯೀ ಗದಾಧರ: । 


ಭಾಗೀರಥೀ ಜಾಹ್ನವೀ ಚ ಮಹಾಪಾತಕನಾಶಿನೀ' 
ಮಹಾಯಜ್ಞವರಾಹಶ್ಚರಾಘವೋ ರಾವಣಾಂತಕ್ಕತ್‌ |. 
ಬ್ರಹ್ಮಿಷ್ಠಾ ಬ್ರಹ್ಮದೋಷಫ್ಲೀ, ಸುಖದೋಗ್ಬ್ರೀ ಚ ಮಂಗಲಾ 
ಕಾಶ್ಯಪೋ ಭಾವಗಮ್ಮಶ್ಚ ಶರಣ್ಯೋ ಭಕವತಲ: | 
ಸಂಜೀವಿನೀ ಭಾವಗಮ್ಯಾ ಶರಣ್ಯಾ ಭಕವತಲಾ' 
ತ್ರಿಗುಣಾದಿಸ್ವಯೀಮೂರ್ತಿರ್ಹನುಮತ್ವಭುರವ್ಯಯಃ I 
ನಿರ್ಲೇಪಾ ದುಃಖಹಂತ್ರೀ ಚ ಪ್ರಣತಾರ್ತಿಪ್ರಭಂಜಿನೀ 
ಅನಾದಿನಿಧನಸಾಕ್ಷೀ ಲೋಕಾಧ್ಯ ಕ್ಲೂ ಪಿತಾಮಹಃ | 
ಅನಾದಿಮಧ್ಯನಿಧನಾ ನೀರೂಪಾನೇಕರೂಪಿಣೀ 
 ಜಗನ್ನಾಥೋ ಜಗದ್ಧಂಧು: ಬ್ರಹ್ಮಣ್ಯಸ್ಪರ್ವಜಿತೃಭುಃ । 
ಜಗದ್ದಾರಾ ಜಗದ್ದಂದ್ಯಾ ಕ್ರೀಡಾಕಲ್ಲೋಲಕಾರಿಣೀ 
ಸಹಸ್ರಶೀರ್ಷಾ ಪುರುಷಃ ಪ್ರಧಾನಪುರುಷಃ ಪರಃ । 
ಬ್ರಹ್ಮವಿದ್ಯಾ ತ್ರಯೀರೂಪಾ ಮೂಲಪ್ರಕೃತಿರೀಶ್ವರೀ 
ಪ್ರ RS ಶಮೀ ಶಿ ಶ್ರೀನಿವಾಸಶ್ಯುಭೇಕ್ಷಣಃ | 
ಪದ್ಧೇಕ್ಷಣಾ ಪದ್ಧವರ್ಣಾ ಸ್ವರ್ಗಸೋಪಾನಪದ್ಧತಿಃ 
ಹಿರಣ್ಯಗರ್ಭ: ಕ್ಷೇತ್ರಜ್ಞಃ ಶಾಶ್ನತೋ ದುರ್ಧರೋ ಜಯಃ | 
ದಿವ್ಯಾಂಬರಾ ದಿವ [ಭೋಗಾ ದಿವ್ಯಾಭಾ ದಿವ್ಯಭೂಷಣಾ 
ಸುಭುಜಸುಮುಖಃ ಶ್ರೀಮಾನುನೇತ್ರತ್ಕೋಭನಾಕೃತಿ | 
ಕಾಲಿಂದೀಸಂಗತಾ ಕಲ್ಪಾ ಕಲಿಕಾಲವಿನಾಶಿನೀ 
'ವಂದಿತಾಂಘ್ರಯುಗೋತಕ್ಷಯ್ಯವಟಲೀಲಾವಿಚಕ್ಷಣ: | 
ಇಂದ್ರಾದಿವಂದಿತಾ ಸೌರೀ ಪಾವನೀ ಪೂತಪುಷ್ಕರಾ 
ಷಣ್ಯೂರ್ತಿರ್ಭಕಿಮದಮ್ಯೊ € ವೇಣೀತ್ರಯವಿಭೂಷಣ: । 
ತ್ರಿಮೂರ್ತಿಸ ನ್ರ್ಯಕ್ಷರಾ ತ್ಯಕ್ಷಾ ತ್ರ್ಯ ಕ್ಷಮೌಲೀಕೃತಾಸದಾ ' 


331 


1 ೧೫ 1 


॥ ೧೬॥' 


'॥ ೧೭ ॥ 


1 ೧೮ ॥ 
11೧೯ ॥ 


೨೦. 


'॥೨೧॥ 


॥ ೨೨ ॥ 
1 ೨೩ ॥ 
॥| ೨೪ ॥ 
॥೨೫॥. 
॥ ೨೬ ॥ 
॥ ೨೭ ॥ 


1 ೨೮ ॥ 


॥೨೯॥ 


ಪ್ರಯಾಗಮಾಹಾತ್ಮ್ಯಮ್‌ 
ಕಮನೀಯತರಾಕಾರಃ ಕಾಮಜಿತ್ಯಾಮಿತಪ್ರದಃ | 


ಕಮನೀಯತರಾ ಕಾಮ್ಯಾ ಶರಣ್ಯಾ ಕಾಮಿತಪ್ರದಾ ॥ ೩೦ ॥ 
ವಿಧಾತ್ಮತರಕೋದ್ಭೂತಾ ಸಂಜ್ಞಾಜಠರಭೂಷಣಾ | 
ವಿರಂಚಿವದನೋದ್ಭೂತಾ ವಿಷ್ಣುಪಾದಾವನೇಜನೀ 1೩೧ ॥ 
ಚರಮಾಚಲಸಂಬದ್ಧಾ ಬ್ರಹ್ಮಕಾರ್ಯಕೃತೋದ್ಯಮಾ । 

ಆದಿವೇಣೀ ಮಧ್ಯವೇಣೀ ಹ್ಯಂತವೇಣೀ ತ್ರಿವೇಣಿಕಾ ॥ ೩೨ ॥ 
ಯ ಏತೈರ್ನಾಮಭಿಃ ಪೂಜಾಂ ಕುರ್ವಂತಿ ಕುಸುಮಾದಿಭಿಃ । 
ತ್ರಿವೇಣೀಮಾಧವೌ ತೇಷಾಂ ಪ್ರಸನ್ನೌ ನಾತ್ರ ಸಂಶಯಃ ॥1 ೩೩ ॥ 
ವಿಭವೇ ಪ್ರತ್ಯಹಂ ಕುರ್ಯಾದನ್ಯಶೈಕದಿನೇನಪಿ ವಾ। 

ತದಶಕ್ಕೌ ಚ ಕುರ್ವೀತ ಜಲೇನ ತುಲಸೀದಲೈ; ೩೪ ॥ 
ನಾದತೇ ಮಾಧವಃ ಪೂಜಾಮರ್ಥಸಂಭಾರಸಂಭೃತಾಮ್‌ | 

ದೀನೇನಾಪಿ ಕೃತಾಂ ಭಕ್ತ್ಯಾ ಜವಪತ್ರಜಲಾದಿಭಿ: ॥ ೩೫ ॥ 
ನಾರ್ಚಾದಿ ಮಾಧವೋ ದೇವಃ ಪೂರ್ಣೊೋ 5ಪೂರ್ಣಾದಪೇಕ್ಬತೇ I 
ಯತ್ಸರೋತ್ಯರ್ಚಕೋತರ್ಚಾದಿ ಸ್ಪಕತೇ ತದ್ದಿ ನಾನ್ಯಥಾ Il ೩೬ ॥ 
ಭಕ್ತ ವ ಸುಲಭೋ ದೇವೋ ನಾನ್ಯತೋರ್ಥಸ್ಯ ರಾಶಿಭಿಃ । 
ಶ್ರುತಿಸ್ಥೃತಿಪುರಾಣೇಷು ಜರೀಜಾಗರ್ತಿ ಡಿಂಡಿಮ: ॥ ೩೭ ॥ 
ಭಕ್ರ್ಯೆವ ಯತ್ನದಂ ಪ್ರಾಪುಃ ಶೂದ್ರನೀಚಾಂತ್ಯಜಾಬಲಾಃ । 

ಜ್ಞಾನಿನೋ ಯೋಗಿನೋ ವೃದ್ಧಾಸತ್ತದಂ ನಾಪುರಂಜಸಾ I ೩೮ ॥ 
ಪತ್ರಂ ಪುಷ್ಪಂ ಫಲಂ ತೋಯಂ ಯದ್ಭಕ್ತ್ಯಾ ದೀಯತೇ ಜನೈಃ । 
ಸುಮೇರುಸದ್ದಶಂ ಭೂತ್ವಾ ತದನಂತ್ಯಾಯ ಕಲ್ಪತೇ 11೩೯ ॥ 
ಪ್ರಯಾಗೇ ತು ವಿಶೇಷೇಣ ಗಂಗಾಯಮುನಸಂಗಮೇ ॥ 

ಪೂಜಿತೋ ಮಾಧವೋ ಭಕಾ ಕ್ಯ ಜಲೇನಾಪಿ ಪ್ರಸೀದತಿ I ೪O i 
ತಸ್ಥಾತ್ಪೂಜಾ ಪ್ರಕರ್ತವ್ಯಾ ವೇಣೀಮಾಧವಯೋ ಶುಭಾಃ | 

ಯಾತ್ರಿಕೈಿಸ್ತು ವಿಶೇಷೇಣ ವಿತಶಾಠ್ಯವಿವರ್ಜಿತ್ಯೆ: WW ೪೧ ॥ 
ಅಕಲ್ಲೋ ವಿಕಲಾಂಗಶ್ಚ ರೋಗೀ ದೂರಸ್ಥಿತೋಇಪಿ ವಾ। 

ನಾಮ್ನಾಂ ಪಠನಮಾತ್ರೇಣ ಸ್ನಾನಪೂಜಾಫಲಂ ಲಭೇತ್‌ 11 ೪೨ ॥ 
ಚತುರ್ಭಿರಪಿ ವರ್ಣೈಶ್ಚ ಚತುರ್ಭಿರಪಿ ಚಾಶ್ರಮೈಃ I 

ಸಬಾಂಧವೈಃ ಸಯೋಷಿದ್ಧಿರ್ಯಥಾಧಿಕೃತಿಪೂಜನಮ್‌ 1 ೪೩ 1 


ಪಠಾಮ್ಯಹಂ ಚ ಪಾತಾಲೇನ್ನಹಂ ನಾಮ್ನಾಮಿದಂ ಶತಮ್‌ | 
ವೇಣೀಮಾಧವಯೋರ್ಭಕಾ ಶ್ಯ ಚೇತರೇಷಾಂ ತು ಕಾ ಕಥಾ IW ೪೪ ॥ 


ಅಧ್ಯಾಯ ೪೪ 333 
ಏವಂ ವಃ ಕಥಿತಃ ಸಾಂಗಃ ಪೂಜಾವಿಧಿರನುತ್ತಮಃ । | 


ನೈಮಿತ್ತಿಕ: ಪ್ರಯಾಗೇಸ್ಥಿನ್ನರ್ವಕಾಮಫಲಪ್ರದ: NN 
ಇಯಂ ನೈಮಿತಿತೀ ಪೂಜಾ ಯಾ ಪ್ರೋಕ್ತಾಸಾ ಮಹರ್ಷಯಃ । 
ನಿತ್ಯಪೂಜಾಂ ವಿಧಾಯ್ಕೆವ ಕರ್ತವ್ಯಾ ಕರ್ಮಕೋವಿದೈ: 11೪೬ ॥ 
ನಿತ್ಯಕೃತ್ಯಮನುಷ್ಕಾಯ ಯಃ ಕರೋತಿ ನಿಮಿತಜಮ್‌ [ 

ಸ ಏವ ತತ್ಫಲಂ ಪೂರ್ಣಂ ಲಭತೇ ನಾನ್ಯಥಾ ನರಃ © NVQ 
ಪಂಚಾನಾಮಥ ಚೈಕಸ್ಯ ಯಥಾಲಾಭಂ ಚ ಯೋ ದ್ವಿಜಃ । 

ಕುರುತೇ ಪೂಜನಂ ಭಕಾ ಶ್ಯ ತಸ್ಯ ಸ್ಯಾತಫಲಂ ದಿನಮ್‌ 11೪೮ ॥ 
ಪಂಚಾಯತನಪೂಜಾಂ ಯಃ ಕರೋತ್ಯನ್ಹಹಮಾದರಾತ್‌ | 

ಮಾಧವಸ್ಪಸ್ಯ ಸಂತುಷ್ಟೋ ಭವತೀತಿ ವಿನಿಶ್ಚಿತಮ್‌ 1೪೯ ॥ 


i ಇತಿ ಚತುಶ್ಚತ್ವಾರಿಂಶೋಧ್ಯಾಯಃ | 
(1 ನಲವತ್ತನಾಲ್ಕನೆಯ ಅಧ್ಯಾಯವು ॥॥ 


ಶೇಷದೇವರು ಹೇಳಿದರು-- 

ಈಗ ನನ್ನಿಂದ ತ್ರಿವೇಣಿಯ ಮತ್ತು ಶ್ರೀವೇಣೀಮಾಧವನ ನೂರೆಂಟುನಾಮಗಳ 
ಪೂಜೆಯು ಹೇಳಲ್ಪಡುತ್ತದೆ, ಇದರಿಂದ ಇವರಿಬ್ಬರೂ ಪ್ರೀತರಾಗಲಿ. ॥ ೧ ॥ ತ್ರಿವೇಣಿಯನ್ನೂ 
ಶ್ರೀಮಾಧವನನ್ನೂ ಸುವಾಸನೆಯುಳ್ಳ, ಅರಳಿದ ಹೂವುಗಳು, ಬಿಲ್ವಪತ್ರೆ ಮತ್ತುತುಳಸಿಗಳಿಂದ 
ಭಕ್ತಿಯಿಂದ ಪೂಜಿಸಬೇಕು. ॥೨॥।ವೇಣೀ ಮತ್ತುಶ್ರೀಮಾಧವನ ಹೆಸರುಗಳು ಲೆಕ್ಕಹಾಕದಿರು- 
ವಷ್ಟು ಇವೆ; ಆದರೂ ಪೂಜೆಗೆ ಉಪಯೋಗವಾಗುವ ನೂರೆಂಟು ನಾಮಗಳನ್ನು ಮಾತ್ರ 
ಹೇಳುವೆನು. 114 ॥1 

ಮಾಧವ, ಕೇಶವ, ಅನಂತ, ಗೋವಿಂದ ಮತ್ತುಗರುಡದ್ವಜ, (ಮಾಧವ-ಲಕ್ಷ್ಮೀದೇವಿಯ 
ಗಂಡ, ಕೇಶವ-ಬ್ರಹ್ಮರುದ್ರರನ್ನು ರಕ್ಷಿಸುವವನು, ಅನಂತ-ಮರಣವಿಲ್ಲದವನು, ಗೋವಿಂದ- 
ವೇದಗಳಿಂದ ಪ್ರತಿಪಾದ್ಯನು.) | 

ಮಾಧವೀ, ಶಿವದಾ, ಗಂಗಾ, ಶಿವಾ ಮತ್ತು ಬ್ರ ಹೃಸ್ವ ಸ್ವರೂಪಿಣೀ (ಮಾಧವೀ-ಮಾಧವನ 
ಹೆಂಡತಿ, ಶಿವದಾ-ಮಂಗಳವನ್ನು ಕೊಡತಕ್ಕವಳು, 1070105 ಜೊತೆ ಇರುವುದರಿಂದ 
ಗಂಗಾಸಂಜ್ಞೆಯುಳ್ಳವಳು, ಶಿವಾ-ಮಂಗಳಳು, ಬ್ರಹ್ಮಸ್ವರೂಪಿಣೀ-ಪರಬ್ರಹ್ಮನ ಸ್ವರೂಪಳು, 
(ಸನ್ನಿಧಾನಕ್ಕೆ ಪಾತ್ರಳು). ॥1೪ ॥1 

ಎಷ್ಟು ನಾರಾಯಣ, ಕೃಷ್ಣ ಶ್ರೀಧರ, ಮಧುಸೂದನ (ವಿಷ್ಣು-ಎಲ್ಲಕಡೆ ವ್ಯಾಪಿ ಘರಾ 
ಸಾ ಬಟಗ ಆಶ್ರಯನಾದವನು, ಎಲ್ಲರಿಗೂ ನೀರನ್ನುಹೊಂದಿಸಿಕೊಡುವವನು, ಕೃ 
ಪ್ರಳಯಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಆಕರ್ಷಣೆ ಮಾಡಿ ತನ್ನ ಹೊಟ್ಟೆಯಲ್ಲಿ 
ಕೊಳ್ಳುವವನು, ಲಕ್ಷ್ಮೀಪತಿಯು, "ಮಧುಸೂದನ ಮಧುನಾಮಕ ದೈತ್ಯನನ್ನು ಸಂಹರಿಸಿದವನು.. ) 

ವೈಷ್ಣವೀ, ಜು ಬ್ರಾಹ್ಮೀ, ಸರ್ವದೇವಸ್ವರೂಪಿಣೀ (ವೈಷ್ಟವೀ-ಶ್ರೀವಿಷ್ಣುವಿನ ಪತ್ನಿ, 


334 ಪ ಪ್ರಯಾಗಮಾಹಾತ್ಮ್ಯಮ್‌ ಷೆ 


ಶಾಂಕರೀ-ತಮೋಭಿಮಾನಿಯಾದ ದುರ್ಗಾರೂಪದಿಂದ ಅಹಂಕಾರತತ್ವಕ್ಕೆ ಚಳ 
ಶ್ರೀರುದ್ರದೇವರಲ್ಲಿದ್ದು ವ್ಯಾಪಾರಮಾಡಿಸತಕ್ಕವಳು, ಬ್ರಾಹ್ಮೀ-ಸತ್ವ ಗುಣಾಭಿಮಾನಿನಿಯಾದ 
ಶ್ರೀರೂಪದಿಂದ ಸತ್ವಗುಣಪ್ರಧಾನವಾದ ಮಹತ್ತತ್ವದ ಅಭಿಮಾನಿದೇವತೆಯಾದ 
ಬ್ರಹ್ಮದೇವರಲ್ಲಿದ್ದು ಸ್ಥ ಸೃಷ್ಟ್ಯುದಿ ಕಾರ್ಯ ಮಾಡಿಸತಕ್ಕವಳು, ಸರ್ವದೇವಸ್ವರೂಪಿಣೀ-ಎಲ್ಲ : 
ದೇವತೆಗಳಲ್ಲಿಯೂ ಪ ಕ್ರೈಧಾನವಾಗಿರುವ ಸತ್ತ ್ರಿಗುಣಗಳಲ್ಲಿದ್ದು ಅವರವರ ವ್ಯಾಪಾರಕ್ಕೆ 
ಕಾರಣಳಾದವಳು.) ॥। ೫ | 
ತ್ರಿವಿಕ್ರಮ, ವಾಮನ, ಹೃಷೀಕೇಶ, ಅಧೋಕ್ಷಜ (ತ್ರಿವಿಕ್ರಮ-ತ್ರಿವಿಕ್ರಮಾವತಾರದಲ್ಲಿ 
ವು ಹೆಜ್ಜೆಗಳ ನೆಪದಿಂದ ಮೂರು ವಿಕ್ರ 'ಮವನ್ನು ತೋಡ, ವಾಮನ 
ಸುಂದರನಾದವನು, ಹೃಷೀಕೇಶ-ಶ್ರೀಲಕ್ಷಿ $,ದೇವಿಯರಿಂದ ಆರಂಭವಾಗಿ ಎಲ್ಲ ಜೀವರಾಶಿಗಳ 
ಇಂದ್ರಿಯಗಳಿಗೆ ನಿಯಾಮಕನಾದವನು ಅಧೋಕ್ಷಜ-ಶ್ರೀಹರಿಯು ಅನಿರುದ್ಧ ( ಎಶ್ವ), 
ಪ ಶ್ರದ್ಯುಮ್ನತೈಜಸ), ಸಂಕರ್ಷಣ(ಪ್ರಾಜ್ಞ) ಮತ್ತು ವಾಸುದೇವ ಚತತ 
ಕ್ರಮವಾಗಿ ಸ್ಕೂಲ, ಅನಿರುದ್ಧ ಲಿಂಗ ಮತ್ತುಸ್ವ ರೂಪ ದೇಹಗಳಲ್ಲಿದ್ದುವ್ಯಾಪಾರಗಳನ್ನುನಡೆಸುತ್ತಾ 
ಸ್ಟೂಲ-ಸೂಕ್ಷ ಶರೀರಗಳಲ್ಲಿ ನಡೆಯುವ. “ವ್ಯಾಪಾರಗಳು "ಮಾತ್ರ ಜೀವನ ಗಮನಕ್ಕೆ 
ಯಥೋಚಿತವಾಗಿ ಬರುವಂತೆ ಮಾಡುತ್ತಾ ಲಿಂಗಶರೀರದಲ್ಲಿ ತಾನಿರುವುದೇ ಜೀವನಿಗೆ 
ತಿಳಿಯದಂತೆ ಮಾಡುವುದರಿಂದ ಅಧೋಕ್ಷಜನು. ಇದಕ್ಕೆ ಕಾರಣ ಲಕ್ಷ್ಮೀದೇವಿಯ ಚಿನ್ನಾಯೆ 
ಮತ್ತುಭಗವದಿಚ್ಛಾರೂಪವಾದ ಮಾಯಾಶಕಿಗಳು. ನಾಟ್ಯವಿದ್ಯಯ ಪರಿಚಯವಿಲ್ಲದಿರುವವರಿಗೆ 
.ನಟವರನ ಅಭಿನಯವಿಶೇಷಗಳು ಹೇಗೆ ಅರ್ಥವಾಗುವುದಿಲ್ಲವೋ ಹಾಗೆ ಎಂಬುದು ಸಾದೃಶ್ಯ.) 
ಸರ್ವವ್ಯಾಧಿಭಿಷಕ್‌, ಶ್ರೇಷ್ಠಾ, ಸಂಸಾರವಿಷನಾಶಿನೀ (ಸರ್ವವ್ಯಾಧಿಭಿಷಕ್‌-ಎಲ್ಲಾ 
ಖಾಯಿಲೆಗಳನ್ನು ವೈದ್ಯೆಯಂತೆ ವಾಸಿಮಾಡತಕ್ಕವಳು, ಶ್ರೇಷ್ಠಾ-ಎಲ್ಲ. ತೀರ್ಥದೇವತೆಗಳಿಗಿಂತಲೂ 
ಉತ್ತಮಳು, ಸಂಸಾರವಿಷನಾಶಿನೀ-ಸಂಸಾರವೆಂಬ ವಿಷವನ್ನು ನಾಶಮಾಡಿ ಮುಕ್ತಿಯ ಪ್ರಾಪಿಗೆ 
ದಾರಿ ಮಾಡಿಕೊಡುವವಳು.) ॥ ೬ ॥ 
ಪ್ರದ್ಯುಮ್ನ ವಾಸುದೇವ, ಅನಿರುದ್ಧ ಪುರುಷೋತ್ತಮ (ಪ್ರದ್ಯುಮ್ನ - 
ಪ್ರಕೃಷ್ಟಕಾಂತಿಯುಳ್ಳವನು. ವಾಸುದೇವ-ವಸುದೇವನ ಮಗ, ಇವನಿರುವುದರಿಂದ ಮೂರು 
ಲೋಕಕ್ಕೆ ವಾಸ್ತವ್ಯ ಬಂತು ಮತ್ತು ಎಲ್ಲ ಭೂತಗಳಲ್ಲಿಯೂ ಅಂತರ್ಯಾಮಿಯಾಗಿ ವಾಸ 
ಮಾಡುವವನು, ಅನಿರುದ್ಧ-ತಡೆಯಿಲ್ಲದವನು, ಪುರುಷೋತಮ-ಕ್ಷರಾಕ್ಷರಪುರುಷರಿಗಿಂತ 
ಉತ್ತಮನಾದ ಪುರುಷ ಷನಾದ್ದರಿಂದ) 
ಸೂಕ್ಷ್ಮ ಮೂರ್ತಿಯು, ಸುಧಾಮೂರ್ತಿಯು, ಭುಕಿಮುಕಿಪ್ರದಾಯಿನಿಯು. (ಸೂಕ್ಷ್ಮ. - 
ಮೂರ್ತಿಯು-ಶ್ರೀಲಕ್ಷ್ಮೀದೇವಿಯು ಸೂಕ್ಷ್ಮವಾಗಿರುವ ಚಿತಕ್ಟತಿಯಾಗಿ ಎಲ್ಲಜೀವರಲ್ಲಿ ತತ್ವಾ- 
ಭಿಮಾನಿಗಳಲ್ಲಿದ್ದುವ್ಯಾಪಾರ ಮಾಡಿಸುವಳಾದ್ದರಿಂದ, ಸುಧಾಮೂರ್ತಿ-ಸುಧಾರಸಕ್ಕೆ ಮುಖ್ಯಾಭಿ- 
ಮಾನಿಯು. ಭುಕಿಮುಕಿಪ್ರದಾಯಿನೀ-ಎಲ್ಲ. ಜೀವಕೋಟಿಗೆ ಆಹಾರಾದಿಗಳನ್ನು | ಮುಮುಕ್ಚುಗಳಿಗೆ 
ಮುಕ್ತಿಯನ್ನುಕರುಣಿಸುವವಳು.) 1೭ 1 
. ದಾಮೋದರ, ಪದ್ಧನಾಭ, ವಿಶ್ವನಾಥ, ಜನಾರ್ದನ (ದಾಮೋದರ-ಕೃಷ್ಣಾವತಾರದಲ್ಲಿ 
ಯಶೋದೆಯಿಂದ ಹಗ್ಗದಿಂದ ಹೊಟ್ಟೆಯ ಮೇಲೆ ಕಟ್ಟಿಸಿಕೊಂಡವನು, ಪದ್ಧನಾಭ- 
ಮಹಾಪ ್ರೈಳಯದ ನಂತರ. ಮೊದಲು ತನ್ನ 'ಹೊಕ್ಕುಳಿಂದ ಸಹಸ್ರ. ದಳ ಪದ್ಧವನ್ನು ಸೃಷ್ಟಿಸಿದವನು, 


ಅಧ್ಯಾಯ ೪೪ 335 


ವಿಶ್ವನಾಥ-ಜಗತಿಗೇ ಸ್ವಾಮಿ, ಜನಾರ್ದನ- ಮುಮುಕ್ಚುಗಳ ಹುಟ್ಟುಸಾವನ್ನು ಪರಿಹಾರ ಮಾಡಿ 
ಮೋಕ ಕೊಡುವವನು. Y 
'ತಾಪತ್ರಿಕಯಸಂಹರ್ತೀ, ಭದ್ರಾ, ಶಾಂತಿಕರೀ, ಜಯಾ (ತಾಪತ್ರಿತಯಸಂಹರ್ತ್ರೀ- 
ಆಧ್ಯಾತ್ಮಿಕ, ಆಧಿದೈವಿಕ ಮತ್ತು ಆಧಿಭೌತಿಕವೆಂಬ ಮೂರು ಬಗೆ ತಾಪಗಳ ಪರಿಹಾರಕಳು, 
ಭದ್ರಾ -ಮಂಗಳಸ್ವರೂಪಳು, ಶಾಂತಿಕರೀ-ಸಜ್ಜನರ ಕ್ಲೇಶವನ್ನು ಪರಿಹರಿಸಿ ಸುಖವನ್ನು 
ಉಂಟುಮಾಡುವವಳು, ಜಯಾ-ತಮೋಜೀವಿಗಳನ್ನು ದುರ್ಗಾರೂಪದಿಂದ ನಿಗ್ರಹಿಸುವಳು.) 
WOU. 
ನರಸಿಂಹ, ಅಚ್ಯುತ, ನಂದ, ಹರಿ, ಚಕ್ರೀ, ಶಾರ್ಜಭೃತ್‌ (ನರಸಿಂಹ-ನರ ಮತ್ತುಸಿಂಹದ 
ರೂಪವುಳ್ಳ ರೂಪವನ್ನು ತಾಳಿದವನು, ಅಚ್ಯುತ-ನಾಶವಿಲ್ಲದವನು, ನಂದ-ಆನಂದಸ್ವರೂಪನು 
ಅಥವಾ ಸಜ್ಜನರಿಗೆ ಸಂತಸವನ್ನುಂಟುಮಾಡುವವನು, ಹರಿ-ದುಷ್ಠರನ್ನುಸಂಹರಿಸುವವನು ಅಥವಾ 
ಭವಬಂಧವನ್ನುಪರಿಹರಿಸುವವನು, ಚಕ್ರೀ-ಸುದರ್ಶನಚಕ್ರಧಾರಿ, ಶಾರ್ಜಭ್ಯತ್‌ -ಶಾರ್ಜವೆಂಬ 
ಹೆಸರಿನ ಧನುಸನ್ನುಧರಿಸಿರುವವನು.) 
ಸತ್ವಮೂರ್ತಿ, ಜಗನ್ಮಾತಾ, ಶಾಂತಿ, ಸಂತತಿಕಾರಿಣೀ (ಸತ್ವಮೂರ್ತಿ-ದುರ್ಗೆಯಾಗಿ 
ಮಹಾಪೌರುಷ ತ್ವ ದಿಂದ ರಾಜಿಸಿದ್ದರಿಂದ ಸತ್ಯಮೂರ್ತಿ, 'ಜಗನ್ಮಾತಾ-ಶ್ರಿ ಲಕಿ ಕ್ಲೀನಾರಾಯಣ- 
ನೊಂದಿಗೆ ಮಾಯಾ, ಶಾಂತಿ , ಜಯಾ, ಕೃತಿ ಎಂಬ ನಾಲ್ಕು ರೂಪಗಳಿಂದ ಜಗತ. ಶ್ಪೃಷ್ಟಿಗೆ ಸಹಕರಿಸಿ 
ಸಹಭಾಗಿಯಾಗಿರುವಳು, ಶಾಂತಿ-ಅನಾದ್ಯನಂತಸುಖ ಸ್ವರೂಪಳು, ಸಂತತಿಕಾರಿಣೀ- 
ಸಂತಾನಲಕ್ಷ್ಮೀರೂಪದಿಂದ ತನ್ನಭಕ್ತರಿಗೆ ಸಂತಾನಪ್ರದಳು.) ॥ ೯ ॥ 
ವಿಷ್ಠರಶ್ರವಾಃ, ವೈಕುಂಠ, ಯಜ್ಞಪುರುಷ, ಯೋಗೀಶ (ವಿಷ್ಠರಶ್ರವಾಃ-ಸ್ಥಿರವಾದ 
' ಕೀರ್ತಿಯುಳ್ಳವನು, ವೈಕುಂಠ-ವೈಕುಂಠಕ್ಕೆ ಅಧಿಪತಿ, ಯಜ್ಞಪುರುಷ-ಯಜ್ಞಗಳಿಗೆ ಮುಖ್ಯ 
ದೇವತೆಯಾಗಿ ವಿರಾಜಮಾನನು, ಯೋಗೀಶ-ಯೋಗಿಗಳು, ಸನ್ಯಾಸಿಗಳು ತಮ್ಮ ಹೃತ್ಫಮಲ- 
ಮಧ್ಯದಲ್ಲಿಧ್ಯಾನ ಮಾಡುವದರಿಂದ) 
ವೈಕುಂಠಚರಣೋದ್ಭೂತಾ, ಯೋಗಿನೀ, ಯೋಗದಾ, ಸದಾ (ವೈಕುಂಠಶಚರಣೋ- 
ದ್ಭೂತಾ-ವೈಕುಂಠನೆಂಬ ಹೆಸರುಳ್ಳ ಶ್ರೀಮಾಧವನ ಪಾದವನ್ನು ತ್ರಿವಿಕ್ರಮಾವತಾರದಲ್ಲಿ 
ಬ್ರಹ್ಮದೇವರು ತೊಳೆದಾಗ ಹುಟ್ಟಿದ ಗಂಗೆಯನ್ನು ತನ್ನ ಸಂಗಮದಲ್ಲಿ ಹೊಂದಿರುವಳು, 
ಯೋಗಿನೀ-ಸದಾಕಾಲವೂ ಪರಮಾತ್ಮನ ಗುಣಗಳನ್ನೇ ಹೃದಯದಲ್ಲಿ ಲ್ಲಿ ಧ್ಯಾನಮಾಡುತ್ತಿರುವಳು, 
ಯೋಗದಾ-ವೇದಾಭಿಮಾನಿಯಾಗಿ ಯೋಗ, ಸಾಂಖ್ಯಾ ದಿ ತತ್ವ ಗಳನ್ನು ತಿಳಿಸುಕೊಡುವವಳು.) 
11೧೦ ॥ 
ಕಾಲಾತ್ಸಾ, ಪುಂಡರೀಕಾಕ್ಷ, ವಿಶ್ವರೂಪೀ, ಪ್ರ ತಾಪವಾನ್‌ (ಕಾನಾ ಳೆಯವೂ ಸೇರಿ - 
ಎಲ್ಲ ಕಾಲದಲ್ಲಿಯೂ ಇದ್ದು ನಿಯಮನ ಮಡಕ ಅಥವಾ ಪ್ರಳಯಕಾಲದಲ್ಲಿ ಎಲ್ಲವನ್ನು 
ನಾಶಮಾಡುವನು, ಪುಂಡರೀಕಾಕ್ಷ- -ಕಮಲದಳದಂತೆ ವಿಶಾಲವಾದ ಕಣ್ಣುಳ್ಳವನು, ವಿಶ್ವರೂಪೀ- 
ವಿಶ್ವದ ಎಲ್ಲ ಕಡೆಯಲ್ಲೂ ವ್ಯಾಪಿಸಿರುವವನು, ಪ್ರತಾಪವಾನ್‌ -ಯಾರೂ ಮೀರಿಸಲಾಗದ 
ಪರಾಕ್ರಮವುಳ್ಳವನು.) ` 
ಕಾಲಶಕ್ತಿ ಮಹಾಶಕ್ತಿ ಸೃಷ್ಟಿಸ್ಥಿತ್ವ ೦ತಕಾರಿಣೀ (ಕಾಲಶಕ್ತಿ-ಎಲ್ಲಕಾಲಗಳ ವ್ಯಾಪಾರವೂ ಇವಳ 
ಮುಖ್ಯದೇವತೆಯಾದ ಹಬ್‌ ನಡೆಯುವುದರಿಂದ ಕಾಲಶಕ್ತಿ ಮಹಾಶಕ್ತಿ-ಯಾರೂ 


336 ಪ್ರಯಾಗಮಾಹಾತ್ಮ್ಯಮ್‌ 
ಮೀರಿಸಲಾಗದ ಶಕಿಯುಳ್ಳ ಮಾಧವನನ್ನೊಳಗೊಂಡಿರುವಳು, ಸೃಷ್ಟಿಸ್ಥಿತ್ವಂತಕಾರಿಣೀ-ಜಗತ್ತಿನ 
ಸೃಷ್ಟಿ ಇರುವಿಕೆ ಮತ್ತು ನಾಶವನ್ನು ಉಂಟುಮಾಡುವ ಮಾಧವನು ಇವಳಿಗೆ ಮುಖ್ಯ 
ದೇವತೆಯಾದ್ದರಿಂದ ) ॥ ೧೧ ॥ 

ಅಂತರ್ಯಾಮೀ, ಸಮಸ್ತೇಶ, ಸತ್ಯಸಂಧ, ಸನಾತನ (ಅಂತರ್ಯಾಮೀ-ಲಕ್ಷ್ಮೀಬ್ರಹ್ಮಾದಿ 
ಸಮಸದೇವತೆಗಳಲ್ಲಿಯೂ ಇರುವನು, ಸಮಸ್ತೇಶ- ಜೀವಜಡಾತ್ಮಕ ಸಮಸಪ್ರ ಪಂಚಕ್ಕೆ ಒಡೆಯ, 
ಸತ್ಯಸಂಧ-ಎಲ್ಲ ಕಾಲದಲ್ಲಿಯೂ ಅಬಾಧಿತವಾದ ಅಸಿತ್ತ ವುಳ್ಳವನು.. EC ಪ್ರಳಯ 
ಕಾಲದಲ್ಲಿಯೂ ಇರುವವನು, ವೇದಪ ಶ್ರತಿಪಾದ್ಯ) 

ಭದ್ರಾದಿಭೋಗದಾ, ಭೋಗವತೀ, ಮಂದಾಕಿನೀ, ನದೀ ಚಹನ 
-ಮಂಗಳಕ್ಕೆ ಕಾರಣಳು ಹಾಗೂ ಭೋಗಪ್ರದಳು, ಭೋಗವತೀ-ಸಮಸ್ತ ಭೋಗಗಳನ್ನು 
ಹೊಂದಿದವಳು, ಮಂದಾಕಿನೀ-ಗಂಗೆಯನ್ನು ಸಂಗಮದಲ್ಲಿ ಹೊಂದಿದವಳು, ನದೀ-ಎಂಟು 
ಸಾವಿರ ಧನುಷ್ಠಮಾಣದಷ್ಟುದೂರ ಹರಿಯುವುದರಿಂದ ॥ ೧೨॥ 

ಈಶ್ವರ, ಪರಮಾತ್ಛಾ ಮುರಾರಿ, ದೈತ್ಯನಾಶಕ (ಈಶ್ವರ-ಸಕಲೈಶ್ವ ರ್ಯಸಂಪನ್ನನು, 
ಪರಮಾತ್ಮಾ. ಲಕ್ಷ್ಮ ದದೇವಿಗಿಂತಲೂ ಉತ್ತಮನು. ಜಾಕಿ ಮುರನಾಮಕರೈತ್ಯ ನನ್ನುಸ ಸಂಹರಿಸಿ- 
ದವನು, ದೈತ್ಯನಾಶಕ-ದೈತ್ಯರನ್ನು ನಾಶಮಾಡುವವನು. ) 

, ತ್ರಿಮಾರ್ಗಗಾ, ತ್ರಿವರ್ಣಾ, ತ್ರಿಹುತಾಶನಸಂಸ್ಥಿತಾ (ತ್ರಿಮಾರ್ಗಗಾ-ಮೂರು ಲೋಕ- 
ಗಳಲ್ಲಿಯೂ ಹರಿಯುತ್ತಿರುವ ಗಂಗೆಯನ್ನು ಒಳಗೊಂಡಿರುವಳು, ತ್ರಿವರ್ಣಾ-ಶ್ವೇತ, ಕೃಷ್ಣ ಕೃಷ್ಣ ಕೆಂಪು 
ಬಣ್ಣಗಳನ್ನು ಹೊಂದಿರುವಳು, ತಿ ್ರಹುತಾಶನಸಂಸ್ಥಿತಾ-ಗಾರ್ಹಸತ್ವ, ವಿಭವ ಮತ್ತುದಕ್ಷಿಣಾಗ್ನಿ 
ಎಂಬ ತ್ರಿವಿಧ ಅಗ್ನಿಗಳ ಮೂಲಕ ಹವಿಸ್ಸನ್ನು ಸ್ವೀಕರಿಸುವ ಅಗ್ನಿಯ ಅಂತರ್ಯಾಮಿಯಾಗಿ 
ಇರುವುದರಿಂದ) ॥ ೧೩ ॥1 

ಮುಕುಂದ, ಪೀತವಾಸನ, ಎಷ್ಟಕ್ಷೇನ, ಚತುರ್ಭುಜ (ಮುಕುಂದ-ಮೋಕ್ಷವನ್ನು 
ಕೊಡುವವನು, ಪೀತವಾಸನ-ಹಳದೀವಸ ಕರಾರು, ವಿಷ್ಟಕ್ಷೇನ-ಜಗನ್ನಿಯಾಮಕ, ಚತುರ್ಭುಜ. 
-ನಾಲ್ಕುಭುಜಗಳುಳ್ಳವನು.) 

ಸ್ವರ್ಗದಾ, ಜಗತೀಭೂಷಾ, ಶುಕ್ಷಸಂಸ್ಥಾ ಕ್ಷಮಾವೃತಾ (ಸ್ವರ್ಗದಾ-ಸ್ವರ್ಗವನ್ನುಕೊಡು- 
ವವಳು, ಜಗತೀಭೂಷಾ-ಜಗತ್ತಿಗೆ ಭೂಷಣಪ್ರಾಯಳು, ಶುಕ್ಗಸಂಸ್ಥಾ-ಸಾತ್ವಿಕಗುಣಕ್ಕೆ ಅಭಿ- 
ಮಾನಿಯಾದ ಗಂಗೆಯನ್ನು ಒಳಗೊಂಡಿರುವವಳು, ಕ್ಷಮಾವೃತಾ -ಕ್ಷಮಿಸತಕ್ಕ ಗುಣಗಳುಳ್ಳವಳು.) 
WW ೧೪॥ 

ಪತಿ, ವನಮಾಲೀ, ಬಲಿದ್ವಂ ಸೀ, ವಟೇಶಯ (ಶ್ರೀಪತಿ-ಲಕ್ಷ್ಮೀದೇವಿಯ ಗಂಡನು, 

ವನಮಾಲೀ-ವನಮಾಲೆಯನ್ನು ಹಾಕಿಕೊಂಡಿರುವವನು, ಬಲಿದ್ವಂಸೀ-ಬಲಿನಾಮಕದೈತ್ಯನ 
ಅಟ್ಟಹಾಸವನ್ನುನಿಗ್ರ ಹಿಸಿದವನು, ವಟೀಶಯ-ಅಕ್ಷಯವಟವೃಕ್ಷದ ಎಲೆಯಲ್ಲಿಮಲಗುವವನು.) 

ತೇಜೋವತೀ, ವಿಶ್ವಮಿತ್ರಾ, ಪಾಶಜಾಲನಿಕೃಂತನೀ (ತೇಜೋವತೀ-ತೇಜಸ್ಸಿನಿಂದ ಮತ್ತು 
ಪರಾಕ್ರಮದಿಂದ ಕೂಡಿದವಳು, ವಿಶ್ವಮಿತ್ರಾ-ಜಗತ್ತಿನ ಸರ್ವ ಜೀವಿಗಳಿಗೂ ಬೇಕಾದವಳು., 
ಪಾಶಡಾಲನಿಕೃಂತನೀ-ಸಂಸಾರವೆಂಬ. ಚ ೫8 ಬದ್ಧರಾಗಿರುವ ಭಕ್ತರಿಗೆ ಪರಂಪರಯಾ 
ಮುಕ್ತಿಯನ್ನು ್ನಿಕರುಣಿಸುವವಳು) ॥ ೧೫ ॥1 


ಅಧ್ಯಾಯ ೪೪ 337 


ಸರ್ವಾರ್ಥಸಾಧಕ, ಪೂಜ್ಯ, ಭಕ್ತಸಂಕಟನಾಶನ (ಸರ್ವಾರ್ಥಸಾಧಕ-ಧರ್ಮ, ಅರ್ಥ, 
ಕಾಮ ಮತ್ತು ಮೋಕ್ಟವೆಂಬ ನಾಲ್ಕು ಅರ್ಥಗಳನ್ನೂ ತನ್ನ ಭಕ್ತರಿಗೆ ಸಾಧಿಸಿಕೊಡತಕ್ಕವನು, 
ಪೂಜ್ಯ-ಲಕ್ಷ್ಮೀ ಬ್ರಹ್ಠರುದ್ರಾದಿಗಳಿಂದ ಪೂಜ್ಯನು, ಭಕಸಂಕಟನಾಶನ-ಭಕರ ಎಲ್ಲ ಸಂಕಟವನ್ನು 
ಪರಿಹರಿಸುವವನು 

ಸುವೃಷಾ, ಸುಚಲಾ, ದ್ವಾರಾ, ಪಾರಾವಾರವಿಹಾರಿಣೀ. (ಸುವೃಷಾ-ಸತ್ಕರ್ಮದಲ್ಲಿ 
ಆಸಕಳಾಗಿರುವವಳು, ಸುಚಲದ್ವಾರಾ-ಉದ್ದಗಲಕ್ಕೂ ಪ್ರವಹಿಸುತ್ತಿರುವವಳು ತನ್ನನ್ನು 
ಸೇವಿಸುವವರ ಸದ್ಧತಿಗಳಿಗೆ ಬಾಗಿಲಿನಂತಿರುವವಳು, ಪಾರಾವಾರವಿಹಾರಿಣೀ-ಸಮುದ್ರವನ್ನು 
ಸೇರಿ ಅಲ್ಲಿವಿಹಾರ ಮಾಡತಕ್ಕವಳು.) 1 ೧೬ 

ದೇವಕೀನಂದನ, ವಿಶ್ವಂಭರ, ಶ್ರೀವತ್ಸಲಾಂಛನ (ದೇವಕೀನಂದನ-ಕೃಷ್ಣಾವತಾರದಲ್ಲಿ 
ದೇವಕಿಯ ಮಗ, ವಿಶ್ವಂಭರ-ಜಗತ್ತನ್ನು ಪ್ರಳಯದಲ್ಲಿ ತನ್ನ ಹೊಟ್ಟೆಯಲ್ಲಿ ಅಡಗಿಸಿ ಇಟ್ಟು- 
ಕೊಂಡವನು, ಎಲ್ಲವನ್ನೂ ಧರಿಸಿರುವವನು, ಶ್ರೀವತ್ಸಲಾಂಛನ-ಲಕ್ಷ್ಮೀದೇವಿಯರ ಚಿಹ್ನೆಯನ್ನು 
ತನ್ನಎದೆಯಲ್ಲಿಹೊಂದಿ- ರುವವನು.) 

ದೇವಪೂಜ್ಯಾ, ಜಗದ್ಭಾತ್ರೀ, ವರಿಷ್ಠಾ, ವರದಾ, ಅನಘಾ (ದೇವಪೂಜ್ಯಾ- ಸಕಲ- 
ದೇವತೆಗಳಿಂದ ಪೂಜೆಮಾಡಿಸಿಕೊಳ್ಳುವವಳು, ಜಗದ್ಭಾತ್ರೀ-ಜಗತ್ತನ್ನುಧಾರಣೆ ಮಾಡಿರುವವಳು, 
ವರಿಷ್ಕಾ-ಸರ್ವಶ್ರೇಷ್ಠಳು, ವರದಾ-ಭಕ್ತರಿಗೆ ವರವನ್ನುಕರುಣಿಸತಕ್ಕವಳು, ಅನಘಾ-ಎಲ್ಲರ ಪಾಪ- 
ಗಳನ್ನುತೊಳೆದರೂ ತಾನು ಮಾತ್ರ ಪಾಪರಹಿತಳು. ॥ ೧೭ ॥1 

ಮಹಾಮತ್ಸ್ಯ, ಮಹಾಕೂರ್ಮ, ಶೇಷಶಾಯೀ, ಗದಾಧರ (ಮಹಾಮತ್ಸ್ಯ- 
ಮತ್ತ್ಯಾವತಾರದಲ್ಲಿ ಅತಿದೊಡ್ಡ ಮೀನಿನ ರೂಪತಾಳಿದವನು, ಮಹಾಕೂರ್ಮ- 
ಮಂದರಪರ್ವತವನ್ನು ಬೆನ್ನಮೇಲೆ ಇಟ್ಟುಕೊಳ್ಳಲು ಮಹಾಆಮೆಯಾಗಿ ಈ ಹೆಸರು ಪಡೆದನು, 
ಶೇಷಶಾಯೀಇಕ್ಬೀರಸಾಗರ ಅನಂತಾಸನಗಳಾದ ತನ್ನ ಲೋಕದಲ್ಲಿ ಶ್ರೀಆದಿಶೇಷನ ಮೇಲೆ 
ಮಲಗಿರುವವನು, ಗದಾಧರ-ಗದೆಯನ್ನುಧಾರಣೆ ಮಾಡಿರುವವನು.) 

ಭಾಗೀರಧೀ, ಜಾಹ್ನವೀ, ಮಹಾಪಾತಕನಾಶಿನೀ (ಭಾಗೀರಥೀ-ಭಗೀರಥನಿಗೋಸ್ಕರ 
ಸ್ವರ್ಗದಿಂದ ಭೂಪಾತಾಳಗಳಿಗೆ ಇಳಿದು ಬಂದ ಗಂಗೆಯನ್ನು ತನ್ನ ಸಂಗಮದಲ್ಲಿ 
ಹೊಂದಿರುವವಳು, ಜಾಹ್ನವೀ-ತನ್ನ ಪ್ರವಾಹವೇಗದಿಂದ ಜಹ್ನು ಯಷಿಯ ಆಶ್ರಮವನ್ನು 
ಕೊಚ್ಚಿಸಲು ಕುಪಿತನಾದ ಜಹ್ನುವು ಗಂಗೆಯನ್ನು ಆಪೋಶನ ತೆಗೆದುಕೊಂಡನು. ಭಗೀರಥನ 
ಪ್ರಾರ್ಥನಾನುಸಾರ ತನ್ನ ಕಿವಿಯಿಂದ ಗಂಗೆಯನ್ನು ಮುಂದೆ ಹರಿಯಲು ಬಿಟ್ಟನು. ಅಂತಹ 
ಗಂಗೆಯು ಸಂಗಮದಲ್ಲಿರುವುದರಿಂದ, ಮಹಾಪಾತಕನಾಶಿನೀ-ತನ್ನ ಭಕ್ತರ ಮಹಾಪಾತಕಗಳನ್ನು 
ನಾಶಮಾಡುವವಳು.) ॥ ೧೮ ॥ 

ಮಹಾಯಜ್ಞವರಾಹ, ರಾಘವ, ರಾವಣಾಂತಕೃತ್‌ (ಮಹಾಯಜ್ಞವರಾಹ- 
ಶ್ರೀಮಾಧವನು ಯಜ್ಞನಾನುಕನಾಗಿ ಅವತಾರಮಾಡಿ ಮಹಾಯಜ್ಞನೆಂದಾದನು. ಹಿರಣ್ಯಾಕ್ಷನನ್ನು 
ಸಂಹರಿಸಲು ಮಾಧವನು ತೆಗೆದುಕೊಂಡ ಅವತಾರಕ್ಕೆ ವರಾಹವೆಂದು ಹೆಸರು. ರಾವಣಾಂತಕೃತ್‌- 
ರಾವಣನನ್ನು ಸಂಹರಿಸಿದ ಮಾಧವನ ಅವತಾರಕ್ಕೆ ರಾಮನೆಂದೂ, ರಾವಣಾಂತಕನೆಂದೂ 


ಹೆಸರು.) | 
ಬ್ರಹ್ಮಿಷ್ಠಾ, ಬ್ರಹ್ಮದೋಷಫ್ಲೀ, ಸುಖದೋಗ್ಬ್ರೀ, ಮಂಗಲಾ (ಬ್ರಹ್ಮಿಷ್ಠಾ-ಪರಬ್ರಹ್ಮನನ್ನೇ 


338 ಪ್ರಯಾಗಮಾಹಾತ್ಮ್ಯಮ್‌ 


ಧ್ಯಾನಮಾಡತಕ್ಕ ಸರಸ್ವತೀದೇವಿಯನ್ನು ಹೊಂದಿರುವ ಸಂಗಮಕ್ಕೆ ಬ್ರಹ್ನಿಷ್ಠಾ ಎಂದು ಹೆಸರು. 
ಬ್ರಹ್ನದೋಷಫ್ಲೀ-ತನ್ನನ್ನು ಸೇವಿಸಿದವರ ಬ್ರಹ್ಮಹತ್ಯಾದಿ ದೋಷಗಳನ್ನು ನಾಶಮಾಡುವವಳು, 
ಸುಖದೋಗ್ಲ್ರೀ-ತನ್ನಲ್ಲಿ ಸ್ನಾನಾದಿ ಮಾಡಿದವರಿಗೆ ಮುಕ್ತಿಯೂ ಸೇರಿ ಎಲ್ಲ ಸುಖಗಳನ್ನೂ 
ಕೊಡುವಳು, ಮಂಗಲಾ-ಶ್ರೀಲಕ್ಷ್ಮೀದೇವಿಯ ರೂಪವಾದ್ದರಿಂದ ಮಂಗಳದೇವತೆಯು. 
ಆದ್ದರಿಂದ ಮಂಗಲಾ ಎಂದು “ಹೆಸರ ) 1 ೧೯॥ 

ಕಾಶ್ಯಪ, ಭಾವಗಮ್ಮ, ಶರಣ್ಯ, ಭಕ್ತವತ್ಸಲ (ಕಾಶ್ಯಪ-ಕಶ್ಯಪ ಯಷಿಗಳಲ್ಲಿ ತಾನು ಅವತರಿಸಿ 
ವಾಮನನಾದ್ದರಿಂದ ಕಾಶ್ಯಪನು, ಭಾವಗಮ್ಯ-ಭಕ್ತಿಯುತ ಭಾವದಿಂದಲೇ ಶ್ರೀಮಾಧವನನ್ನು 
ಹೊಂದಲು ಸಾಧ್ಯವಾದ್ದರಿಂದ ಈ ಹೆಸರು, ಶರಣ್ಯ-ಮುಖ್ಯವೃತ್ತಿಯಿಂದ ಚತುರ್ವಿಧ 
ಪುರುಷಾರ್ಥಪ್ರಾಪಿಗೆ ಇವನೊಬ್ಬನನ್ನೇ ಆಶ್ರಯಿಸಬೇಕಾಗಿರುವುದರಿಂದ ಶರಣ್ಯನೆಂದಾದನು. 

ಸಂಜೀವಿನೀ, ಭಾವಗಮ್ಯಾ, ಶರಣ್ಯಾ, ಭಕವತ್ತಲಾ (ಸಂಜೀವಿನೀ-ತನ್ನಲ್ಲಿಸ್ನಾನಾದಿಗಳಿಂದ 
ಸೇವಿಸಿದವರನ್ನು ಪುನರುಜ್ಜೀವನಗೊಳಿಸಿ ಉತ್ಸಾಹವುಳ್ಳವರನ್ನಾಗಿ ಮಾಡುವುದರಿಂದ 
ಸಂಜೀವಿನಿಯಾದಳು. ಭಾವಗಮ್ಯಾ-ಇವಳೂ ಭಕ್ತಿಭಾವದಿಂದ ಹೊಂದಲ್ಲಡತಕ್ಕವಳು, 
ಶರಣ್ಯಾ-ದೇವತೆಗಳೂ, ನರರೂ ತಮ್ಮ ದುಃಖವಿಮೋಚನೆಗಾಗಿ ಇವಳನ್ನೇ ಆಶ್ರಯಿಸುತ್ತಾರೆ, 
ಆದ್ದರಿಂದ ಶರಣ್ಯಳು, ಭಕ್ತವತ್ತಲಾ-ತನ್ನನ್ನು ಸೇವಿಸುವ ಭಕರಲ್ಲಿಕಾರುಣ್ಯ ವನು ತೋರುವುದರಿಂದ 
ಭಕವತಲಳೆಂದು ಹೆಸರು. 1೨0 

ತ್ರಿಗುಣಾದಿ, ತ್ರಯೀಮೂರ್ತಿ. ಹನುಮತ್ಫಭು;, ಅವ್ಯಯ (ತ್ರಿ ತಿಗುಣಾದಿ- 

ತ್ರಿಗುಣಾತ್ಮಕಳಾದ ಶಿ ್ರೀಲಕ್ಷ್ಮೀದೇವಿಯಸ್ಥ ಸೃಷ್ಟ್ಯಾದಿ ವ್ಯಾ ಪಾರಗಳಿಗೆ ಪೆ ್ರ್ರೀರಕನೂ ನಿಯಾಮಕನೂ 

ಆದ್ದರಿಂದ. ತ್ರಿಗುಣಾದಿ, ತ್ರಯೀಮೂರ್ತಿ- ಅಮೂಲಾಗ್ರ ವಾಗಿ ವೇದಗಳಿಂದ ಪ ಪ್ರತಿಪಾದ್ಯ- 
ನಾದ್ದರಿಂದ ವೇದಮೂರ್ತಿ ಯೆಂದೆನಿಸಿದನು, ಹನುಮತ್ಫಥು- -ಹನುಮಂತದೇವರಿಗೆ ಪ್ರಭುವು, 
ಅವ್ಯಯ-ಸ್ವರೂಪ, ಪ್ರವೃತ್ತಿಮತ್ತುಪ್ರಮಿತಿಗಳಲ್ಲಿಹ್ರಾಸವಿಲ್ಲದೆ ಇರುವುದರಿಂದ) 

ನಿರ್ಲೇಪಾ, ದುಃ 'ಖಹಂತ್ರೀ, ಪ್ರಣತಾರ್ತಿಪ್ರಭಂಜಿನೀ (ನಿರ್ಲೇಪಾ-ಇವಳಲ್ಲಿ 
ಸ್ನಾನಾದಿಗಳನ್ನುಮಾಡುವ ಜನರ ಪಾಪಗಳಿಂದ ಇವಳು ನಿರ್ಲೇಪಳಾದ್ದರಿಂದ ಈ ಹೆಸರು. ಭಕ್ತರ 
ದುಃ ಖಾದಿಗಳನ್ನು ಪರಿಹಾರ ಮಾಡುವುದರಿಂದ ದುಃಖಹಂತ್ರೀ ಮತ್ತುಪ್ರಣತಾರ್ತಿಪ ಕ್ರಭಂಜಿನೀ 
ಎಂಬ ಹೆಸರುಗಳು. ೨90 1 

ಅನಾದಿನಿಧನ, ಸಾಕ್ಷೀ, ಲೋಕಾಧ್ಯಕ್ಷ ಪಿತಾಮಹ (ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೂ 
ಲಕ್ಷ್ಮೀಬ್ರಹ್ಮಾದಿಗಳಿಗೂ ಮೂಲಕಾರಣನಾಗಿರುವುದರಿಂದ ಅನಾದಿನಿಧನನಂದು ಹೆಸ ರಾಯಿತು. 
ಜಗತ್ತಿಗೇ ಸರ್ವನಿಯಾಮಕ, ಸರ್ವೊೋತ್ತಮನಾದ್ದರಿಂದ ಲೋಕಾಧ್ಯಕೃನೆಂಬ ಹೆಸರು. ಜಗತ್ತಿನ 
ಒಳಗೂ ಹೊರಗೂ ಚೇತನಗಳ ಜೀವ, ಅಂತಃಕರಣ ಮತ್ತು ಬುದ್ಧಿ ಇಂದ್ರಿಯಗಳು ಇವುಗಳ 
ವ್ಯಾಪಾರಗಳನ್ನುಮಾಡಿಸುತ್ತಾ ಎಲ್ಲವನ್ನು ತಿಳಿಯುವುದರಿಂದ ಸಾಕ್ಷೀ ಎಂದು ಹೆಸರು. ತನ್ನದೇ ಆದ 
ಜಗತಿನ ತಂದೆ ಎಂಬ ಹೆಸರನ್ನು ತಾನು ತನ್ನ ಏಕಾಂತ ಭಕನೂ ತನ್ನ ಪ್ರಿಯಸುತನೂ ಆದ 
ಬ್ರಹ್ಮದೇವರಿಗೆ ಕೊಟ್ಟಿದ್ದರೂ ತಾನೇ ಮುಖ್ಯವೃತ್ತಿಯಿಂದ ಶಬ್ದವಾಚ್ಯನಾದ್ದರಿಂದ ಪಿತಾಮಹ- 
ನೆಂದೆನಿಸಿದ್ದಾನೆ.) 

ಅನಾದಿಮಧ್ಯನಿಧನಾ, ನೀರೂಪಾ, ಅನೇಕರೂಪಿಣೀ (ಸೃಷ್ಟಿ ಸ್ಥಿತಿ ಲಯಗಳಿಲ್ಲದೆ 
ಶಿ ್ರ್ರೀಮಹಾವಿಷ್ಣುವಿನೊಡನೆ ತ್ರೈಕಾಲಿಕವ್ಯಾ ಪ್ರಿಯನ್ನೂ ನಿತ್ಯತ್ವವನ್ನೂ ಹೊಂದಿರುವಳಾದ್ದರಿಂದ ಈ 


ಅಧ್ಯಾಯ ೪೪ 339 


ಹೆಸರು, ಇವಳು ಪ್ರವಾಹರೂಪದಲ್ಲಿಹರಿಯುತ್ತಿರುವುದರಿಂದ ಏಕರೂಪದ ಆಕಾರವಿಲ್ಲದವಳು 

ಅಥವಾ ಆಕಾಶಕ್ಕೆ  ಅಭಿಮಾನಿನಿಯಾದ್ದರಿಂದ ರೂಪವಿಲ್ಲದವಳು. ಶ್ರೀ,ಭೂ, ದುರ್ಗಾ, ಸೀತಾ, 
ರುಕ್ಮಿಣೀ ಇತ್ಯಾದಿ  ಅನೇಕರೂಪಗಳುಳ್ಳವಳು. ಆದ್ದರಿಂದ Es ಎಂದಾದಳು) ॥೨೨॥ 

ಜಗನ್ನಾಥ, ಜಗದ್ಬಂಧು, ಬ್ರಹ್ಮಣ್ಯ, ಸರ್ವಜಿತ್‌, ಪ್ರಭು (ಜಗತ್ತಿಗೆ ಮುಖ್ಯಸ್ವಾಮಿಯು, 
ಜಗತ್ತಿನ ಸರ್ವಜೀವಿಗಳ ಹಿತೈಷಿಯು, ಬ್ರಾಹ್ಮಣರಿಗೆ ಪ್ರಿಯನು, ಸಕಲ ತ್ಯ ದಾನವ 
ರಾಕ್ಷಸಾದಿಗಳನ್ನು ಗೆದ್ದವನು ಮತ್ತು ಜಗತಿಗೆ ಯಜಮಾನನು) 

ಜಗದ್ದಾರಾ, ಜಗದ್ದಂದ್ಯಾ. ಕ್ರೀಡಾಕಲ್ಲೋಲಕಾರಿಣೀ (ಭೂದುರ್ಗಾರೂಪಗಳಿಂದಲೂ, 
ಚಿತ್ಛಕೃತಿ, ಜಡಪ್ರಕೃತಿಯ ರೂಪದಲ್ಲಿಯೂ ವಾಸುದೇವಾದಿ ಚತುರ್ಮೂರ್ತಿಗಳ ಪತ್ನಿಯರ 
ರೂಪದಲ್ಲಿ ಕಾರ್ಯಗಳನ್ನೆಸಗಿ, ಜಗದ್ದಾರೆಯಾದಳು. ಇಂದ್ರ, ರುದ್ರ, ಬ್ರಹ್ಮನೇ ಮೊದಲಾದ 
ದೇವತೆಗಳಿಂದಲೂ ಸಮಗ್ರಯಷಿಯೋಗಿಗಳಿಂದಲೂ ಖಗನಾಗಗಳಿಂದಲೂ ನಮಸ್ಕೃತಳಾಗಿ 
ರುವವಳಾದ್ದರಿಂದ ಈ ಹೆಸರು. ತನ್ನ ಸಂಗಮದಲ್ಲಿ ತನ್ನ ಕ್ರೀಡೆಯ ಸ್ವರೂಪವೋ ಎನ್ನುವಂತೆ 
ಅಲೆಗಳಿಂದ ರಾರಾಜಿಸುತ್ತಿರುವುದರಿಂದ ಈ ಹೆಸರು. ॥1೨೩ ॥1 

ಸಹಸ್ರಶೀರ್ಷಾ, ಪುರುಷ, ಪ್ರಧಾನಪುರುಷ, ಪರ (ಶ್ರೀಮಾಧವನು ಸಹಸ್ರತ 

ಯುಳ್ಳವನು, ಎಲ್ಲದೇಹಿಗಳಲ್ಲಿರತಕ್ಕವನಾದ್ದರಿಂದ ಇವನಿಗೆ ಪುರುಷನೆಂದು ಹೆಸರು. ಕ್ಷರ ಸ 
ಅಕ್ಬರಪುರುಷರ ದೆಶೆಯಿಂದ ಉತ್ತಮನಾಗಿರತಕ್ಕವನೇ ಉತ್ತಮ ಪುರುಷನಾದ ಶ್ರೀಹರಿಯು. 
ಇವನೇ ಪ್ರಧಾನ ಪುರುಷನು. ಇವನು ಮುಖ್ಯಾರ್ಥದಲ್ಲಿಪರ ಅಂದರೆ ಸರ್ವೋತ್ಯಷ್ಟನು) 

ಬ್ರಹ್ಮವಿದ್ಯಾ, ತ್ರಯೀರೂಪಾ, ಮೂಲಪ್ರಕೃತೀ, ಈಶ್ವರೀ (ಪರಮಾತ್ಮನು 
ಜ್ಞಾನಾನಂದಾದಿಗುಣಪರಿಪೂರ್ಣನು, ಸೃಷ್ಟ್ಯಾದಿ ಅಷ್ಟಕರ್ತೃತ್ವವುಳ್ಳವನು ಮತ್ತು ಸರ್ವಶಬ್ದ 
ವಾಚ್ಛನು. ಜಗನ್ನಿಯಾಮಕನು. ಇವನನ್ನು ಜ್ಞಾನಭಕಿವೈರಾಗ್ಯಾದಿಗಳಿಂದಲೇ, ಸುದೃಢ ಸ್ನೇಹದ 
ದೆಶೆಯಿಂದಲೇ ಒಲಿಸಿಕೊಂಡು ಅವನ ಸಾಕ್ಷಾತ್ಕಾರ ಪಡೆದು ಮುಕ್ತಿಯನ್ನು ಪಡೆಯಬೇಕು. ಈ 
ವಿಷಯವೇ ಬ್ರಹ್ಮಜ್ಞಾನ. ಈ ವಿದ್ಯೆಯು ಬ್ರಹ್ಮಮೀಮಾಂಸಾಶಾಸ್ತ್ರದಲ್ಲಿ ಉಕವಾಗಿವೆ. ಈ 
ವಿದ್ಯೆಯನ್ನು ಪರಮಾರ್ಥತಃ ತಿಳಿದವಳು ಶ್ರೀಲಕ್ಷ್ಮೀದೇವಿಯು. ಇವಳೇ ತ್ರಿವೇಣಿಯ 
ಮುಖ್ಯದೇವತೆಯು. ಆದ್ದರಿಂದಲೇ ಇವಳಿಗೆ ""ಬ್ರಹ್ಮವಿದ್ಯಾ'' ಎಂದು ಹೆಸರು ಬಂದಿತು. ಯಕ್‌, 
ಯಜುರ್‌, ಅಥರ್ವವೆಂಬ ಮೂರು ವೇದಗಳ ರಾಶಿಗೆ ""ತ್ರಯೀ'' ಎಂದು ಹೆಸರು. ಇಂತಹ 
ತ್ರಯೀಗೆ ಅಭಿಮಾನಿನಿಯಾದ್ದರಿಂದ ತ್ರಿವೇಣೀದೇವಿಗೆ ""ತ್ರಯೀರೂಪಾ'' ಅಂದರೆ ಈ 
ಮೂರು ವೇದರಾಶಿಗಳ ರೂಪವುಳ್ಳವಳೆಂದು ಕರೆಯಲಾಗಿದೆ. ಶ್ರೀಲಕ್ಷ್ಮೀದೇವಿಯೇ ಚಿತ್ಛಕೃತಿ 
ರೂಪದಿಂದ ಜಗತ್ತಿನ ಜೀವಿಗಳ ಸೃಷ್ಟಿಕಾರ್ಯಗಳಲ್ಲಿ ತೊಡಗುವುದರಿಂದ ಈ ಮೂಲರೂಪಕ್ಕೆ 
ಮೂಲಪ ಕೃತಿಯೆಂದು ಹೆಸರು. ಇವಳೇ ಜಗತ್ಸೃಷ್ಟಿಗೆ ಕಾರಣಳಾಗಿ ಶ್ರೀಹರಿಯ ಆಜ್ಞಾ ಮತ್ತು 
ನಿಯಮನ; ಮತ್ತು ಪೆ ಕ್ರೀರಣೆಗೆ ಒಳಪಟ್ಟು ಇರುವುದರಿಂದ ಶಿ ಶ್ರೀಹರಿಯ ನಂತರ ಇವಳಿಗೆ 
ಜಗತ್ಹ್ವಾಮಿತ್ವವು ಇರುವುದರಿಂದ ಇವಳು ಅಮುಖ್ನಾ ರ್ಥದಲ್ಲಿ ' "ಈಶ್ವರೀ'' ಎಂದಾದಳು.) 
(1೨೪ ॥ 

ಪ್ರಯಾಗನಿಲಯಸ್ವಾಮೀ, ಶ್ರಿ "ನಿವಾಸ, ಶುಭೇಕ್ಷಣ (ಪ್ರ ಯಾಗದಲ್ಲಿ ತನ್ನ ಆವಾಸ ವನ್ನು 
NE: ಈ ಸರು. ಶ್ರೀಲಕ್ಷ್ಮೀ €ದೇವಿಯರನ್ನು ಎದೆಯಲ್ಲಿಯೇ ಹೊಂದಿರು. 
ವುದರಿಂದ ಶ್ರೀನಿವಾಸನಾದನು. ಮಂಗಳಕರವಾದ ಕಣ್ಣುಗಳುಳ್ಳವನಾದ್ದರಿಂದ ಶುಭೇಕ್ಷಣ 


340 ಪ್ರಯಾಗಮಾಹಾತ್ಮ್ಯಮ್‌ 
ನೆಂದಾದನು. 

ಪದ್ಮೇಕ್ಷಣಾ, ಪದ್ಧವರ್ಣಾ, ಸ್ವರ್ಗಸೋಪಾನಪದ್ಧತೀ (ಪದ್ಧಪುಷ್ಪದಂತೆ ವಿಶಾಲವಾದ 
ಕಣ್ಣುಳ್ಳವಳು, ಪದ್ಧದಂತೆ ಅರುಣವರ್ಣದಿಂದ ಕೂಡಿದವಳು, ತನ್ನಲ್ಲಿ ಸ್ನಾನಾದಿಗಳನ್ನು 
ಮಾಡಿದವರಿಗೆ ಸ್ವರ್ಗಕ್ಕೆ ಮೆಟ್ಟಲಿನ ಮಾರ್ಗದಂತೆ ಇರುವವಳು. ॥॥೨೫ ॥ 

ಹಿರಣ್ಯಗರ್ಭ, ಕ್ಷೇತ್ರಜ್ಞ, ಶಾಶ್ವತ, ದುರ್ಧರ, ಜಯ, (ಹಿರಣ್ಯಗರ್ಭ-ಬ್ರಹ್ಮನನ್ನು ತನ್ನ 
ಗರ್ಭದಲ್ಲಿ ಹೊಂದಿರುವವನು, ಕ್ಷೇತ್ರಜ್ಞ-ಎಲ್ಲ ಶರೀರಿಗಳ ಶರೀರಗಳಲ್ಲಿ ಇದ್ದು ವ್ಯಾಪಾರ 
ಮಾಡಿಸತಕ್ಕವನು, ಶಾಶ್ವತ-ಅನಾದಿ, ಅನಿತ್ಯ, ಸಾರ್ವಕಾಲಿಕ, ಸಾರ್ವದೇಶಿಕ ಅಸಿತ್ವವುಳ್ಳವನು, 
ತ್ರೈಕಾಲಿಕಾಬಾಧಿತವಾದ ಅಸಿತ್ವವುಳ್ಳವನು, ಎಲ್ಲಾ: ಕಾಲದಲ್ಲಿಯೂ ಏಕಪ್ರಕಾರವಾಗಿರತಕ್ಕವನು, 
ಯಾರಿಂದಲೂ ಇವನನ್ನು ಎದುರಿಸಲು ಸಾಧ್ಯವಿಲ್ಲವಾದ್ದರಿಂದ ದುರ್ಧರನೆನಿಸಿಕೊಂಡನು, 
ಜಯ-ಎಲ್ಲ ಕಾಲದಲ್ಲಿಯೂ ಎಲ್ಲಾ ಕಾರ್ಯ ಕರ್ಮಗಳಲ್ಲಿಯೂ ಜಯವುಳ್ಳವನು. 
ಎಲ್ಲರಿಂದಲೂ ಅಜೇಯನು.) 

ದಿವ್ಯಾಂಬರಾ, ದಿವ್ಯಭೋಗಾ, ದಿವ್ಯಾಭಾ, ದಿವ್ಯಭೂಷಣಾ (ಅಲೌಕಿಕವಾದ ವಸ್ತ್ರಗಳನ್ನು 
ಧರಿಸಿರುವವಳು. ಅಲೌಕಿಕವಾದ ವೈಕುಂಠಾದಿಗಳಲ್ಲಿ ಲಭ್ಯವಾಗುವ ಭೋಗಾದಿಗಳುಳ್ಳವಳು, 
ಅಲೌಕಿಕವಾದ ಪ್ರಕಾಶವುಳ್ಳವಳು, ಅಪ್ಪಾ ್ರ್ರಕೃತವಾದ ಆಭರಣಾದಿಗಳುಳ್ಳವಳು. ೨೬ 

ಸುಭುಜ, ಸುಮುಖ, ಶ್ರೀಮಾನ್‌, ಸುನೇತ್ರ, ಶೋಭನಾಕೃತಿ (ಸುಭುಜ-ದಷ್ಟಪುಷ್ಠವಾದ 
ಸಮರ್ಥಶಾಲಿಯಾದ ಭುಜಗಳುಳ್ಳವನು, ಸುಮುಖ-ಮಂಗಳಕರವಾದ ಮುಖವುಳ್ಳವನು, 
ಶ್ರೀಮಾನ್‌ ಕಾಂತಿಸಂಪದ್ಯುಕ್ತನಾದ್ದರಿಂದ, ಸುನೇತ್ರ-ಮಂಗಳಕರವಾದ ಶೋಭಾಯಮಾನ 
ವಾದ ಸುಂದರವಾದ ನೇತ್ರಗಳುಳ್ಳುವನಾದ್ದರಿಂದ, ಶೋಭನಾಕೃತಿ-ಮಂಗಳಕರವಾದ 
ಆಕಾರವುಳ್ಳವನು, ಅಪ್ರಾಕೃತಜ್ಞಾನಾನಂದಾದಿಶರೀರಿಯು.) 

ಕಾಲಿಂದೀಸಂಗತಾ, ಕಲ್ಪಾ ಕಲಿಕಾಲವಿನಾಶಿನೀ (ಕಾಲಿಂದೀಸಂಗತಾ-ಯಮುನಾ 
ನದಿಯನ್ನು ತನ್ನ ಸಂಗಮದಲ್ಲಿ ಹೊಂದಿರುವಳು, ಕಲ್ಪಾ-ಎಷ್ಟೋ ಬ್ರಹ್ಮಕಲ್ಪ ಆಯುಸುಳ್ಳವಳಾ 
ದ್ದರಿಂದ ಅಥವಾ ಕಲ್ಪವೃಕ್ಚದಂತೆ ಭಕ್ತರ ಇಷ್ಟಗಳನ್ನು ಈಡೇರಿಸುವುದರಿಂದ ಅಥವಾ 
ದೇಹಾರೋಗ್ಯಕ್ಕೆ ಕಾಯಕಲ್ಪದಂತೆ ಇರುವವಳು, ಕಲಿಕಾಲವಿನಾಶಿನೀ-ಸಜ್ಜನರನ್ನು ಕಲಿಯ 
ದುಷ್ಕಭಾವದಿಂದ ರಕ್ಷಿಸುವವಳು ಆದ್ದರಿಂದ. 11೨೭ ॥1 

ವಂದಿತಾಂಘ್ರಿಯುಗ, ಅಕ್ಷಯವಟಲೀಲಾವಿಚಕ್ಷಣ (ಸಮಸಜೀವರಾಶಿಯಿಂದ 
ನಮಸ್ಕರಿಸಲ್ಪಟ್ಟಪಾದಯುಗಗಳುಳ್ಳವನು, ಮಹಾಪ್ರಳಯದಲ್ಲಿಇಡೀ ಬ್ರಹ್ಮಾಂಡದ ಜೀವರಾಶಿ 
ಗಳನ್ನೆಲ್ಲಾ ತನ್ನ ಹೊಕ್ಕುಳಿಂದ ಸೆಳೆದುಕೊಂಡು ತನ್ನಹೊಟ್ಟೆಯಲ್ಲಿಟ್ಟುಕೊಂಡು ಈ ಅಕ್ಷಯವಟ ವೃಕ್ಷದ 
ಎಲೆಯನ್ನೇ ಪರ್ಯಂಕವಾಗಿಟ್ಟುಕೊಂಡು ಕಾಲಿನ ಹೆಬ್ಬೆಟ್ಟನ್ನು ತನ್ನ ಬಾಯಲ್ಲಿಟ್ಟು ಚೀಪುತ್ತಾ 
ಶ್ರೀಲಕ್ಷ್ಮೀದೇವಿಯರಿಂದ ಆಲಿಂಗಿತನಾಗಿದ್ದುಯೋಗನಿದ್ರಾ ಲೀಲೆಯಲ್ಲಿಇರುವವನು.) 

ಇಂದ್ರಾದಿವಂದಿತಾ, ಸೌರೀ, ಪಾವನೀ, ಪೂತಪುಷ್ಠರಾ (ಇಂದ್ರಾದಿದೇವತೆಗಳಿಂದ 
ನಮಸ್ಕರಿಸಲ್ಪಟ್ಟಿರತಕ್ಕವಳು, ಸೂರ್ಯನ ಮಗಳಾದ ಯಮುನೆಯನ್ನು ತನ್ನ ಸಂಗಮದಲ್ಲಿ 
ಸೇರಿಸಿಕೊಂಡಿರುವವಳು, ಪರಮಪಾವನಳಾದವಳು, ಪವಿತ್ರೀಗೊಳಿಸಿದ ಸಂಗಮಪುಷ್ಕರಿಣಿ- 
ಯುಳ್ಳುವಳು. ॥1೨೮ || 

ಷಣ್ಣೂರ್ತಿ, ಭಕ್ತಿಮದ್ಗಮ್ಮ, ವೇದೀತ್ರಯವಿಭೂಷಣ (ಗಂಗೆ, ಯಮುನೆ ಮತ್ತು 


ಅಧ್ಯಾಯ ೪೪ 341 


ಸರಸ್ವತಿಯರ, ವಟವೃಕ್ಷ ಟಂಕೇಶ್ವರ ಮತ್ತು ಪಶುಪತಿ ಎಂಬ ಆರು ಮೂರ್ತಿಗಳನ್ನು 
ಹೊಂದಿರುವವನು. ಆದ್ದರಿಂದ ಷಣ್ಣೂರ್ತಿಯೆಂದು ಹೆಸರು, ಭಕ್ತಿಯುಳ್ಳವರಿಂದಲೇ 
ಹೊಂದಲ್ಲಡುವವನಾದ್ದರಿಂದ ಭಕ್ತಿಮದ್ಗಮ್ಮ, ಆದಿವೇಣೀ, ಮಧ್ಯವೇಣೀ ಮತ್ತು ಅಂತ್ಯವೇಣೀ 
ಎಂಬತ್ರಿವೇಣಿಗಳಿಂದ ಅಲಂಕೃತನಾಗಿರುವವನಾದ್ದರಿಂದ ವೇಣೀತ್ರಯವಿಭೂಷಣ) 

ತ್ರಿಮೂರ್ತಿ, ತ್ರ್ಯಕ್ಟರಾ, ತ್ಯಕ್ಷಾ, ತ್ರೃಕ್ಟಮೌಲಿಕೃತಾಸ್ಪದಾ (ತ್ರಿಮೂರ್ತಿ-ಗಂಗೆ ಯಮುನೆ 
ಮತ್ತು ಸರಸ್ವತಿಯ ರೂಪದಲ್ಲಿ ಈ ಮೂರು ನದಿಗಳುಳ್ಳವಳಾದ, ತ್ವಕ್ಹಾ-ಮೂರು 
ಕಣ್ಣುಗಳುಳ್ಳವಳಾದ್ದರಿಂದ, ತ್ರ್ಯಕ್ಷರಾ-ನಾಶರಹಿತನಾದ ಶ್ರೀಮಾಧವನನ್ನು ಅಕ್ಷಯ ವಟವೃಕ್ಷವನ್ನು 
ಮತ್ತು ನಾಶರಹಿತವಾದ ಪ್ರಯಾಗಕ್ಷೇತ್ರವಾಸಿತ್ವವನ್ನೂ ಹೊಂದಿ ಮೂರು ವಿಧ 
ಅಕ್ಷರತ್ವವನ್ನುಳ್ಳಿವಳು, ತ್ವ್ಯಕ್ಷಮೌಲಿಕೃತಾಸ್ಥದಾ-ಮೂರು ಕಣ್ಣುಗಳುಳ್ಳ ರುದ್ರದೇವರ ಶಿರಸ್ಸಿನಲ್ಲಿ 
ಸ್ವೀಕರಿಸಲ್ಪಟ್ಟಗಂಗೆಯನ್ನು ಹೊಂದಿರುವುದರಿಂದ.) ॥೨೯॥ 

ಕಮನೀಯತರಾಕಾರ, ಕಾಮಜಿತ್‌, ಕಾಮಿತಪ್ರದ (ಕಮನೀಯತರಾಕಾರ-ಅತ್ಯಂತ 
ಸುಂದರವಾದುವುಗಳನ್ನು ಮೀರಿಸುವ ಆಕಾರವುಳ್ಳವನು, ಕಾಮಜಿತ್‌-ನರನಾರಾಯಣಾದಿ 
ಅವತಾರಗಳಲ್ಲಿ ಕಾಮನನ್ನು ಗೆದ್ದವನು, ಕಾಮಿತಪ್ರದ-ಭಕ್ತರ ಅಪೇಕ್ಷೆಗಳನ್ನೆಲ್ಲಾ 
ನೆರವೇರಿಸುವುದರಿಂದ ) 

ಕಮನೀಯತರಾ, ಕಾಮ್ಯಾ, ಶರಣ್ಯಾ, ಕಾಮಿತಪ್ರದಾ (ಕಮನೀಯತರಾ-ಮನೋಹರ- 
ಗಳಾದುವುಗಳಿಂಗಿಂತ ಮನೋಹರಳಾದ್ದರಿಂದ, ಕಾಮ್ಯಾ-ಎಲ್ಲರಿಂದಲೂ ಅಪೇಕ್ಷಿತಳಾದ್ದರಿಂದ, 
ಶರಣ್ಯಾ-ಎಲ್ಲರೂ ಶರಣುಹೊಗುವುದರಿಂದ, ಕಾಮಿತಪ್ರದಾ-ಭಕ್ತರ ಅಪೇಕ್ಷೆಗಳನ್ನೆಲ್ಲಾ 
ಅನುಗ್ರಹಿಸುವುದರಿಂದ) ॥೩೦ ॥ 

ವಿಧಾತೃಕರಕೋದ್ಭೂತಾ, ಸಂಜ್ಞಾಜಠರಭೂಷಣಾ, (ವಿಧಾತೃಕರಕೋದ್ಭೂತಾ ಬ್ರಹ್ಮ- 
ದೇವರ ಕಮಂಡಲುವಿನಲ್ಲಿಹುಟ್ಟಿದ ಗಂಗೆಯುಳ್ಳವಳು, ಸೂರ್ಯನ ಪತ್ನಿಯಾದ ಸಂಜ್ಞಾದೇವಿಯ 
ಹೊಟ್ಟೆಯಲ್ಲಿ ಭೂಷಣಪ್ರಾಯಳಾಗಿ ಹುಟ್ಟಿಬಂದ ಯಮುನೆಯನ್ನುಳ್ಳವಳು) ವಿರಿಂಚಿ- 
ವದನೋದ್ಭೂತಾ, ವಿಷ್ಣುಪಾದಾವನೇಜನೀ (ವಿರಿಂಚಿವದನೋದ್ಭೂತಾ-ಶ್ರೀಚತುರ್ಮುಖ- 
ಬ್ರಹ್ಮದೇವರ ಮುಖದಲ್ಲಿ ಹುಟ್ಟಿಬಂದ ಸರಸ್ವತಿಯನ್ನೊಳಗೊಂಡವಳು, ವಿಷ್ಣುಪಾದಾ- 
ವನೇಜನೀ-ಶ್ರೀತ್ರಿವಿಕ್ರಮದೇವರ ಪಾದದಲ್ಲಿನ ಜಲದಲ್ಲಿಹುಟ್ಟಿಬಂದಂಥಾ ಗಂಗೆಯನ್ನುಳ್ಳವಳು 
11೩೧ I 

ಚರಮಾಚಲಸಂಬದ್ಧಾ ಬ್ರಹ್ಮಕಾರ್ಯಕೃತೋದ್ಯಮಾ, ಆದಿವೇಣೀ, ಮಧ್ಯವೇಣೀ, 
ಅಂತವೇಣೀ (ಚರಮಾಚಲಸಂಬ್ಧಾ-ಪ್ರಯಾಗಸಮೀಪದಲ್ಲಿರುವ ಅಸ್ತಾಚಲದ ಸಂಬಂಧ 
ಹೊಂದಿರುವವಳು, ಬ್ರಹ್ಮಕಾರ್ಯಕೃತೋದ್ಯಮಾ-ಬ್ರಹ್ಮದೇವರ ದಶಾಶ್ವಮೇಧ ಯಾಗಗಳ 
ಸಂಬಂಧವುಳ್ಳವಳು, ಆದಿವೇಣೀ, ಮಧ್ಯವೇಣೀ ಮತ್ತುಅಂತ್ಯವೇಣೀ ಮತ್ತುತ್ರಿವೇಣೀ ಎಂಬ 
ಹೆಸರುಳ್ಳವಳು.) 11೩೨ ॥1 

ಯಾರು ಈ ನಾಮಗಳಿಂದ ತ್ರಿವೇಣೀ ಮತ್ತು ಮಾಧವನನ್ನು ಪುಷ್ಪಾದಿಗಳಿಂದ 
ಪೂಜಿಸುತ್ತಾರೋ ಅವರಲ್ಲಿತ್ರಿವೇಣೀ ಮತ್ತುಮಾಧವರು ಪ್ರಸನ್ನರಾಗುವರು. ಈ ವಿಷಯದಲ್ಲಿ 
ಸಂದೇಹವು ಬೇಡ. ॥ ೩೩ ॥ ಸೌಕರ್ಯಗಳಿದ್ದರೆ ಪ್ರತಿ ದಿನವೂ ಈ ನಾಮಗಳಿಂದ ಪೂಜಾ 
ಮಾಡತಕ್ಕದ್ದು ಅಥವಾ ಒಂದು ದಿವಸವಾದರೂ ಪೂಜಾ ಮಾಡತಕ್ಕದ್ದು ಧನಬಲದಿಂದ 


342 ಪ್ರಯಾಗಮಾಹಾತ್ಮ್ಯಮ್‌ 


ಅಶಕನಾದರೆ ನೀರಿನಿಂದಾಗಲೀ ಅಥವಾ ತುಳಸಿಯಿಂದಲಾಗಲೀ ಪೂಜಾ ಮಾಡತಕ್ಕ ದ್ದು. 
Il ೩೪ ॥ ಧನ, ಕನಕ, ಸಂಪತ್ತುಗಳಿಂದ ತುಂಬಿದ ಪೂಜೆಯನ್ನೇ ಶ್ರೀಮಾಧವನು ಬಯಸುವುದಿಲ್ಲ: 
ಕೇವಲಕಮಲದ ಹೂ ಮತ್ತು? ನೀರಿನಿಂದಲೇ ದೀನನಿಂದ ಭಕಿಯುಕವಾಗಿ ಮಾಡಿದ ಪೂಜೆಯನ್ನು 
ಶ್ರೀಮಾಧವನು ಸ್ವೀಕಾರ ಮಾಡುವನು. ॥೩೫ ।। ಕ್ರೀಡಾದಿಗುಣವಿಶಿಷ್ಟನೂ, ಪೂರ್ಣನೂ ಆದ 
ಮಾಧವನು ಅಪೂರ್ಣನಾದ ಜೀವನಿಂದ ಪೂಜಾದಿಗಳನ್ನು ಅಪೇಕ್ಷಿಸುವುದಿಲ್ಲ ಅರ್ಚಕನು ತನ್ನಲ್ಲಿ 
ಭಕ್ತಿಯುಳ್ಳವನಾಗಿ ತನಗೋಸ್ಕರ ಏನು ಪೂಜೆಯನ್ನು ಮಾಡುತ್ತಾನೋ ಅದನ್ನೇ ಸ್ವಿ ಕರಿಸುವನು. 
ಬೇರೆ ಯಾವುದನ್ನೂಅಲ್ಲ 11೩೬ ॥ಶಿ ್ರ್ರೀಮಾಧವದೇವನು ಭಕ್ತಿಗೆ ಸುಲಭವಾಗಿ ಲಭ್ಯ ನು; ಆದರೆ 
ಹಣದ ರಾಶಿಗಳಿಂದಲ್ಲ ಈ ವಿಷಯವನ್ನೇ ಶು ್ರತಿಸ್ಟೃತಿಗಳು ಡಂಗುರ ಜಾರ ಸಾರುತ್ತವೆ. 
॥ ೩೭ ॥ ಶೂದ್ರರು, ಅಂತ್ಯಜರು, ಬಾಲಕರು ಮತ್ತು ಅಸಹಾಯಕರು ಭಕ್ತಿ ಮಾಡಿ ಏನೇನು 
ಪದವಿಗಳನ್ನು ಹೊಂದಿದ್ದಾರೆಯೋ ಅಂತಹ ಪದವಿಗಳನ್ನು ಜ್ಞಾನಿಗಳು, ಯೋಗಿಗಳು ಮತ್ತುತಿಳಿದ 
ವೃದ್ಧರೂ ಸಹಾ ಹೊಂದಿಲ್ಲ, ॥೩೮ ।। ಪತ್ರ, ಪುಷ್ಪ ಹಣ್ಣುಮತ್ತುನೀರು ಇವುಗಳಲ್ಲಿಯಾವುದನ್ನು 
ಜನರು ಭಕ್ತಿಯಿಂದ ಸಮರ್ಪಿಸುತ್ತಾರೋ ಅದೇ ಮೇರುಪರ್ವತದಷ್ಟುದೊಡ್ಡದಾಗಿ ಮೋಕ್ತಕ್ಕೆ ಸಹ 
ಕಾರಣವಾಗುತ್ತದೆ. ೩೯ ॥ ಅದರಲ್ಲಿಯೂ ಪ್ರಯಾಗದಲ್ಲಿ MN ಸಂಗಮದಲ್ಲಿ 
ಭಕಿಯಿಂದ ನೀರಿನಿಂದ ಪೂಜಿಸಿದರೂ ಶಿ ಮಾಧವನು ಅದರಿಂದ ಸಂತುಷ್ಠನಾಗುವನು. 
॥ ೪೦ ॥ ಆದ್ದರಿಂದ ಶ್ರೀವೇಣೀಮಾಧವನ ಮಂಗಳಕರ ಪೂಹಾ/ಗನ್ನು ವಿಶೇಷವಾಗಿ 
ಮಾಡಬೇಕು. ಅದರಲ್ಲಿಯೂ ಯಾತ್ರಿಕರು ಹಣದ ಲೋಭವನ್ನು ಮಾಡಬಾರದು. ॥ ೪೧ ॥ 
ಆರೋಗ್ಯವಿಲ್ಲದವನು, ಕೈಕಾಲು ಊನವಾಗಿರುವವನು, ರೋಗಿಗಳು ಮತ್ತುದೂರ ದೂರದೇಶ 
ಗಳಲ್ಲಿರುವವರು ಕೇವಲ ಈ ಅಷ್ಟೋತರನಾಮಗಳ ಜಪ ಮಾಡಿದರೇನೇ ಸ್ನಾನ ಮತ್ತುಪೂಜೆಗಳ 
ಫಲವನ್ನು ಹೊಂದುವರು. ॥।೪೨॥ ನಾಲ್ಕು ವರ್ಣದವರೂ, ನಾಲ್ಕು ಆಶ್ರಮದವರೂ ತಮ್ಮತಮ್ಮ 
ಬಂಧುಮಿತ್ರರ ಸಹಿತ ಹೆಂಡತಿಯರಿಂದ ಕೂಡಿದವರಾಗಿ ಅವರವರ ಅಧಿಕಾರಕ್ಕೆ ತಕ್ಕಂತೆ ಪೂಜಾ 
ಮಾಡಬೇಕು. ॥। ೪೩ ॥॥ ನಾನು ಕೂಡ ಪಾತಾಳಲೋಕದಲ್ಲಿ ಪ್ರತಿನಿತ್ಯವೂ ಈ ಅಷ್ಟೋತ್ತರ 
ಶತನಾಮಗಳನ್ನುತಪ್ಪದೇ ಪಠಿಸುವೆನು, ಹೀಗಿರಲು ಬೇರೆಯವರು ದಿನನಿತ್ಯ ಪಠಿಸುತಿರಬೇಕೆಂದು 
ಹೇಳುವುದೇನಿದೆ? ॥ ೪೪ ॥॥ ಈ ರೀತಿಯಾಗಿ ಅತ್ಯುತ್ತಮವಾದ ಶ್ರೀವೇಣೀಮಾಧವರ 
ಸಾಂಗೋಪಾಂಗವಾದ ಮತ್ತು ಉತ್ತಮವಾದ ಪೂಜಾವಿಧಾನವು ನನ್ನಿಂದ ಹೇಳಲ್ಪಟ್ಟಿದೆ. 
ಪ್ರಯಾಗಕ್ಕೆ ಬಂದು ನೈಮಿತಿಕಪೂಜಾವನ್ನುಶ್ರೀಮಾಧವನಿಗೆ ಸಮರ್ಪಿಸಿದರೆ ಶ್ರೀಮಾಧವನು ಎಲ್ಲ 
ಅಪೇಕ್ಷೆಯನ್ನು ನೆರವೇರಿಸುವನು. ॥ ೪೫ ॥ ಎಲೈ, ಮಹರ್ಷಿಗಳಿರಾ! ಇದುವರೆಗೆ ನಾನು 
ಹೇಳಿರುವುದು ನೈಮಿತ್ರಿಕ ಪೂಜೆಯು. ಇದನ್ನು ಮಾಡುವವರು ತಮ್ಮತಮ್ಮ ನಿತ್ಯಕರ್ಮಾನುಷ್ಠಾನ 
ಮತ್ತು ನಿತ್ಯಪೂಜಾದಿಗಳನ್ನು ಮಾಡಿಯೇ ಮಾಡಬೇಕು. ॥ ೪೬ ॥ ನಿತ್ಯಕರ್ಮಪೂಜಾದಿಗಳನ್ನು 
ಮಾಡಿ ಮುಗಿಸಿ ಅನಂತರ ನೈಮಿತ್ರಿಕವಾದ ಮಾಧವನ ಪೂಜಾವನ್ನು ಯಾರು ಮಾಡುತ್ತಾರೋ 
ಅವರಿಗೆ ಪೂರ್ಣಫಲವು ಲಭಿಸುವುದು. ॥ ೪೭ ॥ ಪಂಚಾಯತನಪೂಜೆಯನ್ನಾಗಲೀ ಅಥವಾ 
ಇವರಲ್ಲಿ ಒಂದು ದೇವತೆಯ ಪೂಜೆಯನ್ನಾಗಲೀ, ಯಾವ ದ್ವಿಜನು ಮಾಡುವನೋ ಅವನ ಆ 
ದಿನವು ಸಾರ್ಥಕವಾಗುವುದು. ॥॥೪೮ ॥ ಇನ್ನು ದಿನನಿತ್ಯವೂ ಪ ಂಚಾಯತನ ಪೂಜೆಯನ್ನು ತಪ್ಪದೇ 
ಯಾರು ಆದರದಿಂದ ಮಾಡುವರೋ "ಅವರಿಗೆ ಮಾಧವನು ಸಂತುಷ್ಠನಾಗುವುದರಲ್ಲಿ 
ಸಂಶಯವೇ ಇಲ್ಲ 1೪೯ ॥1 
Il ನಲವತ್ತನಾಲ್ಕನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಪಂಚಚತ್ನಾರಿಂಶೋತಧ್ಯಾಯಃ 11೪೫ 1 


ಸನಕಾದಯ ಊಚುಃ: 
ಶೇಷರಾಜ ನಮಸ್ರೇ ಸು ್ರಧನ್ಯಸ N ಲೋಕಪಾವನಃ । 
ಯನ್ಭಾಧವಸ್ಯ ಕಥೆಯಾ ಪುನಾಸಿ ಭುವನತ್ರಯಮ್‌ 1 ೧॥ 
ಇದಾನೀಂ ಯತ್ತ್ವಯಾ ಪ್ರೋಕಂ ಪಂಚಾಯತನಪೂಜನಮ್‌ । 
ತದ್ದಿಧಿಂ ವದ ಸಂಕ್ಷಿಪಂ ಕರ್ತೃಣಾಂ ಸುಖದಾಯಕಮ್‌ NT 


॥ ನಲವತ್ತೈದನೆಯ ಅಧ್ಯಾಯವು ॥ 


ಸನಕಾದಿಗಳು ಹೇಳಿದರು 

ನಾಗಜಾತಿಗಳಿಗೆ ರಾಜರಾಗುವ ಶ್ರೀಶೇಷದೇವರೇ! ನಿಮಗೆ ವಂದನೆಗಳು. ನೀವು 
ಲೋಕಗಳನ್ನು ಪಾವನ ಮಾಡತಕ್ಕವರು. ತಾವು ಶ್ರೀಮಾಧವನ ಕಥೆಯನ್ನು ಹೇಳಿ 
ಮೂರುಲೋಕಗಳನ್ನು ಪವಿತ್ರಗೊಳಿಸಿದ್ದೀರಿ. ಇಂತಹ ನೀವೇ ಧನ್ಯರು. ॥ ೧ ॥ ಈಗ ತಾನೇ 
“ಪಂಚಾಯತನ ಪೂಜಾ'' ಎಂಬುದಾಗಿ ತಮ್ಮಿಂದ ಹೇಳಲ್ಪಟ್ಟಿತು. ಇದನ್ನು ಆಚರಿಸಿದವರಿಗೆ 
ಸುಖವಾಗುವುದರಿಂದ ಇದರ ಆಚರಣೆಯ ವಿಧಾನವನ್ನು ದಯಮಾಡಿ ಉಪದೇಶ ಮಾಡಿರಿ.॥ ೨ ॥ 
ಶೇಷ ಉವಾಚ 

ಸಮ್ಮಕ ಷಂ ಮುನಿಶ್ರೆ ೇಷ್ಠಾಃ ಪಂಚಾನಾಮಪಿ ಪೂಜನಮ್‌ । 


ರೆಎಲಚ 


ವದಾಮ್ಯಹಂ ಭವತ್ವಿ ತ್ಯೆ 'ತ್ವಪರಾಧವಿವರ್ಜಿತಮ್‌ 11೩ ॥ 


ಶೇಷದೇವರು ಹೇಳಿದರು | 
ಎಲೈ ಮುನಿವರ್ಯರೇ! ತಾವುಗಳು ಚೆನ್ನಾಗಿ ಪ್ರಶ್ನೆ ಮಾಡಿದ್ದೀರಿ. ನಿಮ್ಮಗಳ ಮೇಲಿನ 
ಪ್ರೀತಿಯಿಂದ ಈ ಪಂಚಾಯತನ ಪೂಜೆಯನ್ನು ಅಪರಾಧಗಳನ್ನು ಬಿಟ್ಟುಹೇಳುತ್ತೇನೆ. ।೩ ॥ 
ಯಷಯ ಊಚುಃ: 
ಅಪರಾಧಾಸ್ತುಕೇ ಪ್ರೋಕ್ಟಾಃ ಪೂಜನಂ ಯದ್ದಿವರ್ಜನಾತ್‌ । 
ಸಾಂಗಂ ಭವತಿ ತಾನಾದೌ ವದ ಪಶ್ಚಾತ್ತು ಪೂಜನಮ್‌ 1೪ ॥ 
ಯಷಿಗಳು ಹೇಳಿದರು 
ಯಾವುಗಳನ್ನು ಬಿಡುವುದರಿಂದ ಪೂಜೆಯು ಸಾಂಗವಾಗುವುದೋ ಅಂತಹ 
ಅಪರಾಧಗಳನ್ನು ಮೊದಲು ಹೇಳಿ ನಂತರ ಪೂಜಾವಿಧಾನವನ್ನು ವಿವರಿಸಿರಿ. ॥೪ ॥1 
ಶೇಷ ಉವಾಚ 
ದ್ಹಾತಿ ಶ್ರ ಂಶದಪರಾಧಾಸ್ತು ಪೂಜಾವೈಗುಣ್ಯಕಾರಕಾಃ | 
` ತಾನ್ವಕ್ಚ್ಯಾಮಿ ಯಥಾಪೂರ್ವಂ ಶ್ವಣುಧ್ಧಮವಧಾನತಃ !1 ೫ ॥ 
343 


344 ಪ್ರಯಾಗಮಾಹಾತ್ಮ್ಯಮ್‌ 
ಅಂಗುಷ್ಕಮರ್ದನಂ ದೇವೇ ಹೃಧಃಪುಷ್ಪಪಮರ್ಪಣಮ್‌ I 


ಅಂಗುಲ್ಕಗೈರ್ಜಲಕ್ಷೇಪೋ ಮೌನಂ ವ್ಯಗ್ರನಮಸ್ಯತಿಃ ॥ ೬॥ 
ಅಪ್ರಕ್ಷಾಲಿತಪಾದಸ್ಯ ಪ್ರವೇಶೋ ದೇವಮಂದಿರೇ । 

ಊರೂವೂಕ: ಪಲಾಶಸಿ ಕಃ ಕುಸುಮೈಃ ಪೂಜನಂ ತಥಾ 1೭1 
ಪೂಜನಂ ಚಾಸುರೇ ಕಾಲೇ ಭಕಾ ್ಯನ್ನಾದಿನಿವೇದನಮ್‌ I i 
ವಾತಮೂತ್ತಾದಿ ಸಂರೋಧ್ಯ ಕೃತ್ನಾನಾಚಮ್ಯ ಪೂಜನಮ್‌ ws un 
ಸ್ಥಿಶ್ವಾ ಪೀಠಾಸನೇ ಪೂಜಾ ಘರ್ಮಲಿಪ್ಪಾಂಗಪೂಜನಮ್‌ । 

ನಿರಾಸನಸ್ಕ ಯಾ ಪೂಜಾ ತಥಾ ಪ್ರಾವೃತ್ಯ ಕಂಬಲಮ್‌ WE 
ಮಾರ್ತಿಕೇ ಭಾಜನೇ ಯಚ್ಚ ಧೂಪದೀಪನಿವೇದನಮ್‌ । 
ಭೂತಾಷ್ಟದ್ಯೋನಕ್ತಂ ಚ ಭೋಜನಂ ಹರಿವಾಸರೇ 1 ೧೦॥ 
ಸ್ಯೂತಾರ್ದ್ವವಾಸಸಾ ಪೂಜಾಸ್ಟೃಶ್ಯಸ ದೃಷ್ಯ ಪೂಜನಮ್‌ । 

ದಕ್ಷಿಣಾಸ್ಯಸ್ಯ ಯಾ ಪೂಜಾ ವಿನಾ ತೀರ್ಥಗ್ರಹಂ ಭುಜಿಃ ॥ ೧೧ ॥ 
ಅಪಟ್ಟನೀಲವಸ್ತ್ರೇಣ ತ್ವರಯಾ ಚ ಪ್ರಪೂಜನಮ್‌ । 
ಮಂತ್ರತಂತ್ರಕ್ರಿಯಾಲುಪಮಜೀರ್ಣಾನ್ನೇನ ಪೂಜನಮ್‌ ॥ ೧೨॥ 
ಸ್ಪೃಷ್ಟ್ವಾ ದೀಪಮನಾಚಮ್ಯ ಪೂಜನಂ ಚಾನ್ನತೇನ ಯತ್‌ । | 
ಯಾಚಿತೈಸ್ತಾಧನೈ: ಪೂಜಾ ಚೈಕವಸ್ತೇಣ ಪೂಜನಮ್‌ ॥ ೧೩ ॥ 
ಉತ್ಕಾಯೋತ್ಥಾಯ ಯಾ ಪೂಜಾ ವ್ಯಾಪಾರಾಂತರಸಂಯುತಾ | 
ಏತೆ5ಪರಾಧಾ ದ್ವಾತ್ರಿಂಶದ್ವರಾಹೇಣೇರಿತಾಸ್ತ್ವಯಮ್‌ ॥ ೧೪॥ 


ಏತೈರ್ವಿರಹಿತಾ ಪೂಜಾ ಸಾ ಪೂಜಾ ಭಗವತ್ತಿ ಕ್ರಿಯಾ I 
ಶೇಷದೇವರು ಹೇಳಿದರು 


ಪೂಜೆಗೆ ಗುಣಹಾನಿತ್ವವನ್ನುಂಟುಮಾಡುವ ಮೂವತ್ತೆರಡು ಅಪರಾಧಗಳನ್ನು ಮೊದಲೇ 
ತಿಳಿಸಿರುವಂತೆ ಈಗ ಉಲ್ಲೇಖಿಸುವೆ, ಗಮನವಿಟ್ಟುಕೇಳಿರಿ. ॥ ೫ ।| ಹೆಬ್ಬೆಟ್ಟಿನಿಂದ ಗಟ್ಟಿಯಾಗಿ ಒತ್ತಿ 
ದೇವರನ್ನಿಡುವುದು, ನೀಚವಾದ ಹೂವನ್ನುಸಮರ್ಪಿಸುವುದು, ಬೆರಳುಗಳ ತುದಿಯಿಂದ ದೇವರಿಗೆ 
ನೀರನ್ನು ಚಿಮುಕಿಸುವುದು, ಮೌನಭಂಗ, ಅಸ್ಥಿಮಿತಮನಸ್ಥನಾಗಿ ದೇವರಿಗೆ ನಮಸ್ಕರಿಸುವುದು, 
ದೇವಗೃಹವನ್ನು ಕಾಲು ತೊಳೆಯದೇ ಪ್ರವೇಶಿಸುವುದು, ಊರೂವೂಕ(ಹರಳು) ಮತ್ತು 
ಮುತ್ತುಗದ ಎಲೆಯಲ್ಲಿಟ್ಟಿರುವ ಹೂವನ್ನು ದೇವರಿಗೆ ಸಮರ್ಪಿಸುವುದು, ಆಸುರೀಕಾಲದಲ್ಲಿ 
ದೇವರನ್ನು ಪೂಜಿಸುವುದು, ಭಕ್ತಿಯಿಲ್ಲದೆ ಅನ್ನಾದಿಗಳನ್ನು ನಿವೇದನ ಮಾಡುವುದು, 
ಅಪಾನವಾಯು ಮತ್ತು ಮೂತ್ರವನ್ನು ತಡೆದುಕೊಂಡು ಪೂಜಾ ಮಾಡುವುದು, 
ಅಪಾನವಾಯುವಿನ ನಂತರ ಆಚಮನ ಮಾಡದೇ ಪೂಜಾ ಮಾಡುವುದು, ಪೀಠಾಸನದಲ್ಲಿಕುಳಿತು 
ಪೂಜಾಮಾಡುವುದು, ಬೆವರು ಸುರಿಯುತ್ತಿರುವ ದೇಹದಿಂದ ಪೂಜಿಸುವುದು, ಆಸನವಿಲ್ಲದೆ ನೆಲದ 
ಮೇಲೆ ಕುಳಿತು ಪೂಜಾ ಮಾಡುವುದು, ಕಂಬಳಿಯನ್ನು ಸುತ್ತಿಕೊಂಡು ಪೂಜಾ ಮಾಡುವುದು, 


ಅಧ್ಯಾಯ ೪೫ 345 


ಮಣ್ಣಿನ ಪ್ರಣತಿಯಲ್ಲಿ ಧೂಪಕೊಡುವುದು ಮತ್ತು ದೀಪವನ್ನುಹಚ್ಚಿಡುವುದು, ಚತುರ್ದಶೀ ಮತ್ತು 
ಅಷ್ಟಮೀದಿವಸಗಳಲ್ಲಿ ರಾತ್ರಿಭೋಜನ ಮಾಡುವುದು, ಏಕಾದಶಿಯಂದು ಭೋಜನ 
ಮಾಡುವುದು (ದ್ವಾದಶೀದಿವಸ ಪ್ರಾತಃ ಇನ್ನೂ ದ್ವಾದಶೀ ಪ್ರಥಮಪಾದವಿರುವಾಗ ಮತ್ತು 
ಗೋಕುಲಾಷ್ಟಮೀ ತಿಥಿಯು ಮುಗಿಯದೇ ಇನ್ನೂ ಇರುವಾಗಲೇ ಭೋಜನ ಮಾಡುವುದು) 
ಹೊಲಿಗೆ ಹಾಕಿರುವ ಮತ್ತು ಒದ್ದೆ ಬಟ್ಟೆಯನ್ನುಟ್ಟುಪೂಜಾ ಮಾಡುವುದು, ಅಸ್ಪೃಶ್ಯರನ್ನು ಮುಟ್ಟಿ 
ಪೂಜೆ ಮಾಡುವುದು, ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಪೂಜಾ ಮಾಡುವುದು, ದೇವರ 
ತೀರ್ಥವನ್ನುತೆಗೆದುಕೊಳ್ಳದೇ ಭೋಜನ ಮಾಡುವುದು, ನೀಲವಸ್ಥವನ್ನುಉಟ್ಟುಕೊಂಡು ಪೂಜೆ 
ಮಾಡುವುದು, ಅವಸರ ವಸರವಾಗಿ ಪೂಜಿಸುವುದು, ಮಂತ್ರ ತಂತ್ರ ಕ್ರಿಯಾಲೋಪದಿಂದ ಪೂಜೆ 
ಮಾಡುವುದು, ತಿಂದ ಅನ್ನವು ಜೀರ್ಣವಾಗದೇ ಪೂಜೆ ಮಾಡುವುದು, ದೀಪವನ್ನು ಮುಟ್ಟಿ 
ಆಚಮನ ಮಾಡದೆ ಪೂಜಾ ಮಾಡುವುದು, ಸುಳ್ಳು ಸುಳ್ಳು ಪೂಜೆ ಮಾಡುವುದು, ಮತ್ತೊಬ್ಬರನ್ನು 
ಬೇಡಿ ತಂದ ಉಪಕರಣಗಳ ಸಹಾಯದಿಂದ ಪೂಜಾ ಮಾಡುವುದು, ಬರೇ ಉಟ್ಟ ಬಟ್ಟೆಯಲ್ಲಿ 
ಹೊದ್ದುಕೊಳ್ಳದೆ ಪೂಜೆ ಮಾಡುವುದು, ಪೂಜಾ ಮಾಡುವಾಗ ಎದ್ದೆದ್ದುಹೋಗುವುದು ಮತ್ತುಬೇರೆ 
ಬೇರೆ ಕಾರ್ಯಗಳಲ್ಲಿ ನಿರತನಾಗಿದ್ದುಕೊಂಡು ಪೂಜಾ ಮಾಡುವುದು, ಹೀಗೆ ಮೂವತ್ತೆರಡು 
ಅಪರಾಧಗಳನ್ನು ಪೂಜಾಕಾಲದಲ್ಲಿ ಮಾಡಬಾರದೆಂದು ಶ್ರೀವರಾಹದೇವರೇ ಹೇಳಿದ್ದಾರೆ. 

॥ ೬-೧೪ ॥ ಈ ಅಪರಾಧಗಳಿಲ್ಲದಂತೆ ಮಾಡಿದ ಪೂಜೆಯೇ ಭಗವಂತನು ಒಪ್ಪುವ ಪೂಜೆಯು. 


ಯಷಯ ಊಚುಃ 
ಅಜ್ಞಾನಾದಥವಾ ಜ್ಞಾನಾದಪರಾದೋ ಯದಾ ಭವೇತ್‌ 1 ೧೫ ॥ 
ತದಾ ತದ್ದಾರಣೋಪಾಯಂ ಕೃಪಯಾ ವದ ನಿಶ್ಚಿತಮ್‌ । 


ಖಷಿಗಳು ಹೇಳಿದರು-- 
ತಿಳಿದೋ ತಿಳಿಯದೆಯೋ ಅಪರಾಧಗಳು ಆಗಿಹೋದರೆ ಆಗ ಅವುಗಳ ಪರಿಹಾರೋ 
ಪಾಯವನ್ನು ದಯಮಾಡಿ ನಿಶ್ಚಿತವಾಗಿ ಹೇಳಿ. ।। ೧೫ ॥ 


ಶೇಷ ಉವಾಚ 
ಸಹಸ್ರನಾಮಪಾಠಾಚ್ಚಗೀತಾಪಾರಾಯಣಾದಪಿ ॥1 ೧೬ ॥ 
ತುಲಸೀಪೂಜನಾಚ್ಚ ಸ್ಯಾದಪರಾಧನಿವಾರಣಮ್‌ | 
ಜಲೇಇಗ್ನ್‌ ಹೃದಿ ಸೂರ್ಯೇ ಚ ಸ್ಥಂಡಿಲೇ ಪ್ರತಿಮಾಸು ಚ. ॥ ೧೭ ॥ 


ಯಥಾಧಿಕಾರಮೇತೇಷು ವಿದಧ್ಯಾದ್ಧರಿಪೂಜನಮ್‌ । 

ಅಗ್ನಾ ತು ಕರ್ಮನಿಷ್ಠಾತೋ ಜಲೇ ಸೂರ್ಯೇ ತು ಪಂಡಿತಾಃ ॥ ೧೮ ॥ 
ಸ್ವಂಡಿಲೇ ಪ್ರತಿಮಾಯಾಂ ಚಾ ಜ್ಞಾನೀ ಜ್ಞಾನೀ ಹೃದಾಬ್ದಕೇ । 

ಹವಿಷಾಗ್ಗೌ ಜಲೇ ಪುಷ್ಕರ್ನಮಸೃತ್ವಾತು ಭಾಸ್ಕರೇ 1೧೯ ॥ 
ಸ್ಥಂಡಿಲೇ ಪ್ರತಿಮಾಯಾಂ ಚ ಷೋಡಶೈರುಪಚಾರಕ್ಕೆಃ । 
ಮಾನಸ್ಸೆರುಪಚಾರೈಸ್ತು ಸತ್ವಸಂಶೋಧಿತೇ ಹೃದಿ "` ॥ ೨೦ ॥॥ 


ಪ್ರಯಾಗಮಾಹಾತ್ಮ್ಯಮ್‌ 
ಅಗಣ್ಯ್ಯ: ಪೂಜಯೇತ್‌ ಜ್ಞಾನೀ ಭಕ್ತಿಮಾಂಶ್ಚ ವಿಶೇಷತಃ । 


ಅಥವಾ ಸರ್ವದಾ ಪೂಜ್ಯೋ ಹರಿಃ ಕಾಮಮುಮುಕ್ಹುಭಿಃ 1 ೨೧ ॥ 
ಶಾಲಗ್ರಾಮಶಿಲಾಚಕ್ರೇ ವಜ್ರಕೀಟವಿನಿರ್ಮಿತೇ ॥ 

ಸ್ಥಾನಂ ಷಟ್ಕಾಧಿಕಂ ಪ್ರೋಕ್ರಂ ವೈಕುಂಠಾದಧಿಕಂ ತಥಾ ॥ ೨೨ ॥ 
ಶಾಲಗ್ರಾಮಶಿಲಾಚಕ್ರಸ್ಥಾನಂ ಭಗವತಃ ಪ್ರಿಯಮ್‌ । 
ಅಥ ವಕ್ಷ್ಯಾಮಿ ಮುನಯಶ್ಶಿಲಾಚಕ್ರಪರೀಕ್ಷಣಮ್‌ ॥ ೨೩ ॥ 
ಶಿಲಾವರ್ಣಪರೀಕ್ಷಾ ಚ ಪೂಜ್ಯಾಪೂಜೃತ್ತಮೇವ ಚ । 

ಸುದರ್ಶನಸ್ತ್ವೇಕಂ ಚಕ್ರೋ ದ್ವಾಭ್ಯಾಂ ದಾಮೋದರಸ್ಮ್ಮ ತಃ ॥| ೨೪ ॥ 
ತ್ರಿಚಕ್ರಶ್ಚಾಚ್ಯುತೋ ದೇವಸ್ಥಿಚಕ್ರೋ ವಾ ತ್ರಿವಿಕ್ರಮಃ । 
ಲಕ್ಷ್ಮೀನಾರಾಯಣೋ ದೇವಶ್ಚತುಶ್ಚಕ್ರ ಉದಾಹೃತಃ 11 ೨೫ ॥ 
ಜನಾರ್ದನಶ್ನತುಶಕ್ರೋ ವಾಸುದೇವಸ್ತು ಪಂಚಭಿಃ । 

ಪ್ರದ್ಯುಮ್ನ ಷಟುುಚಕ್ರಃ ಸಂಕರ್ಷಣ: ಸಪ್ತಭಿಃ ಸ್ಮೃತಃ H ೨೬ ॥ 
ಪುರುಷೋತ್ತಮೋಪ್ಟಚಕ್ರ: ಸ್ಯಾನ್ಸೃಸಿಂಹೋ ನವಚಕ್ರಕಃ । 
ದಶಾವತಾರೋ ದಶಭಿರನಿರುದ್ದಸತೋರಧಿಕ: ॥1 ೨೭ ॥ 
ದ್ವಾದಶಾತ್ಮಾ ದ್ವಾದಶಭಿರತ ಊರ್ಧ್ವಮನಂತಕಃ । 

ಪೂಜನೀಯಾ ಗೃಹಸ್ನೇನ ವರ್ಣೇನ ಭ್ರಮರೋಪಮಾ ॥ ೨೮ ॥ 
ಪಕ್ಚಜಂಬೂಫಲಾಕಾರಾ ಛತ್ರಧ್ವಜಸ್ಪಧಾಂಕಿತಾ | [ 
ಸ್ವರ್ಣರೇಖಾಧರಾ ಸೌಮ್ಯಾ ಸಿಗ್ಗಾ ಲಘುತರಾವರಾ 1೨೯ ॥ 
ಚಕ್ರಾಂಕಮಿಥುನೋಪೇತಾ ಪೂಜನೀಯಾ ಶಿಲಾ ದ್ವಿಜ: I 

ಸ್ಥೂಲಾ ಚ ಧೂಸರಾರೂಕ್ಷಾ ನೀರಂಧ್ರಾ ಚಕ್ರವರ್ಜಿತಾ WW ೩೦ ॥ 
ವ್ಯಾತಾನನಾ ಚಿಹ್ನಹೀನಾ ನ ಪೂಜ್ಯಾ ಗೃಹಿಭಿಶ್ಶಿಲಾ । 

ಅಥ ವಕ್ಷಿ ಸ ಶೌನಕಾದ್ಯಾಃ ಪಂಚಾಯತನಪೂಜನಮ್‌ I ೩೧ ॥ 
ಯದಾಚರಣಮಾತ್ರೇಣ ಸರ್ವಸಿದ್ದಿಂ ಲಭೇನ್ನರ: । 

ಬ್ರಹ್ಮಪಂಚಸ್ಟರೂಪೇಣ ಸಗುಣತ್ವಮುಪಾಗತಮ್‌ ॥ ೩೨ ॥ 
ನಾಮಕ್ರಿಯಾದಿಭೇದೇನ ಭಕರುಚ್ಛತ್ತಸಿದ್ದಯೇ । 

ಹರಿಹರೌ ಭಾಸ್ಕರಶ್ಚ ದೇವೀ ಚ ಗಣನಾಯಕಃ || ೩೩ ॥ 
ಪಂಚಾಯತನಪೂಜೈಷಾ ಕರ್ತವ್ಯಾ ಸ್ಮಾನಭೇದತಃ | 

ಮಧ್ಯೇ ಸ್ವೇಷ್ಟಂ ಪ್ರತಿಷ್ಠಾಪ್ಯ ಚತಸೃಷು ವಿದಿಕ್ಚ್ವಥ || ೩೪ ॥ 


ಸಂಸ್ಥಾಪ್ಯ ಪೂಜಯೇದನ್ಯಾನ್ವಿಧಿಂ ತಸ್ಯ ವದಾಮಿ ವಃ । 
ಯದಾ ತು ಮಧ್ಯೇ ಗೋವಿಂದಮೀಶಾನ್ಯಾಂ ಶಂಕರಂ ಯಜೇತ್‌ ॥ ೩೫ ॥ 


ಅಧ್ಯಾಯ ೪೫ 347 


ಆಗ್ನೇಯ್ಯಾಂ ಗಣನಾಥಂ ಚ ನೈರ್ಯತ್ಕಾಂ ಸೂರ್ಯಮೇವ ಚ । 
ವಾಯವ್ಯಾಮಂಬಿಕಾಂ ಚೈವ ಪೂಜಯೇದ್ವಿಷ್ಣುವಲ್ಲಭಃ ॥ ೩೬ ॥ 
ಯದಾ ತು ಶಂಕರಂ ಮಧ್ಯೇ ಈಶಾನ್ಯಾಂ ಶ್ರೀಪತಿಂ ಯಜೇತ್‌ । 
ಆಗ್ನೇಯ್ಯಾಂ ತುತಥಾ ಸೂರ್ಯಂ ನೈರ್ಯತ್ಕಾಂ ಪಾರ್ವತೀಸುತಂ॥ ೩೭ ॥ 
ವಾಯವ್ಯಾಂ ಚ ತದಾ ಪೂಜ್ಯಾ ಭವಾನೀ ಭವವಲ್ಲಭಾ | 
ಸಹಸ್ರಾಂಶುರ್ಯದಾ ಮಧ್ಯೇ ಈಶಾನ್ಯಾಂ ಪಾರ್ವತೀಪತಿಮ್‌ ॥ ೩೮ ॥ 
ಆಗ್ನೇಯ್ಯಾಂ ಗಣನಾಥಂ ಚ ನೈರ್ಯತ್ಯಾಮಚ್ಕುತಂ ತಥಾ | 

ವಾಯವ್ಯಾಂ ಪೂಜಯೇದ್ದೇವೀಂ ಸೂರ್ಯಭಕಸಮಾಹಿತಃ IAF i 
ಭವಾನೀಂ ತು ಯದಾ ಮಧ್ಯೇ ಈಶಾನ್ಯಾಂ ಮಾಧವಂ ಯಜೇತ್‌ । 
ಆಗ್ನೇಯ್ಯಂ ಪಾರ್ವತೀನಾಥಂ ನೈರ್ಯತ್ಕಾಂ ಗಣನಾಯಕಮ್‌ ॥೪೦॥ 
ಪ್ರದ್ಯೋತನಂ ತು ವಾಯವ್ಯಾಂ ದೇವೀಭಕ ಪ್ರಪೂಜಯೇತ್‌ । 
ಹೇರಂಬಂ ತು ಯದಾ ಮಧ್ಯೇ ಈಶಾನ್ಯಾಮರ್ಚಯೇದ್ದರಿಮ್‌ ॥೪೧॥ 
ಆಗ್ನೇಯ್ಯಾಂ ಪಂಚವಕ್ಟಂ ತು ನೈರ್ಯುತ್ಕಾಂ ಜಗದಂಬಿಕಾಮ್‌ । 
ವಾಯವ್ಯಾಂ ದ್ಯುಮಣಿಂ ಲಂಬೋದರಭಕ್ತಃ ಪ್ರಪೂಜಯೇತ್‌ ॥೪೨॥ 
ಸ್ವಸ್ಥಾನವರ್ಜಿತಾ ಹ್ಯೇತೇ ದುಖುಶೋಕಭಯಪ್ರದಾ: । 

ದ್ವ್‌ಶಂಖ್‌ೌ ನಾರ್ಚಯೇನ್ಷಿತ್ಯಂ ತಥಾ ಸೂರ್ಯದ್ವಯಂ ಬುಧಃ ॥ ೪೩ ॥ 
ವಿಷಮಂ ತು ತ್ರಯಂ ನಾರ್ಚ್ಯಂ ಶಾಲಗ್ರಾಮದ್ವಯಂ ಸಮೇ । 


ಏವಂ ಜ್ಞಾತ್ವಾವಿಧಾನೇನ ಪಂಚಾಯತನಪೂಜನಮ್‌ I ೪೪ ॥ 
ಕುರ್ವೀತ ಭಕ್ತಿಮಾನ್ಸಿಪ್ರಸತ್ವಕಾರಃ ಪ್ರದೃಶ್ಯತೇ । 

ದೇಶಕಾಲಾವನುಸ್ಟೃಶ್ಯ ಫಲಂ ಚೋಲ್ಡಿಬ್ಕ ಮಾನಸಮ್‌ 11 ೪೫ ॥ 
ಸಂಕಲ್ಪಂ ಕಲಶಾದ್ಯರ್ಚ್ಯಂ ನ್ಯಾಸಂ ಕುರ್ಯಾದ್ಯಥಾವಿಧಿ I 
ಕರಪಜ್ಜಾನುಕಟಿಷು ನಾಭಿಹೃತ್ವಂಠಬಾಹುಷು 11 ೪೬ ॥ 
ಮುಖಾಕ್ಷಿಮಸಕೀ ನ್ಯಾಸಂ ವಾಮಾದ್‌ ಪೌರುಷಂ ಚರೇತ್‌ । 

ಅಂತ್ಯಾಭಿಃ ಷಡೃಗ್ದಿಸ್ತು ಕರಾದಿನ್ಯಾಸಮಾಚರೇತ್‌ 1೪೭ ॥ 
ದೇವಸೂಕೇನ ವಾ ಕುರ್ಯಾತ್ಕರಾದಿನ್ಯಾಸಮರ್ಚಕ: | 

ಏವಂ ನ್ಯಾಸವಿಧಿಂ ಕೃತ್ವಾ ಷೋಡಕಶೈರುಪಚಾರಕೈ: 11೪೮ ॥ 
ಪೂಜಯೇತ್ಲೂಜಕಃ ಪೂಜ್ಯಮತಸ್ತಾನ್ಮ್ಮಣುತ ದ್ವಿಜಾಃ | | 
ಆವಾಹನಾಸನೇ ಪಾದ್ಯಮರ್ಫ್ಯಮಾಚಮನಂ ತಥಾ 11೪೯ ॥ 


ಸ್ನಾನಂ ವಸ್ಟ್ರೋಪವೀತಂ ಚ ಚಂದನಂ ಪುಷ್ಪಧೂಪಕೇ । 
ದೀಪೋಪಹಾರನಮನ ಪ್ರದಕ್ಷಿಣವಿಸರ್ಜನೇ I ೫೦ ॥ 


ಪ್ರಯಾಗಮಾಹಾತ್ಮ್ಯಮ್‌ 
ಏತಾನ್ಪುರುಷಸೂಕ್ತೇನ ಕ್ರಮಾದ್ದದ್ಯಾತ್ತು ಪ್ರತ್ಯಚಮ್‌ । 
ಶಾಲಗ್ರಾಮೇ ನ ವರ್ತೇತ ಆವಾಹನವಿಸರ್ಜನೇ ॥ ೫೧ ॥ 
ಹಷೋಡಶತ್ತಸ್ವ ಸಿದ್ಧರ್ಥಂ ತತ್ರ ಪುಷ್ಪಾಂಜಲಿಂ ಕ್ಲಿಪೇತ್‌ । 
ಏವಂ ಸಂಪೂಜ್ಯ ತತೂತ್ರಿ ೯ ಕುರ್ಯಾದ್ಬಾಹ್ಮಣಪೂಜನಮ್‌ ॥ ೫೨ ॥ 
ಯಥಾ ತಥಾ ಪೂಜಿತೋಷಇಪಿ ಭಗವಾಂಸೇನ ತುಪ್ಫತಿ | 
, ಬ್ರಾಹ್ನಣಸತ್ಪಿಯೋ ನೂನಂ ಬ್ರಾಹ್ಮಣಾನಾಂ ಸ ಚ ಪ್ರಿಯಃ ॥ ೫೩॥ 
ನ ತಯೋರಂತರಂ ಕಿಂಚಿತಶ್ವೇದ್ವಾಗವತೋ ಜನಃ । 


ಯಥಾವಿಪ್ರಮುಖೇನಾಯಮತಿಪ್ರೀತ್ಯಾ ಮುನೀಶ್ದರಾಃ ॥ ೫೪ ॥ 
ಅಗ್ನಾ $ದಿಷು ಹವಿರ್ದಾನಂ ತಥಾನಾತ್ಯಯಮಾದರಾತ್‌। 
ದ್ವಿಜೇ ತುಷ್ಟೇ$ಖಲಂ ತುಪ್ಪಂ ಜಗತ್ತ್ಯಾವರಜಂಗಮಮ್‌ 11 ೫೫ ॥ 


ತಸ್ಮಿನುಷ್ಯೇ5ಖಲಂ ರುಷ್ಟಮತಃ ಪೂಜ್ಯತಮೋ ದ್ವಿಜಃ । 

ಯೋ ದ್ವೇಷ್ಟಿ ಬ್ರಾಹ್ಮಣಂ ಮೂಢೋ ಪ್ರತ್ಯಕ್ಷಂ ಭಗವತ್ತನುಮ್‌ ॥ ೫೬ ॥ 
ತಮೇವ ದ್ವೇಷ್ಟ ಸ್‌ ಸರ್ವಂ ತತೃತಂ ವಿಫಲಂ ಭವೇತ್‌ । 

ವಿಪ್ರೇಷು ಕ್ರುದ್ಧಮಾನೇಷು ಶಪತ್ತ್ರಥಿ ವಿಶೇಷತಃ ॥ ೫೭ ॥ 
ನ ವಿಕ್ರಿಯೇತ ಯತ್ಪಾಂತಂ ತೇನ ವಿಷ್ಣುರ್ವಶೀಕೃತಃ । 

ಮಹಾರಾಜ್ಯಂ ಪ್ರಿಯಂ ನೈವ ವೈಕುಂಠಂ ನ ತಥಾ ಪ್ರಿಯಮ್‌ ॥ ೫೮ ॥ 
ಪ್ರಿಯಾ ನೈವ ತಥಾ ಲಕ್ಷ್ಮೀರ್ಯಥಾಸ್ಕ ಬ್ರಾಹ್ಮಣಃ ಪ್ರಿಯಃ । 

ತಸ್ಥಾದಾದ್‌ ದ್ವಿಜ ಪೂಜ್ಯೋ ಗೃಹೀತ್ವಾ ಚರಣೋದಕಮ್‌ 11೫೯ I 
ವಿಷ್ಣುಪಾದೋದಕಂ ಪಶ್ನಾದ್ದ ಹ್ಲೀಯಾದ್ದಿಧಿಕೋವಿದಃ [ 


ಏವಂ ಯಃ ಪೂಜಯೇದ್ಧಕ್ತಾ ಶ್ಯೀ ಭಗವಂತಮನನ್ಯಧೀಃ 1೬೦ ॥ 
ಷೋಡಕಶೈರುಪಚಾರೈಶ್ಚ ತತ್ಫಲಂ ಮನ್ನಿಬೋಧತ । 
ಆವಾಹನಾದರ್ಥಸಿದ್ದಿರಾಸನಾದುತಮಂ ಗೃಹಮ್‌ 1 ೬0೧ 
ಪಾದ್ಯಾತಂಪೂಜ್ಯತೇ ಲೋಕೇ5ನರ್ಫ್ಯೋ ನರ್ಫ್ಯಾಜ್ಞಾಯತೇ ಪುಮಾನ್‌ । 
ಸೋಮಪಾನಂ ಲಭೇದ್ದಿಪ್ರಸತ್ಯಮಾಚಮನೀಯತಃ ॥ ೬೨ ॥ 
ಪಂಚಾಮೃತಪ್ರದಾನೇನ ಗೋಕುಲೇ ದಧಿದುಗ್ಗಯುಕ್‌ । 

ಶುದ್ಧಸ್ನಾನೇನ ಗಂಗಾಯಾಂ ನಿತ್ಯಸ್ನಾನಂ ಲಭೇನ್ನರಃ Il ೬೩॥ 
ವಸ್ಥಾಫುವಸ್ಪಫಾಮೇತಿ ಬ್ರಹ್ಮತ್ಯಮುಪವೀತಕಾತ್‌ । 

ಚಂದನಾಕ್ಷತಪುಷ್ಠೆಶ್ವ ಲಭತೇ ಭಾಗ್ಯಸಂಪದಮ್‌ IW ೬೪ ॥ 


ಧೂಪಾದಿಂದುಪುರೇವಾಸಸ್ತಮೋನಾಶಶ್ಚ ದೀಪಕಾತ್‌ । 
ನೈವೇದ್ಯಾದ್ಭೋಜ್ಯಸಂಪತಿಸ್ರಾಂಬೂಲಾದ್ದುಖನಾಶನಮ್‌ Il ೬೫ ॥ 


ಅಧ್ಯಾಯ ೪೫ 349 
ದಕ್ಷಿಣಾದಾನತಃ ಪ್ರಾಪಿರಿಂದಿರಾಚಸ್ಪುಪುಷ್ಕಲಾ । 


ಪ್ರದಕ್ಷಿಣೇ ಪ್ರವಾಸತ್ವಂ ನಮಸೃತ್ಯಾ ನಮಸ್ಯತಿಃ Wl ೬೬ ॥ 
ಸುತ್ಯಾ ಚ ಸುತ್ಯ್ತತಾಂ ಲೋಕೇ ವಿಸರ್ಗಾದವಿರೋಧತಾ । 
ಪ್ರತ್ಯೇಕಮುಪಚಾರಾಣಾಂ ಷೋಡಶಾನಾಮಿದಂ ಫಲಮ್‌ ' ॥ ೬೭॥ 
ಸಕಲೈಃ ಸಫಲಪ್ರಾಪಿರ್ಜಾಯತೇ ಸನಕಾದಯಃ | 

ವಿಧಿರೇಷಾ ಮಯಾ ಪ್ರೋಕ್ತಃ ಪಂಚಾಯತನಪೂಜನೇ 1 ೬೮ ॥ 
ಅನೇನಾಚರತಾಂ ಪುಂಸಾಮೈಹಿಕಾಮುಷ್ಠಿಕಂ ಫಲಮ್‌ । 

ಪ್ರಯಾಗೇ ವಿಧಿನಾನೇನ ಮಾಘಮಾಸೇ ವಿಶೇಷತಃ 1 ೬೯ ॥ 
ಫಲಾನ್ಯನಂತ್ಯಸುಖಾನ್ಯೇವ ಕುರ್ವತಾಂ ಭವತಿ ಧ್ರುವಮ್‌ । 
ದರಿದ್ರಾಣಾಮಪಿ ವಿಧಿಃ ಪ್ರೋಕೋ ಭಕಿಮತಾಮಯಮ್‌ ॥ ೭೦ ॥ 
ಮಹದ್ದಾನಾನ್ಯದಾನಾದಿರೂಪಸ್ತುಧನಿನಾಂ ಪರಃ | 
ಕಾರ್ಯಾಣಿ ಧನಿಭಿಸಸ್ಮಾದ್ದಾನಾನಿ ಚ ಯಥಾವಿಧಿ 1 ೭೧ ॥ 
ತೈರೇವ ಮಾಧವೋ ದೇವಸ್ತೇಭ್ಯಸುಷ್ಯತಿ ಸರ್ವದ್ಧಕ್‌ । 1 ೭೨ ॥ 


i ಇತಿ ಪಂಚಚತ್ವಾರಿಂಶೋನಧ್ಯಾಯಃ || 


ಶೇಷದೇವರು ಹೇಳಿದರು 

ಶ್ರೀಭಗವದ್ಗೀತೆಯ ಪಠನದಿಂದಲೂ, ಶ್ರೀವಿಷ್ಣುಸಹಸ್ತ್ರನಾಮಗಳ ಪಾರಾಯಣ 
ದಿಂದಲೂ, ಶ್ರೀತುಳಸ್ಕರ್ಚನೆಯಿಂದಲೂ ಈ ಅಪರಾಧಗಳಿಂದುಂಟಾಗುವ ದೋಷಗಳು 
ಪರಿಹಾರವಾಗುವುವು. ॥ ೧೬ ॥ ನೀರು, ಅಗ್ನಿ ಹೃದಯದಲ್ಲಿ, ಸೂರ್ಯನಲ್ಲಿ, ಪರಿಷ್ಕೃತ 
ಪ್ರದೇಶದಲ್ಲಿಮತ್ತುಪ್ರತಿಮೆಯಲ್ಲಿಅವರವರ ಅಧಿಕಾರಕ್ಕೆ ತಕ್ಕಂತೆ ಶ್ರೀಹರಿಯನ್ನು ಅನುಸಂಧಾನ 
ಮಾಡಿ ಪೂಜಾ ಮಾಡಬಹುದು. ಅಗ್ನಿಹೋತ್ರಾದಿಗಳನ್ನಿಟ್ಟುಕೊಂಡು ಕರ್ಮನಿಷ್ಣಾತರಾಗಿ 
ರುವವರು ಪೂಜಾ ಮಾಡಬಹುದು. ಸೂರ್ಯನಲ್ಲಿರುವ ನಾರಾಯಣನನ್ನು, ಜಲದಲ್ಲಿನೀರಿಗೆ 
ಆಶ್ರಯನಾದ ನಾರಾಯಣನನ್ನು ಅನುಸಂಧಾನಪೂರ್ವಕ ಜ್ಞಾನಿಗಳು ಪೂಜಿಸಬಹುದು. ಸ್ಥಂಡಿಲ 
ಮತ್ತುಪ್ರತಿಮಾಗಳಲ್ಲಿ ಅಜ್ಞಾನಿಯೂ ಮತ್ತು ಜ್ಞಾನಿಯು ಹೃತ್ಯಮಲದಲ್ಲಿಯೂ ಪೂಜಿಸಬಹುದು. 
ಅಗ್ನಿಯಲ್ಲಿ ಹವಿಸಿನಿಂದಲೂ, ನೀರಿನಲ್ಲಿ ಹೂವಿನಿಂದಲೂ, ಸೂರ್ಯನಲ್ಲಿ ನಮಸ್ವಾರ 
ಗಳಿಂದಲೂ, ಸ್ಥಂಡಿಲ ಮತ್ತುಪ್ರತಿಮಾಗಳಲ್ಲಿಹದಿನಾರು ಉಪಚಾರಗಳಿಂದಲೂ ಪೂಜಿಸಬೇಕು. 
ಸತ್ವಗುಣದಿಂದ ಶೋಧಿತವಾಗಿರುವ ಹೃದಯದಲ್ಲಿರತಕ್ಕ ಶ್ರೀಲಕ್ಷ್ಮೀನಾರಾಯಣನನ್ನು 
ಮಾನಸಿಕವಾದ ಉಪಚಾರಗಳಿಂದ ಪೂಜಾ ಮಾಡಬೇಕು. ॥ ೧೭-೨೦ ॥ ಜ್ಞಾನಿಯಾದವನು 
ಲೆಕ್ಕವಿಲ್ಲದಷ್ಟು ಬಾರಿ ಪೂಜಾ ಮಾಡಬಹುದು; ಭಕ್ತಿಯುಳ್ಳವನು ಇನ್ನು ವಿಶೇಷವಾಗಿ 
ಪೂಜಿಸಬಹುದು; ಮೋಕ್ಟಾಪೇಕ್ಷಿಗಳಾದವರು ಯಾವಾಗಲೂ ಪೂಜೆ ಮಾಡಬಹುದು. 11೨೧ ॥ 
ಶ್ರೀಹರಿಯ ಸಾನ್ನಿಧ್ಯವು ಇದುವರೆಗೂ ಉಲ್ಲೇಖವಾಗಿರುವ ಆರು ಸ್ಥಾನಗಳಿಗಿಂತಲೂ ಮತ್ತು 
ವೈಕುಂಠದಲ್ಲಿರುವುದಕ್ಕಿಂತಲೂ ಹೆಚ್ಚು ವಜ್ರಕೀಟದಿಂದ ಕೊರೆಯಲ್ಪಟ್ಟಚಕ್ರಗಳುಳ್ಳ ಶಾಲಗ್ರಾಮ 


350 ಪ್ರಯಾಗಮಾಹಾತ್ಮ್ಯಮ್‌ 


ಶಿಲೆಗಳಲ್ಲಿದೆ. ॥ ೨೨ ।। ಶಾಲಗ್ರಾಮ ಶಿಲಾಚಕ್ರಗಳಲ್ಲಿಇರಲು ಶ್ರೀಹರಿಗೆ ಬಹಳ ಇಷ್ಟವು. ಹೇ 
ಸನಕಾದಿ ಮುನಿಗಳೇ! ಈ ಶಾಲಗ್ರಾಮಶಿಲೆಗಳಲ್ಲಿರುವ ಚಕ್ರಗಳ ಪರೀಕ್ಷೆಯ ಬಗ್ಗೆ ಹೇಳುವೆನು. 
11೨೩ ॥ ಶಿಲೆಯ ಬಣ್ಣವನ್ನು ಮತ್ತುಪೂಜೆಗೆ ಅರ್ಹವೋ ಎಂದು ಪರೀಕ್ಷೆ ಮಾಡುವುದು ಹೇಗೆ 
ಎಂಬುದನ್ನು ಹೇಳುವೆನು. ಒಂದು ಚಕ್ರವುಳ್ಳದ್ದು ಸುದರ್ಶನಚಕ್ರವು, ಎರಡು ಚಕ್ರಗಳುಳ್ಳದ್ದು 
ದಾಮೋದರ ಶಾಲಗ್ರಾಮವು. 11೨೪ ।। ಮೂರು ಚಕ್ರಗಳುಳ್ಳದ್ದು ಅಚ್ಯುತ ಅಥವಾ ತ್ರಿವಿಕ್ರಮ 
ಶಾಲಗ್ರಾಮವು. ನಾಲ್ಕು ಚಕ್ರವುಳ್ಳದ್ದುಶ್ರೀಲಕ್ಷ್ಮೀನಾರಾಯಣಶಾಲಗ್ರಾಮವು. ॥೨೫ ।। ನಾಲ್ಕು 
ಚಕ್ರಗಳುಳ್ಳದ್ದು ಜನಾರ್ದನ ಶಾಲಗ್ತಾ ಶ್ರಮವೂ ಕೂಡ. ಐದು ಚಕ್ರಗಳುಳ್ಳದ್ದು ವಾಸುದೇವ 
ಶಾಲಗ್ರಾಮವು. ಆರು ಚಕ್ರಗಳುಳ್ಳದ್ದು ಪ್ರದ್ಯುಮ್ನಶಾಲಗ್ರಾಮವೂ; ಏಳು ಇರತಕ್ಕದ್ದು 
ಸಂಕರ್ಷಣಶಾಲಗ್ರಾಮ. ॥। ೨೬ ।। ಎಂಟು ಚಕ್ರಗಳುಳ್ಳದ್ದು ಪುರುಷೋತ್ತಮಶಾಲಗ್ರಾಮ, 
ಒಂಭತುಚಕ್ರವುಳ್ಳದ್ದು ನೃಸಿಂಹ ಸಾಲಿಗ್ರಾಮವು, ಹತ್ತು ಚಕ್ರಗಳುಳ್ಳದ್ದು ದಶಾವತಾರ 
ಶಾಲಗ್ರಾಮವು, ಹನ್ನೊಂದು ಚಕ್ರವುಳ್ಳದ್ದು ಅನಿರುದ್ಧಶಾಲಗ್ತಾ ಮ, ॥ ೨೭ ॥ ಹನ್ನೆರಡು 
ಚಕ್ರಗಳುಳ್ಳದ್ದು ದ್ವಾದಶಾತ್ಥಕನೆಂಬ ಶಾಲಗ್ರಾಮವು. ಹನ್ನೆರಡಕ್ಕಿಂತ ಹೆಚ್ಚು ಚಕ್ರಗಳಿದ್ದರ ಅದು 
ಅನಂತನೆಂಬ ಶಾಲಗ್ರಾಮವು. ಗೃಹಸ್ಥರು ಭ್ರಮರದ ಬಣ್ಣದ ಶಾಲಿಗ್ರಾಮವನ್ನುಪೂಜಿಸಬೇಕು. 
1 ೨೮ ॥ ಪಕ್ವವಾಗಿರತಕ್ಕ ನೇರಳೇಹಣ್ಣಿನ ಆಕಾರವುಳ್ಳ, ಛತ್ರಿ, ಧ್ವಜ, ಸ್ವರ ಮತ್ತು ಬಂಗಾರದ 
ರೇಖೆಯುಳ್ಳ, ಸೌಮ್ಯವಾಗಿರುವ, ಸುಂದರವಾಗಿರುವ ಹಗುರವಾಗಿರುವ ಮತ್ತು ಚಕ್ರಾಂಕಗಳ 
ಜೋಡಿಯಿಂದ ಕೂಡಿರತಕ್ಕ ಶಾಲಗ್ರಾಮವನ್ನು ದ್ವಿಜರು ಪೂಜಿಸಬೇಕು, ಭಾರವಾಗಿರುವ ಧೂಳು 
`ಬಣ್ಣವಿರುವ, ಕ್ರೂರವಾಗಿರುವ, ರಂಧ್ರವಿಲ್ಲದ, ಚಕ್ರವಿಲ್ಲದ, ತೆರೆದಬಾಯುಳ್ಳ, ಚಿಹ್ನೆಗಳೇ ಇಲ್ಲದ 
ಶಾಲಗ್ರಾಮಶಿಲೆಗಳು ಗೃಹಸ್ಥರಿಂದ ಪೂಜಿಸಲ್ಪಡಬಾರದು. ಶೌನಕಾದಿಗಳೇ। ಈಗ ಪಂಚಾಯತನ 
ಪೂಜಾ ಬಗ್ಗೆ ಹೇಳುವೆನು. (ಈ ಪಂಚಾಯತನಪೂಜೆಯು ವಿಷ್ಣುಭಕರಿಗೆ ನಿಷಿದ್ದವಾದುದು. 
ಆಧಾರ-ಶತಾಪರಾಧಸ್ತೋತ್ರ, ಬ್ರಹ್ನಾಂಡಪುರಾಣ) ॥ ೨೯-೩೧ ॥ ಈ ಪಂಚಾಯತನ 
ಪೂಜಾವನ್ನುಮಾಡುವವನು ಎಲ್ಲಸಿದ್ಧಿಗಳನ್ನುಹೊಂದುವನು. ತನ್ನವಿವಿಧ ಭಕ್ತರ ಅಪೇಕ್ಷೆಗೆ ತಕ್ಕಂತೆ 
ಕ್ರಿಯೆ ಮತ್ತುನಾಮಗಳಿಂದ ಬೇರೆ ಬೇರೆಯಾದ ಶ್ರೀಹರಿ, ಹರ, ಸೂರ್ಯ, ದೇವೀ ಮತ್ತುಗಣೇಶ 
ಇದೇ ಈ ಐದು ರೂಪವುಳ್ಳ ದೇವತೆಗಳು. ॥ ೩೨-೩೩ ॥ ಈ ಪಂಚಾಯತನಪೂಜೆಯಲ್ಲಿ 
ದೇವತೆಗಳನ್ನು ಬೇರೆ ಬೇರೆ ಸ್ಥಾನಗಳಲ್ಲಿಟ್ಟು ಪೂಜಿಸಬೇಕು. ಮಧ್ಯದಲ್ಲಿ ತಮ್ಮ ತಮ್ಮ 
ಇಷ್ಟದೇವತೆಯನ್ನು ಇಟ್ಟುಇನ್ನುನಾಲ್ಕು ದಿಕ್ಕುಗಳಲ್ಲಿಯೂ ಉಳಿದ ನಾಲ್ಕು ದೇವತೆಗಳನ್ನುಕೂಡಿಸಿ 
ಪೂಜಿಸಬೇಕು. ಈ ಪೂಜೆಯ ವಿಧಿಯನ್ನು ಹೇಳುವೆನು, ಕೇಳಿರಿ. ಮಧ್ಯದಲ್ಲಿ ಶ್ರೀನಾರಾಯಣನ 
ಮೂರ್ತಿಯನ್ನಿಟ್ಟರೆ, ಈಶಾನ್ಯದಲ್ಲಿ, ಶ್ರೀಶಂಕರನನ್ನು,ಆಗ್ನೇಯದಿಕ್ಕಿನಲ್ಲಿಗಣೇಶನನ್ನು ನೈರುತ್ಯದಲ್ಲಿ 
ಸೂರ್ಯನನ್ನು ಮತ್ತು ವಾಯವ್ಯದಲ್ಲಿ ಪಾರ್ವತೀದೇವಿಯನ್ನು ಇಟ್ಟು ಪೂಜಿಸಬೇಕು. 
ಈವಿಧಾನವನ್ನು ವಿಷ್ಣುಭಕ್ತರು (ವಿಷ್ಣುಭಕ್ತರು ಎನ್ನುವುದಕ್ಕೆ ಸ್ಮಾರ್ತವೈಷ್ಣವರೆಂದರ್ಥ, 
ಶುದ್ಧವೈಷ್ಣವರಲ್ಲ) ಅನುಸರಿಸಬೇಕು. ॥ ೩೪-೩೬ ॥ ಶಿವಭಕ್ತರು ಶಿವನ ಮೂರ್ತಿಯನ್ನು 
ಮಧ್ಯದಲ್ಲಿಟ್ಟರೆ ಈಶಾನ್ಯದಲ್ಲಿವಿಷ್ಣುವಿನ ಮೂರ್ತಿಯನ್ನುಉಳಿದ ಮೂರು ದಿಕ್ಕುಗಳಲ್ಲಿಕ್ರಮವಾಗಿ 
ಸೂರ್ಯ, ಗಣೇಶ ಮತ್ತುಪಾರ್ವತಿ ಇವರ ವಿಗ್ರಹಗಳನ್ನಿಟ್ಟುಪೂಜಾ ಮಾಡಬೇಕು. ಸೂರ್ಯನ 
ವಿಗ್ರಹವನ್ನು ಮಧ್ಯದಲ್ಲಿಟ್ಟರೆ ಈಶಾನ್ಯದಲ್ಲಿ ಶಿವನ ವಿಗ್ರಹವನ್ನು, ಆಗ್ನೇಯದಲ್ಲಿ ಗಣಪತಿಯ, 
ನೈರುತ್ಯದಲ್ಲಿ ಶ್ರೀಹರಿಯ ಮತ್ತು ವಾಯವ್ಯದಲ್ಲಿ ಪಾರ್ವತೀದೇವಿಯ ವಿಗ್ರಹವನ್ನಿಟ್ಟು 


ಅಧ್ಯಾಯ ೪೫ 351 


ಪೂಜಿಸತಕ್ಕದ್ದು. ಇದು ಸೂರ್ಯಾರಾಧಕರು ಅನುಸರಿಸಬೇಕಾದ ಪದ್ಧತಿಯು. ॥ ೩೭-೩೯ ॥ 
ಶ್ರೀಪಾರ್ವತೀದೇವಿಯ ಮೂರ್ತಿಯನ್ನು ಮಧ್ಯದಲ್ಲಿಟ್ಟರೆ, ಈಶಾನ್ಯದಲ್ಲಿ ಶ್ರೀವಿಷ್ಣುವಿನ, 
ಆಗ್ನೇಯದಲ್ಲಿಶಿವನ, ನೈರುತ್ಯದಲ್ಲಿಗಣಪತಿಯ ಮತ್ತುವಾಯವ್ಯದಲ್ಲಿಸೂರ್ಯನವಿಗ್ರಹವನ್ನಿಟ್ಟು 
ಪೂಜಿಸತಕ್ಕದ್ದು ಇದು ದೇವಿಭಕರು ನುಸರಿಸಬೇಕಾದ ಪದ್ಧತಿಯು. ಗಣೇಶನನ್ನುಮಧ್ಯದಲ್ಲಿಟ್ಟರೆ 
ಈಶಾನ್ಯದಲ್ಲಿಹರಿಯ, ಆಗ್ನೇಯದಲ್ಲಿ ಶಿವನ, ನೈಯತ್ಯದಲ್ಲಿ ಪಾರ್ವತಿಯ ಮತ್ತುವಾಯವ್ಯದಲ್ಲಿ 
ಸೂರ್ಯನ ಮೂರ್ತಿಗಳನ್ನಿಟ್ಟು ಪೂಜಿಸಬೇಕು. ಇದು ಗಾಣಪತ್ಯರು ಅನುಸರಿಸಬೇಕಾದ 
ಪದ್ಧತಿಯು. ॥॥ ೪೦-೪೨ ।। ಸ್ಥಾನಪಲ್ಲಟವಾದರೆ ಸ್ವಸ್ಥಾನಗಳಿಂದ ವಂಚಿತರಾದ ಈ ದೇವತೆಗಳು 
ದುಃಖ, ಶೋಕ ಮತ್ತು ಭಯವನ್ನು ಅರ್ಚಕನಿಗೆ ಕೊಡತಕ್ಕವರಾಗುತಾರೆ. ಪ್ರತಿನಿತ್ಯವೂ ಎರಡು 
ಶಂಖಗಳನ್ನೂಎರಡು ಸೂರ್ಯಮೂರ್ತಿಗಳನ್ನೂಪೂಜಿಸಬಾರದು. ॥1೪೩ ॥ ಬೆಸ ಸಂಖ್ಯೆಯಲ್ಲಿ 
ಮೂರು ಶಾಲಗ್ರಾಮವನ್ನು , ಸಮಸಂಖ್ಯೆಯಲ್ಲಿ ಎರಡು ಶಾಲಗ್ರಾಮವನ್ನು ಇಟ್ಟು ಪೂಜಾ 
ಮಾಡಬಾರದು. ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ಪಂಚಾಯತನಪೂಜಾ ಮಾಡಬೇಕು. 
1೪೪ ॥ ಈ ಪೂಜಾವನ್ನುಭಕ್ತಿಯಿಂದ ಮಾಡಬೇಕು. ಅದರ ವಿಧಿವಿಧಾನವನ್ನುಇಲ್ಲಿಹೇಳುತ್ತೇನೆ. 
ದೇಶಕಾಲಗಳನ್ನು ಸ್ಥರಿಸಿ ಉದ್ದಿಷ್ಟವಾದ ಫಲವನ್ನು ಮನಸ್ಸಿನಲ್ಲಿ ಪ್ರಕಟಿಸಿ ಸಂಕಲ್ಪವನ್ನು 
ಕಲಶಾರ್ಚನೆಯನ್ನು ಮಾಡಬೇಕು. ವಿಧಿವತ್ತಾಗಿ ಕರನ್ಯಾಸಾದಿಗಳನ್ನು ಮಾಡಬೇಕು. ಕೈ, ಕಾಲು, 
ಮಂಡಿ, ಸೊಂಟ, ಹೊಕ್ಕುಳು, ಹೃದಯ, ಕುತ್ತಿಗೆ, ಬಾಹುಗಳು, ಮುಖ,ಕಣ್ಣುಗಳು ಮತ್ತುತಲೆ ಈ 
ಅಂಗಗಳಲ್ಲಿಎಡಭಾಗದಿಂದ ಪ್ರಾರಂಭಿಸಿ ಸ್ಪರ್ಶಮಾಡುತ್ತಪುರುಷಸೂಕ್ತನ್ಯಾಸವನ್ನುಮಾಡಬೇಕು. 
ಕಡೆಯ ಆರು ಯಕ್ಕುಗಳಿಂದ ಕರನ್ಯಾಸವನ್ನು ಮಾಡಬೇಕು. ಅರ್ಚಕನು ದೇವಸೂಕ್ತದಿಂದ 
ಲಾದರೂ ಕರಾದಿನ್ಯಾಸವನ್ನು ಮಾಡಬಹುದು. ಈ ರೀತಿ ಅಂಗನ್ಯಾಸ ಕರನ್ಯಾಸಾದಿಗಳನ್ನು 
ಅರ್ಚಕನು ಮಾಡಿ ಅನಂತರ ಷೋಡಶೋಪಚಾರಗಳಿಂದ ಈ ಪಂಚಾಯತನದ ಐದು 
ದೇವತೆಗಳನ್ನೂ ಪೂಜೆ ಮಾಡಬೇಕು. ॥ ೪೫-೪೮ ।। ಆವಾಹನ, ಆಸನ, ಪಾದ್ಯ, ಅರ್ಫ್ಯ, 
ಆಚಮನ, ಸ್ನಾನ, ವಸ್ತ್ರ ಉಪವೀತ, ಗಂಧ, ಹೂವು, ಧೂಪ, ದೀಪ, ನೈವೇದ್ಯ, ನಮಸ್ಕಾರ, 
ಪ್ರದಕ್ಷಿಣೆ, ವಿಸರ್ಜನೆ-ಈ ರೀತಿಯಾಗಿ ಹದಿನಾರು ಸೇವಾಗಳನ್ನೊಳಗೊಂಡ ಪೂಜೆಯೇ 
ಷೋಡಶೋಪಚಾರ. (ಪ್ರದಕ್ಷಿಣೆ ಮತ್ತುನಮಸ್ಕಾರವನ್ನು ಒಂದೇ ಸೇವೆಯೆಂದು ಪರಿಗಣಿಸಿದರೆ, 
ಆಗ ಮಂಗಳಾರತಿಯನ್ನೂ ಸೇರಿಸಿ ಹದಿನಾರು ಸೇವೆಗಳು.) ॥ ೪೯-೫೦ ॥ ಈ ಹದಿನಾರು 
ಸೇವಾಗಳನ್ನುಕ್ರಮವಾಗಿ ಪುರುಷಸೂಕ್ತದ ಬಕ್ಕುಗಳನ್ನುಹೇಳುತ್ತಾಮಾಡಬೇಕು. ಶಾಲಗ್ರಾಮಕ್ಕೆ 
ಪೂಜಾ ಮಾಡುವಾಗ ""ಆವಾಹನ'' ವಿಸರ್ಜನಗಳಿಲ್ಲ. ॥ ೫೧ ॥ ಈ ಹದಿನಾರು ಪೂಜೆಗಳ 
ಸಿದ್ಧಿಗಾಗಿ ದೇವರುಗಳ ಮೇಲೆ ಮಂತ್ರಪುಷ್ಟಾಂಜಲಿಯನ್ನು ಸಮರ್ಪಿಸಬೇಕು. ಪೂಜೆಯ 
ಸಂಪೂರ್ಣಫಲ ಲಭಿಸಲು ಬ್ರಾಹ್ಮಣಪೂಜೆಯನ್ನು ಮಾಡಬೇಕು. ॥ ೫೨ ॥ ಬ್ರಾಹ್ಮಣನು 
ಭಗವಂತನಿಗೆ ಪ್ರಿಯನು. ಭಗವಂತನೂ ಬ್ರಾಹ್ಮಣನಿಗೆ ಬೇಕಾದವನೇ. ಹೇಗೆ ಪೂಜಾ ಮಾಡಿ 
ದರೂ ಹಾಗೆಯೇ ಅದಕ್ಕೇನೇ ಬಾ ್ರಹ್ಮಣಪೂಜೆಯಿಂದ ಭಗವಂತನು ಪ್ರೀತನಾಗುವನು. ॥ ೫೩ । 
ಭಗವದ್ಭಕ್ತರು ಬ್ರಾಹ್ಮಣನಿಗೂ, ಭಗವಂತನಿಗೂ ವ್ಯತ್ಯಾಸವನ್ನು ತಿಳಿಯಬಾರದು. 
(ಬ್ರಾಹ್ಮಣಾಂತರ್ಯಾಮಿಯಾಗಿ ಭಗವಂತನೇ ಪೂಜಾ ಸ್ವೀಕಾರ ಮಾಡುವನೆಂದರ್ಥ). 
ಭಗವಂತನು ಬ್ರಾಹ್ಮಣಮುಖದಿಂದ ಹೇಗೆ ಸಂತೋಷವಾಗಿ ಭೋಜನಮಾಡುತ್ತಾನೋ, ಹಾಗೆ 
ಅಗ್ನ್ಯಾದಿಗಳಲ್ಲಿ ಮಾಡಿದ ಹವಿರ್ದಾನವನ್ನು ಆದರದಿಂದ ಭೋಜನ ಮಾಡುವುದಿಲ್ಲ 


352 ಪ್ರಯಾಗಮಾಹಾತ್ತ್ಯಮ್‌ 


ಬ್ರಾಹ್ಮಣನು ಸಂತುಷ್ಠನಾದರೆ, ಚರಾಚರ ಜಗತ್ತೇ ಸಂತೋಷಪಡುವುದು. ॥ ೫೪-೫೫ ॥ 
ಪೂಜ್ಯನಾದ ಬ್ರಾಹ್ಮಣನು ಕ್ರುದ್ಧನಾದರೆ ಎಲ್ಲವೂ ಕೋಪಿಸಿಕೊಂಡಂತೆಯೇ ಸರಿ. ಯಾರು 
ಬ್ರಾಹ್ಮಣನನ್ನು ದ್ವೇಷಿಸುತ್ತಾರೋ ಅವರು ಪ್ರತ್ಯಕ್ಷವಾಗಿ ಭಗವಂತನನ್ನೇ ದ್ವೇಷಿಸುತ್ತಾರೆ. ॥ ೫೬ ॥ 
ಆದ್ದರಿಂದ ಬ್ರಾ ್ರಿಷ್ನಣರನ್ನು ದ್ವೇಷಿಸಿದವನ ಸಕಲ ಸತ್ಯರ್ಮಗಳೂ ವ್ಯರ್ಥವಾಗುವುವು. ಬಾ ್ರಿಹ್ನಣರು 
ಕೋಪಿಸಿಕೊಂಡರೂ, ಅವರಿಂದ ಶಾಪಗ್ರಸನಾದರೂ ಯಾರು ಮಾನಸಿಕವಿಕಾರವನ್ನು 
ಹೊಂದುವುದಿಲ್ಲವೋ ಅಂತಹವನಿಗೆ ಶ್ರೀವಿಷ್ಣುವೂ ಕೂಡ ವಶನಾಗಿರುವನು. ಇಂತಹ 
ಬ್ರಾಹ್ಮಣನು ಪ್ರಿಯವಾದಂತೆ ಶ್ರೀಹರಿಗೆ ಮಹಾರಾಜ್ಯಾಧಿಪತ್ಯದಿಂದಲಾಗಲೀ ಮತ್ತು 
ವೈಕುಂಠಾಧಿಪತ್ಯದಿಂದಲಾಗಲೀ ಪ್ರಿಯತ್ವವು ಲಭಿಸುವುದಿಲ್ಲ ಬ್ರಾ ್ರಿಹ್ನಣನು ಪ್ರಿಯವಾಗುವಷ್ಟು 
ಶ್ರೀಲಕ್ಷ್ಮೀದೇವಿಯೂ ಇವನಿಗೆ ಪ್ರಿಯನಾಗುವುದಿಲ್ಲ. (ಬ್ರಾಹ್ಮಣಾದರಕ್ಕಾಗಿಯೇ ಹೀಗೆ 
ಹೇಳಲ್ಲಟ್ಟಿದೇ ಹೊರತು ಶ್ರೀಲಕ್ಷ್ಮೀದೇವಿಯಲ್ಲಿ ಬ್ರಾಹ್ಮಣನಿಗಿಂತ ಕಡಿಮೆ ಪ್ರೀತಿಯೆಂದು 
ತಿಳಿಯಬಾರದು.) ಆದ್ದರಿಂದ ಪೂಜಾದಿಗಳನ್ನು ಪ್ರಾರಂಭಿಸುವ ಮೊದಲು ಬ್ರಾಹ್ಮಣರ 
ಪಾದಪ್ರಕ್ಷಾಳನ ಮಾಡಿ ಆ ಉದಕವನ್ನು ಪ್ರೋಕ್ಟಿಸಿಕೊಳ್ಳಬೇಕು. ।। ೫೭-೫೯ ॥ ಅನಂತರ 
ವಿಷ್ಣುಪಾದೋದಕವನ್ನು ಸ್ವೀಕರಿಸಬೇಕು. ಈ ರೀತಿಯಾಗಿ ಬುದ್ಧಿವಂತನಾಗಿ ಯಾರು ವಿಧಿಯನ್ನು 
ತಿಳಿದು ಅನುಸರಿಸಿ ಅನ್ಯಾಸಕ್ತಮನಸ್ಸಿಲ್ಲದೆ ಭಗವಂತನನ್ನು ಷೋಡಶೋಪಚಾರಗಳಿಂದ 
ಪೂಜಿಸುತ್ತಾರೋ ಅವರಿಗೆ ಒದಗುವ ಫಲಪ್ರಾಪ್ತಿಯನ್ನು ಹೇಳುತ್ತೇನೆ, ತಿಳಿಯಿರಿ. ಆವಾಹನೆ 
ಮಾಡುವುದರಿಂದ ಅಪೇಕ್ಷೆ ಸಿದ್ಧಿಯೂ, ಆಸನ ಕೊಡುವುದರಿಂದ ಉತ್ತಮವಾದ ಮನೆಯೂ, 
ಪಾದ್ಯವನ್ನು ಸಮರ್ಪಿಸುವುದರಿಂದ ಜಗತ್ತಿನಲ್ಲಿ ಪೂಜ್ಯತ್ವವೂ, ಅರ್ಫ್ಯಪ್ರದಾನದಿಂದ 
ಸಾಟಿಯಿಲ್ಲದ ಬೆಲೆಯುಳ್ಳವನಾಗಿಯೂ, ಆಚಮನಪ್ರದಾನದಿಂದ ಸೋಮಪಾನವೂ, 
ಪಂಚಾಮೃತದಿಂದ ಅಭಿಷೇಕ ಮಾಡುವವನಿಗೆ ಗೋಕುಲದಲ್ಲಿದ್ದಂತೆ ಇದ್ದು ಹಾಲು, ಮೊಸರು, 
ಬೆಣ್ಣೆಮತ್ತುತುಪ್ಪಇವುಗಳ ಪ್ರಾಪ್ತಿಯೂ, ಶುದ್ಧೋದಕದಿಂದ ಅಭಿಷೇಕ ಮಾಡಿದವನಿಗೆ ನಿತ್ಯವೂ 
ಗಂಗಾಸ್ನಾನದ ಫಲವೂ, ವಸ್ಟವನ್ನು ಸಮರ್ಪಿಸುವುದರಿಂದ ಒಳ್ಳೆಯ ವಸ್ತುಗಳ ಪ್ರಾಪ್ತಿಯೂ, 
ಯಜ್ಞೋಪವೀತದಿಂದ ಬ್ರಹ್ಮತ್ವಪ್ರಾಪ್ತಿಯೂ, ಗಂಧ, ಅಕ್ಷತೆ ಮತ್ತು ಪುಷ್ಪಪಮರ್ಪಣೆಯಿಂದ 
ಭಾಗ್ಯ, ಸಂಪತ್ತು ಇವುಗಳ ಲಾಭವೂ, ಧೂಪಾರತಿ ಮಾಡುವುದರಿಂದ ಚಂದ್ರಲೋಕದಲ್ಲಿ 
ವಾಸವೂ, ದೀಪಗಳನ್ನು ಹಚ್ಚಿಡುವುದರಿಂದ ಮನಸ್ಸಿನ ಅಜ್ಞಾನಪರಿಹಾರವೂ, ನೈವೇದ್ಯ 
ಸಮರ್ಪಣೆಯಿಂದ ಭೋಗಭಾಗ್ಯಗಳ ಪ್ರಾಪಿಯೂ, ತಾಂಬೂಲಸಮರ್ಪಣೆಯಿಂದ ದುಃಖ 
ಪರಿಹಾರವೂ, ದಕ್ಷಿಣೆ ಕೊಡುವುದರಿಂದ ಅಪಾರ ಹಣಪ್ರಾಪ್ತಿಯೂ, ಪ್ರದಕ್ಷಿಣೆ ಮಾಡುವುದರಿಂದ 
ತೀರ್ಥಯಾತ್ರೆಗಳ ಪ್ರವಾಸಪ್ರಾಪಿಯೂ, ನಮಸ್ಕರಿಸುವುದರಿಂದ ನಮಸ್ಕಾರಾರ್ಹತ್ವವೂ, 
ಸ್ತೋತ್ರ ಮಾಡುವುದರಿಂದ ಲೋಕದಲ್ಲಿ ಪ್ರಶಂಸಾಪಾತ್ರತ್ವವೂ ಮತ್ತು ವಿಸರ್ಜನೆಯಿಂದ 
ಲೋಕದಲ್ಲಿ ಅವಿರೋಧತ್ವವೂ ಪ್ರಾಪವಾಗುವುವು. ಷೋಡಶೋಪಚಾರಗಳ ಒಂದೊಂದು 
ಪ್ರತ್ಯೇಕ ಪೂಜೆಗೂ ಈ ರೀತಿಯ ಪ್ರತ್ಯೇಕ ಫಲಗಳಿವೆ. ॥ ೬೦-೬೭ ॥|ಸನಕಾದಿಗಳೇ! ಇವಿಷ್ಟಲ್ಲದೆ 
ಎಲ್ಲ ಅಭೀಷ್ಟಗಳೂ ಷೋಡಶೋಪಚಾರಪೂಜೆಯಿಂದ ಸಿಗುವುವು. ಪಂಚಾಯತನಪೂಜೆ 
ವಿಧಿವಿಧಾನವು ಮತ್ತುಫಲಪ್ರಾಪ್ತಿಯು ಭಕ್ತಿಯುಕ್ತರಾದ ನಿಮಗೆ ನನ್ನಿಂದ ಹೇಳಲ್ಪಟ್ಟಿದೆ. ॥ ೬೮ ॥ 
ಇದನ್ನುಆಚರಿಸುವವರಿಗೆ ಇಹಲೋಕದ ಮತ್ತುಪರಲೋಕದ ಸುಖರೂಪ ಫಲವು ಸಿಗುವುದು. 
ಮಾಘಮಾಸದಲ್ಲಿವಿಶೇಷವಾಗಿ ಪ್ರಯಾಗದಲ್ಲಿಈ ವಿಧಾನದಿಂದ ಪೂಜಾ ಮಾಡಿದವರಿಗೆ ಮತ್ತು 


ಅಧ್ಯಾಯ ೪೫ 353 
ಭಕ್ತಿಯಿಂದ ಮಾಡಿಸುವವರಿಗೆ ಅಪಾರ ಸುಖಸ್ವರೂಪದ ಫಲಗಳು ಖಂಡಿತ ಪ್ರಾಪ್ತಿಯಾಗುವುವು. 
ಈ ವಿಧಿಯು ದರಿದ್ರರಿಗೆ ಕೇವಲ ಭಕ್ತಿಪೂರ್ವಕವಾಗಿ ಆಚರಿಸಲು ಉಕವಾಗಿದ್ದು ಮಹಾದಾನಾದಿ 
ಬೇರೆ ಬೇರೆ ಉತ್ತಮವಾದ ದಾನಗಳು ಧನಿಕರಿಗಾಗಿ ವಿಸ್ಪರಿಸಲ್ಪಟ್ಟಿವೆ. ಇವುಗಳನ್ನು ಧನಿಕರು 
ಯಥಾವಿಧಿಯಾಗಿ ಮಾಡಿದಾಗಲೇ ಸರ್ವಸಾಕ್ಷಿಯಾದ ಮಾಧವನು ಅವರಿಂದ 
ಸಂತುಷ್ಠನಾಗುವನು. ॥ ೬೯-೭೨ ॥ 


॥ ನಲವತ್ತೈದನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಷಟ್ಪತ್ನಾಂಂಶೋ:ಧ್ಯಾಯಃ 11೪೬ I 


ಶೇಷ ಉವಾಚ 
ತತಃ ಪೂಜನಸಂಪೂರ್ತೈ ಬ್ರಾಹ್ಮಣಾಂಶ್ಚಸುವಾಸಿನೀಃ | 
ಭೋಜಯೇತದಹಃ ಶಕ್ತ್ಯಾ ಮಿಷ್ಟಾನ್ಸೈರ್ವಾ ದಿನಾಂತರೇ WOU 
ಸದೋಷಂ ವಿಗುಣಂ ನ್ಯೂನಂ ಯತೃತಂ ಕರ್ಮ ಮಾನವೈ | 
ನಿರ್ದೋಪಷಂ ಸಗುಣಂ ಪೂರ್ಣಂ ತತ್ಯರೋತಿ ದ್ವಿಜಾರ್ಚನಮ್‌ ॥೨॥ 
ತಸ್ಮಾಚ್ಛ್ರುತಿಧರಾ ವಿಪ್ರಾ ವಿಷ್ಣುಪೂಜಾಗುಣಾನ್ಹಿತಾಃ | 


ಉದ್ದರಂತಿ ಜಗತರ್ವಂ ಚಿತ್ರಮತ್ರಾಸ್ತಿ ಕಿಂ ಮಹತ್‌ 1೩1 

ಬ್ರಾಹ್ಮಣಾಸ್ತೀರ್ಥಸದ್ಭಶಾ ದೇವಾಸೇಷು ವ್ಯವಸ್ಥಿತಾಃ । 

ಶ್ರುತಯೋ ಬ್ರಾಹ್ಮಣಾಧೀನಾ ತಸ್ಮಾಚ್ಛ್ರೇಷ್ಠತಮಾ ಮತಾಃ ೪೪॥ 

ಬ್ರಹ್ಮಣಾ ನಿರ್ಮಿತಾ ವಿಪ್ರಾಃ ಶ್ರುತೀನಾಂ ಗುಪಯೇ ಸದಾ । 

ಅತಸ್ತೇ ವೇದಶಾಸ್ಟ್ರಾದೌ್‌ ಪಾವಯಂತಿ ಜಗತ್ತಯಮ್‌ ENT 

ಜಪಯಜ್ಞೇ ಸ್ಥಿತಾ ವಿಪ್ರಾ ಕಾಮಲೋಭವಿವರ್ಜಿತಾಃ | 

ಬ್ರಹ್ಮಚರ್ಯರತಾ ನಿತ್ಯಮತಸ್ಟೇ ಶಾಂತಿಕಾರಕಾಃ Wt 
. ಗೋಪಾರಸ್ಪರ್ವಜಂತೂನಾಂ ಯಜ್ಞಾನಾಂ ಪ್ರವಿವೇಚಕಾಃ । ನ 

ದಾನಧರ್ಮವಿವೇಕ್ಟಾರಃ ಸ್ಮೃತಿಧರ್ಮಪ್ರವರ್ತಕಾಃ ` ೭ ॥ 


ಅತಸ್ಪಾನ್ಹೂಜಯೇದ್ಬಕ್ನ್ಯಾ ಪ್ರೀಣಯೇದ್ದಾನಮಾನತಃ । 
ಪ್ರೀತೇಷು ತೇಷು ಸ ಪ್ರೀತೋ ಬ್ರಹ್ಮಣ್ಯೋ ಮಾಧವಃ ಸ್ವಯಮ್‌ ॥ ೮ ॥ 
ಸಂಭೋಜ್ಯ ದಕ್ಷಿಣಾಂ ದತ್ವಾ ಮಂಗಲೈರುಪಚಾರಕ್ಕೆ: I 


ಸುವಾಸಿನೀಶ್ಚ ತಾಂಬೂಲೈರ್ದಕ್ಷಿಣಾಭಿಶ್ಚ ತೋಷಯೇತ್‌ uF 
ದಂಪತೀಪೂಜನಂ ಕುರ್ಯಾದ್ಯಥಾಶಕ್ತಿ ಯಥಾವಿಧಿ ॥ 
ವೇಣೀಮಾಧವತೋಷಾರ್ಥಂ ಮಾಘಮಾಸೇ ವಿಶೇಷತಃ Il ೧೦ ॥ 
ಪ್ರಯಾಗೇ ದಂಪತೀಪೂಜಾಂ ನರೋ ನಾರ್ಯಾಥ ಬಾಂಧವ: । 
ಸರ್ವಾನ್ಯಾಮಾನವಾಪ್ಟೋತಿ ವೈಕುಂಠಂ ಪ್ರೇತ್ಯ ಗಚ್ಛತಿ ॥ ೧೧ ॥ 
ವ್ರತೈರ್ದಾನೈಸಪೋಭಿಶ್ಚನ ತಥಾ ಪ್ರೀಯತೇ ಹರಿಃ । | 
ದಂಪತೀಪೂಜನೇನೈವ ಯಥಾ ಪ್ರೀಣಾತಿ ಮಾಧವಃ ॥ ೧೨ ॥ 
ಐಹಿಕಾಮುಷ್ಠಿಕಂ ಯದ್ಯತ್ಥಲಂ ವಾಂಛತಿ ಮಾನವಃ | 
ದಂಪತೀಪೂಜನಾದ್ವೇಣ್ಯಾಂ ತತ್ತದಾಪ್ನೋತಿ ನಿಶ್ಚಿತಮ್‌ Il ೧೩ ॥ 
ವಸ್ತಭೂಷಣಮಾಲ್ಯಾದೈರ್ಧೂಪದೀಪೋಪಹಾರಕ್ಕೆಃ | 

ದಂಪತೀ ಪೂಜಯೇದ್ಧಕ್ಷಾ ಶಿ ವಿತಶಾಠ್ಯವಿವರ್ಜಿತಃ I ೧೪ ॥ 


354 


ಅಧ್ಯಾಯ ೪೬ 355 
ಸುಶೀಲ್‌ ಭಗವನ್ನಿಷ್ಟೌ ವಿದ್ಯಾವಂತೌ ತಪಸ್ವಿನೌ್‌ | 


ವಿಜ್ಞೇಯ್‌ೌ ದಂಪತೀ ವೇಣೀಮಾಧವಪ್ರೀತಿಕಾರಿಣೌ ॥ ೧೫ ॥ 
ಪ್ರತ್ಯಹಂ ವಿಭವೇ ಪೂಜ್‌್‌ ಮಾಸಮೇಕದಿನೇಇಪಿ ವಾ । 
ವೇಣೀಮಾಧವರೂಪೇಣ ಭೇದಬುದ್ಧಿಂ ಜಿಹಾಸತಿ ॥ ೧೬ ॥ 
ಯಾ ನಾರೀ ಪೂಜಯೇದ್ದಕ್ಟ್ಯಾ ಪ್ರಯಾಗೇ ದಂಪತೀತು ಸಾ । 
ಸೌಭಾಗ್ಮೈಶ್ಚರ್ಯಪುತಾ ದಿ ಲಬ್ದಾ ತೇ ಮಾಧವಪ್ರಿಯಾ 1 ೧೭ ॥ 
ದಂಪತ್ಯೋಃ ಪೂಜಯಾತಕೇರಾ ಪ್ರಯಾಗೇ ಪಾಪವರ್ಜಿತಾ । 

ವೈಕುಂಠೇ ವಸತೇ ಪೂಜ್ಯಾ ವೇಣೀಮಾಧವಸನ್ನಿಧ್‌ 1 ೧೮ ॥ 
ವ್ರತಂ ದಾನಂ ತಪಃ ಪೂಜಾ ಹವನಂ ದೇವತಾರ್ಚನಮ್‌ । 
ದಂಪತೀಪೂಜನಾದೇವ ಸರ್ವಂ ಕೋಟಿಗುಣಂ ಭವೇತ್‌ 11 ೧೯ ॥ 
ವಾರಂ ವಾರಂ ಮಯಾ ಪ್ರೋಕ್ರಂ ಕಿಂ ಬಹೂಕ್ತೇನ ಭಾಮಿನಿ । 
ತಸ್ಥಾತರ್ವಪ್ರಯತ್ನೇನ ದಂಪತೀ ಪೂಜಯೇತೃತೀ W ೨೦ ॥ 
ಮಾಧವಃ ಕಥಯಾಮಾಸ ತ್ರಿವೇಣೀಮಿತಿ ವೈ ದ್ವಿಜಾಃ । 

ಅತೋತತ್ರ ದಂಪತೀಪೂಜಾ ಸರ್ವಧರ್ಮವರೀಯಸೀ ॥1 ೨೧ ॥ 
ಅತ್ರಾಭಿಷೇಕಂ, ಯಃ ಕುರ್ಯಾತ್ಸಂಗಮೇ ಲೋಕವಿಶ್ರುತೇ ! 
ರುದ್ರಾಧ್ಯಾಯೇನ ಸೂಕ್ಸೈರ್ವಾ ತಲ್ಲಿಂಗೈೆಃ ಪಾವಮಾನಕ್ಕೆ:  ॥೨೨॥ 
ಸ್ವಯಂ ವಾ ಬ್ರಾಹ್ನಣದ್ದಾಧಾ ಹ್ಯಭಿಷೇಕಂ ಸಮಾಚರೇತ್‌ । 
ಸಲ್ಪೇನಾಪ್ಯಭಿಷೇಕೇನ ಮಹತ್ಸಲಮವಾಪ್ನುಯಾತ್‌ WW ೨೩ ॥ 
ತಥೈವಾತಿಪ್ರಶಸ್ಫೋತ್ರ ತಿಲಹೋಮಃ ಸದಾ ದ್ವಿಜಾಃ । | 
ಮಾಘಮಾಸೇ ವಿಶೇಷೇಣ ಪ್ರೋಕ್ತಃ ಪದ್ಧಭವಾದಿಭಿಃ || ೨೪ ॥ 


ಕಿಮತ್ರ ಬಹುನೋಕ್ಷೇನ ಯತಿಂಚಿತ್ತುಕ್ಸತಂ ನರಾಃ 1 

ಕುರ್ವಂತಿ ತೀರ್ಥಮಾಹಾತ್ಮ್ಯಾತರ್ವಮಕ್ಷಯ್ಯತಾಂ ವ್ರಜೇತ್‌ ॥ ೨೫ ॥ 
ಕರ್ಮಣಾ ಮನಸಾ ವಾಚಾ ಸತ್ಯಧರ್ಮಪ್ರತಿಷ್ಠಿತಃ । 
ಗಂಗಾಯಮುನಯೋರ್ಮಧ್ಯೇ ಯಸ್ತು ಗ್ರಾಮಂ ಪ್ರಯಚ್ಛತಿ ॥ ೨೬ ॥ 
ಕೌಟುಂಬಿಕಾಯ ವಿಪ್ರಾಯ ಶುಚಯೇ ವೇದಶಾಲಿನೇ । 


ತಪಸ್ವಿನೇ ಸುಶಾಂತಾಯ ದಾಂತಾಯಾಗ್ದಿಮತೇನಧಿಕಮ್‌ ॥ ೨೭॥ 
ಸ್ವರ್ಗೇನಸೌ್‌ ಮೋದತೇತತ್ಯರ್ಥಂ ಮಂದಾಕಿನ್ಯಾಸಟೇ ಶುಭೇ ! 
ಭುಕಾ ತ್ತ್ವ ಚ ಬಹುಲಾನ್ಬೋಗಾನ್ದಂಬೂದ್ವೀಪಪತಿರ್ಭವೇತ್‌ I ೨೮ ॥ 


ಪ್ರಯಾಗೇ ಮಾಧವಕ್ಷೇತ್ರೇ ಯಸ್ತು ಕನ್ಯಾಂ ಪ್ರಯಚ್ಛತಿ । 
ಸ್ವಗೃಹ್ಯೋಕ್ತವಿಧಾನೇನ ಯಥಾವಿಭವಸಂಭವಮ್‌ 11೨೯ ॥ 


ಪ್ರಯಾಗಮಾಹಾತ್ಮ್ಯಮ್‌ 


ತೇನ ದತ್ತಾಹಿ ಭೂಸರ್ವಾ ಸಶೈಲವನಕಾನನಾ I 

ಕುಲಂ ಚ ತಾರಿತಂ ಕೃತಂ ಸ್ಪರ್ಗಸಸ್ಯ ಕರೇ ಸ್ಥಿತಃ 1೩೦ ॥ 
ಯಸ್ತು ರತ್ತಪ್ರವಾಲಾನಿ ಹರಿಪ್ರೀತ್ಯೈ ದದಾತಿ ಚ । 

ವೇಣ್ಯಾಂ ರತ್ನಪ್ರದಾನೇನ ಸ್ಪರ್ಗೇ ರತ್ನಗೃಹೇ ವಸೇತ್‌ ॥ ೩೧ ॥ 
ಧಾನ್ಯದಾನಂ ಮಹಾಭಾಗಾ ಜಲದಾನಂ ವೃಷೇ ರವೌ । 
ಗಂಗಾತೀರನಿವಾಸಿಭ್ಯಃ ಕುರ್ವತೇ ವಿಪುಲಂ ಫಲಮ್‌ 1೩೨ ॥ 
ಬ್ರಾಹ್ಮಣಾಯ ಸುವಾಸಿನ್ಶೈ ಮುಕ್ತಾದಾನಂ ಕರೋತಿ ಯಃ | 

ತೇಜಸ್ವೀ ನಿರ್ಮಲೋ ಭೂತ್ವಾ ಸೋಮಲೋಕೇ ಮಹೀಯತೇ ॥ ೩೩ ॥ 
ಇಕ್ಷುದಂಡಸಿತಾಂ ವಾಪಿ ವಿದ್ಯಾಂ ಪುಸಕಮೇವ ಚ । 

ತಸ್ಯ ಮಾಧುರ್ಯತಾಂ ಯಾತಿ ಪ್ರಯಾಗೇ ಮಾಧವೋತವ್ಯಯಃ Wl ೩೪ ॥ 
ಯಾನಿ ಕಾನಿ ಚ ದಾನಾನಿ ಸಸ್ತಶಕ್ತಾ ಸ್ಯಾ ನುಸಾರತಃ | 

ಕರೋತಿ ಪರಯಾ ಭಕಾ ್ಯ ಸೋತಕ್ಷಯ್ಯಂ ಫಲಮಶ್ನುತೇ I ೩೫ ॥ 
ಅಶಕ್ತ ಸ್ನಾನಮಾತ್ರೇಣ ಗಂಗಾಯಮುನಸಂಗಮೇ । 

ಗಂಗಾಯಾಂ ಯಮುನಾಯಾಂ ಚ ಲಭತೇ ವಾಂಛಿತಂ ಫಲಮ್‌ ॥ ೩೬ ॥ 
ಗಂಗಾ ಚ ಯಮುನಾ ಚೈವ ಉಭೇ ತುಲ್ಕಫಲೇ ಸ್ಥ ತೇ | 


ಕೇವಲಂ ಜ್ಯೇಷ್ಠಭಾವೇನ ಗಂಗಾ ಸರ್ವತ್ರ ಪೂಜ್ಯತೇ 1೩೭ ॥ 
ಅತಃ ಸ್ನಾನಾದಿಕಂ ಸರ್ವಮುಭಯೋಸಮಮುಚ್ಛತೇ । 

ಸಂಗಮೇ ತು ತತಃ ಶ್ರೇಷ್ಠಂ ಫಲಮುಕಂ ಮಹರ್ಷಿಭಿಃ 1 ೩೮ ॥ 
ಸ ಏವ ಕಾಮಿಕಂ ತೀರ್ಥಂ ತತ್ರ ಸ್ನಾನೇನ ಭಕಿತಃ । 

ಯಸ್ಯ ಯಸ್ಯ ಚ ಯಃ ಕಾಮಸ್ಪಸ್ಕ ತಸ್ಯ ಭವೇದ್ದಿ ಸಃ 1೩೯ ॥ 
ಭೋಗಕಾಮಸ್ಯ ಭೋಗಃ ಸ್ಯಾದ್ರಾಜ್ಯಂ ಸ್ಯಾದ್ರಾಜ್ಯಕಾಮಿನಃ । 

ಸ್ವರ್ಗಂ ಸ್ಯಾತ್ಮರ್ಗಕಾಮಸ್ಯ ಮೋಕ್ಷು ಸ್ಕಾನ್ಮೋಕ್ಟಕಾಮಿನಃ 1೪೦ ॥ 
ಗಂಗಾಯಮುನಾಸಂಗಮೇ ತು ಯಃ ಪುಮಾನ್ಪುಣ್ಯವರ್ಧನೇ । 

ಸ್ನಾತ್ವಾ ನಾರಾಯಣಂ ದೇವಂ ಭಕಾ ್ಯ ಸಂಸ್ಥರತೇ ಯದಿ 11೪೧ ॥ 
ಸ ಪುಮಾನ್ಯತ್ರ ಯತ್ರಾಸೇ ತತ್ರ ವಿಷ್ಣು ಪ್ರಸೀದತಿ । 

ಜಪಹೋಮಾದಿಕಂ ತಸ್ಯ ಸರ್ವಂ ಸಾಂಗಂ ಭವೇತತಃ 11 ೪೨ ॥ 
ದುರ್ಲಭಂ ತೀರ್ಥರಾಜಸ್ಯ ಸ್ನಾನಂ ಸರ್ವತ್ರ ಸರ್ವದಾ । 
ದೇಶಕಾಲಾದಿನಿಯಮಃ ಪ್ರಯಾಗೇ ನ ಹಿ ಸರ್ವಥಾ Il ೪೩ ॥ 


ಸರ್ವೇ ಶುಭಮಯಾಃ ಕಾಲಾಃ ಸರ್ವಾ ಶುಭಮಯಾ ದಿಶಃ । 
ಸರ್ವೇ ಪಾತ್ರತಮಾ ವಿಪ್ರಾಃ ಸಂದೇಹಂ ನೈವ ಕಾರಯೇತ್‌ ೫ ೪೪ ॥ 


ಅಧ್ಯಾಯ ೪೬ 357 


ಶೃಣುಯಾತ್ರೀರ್ಥಮಾಹಾತೃ 9 ಪೂರ್ಣವಿದ್ಯಾವತಃ ಫಲಮ್‌ । 

, ಮಾಹಾತ್ಮ್ಯಶ್ರವಣಾದೇವ ಸರ್ವಪಾಪೈಃ ಪ್ರಮುಚ್ಛತೇ ॥ ೪೫ ॥ 
ತೀರ್ಥರಾಜಸ್ಯ ಮಾಹಾತ್ಮ 59 ಶ್ವಣ್ಣನ್ನೇಶಾಂತರೇ ಪಿ ಚ। 
ಪಠಿತ್ವಾಶಾ ಫ್ರಿವಯನ್ಸಾಸಿ ದರ್ಶನಂ ಫಲಮಾಪ್ನುಯಾತ್‌ 11 ೪೬ ॥ 
ಪುಣ್ಯಂ ಪ್ರಯಾಗಮಾಹಾತ್ಮ್ಯಂ ಮಾಘಮಾಹಾತ್ಮ್ಯಮೇವ ಚ । 
ಎಧಿನಾ ಶ್ವಣುಯಾನ್ಸಾಫೇ ತಸ್ಯ ಪುಣ್ಯಮನಂತಕಮ್‌ 11೪೭ ॥ 
ಏವಂ ನಾನಾವಿಧಾನೀಹ ಪುಣ್ಯಕರ್ಮಾಣಿ ಕುರ್ವತಾಮ್‌ । 
ದದಾತಿ ಮಾಧವಃ ಸರ್ವಮೈಹಿಕಾಮುಷ್ಠಿಕಂ ಫಲಮ್‌ ೪೮ ॥ 


u ಇತಿ ಷಟ್ಜತ್ವಾರಿಂಶೋ ಆಧ್ಯಾಯಃ | 
॥ ನಲವತ್ತಾರನೆಯ ಅಧ್ಯಾಯವು ॥ 


ಶೇಷದೇವರು ಹೇಳಿದರು-- 

ಪಂಚಾಯತನ ಪೂಜಾದಿಗಳಾದಮೇಲೆ ಬ್ರಾಹ್ಮಣರ ಸುವಾಸಿನಿಯರ ಭೋಜನವನ್ನು. ತನ್ನ 
ಶಕಾ ಿನುಸಾರ ಮಾಡಿಸಬೇಕು. ಆ ದಿನವೇ ಆಗದಿದ್ದರೆ ಮರುದಿವಸವಾಗಲೀ ಅಥವಾ ಬೇರೊಂದು 
ದಿವಸದಲ್ಲಾಗಲೀ ಈ ಕಾರ್ಯ ಮಾಡಬೇಕು. ॥। ೧ ।। ಮನುಷ್ಯನು ಯಾವ ಸತ್ಕಾರ್ಯವನ್ನು 
ಮಾಡಲಿ ಅದು ಬ್ರಾಹ್ಮಣಸುವಾಸಿನಿಯರ ಭೋಜನ ಮಾಡಿಸುವುದರಿಂದ, ಕಾರ್ಯಾಚರಣೆ 
ಯಲ್ಲಿಉಂಟಾಗಬಹುದಾದ ಪ್ರಮಾದಾದಿ ದೋಷಗಳೂ, ವೈಗುಣಗಳೂ ಮತ್ತುನ್ಯೂನತೆಗಳೂ 
ಹೋಗಿ ಆಕಾರ್ಯವು ಗುಣಭರಿತವಾಗಿಯೂ, ನಿರ್ದುಷ್ಟವೂ ಆಗಿ ಪೂರ್ಣವಾಗುವುದು. ॥೨॥ 
ವೇದಶಾಸ್ತ್ರಜ್ಞರಾದ ವಿಷ್ಣುಪೂಜೆಯೆಂಬ ಗುಣಾನ್ವಿತರಾದ ಬ್ರಾಹ್ಮಣರು, ಸಮಸ್ತಜಗತ್ತನ್ನೇ 
ಉದ್ಧರಿಸುವರೆಂಬುದಲ್ಲಿ ಏನು ಆಶ್ಚರ್ಯವಿದೆ? ॥ ೩ ।। ಬ್ರಾಹ್ಮಣರುಗಳು ತೀರ್ಥಕ್ಷೇತ್ರಗಳಿಗೆ 
ಸರಿಸಮನಾದವರು. ದೇವತೆಗಳು ಅವರಲ್ಲಿ ಸನ್ನಿಹಿತರಾಗಿದ್ದಾರೆ. ವೇದಗಳೂ ಅವರ ಅಧೀನವಾಗಿ 
ಇರುವದರಿಂದಲೇ ಅವರುಗಳು ಶ್ರೇಷ್ಠತಮರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ॥ ೪ ॥ ಸರ್ವಕಾಲ 
ಗಳಲ್ಲೂವೇದಗಳ ರಕ್ಷಣೆಗಾಗಿಯೇ ಶ್ರೀಬ್ರಹ್ಮದೇವರಿಂದಸೃಷ್ಟಿಸಲ್ಪಟ್ಟಬ್ರಾಹ್ಮಣರು ವೇದಶಾಸ್ತ್ರಾದಿ 
ಗಳಿಂದ ಜಗತ್ತನ್ನೇ ಪಾವನಗೊಳಿಸುವರು. ॥ ೫ ॥॥ ಜಪವೆಂಬ ಯಜ್ಞದಲ್ಲಿ ನಿರತರಾಗಿರತಕ್ಕ 
ಬ್ರಾಹ್ಮಣರುಗಳು ಕಾಮ ಮತ್ತು ಲೋಭಗಳಿಲ್ಲದವರಾಗಿದ್ದು ಬ್ರಹ್ಮಚರ್ಯ ಕಾಪಾಡಿಕೊಂಡು 
ಬರುವವರಾದ್ದರಿಂದ ಅವರಿಂದ ಜಗತ್ತಿಗೆ ಶಾಂತಿ ಉಂಟಾಗುವುದು. ॥ ೬ ॥ ಇವರು ಎಲ್ಲ 
ಜೀವಿಗಳ ರಕ್ಷಕರೂ ವಿವೇಚಿಸಿ ಯಜ್ಞಾದಿಗಳನ್ನು ಮಾಡಿಸತಕ್ಕವರೂ, ದಾನಧರ್ಮಗಳ 
ವಿವೇಕವುಳ್ಳವರು ಮತ್ತು ಸ್ಪೃತಿಗಳಲ್ಲಿ ಉಕವಾಗಿರುವಂತೆ ಧರ್ಮಾಚರಣೆ ಮಾಡುವುದರಲ್ಲಿ 
ಆಸಕ್ತಿಯುಳ್ಳವರೂ ಆಗಿರುತ್ತಾರೆ. ॥ ೭ ॥ ಆದ್ದರಿಂದ ದಾನ ಮರ್ಯಾದೆಗಳಿಂದ ಅವರುಗಳನ್ನು 
ಪೂಜಿಸತಕ್ಕದ್ದು. ಬ್ರಾಹ್ಮಣರ ಪರವಾಗಿರುವ ಶ್ರೀಮಾಧವದೇವರು ಬ್ರಾಹ್ಮಣರು 
ಪ್ರೀತರಾದರೇನೇ ಪ್ರೀತರಾಗುವರು. ॥ ೮ ॥ ಬ್ರಾಹ್ಮಣರುಗಳನ್ನೂ ಸುವಾಸಿನಿಯರನ್ನೂ 
ಭೋಜನ ಮಾಡಿಸಿ, ತಾಂಬೂಲ ಯಥೇಚ್ಛ ದಕ್ಷಿಣಾದಿಗಳನ್ನು ಕೊಟ್ಟು ಮಂಗಳಕರವಾದ 
ಉಪಚಾರಗಳಿಂದ ಸಂತೋಷಪಡಿಸಬೇಕು. ॥ ೯ ॥ ವಿಧಿವತ್ತಾಗಿ ಯಥಾಶಕ್ತಿ ದಂಪತಿಗಳ 


358 ಪ್ರಯಾಗಮಾಹಾತ್ಮ್ಯಮ್‌ 


ಪೂಜಾವನ್ನು, ಅದರಲ್ಲಿಯೂ ವಿಶೇಷವಾಗಿ ಮಾಘಮಾಸದಲ್ಲಿ ಮಾಡಬೇಕು. ॥ ೧೦ ॥ 
ಪ್ರಯಾಗದಲ್ಲಿಗಂಡಸರಾಗಲೀ, ಸ್ವ್ರೀಯರಾಗಲೀ ಮತ್ತುಬಂಧುಗಳಾಗಲೀ ದಂಪತಿಪೂಜಾವನ್ನು 
ಮಾಡಿದರೆ ಎಲ್ಲ ಅಭೀಷ್ಟಗಳನ್ನೂ ಹೊಂದಿ ವೈಕುಂಠವನ್ನು ಸೇರುವರು. ॥ ೧೧ ॥ ಮಾಧವನು 
ದಂಪತಿಪೂಜೆಯಿಂದ ತೃಪನಾಗುವಷ್ಟು ವ್ರತ, ದಾನ ಮತ್ತು ತಪಸ್ಸು ಇವುಗಳಿಂದ 
ತೃಪನಾಗುವುದಿಲ್ಲ. ॥ ೧೨॥ ವೇಣೀಕ್ಷೇತ್ರದಲ್ಲಿದಂಪತಿಪೂಜಾ ಮಾಡುವುದರಿಂದ ಮನುಷ್ಯನು 
ಆಸೆ ಪಡುವ ಸಮಸ್ತಇಹಲೋಕದ ಮತ್ತುಪರಲೋಕದ ಎಲ್ಲಭಾಗ್ಯವನ್ನುಹೊಂದುತ್ತಾನೆ. ॥ ೧೩। 
ಹಣದ ಲೋಭವನ್ನುಹೊಂದದೆ, ದಂಪತಿಗಳಿಗೆ ವಸ್ತ್ರ ಆಭರಣಗಳು, ಹೂಮಾಲೆಗಳು, ಧೂಪ, 
ದೀಪ ಮತ್ತು ಭೋಜನಾದಿಗಳಿಂದ ದಂಪತಿಪೂಜಾವನ್ನು ಮಾಡಬೇಕು; ॥ ೧೪ ॥ ಒಳ್ಳೆಯ 
ಶೀಲವಂತರೂ, ತಪಸ್ವಿಗಳೂ, ವಿದ್ಯಾವಂತರೂ ಮತ್ತು ಪರಮಾತ್ಮನ ವಿಶೇಷವಾದ ಜ್ಞಾನ 
ಉಳ್ಳವರೂ ಆದ ದಂಪತಿಗಳೇ ವೇಣೀಮಾಧವನನ್ನುಸಂತುಷ್ಟಿಪಡಿಸುವರು. ॥ ೧೫ ॥॥ ಶಕ್ತಿಯಿದ್ದರೆ 
ಪ್ರತಿನಿತ್ಯವೂ ದಂಪತಿಪೂಜಾವನ್ನು ಮಾಡಬೇಕು, ಇಲ್ಲದಿದ್ದರೆ ತಿಂಗಳಿಗೊಮ್ಮೆಯಾದರೂ 
ಮಾಡಬೇಕು. ಈ ದಂಪತಿಗಳೂ ವೇಣೀ ಮತ್ತು ಮಾಧವನ ರೂಪದಲ್ಲಿ ಬಂದಿದ್ದಾರೆಂದು 
ತಿಳಿಯಬೇಕು. ಈ ವಿಷಯದಲ್ಲಿ ಯಾವ ರೀತಿಯಾದ ಅನ್ಯಥಾಭಾವನೆ ಹೊಂದಿರಬಾರದು. 
॥ ೧೬ ॥ ಯಾವ ಸ್ತ್ರೀಯು ಪ್ರಯಾಗದಲ್ಲಿ ಭಕ್ತಿಯಿಂದ ದಂಪತಿಪೂಜೆಯನ್ನು ಮಾಡುತ್ತಾಳೋ 
ಅವಳು ಮಾಧವನಿಗೆ ಬೇಕಾದವಳಾಗಿ ಸೌಭಾಗ್ಯ, ಐಶ್ವರ್ಯ ಮತ್ತು ಮಕ್ಕಳನ್ನು ಪಡೆಯುತ್ತಾಳೆ. 
॥ ೧೭ ॥ ವಿಧವೆಯು ಪ್ರಯಾಗದಲ್ಲಿದಂಪತಿಪೂಜೆಯನ್ನುಮಾಡಿದರೆ ಅವಳು ಸಕಲಪಾಪಗಳನ್ನು 
ಕಳೆದುಕೊಂಡು ಎಲ್ಲರಿಂದಲೂ ಗೌರವಿಸಿಕೊಳ್ಳಲ್ಪಟ್ಟವಳಾಗಿ ವೈಕುಂಠದಲ್ಲಿ ವೇಣೀಮಾಧವನ 
ಸನಿಹದಲ್ಲಿ ವಾಸಮಾಡುವಳು. ॥। ೧೮ ॥ ವ್ರತ, ದಾನ, ತಪಸ್ಸು ಪೂಜಾ, ಹವನ ಮತ್ತು 
ದೇವತಾರ್ಚನೆ ಮುಂತಾದವುಗಳೆಲ್ಲದಂಪತಿಪೂಜಾದಿಂದ ಕೋಟಿಯಷ್ಟುಗುಣಸಂಪನ್ನತೆಯನ್ನು 
ಹೊಂದುವುವು. ॥। ೧೯ ॥ ""ಹೇ ಭಾಮಿನಿ, ಅನೇಕ ಬಾರಿ ನಾನು ಹೇಳಿಯಾಯಿತು; ಬಹಳ 
ಹೇಳುವುದರಿಂದೇನು ಪ್ರಯೋಜನ, ಕರ್ಮದಲ್ಲಿಕೃತಾರ್ಥನಾಗಬಯಸುವವನು ದಂಪತಿಪೂಜೆ 
ಯನ್ನು ಮಾಡಲೇಬೇಕು.'' ಇದು ಮಾಧವನು ವೇಣಿಗೆ ಹೇಳಿದ ಹೇಳಿಕೆಯು, ಬ್ರಾಹ್ಮಣೋ 
ತಮರೇ! ಕೇಳಿರಿ. ಆದ್ದರಿಂದ ದಂಪತಿಪೂಜೆಯು ಎಲ್ಲಧರ್ಮಗಳಿಗಿಂತ ಹೆಚ್ಚಿನದು. ೨೦-೨೧॥ 
ಲೋಶಪ್ರಸಿದ್ಧವಾಗಿರತಕ್ಕ ಈ ತ್ರಿವೇಣೀಸಂಗಮದಲ್ಲಿ ರುದ್ರಾಧ್ಯಾಯಾದಿಂದಲಾಗಲೀ 
ರುದ್ರಲಿಂಗಕವಾದ(ರುದ್ರದೇವರನ್ನು ಪ್ರತಿಪಾದಿಸುವ) ಸೂಕಗಳಿಂದಲಾಗಲೀ ಅಥವಾ 
ಪವಮಾನ ಸೂಕ್ತಗಳಿಂದಲಾಗಲೀ ಅಲ್ಲವಾದ ಅಭಿಷೇಕವನ್ನು ತಾನೇ ಮಾಡಿದರೂ ಅಥವಾ 
ಬ್ರಾಹ್ಮಣರ ಮೂಲಕ ಮಾಡಿಸಿದರೂ ಮಹಾಫಲವು ದೊರಕುವುದು. ॥ ೨೨-೨೩ ॥ 
ಹೇ ಬ್ರಾಹ್ಮಣರೇ! ಬ್ರಹ್ಮದೇವರ ವಚನದಂತೆ ಈ ಪ್ರಯಾಗದಲ್ಲಿ ಮಾಘಮಾಸದಲ್ಲಿ ಅಥವಾ 
ಯಾವಾಗಲೂ ತಿಲ ಹೋಮವು ಪ್ರಶಸವಾದುದು. ॥।೨೪ ।। ಹೆಚ್ಚಿಗೆ ಹೇಳಿ ಏನು ಪ್ರಯೋಜನ. 
ಈ ಪ್ರಯಾಗದಲ್ಲಿ ಏನೇನು ಒಳ್ಳೆ ಕಾರ್ಯ ಮಾಡಿದರೂ ಈ ತೀರ್ಥದ ಮಾಹಾಶ್ರ್ಯೆ ಮಿಂದ 
ಅಕ್ಷಯಫಲಪ್ರದಗಳಾಗುವುವು. ॥॥ ೨೫ ॥ ಯಾರು ಗಂಗಾಯಮುನೆಯರ ಸಂಗಮದಲ್ಲಿಒಳ್ಳೆಯ 
ಅನುಸಂಧಾನಪೂರ್ವಕ ಕರ್ಮದಿಂದಲೂ, ಮನಸಿನಿಂದಲೂ, ವಾಕ್ಯಗಳಿಂದಲೂ ಮತ್ತು 
ಸತ್ಯಧರ್ಮಗಳಲ್ಲಿ ನೆಟ್ಟ ಮನಸುಳ್ಳವರಾಗಿ, ಗೃಹಸ್ಥಾಶ್ರಮಿಯಾದ, ಶುಚಿರ್ಭೂತನಾಗಿರುವ, 
ವೇದಾಧ್ಯಯನ ಅಧ್ಯಾಪನಾಸಕರಾದ, ಶಾಂತರಾದ, ಜಿತೇಂದ್ರಿಯರಾದ, ತಪಸ್ವಿಯಾದ ಮತ್ತು 


ಅಧ್ಯಾಯ ೪೬ 359 


ಅಗ್ನಿಹೋತ್ರಾದಿಗಳುಳ್ಳ ಬ್ರಾಹ್ಮಣನಿಗೆ ಗ್ರಾಮವನ್ನು ದಾನಮಾಡುವನೋ ಅವನು ಸ್ವರ್ಗದಲ್ಲಿ 
ಮಂದಾಕಿನಿಯ ದಡದಲ್ಲಿವಿಶೇಷವಾದ ಅಪೇಕ್ಟೆಗಳನ್ನು ್ನ ಅನುಭವಿಸಿ ನಂತರ ಭೂಮಿಯಲ್ಲಿಹುಟ್ಟಿ 
ಇಡೀ ಜಂಬೂದ್ವೀಪದ ಅಧಿಪತಿ ಆಗುವನು. ॥ ೨೬-೨೮ ॥ ಯಾರು ಪ ಶ್ರಯಾಗಕ್ಷೇತ್ರ ದಲ್ಲಿ ತನ್ನೆ 
ಸ್ಪಗೃಹ್ಕೊ ಕ್ರ(ಗೃಹ್ಯೊ ಕವಿಧಿಯೆಂದರೆ ಗೃಹ್ಯಸೂತ್ರಗಳಲ್ಲಿ ಹೇಳಿದ ಎಧಿ)ವಿಧಿಯಿಂದ ತನ್ನ 
ಶಕ್ತಾನುಸಾರ ಕನ್ಯಾದಾನ ಮಾಡುತ್ತಾನೋಅವನು ಕಾಡು, ವನ, ಪರ್ವತಗಳಿಂದ ಕೂಡಿ ಇಡಿ 
ಭೂಮಂಡಲವನ್ನೇ ದಾನ ಮಾಡುವಷ್ಟು ಫಲವನ್ನು ಪಡೆಯುವನು ಮತ್ತು ಅವನ ವಂಶವೇ 
ಉದ್ಗಾರವಾಗುವುದು. ಇಂತಹವನ ಅಂಗೈಯಲ್ಲಿಸ್ವರ್ಗವೇಇದೆ ಎಂದು ತಿಳಿಯಿರಿ. ॥೨೯-೩೦॥ 
ಯಾರು ತ್ರಿ ವೇಣೀಸಂಗಮದಲ್ಲಿ ಶಿ ಶ್ರೀಮಾಧವನ ಪ್ರೀತಿಗಾಗಿ ರತ್ನ ಮತ್ತು ಹವಳಾದಿಗಳನ್ನು 
ದಾನಮಾಡುವರೋ ಅವರು ಸ್ವರ್ಗದಲ್ಲಿರತ್ನಮಯವಾದ ಮನೆಯಲ್ಲಿ ವಾಸಿಸುವರು. ॥೩೧॥ 
ಇಲ್ಲಿ ಗಂಗಾತೀರವಾಸಿಗಳಿಗೆ ಧನ, ಧಾನ್ಯ ಮತ್ತು ಜಲ ಇವುಗಳನ್ನು ಸೂರ್ಯನು 
ವೃಷಭರಾಶಿಯಲ್ಲಿರುವಾಗ ದಾನಮಾಡುವವನು ಅಪಾರಫಲವನ್ನು ಹೊಂದುವನು. ॥ ೩೨ ॥ 
ಯಾರು ಬ್ರಾಹ್ಮಣಮುತ್ತೈದೆಯರಿಗೆ ಮುತ್ತುಗಳನ್ನು ದಾನ ಮಾಡುವರೋ ಅವರು ಪವಿತ್ರರಾಗಿ, 
ಮಹಾತೇಜಸ್ವಿಗಳಾಗಿ ಚಂದ್ರಲೋಕದಲ್ಲಿ ವಿರಾಜಮಾನರಾಗುವರು. ॥ ೩೩ ॥ ಯಾರು 
ಪ್ರಯಾಗದಲ್ಲಿ ಕಬ್ಬಿನ ಜಲ್ಲೆಗಳನ್ನು ಬಿಳಿ ಬೂರ ಸಕ್ಕರೆಯನ್ನು ಬ್ರಹ್ಮವಿದ್ಯೆಯನ್ನು ಮತ್ತು 
ಶಾಸ್ತ್ರಗ್ರಂಥಗಳನ್ನೂದಾನ ಮಾಡುವರೋ ಅವರಲ್ಲಿಶ್ರೀಮಾಧವದೇವರು ಬಹುಪ್ರಸನ್ನತೆಯನ್ನು 
ತೋರುವರು. ॥ ೩೪ ॥ ಪ್ರಯಾಗದಲ್ಲಿ ಪರಮಭಕ್ತಿಯಿಂದ ಅವರವರ ಶಕ್ನಾನುಸಾರ ಏನೇನು 
ದಾನಗಳನ್ನುಮಾಡಿದರೂ ಅವುಗಳೆಲ್ಲವೂ ಅಕ್ಷಯಫಲಗಳನ್ನುಕೊಡತಕ್ಕಗಳಾಗುವುವು. ॥೩೫ ॥ 
ಅಶಕ್ತನಾದವನು ಗಂಗೆಯಲ್ಲಾಗಲೀ ಯಮುನೆಯಲ್ಲಾಗಲೀ ಅಥವಾ ಗಂಗೆಯುಮನೆಯರ 
ಸಂಗಮದಲ್ಲಾಗಲೀ ಸ್ನಾನ ಮಾಡಿದರೆ ತಾನು ಬಯಸಿದ ಆಸೆಗಳನ್ನೆಲ್ಲಾಹೊಂದುವನು. ॥೩೬ ॥1 
ಗಂಗೆ ಮತ್ತು ಯಮುನೆಯರು, ಇಬ್ಬರೂ ಒಂದೇ ಸಮನಾಗಿ ಫಲಕೊಡತಕ್ಕವರುಗಳು; ಕೇವಲ 
ದೊಡ್ಡವಳಾದ್ದರಿಂದ ಗಂಗೆಗೆ ಎಲ್ಲೆಡೆ ಮಾನ್ಯತೆಯಿದೆ. ॥೩೭ ॥ ಆದ್ದರಿಂದ ಇವೆರಡರಲ್ಲಿಮಾಡಿದ 
ಸ್ನಾನಾದಿಗಳು ಒಂದೇ ಸಮನಾದವು, ಸಂಗಮದಲ್ಲಿಮಾಡಿದ ಸ್ನಾನಾದಿಗಳೂ ಇವುಗಳಿಗಿಂತ ಹೆಚ್ಚು 
ಫಲ ಕೊಡತಕ್ಕದೆಂದು ಮಹರ್ಷಿಗಳ ಹೇಳಿಕೆಗಳಾಗಿವೆ. ॥ ೩೮ ॥ ಈ ತ್ರಿವೇಣೀಸಂಗಮವು 
ಕಾಮಿಕತೀರ್ಥವೇಸರಿ. ಕಾರಣ ಇಲ್ಲಿಯಾರು ಏನೇನು ಅಪೇಕ್ಷೆಗಳನ್ನಿಟ್ಟುಕೊಂಡು ಸ್ನಾನಾದಿಗಳನ್ನು 
ಭಕ್ತಿಯಿಂದ ಮಾಡುತ್ತಾರೋ ಅವುಗಳೆಲ್ಲವೂ ಅವರಿಗೆ ಲಭಿಸುವುವು. ॥ ೩೯ ॥ ಇಲ್ಲಿ 
ಭೋಗಾಪೇಕ್ಟಿಗೆ ಭೋಗವೂ, ರಾಜ್ಯಾಪೇಕ್ಟಿಗೆ ರಾಜ್ಯವೂ, ಸ್ವರ್ಗಾಪೇಕ್ಷಿಗೆ ಸ್ವರ್ಗವೂ ಮತ್ತು 
ಮೋಕ್ಷಾಪೇಕ್ಷಿಗೆ ಮೋಕ್ಸವೂ ಸವಸ 1೪೦ Il ಗಂಗಾಯಮುನೆಯರ ಸಂಗಮದಲ್ಲಿ ತನ್ನೆ 
ಭಕ್ತಿಯನ್ನು ಬೆಳೆಸಿಕೊಳ್ಳುವ ಇಚ್ಛೆಯುಳ್ಳವರು ಶ್ರೀನಾರಾಯಣನನ್ನು ಸ್ಥರಣೆ ಮಾಡುತ್ತಾ 
ಭಕ್ತಿಯಿಂದ ಸ್ನಾನ ಮಾಡಿದರೆ ಅಂತಹ ಮನುಷ್ಯನು ಎಲ್ಲಿಯೇ ಇರಲಿ, ಅವನಿಗೆ 
ಶ್ರಿ :ನಾರಾಯಣನು ಒಲಿದಿರುತ್ತಾನೆ, ಅಂಥಹವನು ಮಾಡುವ ಜಪಹೋಮಾದಿಕಾರ್ಯಗಳಿಗೆ 
ಯಾವಾಗಲೂ ಸಾಫಲ್ಯವು ಇದ್ದೇ ಇರುವುದು. ॥ ೪೧-೪೨ ॥ ತೀರ್ಥ ರಾಜನ ಸಂಗಮಸ್ನಾನವು 
ಎಲ್ಲರಿಗೂ ಯಾವಾಗಲೂ ದುರ್ಲಭವು. ಆದ್ದರಿಂದ ಅಲ್ಲಿ ದೇಶಕಾಲ ಇವುಗಳ ನಿಯಮಗಳು 
ಸರ್ವಥಾ ಸ್ನಾನಾದಿಗಳಿಗೆ ಇಲ್ಲ ॥ ೪೩ ॥ ಎಲ್ಲಕಾಲಗಳೂ ಮಂಗಳಮಯಗಳಾದುವೇ, ಎಲ್ಲ 


360 ಪ್ರಯಾಗಮಾಹಾತ್ಮ್ಯಮ್‌ 


ದಿಕ್ಕುಗಳೂ ಮಂಗಳಕರಗಳಾದುವುಗಳೇ, ಇಲ್ಲಿದೊರಕುವ ಎಲ್ಲಬ್ರಾಹ್ಮಣರುಗಳೂ ಸತ್ತಾತ್ರರೇ, 
ಈ ಬಗ್ಗೆ ಸಂದೇಹಪಡಬೇಕಾಗಿಲ್ಲ ॥ ೪೪ ॥ ಬ್ರಹ್ಮವಿದ್ಯೆಯನ್ನು ಪೂರ್ಣವಾಗಿ ಅಧ್ಯಯನ 
ಮಾಡಿದ ಫಲವು ಈ ಪ್ರಯಾಗತೀರ್ಥದ ಮಾಹಾತ್ಮ $ಯ ಶ್ರವಣದಿಂದ ಲಭ್ಯವಾಗುವುದು ಮತ್ತು 
ಸಕಲಪಾಪಗಳೂ ನಿವಾರಣೆಯಾಗುವುವು. ॥ ೪೫ ॥॥ ಈ ತೀರ್ಥರಾಜನ ಮಾಹಾತ್ಮೆ ಯನ್ನು 
ದೇಶಾಂತರಗಳಲ್ಲಿಯೂ ಶ್ರವಣ ಮಾಡುವನೂ, ಶ್ರವಣ ಮಾಡಿಸಿದವನೂ, ಆ ಪ್ರಯಾಗದ 
ಕ್ಷೇತ್ರದ ದರ್ಶನದಷ್ಟೇ ಫಲವನ್ನು ಪಡೆಯುತ್ತಾನೆ. ॥ ೪೬ ॥ ಪ್ರಯಾಗ ಮಾಹಾತ್ಮೆ ಯು 
ಪುಣ್ಯಕರವಾದುದು, ಮಾಘಮಾಹಾತ್ಮೆ (ಯೂ ಅಷ್ಟೇ; ಇವೆರಡನ್ನೂ ಮಾಘಮಾಸದಲ್ಲಿ ಶ್ರವಣ 
ಮಾಡಿದವರ ಪುಣ್ಯವು ಕೊನೆಯಿಲ್ಲದ್ದು ॥೪೭ ॥ ಈ ರೀತಿಯಾಗಿ ನಾನಾವಿಧವಾದ ಪುಣ್ಯಕರ್ಮ 
ಮಾಡುವವರಿಗೆ ಶ್ರೀಮಾಧವದೇವರು ಐಹಿಕಾಮುಷ್ಟಿಕ ಫಲಗಳನ್ನೆಲ್ಲಕೊಡುವನು. ॥೪೮ ॥ 


(! ನಲವತ್ತಾರನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಸಪ್ಪಚತ್ನಾರಿಂಶೋಧ್ಯಾಯಃ 11೪೭ 1 


ಸನಕಾದಯ ಊಚುಃ 
ಶೇಷರಾಜ ಮಹಾರಾಜ ಪುರಾಣಶ್ರವಣೇ ವಿಧಿಃ । 


ನ ಶ್ರುತೋತಸ್ಥಾಭಿರಧುನಾ ತಂ ವದಸ್ಥಾನುಗ್ಗಹ್ಯ ನಃ HO 

ಕೀದೃಶೋ ಪೇಕ್ಷ್ಯತೇ ವಕ್ತಾ ಶ್ರೋತಾರಃ ಕೀದೃಶಾ ಮತಾಃ | 

ಯೇ ಚೋಭಯೇಷಾಂ ನಿಯಮಾಸತ್ತರ್ವಮನುವರ್ಣಯ " ॥೨॥ 
(1 ನಲವತ್ತೇಳನೆಯ ಅಧ್ಯಾಯವು ॥ 


ಸನಕಾದಿಗಳು ಹೇಳಿದರು. 


ಮಹಾರಾಜರಾದಂಥ ಶೇಷದೇವರೇ! ಪುರಾಣಗಳನ್ನು ಶ್ರವಣ ಮಾಡುವ ವಿಧಿಯು 
ನಮ್ಮಿಂದ ಕೇಳಲ್ಪಟ್ಟಿಲ್ಲ ಅನುಗ್ರಹಿಸಿ ಅದನ್ನು ನಮಗೆ ಹೇಳಿರಿ. ॥ ೧ ॥ ಪುರಾಣ ಹೇಳುವವರು 
ಯಾವ ರೀತಿಯಾಗಿರಬೇಕು ಮತ್ತು ಕೇಳತಕ್ಕವರು ಯಾವ ರೀತಿಯಾಗಿರಬೇಕು? ಈ ಎರಡು 
ಗುಂಪಿನವರಿಗೆ ಇರಬೇಕಾದ ನಿಯಮಗಳನ್ನುವರ್ಣಿಸಿರಿ. (1೨ ॥ 


ಶೇಷ ಉವಾಚ 
ಸಮ್ಯಕೃಷ್ಣಂ ಮುನಿಶ್ರೇಷ್ಠಾಃ ಸರ್ವಲೋಕೋಪಕಾರಕಮ್‌ । 
ಪುರಾಣಶ್ರವಣಂ ಯೇನ ವಿಧಿನಾ ಸಫಲಂ ಭವೇತ್‌ 1೩ ॥ 
ತಂ ವಿಧಿಂ ಕಥಯಿಷ್ಕೇನಹಂ ವ್ಯಾಸದೇವೇನ ವರ್ಣಿತಮ್‌ । 
ವಕ್ಸಶ್ರೋತ್ಸಗುಣೋಪೇತಂ ಪುಣ್ಯಂ ಗೋಪ್ಯಂ ಜಗದ್ಧಿತಮ್‌ 1೪॥ 
ಬಾಲೋ ಯುವಾಥ ವೃದ್ಧೋ ವಾ ದರಿದ್ರೋ ದೆರ್ಬಲೋಪಪಿವಾ | 
ಪುರಾಣಜ್ಞಃ ಸದಾ ವಂದ್ಯಃ ಪೂಜ್ಯಶ್ಚ ಸುಖಮರ್ಥಿಭಿ: 1೫ ॥ 
ನ ನೀಚಬುದ್ಧಿಂ ಕುರ್ವೀತ ಪುರಾಣಜ್ಞೇ ಕಥಂಚನ । 
ಯಸ್ಯ ವಕೊ ಶ್ರೀದತಾ ವಾಣೀ ಕಾಮಧೇನುಶ್ಶರೀರಿಣಾಮ್‌ ॥| ೬ | 
ಗುರವಸ್ಸಂತಿ ಲೋಕಸ್ಯ ಜನ್ಮತೋ ಗುಣತಶ್ಚ ಯೇ ॥ 
ತೇಷಾಮಪಿ ಚ ಸರ್ವೇಷಾಂ ಪುರಾಣಜ್ಞಃ ಪರೋ ಗುರುಃ 1೭! 
ಸಂಸಾರಾರ್ಣವಮಗ್ಗಾನಾಂ ತೃಷ್ಣಾಕುಲಿತಚೇತಸಾಮ್‌ | 
ಯೋ ದದ್ಯಾನ್ನಿರ್ವ್ವತಿಂ ಕೋನನ್ಯ: ಪುನಸಸ್ಥಾತ್ರರೋ ಗುರುಃ 11೮॥ 
ಪುರಾಣಜ್ಞಶ್ಶುಚಿರ್ದಾಂತಶ್ಶಾಂತೋ ವಿಜಿತಮತ್ತರಃ | 
ಸಾಧುಃ ಕಾರುಣ್ಯವಾನ್ಹಕ್ತಾ ವದೇದ್ಭಾಗವತಃ ಕಥಾಮ್‌ 1 ೯ ॥ 
ವ್ಯಾಸಾಸನಸಮಾರೂಢೋ ಯಾವತೌರಾಣಿಕೋ ದ್ವಿಜಃ । 
ಆಸಮಾಪ್ರೇಃ ಪುರಾಣಸ್ಯ ನಮಸ್ಕುರ್ಯಾನ್ನ ಕಸ್ಯಚಿತ್‌ 1 ೧೦ ॥ 


361 


ಪ್ರಯಾಗಮಾಹಾತ್ಮ್ಯಮ್‌ 
ಯೇ ಧೂರ್ತಾ ಯೇ ಚ ದುರ್ವೃತಾಃ ಸ್ವಾಗತಾ ವಿಜಿಗೀಷವಃ । 


ತೇಷಾಂ ಕುಟಿಲವೃತ್ತೀನಾಂ ಸಾಮ್ನೇ ನೈವ ವದೇತೃಥಾಮ್‌ ॥ ೧0 ॥ 
ಸತಾಮೇವ ಪ್ರವಕವ್ಯಂ ಪುಣ್ಯಂ ಪುಣ್ಯತರಂ ಯತಃ | 
ವಾಚಯೇತ್ತುಣ್ಯಸದನೇ ಪುಣ್ಯಕ್ಷೇತ್ರೇ ದ್ವಿಜೋತ್ತಮಃ ॥ ೧೨ ॥ 
ಬ್ರಹ್ಮದ್ವೇಷರತಾನಾಂ ಚ ದಂಭಾಚಾರರತಾತ್ಮನಾಮ್‌ । 

ಶಠಾನಾಂ ವಕ್ರವೃತ್ತೀನಾಂ ನ ಬ್ರೂಯಾದಿದಮುತ್ತಮಮ್‌ ॥ ೧೩ ॥ 
ತ್ಯಕಕಾಮಾದಿದೋಷಾಣಾಂ ವಿಷ್ಣುಭಕ್ತಿರತಾತ್ಮನಾಮ್‌ I 

ಗುರುಭಕಿಪರಾಣಾಂ ಚ ವಕವ್ಯಂ ಮೋಕ್ಸಸಾಧನಮ್‌ ॥ ೧೪ ॥ 
ಕೃತನಿತ್ಯಕ್ರಿ ಯಸ್ಪಮ್ಯಜ್ಜತ್ವಾ ಸ್ವಾಭೀಷ್ಟದೇವತಾಮ್‌ । 

ಸ್ವಪರಾರ್ಥಾನ್ಹದಿ ನೃಸ್ಯ ದ್ರವಚಿತ್ತೋ ವದೇತೃಥಾಮ್‌ ॥ ೧೫ ॥ 


ಏತೇ ವಕೃಗುಣಾ: ಪ್ರೋಕಾಸರ್ವೇಷಾಮುಪಕಾರಕಾಃ | 
ಅಥ ಶ್ರೋತುರ್ಗುಣಾನಕ್ಷ್ಯೇೀ ಶ್ರೋತ್ಸಪುಣ್ಯವಿವರ್ಧನಾತ್‌ :' ॥ ೧೬ ॥ 
ಶ್ರದ್ಧಾಭಕಿಸಮಾಯುಕ್ತಾನಾನ್ಯಕಾರ್ಯೇಷು ಲಾಲಸಾಃ | 


ವಾಗೃತಾ ಶುಚಯೋನವ್ಯಗ್ರಾ ಶ್ರೋತಾರಃ ಫಲಭಾಗಿನಃ ॥ ೧೭ ॥ 
ಅಭಕ್ನ್ಯಾ ಯೇ ಬಲಾದ್ದಾಪಿ ಸಂಕೋಚೇನಾನ್ಯಕಾರ್ಯತಃ ಕೆ 
ಕಥಾಂ ಶೃಣ್ವಂತಿ ಪಾಪಘ್ಲೀಂ ನ ತೇಷಾಂ ಸಕಲಂ ಫಲಮ್‌ 1 ೧೮ ॥ 


ಸ್ತ್ರಿಯೋ ವೃದ್ಧಾ ಜಡಾ ಮೂರ್ಯಾ ಅರ್ಥಜ್ಞಾನಂ ವಿನಾಪಿ ಯೇ ॥ 
ಕಥಾಂ ಶೃಣ್ವಂತಿ ಯಾಂ ಭಕ್ತ್ಯಾ ತೇ ಯಾಂತಿ ಪರಮಾಂ ಗತಿಮ್‌ ॥ ೧೯ ॥ 


ಪುರಾಣಜ್ಞಂ ತ್ವಠೂಪೂಜ್ಯ ಫಲತಾಂಬೂಲಪುಷ್ಟಕ್ಟಿ: | 

ಯೇ ಶೃಣ್ವಂತಿ ಕಥಾಂ ತೇ ಸ್ಕುರ್ದರಿದ್ರಾ ಜನ್ಮಜನ್ಮನಿ I ೨೦ ॥ 
ಕಥಾಯಾಂ ಕಥ್ಯಮಾನಾಯಾಂ ಯೇ ಗಚ್ಛಂತ್ಯನ್ಯತೋ ನರಾಃ । 

ಕಲಹಂ ವಾ ಪ್ರಕುರ್ವಂತಿ ತೇ ವೈ ನಿರಯಗಾಮಿನಃ ॥1 ೨೧ ॥ 
ತಾಂಬೂಲಂ ಚರ್ವಯಂತೋ ಯೇ ಕಥಾಂ ಶೃಣ್ವಂತಿ ಪಾವನೀಮ್‌ । 
ಸ್ವವಿಷ್ಠಾಃ ಖಾದಯಂತ್ಯಂತೇ ನರಕೇ ಯಮಕಿಂಕರಾಃ Il ೨೨ ॥ 
ಯೇ ಚ ತುಂಗಾಸನಾರೂಢಾ ಕಥಾಂ ಶೃಣ್ವಂತಿ ದಾಂಭಿಕಾಃ | 
ಅನೇಕಾನ್ನರಕಾನ್ಭುಕ್ತ್ವಾತೇ ಭವಂತ್ಯತ್ರ ವಾಯಸಾಃ ॥ ೨೩ ॥ 
ಯೇ ಚ ವೀರಾಸನಾರೂಢಾ ಯೇ ಚೈಕಾಸನಸಂಸ್ಥಿತಾಃ | 

ಶೃಣ್ವಂತಿ ಸತ್ಯಥಾಂ ತೇ ವೈ ಭವಂತ್ಯರ್ಜುನಪಾದಪಾಃ || ೨೪ ॥ 


ಅಸಂಪ್ರಣಮ್ಯ ಶೃಣ್ಣಂತೋ ವಿಷವ್ಯಕ್ಷಾ ಭವಂತಿ ಹಿ । 
"ತಥಾ ಶಯಾನಾಃ ಶೃಣ್ವಂತೋ ಭವಂತ್ಯಜಗರಾ ನರಾಃ - ॥| ೨೫ ॥' 


ಅಧ್ಯಾಯ ೪೭ 
ಯೇ ನಿಂದಂತಿ ಪುರಾಣಜ್ಞಂ ಕಥಾಂ ವಾ ಪಾಪನಾಶಿನೀಮ್‌ । 


363 


ತೇ ಯಾಮೀಂ ಯಾತನಾಂ ಭುಕಾ ತ್ತ್ವ ಜಾಯಂತೇ ಶುನಕಾ ನರಾಃ ॥ ೨೬ ॥ 


ದುರುತ್ತರಂ ವದಂತೋ ಯೇ ಕಥಾಯಾಂ ವಿಘ್ನಯಂತಿ ತೇ। 
ಬಹ್ನಬ್ದಂ ನರಕಾನ್ಭುಕ್ತ್ವಾ ಭವಂತಿ ಗ್ರಾಮಶೂಕರಾಃ 
ಆಸನಾರ್ಥೇ ಪ್ರಯಚ್ಛಂತಿ ಪುರಾಣಜ್ಞಾನಿನೇ ನರಾಃ । 
ಊರ್ಣಾಕಂಬಲವಾಸಾಂಸಿ ಮಂಚಂ ತೂಲವತೀಂ ಪಟೀಮ್‌ 
ಪೃಷ್ಠತಃ ಪಾರ್ಶ್ವಯೋಶ್ಚೆವ ಮೃದೂನ್ಯುಚ್ಛೀರ್ಷಿಕಾಸ್ಥಲಮ್‌ | 
ಪ್ರಾವಾರಂ ಪರಿಧೇಯಂ ಚ ಸಂಭವೇ ಭೂಷಣಾದಿಕಮ್‌ 
ಯತಾವೃತೌ ಸಮುತ್ತನ್ನಂ ಭೋಗ್ಯಂ ಪುಷ್ಪಫಲಾದಿಕಮ್‌ । 
ಯಾವತೃಥಂ ಭೋಜನಂ ಚ ಜಲಭೋಜನಭಾಜನೇ 
ಜಾತೀಫಲಲವಂಗೈಲಾಯುಕ್ತಂ ತಾಂಬೂಲಮುತ್ತಮಮ್‌ । 
"ಚಂದನಂ ಚಾಂಗಲೇಪಾರ್ಥಂ ಕಸೂರೀಕೇಸರಾನ್ನಿಶಮ್‌ 
ಇತ್ಯಾದಿಭೋಗವಸೂನಿ ಭಕ್ತಾ ಶ್ಯೀ ಯಚ್ಛಂತಿ ಯೇ ನರಾಃ । 
ಶ್ರವಣಂ ಸಫಲಂ ತೇಷಾಂ ಮಾಧವೋತತಿಪ್ರಸೀದತಿ 
.ದರಿದ್ರೇಣಾರ್ಥಿತೈರೇವ ಕುಸುಮೈಸುಲಸೀದಲೈ; । 
ಪ್ರೀಣಾತಿ ಮಾಧವೋ ಭಕ್ತ್ಯಾ ನಾನ್ಯತ್ಕಿಂಚಿದಪೇಕ್ಟತೇ 
. ಶ್ರದ್ಧೈವ ಸರ್ವಧರ್ಮಸ್ಯ ಮಾತೇವ ಹಿತಕಾರಿಣೀ । 
ಶ್ರದ್ಧಯೈವ ನೃಣಾಂ ಸಿದ್ಧಿರ್ಜಾಯತೇ ಲೋಕಯೋರ್ದ್ವಯೋಃ 
ಶ್ರದ್ಧಯಾ ಭಜತಃ ಪುಂಸಶ್ಶಿಲಾಪಿ ಫಲದಾಯಿನೀ । 
ಮೂರ್ಯೋ ಪಿ ಪೂಜಿತೋ ಭಕಾ ಕ್ಯ ಗುರುರ್ಭವತಿ ಸಿದ್ಧಿದಃ 
ಅಶ್ರದ್ಧಯಾ ಕೃತಾ ಪೂಜಾ ದಾನಂ ಯಜ್ಞಸಪೋ ವ್ರತಮ್‌ । 
ಸರ್ವಂ ನಿಷ್ಠಲತಾಂ ಯಾತಿ ಪುಷ್ಪಂ ವಂಧ್ಯಾತರೋರಿವ 
ಸರ್ವತ್ರ ಸಂಶಯಾವಿಷ್ಠ ಶ್ರದ್ಧಾಹೀನೋತತಿಚಂಚಲಃ । 
ಪರಮಾರ್ಥೆ ಪರಿಭ್ರಷ್ಪಸಂಸ್ಕತೇರ್ನ ಹಿ ಮುಚ್ಛತೇ 
ಸರ್ವದೇವಮಯೋ ವಿಷ್ಣು ಸ್ಮರಣಾರ್ತಿಪ್ರಣಾಶನಃ । 
ಸದ್ಭಕ್ತವತ್ತಲೋ ದೇವೋ ಭಕ್ತ್ಯಾ ತುಪ್ಕತಿ ನಾನ್ಯಥಾ 
ಅವಶೇನಾಪಿ ಯನ್ನಾಮ ಕೀರ್ತಿತೇ ವಾ ಸ್ಥ ಶೇತಥ ವಾ। 
ವಿಮುಕ್ತ] ಪಾತಕ್ಸೆಃ ಸರ್ವೈಃ ಪರಮಂ ಪದಮಶ್ನುತೇ 
ಸಂಸಾರಘೋರಕಾಂತಾರದಾವಾಗ್ದಿರ್ಮಧುಸೂದನಃ | 
ಸ್ಫರ್ಶ್ಯಣಾಂ ಸರ್ವಪಾಪಾನಿ ನಾಶಯತ್ಯಾಶು ಸತ್ತಮಾಃ 


೨೭ ॥ 
॥ ೨೮ ॥ 
॥೨೯॥ 
॥೩೦॥ 
TENT 
2೨ ॥ 
naan 
॥ ೩೪॥ 
1 ೩೫ ॥ 
1 ೩೬॥ 
॥೩೭॥ 
I ೩೮ ॥ 
॥1೩೯॥ 


11 ೪೦ I 


ಪ್ರಯಾಗಮಾಹಾತ್ಸ್ಯಮ್‌ 
ತದರ್ಥದ್ಯೋತಕಮಿದಂ ಪುರಾಣಂ ಶಾ ್ರಿವ್ಯಮುತಮಮ್‌ | 


ಪಠನಾಚ್ಛ್ರವಣಾದ್ದಾಪಿ ಸರ್ವಪಾಪವಿನಾಶನಮ್‌ 11೪೧ 
ಯಸ್ಕಾತ್ರ ಶ್ರವಣೇ ಬುದ್ಧಿರ್ವರ್ತತೇ ಭಕಿಸಂಯುತಾ | 

ಸ ಏವ ಕೃತಕೃತ್ರಸ್ತು ಸರ್ವಶಾಸಾ ರ್ಥಕೋವಿದ:ಃ 11 ೪೨ ॥ 
ಯೇ ಶೃಣ್ವಂತಿ ಕಥಾಂ ವಿಷ್ಣೋಃ ಪುಣ್ಯಾಂ ಭುವನಪಾವನೀಮ್‌ । 

ತೇ ವೈ ಮನುಷ್ಯಲೋಕೇ ಸಸ್ಥಿನಿಷ್ಣುರೂಪಾ ನ ಸಂಶಯಃ 11 ೪೩ ॥ 


ಶೃಣ್ವಂತಿ ಭಗವದ್ದಾಥಾಂ ಕೀರ್ತಯಂತೇ ಚ ಯೇ ಸದಾ | 
ತೇಷಾಂ ಪಾದರಜಾಂಸ್ಕೇವಂ ತೀರ್ಥಾನಿ ಮುನಯೋ ವಿದುಃ 1॥1೪೪ ॥ 
ತಸ್ಥಾನ್ನಿಶ್ರೇಯಸಂಗಸ್ತು ಯೋ ಭಿವಾಂಛತಿ ದೇಹಿನಃ । 


ತೇ ಶೃಣ್ವಂತು ಸದಾ ಭಕ್ತ್ಯಾ ಶಕ್ತ್ಯಾ ಹರಿಕಥಾಂ ಮುದಾ I ೪೫ ॥ 
ಸಂಸಾರತಾಪನಿಸಪ್ತಾ ಯೇ ನರಾಃ ಶಾಂತಿಮಿಚ್ಛವಃ | 

ಹಿಬಂತಿ ಸಾದರಂ ತತ್ರ ನಿತ್ಯಂ ಹರಿಕಥಾಸುಧಾಮ್‌ ॥1 ೪೬ ॥ 
ಯದ್ಯಶಕ್ಷಸದಾ ಶ್ರೋತುಂ ಕಥಾಂ ಸಂಸ್ಕೃತಿಜಾಲಗಃ [ 

ಮುಹೂರ್ತಮಾತ್ರಂ ಶ್ಮಣುಯಾನ್ನಿಯತಾತ್ಮಾ ದಿನೇ ದಿನೇ H ೪೭ I 
ಅಶಕ್ತ ಪ್ರತ್ಯಹಂ ವಾಪಿ ಯಃ ಶ್ರೋತುಂ ಪರವಾನ್‌ ಜನಃ । 

ವೈಶಾಖೇ ಕಾರ್ತಿಕೇ ಮಾಘೇ ಶೃಣುಯಾದ್ಯತ್ನತೋ ನರಃ 11 ೪೮ ॥ 
ಮುಹೂರ್ತಂ ವಾ ತದರ್ಧಂ ವಾ ಕ್ಷಣಂ ವಾ ಪಾವನೀಂ ಕಥಾಮ್‌ | 

ಯೇ ಶೃಣ್ವಂತಿ ಸದಾ ಭಕಾ ಪ ನ ತೇಷಾಮಸ್ತಿ ದುರ್ಗತಿ: 1೪೯ ॥ 
ಯತ್ನಲಂ ಸರ್ವದೇವೇಷು ಸರ್ವಯಜ್ಞೇಷು ಯತ್ನಲಮ್‌ I 
ಸಕ್ಕತ್ತುರಾಣಶ್ರವಣಾತತ್ತಲಂ ವಿಂದತೇ ನರಃ WW ೫೦ ॥ 
ಕಲೌ ಯುಗೇ ವಿಶೇಷೇಣ ಪುರಾಣಶ್ರವಣಾದೃತೇ । 

ನಾಸ್ತಿ ಧರ್ಮಃ ಪರಃ ಪುಂಸಾಮಾಲಸೃಶಿಥಿಲಾತ್ಮನಾಮ್‌ I ೫೧ ॥ 
ಪುರಾಣಶ್ರವಣಂ ವಿಷ್ಣೋರ್ನಾಮಸಂಕೀರ್ತನಂ ತಥಾ । 

ಉಭಯೇ ಚ ಮನುಷ್ಯಾಣಾಂ ಕಲ್ಪದ್ರುಮಮಹಾಫಲೇ i ೫೨ ॥ 
ಕಲ್‌ ದುರ್ಮೇಧಸೋ ವಿಪ್ರಾ ಧರ್ಮಾಚಾರವಿವರ್ಜಿತಾಃ | 

ಇತಿ ಸಂಚಿಂತ್ಯ ಕೃಪಯಾ ಭಗವಾನ್ಹಾದರಾಯಣಃ I ೫೩ ॥ 


ತೇಷಾಂ ಹಿತಾಯ ವಿದಧೇ ಪುರಾಣಾಖ್ಯಂ ಸುಧಾರಸಮ್‌ । 
ಅನಾಯಾಸೇನ ಯತ್ಪಾನಾನರ್ತ್ಯೋ ಪ್ರಾಪ್ನೋದಮರ್ತೃತಾಮ್‌ ॥ ೫೪ ॥ 
ತಸ್ಮಾತರ್ವಾತ್ಮನಾ ಪೂರ್ವಂ ಕರ್ತವ್ಯೋ ಧರ್ಮಸಂಗ್ರಹಃ । 
ಉಪಕುರ್ಯಾತೃಥಾಕಾಲೇ ಗೃಹದಾಹೇ ಬು ನಿರ್ಮತಮ್‌ I ೫೫ ॥ 


ಅಧ್ಯಾಯ ೪೭ 365 
ಚಂ ವಿದಿತಪ್ರಾಯಂ ಧರ್ಮತತ ತಂ ಮಹಾತ್ಮನಾಮ್‌ | 


ಪ್ರಶ್ನಪ್ರತಿವಚಸಿದ್ದ್‌ ತಥಾಪ್ಯ್ಯಕಂ ಮುನೀಶ್ವರಾಃ ॥ ೫೬ ॥ 
ಏವಂ ಪುರಾಣಶ್ರವಣೇ ವಿಧಿರು ಕೋ ಯಥಾಶ್ರುತಃ | | 
ಶೃಣ್ವನ್ನನೇನ ವಿಧಿನಾ ಸಮಗ್ರಫಲಮಶ್ನುತೇ 1 ೫೭ 
ಪ್ರಾತಃ ಸ್ನಾತ್ವಾ ವಿಧಾನೇನ ಗಂಗಾಯಮುನಸಂಗಮೇ । 

ತೀರ್ಥರಾಜಸ್ಯ ಮಾಹಾತ್ಛ ೨ ಶೃಣುಯಾದ್ಬಕಿತೋ ನರಃ 1 ೫೮ ॥ 
ತೇನ ಯಾತ್ರಾಫಲಂ ಪೂರ್ಣಂ ಪ್ರಾಪ್ನೋತಿ ಗತಕಲ್ಲಷಃ । 

ಸರ್ವದಾ ಮಾಘಮಾಸೇ ತು ವಿಶೇಷೇಣ ಮುನೀಶ್ಚರಾಃ I ೫೯ 
ಪ್ರಯಾಗೇ ಮಾಘಮಾಸೇ ತು ದೇವಾನಾಮಪಿ ದುರ್ಲಭಃ । . 

ವಕ್ತುಂ ತತ್ರ ನ ಶಕ್ರೋ5ಹಂ ಸ್ನಾನದಾನಾದಿಜಂ ಫಲಮ್‌ HW ೬೦ Wl 
ಮಾಘಪ್ರಯಾಗಮಾಹಾತ್ಮ್ಯಂ ಮಾಘಮಾಹಾತ್ಮ್ಯಮೇವ ಚ । 
ಶೃಣುಯಾತ್ತದ್ದಿ ಿಜಾದ್ಭಕ್ಷಾ ್ರ್ಯ ವಿಶೇಷಾತ್ರೀರ್ಥವಾಸಿನಃ WW ೬೧॥ 
ಭಕ್ತ್ಯಾ ಯಃ ಶೃಣುಯಾದತ್ರ ತೀರ್ಥಮಾಹಾತ್ಮ್ಯಮುತ್ತಮಮ್‌ । 
ಸರ್ವಕಾಮಫಲಂ ಭುಕಾ ತ್ತ್ವ ವೈಕುಂಠೇ ವ ವ್ರಜತೇ ನರಃ 11 ೬೨ ॥॥ 
ಪೃಷ್ಟಂ ಸಾರ್ವಜನೀನಂ ಯದ್ಭವದ್ದಿ ಫರ್ಲೋಕಮಂಗಲೈ | | 
ನಿರೂಪಿತಂ ಮಯಾ ಸರ್ವಂ. ಕಿಮನ್ಯಚ್ಚೊ ಫ್ರೀತುಮಿಚ್ಛಥ ॥| ೬೩ ॥ 


|| ಇತಿ ಸಪ್ಪಚತ್ವಾರಿಂಶೋನಧ್ಯಾಯಃ || 


ಶೇಷದೇವರು ಹೇಳಿದರು 


ಪುರಾಣಗಳನ್ನು ವಿಧಿವತ್ತಾಗಿ ಕೇಳಿದರೆ ಅದು ಫಲದಾಯಕವಾಗುವುದು. ಇಂಥಹ 
ಪುರಾಣಶ್ರವಣದ ವಿಧಿಯ ಬಗ್ಗೆ 'ಠೋಕೋಪಕಾರಕದೃಷ್ಟಿಯಿಂದ ನೀವು ಪ್ರಶ್ನಿಸಿ ಒಳ್ಳೆಯದನ್ನು 
ಮಾಡಿದಿರಿ. ॥ ೩ 1 ಈ ಪುರಾಣಶ್ರ ವಣವಿಧಿಯು ವೇದವ್ಯಾ ಸರಿಂದ ವರ್ಣಿಸಲ್ಪಟ್ಟಿದ್ದು ನಾನು 
ನಿಮಗೀಗ ಹೇಳುವೆನು. ಈ ವಿಧಿಯು ಪುರಾಣ ಹೇಳುವವರ ಮತ್ತುಕೇಳುವವರ ಗುಣಗಳಿಗೆ 
ಸಂಬಂಧಪಟ್ಟದ್ದು ಅತಿರಹಸ್ಯವಾದದ್ದು ಪುಣ್ಯಕರವಾದದ್ದುಮತ್ತುಜಗತ್ತಿಗೆ ಹಿತಕಾರಿಯಾದದ್ದು 
॥ ೪ ॥ ಪುರಾಣ ಹೇಳುವವರು, ಬಾಲಕರಾಗಲಿ, ವೃದ್ಧರಾಗಿರಲಿ, ದರಿದ್ರರಾಗಲಿ ಅಥವಾ 
ದುರ್ಬಲರಾಗಿರಲಿ ಸದಾ ನಮಸ್ಕಾರಾರ್ಹರು ಮತ್ತು ಪೂಜನೀಯರು. ।॥। ೫ 1 ಯಾರ ಬಾಯಿಂದ 
ಹೊರಡತಕ್ಕ ವಾಣಿಯು ಕಾಮಧೇನುವಂತೆ ಸಕಲರ ಆಸೆಗಳನ್ನು ಈಡೇರಿಸತಕ್ಕದ್ದೋ ಅಂತಹ 
ಪುರಾಣಜ್ಞರ ಬಗ್ಗೆ ನೀಚಬುದ್ಧಿಯನ್ನು ಎಂದೂ ತಾಳಬಾರದು. ॥ ೬ ॥ ಕೆಲವರು ತಮ್ಮ ತಮ್ಮ 
ಗುಣಗಳಿಂದಲೂ ಮತ್ತೆಕೆಲವರು ತಮ್ಮ ಜನ್ಮದಿಂದಲೂ ಪೂಜ್ಯತ್ವವನ್ನುಹೊಂದಿರುತ್ತಾರೆ. ಆದರೆ 
ಇವರೆಲ್ಲರಿಗೂ ಪುರಾಣಜ್ಞನು ಅಗ್ರಸ್ಥಾನದಲ್ಲಿರಲು ಯೋಗ್ಯನಾದ ಗುರುವು. (ಗು ಶಬ್ದಸ್ತ್ಯಂಧ 
ಕಾರಸ್ತು ರು ಶಬ್ದಸನ್ನಿರೋಧಕಃ--ಭವಿಷ್ಯೋತ್ತರಪುರಾಣ. ಗುರು--ಅಂಧಕಾರವನ್ನು ಅಥವಾ 
ಅಜ್ಞಾನವನ್ನು ಪರಿಹರಿಸತಕ್ಕವನು ಎಂದರ್ಥ) ॥ ೭ ॥ ಸಂಸಾರ ಸಾಗರದಲ್ಲಿ ಮುಳುಗಿ ಹಸಿವು 


366 ಪ್ರಯಾಗಮಾಹಾತ್ಮ ಮ್‌ 


ನೀರಡಿಕೆಗಳಿಂದ ಬಳಲುತ್ತಿರುವ ಜೀವಿಗಳಿಗೆ ಶಾಂತಿಯನ್ನು ಸಂಸಾರದಿಂದ ನಿವೃತ್ತಿಯನ್ನುತಂದು 
ಕೊಡುವುದರಲ್ಲಿ ಪುರಾಣಜ್ಞರನ್ನು ಬಿಟ್ಟು ಬೇರೆ ಯಾರು ತಾನೇ ಪುರೋಗಾಮಿಗಳಾದ 
ಗುರುಗಳಾಗಬಲ್ಲರು? ॥ ೮ ॥ ಪುರಾಣಜ್ಞರು ಸದಾಚಾರಸಂಪನ್ನರಾಗಿಯೂ, ಇಂದ್ರಿಯನಿಗ್ರಹ 
ಉಳ್ಳವರಾಗಿಯೂ, ಕಾಮಕ್ರೋಧಾದಿಗಳನ್ನು ಬಿಟ್ಟವರೂ, ಕರುಣೆಯುಳ್ಳವರೂ, ಒಳ್ಳೆಯ 
ವಾಗ್ಠಿಯೂ ಮತ್ತು ಶ್ರೀಮನ್ನಾರಾಯಣಕಥೆಗಳನ್ನು ಚೆನ್ನಾಗಿ ಬೋಧಿಸುವವರೂ ಆಗಿರಬೇಕು. 
“El ಪುರಾಣಜ್ಞರು ವ್ಯಾಸಪೀಠದ ಮುಂದೆ ತಮ್ಮ ಆಸನದಲ್ಲಿ ಮಂಡಿಸಿ ಪುರಾಣ ಪಠನ 
ನಡೆಯುತ್ತಿರುವವರೆಗೂ ಯಾರಿಗೂ ನಮಸ್ಕಾರ ಮಾಡಬಾರದು. ॥ ೧೦ ॥। ಧೂರ್ತರೂ 
ಕೆಟ್ಟಚಾಳಿಯುಳ್ಳವರೂ ಮತ್ತು ಪುರಾಣಜ್ಞರನ್ನು ವಾದದಲ್ಲಿ ಗೆಲ್ಲುವ ಉದ್ದೇಶ್ಯದಿಂದ ತಾವೇ 
ತಾವಾಗಿ ಬಂದಿರುವವರೂ ಈ ರೀತಿಯಾದ ಕುತಂತ್ರವೃತಿವುಳ್ಳವರ ಮುಂದೆಯೂ ಭಗವಂತನ 
ಕಥೆಯನ್ನುಹೇಳಲೇಬಾರದು. ॥ ೧೧॥ ದ್ವಿಜೋತ್ತಮರುಗಳು ಪುಣ್ಯಕರವಾದುವುಗಳಿಗಿಂತ ಹೆಚ್ಚು 
ಪುಣ್ಯಕರವಾದ ಪುರಾಣಕಥನವನ್ನು ಕೇವಲ ಸಜ್ಜನರ ಮುಂದೆ, ಸತ್ತಭೆಗಳಲ್ಲಿ ಮತ್ತು 
ಪುಣ್ಯಕ್ಷೇತ್ರಗಳಲ್ಲಿ ಹೇಳಬೇಕು. ॥। ೧೨ ॥ ಈ ಉತ್ತಮ ಕಥಾದಿಗಳನ್ನು ಬ್ರಹ್ಮದ್ವೇಷ ಉಳ್ಳವರ, 
ಆಸಕರಾಗದವರ, ಡಂಭಾಚಾರದಲ್ಲಿ ಆಸಕ್ತರಾದವರ, ಮೂರರ ಮತ್ತು ಬಕವೃತ್ತಿಯುಳ್ಳವರ 
ಮುಂದೆ ಹೇಳಲೇಬಾರದು. ॥ ೧೩ ।। ಈ ಕಥೆಗಳು ಮೋಕ್ಷಪ್ರಾಪಿಗೆ ಸಾಧನಗಳಾದ್ದರಿಂದ 
ಇವುಗಳನ್ನು ಕಾಮಾದಿದೋಷಗಳನ್ನು ಬಿಟ್ಟು ವಿಷ್ಣುಭಕ್ತಿ ಪರಾಯಣರಾದವರಿಗೇ ಮತ್ತು 
ಗುರುಭಕ್ತಿಯುಳ್ಳವರಿಗೇ ಹೇಳಬೇಕು. ॥ ೧೪ ॥ ಪುರಾಣಜ್ಞರು ತಮ್ಮ ನಿತ್ಯಕರ್ಮಗಳನ್ನು 
ಮುಗಿಸಿಕೊಂಡು ಬಂದು, ತಮ್ಮ ಅಭೀಷ್ಟದೇವತೆಯನ್ನು ನಮಸ್ಕರಿಸಿ ತನ್ನ ಮತ್ತು ಶ್ರೋತೃಗಳ 
ಹಿತವನ್ನೂಮನಸಿನಲ್ಲಿಟ್ಟುಕೊಂಡು ದಯಾರ್ದ್ರಹೃದಯವುಳ್ಳವರಾಗಿ ಇದ್ದುಕೊಂಡು ಕಥೆಗಳನ್ನು 
ಹೇಳಬೇಕು. ॥ ೧೫ 1 ಈವರೆಗೆ ಹೇಳಿದುವುಗಳೆಲ್ಲಪುರಾಣಜ್ಞರ ಗುಣಗಳು. ಇದು ಎಲ್ಲರಿಗೂ 
ಬೇಕಾಗಿರತಕ್ಕವಗಳೇ ಆದ್ದರಿಂದ ಉಪಕಾರಕಗಳೇ. ಇನ್ನು ಶ್ರೋತೃಗಳ ಪುಣ್ಯವು ಹೆಚ್ಚುವುದ 
ಕ್ಕೋಸ್ಕರ ಶ್ರೋತೃಗಳ ಗುಣಗಳನ್ನು ಹೇಳುವೆನು. ॥ ೧೬ ॥ಶ್ರದ್ಧೆಮತ್ತುಭಕಿಗಳಿಂದ ಕೂಡಿರತಕ್ಕ 
ಸರ್ವರಿಗೂ ಮಾನ್ಯವಾಗಿರುವ ಕಾರ್ಯಗಳನ್ನುಮಾಡುವುದರಲ್ಲಿಯೇ ಆಸಕ್ತಿಯುಳ್ಳ, ಸಂಯಮಿ 
ಯಾಗಿ ವಿವೇಚನೆಯಿಂದ ಮಾತನಾಡುವ, ಶುಚಿರ್ಭೂತರಾಗಿರತಕ್ಕ ಮತ್ತು ಶಾಂತಮನಸ್ಸುಳ್ಳ 
ಶ್ರೋತೃಗಳೇ ಪುರಾಣಶ್ರವಣದ ಫಲವನ್ನುಹೊಂದತಕ್ಕವರು. ॥ ೧೭ ॥ ಭಕಿಯಿಲ್ಲದೆ ಮತೊಬ್ಬರ 
ಬಲಾತ್ಕಾರಕ್ಕಾಗಿ ಬಂದವರಿಗೆ, ಸಂಕೋಚದಿಂದ ಬಂದವರಿಗೆ, ಅನ್ಯಕಾರ್ಯಗಳಲ್ಲಿ 
ಆಸಕ್ತರಾಗಿದ್ದುಕೊಂಡಿರುವವರಿಗೆ ಪಾಪಪರಿಹಾರಕಗಳಾದ ಕಥೆಗಳು ಏನೂ ಫಲಪ್ರದ 
ವಾಗುವುದಿಲ್ಲ, ॥ ೧೮ ॥ ಸ್ವ್ರೀಯರಾಗಲೀ, ವೃದ್ಧರಾಗಿರಲಿ, ಜಡರಾಗಿರಲಿ, ಮೂರ್ಯರಾಗಿರಲಿ 
ಮತ್ತು ಅರ್ಥಜ್ಞಾನವನ್ನು ತಿಳಿಯಲು ಅಸಮರ್ಥರಾದವರಾಗಲೀ ಯಾರು ಪಾಪಪರಿಹಾರಕ 
ವಾಗುವ ಕಥೆಯನ್ನು ಕೇಳುತ್ತಾರೋ ಅವರೇ ಉತ್ತಮಗತಿಯನ್ನು ಹೊಂದುವವರು. ॥ ೧೯॥ 
ಪುರಾಣಜ್ಞರನ್ನುಹಣ್ಣು ಹೂವು ಮತ್ತುತಾಂಬೂಲಾದಿಗಳಿಂದ ಪೂಜಿಸದೆ ಯಾರು ಕಥಾಶ್ರವಣ 
ಮಾಡುತ್ತಾರೋ ಅವರು ಜನ್ಮಜನ್ಮಾಂತರಗಳಲ್ಲಿಯೂ ದರಿದ್ರರಾಗಿಯೇ ಹುಟ್ಟುವರು. ॥೨೦ ॥ 
ಪುರಾಣಕಥೆಯು ಸಾಗುತ್ತಿರುವಾಗ ಯಾರು ಬೇರೆ ಕಡೆ ಎದ್ದು ಹೋಗುತ್ತಾರೋ ಮತ್ತು 
ಜಗಳವಾಡುತ್ತಾರೋ ಅವರು ನರಕಕ್ಕೆ ಹೋಗುವರು. ॥ ೨೧ ॥ ಪವಿತ್ರಗಳಾದ ಕಥೆಗಳನ್ನು 


ಅಧ್ಯಾಯ ೪೭ 367 


ಅಡಿಕೆಎಲೆಗಳನ್ನು ಜಗಿಯುತ್ತಾಯಾರು ಕೇಳುತ್ತಾರೋ ಅಂತಹವರಿಗೆ ಅವರದೇ ಅಮೇಧ್ಯವನ್ನು 
ಯಮಲೋಕದಲ್ಲಿ ತಿನ್ನಿಸುತ್ತಾರೆ. ।। ೨೨ ॥ ಯಾರು ಡಾಂಭಿಕವಾಗಿ ಎತ್ತರವಾದ ಆಸನದಲ್ಲಿ 
ಕುಳಿತುಕೊಂಡು ಕಥೆಯನ್ನುಕೇಳುತ್ತಾರೋ, ಅವರು ನರಕದಲ್ಲಿಅನೇಕ ಯಾತನೆಗಳನ್ನನುಭವಿಸಿ 
ಭೂಮಿಯಲ್ಲಿಕಾಗೆಗಳಾಗಿ ಹುಟ್ಟುತ್ತಾರೆ. 1೨೩ ॥ ಯಾರು ವೀರಾಸನದಲ್ಲಿ ಕುಳಿತುಕೊಂಡು ಮತ್ತು 
ಪುರಾಣಜ್ಞರು ಕುಳಿತ ಆಸನದಲ್ಲೇ ಕುಳಿತು ಕಥೆ ಕೇಳುವರೋ, ಅವರು ಅರ್ಜುನವೃಕ್ಷಗಳಾಗಿ 
ಹುಟ್ಟುತ್ತಾರೆ. ॥1೨೪ ।। ಪುರಾಣಜ್ಞರನ್ನು ಭಕ್ತಿಯಿಂದ ನಮಿಸದೆ ಕಥೆ ಕೇಳುವವರು ವಿಷವೃಕ್ಷಗಳಾಗಿ 
ಹುಟ್ಟಿಕೊಳ್ಳುತ್ತಾರೆ. ಮಲಗಿಕೊಂಡು ಕಥೆ ಕೇಳುವವರು ಹೆಬ್ಬಾವಾಗಿ ಹುಟ್ಟುತ್ತಾರೆ. ॥1೨೫ ॥॥ ಯಾರು 
ಪುರಾಣಜ್ಞರನ್ನಾಗಲೀ ಪುರಾಣದ ಕಥೆಯನ್ನಾಗಲೀ ನಿಂದೆ ಮಾಡುತ್ತಾರೋ ಅವರು 
ಯಮಲೋಕದಲ್ಲಿ ನರಕಯಾತನೆಗಳನ್ನನುಭವಿಸಿ ನಂತರ ಭೂಮಿಯಲ್ಲಿ ನಾಯಿಗಳಾಗಿ 
ಹುಟ್ಟುವರು. ॥ ೨೬ ॥|ಕೆಟ್ಟಕೆಟ್ಟಉತ್ತರಗಳನ್ನುಹೇಳಿ ಯಾರು ಕಥಾಪ್ರಸಂಗದಲ್ಲಿವಿಫ್ಲಗಳನ್ನುಂಟು 
ಮಾಡುವರೋ ಅವರು ಬಹಳ ನರಕದುಃಖಗಳನ್ನನುಭವಿಸಿ ಹಂದಿಗಳಾಗಿ ಹುಟ್ಟುವರು. ॥೨೭ ।। 
ಪುರಾಣಜ್ಞರಿಗೆ ಕೂಡಲು ಆಸನ, ಉಣ್ಣೆಯ ಕಂಬಳಿ, ಬಟ್ಟೆಗಳು, ಮಲಗುವ ಮಂಚ, ಹತ್ತಿಯಿಂದ 
ತುಂಬಿದ ಹಾಸಿಗೆ, ಬೆನ್ನಿಗೆ ಮತ್ತುಪಕ್ಕಗಳಿಗೆ ಒರಗುದಿಂಬುಗಳು, ಮೃದುವಾಗಿರುವ ತಲೆ ದಿಂಬು, 
ಹೊದ್ದುಕೊಳ್ಳುವ ಮತ್ತು ಉಟ್ಟುಕೊಳ್ಳುವ ಧೋತ್ರಗಳು, ಶಕ್ತಿಯಿದ್ದರೆ ಆಭರಣಾದಿಗಳು, 
ಆಯಾಯ ಯತುಗಳಲ್ಲಿ ಉತ್ಪತ್ತಿಯಾಗಿರುವ ಭೋಗ ಪದಾರ್ಥಗಳು, ಹೂವುಗಳು ಮತ್ತು 
ಹಣ್ಣುಗಳು, ಕಥೆಯು ನಡೆಯುತ್ತಿರುವ ಕಾಲಗಳಲ್ಲಿ ಭೋಜನ ವ್ಯವಸ್ಥೆ ಮತ್ತುಪಾನೀಯ ಪಾತ್ರೆ, 
ಭೋಜನ ಮಾಡತಕ್ಕ ಪಾತ್ರೆ, ಜಾಪತ್ರೆ,' ಲವಂಗ ಮತ್ತು ಏಲಕ್ಕಿ ಮಿಶ್ರಿತವಾಗಿರುವ ಉತ್ತಮ 
ತಾಂಬೂಲ, ಮೈಗೆ ಹಚ್ಚಿಕೊಳ್ಳಲು ಕಸೂರಿ ಮತ್ತುಕೇಸರಿ ಪಚ್ಚಕಪೂ ೯ರವೂ ಮಿಶ್ರವಾದ ಶ್ರೀಗಂಧ 
ಇತ್ಯಾದಿ ಭೋಗವಸ್ತುಗಳನ್ನುಕೊಡುವರು ಧನ್ಯರು, ಅವರ ಪುರಾಣಶ್ರವಣವು ಸಫಲವಾಗುವುದು. 
ಮಾಧವನು ಅವರ ಬಗ್ಗೆ ಸಂತುಷ್ಟನಾಗುವನು. ॥ ೨೮-೩೨ । ದರಿದ್ರನಿಂದ ಪ್ರಾರ್ಥನಾ- 
ಪೂರ್ವಕವಾಗಿ ಭಕ್ತಿಯಿಂದ ಕೊಡಲ್ಪಟ್ಟ ಹೂವಿನಿಂದಲೂ ಮತ್ತು ತುಳಸೀದಳಗಳಿಂದಲೂ 
ಶ್ರೀಮಾಧವನು ಸಂತುಷ್ಠನಾಗುವನು; ಅವನು ಬೇರೆ ಏನನ್ನೂ ಬಯಸುವುದಿಲ್ಲ. ॥ ೩೩ ॥ 
ಶ್ರದ್ಧೆಯೇ ಎಲ್ಲ ಧರ್ಮಕ್ಕೂ ತಾಯಿಯಂತೆ ಹಿತವನ್ನುಂಟುಮಾಡತಕ್ಕದ್ದು. ಭೂಲೋಕ- 
ದಲ್ಲಿಯೂ ಊರ್ಧ್ವಲೋಕದಲ್ಲಿಯೂ ಶ್ರದ್ಧೆಯಿಂದಲೇ ಸಿದ್ಧಿಯು ಸಿಗುವುದು. ॥ ೩೪ ॥ 
ಶ್ರದ್ಧೆಯಿಂದ ಭಜಿಸುವ ಮನುಷ್ಯನಿಗೆ ಕಲ್ಲೂ ಫಲದಾಯಕವಾಗುವುದು. ಭಕ್ತಿಯಿಂದ ಪೂಜಿಸಲ್ಪಟ್ಟ 
ಮೂರ್ಹನೂ ಕೂಡ ಸಿದ್ದಿಯನ್ನು ಕೊಡಬಲ್ಲ ಗುರುವಾಗಬಲ್ಲನು. ॥। ೩೫ ॥। ಅಶ್ರದ್ಧೆಯಿಂದ 
ಮಾಡಿದ ಪೂಜಾ, ದಾನ, ಯಜ್ಞ, ತಪಸ್ಸು ಮತ್ತುವ್ರತ ಇವೆಲ್ಲವೂ ಬಂಜೆಮರದ ಹೂಗಳಂತೆ 
ಫಲಪ್ರದಗಳಾಗುವುದಿಲ್ಲ. ॥ ೩೬ ॥ ಎಲ್ಲದರಲ್ಲೂ ಸಂದೇಹವುಳ್ಳವನೂ, ಶ್ರದ್ಧೆಯಿಲ್ಲದವನೂ 
ಮತ್ತು ಅತಿ ಚಂಚಲಚಿತ್ತನೂ ಆದವನು ಪರಮಾರ್ಥತತ್ವದಲ್ಲಿಯೂ ಭ್ರಷ್ಟವಾದ ಜ್ಞಾನವುಳ್ಳ 
ವನಾಗಿ ಈ ಸಂಸಾರಬಂಧನದಿಂದ ವಿಮೋಚನೆಯನ್ನೇ ಹೊಂದುವುದಿಲ್ಲ ॥ ೩೭ ॥ ಎಲ್ಲ 
ದೇವತೆಗಳ ವ್ಯಾಪಾರವೂ ಶ್ರೀವಿಷ್ಣುವಿನ ಪ್ರಚುರವಾದ ನಿಯಾಮಕತ್ವಕ್ಕೆ ಅಧೀನವಾಗಿದೆ. - 
ಅಂತಹ ವಿಷ್ಣುವು ಸ್ಥರಿಸಿದವರ ದುಃಖವನ್ನು ನಿವಾರಣೆ ಮಾಡುವನು. ಭಕ್ತರಲ್ಲೇ 
ವಾತ್ತಲ್ಯವುಳ್ಳವನಾದ ಇವನು ಭಕ್ತಿಯಿಂದಲೇ ಸಂತುಷ್ಟನಾಗುವನು, ಬೇರೆ ಯಾವುದರಿಂದಲೂ 


368 ಪ್ರಯಾಗಮಾಹಾತ್ಸ್ಯಮ್‌ 


ಅಲ್ಲ, ॥ ೩೮ ॥ ವಿಸ್ಥರಣೆಯಿಂದಲೂ ಅಜ್ಞಾನದಿಂದಲಾಗಲೀ ಅಭ್ಯಾಸಬಲದಿಂದಲಾಗಲೀ 
ಯಾರು ಶ್ರೀವಿಷ್ಣುವಿನ ಹೆಸರನ್ನು ಸ್ಫರಿಸುವರೋ ಅಥವಾ ಸುತಿಸುವರೋ ಅಂತಹವರು ಸಕಲ 
ಪಾಪಗಳಿಂದ ಬಿಡುಗಡೆ ಹೊಂದಿ ಮುಕ್ತಿಯನ್ನು ಪಡೆಯುವನು. ॥ ೩೯ ॥ ಸಂಸಾರವೆಂಬ 
ಘೋರವಾದ ಕಾಡಿಗೆ ಮಧುಸೂದನನು ಕಾಡ್ಗಿಚ್ಚಿನಂತೆ. ಈ ಸರ್ವೋತ್ತಮನು ತನ್ನಸ್ಥರಿಸಿದವರ 
ಸಕಲ ಪಾಪಗಳನ್ನು ನಾಶ ಮಾಡುವನು. ॥। ೪೦ ।। ಈ ಅರ್ಥವನ್ನೇ ತಿಳಿಯಹೇಳುವ ಪುರಾಣವು 
ಶ್ರಾವ್ಯಸಾಧನವು. ಇದನ್ನು ಹೇಳುವುದರಿಂದಲೂ ಕೇಳುವುದರಿಂದಲೂ ಎಲ್ಲ ಪಾಪಗಳೂ 

ನಾಶವಾಗುವುವು. ॥ ೪೧ ॥ ಯಾರಿಗೆ ಈ ಪುರಾಣವನ್ನು ಕೇಳುವ ಬುದ್ಧಿಯು ಇರುವುದೋ, ಈ 
ಬುದ್ಧಿಯು ಭಕ್ತಿಯಿಂದ ಕೂಡಿರುವುದೋ ಅವನೇ ಸರ್ವಶಾಸ ಸ್ವಗಳಲ್ಲಿಪ ಪಾರಂಗತನು ಮತ್ತು ಅವನೇ 
ಕೃತಾರ್ಥನು. ॥। ೪೨ ॥ ಪುಣ್ಯಕರವಾದ ಮತ್ತು ಇಡೀ ಭೂಮಿಯನ್ನೇ ಪಾವನಗೊಳಿಸುವ ಈ 
ಪುರಾಣಕಥೆಯ ಶ್ರವಣದಲ್ಲಿ ಯಾರಿಗೆ ಮನಸಾಗುವುದೋ "ಅವನೇ ಈ ಮನುಷ್ಯ 
ಲೋಕದಲ್ಲಿರುವ ವಿಷ್ಣುರೂಪಸದೃಶನು. ಇದರಲ್ಲಿ ಸಂದೇಹವಿಲ್ಲ ॥ ೪೩ ॥ ಯಾರು 
ಭಗವತ್ಯಥೆಗಳನ್ನು ಕೇಳುತ್ತಾರೋ ಮತ್ತು ಹೇಳುತ್ತಾರೋ ಅಂಥವರುಗಳ ಪಾದಧೂಳು 
ತೀರ್ಥಕ್ಷೇತ್ರಗಳಿಗೆ ಸಮವು. ॥ ೪೪ ।। ಆದ್ದರಿಂದ ಪರಲೋಕದ ಪ್ರಾಪ್ತಿಯನ್ನು ಬಯಸು 
ವವರಲ್ಲವೂ ಹರಿಕಥೆಗಳನ್ನು ಭಕ್ತಿಯಿಂದ ತನ್ನ ಶಕ್ತಿಯಿದ್ದಷ್ಟೂ ಕೇಳಲಿ. ॥ ೪೫ ॥। ಸಂಸಾರದ 
ಬೇಗೆಯಿಂದ ಬೆಂದು ಶಾಂತಿ ಬಯಸುವವರೆಲ್ಲರೂ ಈ ಭೂಮಿಯಲ್ಲಿ ನಿತ್ಯವೂ ಹರಿಕಥಾ 
ಶ್ರವಣವೆಂಬ ಅಮೃತವನ್ನು ಪಾನ ಮಾಡುತ್ತಾರೆ. ॥॥ ೪೬ ।। ಸಂಸಾರದ ಜಂಜಾಟದಲ್ಲಿ ಸಿಲುಕಿ, 
ಯಾವಾಗಲೂ ಶ್ರವಣ ಮಾಡಲು ಅಶಕ್ತನಾದರೆ ದಿನವೂ ಒಂದು ಮುಹೂರ್ತದ ಮಟ್ಟಿಗಾದರೂ 
ಮನಸ್ಸಿಟ್ಟುಹರಿಕಥೆಯನ್ನುದಿನವೂ ಶ್ರವಣ ಮಾಡಲಿ. ॥॥೪೭ (ಪ್ರತಿದಿನ ಕೇಳಲೂ ಅಶಕನಾದರೆ 
ಪ್ರಯತ್ನಮಾಡಿ ವೈಶಾಖ, ಕಾರ್ತಿಕ ಮತ್ತುಮಾಘಮಾಸಗಳಲ್ಲಾದರೂ ಕೇಳಲಿ. ೪೮ ॥ ಒಂದು 
ಮುಹೂರ್ತವಾಗಲೀ, ಅರ್ಧಮುಹೂರ್ತವಾಗಲೀ ಅಥವಾ ಒಂದು ಕ್ಷಣವಾದರೂ ಭಕ್ತಿಯಿಂದ 
ಯಾರು ಈ ಹರಿಕಥಾಶ್ರವಣ ಮಾಡುತಾರೋ ಅವರಿಗೆ ದುರ್ಗತಿಯೇ ಇರುವುದಿಲ್ಲ ॥೪೯॥ 
ಎಲ್ಲದೇವತೆಗಳ ಆರಾಧನೆಗಳಲ್ಲಿ ಮತ್ತು ಎಲ್ಲ ಯಜ್ಞಾಚರಣೆಗಳಲ್ಲಿ ಏನೇನು ಫಲಗಳಿವೆಯೋ 
ಅವೆಲ್ಲವೂ ಒಂದು ಬಾರಿ ಪುರಾಣಶ್ರವಣದಿಂದಲೇ ನರನು ಹೊಂದುವನು. ॥ ೫೦ ॥ 
ಆಲಸ್ಯದಿಂದಲೇ ಶಿಥಿಲಗೊಂಡ ಬುದ್ಧಿಮನಸ್ಸುಗಳುಳ್ಳ ಜನರಿಗೆ ಈ ಕಲಿಯುಗದಲ್ಲಿ 
ಪುರಾಣಶ್ರವಣವನ್ನು ಬಿಟ್ಟರೆ ಬೇರೆ ಶ್ರೇಷ್ಠವಾದ ಬೇರೊಂದು ಧರ್ಮವೇ ಇಲ್ಲ ॥ ೫೧ ॥ 
ಪುರಾಣಶ್ರವಣವೂ ವಿಷ್ಣುವಿನ ನಾಮಸಂಕೀರ್ತನೆಯೂ ಈ ಕಲಿಯುಗದಲ್ಲಿ ಮಹಾಫಲಗಳನ್ನು 
ಕೊಡತಕ್ಕಂಥ ಕಲ್ಪವೃಕ್ಕವಿದ್ದಂತೆ. ॥ ೫೨ ॥ ಕಲಿಯುಗದಲ್ಲಿ ಹೀನಬುದ್ಧಿಯುಳ್ಳ ಬ್ರಾಹ್ಮಣರುಗಳು 
ಧರ್ಮಾಚರಣೆಗಳನ್ನು ಬಿಡುವವರಾಗುತ್ತಾರೆ ಎಂದು ಯೋಚಿಸಿ ಭಗವಾನ್‌ ಬಾದರಾಯಣರು 
ಕಾರುಣ್ಯದಿಂದ ಅವರ ಹಿತಕ್ಕೋಸ್ಕರವೇ ಪುರಾಣಗಳೆಂಬ ಸುಧಾರಸವನ್ನುನಿರ್ಮಿಸಿದರು. ಇದನ್ನು 
ಉಪಯೋಗಿಸಿಕೊಂಡ ಮನುಷ್ಯರು ಅನಾಯಾಸವಾಗಿ ಪಾಪಗಳಿಂದ ವಿಮೋಚನೆ 
ಹೊಂದುವರು. ॥ ೫೩-೫೪ ॥ ಭಾವಿ ತೋಡಿಟ್ಟುಕೊಂಡಿದ್ದರೆ, ಮನೆಗೆ ಬೆಂಕಿ ಬಿದ್ದಾಗ 
ಉಪಯೋಗಕ್ಕೆ ಬರುವಂತೆ ಸಂಸಾರದಾಹದಲ್ಲಿ ಬೇಯುತ್ತಿರುವವರಿಗೆ ಈ ಪುರಾಣಗಳು. ॥ ೫೫ ॥ 
ಹೇ ಮುನೀಶ್ವರರೇ! ಮಹಾತ್ಮರಾದ ನಿಮ್ಮಗಳಿಗೆ ಧರ್ಮಗಳ ತತ್ವವು ತಿಳಿದಿರುವುದು. ಆದರೂ 
ಪ್ರಶ್ನೆ ಕೇಳಿದ್ದರಿಂದ ಉತ್ತರಗಳ ರೂಪದಲ್ಲಿ ಇಲ್ಲಿ ಮಂಡಿಸಿರುವ ಈ ಪುರಾಣವಿಧಿಯು 


ಅಧ್ಯಾಯ ೪೭ 369 


ಹೇಳಲ್ಲಟ್ಟಿತು. ಈ ವಿಧಿಗಳನ್ನು ಸಮಗ್ರವಾಗಿ ಶ್ರವಣ ಮಾಡಿದರೂ ಫಲವು ಸಮಗ್ರವಾಗಿ 
ಬರುವುದು. ॥ ೫೬-೫೭ ॥ ಉಷುಕಾಲದಲ್ಲಿಯೇ ಎದ್ದು ವಿಧಿವತ್ತಾಗಿ ಗಂಗಾಯವು ಬುಸೆಯರ 
ಸಂಗಮದಲ್ಲಿ ಸ್ನಾನಮಾಡಿ, ಮನುಷ್ಯರು ಭಕಿಯಿಂದ ಈ ತೀರ್ಥರಾಜನ ಮಾಹಾತ್ಮ ಯನ್ನು 
ಕೇಳತಕ್ಕದ್ದು.. | “೫೮ || ಡರ ಕ್ರಯಾಗಯಾತ್ರೆ ಯ ಪೂರ್ಣಫಲವು ಬರಡು. 

ಪಾಪಗಳೆಲ್ಲವೂ ಪರಿಹಾರವಾಗುವುವು. ಈ ಫಲವು ಸ್ತ ದೊರಕುವುದು, ಮಾಘಮಾಸದಲ್ಲಿ 
ವಿಶೇಷವಾಗಿ ದೊರಕುವುದು. ॥ ೫೯ ।। ಪ್ರಯಾಗದಲ್ಲಿಮಾಘಮಾಸದಲ್ಲಿಬಂದು ಸೇರುವುದು 
ದೇವತೆಗಳಿಗೂ ದುರ್ಲಭವಾದುದು. ಈ ಕಾಲದಲ್ಲಿ ಪ್ರಯಾಗದಲ್ಲಿ ಮಾಡುವ ಸ್ನಾನದಾನಗಳ 
ಫಲವನ್ನು ಹೇಳಲು ನಾನಂತೂ ಸಮರ್ಥನಲ್ಲ ॥ ೬೦ ॥ ಮಾಘದಲ್ಲಿ ಪ್ರಯಾಗದ 
ಮಾಹಾತ್ಮ್ಯೆಯನ್ನೂ ಮಾಘಮಾಸಮಾಹಾತ್ಮೆ $ಯನ್ನೂ ಸದ್ಪಾಹ್ಮಣರು:ಗಳಿಂದ ಹೇಳಿಸಿ 
ಕೇಳತಕ್ಕದ್ದು ಅದರಲ್ಲಿ ಈ ಕ್ಷೇತ್ರ ವಾಸಿಗಳಿಂದ ವಿಶೇಷವಾಗಿ ಶ್ರವಣ ಮಾಡತಕ್ಕದ್ದು. ೬೧ n 
ಭಕಿಯಿಂದ ಯಾರು ಪ್ರಯಾಗದಲ್ಲಿ ಉತ್ತಮವಾದ ಈ ಎರಡು ಮಾಹಾತ್ಮ ಗಳನ್ನೂ 
ಕೇಳುತ್ತಾರೋ ಅವರು ಜ್‌ ಸಮಸ ಆಸೆಗಳನ್ನು ಅನುಭವಿಸಿ ಅನಂತರ ಪೈಕುಂಠವನ್ನು ಕುರಿತು. 
ಪ್ರಯಾಣ ಮಾಡುತಾರೆ. ॥ ೬೨ “I ಲೋಕಕಲ್ಯಾಣಾರ್ಥವಾಗಿ ತಮ್ಮಗಳಿಂದ ಎಲ್ಲರಿಗೂ 
ಉಪಯೋಗವಾಗುವ ಪ್ರಶ್ನೆಯು ಕೇಳಲ್ಪಟ್ಟಿತು. ಅದನ್ನು ನಾನು ನಿರೂಪಿಸಿದ್ದೇನೆ. ಇನ್ನು ಏನು 

ಬೇಕೋ ಕೇಳಿರಿ. ॥ ೬೩ ॥ 


| ನಲವತ್ತೇಳನೆಯ ಅಧ್ಯಾಯವು ಸಮಾಪವಾಯಿಶು ॥ 


24 


11 ಅಥ ಅಷ್ಟಚತ್ವಾನಿಂಶೋನಧ್ಯಾಯಃ 11೪೮ ॥ 


ಯಷಯ ಊಚುಃ 
ಸೂತ ಸರ್ವವಿದಾಂ ಶ್ರೇಷ್ಠ ಪರೋಪಕೃತಿಭೂಷಣ | | 
ವರ್ಣನಾತ್ತೀರ್ಥರಾಜಸ್ಯ ನಿರ್ವತಿಂ ಗಮಿತಾ ವಯಮ್‌ Il © 
ಕಿಮೂಚುಸ್ತೇ ಬ್ರಹ್ಮಪುತ್ರಾಶ್ವೇಷಃ ಪ್ರೋವಾಚ ಕಿಂ ಪುನಃ । 
ತೀರ್ಥರಾಜಸ್ಯ ಮಾಹಾತ್ಮ್ಯಂ ತನ್ನಃ ಕಥಯ ಸುವ್ರತ 1೨ ॥ 


|| ನಲವತ್ತೆಂಟನೆಯ ಅಧ್ಯಾಯವು || 


ಯಷಿಗಳು ಹೇಳಿದರು 
ತಿಳಿದವರಲ್ಲಿ ಶ್ರೇಷ್ಠರಾದ ಮತ್ತುಪರೋಪಕಾರಕೃತಿಯಿಂದ ಭೂಷಿತರಾದ ಸೂತರೇ, ಈ 
ತೀರ್ಥರಾಜನ ವರ್ಣನೆಯಿಂದ ನಾವು ಪರಮಾನಂದವನ್ನು ಪಡೆದೆವು. Wow ್ರಹ್ಮಪುತ್ರ ರಾದ 
ಸನಕಾದಿಗಳು ಶೇಷದೇವರನ್ನು ಪುನಃ ಮತ್ತೇನು ಪ ಪ್ರಶ್ನಿಸಿದರು ಮತ್ತು ಶೇಷದೇವರು ಇನ್ನೇನು 
ಹೇಳಿದರು? ಎಲೈ, ಮಂಗಳಕರವ ್ರತವುಳ್ಳ ಸೂತರೇ, ತೀರ್ಥರಾಜನ: ಮಾಹಾತ್ಮೆ ಯನ್ನು ಇನ್ನೂ 
ಹೇಳಿರಿ. ॥1೨ ॥ 
ಸೂತ ಉವಾಚ 
ಶೇಷಸ್ಯ ವಚನಂ ಶ್ರುತ್ವಾಸನಕಾದ್ಯಾ ಮಹರ್ಷಯಃ | 
ಪಪ್ರಚ್ಛುಃ ಪುನರೇವಾಮುಂ ತೀರ್ಥರಾಜಸ್ಯ ಗೌರವಮ್‌ ॥೩॥ 
ಶ್ರೀಶೇಷದೇವರ ಉಪದೇಶಗಳನ್ನು ಆಲಿಸಿದ ಸನಕಾದಿಗಳು ಪುನಃ ಆ ಶೇಷದೇವರನ್ನು ಆ 
ತೀರ್ಥರಾಜನ ಅಗಾಧತೆಯ ಬಗ್ಗೆ ಮತಷ್ಟುಹೇಳೆಲು ಪ್ರಾರ್ಥಿಸಿದರು. ॥1೩ ॥ 
ಸನಕಾದಯ ಊಚು: 
ಸಂಕರ್ಷಣ ಮಹಾಬುದ್ದೇ ತ್ವನ್ಮುಖಾಂಭೋಜನಿರ್ಗತಮ್‌ [ 


ಶ್ರುತಂ ಪ್ರಯಾಗಮಾಹಾತ್ಮ್ಯಂ ಪರಮಾನಂದಕಾರಣಮ್‌ ೪॥ 
ಪ್ರಯಾಗೇ ಮಾಘಮಾಹಾತ್ಮ್ಯಂ ಶ್ರೀಮತಾ ಬಹು ವರ್ಣಿತಮ್‌ । 
ಶ್ರವಣೇ ತಸ್ಯ ಚಾಸ್ಥಾಕಂ ಲಾಲಸಾ ಬಹು ಜಾಯತೇ ॥1೫॥ 
ಪೂರ್ಣಸ್ನಾನಫಲಂ ಕೀದೃಗೂನಸ್ನಾನಫಲಂ ತಥಾ । 

ಕರ್ತವ್ಯಂ ಕೇನ ವಿಧಿನಾ ಪ್ರಯಾಗೇ ಮಾಘಮಜ್ಜನಮ್‌ | ೬॥ 
ನಿಯಮಾ ಮಾಘಮಾಸೀಯಾಃ ಕೇ ಕೇ ಕಾರ್ಯಾ ವಿಜಾನತಾ । 

ದಾನಾನಿ ಕಾನಿ ಕಾರ್ಯಾಣಿ ತತರ್ವಂ Rs ನಃ 11 ೭ 1 


ತಾ ಶ್ರಿ ಸಂಕರ್ಷಣಾಖ್ಯ ಹೆಸರುಳ್ಳ ಶ್ರೀಶೇಷದೇವರೆ! ತಮ್ಮ 
ಮುಖಕಮಲಧಿಂದ ಹೊರಟ ಪ್ರ ಯಾಗಮಾಹಾಕ್ಸೆ ಯನ್ನು ಕೇಳಿದೆವು; ಇದು ಪರಮಾನಂದ. 


ದಾಯಕವು. ॥೪ ॥ಪ ಪ್ರ ಯಾಗದಲ್ಲಿ ಕೇಳರೇಟಾಗಿತುವ ಮಾಘಮಾಹಾತ್ತೆ ಯ ಬಗ್ಗೆ ತಾವು 
370 


ಅಧ್ಯಾಯ ೪೮ 371 
ಬಹಳಷ್ಟೇ ವರ್ಣಿಸಿದ್ದೀರಿ. ಅದನ್ನು ಶ್ರವಣ ಮಾಡಿದ ನಮಗೆ ಇನ್ನೂ ಹೆಚ್ಚು ತಿಳಿಯಲು 
ಕುತೂಹಲವಾಗುತಿದೆ. ॥ ೫ ॥ ಪೂರ್ಣವಾಗಿ ಮಾಡಿದ ಸ್ನಾನದ ಫಲವೇನು? ಮತ್ತುಪ್ರಯಾಗ- 
ದಲ್ಲಿಮಾಘಸ್ನಾನವನ್ನು ಮಾಡುವ ವಿಧಿಯೇನು? ॥ ೬ ॥ ಜ್ಞಾನಿಯಾದವನು ಮಾಘಮಾಸದಲ್ಲಿ 
ಯಾವ ಯಾವ ನಿಯಮಗಳನ್ನು ಮಾಡಬೇಕು? ಏನೇನು ದಾನಗಳನ್ನು ಕೊಡಬೇಕು ಮತ್ತು 
ಏನೇನು ಆಚಾರಗಳನ್ನು ಮಾಡಬೇಕು? ಎಲ್ಲವನ್ನೂ ಹೇಳುವವರಾಗಿ ಎಂದು ಕೇಳಿಕೊಂಡರು.॥೭॥ 


ಶೇಷ ಉವಾಚ 
ಸಮಸಾನಿ ಚ ತೀರ್ಥಾನಿ ಸಕಲಾ ದೇವಜಾತಯಃ । 
ಸಸ್ತ್ರೀಕಾ ಯಷಯೋ ಮಾಫೇ ಸರ್ವೇ ಯಾಂತಿ ಪ್ರಯಾಗಕೇ ॥0೮॥ 
ಅಣಿಮಾದಿಗುಣೋಪೇತಾ ಯೇ ಚಾನ್ಯೇ ತತ್ತ್ವದರ್ಶಿನಃ । 
ಸ್ನಾತುಮಾಯಾಂತಿ ತೇ ಸರ್ವೇ ಮಾಘೇ ವೇಣ್ಯಾಂ ದ್ವಿಚೋತ್ತಮಾಃ ॥ ೯ ॥ 
ಅನ್ಯಸ್ಥಾಲ್ಲಕ್ಷಗುಣಿತಂ ಗಂಗಾಯಮುನಸಂಗಮೇ । 


ಫಲಂ ಪಶ್ಚಿಮವಾಹಿನ್ಯಾಮನಂತಂ ಮಜ್ಜನೇ ಮತಮ್‌ li ೧೦ ॥ 
ಪಶ್ಚಿಮಾಭಿಮುಖೀ ಗಂಗಾ ಕಾಲಿಂದ್ಯಾ ಸಹ ಸಂಗತಾ । 

ಹಂತಿ ಕಲ್ಪಕ್ಚತಂ ಪಾಪಂ ಸಾ ಮಾಘೇ ತ್ವತಿದುರ್ಲಭಾ I ೧೧ ॥ 
ತಸ್ಯಾಂ ಮಾಫೇ ಮುಹೂರ್ತೇ ಪಿ ದೇವಾನಾಮಪಿ ದುರ್ಲಭಃ । 
ವಿಜ್ಞೇಯಾ ಮುಕಿಜನನೀ ಸಾ ವೇಣ್ಯಮೃತರೂಪಿಣೀ Il ೧೨ ॥ 
ಪ್ರಯಾಗೇ ಪರಕಾಲೇ ಯತ್ನಾಪಂ ಸಂಪಾದಿತಂ ನರೈಃ । 
ನಶ್ಯೇತೃಶ್ಚಿಮವಾಹಿನ್ಯಾಂ ಮಾಘೇ ತದಪಿ ನಿಶ್ಚಿತಮ್‌ 11 ೧೩ ॥ 
ಮಹಾಭಾಗ್ಯೋದಯೇನಾತ್ರ ಮಾಘಃ ಸಂಪಾ ್ರಿಪ್ಯತೇ ನರೈಃ | 
ಅಪುನರ್ಜನ್ಮದಂ ಯತ್ರ ಸಿತಾಸಿತಜಲಂ ಖಲು ॥ ೧೪ ॥ 
ಗರ್ಭೇ ನ ಮಜ್ಜತೇ ಜಂತುಃ ಪ್ರಯಾಗೇ ಮಾಘಮಜ್ಜನಾತ್‌ । 

ತೀರ್ವ್ವಾ ಭಾಗವತೀಂ ಮಾಯಾಂ ವೈಕುಂಠೇ ವಸತೇ ನರಃ I ೧೫ ॥ 
ರಾಜಸೂಯಸಹಸ್ರಸ್ಯ ವಾಜಿಮೇಧಶತಸ್ಯ ಚ । 

ಮಾಫೇ ಸಿತಾಸಿತೇ ಪುಣ್ಯಂ ಮಜ್ಜತಾಂ ಭವತಿ ಧ್ರುವಮ್‌ H ೧೬ ॥ 
ಸಕಾಮಾಃ ಕಾಮಸಂಪನ್ಯಾ ನಿಷ್ಕಾಮಾ ಮುಕಿಭಾಗಿನಃ I 

ಸ್ನಾತಾ ಭವಂತಿ ವೈ ಮಾಘೇ ಗಂಗಾಯಮುನಸಂಗಮೇ ॥ ೧೭ ॥ 


ಪುತ್ರಪೌತ್ರಾಬಲಾಲಾಭಮಾಧಿಪತ್ಯಂ ಚ ಪ್ರಾರ್ಥಿತಮ್‌ । 
ಸ್ವರ್ಭೋಗಫಲದೇ ಮಾಘೇ ಪ್ರಯಾಗೇದಃ ಫಲಂ ಕಿಯತ್‌ ॥ ೧೮ ॥ 
ತ್ರಿವಿಧಂ ಜ್ಞಾತಮಜ್ಞಾತಂ ನಾನಾಜನ್ನನು ಸಂಚಿತಮ್‌ । 

ಕರೋತಿ ಭಸ್ಥಸಾತದ್ಯಃ ಪ್ರಯಾಗೇ ಮಾಘಮಜ್ಜನಾತ್‌ I ೧೯ 1 


372 


ಪ್ರಯಾಗಮಾಹಾತ್ವ್ಯಮ್‌ 
ಪ್ರಯಾಗೇ ಮಾಘಮಾಸೇ ತು ವೇಣೀತೀರ್ಥೊದಬಿಂದುನಾ । 
ಯದ್ಧಾತ್ರಂ ಸ್ಪಶತೇ ನೂನಂ ಮುಚ್ಛತೇನಸೌ್‌ ಮಹಾಭಯಾತ್‌ ॥ ೨೦ ॥ 
ಮಾಘಮಾಸೇ ಪ್ರಯಾಗಸ್ಯ ದರ್ಶನಂ ದುರ್ಲಭಂ ನೃಣಾಮ್‌ I 
ಕಿಂ ಪುನಃ ಸ್ನಾನಪಾನಾದಿ ಫಲಂ ವಾಚ್ಯಂ ಮುನೀಶ್ಚರಾಃ ೨೧ ॥ 
ಅಶ್ವಮೇಧಾದಿಕೃದ್ಭ್ಯೋ 5ಯಃ ಪ್ರಯಾಗೇ ಮಾಘಮಾಸಕ್ಕತ್‌ । 


'ಮಾಘಸ್ನಾನಂ ತಯೋರ್ಮಧ್ಯೇ ಶ್ರೇಷ್ಠಾಚ್ಛೇಷ್ಠತಮೋ ಮತಃ ॥೨೨॥ 


ಯತ್ರ ಕುತ್ರಾಪಿ ಯೋ ಮಾಫೇ ಪ್ರಯಾಗಸ್ಕರಣಾನ್ನಿತ: । 


ಕರೋತಿ ಮಜ್ಜನಂ ತೀರ್ಥೇ ಸ ಲಭೇದ್ದಾಂಗಮಜ್ಯನಮ್‌ i ೨೩ ॥ 
ಮಾಫಘೇ ಮಾಸಿ ತು ಯಃ ಸ್ನಾಯಾನ್ಸೈರಂತರ್ಯೇಣ ಭಾವತಃ । 
ಪುಂಡರೀಕಫಲಂ ತಸ್ಯ ದಿವಸೇ ದಿವಸೇ ಭವೇತ್‌ 11 ೨೪ ॥ 
ವಾಪೀಕೂಪತಟಾಗೇಷು ನದೀಷು ಚ ಯಥೋತ್ತರಮ್‌ | 

ನದೇಷು ದೇವಖಾತೇಷು ಸರಿತಾಂ ಸಂಗಮೇಷು ಚ ॥ ೨೫ ॥ 
ಮಹಾನದೀಷು ಕಾಲಿಂದ್ಯಾಂ ಗಂಗಾಯಾಂ ಚ ಯಥೋತ್ಪರಮ್‌ । 

ಅಧಿಕಂ ಫಲಮುದ್ದಿಷ್ಟಂ ಮಾಘಸ್ನಾನೇ ಮಹರ್ಷಿಭಿಃ ॥1 ೨೬ ॥ 
ಗಂಗಾಯಮುನಸಂಗೇ ತು ಮಾಫಘಸ್ನಾನಭವಂ ಫಲಮ್‌ । 

ಅಗಣ್ಯಂ ಬ್ರಹ್ಮಣಾ ಪ್ರೋಕ್ಸಂ ತೈಲೋಕ್ಕೇ ತಾದೃಶಂ ನ ಹಿ ॥ ೨೭ ॥ 
ಯೋಶಶಕ್ರೋ ಸ್ಥಿನೃಹಾಯೋಗೇ ದೇಶಕಾಲಗದಾದಿನಾ । 
ಸೋನನುಕಲ್ವೇನ ಕುರ್ವೀತ ಶ್ರದ್ಧಯಾ ಮಾಘಮಜ್ಜನಮ್‌ I ೨೮ ॥ 
ಪಕ್ಷಪಕ್ಬಾರ್ಧಪಂಚತಿ ್ರಿದಿನೇಷ್ಟೇಕದಿನೇsಥವಾ । 

ಪ್ರಯಾಗೇ ಮಾಘಮಾಸೇ ತು ಮಜ್ಜತಾಂ ಫಲಮುಚ್ಛತೇ 1೨೯ ॥ 
ಪಕ್ಷಮಾತ್ರಂ ತು ಯೋ ಮಾಘೇ ಪ್ರಯಾಗೇ ನಿಯತೇಂದ್ರಿಯಃ । 
ಸ್ನಾತ್ಯಸೌ ಪಾಪಕವಚಂ ಭಿತ್ವಾ ಯಾತಿ ತ್ರಿವಿಷ್ಣಪಷಮ್‌ WW ೩೦ ॥ 
ಅವಿಮುಕೇ ಪ್ರಭಾಸೇ ಚ ಗಂಗಾಸಾಗರಸಂಗಮೇ । 

ಯತ್ನಲಂ ತದ್ಭವೇನ್ಮಾಘೇ ವೇಣ್ಯಾಂ ಸಪಾಹಮಜ್ಯನಾತ್‌ H ೩0 ॥ 
ಪ್ರಯಾಗೇ ಪಂಚರಾತ್ರಂ ಯಃ ಸ್ನಾತಿ ಮಾಘೇ ನರೋತಮಃ । 
ದಿವ್ಯಭೋಗಾನಸ್‌ ನೇತುಂ ಚಂದ್ರವದ್ವರ್ಧತೇ ಫಲಮ್‌ 11 ೩೨ ॥ 
ಶತವರ್ಷಾಣಿ ಯೋ ವಿಪ್ರಃ ಕುರ್ಯಾದನಶನಂ ವ್ರತಮ್‌ । 

ಪ್ರಯಾಗೇ ತ್ರಿದಿನಂ ಮಾಘೇ ಯಃ ಸ್ನಾತಸಾವುಭೌ ಸಮಾ I ೩೩ ॥ 


ಅಶ್ವಮೇಧಾದಿಭಿರ್ಯಜ್ಞೆ ಯರ್ಯೋಗಾಭ್ಯಾಸೇನ ಯತ್ನಲಮ್‌ । 
ಪ್ರಯಾಗೇ ಮಾಘಮಾಸೇ ತು ಸಂಗಮೇ ಮಜ್ಜತಸ್ತ್ಯಹಮ್‌ ॥೩೪॥ 


ಅಧ್ಯಾಯ ೪೮ 373 
ರವಿಗ್ರಹೇ ಕುರುಕ್ಷೇತ್ರೇ ಸ್ವರ್ಣಭಾರೇಣ ಯತ್ಸಲಮ್‌ । 


ಪ್ರಯಾಗೇ ಮಜ್ಜತೇ ಮಾಫೇ ದಿವಸೇ ದಿವಸೇ ಫಲಮ್‌. ॥ ೩೫ ॥ 
ಕೋಟಿಗೋದಾನಜಂ ಪುಣ್ಯಂ ಪ್ರತ್ಯಹಂ ಸ್ಪರ್ಣದಾನಜಮ್‌ । 
ಪ್ರತ್ಯಹಂ ಲಭತೇ ವೇಣ್ಯಾಮೇವಮಾಹುರ್ಮನೀಷಿಣಃ ॥1 ೩೬ ॥ 


ಏವಂ ಕೇನಾಪ್ಯಪಾಯೇನ ಮಾಫಸ್ನಾನಂ ಯಥಾ ತಥಾ । 

ಭಕಾ ಶ್ಯ ಕರೋತಿ ಯೋ ಮರ್ತ್ಯಃ ಲಭತೇ ವಾಂಛಿತಂ ಫಲಮ್‌ ॥ ೩೭ ॥ 

ನಾರೀ ವಾ ಪುರುಷೋ ವಾಪಿ ಬಲೀ ವಾ ದುರ್ಬಲೋಪಪಿ ವಾ | 

ಲಭತೇ ಸಕಲಾನ್ಯಾಮಾನ್ಸೇಣ್ಯಾಂ ಸ್ನಾನೇನ ನಿಶ್ಚಿತಮ್‌ 1 ೩೮ ॥ 

ಬ್ರಾಹ್ಮಣಕ್ಚತ್ರವಿಟ್ಕೂದ್ರಾಃ ಪ್ರತಿಲೋಮಾನುಲೋಮಜಾಃ ॥ 

ಆಶ್ರಮಾ ಬ್ರಹ್ಮಚರ್ಯಾದ್ಯಾ ಮಾಫೇ ಸ್ನಾಂತಿ ಮುನೀಶ್ಚರಾಃ ॥೩೯॥ 

ಯಥಾಧಿಕಾರಃ ಸರ್ವೇಷಾಂ ವಿಷ್ಣುಭಕ್ಕ್‌ ಬುಧಃ ಸ್ಮೃತಃ | 

ಮಾಫಸ್ನಾನೇ ತಥಾ ಜ್ಞೇಯೋ ನಾತ್ರ ಕಾರ್ಯಾ ವಿಚಾರಣಾ ॥೪೦॥ 

ಮಾಘಸ್ನಾನಫಲಂ ಪ್ರೋಕ್ಟಂ ಪ್ರಯಾಗೇ ಸನಕಾದಯಃ । 

ಯಸ್ಯ ಶ್ರವಣಮಾತ್ರೇಣ ವೇಣೀಸ್ನಾನಫಲಂ ಲಭೇತ್‌ ॥ ೪೧ ॥ 
॥ ಇತಿ ಅಪ್ಪಚತ್ವಾರಿಂಶೋನಧ್ಯಾಯಃ ॥ 


ಶೇಷದೇವರು ಹೇಳಿದರು— 
ಇಡೀ ಬ್ರಹ್ಮಾಂಡದ ಎಲ್ಲತೀರ್ಥದೇವತೆಗಳೂ, ಸಕಲದೇವತಾಗಣಗಳೂ ಮತ್ತು ತಮ್ಮ 
ತಮ್ಮಪತ್ನಿಯರಿಂದ ಕೂಡಿದ ಯಷಿಗಳೂ ಮಾಘಮಾಸದಲ್ಲಿ ಪ್ರಯಾಗಕ್ಕೆ ಹೋಗುವರು. ॥ ೮ ॥ 
ಅಣಿಮಾದಿಸಿದ್ಧಿಯುಳ್ಳವರೂ, ತತ್ವಜ್ಞಾನಿಗಳೂ ಮತ್ತು ಬ್ರಾಹ್ಮಣೋತ್ತಮರೂ ವೇಣೀ 
dr ಮಾಘಸ್ನಾನ ಮಾಡಲು ಆಗಮಿಸುತ್ತಾರೆ. ॥ ೯ । ಬೇರೆ ತೀರ್ಥಗಳಿಗಿಂತ ಲಕ್ಷದಷ್ಟು 
ಫಲವು ಗಂಗೆಯಮುನೆಯರ ಸಂಗಮದಲ್ಲಿ ಮಾಘಮಾಸದಲ್ಲಿ ಮಾಡಿದ ಸ್ನಾನದಿಂದ 
ಚಚ ಮತ್ತುಪಶ್ಚಿಮದಿಕ್ಕಿನ ಕಡೆ ಪಶ್ಚಿಮವಾಹಿನಿಯಾಗಿ ಹರಿಯುವ ಗಂಗೆಯಲ್ಲಿ ಮಾಡಿದ 
ಮಾಫಸ್ನಾನದಿಂದೆ. ಅನಂತಫ ಫಲವು ದೊರಕುವುದು. | ೧೦ I ಯಮುನೆಯೊಡನೆ ಕಲೆತು 
ಪಶ್ಚಿಮವಾಹಿನಿಯಾಗಿ ಹರಿಯುವ ಗಂಗೆಯು ಮಾಘಮಾಸದಲ್ಲಿ ಸ್ನಾನಮಾಡಿದವರ ಒಂದು 
ಕಲ್ಪವಿಡೀ ಮಾಡಿರಬಹುದಾದ ಪಾಪಗಳನ್ನೆಲ್ಲಾ ಪರಿಹರಿಸುವುದು. ಈ ರೀತಿಯಾದ ಸ್ನಾನವೇ 
ದುರ್ಲಭವಾದುದು. ॥ ೧೧ ॥। ಮಾಘಮಾಸದಲ್ಲಿ ವೇಣೀಸ್ನಾನವು ಮುಹೂರ್ತಮಾತ್ರವೂ 
ದೇವತೆಗಳಿಗೂ ಸಿಗುವುದು ಕಷ್ಟವು. ಮಾಘಮಾಸದಲ್ಲಿ ವೇಣೀಸಂಗಮವು ಅಮೃತಸ್ವರೂಪ 
ಳಾಗಿದ್ದುಮುಕ್ತಿಯನ್ನೇ ಕೊಡತಕ್ಕವಳು. 1 ೧೨ ॥ ಪ್ರಯಾಗದಲ್ಲಿ ಪೂರ್ವ ಜನ್ಮಗಳಲ್ಲಿ ಸಂಪಾದಿಸಿದ್ದ. 
ಪಾಪಗಳೆಲ್ಲವೂ ಗಂಗೆಯ ಈ ಪಶ್ಚಿವಾಹಿನಿಯಲ್ಲಿ ಸ್ನಾನ ಮಾಡುವುದರಿಂದ ನಾಶವಾಗುವುವೆಂದು 
ನಿಶ್ಚಯವಾಗಿದೆ. ॥॥ ೧೩ 1 ಮನುಷ್ಯನು ಪ್ರಯಾಗದಲ್ಲಿ ಮಾಘಸ್ನಾನವನ್ನು ಸಂಗಮದಲ್ಲಿ 
ಮಾಡುತ್ತಾನೆಂದರೆ ಅವನ ಭಾಗ್ಯೊ ೀದಯವಾಗಿದೆಯಂದೇ ತಿಳಿಯಬೇಕು. ಈ ಸಂಗಮದ ನೀರು 
ಪುನರ್ಜತ್ಯವನ್ನು ಕಳೆಯತಕ್ಕದ್ದು. ॥ ೧೪ ॥! ಪ್ರಯಾಗದಲ್ಲಿಮಾಘಸ್ಥಾನವನ್ನುಮಾಡಿದವನಿಗೆ ಪುನಃ 


374 ಪ್ರಯಾಗಮಾಹಾತ್ಸ್ಯಮ್‌ 


ಗರ್ಭವಾಸವಿಲ್ಲ. ಭಗವಂತನಿಂದ ನಿರ್ಮಾಣವಾಗಿರತಕ್ಕ ಅಜ್ಞಾನವು (ನನ್ನದು ನಾನು ಎಂಬ 
ಭ್ರಮಾತ್ಮಕ ಜ್ಞಾನವುಳ್ಳ ಜೀವನದ ಆವರವು) ನಾಶವಾಗಿ ಜೀವನು ವೈಕುಂಠದಲ್ಲಿ ವಾಸಿಸುವನು. 
॥ ೧೫ ॥ ಮಾಘಮಾಸದಲ್ಲಿ ಈ ಸಂಗಮದಲ್ಲಿ ಸ್ನಾನ ಮಾಡಿದವರಿಗೆ ಸಹಸ್ರರಾಜಸೂಯ 
ಯಾಗಗಳನ್ನು ಮಾಡಿದ ಫಲವೂ ಮತ್ತು ನೂರು ಅಶ್ವಮೇಧಯಾಗಗಳನ್ನು ಮಾಡಿದ ಫಲವೂ 
ಲಭಿಸುವುವು. ॥॥ ೧೬ ॥ ಐಹಿಕ ಲೋಕದ ಆಸೆಗಳಿದ್ದವರಿಗೆ ಎಲ್ಲಾ ಅಭೀಷ್ಟಗಳೂ ಆಸೆಗಳೇ 
ಇಲ್ಲದವರಿಗೆ ಮುಕ್ತಿಯೋಗವೂ ಇಲ್ಲಿಮಾಘಸ್ನಾನವನ್ನುಮಾಡಿದವರಿಗೆ ದೊರಕುವುವು. ॥ ೧೭॥ 
ಪ್ರಯಾಗದ ಮಾಫಸ್ನಾನವು ಸ್ವರ್ಗವನ್ನೇ ಕೊಡಬಲ್ಲದೆಂದ ಮೇಲೆ ಇನ್ನುಮಕ್ಕಳು, ಮೊಮ್ಮಕ್ಕಳು 
ಮತ್ತುಹೆಂಡತಿ ಇವುಗಳ ಪ್ರಾಪ್ತಿಮತ್ತುಬಯಸಿದವನಿಗೆ ರಾಜ್ಯಪ್ರಾಪ್ತಿಯು ಕೂಡ ಯಾವ ದೊಡ್ಡ 
ವಿಷಯ? ॥ ೧೮ ॥ ಆಧ್ಯಾತ್ಮಿಕ, ಆಧಿದೈವಿಕ ಮತ್ತು ಆಧಿಭೌತಿಕಗಳೆಂಬ ಮೂರು ಬಗೆಯ 
ತಾಪಗಳೂ ಅವುಗಳು ತಿಳಿದಿದ್ದೂ ತಿಳಿಯದಿದ್ದುವೋ ಮತ್ತು ನಾನಾಜನ್ನಗಳಿಂದ ಕೂಡಿ 
ಹಾಕಿಟ್ಟುಕೊಂಡಿರುವುವೋ ಅವೆಲ್ಲವೂ ಮಾಘಮಾಸದಲ್ಲಿಪ್ರಯಾಗದ ಸಂಗಮದ ಸ್ನಾನದಿಂದ 
ಸುಟ್ಟು ಬೂದಿಯಾಗುವುವು. ॥ ೧೯ ॥॥ ಮಾಘಮಾಸದಲ್ಲಿನ ತ್ರಿವೇಣೀಸಂಗಮ ತೀರ್ಥದ 
ಜಲಬಿಂದುವಿನ ಸ್ಪರ್ಶದಿಂದಲೇ ಮನುಷ್ಯ ಸಂಸಾರದ ಮತ್ತುರೌರವಾದಿನರಕಗಳ ಮಹಾಭಯ 
ದಿಂದ ಬಿಡಲ್ಲಡುವನು. ॥ ೨೦ ॥। ಮಾಘಮಾಸದಲ್ಲಿ ಪ್ರಯಾಗದ ದರ್ಶನವೇ ಮನುಷ್ಯರಿಗೆ 
ದುರ್ಲಭವಾಗಿರುವಾಗ ಇನ್ನು ಆಗ ಅಲ್ಲ ಸ್ನಾನ, ಪಾನಗಳು ಎಷ್ಟು ದುರ್ಲಭ್ಯಗಳೆಂದು 
ಹೇಳುವುದೇನಿದೆ? ॥। ೨೧ ॥ ಅಶ್ವಮೇಧಾದಿಯಜ್ಞಗಳನ್ನು ಮಾಡಿದ್ದಕ್ಕಿಂತ ಹೆಚ್ಚು ಫಲವು 
ಮಾಘಮಾಸದಲ್ಲಿ ಪ್ರಯಾಗದಲ್ಲಿ ಮಾಡಿದ ಸ್ನಾನದಿಂದ ಪ್ರಾಪ್ತವಾಗುವುದು. ॥ ೨೨ ॥ 
ಎಲ್ಲಿಯಾದರೂ ಬೇರೆ ಕ್ಷೇತ್ರಗಳಲ್ಲಿಮಾಘಮಾಸದಲ್ಲಿಪ್ರಯಾಗವನ್ನುಸ್ಥರಿಸುತ್ತಾಸ್ನಾನ ಮಾಡಿದರೆ 
ಅವನಿಗೆ ಗಂಗಾಸ್ನಾನದ ಫಲವು ದೊರಕುವುದು. ॥ ೨೩ ॥ ಮಾಘಮಾಸದಲ್ಲಿ ನಿಶ್ಚಲವಾದ 
ಭಗವದ್ಭಕ್ತಿಯಿಂದ ಸ್ನಾನ ಮಾಡಿದವರಿಗೆ ಪ್ರತಿನಿತ್ಯವೂ ಪುಂಡರೀಕಯಾಗದ ಫಲವು ಸಿಗುವುದು. 
॥ ೨೪ ॥ ಮಹರ್ಷಿಗಳ ದೃಷ್ಟಿಯಲ್ಲಿ ಭಾವಿ, ಇಳಿಯುವ ಭಾವಿ, ಕೆರೆ, ನದಿಗಳು, ನದಗಳು 
ದೇವತೆಗಳಿಂದ ನಿರ್ಮಾಣವಾದ ಸರೋವರಗಳು. ನದಿಗಳ ಸಂಗಮಗಳು, ಮಹಾನದಿಗಳು, 
ಯಮುನೆ ಮತ್ತು ಗಂಗೆಯು ಇವುಗಳಲ್ಲಿ ಕ್ರಮೇಣ ಮಾಘಸ್ಥಾನದಿಂದ ಹೆಚ್ಚು ಹೆಚ್ಚು ಫಲಗಳು 
ಸಿಗುವುವು. ॥ ೨೫-೨೬ ॥ ಶ್ರೀಬ್ರಹ್ಮದೇವರಿಂದಲೇ ಹೇಳಲ್ಪಟ್ಟಂತೆ ಮಾಘಮಾಸದಲ್ಲಿ 
ಗಂಗೆಯಮುನೆಯರ ಸಂಗಮದಲ್ಲಿನ ಸ್ನಾನದ ಫಲಗಳು ಎಣಿಸಲಾರದಷ್ಟು ಮತ್ತು ಇಂತಹ 
ಫಲಪ್ರದಾಯಕ ತೀರ್ಥವು ಮೂರುಲೋಕಗಳಲ್ಲಿಬೇರೆ ಯಾವುದೂ ಇಲ್ಲ ॥1೨೭ 1 ದೇಶ, ಕಾಲ 
ಮತ್ತು ಅನಾರೋಗ್ಯಗಳ ನಿಮಿತ್ತ ಯಾರು ಈ ಮಾಘಮಾಸದ ಪ್ರಯಾಗಸ್ನಾನದ ಯೋಗವನ್ನು 
ಪಡೆಯುವುದಿಲ್ಲವೋ ಅವರು ಗೌಣವಾಗಿಯಾದರೂ ಶ್ರದ್ಧೆಯಿಂದ ತಾವಿರುವೆಡೆಯಲ್ಲಿಯೇ 
ಮಾಘಸ್ನಾನವನ್ನು ಮಾಡಿದರೆ ಅವರಿಗೂ ಫಲಗಳು ಲಭ್ಯವಾಗುವುವು. ॥॥ ೨೮ ॥। ಒಂದು ಪಕ್ಷ 
ಒಂದು ವಾರ, ಐದು, ಮೂರು ಅಥವಾ ಒಂದು ದಿನವಾದರೂ ಯಾರು ಫ್‌.ಖೂಾಗದಲ್ಲಿ 
ಮಾಘಮಾಸದಲ್ಲಿಸ್ನಾನ ಮಾಡುವರೋ ಅವರಿಗೆ ಲಭ್ಯವಾಗುವ ಪುಣ್ಯದ ಫಲವನ್ನು ಹೇಳುವನು, 
ಕೇಳಿರಿ. ॥ ೨೯ ॥ ಜಿತೇಂದ್ರಿಯನಾಗಿ ಹದಿನೈದು ದಿವಸಗಳು ಪ್ರಯಾಗದಲ್ಲಿ ಮಾಘಸ್ನಾನ 
ಮಾಡಿದವನು ತನ್ನಪಾಪದ ಗೋಡೆಗಳನ್ನು ಭೇದಿಸಿಕೊಂಡು ಸ್ವರ್ಗಕ್ಕೆ ಹೋಗುವನು. ॥೩೦॥ 
ಅವಿಮುಕ್ತಿಯೆಂದು ಹೇಳಿಸಿಕೊಳ್ಳುವ ಕಾಶಿಯಲ್ಲಾಗಲೀ, ಪ್ರಭಾಸಕ್ಷೇತ್ರದಲ್ಲಾಗಲೀ ಮತ್ತು 


ಅಧ್ಯಾಯ ೪೮ 375 


ಗಂಗಾಸಾಗರ ಸಂಗಮದಲ್ಲಾಗಲೀ ಸ್ನಾನ ಮಾಡಿದವರಿಗೆ ಬರುವ ಫಲವು ಮಾಘದಲ್ಲಿ 
ಪ್ರಯಾಗದಲ್ಲಿ ಒಂದು ವಾರ ಮಾಡುವ ಸ್ನಾನದಿಂದ ದೊರಕುವುದು. ॥ ೩೧ ॥ ಪ್ರಯಾಗದಲ್ಲಿ 
ಐದು ದಿವಸ ಮಾಘಸ್ನಾನ ಮಾಡಿದವರು ದಿವ್ಯಭೋಗಗಳಿಗೆ ಭಾಗಿಯಾಗುವುದಕ್ಕಾಗಿ ಅವರ 
ಪುಣ್ಯವು ಶುಕ್ಲಪಕ್ಷದ ಚಂದ್ರನಂತೆ ಬೆಳೆಯುತ್ತದೆ. ॥ ೩೨ ।। ನೂರು ವರ್ಷ, ಆಹಾರವಿಲ್ಲದೆ 
ಉಪವಾಸ ಮಾಡುವುದರಲ್ಲಿ ಬರುವ ಫಲವೂ, ಪ್ರಯಾಗದಲ್ಲಿ ಮೂರು ದಿನಗಳ ಸ್ನಾನದಿಂದ 
ಬರುವ ಫಲವೂ ಸರಿಸಮವಾದುದು. ॥ ೩೩ ।। ಅಶ್ವಮೇಧಾದಿ ಯಜ್ಞಗಳಾಚರಣೆಯಿಂದಲೂ 
ಯೋಗಾಭ್ಯಾಸದಿಂದಲೂ ಏನು ಫಲಗಳು ಲಭ್ಯಗಳೋ ಅಷ್ಟು ಫಲಗಳು ಪ್ರಯಾಗದಲ್ಲಿನ 
ಮಾಘಮಾಸದ ಮೂರು ದಿನದ ಸ್ನಾನದಿಂದ ಲಭ್ಯ. ॥ ೩೪ ॥ ಕುರುಕ್ಷೇತ್ರದಲ್ಲಿ ಬಂಗಾರದಿಂದ 
ತುಲಾಭಾರ ಮಾಡಿಸಿಕೊಂಡು ಆ ಬಂಗಾರವನ್ನು ದಾನ ಮಾಡುವುದರಿಂದ ಬರುವಷ್ಟು 
ಪುಣ್ಯಫಲವು ಪ್ರಯಾಗದಲ್ಲಿ ಮಾಘಮಾಸದಲ್ಲಿ ದಿವಸವೂ ಮಾಡುವ ಸ್ನಾನಗಳಿಂದ ಲಭ್ಯಗಳು. 
1೩೫ ॥ ಈ ರೀತಿ ಪ್ರತಿನಿತ್ಯ ವೇಣಿಯಲ್ಲಿ ಮಾಘದಲ್ಲಿಸ್ನಾನ ಮಾಡುವದರಿಂದ ಒಂದು ಕೋಟಿ 
ಗೋವುಗಳ ದಾನದಿಂದ ಮತ್ತು ಬಂಗಾರವನ್ನು ದಾನ ಮಾಡುವುದರಿಂದ ಬರುವಷ್ಟು ಫಲವು 
ಬರುವುದು. ॥ ೩೬ ॥ ಈ ರೀತಿಯಾಗಿ ಹೇಗಾದರೂ ಮಾಡಿ ಪ್ರಯಾಗದಲ್ಲಿ ಮಾಘದಲ್ಲಿ 
ಭಕಿಶ್ರದ್ಧೆಗಳಿಂದ ಸ್ನಾನ ಮಾಡುವವರು ಅಪೇಕ್ಷಿತ ಫಲಗಳನ್ನೆಲ್ಲಾ ಹೊಂದುವರು. ॥ ೩೭ ॥ 
ಮಾಘದಲ್ಲಿ ಮಾಡಿದ ವೇಣೀಸ್ನಾನದಿಂದ ಸ್ಟ್ರೀಯಾಗಲೀ, ಪುರುಷನಾಗಲೀ, ಬಲಿಷ್ಠನಾಗಲೀ 
ಮತ್ತುದುರ್ಬಲನಾಗಲೀತಾವು ಬಯಸಿದ ಸಕಲ ಅಪೇಕ್ಟೆಗಳನ್ನೂಖಂಡಿತವಾಗಿ ಹೊಂದುವರು. 
1೩೮ ॥ ಹೇ ಮುನೀಶ್ವರರೇ! ಬ್ರಾಹ್ಮಣರು, ಕೃತ್ರಿಯರು, ವೈಶ್ಯರು ಮತ್ತುಶೂದ್ರರು ಮತ್ತುಕೀಳು 
ಜಾತಿಯವರಿಂದ ಉತ್ತಮ ಸ್ತ್ರೀಯರಲ್ಲಿ ಹುಟ್ಟಿದವರೂ, ಹಾಗೆಯೇ ಉತ್ತಮ ಜಾತಿಯವರಿಂದ 
ಕೀಳು ಜಾತಿಯ ಸ್ತ್ರೀಯರಲ್ಲಿ ಜನಿಸಿದವರೂ, ಬ್ರಹ್ಮಚರ್ಯ, ಗೃಹಸ್ತ, ವಾನಪ್ರಸ್ಥ ಮತ್ತು 
ಸಂನ್ಯಾಸವೆಂಬ ನಾಲ್ಕು ಆಶ್ರಮಗಳಲ್ಲಿರುವವರೂ, ಮಾಘಮಾಸದಲ್ಲಿ ಪ್ರಯಾಗಕ್ಷೇತ್ರದಲ್ಲಿ 
ಯಾಗಲೀ, ಅನ್ಯಾನ್ಯ ಕ್ಷೇತ್ರದಲ್ಲಾಗಲೀ ತಪ್ಪದೆ ಸ್ನಾನ ಮಾಡುತ್ತಾರೆ. ॥ ೩೯ ॥ ಸ್ಟೃತಿಗಳಲ್ಲಿ 
ಹೇಳಿರುವಂತೆ ಎಲ್ಲರಿಗೂ ಶ್ರೀಮಹಾವಿಷ್ಣುವನ್ನು ಭಜಿಸಲು ಅಧಿಕಾರವಿದ್ದಂತೆ ಮಾಘಸ್ನಾನ 
ಮಾಡಲು ಎಲ್ಲರಿಗೂ ಅಧಿಕಾರವಿದೆ. ಈ ವಿಷಯದಲ್ಲಿವಿಚಾರಮಾಡಬೇಕಾದ ಅವಶ್ಯಕತೆಯಿಲ್ಲ. 
॥ ೪೦ ॥ ಪ್ರಯಾಗಕ್ಷೇತ್ರದಲ್ಲಿ ಮಾಡಬೇಕಾದ ಮಾಘಸ್ನಾನದ ಬಗ್ಗೆ ಹೇಳಿಯಾಯಿತು. 
ಸನಕಾದಿಗಳೇ! ಇದರ ವಿಧಾನವನ್ನುಕೇಳಿದ ಮಾತ್ರದಿಂದಲೇ ಮಾಘದ ವೇಣೀಸ್ನಾನದ ಫಲವು 
ಪ್ರಾಪ್ಯವಾಗುವುದು. ॥ ೪೧ ॥ 


| ನಲವತೆಂಟನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಏಕೋನಪಂಚಾಶತಮೋ ನ ಧ್ಯಾಯಃ 11೪೯ ॥ 


ಶೇಷ ಉವಾಚ 
ಮಾಫಸ್ನಾನವಿಧಿಂ ವಕ್ಷಿ 4 ಯಥೋಕ್ಪಂ ಸರ್ವಸಮೃತಮ್‌ I 


ಮಾಫಸ್ನಾನಂ ಕೃತಂ ಯೇನ ನಿಶ್ಚಿತಂ ಫಲದಂ ಭವೇತ್‌ Won 
ಚಾಂದ್ರಸಾವನಸ್‌ರಾಖ್ಯೆ: ಪ್ರಮಾಣೈರ್ಮಾಘಮಜ್ಜನಮ್‌ । 

- ಯಥಾಸಂಭವಮೇಕೇನ ಪ್ರೋಕಂ ಕುರ್ವೀತ ಮಾನವಃ 1೨॥ 
ಅಮಾಂ ವಾ ಪೂರ್ಣಮಾಸೀಂ ವಾ ಸ್ನಾಯಾದಾರಭ್ಯ ಭಕ್ತಿತಃ । 
ಪಕ್ಷದ್ವಯಮಿದಂ ಚಾಂದ್ರಂ ವಿಂಧ್ಯಭಾಗಣದ್ವಿಕಲ್ದಿತಮ್‌ 11೩॥ 
ಪೌಷೀಮೇಕಾದಶೀಂ ಶುದ್ಧಾಮಾರಭ್ಯ ಸ್ನಾನಮಾಚರೇತ್‌ । 
ತಸ್ಯಾಂ ಮಾಫಸ್ಕ ಶುಕ್ಲಾಯಾಂ ಸಾವನೇನ ಸಮಾಪಯೇತ್‌ 11೪ 
ರುಷಸಂಕ್ರಮಮಾರಭ್ಯ ಯಾವತ್ಕಲಶಸಂಕ್ರಮಮ್‌ । 
ಸ್ನಾಯಾನ್ನಿಯಮಮಾಶ್ರಿತ್ಯ ಸೌರಮಾನೇನ ಭಕಿತಃ ॥ ೫ ॥ 
ಏತೇಷ್ಟನ್ಯತಮಂ ಪಕ್ಷಮಾಶ್ರಿತ್ಯ ಪ್ರಯತೋ ನರಃ । 
ವಿಧಿನಾ ಮಜ್ಜನಂ ಕುರ್ಯಾನ್ಭಾಧವಪ್ರೀತಿಕೃದ್ಧವೇತ್‌ wn 

.ಬಾ ್ರಿಹ್ನೇ ಮುಹೂರ್ತೇ ಚೋತ್ನಾಯ ಗುರೂನ್‌ ಧ್ಯಾತ್ವಾ ಯಥಾವಿಧಿ । 
ಬ್ರಹ್ಮಾಣಂ ಭಾಸ್ಕರಂ ರಾಮಂ ಹರಿಂ ಕೃಷ್ಣಂ ಸ್ಥರೇತತಃ ॥ ೭॥ 
ಪುಣ್ಯಶ್ಲೋಕನಲಾದೀನಾಂ ಸಪ್ಪಾಹಲ್ಯಾದಿಯೋಷಿತಾಮ್‌ । 
ವಿದಧ್ಯಾತ್ಮರಣಂ ಭಕಾ ್ಯ ಮಹಾಪಾತಕನಾಶನಮ್‌ wn 
ಉತ್ಥಾಯ ಪೃಥಿವೀಂ ಪ್ರಾರ್ಥ್ಯ ಗೃಹೀತ್ವಾ ಜಲಭಾಜನಮ್‌ । 
ಬಹಿರ್ಗತ್ವಾಥ ನಗರಾತ್ಕುರ್ಯಾಚ್ಛಾೌಚವಿಧಿಂ ಕೃತೀ 11 ೯ ॥ 
ಸ್ನಾತ್ವಾಚಮನಪರ್ಯಂತಂ ಸಮ್ಯಕ್‌ ಶೌಚವಿಧಾನತಃ | 
ದೈನಂದಿನಾಃ ಕ್ರಿಯಾಃ ಸರ್ವಾ ಯತ ಏವ ಫಲಪ್ರದಾಃ WW ೧೦॥ 
ಭುತ್ವಾವಾಸಃ ಪರಿತ್ಯಜ್ಯಾಪರಂ ಧೃತ್ವಾತಥಾಹತಮ್‌ । 
ಧೃತ್ವಾ ಭಸ್ಮ ಯಥಾಮಂತ್ರೈರಥವಾ ತುಲಸೀದಲಮ್‌ 1 ೧೧ ॥ 
ಗೃಹೀತ್ವಾ ಸ್ನನಸಂಭಾರಂ ಸ್ರಪುತಾ ಿದಿಭಿರನ್ನಿತಃ । 
ಪ್ರಾಪೇ$ರುಣೋದಯೇ ಕಾಲೇ ಗೃಹಾದ್ಛಚ್ಛೇದತಂದ್ರಿತಃ ॥ ೧೨ ॥ 
ಅಪ್ರಾವೃತಶರೀರೋ ವಾಥವಾಪ್ರಾವೃತಮಸಕ: । 
ಪಾದದಗ್ಲೋ ಭವಚ್ಚಿತಸಥಾ ಮಾೌನಸಮನ್ವಿತಃ WH ೧೩ ॥ 


ಕೃಷ್ಣ ವಿಷ್ಣೋ ಹೃಷೀಕೇಶ ವಾಸುದೇವ ಜಗತ್ಪತೇ । 
ಮಾಧವಾನಂತ ಗೋವಿಂದೇತೀರಯನ್ವವ್ರಜಇ್ಬನೈಃ ॥ ೧೪ ॥ 
376 


ಅಧ್ಯಾಯ ೪೯ 377 
ತತಸ್ಪೀರಂ ಸಮಾಸಾದ್ಯ ಸಾಪ್ಟಾಂಗಂ ಪ್ರಣಿಪತ್ಯ ಚ । 


ಪ್ರಕ್ಟಾಲ್ಯ ಪಾದಾವಾಚಮ್ಯ ತೀರ್ಥಾದುದ್ದ ತವಾರಿಣಾ ॥1 ೧೫ ॥ 
ತತೋ ಜಲಾಂತಿಕಂ ಗತ್ವಾ ಗಾಯತ್ತ್ಯಾಸ್ಪೃಶ್ಯ ತಜ್ಜಲಮ್‌ | 

ವರುಣಂ ಭೈರವಂ ಪ್ರಾರ್ಥ್ಯ ಗೃಹೀತ್ವಾ ಪಾಣಿನಾ ಜಲಮ್‌ ॥ ೧೬ ॥ 
ಮಾಘಮಾಸಮಿಮಂ ಪೂರ್ಣಂ ಸ್ನಾಸ್ಯೇನಹಂ ದೇವ ಮಾಧವ ॥ 
ತೀರ್ಥಸ್ಯಾಸ್ಯ ಜಲೇ ನಿತ್ಯಮಿತಿ ಸಂಕಲ್ಪಮಾಚರೇತ್‌ 1 ೧೭ ॥ 


ಪ್ರಾಚೀಮರುಣಿತಾಂ ದೃಷ್ಟ್ವಾ ಗಂಗಾಯಮುನಸಂಗಮೇ । 
ನಾಭಿಮಾತ್ರೇ ಜಲೇ ಗತ್ವಾ ನಿಮಜ್ಯೋನ್ಭೃಜ್ಯ ವಾಚಮೇತ್‌ ॥ ೧೮ ॥ 
ಪುನರಾದಾಯ ಸಲಿಲಂ ಪಂಚಾಂಗೋಲ್ಲಿಬ್ಯಪೂರ್ವಕಮ್‌ I 


ಪ್ರಾಗುಕಂ ಫಲಮುದ್ದಿಶ್ಯ ಮಾಧವಪ್ರೀತಿಹೇತವೇ OF n 
ಮಾಘಸ್ಥಾನಂ ಕರಿಷ್ಯೇನಹಂ ಗಂಗಾಯಮುನಸಂಗಮೇ । 

ಸಂಕಲ್ಪ್ಯೈವಂ ನಿಮಜ್ಜೇತ್ರಿ ಪ್ರವಾಹಾಭಿಮುಖಸತಃ . ॥೨೦॥ 
ದುಃಖದಾರಿದ್ಯನಾಶಾಯ ಶ್ರೀವಿಷ್ಣೋಸ್ಫೋಷಣಾಯ ಚ । 

ಮಾಘಸ್ನಾನಂ ಕರೋಮ್ಯತ್ರ ತೀರ್ಥೇ ಪಾಪಪ್ರಣಾಶನೇ ॥॥ ೨೧ ॥ 
ಮಕರಸ್ಥೇ ರವೌ ಮಾಘೇ ಗೋವಿಂದಾಚ್ಯುತ ಮಾಧವ । 

ಸ್ನಾನೇನಾನೇನ ಮೇ ದೇವ ಯಥೋಕ್ಷಫಲದೋ ಭವ ॥| ೨೨ ॥ 
ಇಮ್‌ ಮಂತ್ರ್‌ ಸಮುಚ್ಚಾರ್ಯ ಸ್ನಾಯಾನ್ಸ್‌ನೀ ಸಮಾಹಿತಃ । 
ಪ್ರಸಂಗಸಿದ್ದಿರ್ನಿತ್ಯಸ್ಯ ತತ್ರ ತಾವಾವಿಧಿರ್ಗುಣೇ 11 ೨೩ ॥ 


ಕರ್ತವ್ಯಾಂತಂ ನಿಮಜ್ಜೇತ ಪೃಥಿವ್ಯಾಂ ಸಂಗಮಾಂತರೇ ॥ 

ಪ್ರಯಾಗೇ ನ ನಿಷೇಥಧೋಪಸ್‌ ತತ್ರ ತತ್ರ ವ್ರತಂ ಚರೇತ್‌ ॥ ೨೪ ॥ 
ಅಬ್ಲಿಂಗೈರ್ವಾರುಣೈರ್ಮಂತ್ರೆ ೈಃ ಕುಶೈರ್ಮಜ್ಜನಮಾಚರೇತ್‌ [ 
ಮಂತ್ರೇಣೋದಕಮಾಲೋಡ್ಯ ಪ್ರಕುರ್ಯಾದಘಮರ್ಷಣಮ್‌ ॥ ೨೫ ॥ 
ಗಂಗಾಯ್ಕೆ ಯಮುನಾಯ್ಕೆ ಚ ಸರಸ್ವತ್ತೈ ತಥೈವ ಚ । 


ಮಾಧವಾಯ ವಟೇಶಾಯ ಪ್ರದದ್ಯಾದರ್ಫ್ಯಪಂಚಕಮ್‌ I ೨೬ ॥ 
ಸ್ನಾನಾಂಗಂ ತರ್ಪಣಂ ಕೃತ್ವಾ ಪುನಃ ಸ್ನಾತ್ವಾ ಪರಾವ್ಠತಃ I 

ಶಿಖಾವಸ್ಟ್ರೋದಕೇ ದತ್ವಾಚಮ್ಯ ತೀರಂ ಸಮಾರುಹೇತ್‌ 1 ೨೭ ॥ 
ವಾಸೋಹತಂ ಪರೀಧಾಯ ಪ್ರಾವ್ಠತ್ಯಾಪರಮುಕ್ಟಿತಮ್‌ । 

ದ್ವಿರಾಚಮ್ಯ ಮೃದಾ ಕುರ್ಯಾದೂರ್ದ್ವಪುಂಡ್ರಾದಿಕಂ ತತಃ (1 ೨೮ ॥ 


ಪ್ರಾತಃಸಂಧ್ಯಾಮಥಾರ್ಫ್ಥ್ಯಾಂತೇ ಕೃತ್ವಾಥೋ ವೇದಮಾತರಮ್‌ । 
ಮಂತ್ರಾರ್ಥಂ ಭಾವಯಂಸ್ತಿಷ್ಯನ್ನಪೇದಾಮಂಡಲೋದಯಾತ್‌ 11 ೨೯ ॥ 


378 


ಪ್ರಯಾಗಮಾಹಾತ್ಮ ಮ್‌ 


ಮುಖ್ಯೋ5ರುಣೋದಯಃ ಸ್ಥಾನೇ ಮಧ್ಯಮೋಶರ್ಕಪ್ರಭೋದಯಃ । 


ಮಂಡಲಾರ್ದ್ಮೋದಯೋ ಹೀನಃ ಶಕಾ ನ ಶಕ್ತ್ಯಾ ವಿಕಲಿತಃ 
ಬಾಲವೃದ್ಧಾತುರಾದೀನಾಂ ಪ್ರಾತಃಕಾಲೇsಖಲೋ ಮತಃ | 
ಅಶಕ್ತಸ್ಯ ಧನಾಢ್ಯಸ್ಯ ಸ್ವೇಚ್ಛಾಚಾರೋ ಯತಃ ಸ್ಮೃತಃ 

ಏವಂ ಕೇನಾಪಿ ವಿಧಿನಾ ಶಕಿಶಾಠ್ಯವಿವರ್ಜಿತಃ । 

ಮಾಘಸ್ನಾನಂ ಪ್ರಕುರ್ವೀತ ಕಂಚಿನ್ನಿಯಮಮಾಚರೇತ್‌ 

ತೇ ಚ ನಾನಾವಿಧಾಃ ಪ್ರೋಕ್ತಾ ಯಷಿಭಿಸತ್ತದರ್ಶಿಭಿ: । 
ತೇಷ್ಟನೃತಮಮಾಶ್ರಿತ್ಯ ಮಾಘಸ್ನಾನಂ ಸಮಾಚರೇತ್‌ 
ಏಕಭುಕ್ಟೇನ ನಕ್ಷೇನ ತಶೈವಾಯಾಚಿತೇನ ವಾ । 

ಹವಿಷ್ಯೇಣ ತಥ್ಳೆಕಾನ್ನ ಭುಕ್ತ್ಯಾನ್ನೋದನಪಕ್ಕತ: 
ಫಲಾಹಾರತಿಲಾಹಾರದುಗ್ಳಾಹಾರಜಲಾಶನೈಃ | 

ಆಜ್ಯೇನ ಪಂಚಗವ್ಯೇನ ಮುಖ್ಯೋಪಾಸೇನ ವೇಚ್ಛಯಾ 
ಚಾಂದ್ರಾಯಣೇನ ಕೃಚ್ಛ್ರಾದ್ಯೈಃ ಪಾರಾಕಾದ್ಯೈ: ಸ್ವಶಕಿತಃ | 
ಐಹಿಕಾಮುಷ್ಠಿಕಪ್ರಾಪ್ರೈ , ಮಾಘೇ ಮಜ್ಜನಮಾಚರೇತ್‌ 
ಪ್ರಧಾನಸ್ಯಾವಿರೋಧೇನ ಹ್ಯಂಗಾಚರಣಮಿಷ್ಕತೇ । . 
ನಿಯತಂ ನೋಪವಾಸಾದಿ ಗೃಹಸ್ಥಸ್ಯ ವಿಜಾನತ: 
ವಿಧವಾಯತಿಭಿಕ್ಟೂಣಾಮುಪವಾಸಾದಿ ಸಮ್ಮತಮ್‌ 1 
ಗೃಹಸ್ನೋ ಭೋಜಯನ್ನಿಪಾ ್ರಿನ್ನಯಂ ಭೋಜನಮಾಚರೇತ್‌ 
ಪಾ ಿತರ್ಮಧ್ಯಾಹ್ನಯೋ:ಃ ಸ್ನಾನಂ ಗೃಹಿಣೇ ನಿಯತಂ ಭವೇತ್‌ ॥ 
ಸಾಯಂ ಚ ಬ್ರಹ್ಮಚಾರೀಣಾಂ ಗೃಹಿಣೋಪಪಿ ನಿಮಿತತಃ 
ತತ್ರೋಪವಾಸನಿಯಮಾಂಶ್ಲಿರಂಟೀ ಭರ್ತ್ತ್ರನುಜ್ಞಯಾ । 
ಕುರ್ವೀತ ತತ್ತರಾ ವಿಪ್ರಾ ನಾನ್ಯಥಾ ಸಿದ್ದಿಮಾಪ್ನುಯಾತ್‌ 
ಯಥಾಕಥಂಚಿತ್ಕುರ್ವೀತ ಭಕಾ ರ್ಯ ಮಾಘೇ ನಿಮಜ್ಜನಮ್‌ I 
ತೇನೈವ ಮಾಧವೋ ದೇವೋ ದದಾತಿ ಸಕಲಂ ಫಲಮ್‌ 
ತ್ಯಜೇದಿಷ್ಠತಮಂ ವಸ್ತು ನಿಷಿದ್ದಾನ್ನಂ ಚ ಮೂಲಕಮ್‌ । 

ಅನ್ನಂ ಹಿತಂ ಮಿತಂ ಮೇಧ್ಯಂ ಭುಂಜೀತ ತಪ ಏವ ತತ್‌ 
ಹೋಮಾರ್ಥಂ ಸೇವಯೇದ್ದ್ದಿಂ ನ ಚ ಶೀತನಿವಾರಣೇ । 
ಅಶಕೋ ಯದಿ ಸೇವೇತ ಪರಸ್ಕಾಗ್ನಿಂ ನ ಸೇವಯೇತ್‌ 
ಮಜ್ಜನೋನ್ಫರ್ದನಂ ಹೋಮಂ ದಾನಂ ತರ್ಪಣಮೇವ ಚ ಚ 
ತಿಲೈಃ ಪ್ರತಿದಿನಂ ಕುರ್ಯಾದ್ದದ್ಯಾಚ್ಚ ತಪಸಿ ವ್ರತೀ 


1೩೦ ॥ 
1೩೧ ॥ 
॥ ೩೨ ॥ 
I ೩೩ ॥ 
Il ೩೪ ॥ 
IW ೩೫ ॥ 
1 ೩೬ I 
11 ೩೭ ॥ 
| ೩೮ ॥ 
11 ೩೯ ॥ 
11 ೪೦ ॥ 
I ೪೧ 1 
I ೪೨ Il 
11 ೪೩ I 


1 ೪೪ ॥ 


ಅಧ್ಯಾಯರ೯ 


ಶಕೌ ದಾನಾನಿ ಕಾರ್ಯಾಣಿ ಮಾಧವಪ್ರೀತಿಕಾಮ್ಯಯಾ । 
ತೀರ್ಥಸಾದ್ಭುಣ್ಯಕೃದ್ದಾನಂ ಸ್ನಾನಮಾತ್ರಮಶಕ್ತಿಮಾನ್‌ 
ಬ್ರಹ್ಮಚರ್ಯಂ ಭುವಿ ಸ್ವಾಪಃ ಪರಾನ್ನಾನಶನಂ ತಥಾ 1 
ಪ್ರತಿಗ್ರಹನಿವೃತಿಶ್ಚ ಕಾರ್ಯಾ ಯಾತ್ರಾ ಫಲೇಚ್ಛಯಾ 
ಪ್ರತಿಗ್ರಹಂ ಪರಿತ್ಯಜ್ಯ ಭಿಕ್ಷಾಶೀ ಸತ್ಯವಾಕ್‌ ವ್ರತೀ । 
ನಿಂದಾಪೈಶುನ್ಯರಹಿತಃ ಸರ್ವಾಧಿಫಲಭಾಗ್ಬವೇತ್‌ 
ತೈಲಮಾಮಲಕಾಶ್ಚೈವ ತೀರ್ಥೇ ದೇಯಾಸ್ತು ನಿತ್ಯಶಃ । 

ತಥಾ ಪ್ರಜ್ಞಾಲಯೇದ್ದಹ್ನಿಂ ಸೇವನಾರ್ಥಂ ದ್ವಿಜನ್ಮನಾಮ್‌ 
ಭೋಜಯೇದ್ದಂಪತೀಂ ನಿತ್ಯಂ ತೋಷಯೇದ್ದಸ್ವಭೂಷಣ್ಯೆ: I 
ಔರ್ಣಕಾನಿ ಚ ವಾಸಾಂಸಿ ಕಂಚುಕಾನಿ ಚ ತೂಲಿಕಾಃ 
ಉಪಾನಹೌ ತಥಾಗುಪ್ತಾ ಮೋಚಕೌ ಪಾಪಮೋಚಕ್‌ । 
ಫ್ಲತಂ ಕಾರ್ಪಾಸಕಂ ಹೇಮಖಂಡಂ ದೀಪಂ ತಥಾ ಶುಭಮ್‌ 
ಪಾತ್ರೇಭ್ಯೋ ಪ್ರತ್ಯಹಂ ದದ್ಯಾದಥವೈಕದಿನೇಪಿ ವಾ | 
ಪ್ರಯಾಗೇ ಮಾಘಮಾಸೇ ತು ಮಾಧವಃ ಪ್ರೀಯತಾಮಿತಿ 
ವೇದಪಾರಾಯಣಂ ಕುರ್ಯಾತ್ಚ್ರಯಾಗೇ ತಪಸಿ ವ್ರತೀ । 
ಅಗಣ್ಯಂ ಪುಣ್ಯಮಾಪ್ಲೋತಿ ವೈಕುಂಠೇ ವಸತೇ ಸದಾ 
ವೇದವರ್ಣಾನಿ ಯಾವಂತಿ ಹಠಿತಾನಿ ದ್ವಿಜನ್ನಭ: I 

ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯಃ 

ಅಶಕ್ತ ಪುಣ್ಯಸೂಕಾನಿ ಪವಮಾನಂ ಚ ಯಃ ಪಠೇತ್‌ । 
ತ್ರಿವೇಣ್ಯಾ ಪರಯಾ ಭಕಾ ಶ್ಯ ಪಾರಾಯಣಫಲಂ ಲಭೇತ್‌ 
ಶ್ರೀಮದ್ಭಾಗವತಂ ಪುಣ್ಯಂ ಕಲಿಕಲ್ಯಷನಾಶನಮ್‌ । 
ವಾಚಯೇನ್ನಿಯತಃ ಸೋಪಿ ಶ್ರೀಕೃಷ್ಣಪದವೀಮಿಯಾತ್‌ 
ಅಶಕಸ್ತು ಜಪೇನ್ಸಾಘೇ ಗಾಯತ್ರೀಂ ವೇದಮಾತರಮ್‌ । 
ಭಕಾ ರ್ಯ ಫಲಮವಾಪ್ಟೋತಿ ವೇದಪಾರಾಯಣೋದ್ಭವಮ್‌ 
ಆಮಧ್ಯಾಹ್ನಂ ಜಪೇದ್ಯಸ್ತು ಗಾಯತ್ರೀಂ ವೇದಮಾತರಮ್‌ । 
ತಂ ವೈಕುಂಠಗತಂ ವಿದ್ಯಾತ್ಪುನರ್ವೈಕುಂಠಗಾಮಿನಮ್‌ 

ಬಾ ೨ಹ್ಮಣಾನ್ಫೋಜಯೇನ್ನಿತ್ಯಂ ಯಥಾಶಕಾ ಶ್ಯೀ ಸದಂಧಸಾ । 
ಪ್ರಾಣದಾನಸಮಂ ಪುಣ್ಯಂ ಪ್ರಾಪ್ಯ ಸ್ವರ್ಗೇ ಮಹೀಯತೇ 
ಮಾಘಮಾಸೇ ಯತಿಭ್ಯೋ ವೈ ಭಿಕ್ಲಾದಾನಂ ಕರೋತಿ ಯಃ | 
ಸೋನೆಂತಫಲಮಾಪ್ನೋತಿ ವಿಷ್ಣುರೂಪಾಯತೇ ಹಿತೇ 


379 


1 ೪೫ ॥ 
11 ೪೬ I 
11 ೪೭ ॥ 
1 ೪೮ I 
11೪೯ ॥ 
1 ೫೦ ॥ 
॥ ೫೧ ॥ 
Il ೫೨ i 
1 ೫೩ ॥ 
1 ೫೪ ॥ 
॥ ೫೫ ॥ 
I ೫೬ I 
1 ೫೭ ॥ 
1 ೫೮ ॥ 


11೫೯ ॥ 


380 ಪ್ರಯಾಗಮಾಹಾತ್ಮ್ಯಮ್‌ 
ಬ್ರಹ್ಮಧ್ಯಾನಪರಾಶ್ಯಾಂತಾಃ ದಾಂತಾಸ್ಲಂನ್ಯಾಸಿನೋ5ಮಲಾಃ | 
ಯದ್‌ ಗೃಹೇ ತೃಪ್ರಿಮಾಯಾಂತಿ ಬ್ರಹ್ಮಲೋಕೇ ವಸಂತಿ ತೇ ॥ ೬೦ ॥ 
ಯತಿರ್ವೈೆ ವಿಮುಖೋ ಯಸ್ಯ ನ ಯಾತಿ ಗೃಹಮಾಗತಃ | 
ಮಧ್ಯಾಹ್ನೇ ವೈಶ್ವದೇವಾಂತೇ ನ ಸ ಯಾತಿ ಯಮಾಲಯಮ್‌ ॥೬೧॥ 
ಅಶಕ್ಕೌತತ್ಕರೇ ದದ್ಯಾದನ್ನಂ ಗ್ರಾಸಮಿತಂ ತು ಯಃ | 


ಸೋಪಿ ಸಂಯಮನೀ ನೇಕ್ಷೇದಪಿ ಪಾಪಶತೈರ್ವತಃ ೬೨ i 
ಯತಿಹಸ್ತೇ ಜಲಂ ದದ್ಯಾದ್ಬೆ KL ದದ್ಯಾತ್ಸುನರ್ಜಲಮ್‌ I 
ತದನ್ನಂ ಮೇರುಣಾ ತುಲ್ಕಂ ತಜ್ಜಲಂ ಸಾಗರೋಪಮಮ್‌ ॥ ೬೩ ॥ 
ಯತಿರ್ಯಸ್ಯ ಗೃಹೇ ಭುಂಕ್ರೇ ತತ್ರ ಭುಂಕ್ತೇ ಹರಿಸ್ತಯಮ್‌ । 

ವಿಮುಖಃ ಸ್ಯಾದ್ಯತಿರ್ಯಸ್ಯ ವಿಮುಖಾ ತಸ್ಯ ದೇವತಾಃ 1 ೬೪ ॥ 
ಪೂಜಯೇದ್ವಿಷ್ಣುಬುದ್ಧ್ಯಾ ತಂ ಶ್ರೀಖಂಡತುಲಸೀದಲೈ: । 
ಯತಿಪಾದೋದಕಂ ಗ್ರಾಹ್ಯಂ ಸಪಜನ್ನಾಘನಾಶನಮ್‌ ॥ ೬೫ 1 
ಹೌಪೀನಂ ಚ ಬಹಿರ್ವಾಸಃ ಕರಕಾಜಿನಕಂಬಲಾನ್‌ । 

ಕಾಷ್ಠಾನಿ ಚ ಕುಟೀರಾಣಿ ದದ್ಯಾತಸ್ಥ್ರೈ ಸುಭಕಿಮಾನ್‌ 1 ೬೬ ॥ 
ಏವಂ ಯಃ ಕಥಿತೋ ವಿಪ್ರಾಸ್ಪಾಮಾನ್ಯೋ ಧರ್ಮಸಂಗ್ರಹ: | 
ಯದಾಚರಣಮಾತ್ರೇಣ ಶೀಘ್ರಂ ತುಷ್ಕತಿ ಮಾಧವಃ ॥ ೬೭ ॥ 


|| ಇತಿ ಏಕೋನಪಂಚಾಶತ್ತಮೋನಧ್ಯಾಯಃ || 
॥ ನಲವತ್ತೊಂಬತ್ತನೆಯ ಅಧ್ಯಾಯವು ॥ 


ಶೇಷದೇವರು ಹೇಳಿದರು--- 


ಶಾಸ್ತ್ರದಲ್ಲಿ ಹೇಳಿರುವಂತೆಯೇ ಸರ್ವಸಮ್ಮತವಾದ ಮಾಘಸ್ಥಾನದ ವಿಧಿಯನ್ನುಹೇಳುತ್ತೇನೆ. 
ಈ ವಿಧಿ ಪ್ರಕಾರ ಮಾಘಸ್ನಾನವನ್ನು ಮಾಡಿದರೆ ಖಂಡಿತವಾಗಿಯೂ ಫಲಪ್ರದವಾಗುವುದು. 
॥೧ ॥ ಚಾಂದ್ರಮಾನ, ಸಾಯನ ಮತ್ತುಸೌರವೆಂಬ ಮೂರು ಪ್ರಕಾರಗಳಿಂದ ಸ್ನಾನದ ಕಾಲಗಳು 
ನಿಶ್ಚಿತವಾಗಿದೆ. ಆಯಾಯಾ ದೇಶಗಳಲ್ಲಿಆಚರಣೆಯಲ್ಲಿರುವ ಪದ್ಧತಿಗನುಸಾರವಾಗಿ ಅವರವರು 
ಮಾಡಬಹುದು. ಅಂತೂ ಯಾವುದಾದರೂ ಒಂದು ಸಂಪ್ರದಾಯವನ್ನಾದರೂ ಅನುಸರಿಸಿ 
ಮಾಫಸ್ನಾನಾದಿಗಳನ್ನುಮಾಡತಕ್ಕದ್ದು. 11೨ ॥। ಚಾಂದ್ರಮಾನದ ರೀತ್ಯಾ ಮಾಘಸ್ನಾನವನ್ನುಪುಷ್ಕ 
ಶುದ್ಧ ಪೂರ್ಣಿಮೆಯಿಂದ ಆರಂಭಿಸಿ ಮಾಘ ಶುದ್ಧ ಪೂರ್ಣಿಮಾವರೆಗಿನ ದಿವಸಗಳಲ್ಲಿ ಸ್ನಾನ 
ಮಾಡುವುದು ಅಥವಾ ಪುಷ್ಯಾಮಾವಾಸ್ಯದಿಂದ ಆರಂಭಿಸಿ ಮಾಘಮಾಸದ ಅಮಾವಾಸ್ಯ 
ದಿವಸಗಳವರೆಗೆ ಸ್ನಾನ ಮಾಡುವುದು---ಹೀಗೆ ಈ ಎರಡು ಸಂಪ್ರದಾಯವೂ ಚಾಂದ್ರಮಾನದ 
ರೀತ್ಯಾ ವಿಂಧ್ಯಪರ್ವತ ದಕ್ಷಿಣಭಾಗದಲ್ಲಿ ಭಾರತದೇಶದಲ್ಲಿಇವೆ. । ೩ ॥ ಸಾಯನ ಪದ್ಧತಿಯಲ್ಲಿ 
ಪುಷ್ಕಶುದ್ಧಎಕಾದಶಿಯಿಂದ ಮಾಘಶುದ್ಧಏಕಾದಶಿವರೆಗಿನ ದಿವಸಗಳಲ್ಲಿಸ್ನಾನವು ಮಾಡತಕ್ಕದ್ದು 
| ೪ ॥ ಇನ್ನು ಸೌರಮಾನರೀತ್ಯಾ ಮೀನಸಂಕ್ರಮಣದಿಂದ ಆರಂಭಿಸಿ ಕುಂಭಸಂಕ್ರಮಣದ 


ಅಧ್ಯಾಯ ೪೯ 381 


ವರೆಗಿರುವ ಮೂವತ್ತೊಂದು ದಿವಸಗಳಲ್ಲಿ ಸ್ನಾನ ಮಾಡುವುದು. (ಸೌರಮಾನ ರೀತಿಯು 
ವಿಂಧ್ಯಪರ್ವತಕ್ಕೆ ಉತ್ತರಭಾಗದಲ್ಲಿ ಅನೇಕ ಕಡೆ ಇವೆ. ದಕ್ಷಿಣದಲ್ಲೂಸಹ ತೌಳವದೇಶದಲ್ಲೂ 
ತಮಿಳುನಾಡಿನಲ್ಲೂಇದೆ.) ॥ ೫ ॥ ಈ ಮೂರರಲ್ಲಿ ಒಂದು ಸಂಪ್ರದಾಯವನ್ನು ಆರಿಸಿಕೊಂಡು 
ಶ್ರೀಮಾಧವನ ಪ್ರೀತಿಗಾಗಿ ಭಕ್ತಿಯಿಂದ ವಿಧಿವತ್ತಾಗಿ ಸ್ನಾನ ಮಾಡತಕ್ಕದ್ದು. ॥ ೬ ॥1 ಮಾಘಸ್ನಾನ 
ಮಾಡುವವನು ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು(ಬೆಳಗಿನ ಜಾವ ೪-೩೦ ಗಂಟೆಯಿಂದ ೬ 
ಗಂಟಿವರೆಗಿನ ಕಾಲಕ್ಕೆ ಬ್ರಾಹ್ಮೀಮುಹೂರ್ತವೆಂದು ಹೆಸರು.) ತನ್ನ ಗುರುಗಳನ್ನು ಧ್ಯಾನಿಸಿ ನಂತರ 
ಬ್ರಹ್ಮ ಸೂರ್ಯ, ಶ್ರೀರಾಮ, ಶ್ರೀಹರಿ ಮತ್ತು ಶ್ರೀಕೃಷ್ಣನನ್ನು ಸ್ಥರಣೆಮಾಡಬೇಕು. ಪುಣ್ಯ- 
ಶ್ಲೋಕಿಗಳಾದ ನಳ, ದಮಯಂತೀ, ಕಾರ್ಕೋಟಕವೆಂಬನಾಗ, ಯತುಪರ್ಣನೆಂಬ ರಾಜರ್ಷಿ, 
ಇವರುಗಳನ್ನು ಧ್ಯಾನಿಸಬೇಕು. ಅಹಲ್ಯಾ, ದ್ರೌಪದೀ, ತಾರಾ, ತಾರಾ, ಮಂಡೋದರೀ ಇವರನ್ನು 
ಮಹಾಪಾತಕಗಳ ನಾಶಕ್ಕಾಗಿ ಸ್ಮರಣೆ ಮಾಡಬೇಕು. ನಂತರ ಸಮುದ್ರವನ್ನೇ ವಸನವಾಗಿ ಉಳ್ಳವಳೇ, 
ಪರ್ವತಗಳೇ ಸಹೆಸದೃಶವಾಗಿ ಉಳ್ಳವಳೇ, ವಿಷ್ಣುಪತ್ನಿಯಾಗಿರತಕ್ಕ ಭೂಮಾತೆಯೇ, ನನ್ನ 
ಪಾದಸ್ಪರ್ಶವನ್ನು ಕ್ಷಮಿಸು ಎಂದು ಭೂಮಿಯನ್ನು ಪ್ರಾರ್ಥಿಸಬೇಕು. ನೀರಿನ ತಂಬಿಗೆಯನ್ನು 
ಹಿಡಿದುಕೊಂಡು ಗ್ರಾಮದಿಂದ ಹೊರಕ್ಕೆ ಹೊರಡಬೇಕು. ಅಲ್ಲಿ ಶೌಚಾದಿವಿಧಿಗಳನ್ನು 
ಮುಗಿಸಬೇಕು. ॥। ೭-೯ 1 ಸ್ನಾನ ಮಾಡಿ ಆಚಮನಪರ್ಯಂತ ಮಾಡಬೇಕಾದ ದಂತಧಾವನಾದಿ 
ಶೌಚವಿಧಾನದಿಂದಲೇ ದೈನಂದಿನವಾದ ಎಲ್ಲಾ ಕ್ರಿಯೆಗಳು ಫಲಪ್ರದವಾಗುತ್ತವೆ. ಆದ್ದರಿಂದ 
ಶೌಚಾಚಾರವನ್ನು ಮಾಡಬೇಕು. ತಾನು ಉಟ್ಟಿರುವ ಬಟ್ಟೆಯನ್ನು ಬಿಚ್ಚಿ ಬೇರೆಯ ವಸ್ತ್ರಗಳನ್ನು 
ಉಟ್ಟುಕೊಳ್ಳಬೇಕು. ಮಂತ್ರಸಹಿತವಾಗಿ ಭಸ್ಮವನ್ನು ತುಳಸೀಮೃತ್ತಿಕೆಯನ್ನು ಧಾರಣೆ ಮಾಡಿ, 
ತುಳಸಿಯನ್ನು, ತೆಗೆದುಕೊಂಡು ಸ್ನಾನಕ್ಕೆ ಬೇಕಾಗಿರುವ ಪದಾರ್ಥಗಳನ್ನೆಲ್ಲಾ ತೆಗೆದುಕೊಂಡು 
ಹೆಂಡತಿಮಕ್ಕಳೊಡನೆ ಅರುಣೋದಯಕಾಲದಲ್ಲಿ ಮನೆಯಿಂದ ಆಲಸ್ಯವಿಲ್ಲದಂತೆ ಹೊರಗೆ 
ಹೊರಡಬೇಕು. ॥। ೧೦-೧೨ ॥ ಹೊರಡುವಾಗ ಹೊದ್ದುಕೊಳ್ಳಬಾರದು ಅಥವಾ ಬರೆ 
ತಲೆಯಲ್ಲಾದರೂ ಇರಬೇಕು. ತನ್ನ ಕಾಲುಗಳನ್ನೇ ನೋಡಿಕೊಳ್ಳುತ್ತ ಮೌನವಾಗಿದ್ದು 
ಭಗವಂತನಲ್ಲಿಮನಸನ್ನಿಟ್ಟು ವಿಷ್ಣೋ, ಹೃಷೀಕೇಶ, ವಾಸುದೇವ, ಜಗತ್ಪತೇ, ಮಾಧವ, ಹೇ ಕೃಷ್ಣ 
ಮಾಧವ, ಅನಂತ ಮತ್ತು ಗೋವಿಂದ ಹೀಗೆ ಹೇಳುತ್ತಾ ನಿಧಾನವಾಗಿ ಜಲಾಶಯದ ಕಡೆಗೆ 
ಹೋಗಬೇಕು. ॥ ೧೩-೧೪ ।। ನದೀಸಮೀಪಕ್ಕೆ ಹೋಗಿ ಆ ಜಲದೇವತೆಗಳಿಗೆ ಸಾಷ್ಟಾಂಗ ನಮನ 
ಮಾಡಿ ಆ ನದಿಯಿಂದ ತೆಗೆದ ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು, ಪುನಃ ನೀರಿನ 
ಸಮೀಪಕ್ಕೆ ಹೋಗಿ, ಆ ನೀರನ್ನು ಗಾಯತ್ರೀಮಂತ್ರದಿಂದ ಸ್ಪರ್ಶಮಾಡಿ, ವರುಣ ಮತ್ತು 
ಭೈರವನನ್ನು ಪ್ರಾರ್ಥಿಸುತ್ತಾ ಆ ನೀರನ್ನು ತೆಗೆದುಕೊಂಡು “ಹೇ ಮಾಧವ, ಈ ಸಾರಿಯ 

ಮಾಘಮಾಸ ಪೂರ್ತಿ ಈ ಜಲದಲ್ಲಿ ನಿತ್ಯವೂ ನಿನ್ನ ಪ್ರೀತಿಗಾಗಿ ನಿನ್ನ ಪ್ರೇರಣೆಯಿಂದ ಸ್ನಾನ 

ಮಾಡುವೆನು'' ಎಂದು ಸಂಕಲ್ಪವನ್ನು ಮಾಡಬೇಕು. ॥ ೧೫-೧೭ ॥ ಪ್ರಯಾಗದಲ್ಲಿರುವವರು 

ಪೂರ್ವದಿಕ್ಕು ಕೆಂಪಾಗಲು ಆರಂಭವಾಗುವದನ್ನು ನೋಡಿ ಗಂಗೆ ಮತ್ತು ಯಮುನೆಯರ 

ಸಂಗಮದಲ್ಲಿ ಹೊಕ್ಕಳವರೆಗೆ ಬರುವ ನೀರಿನಲ್ಲಿ ನಿಂತುಕೊಂಡು ನೀರಿನಲ್ಲಿಮುಳುಗಿ ಅನಂತರ 

ಆಚಮನ ಮಾಡಬೇಕು. ॥ ೧೮ ॥ ಪುನಃ ಆಸಂಗಮದ ಜಲವನ್ನುತೆಗೆದುಕೊಂಡು ಪಂಚಾಂಗದ 

ಪ್ರಕಾರ ದಿನ, ವಾರ, ನಕ್ಷತ್ರ, ಯೋಗ, ಕರಣ, ವರ್ಷ, ಅಯನ, ಯತು, ರಾಶಿ ಮತ್ತುಪ್ರಾದೇಶಿಕ 

ಸ್ಥಳ ಇವುಗಳನ್ನು ಪ್ರಾಣಾಯಾಮ ಸಂಕಲ್ಪಪುರಸ್ಪರವಾಗಿ ಹೇಳಿ, ತಮ್ಮ ಅಭೀಷ್ಟಗಳನ್ನು ಉಚ್ಚರಿಸಿ, 


382 ಪ್ರಯಾಗಮಾಹಾತ್ವ್ಯಮ್‌ 


ತಮ್ಮ ತಮ್ಮ ಕುಲದೇವತೆಯನ್ನು ಸ್ಥರಿಸಿ, ಮಾಸದೇವತೆಯ ಮೂರ್ತಿಯಿಂದ ಅಭಿನ್ನವಾದ 
ಶ್ರೀವೇಣೀಮಾಧವನ ಪ್ರೀತಿಗಾಗಿ ""ಈ ಗಂಗಾಯಮುನೆಯರ ಸಂಗಮದಲ್ಲಿ ತ್ರಿವೇಣೀ- 
ಕ್ಷೇತ್ರದಲ್ಲಿ ಮಾಘಸ್ನಾನವನ್ನು ಮಾಡುತ್ತೇನೆ''ಎಂದು ಸಂಕಲ್ಪ ಮಾಡಿ, ಪ್ರವಾಹಾಭಿಮುಖವಾಗಿ 
ನಿಂತು ""ದುಃಖ ಮತ್ತು ದಾರಿದ್ಯದ ನಿವಾರಣೆಗಾಗಿ ಶ್ರೀಮಹಾವಿಷ್ಣುವಿನ ಸಂತುಷ್ಠಿಗಾಗಿಯೂ, 
ಪಾಪಗಳನ್ನು ನಾಶಮಾಡುವ ಈ ತೀರ್ಥದಲ್ಲಿ ಮಾಘಸ್ನಾನವನ್ನು ಮಾಡಬೇಕು. ॥ ೧೯-೨೧ ॥ 
ಸೂರ್ಯನು ಮಕರರಾಶಿಯಲ್ಲಿರುವಾಗ, ""ಗೋವಿಂದ, ಅಚ್ಯುತ, ಮಾಧವ, ಕೃಷ್ಣ ವಿಷ್ಣು 
ಹೃಷೀಕೇಶ, ಪದ್ದನಾಭ, ನಾರಾಯಣ ಮತ್ತು ಶ್ರೀಹರಿ ಎಂಬ ನಾಮಗಳನ್ನು ಧ್ಯಾನಿಸುತ್ತಾ 
ಮೌನವಾಗಿ ಮನಸ್ಸನ್ನು ಮಾಧವನಲ್ಲಿಯೇ ಇಟ್ಟು ಮೂರು ಬಾರಿ ಮುಳುಗಬೇಕು. ಹೇ 
ಮಾಧವನೇ! ಈ ನನ್ನ ಸ್ನಾನದಿಂದ ಯಥೋಚಿತವಾದ ಫಲವನ್ನುನೀಡುವವನಾಗೆಂದು 
ಪ್ರಾರ್ಥಿಸಬೇಕು. ॥॥ ೨೨ ।। ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾಮಾಧವನಲ್ಲಿಮನಸ್ಸನ್ನಿಟ್ಟು 
ಸ್ನಾನ ಮಾಡಬೇಕು. ಪ್ರಸಂಗಕ್ಕೆ ತಕ್ಕಂತೆ ಬೇರೆ ಸಂಗಮಗಳಲ್ಲಿಅಥವಾ ನದಿಗಳಲ್ಲಿಈ ಸಂಕಲ್ಪಗಳು 
ಈ ದೇವತಾಸ್ಫೋತ್ರಗಳು ಬದಲಾಗುವುವು. ॥। ೨೩ ॥॥ ಆದರೆ ಬಹಳ ಮಂದಿ ಬ್ರಾ ್ರಿಹ್ನಣರುಗಳು 
ಪ್ರಯಾಗದಲ್ಲಿ ಅಲ್ಲಲ್ಲಿ ಉಪಸ್ಥಿತರಿರುವುದರಿಂದ ಈ ಸಂಕಲ್ಪ ಮಾಡುವ ವಿಧಾನಗಳಲ್ಲಿ 
ಕೊರತೆಯಾಗುವುದಿಲ್ಲ. ಅವರೇ ಸೂಕ್ತವಾಗಿ ಎಲ್ಲ ಮಂತ್ರಗಳ ಸಹಿತ ಸಂಕಲ್ಪ ಮಾಡಿಸಿ ಸ್ನಾನ 
ಮಾಡಿಸುತ್ತಾರೆ. ಪ್ರಸಂಗಾಂತರದಲ್ಲಿಸಂಗಮದಲ್ಲಿಸ್ನಾನವಾದ ನಂತರ ದಡಕ್ಕೆ ಬಂದು ಪುನಃ ಸ್ನಾನ 
ಮಾಡಿಸುತಾರೆ. ಆದರೆ ಇಂತಹ ವಿಧಿಯು ಪ್ರಯಾಗದಲ್ಲಿಲ್ಲ, ॥ ೨೪ ॥ ವರುಣಮಂತ್ರಗಳಿಂದ 
ದರ್ಭೆಗಳಿಂದ ನದಿಯ ನೀರನ್ನು ಚಿಮುಕಿಸಿಕೊಳ್ಳಬೇಕು. ಇದೇ ಮಂತ್ರದಿಂದ ನೀರನ್ನು ಕಲಕಿ 
""ಯತಂ ಚಸತ್ಯಂ ಚೆ'' ಎಂಬ ಅಘಮರ್ಷಣಸೂಕ್ತವನ್ನು ಹೇಳಿಕೊಂಡು ಮುಳುಗಬೇಕು. ॥1೨೫ ॥ 
""ಗಂಗಾ, ಯಮುನಾ, ಸರಸ್ವತೀ, ಮಾಧವ, ವಟೇಶ'' ಎಂದು ಹೇಳಿ ಈ ಐವರಿಗೂ 
ಅರ್ಫ್ಯಗಳನ್ನುಕೊಡಬೇಕು. WE I ಸ್ಥಾನಾಂಗತರ್ಪ ಣವನ್ನು ಬಿಟ್ಟು ಸ್ನಾನ ಮಾಡಿ, ಶಿಖೆ ಮತ್ತು 
ವಸ್ತ್ರಗಳನ್ನು ಹಿಂಡಿ, ನಂತರ ಆಚಮನ ಮಾಡಿ ತೀರಕ್ಕೆ ಬರಬೇಕು. ॥ ೨೭ ॥ ಉಟ್ಟಿರುವ ಒದ್ದೆ 
ಬಟ್ಟೆಗಳನ್ನು ಬಿಚ್ಚಿ ಬೇರೆ ಒಣಗಿದ ಧೋತ್ರಗಳನ್ನು ಧರಿಸಿ ಎರಡು ಬಾರಿ ಆಚಮನ ಮಾಡಿ 
ಗೋಪೀಚಂದನದಿಂದ ಊರ್ದ್ವಪುಂಡ್ರ, ದ್ವಾದಶನಾಮ, ಪಂಚಮುದ್ರಾಧಾರಣೆ ಮಾಡಿಕೊಳ್ಳ 
ತಕ್ಕದ್ದು. ॥। ೨೮ ।। ಅನಂತರ ಪ್ರಾತಃಸಂಧ್ಯೆಯ ಅರ್ಫ್ಯವನ್ನು ಬಿಟ್ಟುವೇದಮಾತೆ ಆದ ಗಾಯತ್ರಿ 
ಯನ್ನು ಜಪಿಸಿ ಸೂರ್ಯನ ಪೂರ್ಣ ಮಂಡಲವು ಉದಯಿಸುವವರೆಗೆ ಆ ಗಾಯತ್ರಿಯ 
ಮಂತ್ರದ ಅರ್ಥವನ್ನು ಮನನ ಮಾಡುತ್ತಿರಬೇಕು. 1೨೯ ॥ ಸೂರ್ಯೋದಯಕ್ಕೆ ಮೊದಲೇ 
ಅರುಣೋದಯವಾಗುತ್ತಾಇರುವಾಗಲೇ ಸ್ನಾನ ಮಾಡುವುದು ಮುಖ್ಯವಾದುದು; ಸೂರ್ಯನು 
ಉದಯಿಸುತ್ತಿರುವಾಗ ಮಾಡುವ ಸ್ನಾನವು ಮಧ್ಯಮವು, ಸೂರ್ಯಮಂಡಲವು ಪೂರ್ತಿ 
ಉದಯಿಸಿ ಕಣ್ಣಿಗೆ ಗೋಚರವಾದ ಮೇಲೆ ಸ್ನಾನ ಮಾಡುವುದು ಅಧಮವು. ಈ ಕಲ್ಪಗಳನ್ನುತಿಳಿದು 
ಅವರವರ ಶಕ್ತಾನುಸಾರ ಸ್ನಾನ ಮಾಡತಕ್ಕದ್ದು. ॥ ೩೦ ॥॥ ಬಾಲಕರು, ವೃದ್ಧರು ಮತ್ತು ಕೆಲಸ 
ಕಾರ್ಯಗಳ ಆತುರತೆಯಿದ್ದವರು ಪ್ರಾತಃಕಾಲದಲ್ಲಿಮಾಘಸ್ನಾನ ಮಾಡುವುದು ಶ್ಲಾಘ್ಯವು. ಇದು 
ಎಲ್ಲದಕ್ಕಿಂತಲೂ ಉತ್ತಮವು. ಅಶಕ್ತರೂ ಶ್ರೀಮಂತರೂ ಅವರ ಇಚ್ಛೆಗನುಸಾರವಾಗಿ ಮಾಡ 
ಬಹುದು. ॥ ೩೧ ॥ ತಮ್ಮ ಅಶಕತೆಯ ಶಾಠ್ಯವನ್ನು ಬಿಟ್ಟು ಯಾವುದಾದರೊಂದು ವಿಧದಿಂದ 
ಮಾಘಸ್ನಾನ ಮಾಡಬೇಕು, ಮತ್ತೇನಾದರೂ ಒಂದು ನಿಯಮ ಅನುಸರಿಸಬೇಕು. ॥ ೩೨ ॥ 


ಅಧ್ಯಾಯ ೪೯ 383 


ಯಷಿಮಹರ್ಷಿಗಳು ತತ್ವದರ್ಶಿಗಳು, ಅವರು ನಾನಾವಿಧಗಳಾದ ನಿಯಮಗಳನ್ನು ಹೇಳಿದ್ದಾರೆ; 
ಇವುಗಳಲ್ಲಿಯಾವ ಒಂದನ್ನಾದರೂ ಅನುಸರಿಸಬೇಕು; ಬಿಡದೆ ಮಾಫಸ್ನಾನವನ್ನು ಮಾಡಬೇಕು. 
| ೩೩ ॥ ಒಪ್ಪೊತ್ತು ಊಟ, ಕೇವಲ ರಾತ್ರಿಯೂಟ, ಭಿಕ್ಕೆ ಬೇಡದೆ ತನ್ನಲ್ಲಿರುವಷ್ಟರಿಂದಲೇ 
ಭೋಜನ, ಹವಿಷ್ಯಾನ್ನಭೋಜನ, ಏಕಾನ್ನಭೋಜನ, ಕೇವಲ ಅನ್ನದ ಮಾತ್ರ ಭೋಜನ, 
ಫಲಾಹಾರ, ತಿಲಾಹಾರ, ದುಗ್ಗಾಹಾರ, ಜಲಾಹಾರ, ತುಪ್ಪದ ಭಕ್ಷಣ, ಪಂಚಗವ್ಯದ ಪಾನ, 
ನಿರಾಹಾರ, ಹೀಗೆ ಆಹಾರದಲ್ಲಿ ನಿಯಮದಿಂದಿದ್ದು ಕೃಚ್ಛ್ರಚಾಂದ್ರಾ ಯಣಾದಿವ್ರತಗಳನ್ನೂ 
ಮಾಡುತ್ತಿದ್ದು ಪರಾಕವೆಂಬ ಮೂರು ದಿವಸಗಳ ಉಪವಾಸವನ್ನೂಮಾಡಿ ಮತ್ತುತನ್ನಶಕ್ತಾ _ನುಸಾರ 
ಭಗವತ್ಕಾರ್ಯಗಳಲ್ಲಿ ಆಸಕನಾಗಿದ್ದುಕೊಂಡು ಮಾಘಸ್ನಾನವನ್ನು ಮಾಡಿದರೆ ಐಹಿಕ ಮತ್ತು 
ಆಮುಷ್ಥಿಕ ಫಲಗಳೆರಡೂ ದೊರಕುವುವು. ।। ೩೪-೩೬ ।। ಪ್ರಧಾನ ವಾದುದು ಮಾಫಸ್ನಾನವು. 
ಇದಕ್ಕೆ ವಿರೋಧವಿಲ್ಲದಂತೆ ಬೇರೆ ಸಾಧನಗಳನ್ನುಹೆಚ್ಚುಕಡಿಮೆ ಮಾಡಿಕೊಳ್ಳಬಹುದು. ಗೃಹಸ್ಥನಿಗೆ 
ಉಪವಾಸಾದಿಗಳು ಕಡ್ಡಾಯವಲ್ಲ, ॥ ೩೭ ।। ಮಾಘಮಾಸದಲ್ಲಿ ಯತಿಗಳು, ಭಿಕ್ಷುಗಳು ಮತ್ತು 
ವಿಧವೆಯರು ಉಪವಾಸಾದಿಗಳನ್ನು ಮಾಡಬೇಕಾದುದೇ. ಆದರೆ ಗೃಹಸ್ಥನು ಬ್ರಾಹ್ಮಣರ ಭೋಜನ 
ಮಾಡಿಸಿ ತಾನೂ ಭೋಜನ ಮಾಡಬೇಕು. ॥1೩೮ । ಗೃಹಸ್ಥನಿಗೆ ಮಾಘಮಾಸದಲ್ಲಿಪ್ರಾತಃಕಾಲದ 
ಮತ್ತು ಮಧ್ಯಾಹ್ನದ ಸ್ನಾನಗಳು ಕಡ್ಡಾಯ. ಆದರೆ ಬ್ರಹ್ಮಚಾರಿಯು ಸಾಯಂಸ್ಥಾನವನ್ನೂ 
ಕಡ್ಡಾಯವಾಗಿ ಮಾಡಬೇಕು. ಗೃಹಸ್ಥನು ನಿಮಿತಕಾರಣಗಳಿಂದ ಕೂಡಿದ ದಿವಸಗಳಲ್ಲಿ 
ಸಾಯಂಸ್ನಾನವನ್ನು ಮಾಡಬೇಕು. ॥ ೩೯ ॥॥ ಮಾಘಮಾಸದಲ್ಲಿ ಗಂಡಂದಿರ ಅನುಜ್ಞೆಯಿಂದ 
ಪತಿತತ್ತರಳಾದ ಗೃಹಿಣಿಯು ಉಪವಾಸವನ್ನು . ಮಾಡಬಹುದು. ಇಲ್ಲದಿದ್ದರೆ ಕಾರ್ಯ 
ಸಿದ್ಧಿಸುವುದಿಲ್ಲ ॥ ೪೦ ॥। ಹೇಗಾದರೂ ಮಾಡಿ ಭಕ್ತಿಯಿಂದ ಮಾಘಸ್ನಾನವನ್ನುಮಾಡಲೇಬೇಕು, 
ಅದರಿಂದಲೇ ಶ್ರೀಮಾಧವನು ಎಲ್ಲ ಫಲಗಳನ್ನು ಕೊಡುವವನಾಗುತ್ತಾನೆ. ॥ ೪೧ ॥। ಮಾಘ 
ಮಾಸದಲ್ಲಿ ತಮಗೆ ಇಷ್ಟವಾದ ವಸ್ತುವನ್ನು ಬಿಡಬೇಕು ಮತ್ತು ನಿಷಿದ್ಧವಾದ ಪದಾರ್ಥಗಳನ್ನು 
ತಿನ್ನಬಾರದು. ಹಿತವಾದ ಪರಿಶುದ್ಧವಾದ ಅನ್ನವನ್ನು ತಿನ್ನಬೇಕು. ಇದೂ ಮಾಧವನ ಪ್ರೀತಿಗಾಗಿ 
ಮಾಡುವ ಒಂದು ತಪಸ್ಸೇ. ॥॥೪೨ ।। ಹೋಮಾದಿಗಳನ್ನುಮಾಡುವಾಗ ಮಾತ್ರ ಬೆಂಕಿಯ ಮುಂದೆ 
ಇರಬಹುದು. ಆದರೆ ಛಳಿಗೆ ಕಾಸಿಕೊಳ್ಳಲು ಅಗ್ನಿಸೇವನೆ ಕೂಡದು. ಅಶಕ್ತನು ಅಗ್ನಿಸೇವನೆ 
ಮಾಡಿದರೂ ಇನ್ನೊಬ್ಬರ ಅಗ್ನಿಯನ್ನು ಸೇವಿಸಬಾರದು. ॥ ೪೩ ॥ ಎಳ್ಳು ಎಣ್ಣೆಯಿಂದ 
ಅಭ್ಯಂಜನವನ್ನು ಮಾಘಮಾಸದಲ್ಲಿಮಾಡಬಹುದು. ತಿಲಹೋಮಮಾಡುವುದು, ತಿಲತರ್ಪಣ 

ಕೊಡುವುದು, ತಪಸ್ವಿಗಳಿಗೆ ತಿಲದಾನ ಮಾಡುವುದು. ಇವೆಲ್ಲವೂ ಮಾಧವನಿಗೆ ಪ್ರೀತಿಕರವು. 

| ೪೪ ॥ ಶಕನಾದವನು, ಮಾಧವನ ಪ್ರೀತಿಗೋಸ್ಕರ ಮಾಡುವ ದಾನಾದಿ ಕಾರ್ಯಗಳಿಂದ 

ತೀರ್ಥಕ್ಷೇತ್ರದಲ್ಲಿ ದೊರಕುವ ಫಲವು. ಅಶಕ್ಷನಾದವನಿಗೆ ಕೇವಲ ಸ್ನಾನಮಾತ್ರದಿಂದಲೇ 

ದೊರಕುವುದು. ॥ ೪೫ ॥ ಪ್ರಯಾಗದ ಯಾತ್ರಾಫಲಾಪೇಕ್ಷಿಗಳು ಬ್ರಹ್ಮಚರ್ಯೆಯಿಂದ 

ಇರಬೇಕು, ಭೂಮಿಯಲ್ಲಿ ಮಲಗಿ ನಿದ್ದೆ ಮಾಡಬೇಕು, ಮತ್ತೊಬ್ಬರ ಅನ್ನವನ್ನು ಊಟ 

ಮಾಡಬಾರದು ಮತ್ತು ದಾನ ತೆಗೆದುಕೊಳ್ಳಬಾರದು, ಭಿಕ್ಷಾನ್ನವನ್ನು ಭಕ್ತಿಸಬೇಕು, ಸತ್ಯವನ್ನೇ 

ನುಡಿಯಬೇಕು, ಪರರ ನಿಂದೆಯನ್ನುಬಿಡಬೇಕು ಮತ್ತುಪರರನ್ನು ಆಡಿಕೊಳ್ಳುವುದನ್ನು ಬಿಡಬೇಕು, 

ಹೀಗಿದ್ದರೇನೇ ಹೆಚ್ಚಿಗೆ ಫಲ ಲಭಿಸುವುದು. ॥ ೪೬-೪೭ ॥ ಪ್ರತಿನಿತ್ಯವೂ ಮಾಘಸ್ನಾನವ್ರತಿಯು 

ದಂಪತಿಗಳಿಗೆ ಭೋಜನಮಾಡಿಸಬೇಕು ಮತ್ತು ಅವರಿಗೆ ವಸ್ತಭೂಷಣಗಳನ್ನು ಕೊಡಬೇಕು. 


384 ಪ್ರಯಾಗಮಾಹಾತ್ಮ್ಯಮ್‌ 


ಹಾಗೆಯೇ ಬ್ರಾಹ್ಮಣೋತ್ತಮರಿರುವಲ್ಲಿ ಅವರು ಕಾಯಿಸಿಕೊಳ್ಳುವುದಕ್ಕೆ ಬೆಂಕಿಯನ್ನು ಹಚ್ಚಿ 
ಕೊಡಬೇಕು. ಬ್ರಾಹ್ಮಣರಿಗೆ ಉಣ್ಣೆ ಬಟ್ಟೆಗಳನ್ನೂ ಮೇಲಂಗಿಗಳನ್ನೂಕೊಡಬೇಕು. ಅವರಿಗೆ ನೆಲ್ಲಿ 
ಕಾಯಿ ಮತ್ತು ಎಳ್ಳನ್ನು ಹಾಸಿಗೆಗಳನ್ನು ಈ ತೀರ್ಥಕ್ಷೇತ್ರದಲ್ಲಿ ನಿತ್ಯವೂ ದಾನ ಮಾಡಬೇಕು. 
॥ ೪೮-೪೯ ॥ ಬ್ರಾಹ್ಮಣರಿಗೆ ಪಾದರಕ್ಟೆಗಳನ್ನೂ ಮತ್ತು ಹೊಲಿದಿರುವ ಬಟ್ಟೆಗಳನ್ನೂ ಕೊಟ್ಟರೆ 
ಪಾಪಪರಿಹಾರವು. ಹಾಗೆಯೇ ಆಕಳತುಪ್ಪ ಹತ್ತಿ ಬಂಗಾರದ ದೀಪದ ಸೊಡರುಗಳು, 
ಸತ್ವಾತ್ರರಾದ ವಿಪ್ರರಿಗೆ ಪ್ರಯಾಗದಲ್ಲಿ ಮಾಘಮಾಸದಲ್ಲಿ ಪ್ರತಿದಿವಸವೂ ಅಥವಾ ಒಂದು 
ದಿವಸವಾದರೂ ದಾನಮಾಡಿದರೆ ಶ್ರೀಮಾಧವನು ಅತಿಪ್ರೀತನಾಗುವನು. ॥ ೫೦-೫೧ ॥ 
ಮಾಘಸ್ನಾನವ್ರತದ ದೀಕ್ಷೆಯಲ್ಲಿರುವವನು ಪ್ರಯಾಗದಲ್ಲಿ ವೇದಪಾರಾಯಣ ಮಾಡಿದರೆ 
ಲಿಕ್ಕಹಾಕಲಾರದಷ್ಟು ಪುಣ್ಯವನ್ನು ಪಡೆದು ವೈಕುಂಠದಲ್ಲಿ ವಾಸಿಸುವನು. ॥ ೫೨ ॥ ವೇದ- 
ಪಾರಾಯಣ ಮಾಡಿದವರು ಆ ವೇದಮಂತ್ರಗಳಲ್ಲಿಎಷ್ಟೆಷ್ಟುಅಕ್ಷರಗಳಿವೇ ಅಷ್ಟಷ್ಟು ಸಂಖ್ಯೆಯಲ್ಲಿ 
ಶ್ರೀಹರಿಯ ನಾಮಗಳನ್ನು ಸಂಕೀರ್ತನೆ ಮಾಡಿರುವರು. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. 
॥ ೫೩ ॥ ವೇದಪಾರಾಯಣ ಮಾಡಲೂ ಸಾಧ್ಯವಾಗದಿದ್ದಲ್ಲಿ ಪವಮಾನಸೂಕಗಳನ್ನಾದರೂ 
ಪ್ರಯಾಗದಲ್ಲಿ ಪಾರಾಯಣ ಮಾಡಿದರೆ ವೇದಪಾರಾಯಣದ ಫಲವೇ ಲಭಿಸುವುದು. ॥ ೫೪ । 
ಕಲಿಯ ಬಾಧೆಯನ್ನು ನಿವಾರಿಸುವ ಪುಣ್ಯಕರವಾದ ಶ್ರೀಮದ್ಭಾಗವತದ ಪಾರಾಯಣ ಮಾಡಿದರೆ 
ಜ್ಞಾನಾನಂದಾದಿಗಳುಳ್ಳ ಸ್ವರೂಪವುಳ್ಳ ಮೋಕ್ಷವನ್ನು ಪಡೆದು ಶ್ರೀವಿಷ್ಣುವಿನ ಸಾದೃಶ್ಯವನ್ನು 
ಪಡೆಯುವರು. ॥ ೫೫ ॥ ಶಕ್ತಿಯಿಲ್ಲದವರು ಮಾಘಮಾಸದಲ್ಲಿ ವೇದಮಾತೆಯೆಂದು 
ಎನಿಸಿಕೊಂಡಿರುವ ಗಾಯತ್ರೀಮಂತ್ರವನ್ನು ಜಪಿಸಿದರೆ ವೇದಪಾರಾಯಣ ಮಾಡಿದ ಫಲವು 
ದೊರಕುವುದು. 1 ೫೬ ॥ ಮಧ್ಯಾಹ್ನದವರೆಗೂ ಯಾರು ಗಾಯತ್ರಿಯನ್ನುಜಪಿಸುವರೋ ಅವರು 
ಶ್ರೀವೈಕುಂಠಕ್ಕೆ ಹೋಗಿ ಶ್ರೀವಿಷ್ಣುವನ್ನು ನೋಡುವರು. ॥ ೫೭ ॥ ಪರಮಾತ್ಮನಿಗೆ 
ನೈವೇದ್ಯವಾಗಿರತಕ್ಕ ಹವಿಷ್ಯಾನ್ನದಿಂದ ಯಾರು ಬ್ರಾಹ್ಮಣರಿಗೆ ಮಾಘಮಾಸದಲ್ಲಿ ಭೋಜನ 
ಮಾಡಿಸುತ್ತಾರೋ ಅವರು ಪ್ರಾಣದಾನ ಮಾಡಿದ ಪುಣ್ಯವನ್ನು ಸಂಪಾದಿಸಿ ಸ್ವರ್ಗದಲ್ಲಿ 
ವಿರಾಜಮಾನರಾಗುವರು. ॥। ೫೮ ।। ಮಾಘಮಾಸದಲ್ಲಿ ಯಾರು ಯತಿಗಳಿಗೆ ಭಿಕ್ಷೆ ಮಾಡಿಸು 
ತಾರೋ ಅವರು ಅನಂತ ಫಲಗಳನ್ನು ಹೊಂದುವರು. ಏಕೆಂದರೆ ಆ ಯತಿಗಳು ವಿಷ್ಣುವಿನ 
ಪ್ರತಿಮಾರೂಪರು. ॥ ೫೯ ।। ಬ್ರಹ್ಮಧ್ಯಾನಪರರೂ, ಶಾಂತರೂ, ಜತೇಂದ್ರಿಯರೂ ಮತ್ತು 
ಶುದ್ಧರೂ ಆದ ಸನ್ಯಾಸಿಗಳನ್ನು ತಮ್ಮ ಮನೆಗಳಿಗೆ ಕರೆಸಿ ಭಿಕ್ಷೆ ಕೊಡುವವರು ಸತ್ಯಲೋಕಕ್ಕೆ 
ತೆರಳುವರು. ॥। ೬೦ ॥। ಯತಿಗಳು ಮಧ್ಯಾಹ್ನದಲ್ಲಿ ವೈಶ್ವದೇವಾನಂತರ ಯಾರ ಮನೆಗೆ ಬಂದು 
ವಿಮುಖರಾಗಿ ಹೋಗುವುದಿಲ್ಲವೋ, ಅವರು ಯಮಲೋಕಕ್ಕೆ ಹೋಗುವುದಿಲ್ಲ, ॥ ೬೧ ॥ 
ಮಧ್ಯಾಹ್ನದಲ್ಲಿ ಈ ರೀತಿ ಆಗಮಿಸಿರತಕ್ಕ ಸನ್ಯಾಸಿಗಳಿಗೆ ಒಂದು ತುತ್ತುಅನ್ನವನ್ನಾದರೂ ಕೊಟ್ಟವನು 
ನೂರಾರು ಪಾಪಗಳಿಂದ ಕೂಡಿದವನಾದಾಗ್ಯೂ ಯಮದೇವರ ಪಟ್ಟಣವಾದ ಸಂಯಮಿನೀ 
ಯನ್ನು ನೋಡುವುದೇ ಇಲ್ಲ ॥ ೬೨ ॥ ಯತಿಗಳು ಬಂದಾಗ ನೀರನ್ನು ಕೊಡಬೇಕು, ಆಮೇಲೆ 
ಅನ್ನವನ್ನು ಕೊಡಬೇಕು, ಪುನಃ ನೀರನ್ನು ಕೊಡಬೇಕು. ಕೊಟ್ಟ ಅನ್ನವು ಮೇರುಪರ್ವತದಷ್ಟು 
ಹೆಚ್ಚಿನದ್ದಾಗುವುದು ಮತ್ತು ಆ ನೀರು ಸಾಗರದ ನೀರಿನಂತೆ ಬೃಹತ್ತಾಗುವುದು. ॥। ೬೩ ॥ ಯಾರ 
ಮನೆಯಲ್ಲಿ ಯತಿಗಳು ಭೋಜನ ಮಾಡುವರೋ ಅವರ ಮನೆಯಲ್ಲಿ ಸಾಕ್ಟಾತ್‌ ಶ್ರೀಹರಿಯು 
ಭೋಜನ ಮಾಡುವನು. ಯಾರ ಮನೆಯಿಂದ ಸನ್ಯಾಸಿಯು ಅನ್ನವಿಲ್ಲದೆ ಕಳುಹಿಸಲ್ಪಡುವನೋ. 


ಅಧ್ಯಾಯ ೪೯ 385 


ಅಂತಹವರಿಗೆ ದೇವತೆಗಳೂ ಮುಖ ತೋರಿಸದೆ ಹೊರಟುಹೋಗುವರು. ॥ ೬೪ ॥ ಯತಿಗಳನ್ನು 
ಸಾಕ್ಷಾತ್‌ ವಿಷ್ಣುವೆಂದೇ ತಿಳಿದು ಅವರನ್ನು ಶ್ರೀಖಂಡ ಮತ್ತು ತುಳಸೀಗಳಿಂದ ಪೂಜಿಸಬೇಕು. - 
ಯತಿಗಳ ಪಾದೋದಕವು ಸ್ವೀಕಾರಾರ್ಹವು. ಅದು ಏಳು ಜನ್ಮಗಳ ಪಾಪಗಳನ್ನು ನಾಶ 
ಮಾಡುವುದು. ॥ ೬೫ ॥। ಯತಿಗಳಿಗೆ ಕೌಪೀನ, ಉಡುವ ವಸ್ತ್ರ, ಕಮಂಡಲು, ಕೃಷ್ಣಾಜಿನ, ಕಂಬಳಿ, 
ಕಾಷ್ಠ ಮತ್ತು ಗುಡಿಸಲು ಇವುಗಳನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು. ॥ ೬೬॥ 
ಹೇ ಬ್ರಾಹ್ನಣರುಗಳಿರಾ! ಈ ರೀತಿಯಾಗಿ ಪ್ರಯಾಗದಲ್ಲಿನ ಮಾಘಸ್ನಾನದ ಸಾಮಾನ್ಯಧರ್ಮಗಳು 
ಹೇಳಲ್ಪಟ್ಟಿವೆ. ಇದರಂತೆ ಆಚರಿಸಿದರೆ ಶೀಘ್ರವಾಗಿ ಮಾಧವನು ಪ್ರಸನ್ನನಾಗುವನು. ೬೭ ॥ 


(1 ನಲವತೊಂಬತನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಪಂಚಾಶತ್ತಮೋನಧ್ಯಾಯಃ ॥1 ೫೦ ॥ 


ಸೂತ ಉವಾಚ--- ` 

ಅಥ ವೈಶೇಷಿಕಾನ್ಸಕ್ಷ ಕ ಧರ್ಮಾನ್ಮಾಘಭವಾನ್ನಿಜಾಃ । 
ನಿತ್ಯನೈಮಿತಿಕಾನ್ಯಾಮ್ಯಾಂಸತತ್ಯಾಲವಿಭೇದತಃ WOU 
ಮಕರೇ ತು ಪರಾಃ ಪುಣ್ಯಾಶ್ಲತ್ನಾಧಿಂಶತ್ತು ನಾಡಿಕಾಃ । 

` ಕ್ರಮಾತ್ಪುಣ್ಯತರಾಃ ಪುಣ್ಯತಮಾಃ ಪುಣ್ಯಾಃ ಪ್ರಕೀರ್ತಿತಾಃ 11೨ ॥ 
ಸ್ನಾನಂ ದಾನಂ ಜಪೋ ಹೋಮ: ಪೂಜನಂ ದ್ವಿಜಭೋಜನಮ್‌ | 
ಫಲಂ ಕೋಟಿಗುಣಂ ಧತ್ತೇ ಪ್ರಯಾಗೇ ತು ವಿಶೇಷತಃ WA 
ತಸ್ಯಾಂ ಶುಕ್ಲತಿಲೈ: ಸ್ನಾನಂ ಕಾರ್ಯಂ ಚೋದ್ದರ್ಶನಂ ಶುಭೈಃ I 
ತಿಲಾ ದೇಯಾಶ್ಚ ವಿಪ್ರೇಭ್ಯಃ ಸಂಕ್ರಾಂತಾವುತರಾಯಣೇ I ೪ 
ತಿಲತೈಲೇನ ದೀಪಾಶ್ಚ ದೇಯಾ ದೇವಗೃಹೇಷು ಚ। 
ತಿಲಹೋಮಃ ಪ್ರಕರ್ತವ್ಯೋ ದದ್ಯಾತ್ರಿಲವೃಷಂ ತಥಾ ॥ ೫ ॥ 
ವಸ್ತ್ರಂ ಕಾಪ್ಟಂ ಚ ಪಂಚಾಗ್ನಿಂ ತಿಲಧೇನುಂ ಚ ಪರ್ವತಮ್‌ । 
ತಿಲಪಾತ್ರಂ ಚ ಪದ್ಧಂ ಚ ಹೇಮಮುಕ್ಪಾಶ್ಚ ವಿದ್ರುಮಮ್‌ Wt 
ಸಘ್ಯತಂ ಕೃಶರಂ ದದ್ಯಾದ್ಬಾಹ್ಮಣೇಭ್ಯೋ ಯಥಾವಿಧಿ । 
ದಕ್ಷಿಣಾ ಚ ಪ್ರದಾತವ್ಯಾ ಮಾಧವಪ್ರೀತಯೇನಧಿಕಾ ೭ ॥ 
ಅಥಾನೇಕಫಲಪ್ರಾಪ್ಟೈ ಸೌಭಾಗ್ಯಾಯುಷ್ಠ ರಾಣಿ ಚ। 
ಸ್ರೀಭಿರ್ದಾನಾನಿ ದೇಯಾನಿ ನಿಬೋಧತ ಮುನೀಶ್ಚರಾಃ [NSN 
ತಿಲಗ್ರಾಸಃ ಪ್ರದಾತವ್ಯೋ ಲಡ್ಗುಕಾಸಿಲಸಂಭವಾಃ | 
ನವನೀತಮಯಂ ಲಿಂಗಂ ವಸ್ತತಂಡುಲಪರ್ವತಮ್‌ ॥ ೯ ॥ 
ನಿಶಾತಾಂಬೂಲದೀಪಾಂಶ್ಚ ವರ್ಧಮಾನಫಲಾನಿ ಚ । 
ತಥಾ ಮಂಗಲಸೂತ್ರಾಣಿ ಕರಂಡೋ ದಂತಪತ್ರಿಕಾ W ೧೦॥ 
ಮುಕುರಾಃ ಕಜ್ಜಲೋ ಧಾನ್ಯೋ ಕಂಚುಕ್ಯಃ ಕುಂಕುಮಂ ತಥಾ । 
ಕದಲೀ ಚೀಕ್ಷುದಂಡಾಶ್ವ ತಥಾ ಭೋಗ್ಯಾನನೇಕಶಃ 11 ೧೧ ॥ 
ಸದಕ್ಷಿಣಾನಿ ದೇಯಾನಿ ದ್ವಿಜಸ್ತ್ರೀಭ್ಯೋ ಯಥಾಯಥಮ್‌ | 
ಧನಧಾನ್ಯಸುಖಾವಾಪಿಪುತ್ರಪ್‌ೌತ್ರಾದಿವರ್ಧನಮ್‌ ॥ ೧೨ ॥ 


ಜನ್ಮಜನ್ಮನಿ ಸೌಭಾಗ್ಯಂ ದಾನೇನಾನೇನ ವೈ ಭವೇತ್‌ ॥ 

ಬ್ರಾಹ್ಮಣಾನ್ಫೋಜಯೇಚ್ಛಕ್ತ್ಯಾ ದಕ್ಷಿಣಾಭಿಶ್ಚ ತೋಷಯೇತ್‌ ॥ ೧೩॥ 

ಸ್ವಯಂ ಭುಂಜೀತ ಸಾಮಾತ್ಯೋ ನಿಯಮೇನ ನಯೇದ್ದಿನಮ್‌ । 

ಏವಂ ಯಃ ಕುರುತೇ ಶಕ್ತ್ಯಾ ಪ್ರಾಗುಕಂ ಭಕ್ತಿಮಾನ್ನರಃ` W ೧೪॥ 
386 


ಅಧ್ಯಾಯ ೫೦ 387 
ಅಕ್ಚಯ್ಯಫಲಮಾಪ್ಟೋತಿ ಮಾಧವಶ್ಚಾಶು ತುಪ್ಕತಿ I 


ಏವಂ ವೋ ಮುನಯಃ ಕೃತ್ಯಮುಕ್ತಂ ಸಂಕ್ರಾಂತಿಕಾಮ್ಯಯಾ ॥ ೧೫ ॥ 
ಕೃತ್ಯಾಂತರಮಥೋ ವಕ್ಚಿ ಸ ಶ್ರುಣುದ್ದಂ ಸಾವಧಾನತಃ । 
ಮಾಫಘಕೃಷ್ಣಚತುರ್ಥೀ ತು ಸಂಕಷ್ಟಹರಸಂಜ್ಞಿತಾ I ೧೬ ॥ 
ತಸ್ಯಾಮುಪೋಷಣಂ ಕೃತ್ವಾ ಗಣೇಶಂ ಪೂಜಯೇನ್ಬಿಶಿ । 
ಷೋಡಕಶೈರುಪಚಾರೈಶ್ಚ ವೇದಮಂತ್ರೈರ್ಯಥಾವಿಧಿ 11 ೧೭ ॥ 
ಚಂದ್ರೋದಯೇ$ರ್ಫ್ಯದಾನಂ ಸ್ಯಾಚ್ಛಂದ್ರಾದಿಭ್ಯೋ ಯಥಾಕ್ರಮಮ್‌ । 
ಏಕವಿಂಶತಿಸಂಖ್ಯಾಕ್ಸೆ: ಶೋಭನೈೆಸಿಲಲಡು ಕ್ಸಿ: I ೧೮ ॥ 
ವಾಯನಂ ದ್ವಿಜವರ್ಯಾಯ ದೇಯಂ ಫೃುತಸಮನ್ನಿತಮ್‌ | 
ಶೃಣುಯಾದ್ವಾಕಥಾಂ ಪುಣ್ಯಾಂ ಸ್ವಯಮದ್ಯಾತ್ರಿಲಾದಿಕಮ್‌ I ೧೯ ॥ 
ಭಾದ್ರಕೃಷ್ಣಚತುರ್ಥ್ಯಾಂ ವೈ ತಸ್ಯಾಂ ವಾ ವ್ರತಮಾಚರೇತ್‌ । 
ಏಕವಿಂಶತಿವರ್ಷಾಣಿ ಕುರ್ಯಾತ್‌ ವ್ರತಮನುತಮಮ್‌ ೨೦ ॥ 
ಏಕಮೇವಾಥವಾ ಕುರ್ಯಾತ್ವ್ರಯಾಗೇ ಭೂತಲೇ ತಥಾ । 
ಏತದ್ವೃತಪ್ರಭಾವೇನ ಸರ್ವಸಂಕಷ್ಟನಾಶನಮ್‌ I ೨೧ ॥ 
ಜಾಯತೇ ಸರ್ವಕಾಮಾನಾಂ ಪ್ರಾಪಿರ್ಹೇರಂಬತೋಷಣಾತ್‌ । 
ದ್ವಾದಶೀಮಾಘ ಕೃಷ್ಣಸ್ಯ ಸಾ ತಿಲಾ ದ್ವಾದಶೀ ಸ್ಮೃತಾ | || ೨೨ ॥ 
ತಸ್ಯಾಂ ಸರ್ವಂ ತಿಲೈಃ ಕೃತ್ಯಂ ಕರ್ತವ್ಯಂ ಮುನಿಪುಂಗವಾಃ | 

ಮಾಘೇ ತು ಕೃಷ್ಟದ್ದಾದಶ್ಯಾಂ ಯಮೋ ಹಿ ಭಗವಾನುುರಾ I ೨೩ 1 
ತಿಲಾನುತ್ಹಾದಯಾಮಾಸ ತಪಃ ಕೃತ್ವಾಸುದಾರುಣಮ್‌ । 
ತಸ್ಕಾಮುಪೋಷಿತಸ್ತಾತ ತಿಲೈಸ್ತಸ್ಯಾಂ ಯಜೇದ್ದರಿಮ್‌ 11 ೨೪ ॥ 
ತಿಲತೈಲೇನ ದೀಪಾಶ್ಚ ದೇಯಾ ದೇವಗೃಹೇಷು ಚ। 
ನಿವೇದಯೇತ್ರಿಲಾನೇವಂ ದಾತವ್ಯಾಶ್ಚ ತಿಲಾಸಥಾ I ೨೫ ॥ 
ತಿಲಾನ್ಸತ್ವಾಚ ವಿಪ್ರೇಭ್ಯೋ ಭಕ್ಷಯೇಚ್ಚ ತಿಲಾಂಸ್ಪಥಾ । 
ಮಾಘಕೃಷ್ಣಚತುರ್ದಶ್ಶಾಂ ಸ್ನಾತಃ ಸಂತರ್ಪಯೇದ್ಯಮಮ್‌ (1 ೨೬ ॥ 
ಸತಿಲ್ಫೆಃ ಸಲಿಲೈಃ ಸಮ್ಮಕ್‌ ಚತುರ್ದಶಯಮಾಖ್ಯತಃ । 

ತತೋ ಯಮೋ ನಿಹಂತೇತಿ ದಶಕೃತ್ರ್ಯ ಪಠೇನ್ನನುಮ್‌ Wl ೨೭ ॥ 
ನ ಸ್ಯಾದ್ಯಮಭಯಂ ತಸ್ಯ ಸರ್ವಪಾಪೈಃ ಪ್ರಮುಚ್ಛತೇ । 

ಮಾಘಾಮಾಯಾಂ ಯದಾ ವಿಪ್ರಾಃ ಪಾತಶ್ರವಣಭಾನುತಃ ॥1 ೨೮ ॥ 


ಅರ್ಧ್ಥೋದಯ ಇತಿ ಪ್ರೋಕೋ ಯೋಗಃ ಪರಮದುರ್ಲಭಃ । 
ದಿವೈವ ಯೋಗಃ ಶಸ್ಲೋsಯಂ ನ ರಾತ್ರೌ ನ ಚ ಸಂಧ್ಯಯೋಃ ॥ ೨೯ ॥ 


388 ಪ್ರಯಾಗಮಾಹಾತ್ಮ್ಯಮ್‌ 


ಕೋಟಿಸೂರ್ಯಗ್ರಹೈಸುಲ್ಯ ಈಷನ್ನ್ಯೂನೋ ಮಹೋದಯಃ | 
ಅಮಾಶ್ರವಣಪಾತಾನಾಮಾದಿಮಧ್ಯಾಂತ್ಯನಾಡಿಕಾಃ 1೩೦॥ 
ಭಾನೌ ಭಾನೂದಯೇ ವೈ ಸ್ಕುರ್ಮುಖ್ಯೋ ಹೃರ್ಧೋದಯಸ್ತಸ್‌ೌ । 
ಪ್ರಯಾಗೇ ತು ಪ್ರಶಸ್ತೋ5ಯಂ ಯೋಗಃ ಪುಣ್ಯೈರವಾಪ್ಯತೇ ॥ ೩೧ ॥ 
ತತ್ರ ಸ್ನಾನಂ ಹುತಂ ಜಪ್ಪಂ ದತ್ತಂ ಕೋಟಿಗುಣಂ ಭವೇತ್‌ । 

'ಅಮೈವೈಕಾ ಮಹಾಪುಣ್ಯಾ ತಾಪಸೀ ತೀರ್ಥನಾಯಕೇ 1೩೨ ॥ 
ಕಿಮು ಯೋಗೈರ್ಯುತಾ ರೌಕ್ಸೀ ಮಾಣಿಕ್ಕೈರಿವ ಮುದ್ರಿಕಾ । 
ಅರ್ಧೊೋದಯೇ ತು ಸಂಪ್ರಾಪೇ ಸರ್ವಂ ಗಂಗಾಸಮಂ ಜಲಮ್‌ ॥ ೩೩ ॥ 
ಪಾತ್ರಭೂತಾ ದ್ವಿಜಾಃ ಸರ್ವೇ ಸ್ವಬ್ಧದಾನಂ ಗಿರೇಸಮಮ್‌ । 


ಚತುಷ್ಪಷ್ಠಿಪಲಂ ಮುಖ್ಯಂ ಚತ್ವಾರಿಂಶತ್ತು ಮಧ್ಯಮಮ್‌ ॥ ೩೪ ॥ 
ಪಂಚವಿಂಶತಿಕಂ ಹೀನಂ ಕಾಂಸ್ಕಪಾತ್ರಂ ಸ್ವಶಕಿತಃ | 
ಕೃತ್ವಾಪಾಯಸಸಂಪೂರ್ಣಂ ತತ್ರಾಷ್ಠದಲಮುಲ್ಲಿಖೇತ್‌ ॥ ೩೫ ॥ 


ಪದ್ಧಸ್ಯ ಕರ್ಣಿಕಾಯಾಂ ತು ಕರ್ಷಮಾತ್ರಂ ಸುವರ್ಣಕಮ್‌ । 
ತದಭಾವೇ ತದರ್ಧಂ ವಾ ತದರ್ಧಂ ವಾಪಿ ಯೋಜಯೇತ್‌  ॥೩೬॥ 
ಭೂಮೌ ತು ತಂಡುಲೈಶ್ಶುದ್ಧೈಃ ಕೃತ್ವಾಪೃದಲಮುತ್ತಮಮ್‌ । 


ಅಮಂತ್ರಂ ಸ್ಥಾಪಯೇತತ್ರ ಬ್ರಹ್ಮವಿಷ್ಣುಶಿವಾತ್ಮಕಮ್‌ 1೩೭॥ 
ತೇಷಾಂ ಪೂಜಾ ತತಃ ಕಾರ್ಯಾ ಶ್ವೇತಮಾಲೈಸುಶೋಭಿತೈಃ I 
ವಸ್ಟಾದಿಭಿರಲಂಕೃತ್ಯ ಬ್ರಾಹ್ಮಣಾಯ ನಿವೇದಯೇತ್‌ ॥ ೩೮ ॥ 
ಸಸ್ವರ್ಣಪಾಯಸಮನ್ನಂ ಯಸ್ಮಾದೇತತ್ವಯೇೀಮಯಮ್‌ । 

ಆಪತ್ತೇಸ್ತಾರಕಂ ಯಸ್ಮಾತದ್ಮಹಾಣ ದ್ವಿಜೋತ್ತಮಾಃ ೩೯॥ 
ಸಮುದ್ರಮೇಖಲಾಂ ಪೃಥ್ವೀಂ ಸಮ್ಯಗ್ಹಾತುಶ್ಚ ಯತ್ಸಲಮ್‌ । 

ತತ್ನಲಂ ಲಭತೇ ಮರ್ತ್ಯಃ ಕೃತ್ತೇದಂ ದಾನಮುತಮಮ್‌ 11೪೦ ॥ 
ಅಮಾವಾಸ್ಯಾವಿಧಿಃ ಪ್ರೋಕ್ತಾ ಪ್ರಯಾಗೇ ಮುನಿಪುಂಗವಾಃ । 
ತಿಥ್ಯಂತರಗತಶ್ನಾಥೋ sನುಷ್ಠಾನಕ್ರಮ ಈರ್ಯತೇ W ೪೧॥ 


|| ಇತಿ ಪಂಚಾಶತಮೋತಧ್ಯಾಯಃ || 
|| ಐವತನೆಯ ಅಧ್ಯಾಯವು | 
ಸೂತರು ಹೇಳಿದರು 
ಎಲೈ ಶೌನಕಾದಿ ಬ್ರಾಹ್ನಣರುಗಳೇ! ಮಾಘಮಾಸದಲ್ಲಿ ಸಂಭವಿಸಿರತಕ್ಕ ಅನೇಕ 


ವಿಶಿಷ್ಠವಾದ ವ್ರತಾದಿಗಳಿಗೆ ಅನ್ವಯಿಸುವ ಧರ್ಮಗಳನ್ನು ಹೇಳುವೆನು. ಇವುಗಳಂತೆ ಆಚರಣೆ 
ಮಾಡುವುದರಿಂದಲೇ ಶ್ರೀಮಾಧವನು ಬೇಗನೆ ಸಂತುಷ್ಠನಾಗುವನು. ॥ ೧ ॥ ಮಕರಸಂಕ್ರಮಣ 


ಅಧ್ಯಾಯ ೫೦ 389 


ದಲ್ಲಿಸಂಕ್ರಮಣದ ನಂತರ ನಲವತ್ತುಘಳಿಗೆ ಕಾಲವು ಪುಣ್ಯಕಾಲವು. ಇವು ಕ್ರಮಕ್ರಮವಾಗಿ ಪುಣ್ಯ, 
ಪುಣ್ಯತರ ಮತ್ತು ಪುಣ್ಯತಮ ಈ ರೀತಿಯಾಗಿ ತನ್ನ ಪಾ ್ರಶಸ್ತದಲ್ಲಿ ಬದಲಾವಣೆಯನ್ನು 
ಹೊಂದುವುದು. ॥1೨ ॥ ಪ್ರಯಾಗದಲ್ಲಿ ಈ ಪುಣ್ಯಕಾಲಗಳಲ್ಲಿ; ಸ್ನಾನ, ದಾನ, ಜಪ, ಹೋಮ, ಪೂಜೆ 
ಮತ್ತು ಬ್ರಾಹ್ಮಣರ ಭೋಜನ ಮಾಡಿಸುವುದು ಇವುಗಳಿಂದ ಕೋಟಿಯಷ್ಟು ಹೆಚ್ಚಿಗೆ 
ಪುಣ್ಯಪ್ರಾಪವಾಗುವುದು. ॥೩ ॥ ಈ ಪುಣ್ಯಕಾಲವಾದ ಉತರಾಯಣದಲ್ಲಿ ಬಿಳಿ ಎಳ್ಳಿನಿಂದ ಸ್ನಾನ 
ಮಾಡಿ ಮತ್ತುಮಂಗಳದ್ರವ್ಯಗಳಿಂದ ತಿಕ್ಕಿ ದೇಹವನ್ನು ಸುವಾಸನೆಯುಕ್ತವಾದ್ದನ್ನಾಗಿ ಮಾಡಬೇಕು, 
ಹಾಗೂ ಎಳ್ಳನ್ನು ದಾನ ಮಾಡಬೇಕು. ॥ ೪ ॥। ದೇವಮಂದಿರದಲ್ಲಿ ಎಳ್ಳೆಣ್ಣೆಯ ದೀಪವನ್ನು 
ಇಡಬೇಕು ಮತ್ತುತಿಲಹೋಮವನ್ನುಮಾಡಬೇಕು. ಎಳ್ಳಿನ ಎತ್ತನ್ನು ದಾನ ಮಾಡಬೇಕು. ॥ ೫ ॥ 
ವಸ್ತ್ರ ಕಟ್ಟಿಗೆ ಮತ್ತುಪಂಚಾಗ್ನಿಯನ್ನೂಎಳ್ಳಿನಿಂದ ಮಾಡಿದ ಆಕಳನ್ನೂಎಳ್ಳಿನ ರಾಶಿಗಳನ್ನೂದಾನ 
ಮಾಡಬೇಕು, ಎಳ್ಳು ತುಂಬಿದ ಪಾತ್ರೆಯನ್ನು, ಪದ್ಧದ ಆಕಾರದಲ್ಲಿಹರಡಿರುವ ಎಳ್ಳನ್ನು, ಬಂಗಾರ, 
ಮುತ್ತುಗಳು ಮತ್ತುಹವಳ ಇವುಗಳನ್ನುದಾನ ಮಾಡಬೇಕು. ॥ ೬ । ಮಾಧವನ ಪ್ರೀತಿಗಾಗಿ ತುಪ್ಪದ 
ಸಹಿತ ಹುಗ್ಗಿಯನ್ನು ದಕ್ಷಿಣೆಯೊಡನೆ ವಿಧಿವತ್ತಾಗಿ ಬ್ರಾಹ್ಮಣರುಗಳಿಗೆ ದಾನ ಮಾಡಬೇಕು. ॥1೭ ॥ 
ಹೇ ಮುನೀಶ್ವರರೇ! ಕೇಳಿರಿ, ಸ್ತ್ರೀಯರು ಈ ಮಕರಮಾಸದಲ್ಲಿ ಅನೇಕ ರೀತಿಯ ಫಲವು 
ಲಭಿಸುವುದಕ್ಕಾಗಿಯೂ, ತಮಗೆ ದೀರ್ಫಾಯುಸ್ಸು ಮತ್ತು ಸೌಭಾಗ್ಯವು ದೊರಕಲು ಅನೇಕ 
ದಾನಗಳನ್ನು ಮಾಡಬೇಕು. ।। ೮ ॥ ಎಳ್ಳನ್ನು, ಎಳ್ಳು ಉಂಡೆಗಳು, ಬೆಣ್ಣೆಯಿಂದ ಆವೃತವಾದ 
ಲಿಂಗಗಳನ್ನು, ವಸ್ತ್ರಗಳನ್ನುಮತ್ತುಅಕ್ಕಿಯ ರಾಶಿ ಇವುಗಳನ್ನು ದಾನವಾಗಿ ಕೊಡಬಹುದು. ॥ ೯ ॥ 
ಧನ, ಧಾನ್ಯ ಮತ್ತು: ಸುಖವೃದ್ಧಿಗೂ ಮತ್ತುಮಕ್ಕಳು, ಮೊಮ್ಮಕ್ಕಳು ಹುಟ್ಟಿ ವಂಶಾಭಿವೃದ್ಧಿಗಾಗಿಯೂ 
ಅರಶಿನ, ತಾಂಬೂಲ, ದೀಪಗಳು, ಆ ಕಾಲದಲ್ಲಿ ಬೆಳೆಯುತ್ತಿರುವ ಹಣ್ಣುಗಳು, ಮಂಗಳಸೂತ್ರ, 
ಡಬ್ಬಿ, ಬಾಚಣಿಗೆ, ಮುಕುರ, ಕಾಡಿಗೆ, ಧಾನ್ಯಗಳು, ಕುಪ್ಫುಸಗಳು, ಕುಂಕುಮ, ಬಾಳೆಹಣ್ಣು 
ಕಬ್ಬಿನಜಲ್ಲೆ ಮತ್ತು ಅನೇಕ ಭೋಗಪದಾರ್ಥಗಳನ್ನು ಬ್ರಾಹ್ಮಣಸ್ತ್ರೀಯರಿಗೆ ದಕ್ಷಿಣೆ ಸಹಿತ ದಾನ 
ಮಾಡಬೇಕು. (ಇದನ್ನೇ ಭೋಗೀ ಕೊಡುವುದೆಂದು ವಾಡಿಕೆಯಿರುವುದು.) 
I ೧೦-೧೨ ॥ ಈ ವಸ್ತುಗಳ ದಾನದಿಂದ ಜನ್ಮ ಜನ್ಮಗಳಲ್ಲಿಯೂ ಸೌಭಾಗ್ಯವು ಶಾಶ್ವತವಾಗಿ 
ಇರುವುದು. ಇದಲ್ಲದೆ ಬ್ರಾಹ್ಮಣರನ್ನು ಭೋಜನಗಳಿಂದಲೂ ದಕ್ಷಿಣೆಯಿಂದಲೂ ಸಂತುಷ್ಟಿ 
ಪಡಿಸಬೇಕು. ॥। ೧೩ ॥ ಹೀಗೆ ದಾನಾದಿಗಳನ್ನುಮಾಡಿ ತನ್ನ ಪರಿವಾರದೊಡನೆ ತಾನೂ ಭೋಜನ 
ಮಾಡಿ ನಿಯಮದಿಂದ ದಿನಗಳನ್ನು ಕಳೆಯಬೇಕು. ಈ ರೀತಿಯಾಗಿ ಯಾರು ಮಾಡುವರೋ 
ಅವರಿಗೆ ಮಾಧವನು ಪ್ರಸನ್ನನಾಗುವನು ಮತ್ತುಅಕ್ಷಯ್ಯಫಲವನ್ನುಕೊಡುವನು. ಸಂಕ್ರಾಂತಿಯನ್ನು 
ಉದ್ದೇಶ ಮಾಡಿ ಈ ಕೃತ್ಯಗಳನ್ನು ಹೇಳಿದ್ದಾಯಿತು. ॥ ೧೪-೧೫ ॥ ಮಾಘಕೃಷ್ಣಚತುರ್ಥೀ ದಿವಸವು 
ಸಂಕಷ್ಟಚತುರ್ಥಿ ಎಂದು ಪ್ರಸಿದ್ಧವಾಗಿದೆ. ಇದರ ಆಚರಣೆಯ ವಿಧಿಯನ್ನು ಹೇಳುವೆನು, 
ಸಾವಧಾನದಿಂದ ಕೇಳಿ. (ಈ ವ್ರತವು ವೈಷ್ಣವರು ಅನುಷ್ಠಾನ ಮಾಡಲು ಯೋಗ್ಯವಲ್ಲ) ॥ ೧೬ ॥ 
ಆ ದಿನ ಉಪವಾಸವಿದ್ದುಸಾಯಂಕಾಲದವೇಳೆಯಲ್ಲಿವೇದಮಂತ್ರಗಳಿಂದ ಮೂಲಕ ಶ್ರೀ ಮಹಾ 
ಗಣಪತಿಯ ಷೋಡಶೋಪಚಾರಪೂಜಾವನ್ನು ಮಾಡಬೇಕು. ॥ ೧೭ ॥ ಚಂದ್ರೋದಯ 
ವಾಗುತ್ತಲೇ ಚಂದ್ರನೇ ಮುಂತಾದವರಿಗೆ ಕ್ರಮಪ್ರಕಾರವಾಗಿ ಅರ್ಫ್ಯವನ್ನು ಕೊಡಬೇಕು. 
ಇಪ್ಪತ್ತೊಂದು ಎಳ್ಳು ಲಡ್ಡಿಗೆಗಳನ್ನು ತುಪ್ಪದ ಸಹಿತವಾಗಿ ವಾಯನದಾನದೊಡನೆ ಬ್ರಾಹ್ಮಣರಿಗೆ ' 
ಕೊಡಬೇಕು. ಪುಣ್ಯಕರವಾದ ಸಂಕಷ್ಟನಾಶಕ ಗಣಪತಿಯ ಕಥೆಯನ್ನು ಕೇಳಿ ನಂತರ ಎಳ್ಳಿನಲ್ಲಿ 


390 ಪ್ರಯಾಗಮಾಹಾತ್ಸ್ಯಮ್‌ 


ಮಾಡಿದ ಪದಾರ್ಥಗಳಿಂದ ಕೂಡಿದ ಭೋಜನವನ್ನುಮಾಡಬೇಕು. ॥ ೧೮-೧೯ ॥ ಭಾದ್ರಪದ 
ಕೃಷ್ಣ ಚತುರ್ಥಿ ದಿವಸವೂ ಈ ವ್ರತವನ್ನು ಇದೇ ರೀತಿ ಮಾಡಬೇಕು. ಹೀಗೆಯೇ ಇಪ್ಪತ್ತೊಂದು 
ವರ್ಷ ಈ ಉತ್ತಮವಾದ ವ್ರತವನ್ನುಮಾಡಬೇಕು. ॥೨೦॥!ಇದನ್ನುಪ್ರಯಾಗದಲ್ಲಿಒಂದು ವರ್ಷ 
ವಿಧಿಪೂರ್ವಕ ಮಾಡಿದರೆ ಇದರ ಪ್ರಭಾವದಿಂದ ಸರ್ವಾರಿಷ್ಠಗಳೂ ನಿವಾರಣೆಯಾಗುವುವು. 
11೨೧ । ಮತ್ತುಗಣಪತಿಯನ್ನುಸಂತುಷ್ಟಿಗೊಳಿಸಿದ್ದರಿಂದ ಸರ್ವ ಅಪೇಕ್ಷೆಗಳೂ ನೆರವೇರುವುವು. 
ಇನ್ನು ಮಾಘಕೃಷ್ಣ ದ್ವಾದಶೀ ದಿವಸವೂ ತಿಲದ್ವಾದಶೀ ಎಂದು ಸ್ಫೃತಿಗಳಲ್ಲಿ ಹೇಳಲ್ಪಟ್ಟದೆ. 
॥| ೨೨ 1। ಅವತ್ತಿನ ಎಲ್ಲ ಕೃತ್ಯಗಳೂ ಎಳ್ಳಿನಿಂದಲೇ ಮಾಡಲ್ಪಡತಕ್ಕದ್ದು. ಹಿಂದೆ ಭಗವಾನ್‌ 
ಯಮಧರ್ಮರಾಜರು ಮಾಘಕೃಷ್ಣದ್ವಾದಶೀದಿನ ತಿಲವನ್ನು ಉತ್ಪಾದನೆ ಮಾಡಿದರು. ॥। ೨೩ ॥ 
ಆದ್ದರಿಂದ ಯಮನ ಸಂತೋಷಕ್ಕಾಗಿ ಅಂದು ಉಪವಾಸ ಮಾಡತಕ್ಕದ್ದು ಮತ್ತು ಎಳ್ಳಿನಿಂದ 
ಶ್ರೀಹರಿಯನ್ನುಪೂಜಿಸತಕ್ಕದ್ದು. ದೇವರಗುಡಿಗಳಲ್ಲಿಎಳ್ಳು ಎಣ್ಣೆಯ ದೀಪಗಳನ್ನು ಹಚ್ಚಿಡಬೇಕು. 
ಮತ್ತುದೇವರಿಗೆ ಎಳ್ಳನ್ನುನಿವೇದನ ಮಾಡಬೇಕು ಮತ್ತುಎಳ್ಳನ್ನುದಾನ ಮಾಡಬೇಕು, ॥ ೨೪-೨೫ ॥ 
ಬಾ ್ರಹ್ಮಣರಿಗೆ ಎಳ್ಳನ್ನು ದಾನ ಮಾಡಿದ್ದಲ್ಲದೆ ಎಳ್ಳನ್ನು ತಿನ್ನಬೇಕು. ಮಾಘಕೃಷ್ಣ ಚತುರ್ದಶೀದಿವಸ 
ಸ್ನಾನ ಮಾಡಿ ಯಮದೇವರಿಗೆ ತರ್ಪಣವನ್ನು ಕೊಡಬೇಕು.!। ೨೬ ।। ಯಮೋ ನಿಹಂತಾ 
ಪಿಶ್ಳ್ಠಧರ್ಮರಾಜೋ ವೈವಸ್ವತೋ ದಂಡಧರಶ್ಚ ಕಾಲಃ । ಎಂಬ ಯಮಧರ್ಮರಾಜನ ಹೆಸರಿನ 
ಮಂತ್ರವನ್ನುಹತ್ತುಬಾರಿ ಹೇಳಬೇಕು ಮತ್ತುಎಳ್ಳು ನೀರಿನಿಂದ ಯಮದೇವರಿಗೆ ತರ್ಪಣವನ್ನು 
ಕೊಡಬೇಕು. ॥ ೨೭ ॥ ಇದರಿಂದ ಯಮನೆಂಬ ಹೆಸರಿನ ಈ ಮನುವಿನಿಂದ ನಮಗೆ ಯಮ- 
ಭಯವು ಇರುವುದಿಲ್ಲ ಮತ್ತು ಎಲ್ಲ ಪಾಪಗಳಿಂದಲೂ ನಿವೃತ್ತಿ ಹೊಂದುತ್ತೇವೆ. ಹೇ ಶೌನಕಾದಿ 
ವಿಪ್ರರೇ! ವ್ಯತೀಪಾತ ಮತ್ತು ಶ್ರವಣ ನಕ್ಷತ್ರಗಳು ಕೂಡಿದರೆ (ಅಂದರೆ ವ್ಯತಿಪಾತ 
ಶ್ರವಣಯೋಗವಿದ್ದರೆ) ಹಾಗೂ ಭಾನುವಾರದ ಯೋಗವಿದ್ದರೆ ಅಂತಹ ಯೋಗಕ್ಕೆ 
""ಅರ್ಧೋದಯ''ವೆಂದು ಕರೆಯುತ್ತಾರೆ. ।। ೨೮ | ಈ ಯೋಗವು ಅಮಾವಾಸ್ಯೆ ಬರುವುದು 
ಪರಮ ದುರ್ಲಭವು, ಅದರಲ್ಲಿ ಈ ಯೋಗವು ಹಗಲು ಬಂದರೇನೇ ಅತಿಪ್ರಶಸವು. ಎರಡು 
ಸಂಧ್ಯಾಕಾಲಗಳಲ್ಲಿಯೂ ಮತ್ತು ರಾತ್ರೆವೇಳೆಯಲ್ಲಿಯೂ ಬಂದರೆ ಪ್ರಶಸವಲ್ಲ ಅಮಾ, 
ವ್ಯತೀಪಾತ, ಶ್ರವಣ, ಭಾನುವಾರ ಇವುಗಳಲ್ಲಿ ಯಾವುದಾದರೊಂದು ಇಲ್ಲದಿದ್ದರೆ 
ಮಹೋದಯಯೋಗ; ಇದು ಕೋಟಿಸೂರ್ಯಗ್ರಹಣಗಳಿಗೆ ಸಮಾನವು. ಅಂದರೆ ಈ 
ಯೋಗದಲ್ಲಿ ಮಾಡತಕ್ಕ ಸ್ನಾನ, ತರ್ಪಣ, ಜಪ, ತಪ, ದಾನಗಳು ಕೋಟಿಸೂರ್ಯಗ್ರಹಣ 
ಗಳಲ್ಲಿಯೂ ಮಾಡಿದ ಜಪತಪಾದಿಗಳಿಗೆ ಸಮಾನವು. ಮಹೋದಯ ಯೋಗವು 
ಅರ್ಧೊೋದಯಕ್ಕಿಂತ ಸ್ವಲ್ಪ ಕಡಿಮೆ ಪ್ರಾಶಸ್ತವುಳ್ಳದ್ದು. ಇಂತಹ ಅರ್ಧೋದಯವು ಅದರಲ್ಲಿ 
ಪ್ರಯಾಗದಲ್ಲಿ ಬಂದರೆ ಅದು ಪರಮದುರ್ಲಭವಾದುದೇಸರಿ. ಅಮಾವಾಸ್ಯೆಯ ಆದಿಫಳಿಗೆ, 
ಶ್ರವಣದ ಮಧ್ಯಘಳಿಗೆ, ವ್ಯತೀಪಾತದ ಅಂತ್ಯಘಳಿಗೆ ಇವು ಭಾನುವಾರ ಸೂರ್ಯೋದಯಕ್ಕೆ 
ಬಂದರೆ ಮುಖ್ಯವಾದ ಅರ್ಧೋದಯಯೋಗವು. ॥ ೨೯-೩೦ ॥ ಸೂರ್ಯೋದಯವಾದ 
ನಂತರ ಹಗಲಿನಲ್ಲಿ ಅದರಲ್ಲಿಯೂ ಪ್ರಯಾಗದಲ್ಲಿ ಅಮಾವಾಸ್ಯಾದಿನ ಈ ಯೋಗವು ಪುಣ್ಯ- 
ವಿಶೇಷದಿಂದಲೂ ಬಂದು ಸೇರುವುದು. 1೩೧ ॥ ಆಗ ಪ್ರಯಾಗದಲ್ಲಿಮಾಡಿದ ಸ್ನಾನ, ಹೋಮ, 
ಜಪ, ದಾನ ಮುಂತಾದುವು ಕೋಟಿಗುಣದಷ್ಟು ಹೆಚ್ಚಿಗೆ ಫಲ ಕೊಡತಕ್ಕದ್ದು ಮಾಘ ಮಾಸದ 
ಅಮಾವಾಸ್ಯೆಯೇ ಪ್ರಯಾಗದಲ್ಲಿಮಹಾಪುಣ್ಯತಮ ಇದು ಇದ್ದಾಗ ಹೇಳಬೇಕಾದ್ದೇನು? 114೨ ॥ 


ಅಧ್ಯಾಯ ೫೦ 391 


ಬಂಗಾರವು ಮಾಣಿಕ್ಯದಿಂದ ಖಚಿತವಾದರೆ ಹೇಗೋ ಹಾಗೆ ವ್ಯತೀಪಾತಾದಿಯೋಗವು. ಈ 
ಯೋಗದಲ್ಲಿ ಎಲ್ಲವೂ ಗಂಗಾಜಲಕ್ಕೆ ಸರಿಸಮನಾದುದೇ. ॥ ೩೩ ॥ ಆಗ ಪ್ರಯಾಗದಲ್ಲಿರುವ 
ಬ್ರಾಹ್ಮಣರೆಲ್ಲರೂ ಸತ್ತಾತ್ರರೇ; ಅಲ್ಲಿಕೊಡತಕ್ಕ ಅಲ್ಲದಾನವೂ ಬೆಟ್ಟದಷ್ಟುಫಲಕೊಡತಕ್ಕದ್ದು ಆ 
ಯೋಗಯುಕ್ತ ಸಮಯದಲ್ಲಿ ಕಂಚಿನ ಪಾತ್ರೆಯಲ್ಲಿ ಪರಮಾನ್ನವನ್ನು ತುಂಬಿ ಅದರೊಳಗೆ 
ಅಷ್ಟದಳದ ಕಮಲದ ಹೂವನ್ನು ಬರೆದು, ಆ ಹೂವಿನ ಮಧ್ಯದಲ್ಲಿ ಒಂದು ಕರ್ಷ ತೂಕದ 
ಬಂಗಾರವನ್ನಿಟ್ಟು ಶಕ್ತಿಯಿಲ್ಲದಿದ್ದರೆ ಅದರ ಅರ್ಧದಷ್ಟು ತೂಕದ, ಅದೂ ಆಗದಿದ್ದರೆ ಇದರ 
ಅರ್ಧದಷ್ಟು ತೂಕದ (ಅಂದರೆ ಕಾಲುಕರ್ಷದ ತೂಕದ) ಬಂಗಾರವನ್ನಿಟ್ಟು, ಅನಂತರ 
ಭೂಮಿಯಲ್ಲಿ ಶುದ್ಧವಾದ ಅಕ್ಕಿಯನ್ನು ಸುರಿದು ಅಷ್ಟದಳಪದ್ಧವನ್ನು ರಚಿಸಿ, ಅದರ ಮೇಲೆ ಬ ಷ್ಟ 
ವಿಷ್ಣು ಮತ್ತು ಮಹೇಶ್ವರರೂಪವಾದ ಪಾಯಸಪಾತ್ರೆಯನ್ನು ಅಮಂತ್ರಕವಾಗಿ ಇಡಬೇಕು. ಈ 
ಕಂಚಿನ ಪಾತ್ರೆಯು ಅರವತ್ತನಾಲ್ಕು ತೊಲ ತೂಕವಿರುವುದು ಉತ್ತಮ ಪಕ್ಷ, ನಲವತ್ತುತೊಲದ್ದು 
ಮಧ್ಯಮ ಮತ್ತುಇಪ್ಪತ್ತೈದು ತೊಲದ ತೂಕದ್ದುಕನಿಷ್ಟ. ।1೩೪-೩೭ ॥ ಆ ಬ್ರಹ್ಮ ವಿಷ್ಣುಮಹೇಶ್ವರರ 
ಪೂಜೆಯನ್ನು ಬಿಳಿ ಹೂಮಾಲೆಗಳಿಂದ ಪೂಜಾ ಮಾಡಬೇಕು ಮತ್ತುವಸ್ತಾದಿಗಳಿಂದ ಅಲಂಕರಿಸಿ 

ಬ್ರಾಹ್ಮಣರಿಗೆ ಇವಿಷ್ಟನ್ನೂ ದಾನ ಮಾಡಬೇಕು. ॥।೩೮ ॥। ದಾನ ಕೊಡುವಾಗ ಈ ಮಂತ್ರವನ್ನು 
ಹೇಳಿ ಕೊಡಬೇಕು. "“ಸಸ್ನ ಸ್ವರ್ಣಪಾಯಸಮನ್ನಂ ಯಸ್ಥಾದೇತತ್ವಯೀಮಯಮ್‌ । ಅಪತ್ರೇಸಾರಕಂ 
ಯಸ್ಸಾತ್ತದ ್ಸೃಹಾಣದ್ದಿ ್ವಜೋತ್ತಮ Ww ನನ್ನಿಂದ ನಿಮಗೆ ಕೊಡಲ್ಪಡುತ್ತಿರುವ ಈ ಸುವರ್ಣಯುಕ್ತ 

ವಾದ ಪರಮಾನ್ನವು ವೇದಮಯವಾದದ್ದು. ಆದ್ದರಿಂದ ಸರ್ವ ಆಪತುಗಳ ನಿವಾರಣೆಗಾಗಿ 
ಹೇ ವಿಪೊ ್ರೀತ್ರಮರೇ ಇದನ್ನು ಸ್ವೀಕರಿಸಿ. ॥ (೩೯ 11 ಈ ಉತ್ತಮವಾದ ದಾನ ಮಾಡುವವನಿಗೆ 
ಸಮುದ್ರ ವನ್ನೇ ಡಾಬನ್ನಾಗಿ ಉಳ್ಳ ಇಡೀ ಭೂಮಿಯನ್ನೇ ದಾನ ಮಾಡಿದಷ್ಟು ಫಲವು 
ದೊರಕುವುದು. 1೪೦ i ಪ್ರ ಯಾಗದಲ್ಲಿನ ಅಮಾವಾಸ್ಯಾವಿಧಿಯು, ಹೇ ಮುನಿಪುಂಗವರೇ! 
ನನ್ನಿಂದ ಹೇಳಲ್ಪಟ್ಟಿತು. ಬೇರೆ ಪಾಸ ತಿಥಿಗಳಿಗೆಸ ios ಟ್ಪವಿಧಿಗಳನ್ನು ಹೇಳುವೆನು. 
|| ೪೧ 1 


(1 ಐವತ್ತನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಏಕಪಂಚಾಶತಮೋತಧ್ಯಾಯಃ ॥ ೫೧ ॥1. 


ಸೂತ ಉವಾಚ 
ಮಾಘಶುಕ್ನಚತುರ್ಥ್ಯಾಂ ತು ನಕವ್ರತಪರಾಯಣಃ | 
ಕುಂದೈರಭ್ಯರ್ಚ್ಯ ಗಿರಿಶಂ ಸರ್ವಾನ್ಯಾಮಾನವಾಪ್ನುಯಾತ್‌ 1೧॥ 
ಅತಃ ಕುಂದಚತುರ್ಥೀತಿ ಭುವಿ ವಿಖ್ಯಾತಿಮಾಗತಾ I 
ಕುಂದಪೂಜನಮಾತ್ರೇಣ ಪ್ರಸನ್ನೋ ಜಾಯತೇ ಶಿವಃ ॥೨॥ 
ಪಂಚಮ್ಯಾಂ ಪೂಜನಂ ಭಕ್ತ್ಯಾ ಕರ್ತವ್ಯಂ ರತಿಕಾಮಯೋಃ । 
ಅನೇಕೈರುಪಭೋಗ್ಯೈಶ್ಚ ಪೂಜಾಸಂಭಾರವಿಸ್ಪರೈ: NA 
ಶ್ರಿಯಶ್ಚ ಪೂಜನಂ ಕಾರ್ಯಂ ತಥೈವ ಗುರುಪೂಜನಮ್‌ । 
ವಾಸಂತಿಕೋತ್ಸವಃ ಕಾರ್ಯೋ ಗೀತವಾದಿತ್ರನರ್ತನೈಃ ೪॥ 
ಅನೇಕಮಂಗಲದ್ರವ್ಯೈರಸಾಲಕುಸುಮೈಶ್ಯಚ್ಛೆ: । 
ಶ್ರೀಮಾಧವಪರಃ ಸರ್ವೈಃ ಕರ್ತವ್ಯಶ್ಚ ಮಹೋತ್ಸವಃ ॥ ೫ ॥ 
ದಾನಾನಿ ದ್ವಿಜವರ್ಯೇಭ್ಯೋ ಭೋಜನಾನಿ ವಿಶೇಷತಃ । 
ತೇನಾಸೌ ಮಾಧವೋ ದೇವಸ್ತುಷ್ಟೋ ಭವತಿ ನಿಶ್ಚಿತಮ್‌ 1೬ 
ಯೇ ಹೃಷ್ಟಾಮಲಿನಾಸ್ಪಸ್ಟಿಂಸಿಷ್ಕಂತ್ಯಹನಿ ಮಾನವಾಃ । 
ತಥಾ ತಿಷ್ಠಂತಿ ತೇ ಸರ್ವೇ ವರ್ಷಮಾತ್ರಂ ನ ಸಂಶಯಃ ॥ ೭॥ 
ಅತಃ ಶ್ರೀಪಂಚಮೀ ಪ್ರೋಕ್ತಾ ತಥೈವ ಗುರುಪಂಚಮೀ | 
ವಸಂತಪಂಚಮೀ ಚೇತಿ ಪ್ರಸಿದ್ಧಿಂ ಸಮುಪಾಗತಾ 1೮॥ 
ಅರುಣೋದಯವೇಲಾಯಾಂ ಶುಕ್ಲಾ ಮಾಫಸ್ಕ ಸಪ್ತಮೀ I 
ಪ್ರಯಾಗೇ ಯದಿ ಲಭ್ಯೇತ ಕೋಟಿಸೂರ್ಯಗ್ರಹೈಸ್ತಮಾ WE 
ತಸ್ಯಾಂ ಸ್ನಾನಂ ಚ ದಾನಂ ಚೆ ಯತ್ವಿಂಚಿದ್ದರಿಶೋಷಣಮ್‌ । 
ಕೃತಂ ನಿಶ್ಚಲತಾಂ ಯಾತಿ ತೇನಾಸಾವಚಲಾ ಸ್ಟೃತಾ W ೧೦ ॥ 
ಬದರ್ಯಾಃ ಸಪಪತ್ರಾಣಿ ತಾವತ್ಯರ್ಕದಲಾನಿ ಚ । 
ದತ್ವಾ ಶಿರಸಿ ಮಂತ್ರೇಣ ಸ್ನಾಯಾದೃಕ್ತ್ಯಾರುಣೋದಯೇ 1 ೧೧॥ 
ಯದ್ದ್ಯಥಾ ಕೃತಂ ಪಾಪಂ ಮಯಾ ಸಪ್ಪಸು ಜನ್ಮಸು । 
ತನ್ಮೇ ರೋಗಂ ಚ ಶೋಕಂ ಚ ಮಾಕರೀ ಹಂತು ಸಪ್ತಮೀ ॥1 ೧೨ ॥ 


ಮಂತ್ರೇಣಾನೇನ ವೈ ಸ್ನಾತ್ವಾ ಗಂಧಪುಷ್ಠಾಕ್ಷತ್ರೆರ್ಯತಮ್‌ । 
ಪಾತ್ರೇಣಾಂಜಲಿನಾ ವಾಪಿ ಸೂರ್ಯಾಯಾರ್ಫ್ಥ್ಯಂ ನಿವೇದಯೇತ್‌॥ ೧೩ ॥ 
ಸಪಸಪಿವಹಪ್ರೀತಿಸಪಲೋಕಪ್ರದೀಪಕ । 

ಸಪ್ತಮ್ಯಾ ಸಹಿತೋ ದೇವ ಗೃಹಾಣಾರ್ಫ್ಯಂ ನಮೋತಸ್ತುತೇ ॥೧೪॥ 


ಖಿ ಲ 


392 


ಅಧ್ಯಾಯ ೫೧ 393 


ಜನನೀ ಸರ್ವಭೂತಾನಾಂ ಸಪ್ತಮೀ ಸಪಸಪಿಕೇ । 


ಸಪವ್ಯಾಹೃತಿಕೇ ದೇವಿ ನಮಸ್ಟೇ ಸೂರ್ಯಮಂಡಲೇ HOE 
ಏವಂ ಸ್ನಾನವಿಧಿರ್ಜ್ಗೇಯೋ ರಥಸಪ್ರಮಿಕಾಭವಃ । 

ಅಚಲಾ ಸಂಭವಃ ಸೋ ಥ ವಿಧಿಃ ಸ್ನಾನೇ ನಿರೂಪ್ಯತೇ 1 ೧೬ ॥ 
ಕೃತ್ವಾ ಷಷ್ಠಾ 'ಮೇಕಭುಕಂ ಸಪ್ತಮ್ಯಾಂ ನಿಶ್ಚಲಂ ಜಲಮ್‌ । 

ರಾತ್ರ್ಯಂತೇ ಚಾಲಯೇನ್ಹ್‌ನೀ ದತ್ವಾ ಶಿರಸಿ ದೀಪಕಮ್‌ ॥ ೧೭ ॥ 
ಸೌವರ್ಣೇ ರಾಜತೇ ಪಾತ್ರೇ ಶಕ್ತ್ಯಾ ಲಬ್ಧ್ಬಮಯೇ ತಥಾ | 

ತೈಲೇನ ವರ್ತಿಕಾ ದೇಯಾ ಮಹಾರಜನಿರಂಜಿತಾ 1 ೧೮ n 


ಸಮಾಹಿತಮನಾ ಭೂತ್ವಾ ದತ್ವಾ ಶಿರಸಿ ದೀಪಕಮ್‌ । 
ಭಾಸ್ಕರಂ ಹೃದಯೇ ಧ್ಯಾತ್ವಾ ಇಮಂ ಮಂತ್ರಮುದೀರಯೇತ್‌ ॥ ೧೯ ॥ 
ನಮಸ್ತೇ ರುದ್ರರೂಪಾಯ ರಸಾನಾಂ ಪತಯೇ ನಮಃ । 


ವರುಣಾಯ ನಮಸ್ತೇಸ್ತು ಹರಿವಾಸ ನಮೋಸ್ತುತೇ Wl ೨೦ ॥ 
ಜಲೋಪರಿ ಚ ತದ್ದೀಪಂ ಸ್ಥಾಪ್ಯ ಸಂತರ್ಶ್ಯ ದೇವತಾಃ | 

ನರಃ ಕೇನವಲೇದ್ಯಾವತ್ತಾವತ್ಸ್ಸಾನಂ ಸಮಾಚರೇತ್‌ ॥1 ೨೧ ॥ 
ಏವಂ ಪ್ರಯಾಗೇ ಚೇತ್‌ ಸ್ನಾನಂ ಸರ್ವಕಾಮಫಲಪ್ರದಮ್‌ । 
ರೂಪಸ್‌ಾಭಾಗ್ಯಜನನಂ ಸರ್ವರೋಗನಿವಾರಣಮ್‌ ॥ ೨೨ ॥ 
ಸೂರ್ಯಪೂಜಾಂ ತತಃ ಕುರ್ಯಾದ್ರಕ್ತೆಃ ಪೂಜನಸಾಧನ್ನೆ: I 

ಪೀಠಾದ್‌ೌ ರಥಮುಲ್ಲಿಖ್ಯ ಸಪಸಪ್ಪಿಸಮನ್ನಿಶಮ್‌ I ೨೩ ॥ 
ಸವಾಲಖಲ್ಕಂ ಸಾನೂರುಮೇಕಚಕ್ರಂ ಧ್ವಚಾನ್ದಿತಮ್‌ । 

ಸಹಸ್ರಕಿರಣಂ ಸೂರ್ಯಂ ವಿಲಿಖೇತತ್ರ ಸಾಯುಧಮ್‌ | ೨೪ ॥ 
ಷೋಡಶೈರುಪಚಾರೈಶ್ಚ ಪೂಜಯಿತ್ವಾ ಯಥಾವಿಧಿ । 

ತದಗ್ರೇ ಸಪಧಾನ್ಯಾನಿ ಫಲಾನಿ ಚ ನಿವೇದಯೇತ್‌ !1 ೨೫ ॥ 


ಕರವೀರೈರ್ಜಪಾಷುಷ್ಟೆ ಕ್ಸ್ರರ್ದೀಪೈರ್ಲೊಹಿತಚಂದನೈಃ । 
ತಾಂಬೂಲೈರ್ದಕ್ಷಿಣಾಭಿಶ್ಚಸೂರ್ಯಮಂತೈೈಃ ಪ್ರಪೂಜಯೇತ್‌ ॥ ೨೬ ॥ 
ಬ್ರಾಹ್ಮಣಂ ಪೂಜಯೇತ್ಪಶ್ಚಾತ್ರೋಷಯೇದ್ದಕಿಣಾದಿಭಿಃ । 


ಸರ್ವಾನ್ಯಾಮಾನವಾಪ್ನೋತಿ ನರೋ ನಾರೀ ವಿಶೇಷತಃ i ೨೭ ॥ 
ತದ್ದಿನೇ ತಿಲಪಾತ್ರಾಣಾಂ ದಾನಮುಕಂ ಮಹಾಫಲಮ್‌ । 
ಫಲದಾನಂ ಚ ವಿಪ್ರೇಭ್ಯಸಥಾ ಷೋಡಶಸಂಖ್ಯಯಾ ॥ ೨೮ ॥ 


ಕೂಷ್ಲಾಂಡದಾನಂ ಮಂತ್ರೋಕಂ ಬ್ರಹ್ಮಹತ್ಕಾನಿವಾರಣಮ್‌ । 
ಸೌಭಾಗ್ಯಪುತ್ರಪೌತ್ರಾದಿಪೋಷಣಂ ರವಿತೋಷಣಮ್‌ 1೨೯ 


ಪ್ರಯಾಗಮಾಹಾತ್ಮ್ಯಮ್‌ 
ಪ್ರವಾಲಮಣಿಮುಕಾಢ್ಯಂ ವಸ್ತ್ರಧಾನ್ಯಫಲಾನ್ವಿತಮ್‌ । 


ಫೃತಾಕಂ ತಿಲಸಂಯುಕಂ ಸರ್ಣರೌಪ್ಯಾದಿಪೂರಿತಮ್‌ ೩೦ ॥ 
ಸಂವ್ಯತ್ರಂ ದ್ವಿಜವರ್ಯಾಯ ಪೂಜಯಿತ್ವಾಯಥಾವಿಧಿ । 
ನಾರೀ ವಾ ಪುರುಷೋ ವಾಪಿ ದದ್ಯಾದ್ಬಕ್ನ್ಯಾ ಸದಕ್ಷಿಣಮ್‌ 1೩೧ ॥ 
ಯಾವದ್ದೀಜಾನಿ ಸಂತ್ಯಸ್ಯ ತಾವದ್ವರ್ಷಸಹಸ್ರಕಮ್‌ । 

` ಕೂಷ್ಮಾಂಡದಾತಾ ತೇಜಸ್ವೀ ಪ್ರೀತಃ ಸ್ಪರ್ಗೇ ವಸೇನ್ನರಃ ॥ ೩೨ ॥ 


ಸಂಕ್ರಾಂತಾವಥವಾಮಾಯಾಂ ಸಪಮ್ಯಾಂ ಚ ವಿಶೇಷತಃ । 
ಪೂರ್ಣಿಮಾಯಾಂ ಚ ಗೋದಾನಮಕ್ಚಯ್ಯಫಲದಂ ಸ್ಮೃತಮ್‌ ॥ ೩೩ ॥ 
ಬ್ರಾಹ್ಮಣಾನ್ಟೋಜಯೇದ್ಬಕ್ನ್ಯಾ ದಂಪತೀ ಚ ತಥಾರ್ಚಯೇತ್‌ । 


ಸೂರ್ಯಾತ್ಮಾ ಮಾಧವಸ್ತೇನ ಕರ್ಮಣಾ ಸಂಪ್ರಸೀದತಿ I ೩೪ 1 
ಏವಂವಿಧಾಯ ವಿಧಿವತರ್ವಂ ಸಾಪಮಿಕಂ ವಿಧಿಮ್‌ । 

ಸ್ನಾತ್ವಾಷ್ಠಮ್ಯಾಂ ತತಃ ಕುರ್ಯಾತಲಿಲೇ ಭೀಷ್ಠತರ್ಪಣಮ್‌ 1 ೩೫ ॥ 
ಬ್ರಾಹ್ಮಣಾದ್ಯಾಶ್ಚಯೇ ವರ್ಣಾ ನ ದದ್ಯುರ್ಭೀಷ್ಠತರ್ಪಣಮ್‌ । 
ಸಂವತ್ತರಕೃತಂ ತೇಷಾಂ ಪುಣ್ಯಂ ನಶ್ಯತಿ ಸತ್ತಮ Il ೩೬ ॥ 


ಭೀಷ್ಮಶ್ಶಾಂತನವೋ ವೀರಸ್ಪತ್ಯವಾದೀ ಜಿತೇಂದ್ರಿಯಃ । 
ಆಭಿರದ್ಬಿರವಾಪ್ನೋತು ಪುತ್ರಪೌತ್ರೋಚಿತಾಂ ಕ್ರಿಯಾಮ್‌ ॥೩೭॥ 
ವೈಯಾಘ್ರಪಾದಗೋತ್ರಾಯ ಸಾಂಕೃತಿಪ್ರವರಾಯ ಚ । 


ಅಪುತ್ರಾಯ ದದಾಮ್ಯೇತಜ್ಜಲಂ ಭೀಷ್ಮಾಯ ವರ್ಮಣೇ ॥ ೩೮ ॥ 
ಜೀವತಿತ್ರಾಪಿ ಕರ್ತವ್ಯಂ ತರ್ಪಣಂ ಯಮಭೀಷ್ಠಯೋಃ | 

ಸವ್ಯೇನ ವಾಪಸವ್ಯೇನ ದ್ವಯೋರಸ್ತಿ ದ್ವಿರೂಪತಾ WW ೩೯ 1 
ಏವಂ ಯಸ್ಪರ್ಪಣಂ ಕೃತ್ವಾ ಬ್ರಾಹ್ನಣಾನ್ಫೋಜಯೇತತಃ । 

ತಸ್ಯ ಸಂತತಿವಿಚ್ಛೇದೋ ಜಾಯತೇ ನ ಕದಾಚನ ೪೦ ॥ 
ಏಕಾದಶೀ ತು ಯಾ ಶುಕ್ಲಾಸಾ ಭೀಷ್ಠದ್ದಾದಶೀ ಸ್ಮ ಫಾ! 

ಉಪೋಷ್ಯ ವಿಧಿವತಸ್ಕಾಂ ಮಾಧವಂ ಪೂಜಯೇನ್ನರಃ 1೪೧ ॥ 
ಮಾಘಸ್ನಾನಂ ತಥಾ ಸಮ್ಯಕ್ಷಂತರ್ಪ್ಯ ಪಿತೃದೇವತಾಃ । 

ತಿಲಪಾತ್ರಾಣಿ ದೇಯಾನಿ ಸುವರ್ಣಸಹಿತಾನಿ ಚ Wl ೪೨ ॥ 


ತಾಮ್ರಪಾತ್ರಂ ದಶಪಲಂ ಜಘನ್ಯಂ ಪರಿಕೀರ್ತಿತಮ್‌ । 

ದ್ವಿಗುಣಂ ಮಧ್ಯಮಂ ಪ್ರೋಕ್ತಂ ತ್ರಿಗುಣಂ ಚೋತ್ತಮೋತ್ತಮಮ್‌॥ ೪೩ ॥ 
ಸ್ವರ್ಣಮೇಕಂ ಜಘನ್ಯಂ ಸ್ಯಾತ್‌ದ್ಹಿಗುಣಂ ಮಧ್ಯಮಂ ಸ್ಮೃತಮ್‌ | 
ತ್ರಿಗುಣಂ ಚೋತ್ತಮಂ ಪೊ ್ರೀಕಮೃಷಿಭಿಸತ್ತದರ್ಶಿಭಿ: | ೪೪ ॥ 


ಅಧ್ಯಾಯ ೫೧ 395 


ತಾಮ್ರಪಾತ್ರೇ ತಿಲಾನ್‌ ದತ್ವಾ ಪಲಷಹೋಡಶಕಲ್ಲಿತೇ । 


ಸಹಿರಣ್ಯಂ ಯಥಾಶಕ್ತಿ ವಿಪ್ರಾಯ ಪ್ರತಿಪಾದಯೇತ್‌ ॥1 ೪೫ ॥ 
ತಾಮ್ರಪಾತ್ರಂ ತಿಲೈಃ ಪೂರ್ಣಂ ಪ್ರಸ್ಥಮಾತ್ರೈರ್ಧಿಜಾಯ ತು । 

ಸಹಿರಣ್ಯಂ ಚ ಯೋ ದದ್ಯಾಚ್ಛದ್ಧಾವಿತ್ರಾನುಸಾರತಃ !1೪೬॥ 
ದೇವ ದೇವ ಜಗನ್ನಾಥ ಶಂಖಚಕ್ರಗದಾಧರ । 

ತಿಲಪಾತ್ರಂ ಪ್ರದಾಸ್ಯಾಮಿ ತವಾಂಗೇ ಸಂಸ್ಥಿತೋ ಹ್ಯಹಮ್‌ ॥ ೪೭ ॥ 
ತಿಲಾಃ ಪುಣ್ಯಾಃ ಪವಿತ್ರಾಶ್ಚಸರ್ವಪಾಪಹರಾಃ ಸ್ಮೃತಾಃ | 

ಶುಕ್ಲಾಶ್ಸೈವ ತಥಾ ಕೃಷ್ಣಾ ವಿಷ್ಣುಗಾತ್ರಸಮುದ್ಭವಾಃ 11೪೮ ॥ 
ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಹತ್ಯಾಸಮಾನಿ ಚ । 

ತಿಲಪಾತ್ರಪ್ರದಾನೇನ ತಾನಿ ನಶ್ಯಂತಿ ಸರ್ವದಾ 1೪೯ ॥ 
ಏವಂ ಯಃ ಕುರುತೇ ದಾನಂ ತಿಲಪಾತ್ರಸ್ಯ ಭಕಿತಃ | 

ನಾಶಯೇತ್ರಿವಿಧಂ ಪಾಪಂ ವಾಜ್ಯನಃಕಾಯಸಂಭವಮ್‌ i ೫೦ ॥ 


ಊರ್ಣವಸ್ತು ತಥಾ ಧೇನುಂ ಮಣಿಮುಕಾಪ್ರವಾಲಕಮ್‌ । 
ಮಾಫೇ ದತ್ವಾ ನರಃ ಪಾಪಾನ್ಮುಕ್ತೋ ವೈಕುಂಠಮಾವ್ರಜೇತ್‌  ॥ ೫೧॥ 
ದಂಪತೀ ಪೂಜಯೇದ್ಬಕ್ತ್ಯಾ ವೇಣೀಮಾಧವರೂಪಿಣ್‌ । 


ವಿಪ್ರಾನಂಭೋಜ್ಯ ವಿಧಿವತ್ನ ಶ್ಹಥಯಂ ಭುಂಜೀತ ಭಕ್ತಿಮಾನ್‌ 11೫೨ ॥ 
ಮೇಷರಾಶ್‌ ಯದಾ ಸ್‌ರಿಸಿಂಹೇ ಚಂದ್ರಬ್ಧಹಸ್ಟತೀ । 

ಭಾಸ್ಕರಃ ಶ್ರವಣರ್ಕೇ ಚೇನ್ಮಹಾಮಾಘೀತಿ ಸಾ ಸ್ಟೃತಾ ॥1 ೫೩ 1 
ಮಘಾಯುಕ್ರಾಪಿ ಚೇತ್ಪಾಸ್ಯಾತ್ಮೇವಲಾ ವಾ ಮುನೀಶ್ಚರಾಃ | 
ಪ್ರಯಾಗೇತತಿಪ್ರಶಸ್ತೇಯಮಖಿಲೇ ಭೂಮಿಮಂಡಲೇ ॥1 ೫೪ ॥ 
ಗಂಗಾಯಮುನಯೋಸ್ತೀರೇ ಪೂರ್ಣಾಯಾಂ ರಜನೀಮುಖೇ । 

ಈಪಿತಂ ಫಲಮಾಪ್ನೋತಿ ದೀಪದಾನಕೃತೋ ನರಃ iu ೫೫ ॥ 


ಯತೃ್ಯತಂ ಸುಕೃತಂ ತಸ್ಯಾಂ ತತರ್ವಂ ಮೇರುಣಾ ಸಮಮ್‌ । 
ಜಾಯತೇ ನಾತ್ರ ಸಂದೇಹೋ ಗುರುವಾಕ್ಯಾನ್ನಯೋದಿತಮ್‌ ॥೫೬॥ 
ಏವಂ ವೋ ಮುನಿಶಾರ್ದೂಲಾ ವಿಶೇಷವಿಧಿನಿರ್ಣಯಃ | 
ಕಥಿತೋ ಯಂ ಭವಶ್ವೀತ್ಯಾ ಮಾಘಸ್ನಾನಫಲಪ್ರದಃ 1 ೫೭ ॥ 
॥ ಇತಿ ಏಕಪಂಚಾಶತಮೋತಧ್ಯಾಯಃ ॥ 
(1 ಐವತ್ತೊಂದನೆಯ ಅಧ್ಯಾಯವು ॥ 


ಮಾಫಶುಕ್ಲ ಚತುರ್ಥಿದಿನದಂದು ಆಚರಿಸತಕ್ಕ ರಾತ್ರಿವ್ರತದಲ್ಲಿ ಆಸಕ್ತರಾದವರು ಮಲ್ಲೆ 
ಅಥವಾ ಕಮಲಪುಷ್ಪಗಳಿಂದ ಶ್ರೀಮಹರುದ್ರದೇವರನ್ನು ಪೂಜಿಸಿದರೆ ಅವರ ಸಕಲ 


396 ಪ್ರಯಾಗಮಾಹಾತ್ಮ್ಯಮ್‌ 


ಇಷ್ಟುರ್ಥಗಳೂ ನೆರವೇರುವುವು. ॥ ೧ ॥ ಕೇವಲ ಕುಂದಪುಷಗಳಿಂದ ಮಾಡಿದ ಪೂಜೆಯಿಂದಲೇ 
ಶ್ರೀರುದ್ರದೇವರು ಪ್ರಸನ್ನರಾಗುತ್ತಾರಾದ್ದರಿಂದ ಈ ಚೌತಿಯು ""ಕುಂದ ಚತುರ್ಥೀ'' ಎಂದು 
ಪ್ರಸಿದ್ಧವಾಗಿದೆ. ॥ ೨ ॥ ಅನೇಕವಾದ ಭೋಗಸಾಮಗ್ರಿಗಳಿಂದಲೂ ಮತ್ತು ಪೂಜಾಸಾಮಗ್ರಿ 
ಗಳಿಂದಲೂ ಮಾಘಶುಕ್ಸಪಂಚಮಿಯಂದು ರತಿ ಮತ್ತು ಮನ್ನಥರ ಪೂಜೆಯನ್ನು ಮಾಡುವುದೂ 
ಕರ್ತವ್ಯವೇ. ವಸಂತಪಂಚಮಿಯೆಂದು ಪ್ರಸಿದ್ಧವಾಗಿರುವ ಅಂದು ಸಂಗೀತ, ವಾದ್ಯ ಮತ್ತು 
ನರ್ತನಗಳಿಂದ ವಸಂತೋತ್ಸವವನ್ನು ಆಚರಿಸಿ ಶ್ರೀಲಕ್ಷ್ಮೀದೇವಿಯರನ್ನೂ ಮತ್ತು ಬೃಹಸ್ಟತ್ಯಾ 
ಚಾರ್ಯರನ್ನೂಪೂಜಿಸಿ ಮಾಧವದೇವರನ್ನು ಸಂತೋಷಪಡಿಸತಕ್ಕದ್ದು. ಈ ದಿನ ಶ್ರೀಮಾಧವನ 
ಭಕ್ತರೆಲ್ಲರೂ ಅನೇಕ ವಿಧ ಮಂಗಳ ದ್ರವ್ಯಗಳಿಂದಲೂ ಶುಭಕರಗಳಾದ ಮಾವಿನ ಹೂಚಿಗುರು 
ಗಳಿಂದಲೂ ಮಾಧವನ ಸಂಬಂಧವಾಗಿ ಮಹೋತ್ಸವವನ್ನು ಮಾಡಬೇಕು. ॥ ೩-೫ ॥ 
ಬಾ ತ್ರಹ್ಮಣೋತ್ತಮರ ಭೋಜನ ಮಾಡಿಸಿ ದಾನಾದಿಗಳನ್ನು ಕೊಡುವುದರಿಂದ ಶ್ರೀಮಾಧವನು 
ನಿಶ್ಚಯವಾಗಿಯೂ ಸಂತುಷ್ಠನಾಗುವನು. ಈ ವಸಂತಪಂಚಮಿಯ ದಿವಸ ಯಾರು 
ಸಂತುಷ್ಟಾಂತಃಕರಣರಾಗಿ ಇರುವರೋ ಅವರು ಇಡೀ ಈ ವರ್ಷದಲ್ಲೇ ಸಂತುಷ್ಟಮನಸ್ಥ 
ರಾಗಿಯೇ ಇರುವರು; ಯಾರು ಮಲಿನರಾಗಿರುವರೋ, ಅವರು ವರ್ಷಪೂರ್ತಿ 
ಮಲಿನರಾಗಿಯೇ ಇರುವರು. ಈ ವಿಷಯದಲ್ಲಿ ಸಂಶಯವಿಲ್ಲ ।। ೬-೭ ॥। ಆದ್ದರಿಂದಲೇ ಈ 
ಪಂಚಮಿಯನ್ನು ಶ್ರೀಪಂಚಮಿಯೆಂದೂ, ಗುರುಪಂಚಮಿಯೆಂದೂ ಮತ್ತುವಸಂತ ಪಂಚಮಿ 
ಯೆಂದೂ ಕರೆಯುತ್ತಾರೆ. ॥ ೮ ॥ ಸರಿಸಮ ಇಲ್ಲದ ಮಾಘಶುದ್ಧಸಪ್ತಮಿಯ ಅರುಣೋದಯ 
ಕಾಲವು ಪ್ರಯಾಗದಲ್ಲಿಲಭ್ಯವಾದರೆ ಕೋಟಿಸೂರ್ಯಗ್ರಹಣಗಳಷ್ಟುಮಹತ್ವವುಳ್ಳದ್ದು ॥ ೯ ॥ 
ಆ ಕಾಲದಲ್ಲಿ ಯಾರು ಸ್ನಾನ, ದಾನ ಮತ್ತು ಶ್ರೀಹರಿಯು ಸಂತುಷ್ಠನಾಗುವ ಯಾವ ಸಣ್ಣ 
ಕೆಲಸವನ್ನಾದರೂ ಮಾಡಿದರೆ ಅವುಗಳ ಫಲವು ಶಾಶ್ವತವಾಗಿರುತ್ತವಾದ್ದರಿಂದಲೇ ಆ ಸಪಮಿಗೆ 
""ನಿಶ್ಚಲ ಸಪ್ತಮೀ'' ಎಂದು ಸ್ಟೃತಿಗಳಲ್ಲಿ ಕರೆದಿದ್ದಾರೆ. ॥ ೧೦ ॥ ಎಳಚೀಗಿಡದ ಏಳು ಎಲೆಗಳನ್ನು, 
ಎಕ್ಕೆ ಎಲೆಗಳನ್ನೂ ಶಿರಸ್ಸಿನ ಮೇಲೆ ಇಟ್ಟುಕೊಂಡು ಭಕ್ತಿಯಿಂದ ಅರುಣೋದಯಕಾಲದಲ್ಲಿ ಈ 
ಮುಂದೆ ಉಲ್ಲಿಖಿತ ಮಂತ್ರವನ್ನು ಹೇಳಿಕೊಳ್ಳುತ್ತಾ ಸ್ನಾನ ಮಾಡಬೇಕು. ॥ ೧೧ ॥ ""ನನ್ನಿಂದ 
ಹಿಂದಿನ ಏಳು ಜನ್ಮಗಳಲ್ಲಿಏನೇನು ಪಾಪಗಳು ಮಾಡಲ್ಪಟ್ಟಿವೆಯೋ ಅವುಗಳನ್ನು ಮತ್ತುಅವುಗಳ 
ಪರಿಣಾಮವಾಗಿ ಉಂಟಾಗುವ ರೋಗವನ್ನು ಮತ್ತು ದುಃಖವನ್ನು ಈ ಮಾಕರೀ ಸಪಮಿಯು 
ಪರಿಹಾರ ಮಾಡಲಿ.'' (ಈ ಸಪುಮೀತಿಧಿಯಲ್ಲಿ ಸೂರ್ಯನು ಮಕರರಾಶಿಯಲ್ಲಿಇರುವುದರಿಂದ 
ಈ ತಿಥಿಗೆ "ಮಾಕರೀ ಸಪಮೀ'' ಎಂದು ಕರೆಯುತ್ತಾರೆ.) ॥ ೧೨ ಈ ಮಂತ್ರವನ್ನುಉಚ್ಚರಿಸುತ್ತಾ 
ಸ್ನಾನ ಮಾಡಿ ಗಂಧ, ಹೂವು ಮತ್ತು ಅಕ್ಷತೆಗಳನ್ನು ತುಂಬಿಕೊಂಡು ಪಾತ್ರೆಯಿಂದಲಾಗಲೀ ಇಲ್ಲ 
ಬೊಗಸೆಯಿಂದಲೇ ಆಗಲೀ ನೀರಿನಿಂದ ಸೂರ್ಯನಾರಾಯಣದೇವರಿಗೆ ಅರ್ಫ್ಯವನ್ನು 
ಕೊಡತಕ್ಕದ್ದು ॥ ೧೩ ॥ ""ಸಪ್ಪಾಶ್ವಗಳಿಂದ ಎಳೆಯಲ್ಪಡಲು ಬಯಸುವವನೇ! ಏಳು ಲೋಕಗಳಿಗೆ 
ಬೆಳಕನ್ನುಂಟುಮಾಡುವ ಸೂರ್ಯದೇವನೇ; ಸಪ್ತಮೀತಿಥಿಯಿಂದ ಕೂಡಿಕೊಂಡು ಇರತಕ್ಕ 
ದೇವತೆಯೇ; ನನ್ನಿಂದ ಕೊಡತಕ್ಕ ಅಫ್ಯ ೯ವನ್ನುಸ್ವೀಕರಿಸು, ನಿನಗೆ ನಮಸ್ಕಾರಗಳು. 11 ೧೪ ॥ಎಲ್ಲ 
ಜೀವಿಗಳ ಜನ್ಮ ಕೊಟ್ಟಿರತಕ್ಕ ತಾಯಿಯೇ! ಏಳು ಕುದುರೆಗಳುಳ್ಳವಳೇ; ಗಾಯತ್ರೀ ವ್ಯಾಹೃತಿ 
ಮಂತ್ರದಲ್ಲಿ ಅಂತರ್ಗತವಾಗಿರತಕ್ಕ ಸಪವ್ಯಾಪೃತಿಯೇ! ಸೂರ್ಯಮಂಡಲದಲ್ಲಿರತಕ್ಕವಳೇ; ಹೇ 
ಸಪ್ತಮೀದೇವಿಯೇ; ನಿನಗೆ ನಮಸ್ಕಾರಗಳು.'' ಎಂದು ಹೇಳಿ ಸಪಮೀದೇವಿಗೆ ಅರ್ಫ್ಯವನ್ನು 
ಕೊಡಬೇಕು. ॥ ೧೫ ॥ ಈ ರೀತಿಯಾಗಿ ಸ್ನಾನದ ವಿಧಿಯನ್ನು ತಿಳಿದುಕೊಳ್ಳಬೇಕು. ಇದು ಕೇವಲ 


ಅಧ್ಯಾಯ ೫೧ 397 


` ರಥಸಪ್ತಮೀ ತಿಥಿಗಾಗಿಯೇ ಹೇಳಲ್ಪಟ್ಟಿದೆ ಮತ್ತುಸ್ನಾನದ ವಿಧಿಯಾಗಿ ನಿರೂಪಣೆ ಮಾಡಲ್ಪಟ್ಟಿದೆ. 
॥ ೧೬ ॥ ಈ ವಿಧಿಯ ಪ್ರಕಾರ ಷಷ್ಠೀದಿವಸ ಒಪ್ಪೊತ್ತು ಊಟ ಮಾಡಿ, ಸಪಮೀದಿವಸ ನೀರನ್ನು 
ಮಾತ್ರ ಸೇವಿಸಿ, ರಾತ್ರಿಯ ಕೊನೆಯವರೆಗೂ ಮೌನವ್ರತಧಾರಣೆ ಮಾಡಿದ್ದು ನಂತರ ಶಿರಸ್ಸಿನ 
ಮೇಲೆ ದೀಪವನ್ನು ಇಟ್ಟುಕೊಂಡು ರಾತ್ರಿಯನ್ನುಕಳೆಯಬೇಕು. ॥ ೧೭ ॥ ಬಂಗಾರ, ಬೆಳ್ಳಿ ತಾಮ್ರ 
ಅಥವಾ ಯಾವುದು ಲಭ್ಯವಿರುವುದೋ ಅಂತಹ ಪಾತ್ರೆಯಲ್ಲಿ ಉರಿಯುತ್ತಿರುವ ಬತ್ತಿಯನ್ನಿಟ್ಟು 
ಅದನ್ನು ರಾತ್ರಿಯಲ್ಲಿ ಶಿರಸಾ ಧಾರಣೆ ಮಾಡಿಕೊಂಡಿದ್ದು ಬೆಳಿಗ್ಗೆ ಅದನ್ನು ದಾನ ಮಾಡಬೇಕು. 
೧೮ ॥ ಶಾಂತಮನಸ್ಕರಾಗಿ, ದೀಪವನ್ನು ಶಿರಸಿನಲ್ಲಿಧಾರಣ ಮಾಡಿಕೊಂಡಿದ್ದುಶ್ರೀಸೂರ್ಯ 
ನನ್ನು ಮನಸ್ಸಿನಲ್ಲಿಧ್ಯಾನಿಸುತ್ತಾ ಈ ಮಂತ್ರವನ್ನು ಉಚ್ಚರಿಸಬೇಕು. ॥ ೧೯ ॥ ತೇಜಸ್ವಿರೂಪವುಳ್ಳ, 
ಷಡ್ರಸಗಳಿಗೆ ಅಧಿಪತಿಯಾದ ಸ್ವಾಮಿಯೇ ವರುಣನೇ! ಹರಿವಾಸನೇ! ನಿನಗೆ ನಮಸ್ಕಾರಗಳು. 
॥ ೨೦ ॥ ತೀರ್ಥದೇವತೆ ಮತ್ತು ತೀರ್ಥರಾಜನನ್ನುದ್ದೇಶಿಸಿ ನೀರಿನ ಮೇಲೆ ದೀಪವನ್ನು ಹಚ್ಚಿ 
ಹರಿಬಿಟ್ಟು ಸ್ನಾನ ಮಾಡಿ ಅರ್ಫ್ಯಾದಿಗಳಿಂದ ದೇವತೆಗಳನ್ನು ತೃಪಿಪಡಿಸಿ ಜನರು ಎದ್ದು 
ಓಡಿಯಾಡುವ ಮುನ್ನವೇ ಸ್ನಾನವನ್ನು ಮುಗಿಸಬೇಕು ॥ ೨೧ ॥ ಈ ರೀತಿಯಾಗಿ ಪ್ರಯಾಗದ 
ಸಂಗಮದಲ್ಲಿ ಸ್ನಾನ ಮಾಡಿದರೆ ಸರ್ವರೋಗನಿವಾರಣೆಯಾಗಿ ಷ್ಲುರದ್ರೂಪವೂ ಮತ್ತು 
ಸೌಭಾಗ್ಯವೂ ಸರ್ವ ಅಭೀಷ್ಟಗಳೂ ಪ್ರಾಪವಾಗುವುದು. ॥ ೨೨ ॥ ನಂತರ ಮುಂದೆ ತಿಳಿಸಿರುವ 
ಪೂಜಾಸಾಧನೆಗಳಿಂದ ಸೂರ್ಯದೇವರ ಪೂಜೆಯನ್ನುಮಾಡಬೇಕು. ಒಂದು ಮರದ ಹಲಿಗೆಯ 
ಮೇಲೆ ಚಂದನದಿಂದ ಒಂದು ಚಕ್ರವುಳ್ಳ ಮತ್ತು ದಪ್ಪವಾದ ತೊಲೆಯುಳ್ಳ, ಮುಂದುಗಡೆ 
ವಾಲಖಿಲ್ಯರುಗಳನ್ನು (ಬ್ರಹ್ಮರ್ಷಿಗಳು), ಧ್ವಜಸಹಿತವಾದ ರಥವನ್ನು ಚಿತ್ರಿಸಿ, ಅರುಣ ಎಂಬ 
ಸಾರಥಿಯನ್ನೂರಥದ ಮಧ್ಯಭಾಗದಲ್ಲಿಸಹಸ್ರಕಿರಣಗಳನ್ನುಳ್ಳ ಸೂರ್ಯದೇವರನ್ನು ಆಯುಧಗಳ 
ಸಹಿತರಾಗಿರುವಂತೆ ಬರೆಯಬೇಕು. ಷೋಡಶೋಪಚಾರಪೂಜೆಗಳಿಂದ ವಿಧಿವತ್ತಾಗಿ 
ಶ್ರೀಸೂರ್ಯನಾರಾಯಣದೇವರನ್ನು ಪೂಜಿಸಿ, ರಥದ ಮುಂದೆ ಸೂರ್ಯದೇವರಿಗಾಗಿ ಏಳು 
ವಿಧ ಧಾನ್ಯಗಳನ್ನುನಾನಾವಿಧಗಳಾದ ಸುಮಧುರ ಹಣ್ಣುಗಳನ್ನುಇಟ್ಟುಸಮರ್ಪಣೆ ಮಾಡಬೇಕು. 
1೨೩-೨೫ । ಕೆಂಪು ಬಣ್ಣವುಳ್ಳ ಪೂಜಾಸಾಮಗ್ರಿಗಳಿಂದಲೂ ಕೆಂಪಾದ ಮಂತ್ರಾಕ್ಷತೆ, ಗೆಜ್ಜೆವಸ್ಟ್ರ 
ದಾಸವಾಳದ ಹೂವು ಮತ್ತು ಕಮಲದ ಹೂವುಗಳಿಂದಲೂ ಮತ್ತು ಚಂದನದಿಂದಲೂ, 
ದೀಪಧೂಪಗಳಿಂದಲೂ, ತಾಂಬೂಲ ಮತ್ತು ದಕ್ಷಿಣೆಗಳಿಂದಲೂ, ನೀರಾಜನದಿಂದಲೂ 
ಸೂರ್ಯಮಂತ್ರದಿಂದ ಸೂರ್ಯನನ್ನು ಪೂಜಿಸಬೇಕು. (ಸೂರ್ಯಮಂತ್ರ, ಅಷ್ಟಾಕ್ಷರ 
ಮಂತ್ರವು ತಂತ್ರಸಾರ ಸಂಗ್ರಹದಲ್ಲಿ ಹೇಳಲ್ಪಟ್ಟಿದೆ.) ॥ ೨೬ ॥॥ ಅನಂತರ ಬ್ರಾಹ್ಮಣರನ್ನು 
ಪೂಜಾದಿಗಳಿಂದ ಸಂತೋಷಪಡಿಸಿ ಅವರಿಗೆ ದಕ್ಷಿಣೆಯನ್ನು ಕೊಡಬೇಕು. ಸ್ತ್ರೀಯರಾಗಲಿ, 
ಪುರುಷರಾಗಲಿ ವಿಶೇಷವಾಗಿ ಸ್ತ್ರೀಯರು-ರಥಸಪ್ತಮಿಯಂದು ಈ ರೀತಿಯಾಗಿ ಸೂರ್ಯನನ್ನು 
ಪೂಜಿಸಿದರೆ ಅವರ ಸಕಲ ಅಭೀಷ್ಟಗಳೂ ಸಿದ್ಧಿಸುವುವು. ॥೨೭ ॥ ಆ ದಿನದಲ್ಲಿ ಎಳ್ಳನ್ನು ತುಂಬಿದ 
ಪಾತ್ರೆಯನ್ನು ಹಾಗೆಯೇ ಹದಿನಾರು ಸಂಖ್ಯೆಯಲ್ಲಿ ಹಣ್ಣುಗಳನ್ನು ಬ್ರಾಹ್ಮಣರಿಗೆ ದಾನ 
ಮಾಡುವುದೂ ಮಹಾಫಲಪ್ರದವು. (೨೮ ॥ ರಥಸಪ್ತಮಿಯ ದಿನ ಮಂತ್ರೋಕವಾಗಿ ಮಾಡುವ 
ಸಿಹಿಕುಂಬಳಕಾಯಿಯ ದಾನದಿಂದ ಶ್ರೀಸೂರ್ಯದೇವರು ಸಂತುಷ್ಟರಾಗಿ, ಬ್ರಹ್ಮಹತ್ಯೆಯ 
ಪಾಪವು ನಿವಾರಣೆಯಾಗಿ, ಸೌಭಾಗ್ಯವು ಪ್ರಾಪ್ತವಾಗಿ ಮಕ್ಕಳು ಮೊಮ್ಮಕ್ಕಳುಗಳು ಪುಷ್ಪರಾಗಿ 
ಬೆಳೆಯುವರು. ॥೨೯ ॥ ಆ ದಿನದಲ್ಲಿ ಹವಳ, ರತ್ನಗಳು, ಮುತ್ತುಗಳು, ಬಟ್ಟೆ ಮತ್ತುಧಾನ್ಯಗಳು, 
ಫಲಗಳು, ತುಪ್ಪದಿಂದ ಕೂಡಿರುವ ಎಳ್ಳು, ಬಂಗಾರ ಮತ್ತುಬೆಳ್ಳಿಯಿಂದ ತುಂಬಿರುವ ಪರಾತವನ್ನು 


398 ಪ್ರಯಾಗಮಾಹಾತ್ಮ್ಯಮ್‌ 


ಬಾ )ಹ್ಮಣರಿಗೆ ಭಕ್ತಿಯಿಂದ ಪೂಜಿಸಿ ದಕ್ಷಿಣೆಸಹಿತವಾಗಿ ದಾನ ಮಾಡಿದರೆ ಕುಂಬಳಕಾಯಿಯಲ್ಲಿ 
ಎಷ್ಟು ಬೀಜಗಳಿರುವುವೋ ಅಷ್ಟು ಸಹಸ್ರವರ್ಷಗಳವರೆಗೆ ದಾನ ಮಾಡಿದ ವ್ಯಕ್ತಿಯು 
ತೇಜಸ್ವಿ ಯಾಗಿ ಸ್ವರ್ಗದಲ್ಲಿಸ ಸಂತೋಷದಿಂದ ಎಲ್ಲರ ಪ್ರೀತಿಗೂ ಪಾತ್ರನಾಗಿ ವಾಸಮಾಡುವನು. 
1೩೦. ೩೨! ಸಂಕ್ರಾ ಂತಿ, ಅಮಾವಾಸ್ಯೆ, ಪೂರ್ಣಿಮಾ ಮತ್ತು ಸಪ್ತಮೀದಿವಸಗಳಲ್ಲಿ ಗೋದಾನ 
ಮಾಡುವವರು ಅಕ್ಚಯಫಲವನ್ನು ಪಡೆಯುತಾರೆಂದು ಸ್ಥ ಕೃತಿಗಳಲ್ಲಿ ಉಕ್ತವಾಗಿದೆ. ॥। ೩೩ ॥ ಈ 
ದಿವಸಗಳಲ್ಲಿ ಭಕ್ತಿಯಿಂದ ಬಾ ್ರಹ್ಮಣರ ಭೋಜನವನ್ನು "ಮಾಡಿಸಬೇಕು. ಮತು ದಂಪತಿಗಳನ್ನು 
ಪೂಜಿಸಬೇಕು; ಹೀಗೆ ಮಾಡಿದರೆ ಸೂರ್ಯಾಂತರ್ಯಾಮಿ ಶಿ ಶ್ರೀಲಕ್ತಿ ೀನಾರಾಯಣನಿಂದ 
ಅಭಿನ್ನನಾದ ಶ್ರೀಮಾಧವನು ಬಹಳ ಪ್ರಸನ್ನನಾಗುವನು. ॥1೩೪ ॥1 Fy ರೀತಿಯಾಗಿ ರಥಸಪಮಿಗೆ 
ಸಂಬಂಧಪಟ್ಟವಿಧಿಗಳನ್ನು ವಿಧ್ಯುಕರೀತಿಯಲ್ಲಿಆಚರಿಸಿ ಮರುದಿನ ಅಷ್ಟಮಿಯಂದು ಸ್ನಾನಾನಂತರ 
ನೀರಿನಿಂದ ಭೀಷ್ಟತರ್ಪಣವನ್ನುಬಿಡಬೇಕು. ೩೫ 1 ಬ್ರಾಹ್ಮಣಾದಿ (ಬ್ರಾಹ್ಮ! ಹಣ, ಕೃತಿ! ಶ್ರಿಯ, ವೈಶ್ಯ 
ಮತ್ತು ಶೂದ್ರ)ವರ್ಣದವರೆಲ್ಲರು ಈ ಅಷ್ಟಮಿಯಂದು ಜಲತಪ ರ್ಪಣವನ್ನು ಪೂಜ್ಯರಾದ 
ಭೀಷ್ಮಾಚಾರ್ಯರಿಗಾಗಿ ಕೊಡದಿದ್ದರೆ, ಹೇ ದ್ವಿಜಸತ್ತಮರಾದ ಶೌನಕಾದಿಗಳೇ! ಅಂತಹವರು 
ಸಂಪಾದಿಸಿದ ಇಡೀ ಸಂವತ್ಸರದ ಪುಣ್ಯವೆಲ್ಲವೂ ನಾಶವಾಗುವುದು. ॥ ೩೬ ॥ ""ಶಂತನು 
ಚಕ್ರವರ್ತಿಯ ಮಗನೂ, ಮಹಾವೀರನೂ, ಸತ್ಯವಾದಿಯೂ, ಜಿತೇಂದ್ರಿಯನೂ ಆಗಿರುವ 
ಭೀಷ್ಮನೇ। ನಾನು ಈಗ ಬಿಡುತ್ತಿರುವ ಈಜಲದಿಂದ ಮಕ್ಕಳು ಮತ್ತು ಮೊಮ್ಮಕ್ಕಳು ಮಾಡಶಕ್ಕಪೈ ಪೈತ್ಛಕ 
ಕ್ರಿಯಾ ಮತು ತಪ ೯ಣಾದಿಗಳ ಫಲಗಳನ್ನು ಭವ ಹೊಂದಿರಿ'' ದು ಪ್ರಾರ್ಥಿಸುತ್ತಾ 
ಭೀಷ್ಮಾಚಾರ್ಯರಿಗೆ ತರ್ಪಣವನ್ನು ಕೊಡಬೇಕು. ॥ ೩೭ ॥ 'ವೈ 5$ಯಾಘ್ರಪಾದ ಎಂಬ 
ಗೋತ್ರದಲ್ಲಿ ಜನಿಸಿದ, ಸಾಂಕೃತಿಯೆಂಬ ಪ್ರವರಕ್ಕೆ ಸೇರಿದ, ಅವಿವಾಹಿತನಾದುದರಿಂದ 
ಅಪುತ್ರನಾದ, ಕವಚದಿಂದ ಯುಕ್ತನಾದ, ಭೀಷ್ಠಾಚಾರ್ಯರಿಗೆ ಈ ಜಲವನ್ನು ಬಿಡುತ್ತಿದ್ದೇನೆ'' 
ಎಂದು ಹೇಳಿ ಬೊಗಸೆ ತುಂಬ ನೀರು ಬಿಡಬೇಕು. ॥॥೩೮ ।। ತಂದೆತಾಯಿಗಳು ಇರುವವರೂ ಕೂಡ 
ಯಮದೇವರಿಗೆ ಮತ್ತು ಭೀಷ್ಮಾಚಾರ್ಯರಿಗೆ ತರ್ಪಣವನ್ನು ಕೊಡಬೇಕು. ಸವ್ಯದಿಂದಲೂ 
ಅಥವಾ ಅಪಸವ್ಯದಿಂದ ಇವರಿಬ್ಬರಿಗೆ ಜಲತರ್ಪಣ ಕೊಡಬಹುದೆಂದು ಎರಡು ಸಂಪ್ರದಾಯ 
ಗಳಿವೆ. ॥ ೩೯ ॥ ಈ ರೀತಿಯಾಗಿ ಯಾರು ತರ್ಪಣವನ್ನು ಕೊಟ್ಟು ಬ್ರಾಹ್ಮಣ ಭೋಜನವನ್ನು 
ಮಾಡಿಸುತ್ತಾರೋ ಅವರಿಗೆ ಸ ಸಂತತಿವಿಚ್ಛೇದವು ಎಂದೂ "ಆಗುವುದಿಲ್ಲ (| ೪೦ || ಮಾಘಶುಕ್ಷೆ 
ಏಕಾದಶಿಯ ಭೀಷ್ಟೈಕಾದಶೀ ಎಂದುಸ್ಥ ನ್ರೃತಿಗಳಲ್ಲಿಹೇಳಲ್ಲಟ್ಟಿದೆ. ಈ ಏಕಾದಶಿಯಂದು ವಿಧ್ಯುಕ್ತ 
ವಾಗಿ ಉಪವಾಸ ಮಾಡಿ ನರನು ಶಿ ಶ್ರೀಮಾಧವನನ್ನು ಪೂಜಾ ಮಾಡಬೇಕು. ॥ ೪೧ ॥ ಈ 
ರೀತಿಯಾಗಿ ಅರುಣೋದಯಕ್ಕೆ ಮೊದಲೇ ಮಾಘಸ್ಥಾನವನ್ನುಪ ಪೂರ್ತಿ ಒಂದು ತಿಂಗಳು ಮಾಡಿ 
ಮುಗಿಸಬೇಕು. ಈ ಮಾಘಸ್ನಾನಾವಧಿಯಲ್ಲಿ ಪಿತ್ರದೇವತೆಗಳನ್ನು ಚೆನ್ನಾಗಿ ತೃಪಿಪಡಿಸಬೇಕು. 
ಬಂಗಾರದ ನಾಣ್ಯ ಮುಂತಾದವುಗಳ ಸಹಿತವಾಗಿ ಎಳ್ಳಿನಿಂದ ತುಂಬಿರುವ ಪಾತ್ರೆಯನ್ನು ದಾನ 
ಮಾಡಬೇಕು. ॥। ೪೨ ॥ ಈ ರೀತಿಯಾಗಿ ಎಳ್ಳನ್ನು ತುಂಬಿರುವ ಪಾತ್ರೆಯು ಹತ್ತು ತೊಲ 
ತೂಕದ್ದಾಗಿದ್ದರೆ ಇದು ಅಧಮಪಕ್ಷ, ಹತ್ತು ತೊಲಕ್ಕೆ ಎರಡರಷ್ಟು ಇದ್ದರೆ ಅದು ಮಧ್ಯಮ ಪಕ್ಷ. 
ಮೂವತ್ತುತೊಲಗಳಿಗಿಂತ ಹೆಚ್ಚಿಗೆಯಿದ್ದರೆ ಅದು ಉತಮ ಪಕ್ಷವು. 1೪೩ ॥ ಒಂದು ತೊಲ ತೂಕದ 
ಬಂಗಾರದ ತಿಲಪಾತ್ರೆಯು ಅಧಮಪಕ್ಕದ್ದು ಎರಡು ತೊಲ ) ತೂಕವಿದ್ದ ಬಂಗಾರದ ಪಾತ್ರೆಯು 
ಮಧ್ಯಮಪ ಪಕ್ಷದ್ದು; ಮೂಡಿ ತೊಲದಷ್ಟು 'ತೂಕವಿದ ಬಂಗಾರದ ಪಾತ್ರೆ ಯು ಉತ್ತಮ ಪಕ್ಷದ್ದು ಸ್‌ 
ಬ್ರಹ್ಮಜ್ಞಾನಿಗಳಿಂದ ಹೇಳಲ್ಪಟ್ಟಿದೆ. (1೪೪ 1 ಹದಿನಾರು ತೊಲಗಳ ತೂಕವುಳ್ಳ ತಾಮ್ರ ಪಾತೆ ಶ್ರೈಯಲ್ಲಿ 


ಅಧ್ಯಾಯ ೫೧ 399 


ಎಳ್ಳನ್ನುತುಂಬಿ ಯಥಾಶಕ್ತಿಬಂಗಾರದ ಸಹಿತ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ॥೪೫ ॥ ಹಣದ 
ಸೌಕರ್ಯವನ್ನನುಸರಿಸಿ ಒಂದು ಸೇರು ಎಳ್ಳಿನಿಂದ ತುಂಬಿರುವ ತಾಮ್ರದ ಪಾತ್ರೆಯನ್ನು ದಾನ 
ಮಾಡಿದರೆ ಆ ದಾನವು ಶುದ್ಧದಾನವೆಂದು ಪರಿಗಣಿಸಲ್ಪಟ್ಟಿದೆ. ೪೬ ।। ಈ ತಿಲಪಾತ್ರೆಯನ್ನು ಈ 
ಕೆಳಗಿನ ಮಂತ್ರವನ್ನುಉಚ್ಚಾರಣೆ ಮಾಡುತ್ತಾದಾನಮಾಡಬೇಕು. ದೇವದೇವನಾದ, ಜಗತ್ತಿನ 
ಸೃಷ್ಟಿಸ್ಥಿತ್ಯಾದಿಗಳನ್ನು ಮಾಡಿ ಜಗನ್ನಾಥನೆಂದೆನಿಸಿಕೊಂಡಿರುವ, ಶಂಖ, ಚಕ್ರ, ಗದೆ, ಮತ್ತು ಪದ್ಧ 
ಇವುಗಳನ್ನು ಧರಿಸಿರುವ ಶ್ರೀ ಮಾಧವನೇ! ನಾನು ತಿಲಪಾತ್ರೆಯನ್ನು ದಾನಮಾಡುತ್ತಿದ್ದೇನೆ. ನಿನ್ನ 
ದೇಹದಲ್ಲಿನನ್ನನ್ನು (ಸಾಯುಜ್ಯರೂಪ ಮೋಕ್ಷವನ್ನು) ಸೇರಿಸಿಕೋ-- ಹೇ ಮಾಧವ! ಎಂದು 
ಪ್ರಾರ್ಥಿಸಿ ಕೊಡಬೇಕು. ॥। ೪೭ ॥ ಬಿಳಿ ಮತ್ತುಕರೀ ಎಳ್ಳು ಹೀಗೆ ಎರಡು ಬಗೆಯ ಎಳ್ಳುಗಳೂ 
ಪುಣ್ಯಕರವಾದುವು, ಪವಿತ್ರವಾಗಿರತಕ್ಕವು ಮತು ಎಲ್ಲಪಾಪಗಳನ್ನುಪರಿಹಾರಮಾಡತಕ್ಕವುಗಳು. 
ಈ ಎರಡೂ ಬಗೆಯ ಎಳ್ಳುಗಳು ಶ್ರೀಮಹಾವಿಷ್ಣುವಿನ ದೇಹದಿಂದ ಹುಟ್ಟಿರತಕ್ಕವುಗಳು. 11೪೮ 
ಬ್ರಹ್ಮಹತ್ಯೆಗೆ ಸರಿಸಮನಾಗಿರುವ ಯಾವ ಯಾವ ಪಾಪಗಳಿವೆಯೋ ಅವುಗಳೆಲ್ಲವೂ 
ತಿಲಪಾತ್ರೆಯನ್ನು ದಾನಮಾಡುವುದರಿಂದ ಯಾವಾಗಲೂ ನಾಶವಾಗುವುವು. ೪೯ ॥। ಯಾರು 
ಯಾರು ಈ ರೀತಿಯಾಗಿ ತಿಲಪಾತ್ರೆಯನ್ನು ಭಕ್ತಿಯಿಂದ ದಾನ ಮಾಡುವರೋ ಅಂತಹವರ 
ವಾಕ್‌, ಮನಸ್ಸುಮತ್ತುದೈಹಿಕವಾಗಿ ಮಾಡಿದ ಮೂರು ವಿಧವಾದ ಪಾಪಗಳೂ ನಾಶವಾಗುವುವು. 
॥ ೫೦ ॥ ಹೀಗೆಯೇ, ಮಾಘಮಾಸದಲ್ಲಿ ಉಣ್ಣೆಯ ವಸ್ತ್ರಗಳನ್ನೂ ,ಕರುವಿನಿಂದ ಸಹಿತವಾಗಿರುವ 
.ಆಕಳನ್ನೂ, ರತ್ನಮತು ತಾಕಾ ದಾನ ಮಾಡಿದವನೂ ಎಲ್ಲಪಾಪಗಳಿಂದ ಮುಕ್ತನಾಗಿ 
ವೈಕುಂಠಲೋಕಕಕ್ಕೆ ಪ ಗ್ರಯಾಣ ಮಾಡುವನು. ॥ ೫೧ ॥ ಮಾಘಮಾಸದಲ್ಲಿ ವೇಣೀಮಾಧವರ 
ರೂಪದಿಂದಿರುವ” ದಂಪತಿಗಳನ್ನು ಭಕ್ತಿಯಿಂದ ಪೂಜಿಸಿ ನಂತರ ವಿಧಿವತ್ತಾಗಿ ಬ್ರಾ ಹ್ನಣರ 
ಭೋಜನವನ್ನುಮಾಡಿಸಿ ಅನಂತರ. ತಾನೂ ಭೋಜನ ಮಾಡಬೇಕು. ॥ ೫೨ ॥ ಮೇಷರಾಶಿಯಲ್ಲಿ 
ಶನೇಶ್ವರನು ಬಂದಾಗ ಸಿಂಹರಾಶಿಯಲ್ಲಿ ಚಂದ್ರ ಮತ್ತು ಬೃಹಸ್ಪತಿಗ್ರಹಗಳು ಇದ್ದಾಗ ಮತ್ತು 
ಸೂರ್ಯನು ಶ್ರ ವಣನಕ್ತತ್ರ ದೊಡನೆ ಇದ್ದಾಗ ಅಂತಹ ಪೌರ್ಣಿಮೆಯು ""ಮಹಾಮಾಘೀ'' 
ಎಂದು ಸ ೃತಿಗಳಲ್ಲಿ ಹೇಳಲ್ಪಟ್ಟಿದೆ. ಕೇವಲ ಮಖಾ ನಕ್ಷತ್ರದಿಂದ ಕೂಡಿದ ಮಾಘಮಾಸದ 
ಹುಣ್ಣಿಮೆಯೂ ಮಹಾಮಾಫೀ. ಎನಿಸುತ್ತದೆ. ಈ ರೀತಿಯಾದ ಪೌರ್ಣಿಮೆಯು ಪ್ರಯಾಗಕ್ಷೇತ್ರ 

ದಲ್ಲಿರುವಾಗ ಬಂದರೆ ಅದು ಭೂಮಂಡಲದಲ್ಲಿಯೇ ಅತಿ ಪ್ರಶಸವಾದುದೆಂದು ತಿಳಿಯಬೇಕು. 
11೫೩-೫೪ ॥ ಗಂಗಾ ಮತ್ತುಯಮುನೆಯರ ತೀರಗಳಲ್ಲಿ ಪೌರ್ಣಿಮೆಯ ದಿನ ಪ್ರಾತಃಕಾಲದಲ್ಲಿ 
ದೀಪದಾನ ಮಾಡಿದ ವ್ಯಕ್ತಿಯು ತನ್ನಎಲ್ಲಇಷ್ಟಾರ್ಥಗಳನ್ನೂ ಪಡೆಯುವನು. ॥। ೫೫ ।। ಅವನಿಂದ 
ಏನೇನು ಸುಕೃತವು ಮಾಡಲ್ಪಟ್ಟವೆಯೋ ಅವೆಲ್ಲವೂ ಮೇರುಪರ್ವತದಷ್ಟು ಎತ್ತರವಾಗಿ ಬೆಳೆದು 

ಹಿರಿದಾಗುತವೆ ಎಂದು ನಮ್ಮ ಗುರುಗಳಿಂದ ಉಕ್ತವಾದ ವಾಕ್ಯಗಳ ಆಧಾರದ ಮೇಲೆ ನಾನು 

ಾರುತ್ತಿದ್ದೇನ. ॥ ೫೬ ॥ ಈ ರೀತಿಯಾಗಿ, ಹೇ ಮುನಿಶೆ ್ರೀಷ್ಠರೇ! ಮಾಫಸ್ನಾನಕ್ಕೆ ಸಂಬಂಧಪಟ್ಟ 

ಶಿಷ್ಟವಾದ ವಿಧಿನಿಯಮಗಳನ್ನು ನಿಮ್ಮ ಮೇಲಿನ ಪ್ರೀತಿಯಿಂದ ಹೇಳಿದ್ದಾಯಿತು. ಈ 
i ನಿಜವಾಗಿ ಸತ್ತಲಗಳೆನ್ನು ಕೊಡತಕ್ಕದ್ದು. Il ೫೭ Hl 


| ಐವತ್ತೊಂದನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ದ್ವಿಪಂಚಾಶತಮೋಧ್ಯಾಯ:ಃ 11 ೫೨ ॥॥ 
ಸೂತ ಉವಾಚ 

ವದಾಮ್ಯಥ ಮುನಿಶ್ರೇಷ್ಠಾ ಮಾಫಸ್ಕೋದ್ಯಾಪನೇ ವಿಧಿಮ್‌ । 
ಮಾಘಸ್ನಾನವ್ರತಂ ಯೇನ ಸಫಲಂ ಜಾಯತೇ ನೃಣಾಮ್‌ 11 ೧॥ 
ಕೃತ್ಯಂ ಕೃತ್ವೋದ್ಯಾಪನಂ ಯೋನ ಕುರ್ಯಾನ್ನೋಹತೋ ನರಃ । 
`ಸಂಪೂರ್ಣಂ ನ ಭವೇತಸ್ತ್ಯ ತದ್ವ್ರೃತಂ ನಿಷ್ಠಲಂ ಭವೇತ್‌ 11 ೨ ॥ 
ವ್ರತವೈಕಲ್ಯಮಾಸಾದ್ಯ ರೋಗೀ ಚಾಂಧಃ ಪ್ರಜಾಯತೇ । 
ತಸ್ಮಾದುದ್ಯಾಪನಂ ಕುರ್ಯಾದ್ಯಥಾಶಕ್ತಿ ಯಥಾವಿಧಿ 1೩ ॥ 
ಕಾಣಾ ಕುಬ್ಬಾಸಥಾ ಖಂಜಾ ದರಿದ್ರಾಶ್ಚ ನಪುಂಸಕಾಃ | 
ಜಾಯಂತೇ ಬಧಿರಾ ಮೂಕಾ ಕುರ್ವಂತ್ಯುದ್ಯಾಪನಂ ನಯೇ 11೪॥। 


॥1 ಐವತ್ತೆರಡನೆಯ ಅಧ್ಯಾಯವು ॥ 
ಸೂತರು ಹೇಳಿದರು--- 
ಎಲೆ ಮುನಿಶ್ರೇಷ್ಠರೇ! ಮಾಘಸ್ನಾನದ ವ್ರತದ ಉದ್ಯಾಪನೆಯ ಬಗ್ಗೆ ಹೇಳುತ್ತೇನೆ, ಕೇಳಿ. ಈ 
ಉದ್ಯಾಪನೆಯ ಆಚರಣೆಯಿಂದಲೇ ಮಾಘಸ್ಥಾನದ ವ್ರತವು ಸಫಲವಾಗುವುದು. ॥ ೧ ॥ 
ಅಜ್ಞಾನದಿಂದಲೋ ಅಥವಾ ಮೋಹದಿಂದಲೋ ವ್ರತವನ್ನು ಮಾಡಿ ಈ ವ್ರತದ ಉದ್ಯಾಪನೆ 
ಯನ್ನುಮಾಡದಿದ್ದರೆ ಮಾಘಸ್ನಾನದ ಫಲವು ಲಭಿಸದೆ ಈ ವ್ರತದ ಶ್ರಮವೂ ನಿಷ್ಠಲವಾಗುವುದು. 
1೨ ಅದಲ್ಲದೆ ಈ ವ್ರತಕ್ಕೆ ವ್ರತಭಂಗದೋಷವು ಬಂದರೆ ಕರ್ತೃವು ರೋಗಿಯೂ ಕುರುಡನೂ 
ಆಗಿ ಹುಟ್ಟುವನು. ಆದ್ದರಿಂದ ಶಕ್ತಾನುಸಾರ ವಿಧ್ಯನುಸಾರ ಉದ್ಯಾಪನೆಯನ್ನು ವಿಧಿವತ್ತಾಗಿ 
ಮಾಡಬೇಕು. ॥। ೩ ॥ ಉದ್ಯಾಪನೆಯಿಲ್ಲದೆ ವ್ರತವು ದಾರಿತಪ್ಪಿ ವ್ರತಿಯು ಭವಿಷ್ಯದಲ್ಲಿ 
ಒಕ್ಕಣ್ಣುಳ್ಳವನಾಗಿಯೂ, ಕುಳ್ಳನಾಗಿಯೂ, ಕುಂಟನಾಗಿಯೂ, ದರಿದ್ರನಾಗಿಯೂ ಮತ್ತು 
ನಪುಂಸಕನಾಗಿಯೂ, ಮೂಕ ನಾಗಿಯೂ, ಕಿವುಡನಾಗಿಯೂ ಹುಟ್ಟುವನು. ॥೪ ॥1 
ಹಯಷಯ ಊಚುಃ 
ಕಥಮುದ್ಯಾಪನಂ ಕಾರ್ಯಂ ಮಾಫಘಸ್ನಾನವ್ರತಸ್ಥ ಚ। 
ವದ ನಃ ಶ್ರದ್ಧಧಾನಾನಾಂ ಯೇನ ಪೂರ್ಣಂ ಫಲಂ ಭವೇತ್‌ 11 ೫ ॥ 
ಯಷಿಗಳು ಹೇಳಿದರು 
ಮಾಘಸ್ಥಾನದ ವ್ರತಕ್ಕೆ ಸಂಬಂಧಪಟ್ಟ ಉದ್ಯಾಪನೆಯ ವಿಧಿನಿಯಮಗಳನ್ನು ಶ್ರದ್ಧಾವಂತ 
ರಾದ ನಮಗೆ ಹೇಳಿರಿ. ಯಾವುದರ ಆಚರಣೆಯಿಂದ ವ್ರತದ ಸಂಪೂಣಫಲವು ಲಭಿಸುವುದೋ 
ವ್ರತದ ಅಂತಹ ವಿವರವನ್ನು ತಿಳಿಯಲು ನಾವು ಉತ್ತುಕರಾ ಗಿದ್ದೇವೆ. 1 ॥1 


ಸೂತ ಉವಾಚ 
ಯದಾ ವಿತ್ತಂ ಯದಾ ಚಿತ್ರಂ ಶ್ರದ್ಧಾತೀರ್ಥಂ ಚ ಲಭ್ಯತೇ । 


ಪುಣ್ಯಕಾಲಶ್ಚ ಪಾತ್ರಂ ಚ ತದೋದ್ಯಾಪನಮಾಚರೇತ್‌ Wt 
400 


26 


ಅಧ್ಯಾಯ ೫೨ 401 
ಆದಾ ಮಧ್ಯೇ ತಥಾ ಚಾಂತೇ ಕಾರ್ಯಮುದ್ಯಾಪನಂ ಶುಭಮ್‌ । 


ತಥಾಪ್ಯನ್ನೇ ಪ್ರಕರ್ತವ್ಯಂ ಮಾಘಸ್ಯೋದ್ಯಾಪನಂ ನರೈಃ ॥೭॥ 
ಮಾಫಘಶುಕ್ಲಚತುರ್ದಶ್ಯಾಂ ಪ್ರಾತಃ ಸ್ನಾತ್ವಾ ಯಥಾವಿಧಿ । 

ಸರ್ವಂ ನಿತ್ಯಮನುಷ್ಠಾಯ ಸಂಕಲ್ಪಂ ತು ಸಮಾಚರೇತ್‌ 11೮ ॥ 
ಮಾಫಸ್ನಾನಸ್ಕ ಸಂಪೂರ್ತ್ಶೈೆ ವೇಣೀಮಾಧವತುಷ್ಟಯೇ | 

ಉದ್ಯಾಪನಂ ಕರಿಷ್ಕೇ5ಹಂ ಮಾಫಸ್ನಾನವ್ರತಸ್ಯ ಹಿ WF un 
ತದ್ದಿನೇ ನಿಯಮೇ ತಿಷ್ಟೇತಪತ್ನೀಕ: ಸಬಾಂಧವಃ । 
ಸಂಭಾರಾನಾಹರೇತರ್ವಾನುಪವಾಸೀ ಸಮಾಹಿತಃ Il ೧೦ ॥ 
ಉಪಲಿಪ್ರೇ ಶುಚೌ ದೇಶೇ ಗಂಗಾತೀರೇsಥವಾ ಗೃಹೇ I 

ವಿಧಾಯ ಮಂಟಪಂ ರಮ್ಯಂ ಕದಲೀಸಂಭಮಂಡಿತಮ್‌ 11 ೧೧ 1 
ತೋರಣ: ಫಲಪುಷ್ಪೈಶ್ಚ ವಿತಾನೇನ ಚ ಭೂಷಿತಮ್‌ । 

ಇಕ್ಲುದಂಡಕ್ಕತಂ ದ್ವಾರಂ ಚತುರ್ದಿಕ್ಲು ಮನೋಹರಮ್‌ 1 ೧೨ ॥ 


ತನ್ನಧ್ಯೇ ವೇದಿಕಾ ಕಾರ್ಯಾ ಷಣ್ಣವತ್ಯಂಗುಲಾ ಸಮಾ | 

ಶ್ಲಕ್ಷ್ಞಾ ವೇದಾಂಗುಲೋತೇಧಾ ಸರ್ವತೋಭದ್ರಮಂಡಿತಮ್‌ ॥ ೧೩॥ 
ಏವಂ ಸಂಭೃತಸಂಭಾರಸ್ಸಾಯಂ ಸ್ನಾತ್ವಾ ಸಿತೈೆಸಿಲೈ: 1 

ದೀಪಾನ್ವಜೋಧ್ಯ ಪರಿತೋ ದ್ವಿಜಾನಾಹೂಯ ಕರ್ಮಠಾನ್‌ ॥೧೪॥ 
ಸಪತ್ನೀಕಸ್ತಮಾಚಮ್ಯ ಪ್ರಾಣಾನಾಯಮ್ಯ ಚಾಸನೇ । 

ಆದೌ ವಿನಾಯಕಂ ಪೂಜ್ಯ ಪುಣ್ಯಾಹಂ ವಾಚಯೇತತಃ ॥1 ೧೫ 1 
ಯತ್ತಿಜೋ ವರಣಂ ಕುರ್ಯಾದಾಚಾರ್ಯಂ ವರಯೇತತಃ | 

ಸೌವರ್ಣೀ ಪ್ರತಿಮಾ ಕಾರ್ಯಾ ವೇಣೀಮಾಧವಯೋಶ್ಕುಭಾ W ೧೬ ॥ 
ತ್ರಯಸ್ವಿಂಶದಥ ತ್ರಿಂಶದಥ ಚೈಕಾಂ ಸ್ಪಫಕತಃ | 


ತಾವಂತಃ ಕಲಶಾಃ ಕಾರ್ಯಾ ಯಾವಂತಃ ಪ್ರತಿಮಾಃ ಕೃತಾಃ ॥ ೧೭ ॥ 

ವಿಧಾನಾನ್ಯಪಿ ತಾವಂತಿ ವಸಾ ಕೆ ವಿಶದಾನಿ ಚ । 

ತತಸ್ಪ್ವ್ಯಯಂ ಸಪತ್ನೀಕ ಆಚಾರ್ಯೋ ವಾ ಪ್ರಚೋದಿತಃ i ೧೮ ॥ 
ಷ್ಠ 

ಬ್ರಹ್ಮಾದ್ಯಾನ್ಸಾಪಯೇನೃಂತ್ಯೆಃ ಸರ್ವತೋಭದ್ರದೇವತಾಃ । 

ಸಂಪೂಜ್ಯೋಪರಿ ತನ್ನಂತ್ಸೈಃ ಕಲಶಂ ಸ್ಥಾಪಯೇತುಧೀಃ _ IW ೧೯ ॥ 

ತೇಷು ಪ್ರಸಾರ್ಯ ವಸ್ತ್ರಾಜೆ ಕೃತ್ವಾಗ್ನ್ಯುತ್ತಾರಣಂ ಪೃಥಕ್‌ । 

ಕೃತಪ್ರಾಣಪ್ರತಿಷ್ಠಾಶ್ರಪ್ರತಿಮಾಃ ಸ್ಥಾಪ್ಯ ಪೂಜಯೇತ್‌ ॥ ೨೦ ॥ 

ಪೌರುಷೇಣ ತು ಸೂಕ್ರೇನ ಷೋಡಕೈರುಪಚಾರಕೈಃ । 

ಪೂರ್ವಮಂತ್ರೈಶ್ಚ ವಿಧಿವತ್ಟೂಜಯೇನ್ಮಾಧವಪ್ರಭುಮ್‌ Il ೨೧ ॥ 


402 


ಪ್ರಯಾಗಮಾಹಾತ್ಮ ತಮ್‌ 
ನಾನಾಪುಷೆ ಸ್ಲೈರ್ಧೂಪದೀಪೈರ್ನಾರಿಕೇಲೈಸದಕ್ಷಿಣ್ಯೆ: । 
ಪೂರ್ಮೋಕನಾಮಭಿ: ಪಶ್ಚಾದರ್ಚಯೇತುಲಸೀದಲ್ಕೆ: 
ಪುಷ್ಪಾಂಜಲಿಮಥೋ ದತ್ವಾಮಂತ್ರ ಶ್ರಘೋಷೇಣ ಭೂಯಸಾ ಟ 
ಪ ್ರದಕ್ಷಿಣೀಕೃತ್ಯ ನತ್ವಾಪಾ ್ರಿರ್ಥಯೇನ್ನಾಧವಂ ವಿಭುಮ್‌ 
ಶ್ರೀಮಾಧವ ದಯಾಸಿಂಧೋ ಭಕಕಾಮಪ್ರವರ್ಷಣ 1 


ಕ ಮಾಘಸ್ಥಾನವ್ರತಂ ಮೇನದ್ಯ ಸಫಲಂ ಕುರು ತೇ ನಮಃ 


ಸಂಪೂಜ್ಯೈನಂ ದ್ವಿಜಾನ್ಹೂಜ್ಯ ಪ್ರತಿಗೃಹ್ಯಾಶಿಷಸತಃ । 
ಸುತಿವಾದಿತ್ರಗೀತಾದ್ಯೈಸಾಂ ರಾತ್ರಿಮತಿವಾಹಯೇತ್‌ 

ತತಃ ಸ್ನಾತ್ವಾ ಪ್ರಭಾತೇ ಚ ಕೃತನಿತ್ಯಕ್ರಿಯಶ್ಕುಚಿ: | 
ಪಂಚೋಪಚಾರೈಸಂಪೂಜ್ಯ ಮಾಧವಂ ಹವನಂ ಚರೇತ್‌ 
ವಾರುಣ್ಯಾಂ ಮಂಡಲಂ ಕೃತ್ವಾ ಸ್ಥಂಡಿಲಂ ಹಸ್ತಮಾತ್ರಕಮ್‌ । 
ಸ ತತ್ರ ಸ್ಥಾಪಯೇದಗ್ನಿಂ ಸ್ವಗೃಹ್ಯೋಕ್ರೀನ ವರ್ತನಾ 
ತದೀಶಾನ್ಯಾಂ ಗ್ರಹಾನ್ಹಾಪ್ಯ ಪೂಜ್ಯಾನ್ಹಾಧಾಯ ಚಾನಲಮ್‌ । 
ಚಕ್ಷುಪ್ಪಂತಂ ವಿಧಾಯಾತ್ರ ಪ್ರಧಾನಂ ಹವನಂ ಚರೇತ್‌ 
ಅಷ್ಟೋತರಶತಂ ಚಾಷ್ಟದಿಂಶತಿರ್ವಾಷ್ಟಸಂಖ್ಯಯಾ । 
ಗ್ರಹಮಂತ್ರೈಶ್ಚ ಜುಹುಯಾತ್ನಮಿಚ್ಚರುತಿಲಾದಿಕಮ್‌ 
ಅಷ್ಟೋತ್ತರಸಹಸ್ರಂ ಚ ಶತಮಷ್ಟೋತ್ತರಂತುವಾ । 
ವೈಷ್ಣವೇನ ತು ಮಂತ್ರೇಣ ಫ್ಲಢಾಕಾನ್ದುಹುಯಾತ್ರಿಲಾನ್‌ 
ಪ್ರಣವಾದ್ಯೈರ್ನಮೋಶತಂತೈಶ್ಚವೇಣೀಮಾಧವನಾಮಭಿಃ | 
ಹುತ್ವಾಜ್ಯಂ ಮಂಡಲಸ್ಥಾನಾಂ ದೇವತಾನಾಂ ಚ ತದ್ದುನೇತ್‌ 
ತತಃ ಸ್ಪಿಷಕ್ಸತಂ ಹುತ್ವಾ ಪ್ರಾಯಶ್ಲಿತಾಹುತೀಸಥಾ । 
ಬಲಿದಾನಂ ತತಃ ಕೃತ್ವಾ ಪೂರ್ಹಾಹುತಿಮಥೋ ಹುನೇತ್‌ 
ಪ್ರಣೀತಾನಾಂ ವಿಮೋಕಾದಿ ಶ್ರೇಯಸಂಪಾದ್ಯ ದಕ್ಷಿಣಾಮ್‌ । 
ಆಚಾರ್ಯಾಯ ಸವತ್ಸಾಂ ಗಾಂ ದದ್ಯಾದ್ವಿಪುಲದಕ್ಷಿಣಾಮ್‌ 
ಸಂಪೂಜ್ಯಾವಾಹಿತಾನ್ನೇವಾನ್‌ ಗಂಧಾದ್ಯೆ ರುಪಚಾರಕ್ಕೆಃ | 
ಅಭಿಷಿಕೋ ಜಲೈರ್ಮಂತೈರಗ್ಗಿಪೂಜನಮಾಚರೇತ್‌ 
ವಿಭೂತಿಧಾರಣಂ ಕೃತ್ವಾ ಪ್ರಣಮ್ಯಾಗ್ನಿಂ ಚ ದೇವತಾಃ । 
ವಿಸರ್ಜನಂ ತತಃ ಕುರ್ಯಾನ್ನಾಧವಂ ನ ವಿಸರ್ಜಯೇತ್‌ 
ಯತ್ನಿಗ್ಬೊ 1`ನನ್ಯದ್ವಿಜೇಭ್ಛಶ್ಚ ದಕ್ಷಿಣಾಂ ಭೂಯನಸೀಂ ತಥಾ । 
ದತ್ವಾ ಹವನಸಂಪತ್ರಿಂ ವಾಚಯಿತ್ವಾ ನಿವೇದಯೇತ್‌ 


I ೨೨ ॥ 


|| ೨೩ ಬ 


Wn 


Il ೨೫ ॥ 


Il ೨೬ ॥॥ 


| ೨೭ ॥॥ 


I ೨೮ ॥ 


| ೨೯ ॥॥ 


11 ೩೦ ॥ 


1೩೧ ॥ 


11೩೨ ॥ 


॥ ೩೩ ॥ 


I ೩೪ ॥ 


I ೩೫ ॥ 


11 ೩೬ ॥ 


ಅಧ್ಯಾಯ ೫೨ 403 
ಉದ್ಯಾಪನಸ್ಯ ಸಂಪೂತೈ ಹ ವೇಣೀಮಾಧವತುಷ್ಟಯೇ I 
ದಂಪತೀಭೋಜನಂ ಕಾರ್ಯಂ ಪ್ರತಿಮಾಸಂಖ್ಯಯಾ ತತಃ ೩೭ ॥ 
ಅಭಾವೇ ಬ್ರಾಹ್ಮಣಾ ಭೋಜ್ಯಾಃ ಸುವಾಸಿನ್ಯಾಸಶೈವ ಚ । 
ದಂಪತೀನಾಂ ತ್ರಯಂ ಭೋಜ್ಯಮೇಕಂ ವಾ ನಿಯತಂ ಭವೇತ್‌ ॥ ೩೮ ॥ 
ವಸ್ಟಾಬಂಕರಣೈರ್ಮಾಲ್ಕೆ ಲರ್ಜಕ್ಷ ಸೋಜ ಸಥ್ಗೆವ ಚ 


ರಲಲ 
ತಾಂಬೂಲೈರ್ದಕ್ಷಿಣಾದೈೆ ಶೆ ತೋಷಯೇದ್ದಾಹ್ನಣಾನ್ಸ್ರತೀ 11೩೯ ॥ 
ನಾನಾಮಂಗಲಯುಕಾನಿ ದಕ್ಷಿಣಾಸಂಯುತಾನಿ ಚ। 
ತಾವಚ್ಛೂರ್ಪಾಣಿ ದೇಯಾನಿ ಚಿರಂಟೀಭ್ಯ: ಫಲೇಕ್ದುಭಿಃ 11೪೦ ॥ 


ಪೂಜಯಿತ್ವಾ ಪುನರ್ದೇವಂ ತ್ರಿವೇಣೀಂ ಚ ವಿಶೇಷತಃ | 

ತತೋ ವಾಯನಕಂ ದದ್ಯಾದಾಚಾರ್ಯಾಯ ಸದಕ್ಷಿಣಾಮ್‌ 1 ೪೧ ॥ 
ಮೋದಕಾಸ್ತುತ್ರಯಸ್ವಿಂಶಚ್ಛರ್ಕರಾಸಿಲಗರ್ಭಿತಾಃ | 

ಭಾಗತ್ರಯಂ ತಿಲಾನಾಂ ಸ್ಯಾಚ್ಚತುರ್ಥಃ ಶರ್ಕರಾಂಶಕಃ 1 ೪೨ ॥ 
ಸಾಜ್ಯಾಶ್ಚ ಸಹಿರಣ್ಯಾಸ್ಟೇ ವಸ್ತ್ರೇಣಾಚ್ಛಾದಿತಾಶ್ಶುಭಾಃ | 

ದೇಯಾ ಪ್ರಧಾನಾಚಾರ್ಯಾಯ ವಾಯನಾರ್ಥಂ ಚ ಮಂತ್ರತಃ ॥ ೪೩ ॥ 
ಏತೇ ವೈ ಮೋದಕಾಸುಭ್ಯಂ ವಾಯನಾರ್ಥೇ ನಿವೇದಿತಾ: । 


ಗೃಹಾಣೈತಾನ್ನಮ ಪ್ರೀತ್ಯಾ ಮಾಮುದ್ಧರ ನಮೋತಸ್ತುತೇ 11೪೪ ॥ 
ಮಾಧವಃ ಪ್ರತಿಗೃಹ್ಲಾತಿ ಮಾಧವೋ ವೈ ದದಾತಿ ಚ । 
ಮಾಧವಸಾರಕೋಭಾಭ್ಯಾಂ ಮಾಧವಾಯ ನಮೋ ನಮಃ 11 ೪೫ ॥ 


ಏವಂ ವಾಯನಕಂ ದತ್ವಾತೋಷ್ಯಾಚಾರ್ಯಂ ಚ ಭಕಿತಃ । 
ಮಾಧವಂ ಪ್ರಾರ್ಥ್ಯ ಮಂತ್ರೇಣ ತತೋ ಭಕ್ತ್ಯಾ ವಿಸರ್ಜಯೇತ್‌ ॥ ೪೬ ॥ 
ಬ್ರಾಹ್ಮಣೇಭ್ಯಸತೋ ದೇಯಾಃ ಕಲಶಾಸ್ತಪರಿಚ್ಛದಾಃ । 


ಗೃಹಪೀಠಂ ಸಕಲಶಮಾಚಾರ್ಯಾಯ ನಿವೇದಯೇತ್‌ 11 ೪೭ ॥ 
ಶಂಖಚಕ್ರಗದಾಪದ್ಧಧರಪೀತಾಂಬರಾಚ್ಯುತ | | 
ವೇಣೀಮಾಧವ ಭೋ ಸ್ವಾಮಿನ್‌ ಶರಣಾಗತವತ್ತಲ 1೪೮ ॥ 
ಮಂತ್ರತಂತ್ರಕ್ರಿಯಾಹೀನಂ ಶ್ರದ್ದಾಭಕ್ತಿವಿವರ್ಜಿತಮ್‌ | 
ಮತ್ಯತೋದ್ಯಾಪನಂ ಕರ್ಮ ಕೃಪಯಾ ಸಫಲಂ ಕುರು I ೪೯ 1 
ಏವಮುಕ್ತ್ವಾ ಕೃತಂ ಕರ್ಮ ಮಾಧವಾಯ ಸಮರ್ಪಯೇತ್‌ ಟ 
ದೀನಾಂಧಬಂಧುಸಹಿತೋ ಭುಂಜೀತಾಥ ಪ್ರಹರ್ಷಿತಃ IW ೫೦ ॥ 


ಸದ್ಯಃಕಾಲಂ ಪ್ರಕುರ್ವೀತ ಪೂರ್ಣಾಯಾಮೇವ ವಾಖಲಮ್‌ । 
ಅಶಕ್ಕೌ ಸಂಖ್ಯಯಾ ನ್ಯೂನಂ ಹವನೇ ವಿಪ್ರಭೋಜನೇ HW ೫೧ ॥ 


404 ಪ್ರಯಾಗಮಾಹಾತ್ವ್ಯಮ್‌ 


ತತ್ರಾಪ್ಯಶಕ್ಕೌ ಕೃತ್ವಾಥ ವೇಣೀಮಾಧವಪೂಜನಮ್‌ ।ಟ 
ದಂಪತೀಭೋಜನಂ ಕೃತ್ವಾ ದದ್ಯಾದ್ವಾಯನಮುತ್ತಮಮ್‌ 1೫೨ ॥ 
ದರಿದ್ರಶ್ವಾ ಸಮರ್ಥಶ್ಚ ನರೋ ನಾರ್ಯಥವಾದ್ಧತಾ | 
ಆಮಂ ದಂಪತಿಪರ್ಯಾಪಂ ವಾಯನಂ ಚ ನಿವೇದಯೇತ್‌  ॥ ೫೩ ॥ 
ಬ್ರಾಹ್ಮಣಾಃ ಕೃತ್ರಿಯಾ ವೈಶ್ಯಾಸ್ಟ ಯೋ ಶೂದಾಸ ್ರಿಸಥೈವ ಚ। 


'ಪ್ರತಿಲೋಮಾನುಲೋಮಾಶ್ಯ ಕುರ್ಯ೯ರಿತ್ನಂ ಫಲೇಚ್ಛವಃ 11 ೫೪ ॥ 
ಪ್ರಯಾಗೇ ಚೀದ್ದಟೇ ಚೈತದುದ್ಯಾಪನಮನುತ್ತಮಮ್‌ । 

ತಥಾನ್ಯತಃ ಕೋಟಿಗುಣಂ ಮಾಧವಃ ಕುರುತೇ ಸ್ವಯಮ್‌ Il ೫೫ ॥ 
ಏವಮುದ್ಯಾಪನವಿಧಿಂ ಶೌನಕಾದ್ಯಾ ಮಹರ್ಷಯಃ | 

ಕಥಿತೋ ಬವ ॥ ್ರೀತ್ಯೆ  ಕಮನ್ಯಚ್ಛ್ರೋತುಮಿಚ್ಛಥ W ೫೬ ॥ 


|| ಇತಿ ದ್ವಿಸಂಚಾಶತಮೋತಧ್ಯಾಯಃ || 


ಸೂತರು ಹೇಳಿದರು 


ಯಾವಾಗ ಹಣದ ಸೌಕರ್ಯವು, ಮನಸ್ಸು ಶ್ರದ್ಧೆಯು, ಪವಿತ್ರವಾದ ತೀರ್ಥಕ್ಷೇತ್ರವು, 
ಪುಣ್ಯಕಾಲವು ಮತ್ತುಸತ್ತಾತ್ರರೂ ಲಭ್ಯ ವಾಗುವಕೊ! ಆವಾಗಲೇ ಈವ ತದ ಉದ್ಯಾಪ ಪನೆಯನ್ನು 
ಭೂಡಟೇಖ: 1 ೬1 ನರರಿಗೆ ಮಾಫಸ್ನಾನದ ಉದ್ಯಾಪನೆಯು ಅವಶ್ಯಕರ್ತವ್ಯವಾಗಿದ್ದು, ಈ 
ಮಂಗಳಕರವಾದ ಉದ್ಯಾಪನೆಯನ್ನು ಈ ವ್ರತದ ಪ್ರಾರಂಭದಲ್ಲಾಗಲೀ, ಮಧ್ಯದಲ್ಲಾಗಲೀ 
ಅಥವಾ ಅಂತ್ಯದಲ್ಲಾಗಲೀ ಆಚರಿಸಬಹುದು. ॥ ೭ । ಈ ಉದ್ಯಾಪನೆಯನ್ನು ಆಚರಿಸುವವನು 
ಮಾಘಶುಕ್ಲಚತುದರ್ಶಿ ಈ ಶುಭದಿವಸದಲ್ಲಿಉಷಃಕಾಲದಲ್ಲೆದ್ದುಸ್ನಾನ ಮಾಡಿ ನಿತ್ಯಕರ್ಮಗಳನ್ನು 
ಮುಗಿಸಿ ಮಾಘಸ್ನಾನದ ಸಂಪೂರ್ಣತೆಗಾಗಿ ಶ್ರೀಮಾಧವನ ಪ್ರೀತಿಗಾಗಿ ಉದ್ಯಾಪನೆಯನ್ನು 
ಮಾಡುವೆನು ಎಂದು ಸಂಕಲ್ಪ ಮಾಡಬೇಕು. ॥ ೮-೯ ॥ ಇಂದು ಶುದ್ಧಮನಸ್ಕನಾಗಿ 
ಉಪವಾಸದಿಂದಿದ್ದು ಹೆಂಡತಿಮಕ್ಕಳುಗಳಿಂದ ಸಹಿತನಾಗಿ ನಿಯಮದಿಂದ ಇರಬೇಕು. ॥ ೧೦॥ 
ಗಂಗಾತೀರದಲ್ಲಿಅಥವಾ ಗೃಹಮಂದಿರಗಳಲ್ಲಿಗುಡಿಸಿ ಗೋಮಯದಿಂದ ಸಾರಿಸಿ ಶುಚಿಗೊಳಿಸಿದ 
ಜಾಗದಲ್ಲಿ ನಾಲ್ಕು ದಿಕ್ಕುಗಳಲ್ಲೂ ಕಬ್ಬಿನ ಜಲ್ಲೆಯಿಂದ ನಾಲ್ಕು ದ್ವಾರಗಳನ್ನುಳ್ಳ ಹೋಮ 
ಮಂಟಪವನ್ನುನಿರ್ಮಿಸಿ, ಅದನ್ನು ಬಾಳೆಯ ಕಂಬ, ಮಾವಿನ ತಳಿರು ತೋರಣ, ಹಣ್ಣುಹೂವು, 
ಮಾಲೆಗಳಿಂದಲೂ ಹಂದರದಿಂದಲೂ ಮನೋಹರವಾಗಿ ಅಲಂಕರಿಸಬೇಕು. ಈ ಮಂಟಪದ 
ಮಧ್ಯೆ ತೊಂಬತ್ತಾರು ಅಂಗುಲ ಉದ್ದ ಮತ್ತು ಅಗಲವಿರುವ ಹಾಗೂ ನಾಲ್ಕು ಅಂಗಲ 
ದಪ್ಪವುಳ್ಳದ್ದಾದ ವೇದಿಕೆಯನ್ನು ನಿರ್ಮಿ ೯ಸಬೇ ಕು, "ಇದು € ಅತ್ಯಂತ ಮನೋಹರವಾಗಿದ್ದು ಅದರ 


ಮಧ್ಯೆ ರಂಗವಲ್ಲಿಗಳಿಂದ ಸರ್ವತೊ ತೋ ಬದ್ರ ೦ಡಲವನ್ನು ಹ ಹಾಕಬೇಕು. | ೦೧- ೧೫ || ಈ 
ರೀತಿಯಾಗಿ ಸಕಲ ಸಾಮಗ್ರಿಗಳನ್ನು ಸಂಗ್ರಹಿ ಹಿಸಿಟ್ಟುಕೂಂಡು ಸಾಯಂಕಾಲ ಪುಡಿಮಾಡಿದ 


ಬಿಳಿಎ ಳ್ಳನ್ನು ಹಚ್ಚಿಕೊಂಡು ಸ್ವಾನವನ್ನು ಮಾಡಬೇಕು. ನಂತರ ಜಗಲಿಯ ಮತ್ತು ಮಂಟಪದ 
ಸುತ್ತಲೂ 'ದೀಪಗಳನು ನ್ನ ಹಚ್ಚಿಟ್ಟು ಕರ್ಮಕಾಂಡದಲ್ಲಿ ಪ ಪರಿಣತ ರಾಗಿರತಕ್ಕ ಪುರೋಹಿತರನ್ನೂ 
ಯತ್ತಿಜಾದಿಗೆಳನ್ನೂ ಆಹ್ವಾನಿಸಿ ಹೆಂಡತಿಸಹಿತನಾಗಿ ಆಚಮನ ಮಾಡಿ, ಪ್ರಾ ಣಾಯಾಮವನ್ನೂ 


ಅಧ್ಯಾಯ ೫೨ 405 


ಮಾಡಿ, ಮೊಟ್ಟಮೊದಲು ಆಸನದಲ್ಲಿ ಶ್ರೀಮಹಾಗಣಪತಿಯನ್ನು ಪೂಜಿಸಿ ನಂತರ 
ಪುಣ್ಯಾಹವಾಚನವನ್ನು ಮಾಡಬೇಕು. ॥॥ ೧೪-೧೫ ॥1 ಅನಂತರ ಸೋತ್ರಪ್ರಾರ್ಥನಾದಿಗಳಿಂದ 
ಯತ್ವಿಜರನ್ನೂ ಪ್ರಧಾನಾಚಾರ್ಯರನ್ನೂ ಸ್ವೀಕರಿಸಬೇಕು, ಶ್ರೀವೇಣೀಮಾಧವದೇವರ 
ಮಂಗಳಕರವಾದ ಬಂಗಾರದ ಪ್ರತಿಮೆಯನ್ನು ಮಂಡಿಸಬೇಕು. ॥। ೧೬ ॥ ೩೩, ೨೦ ಅಥವಾ ೧ 
ಎಷ್ಟು ಪ್ರತಿಮೆಗಳನ್ನು ಮಾಡಿಸಿಟ್ಟುಕೊಂಡಿರುತ್ತಾರೋ, ಅಷ್ಟು ಸಂಖ್ಯೆಯ ಕಲಶಗಳ ಮೇಲೆ 
ನಿರ್ಮಲವಾದ ಶ್ವೇತವಸ್ತಗಳನ್ನು ಹೊದ್ದಿಸಬೇಕು. ಅನಂತರ ಪತ್ನಿಯಿಂದೊಡಗೂಡಿ ತಾನಾಗಿ 
ಅಥವಾ ತನ್ನಿಂದ ಪ್ರಾರ್ಥಿಸಲ್ಪಟ್ಟ ಆಚಾರ್ಯರಿಂದಲಾಗಲೀ ಮಂತ್ರಗಳಿಂದ ಸರ್ವತೋಭದ್ರ 
ಮಂಡಲದ ದೇವತೆಗಳಾದ ಚತುರ್ಮುಖಬ್ರಹ್ಮಾದಿಗಳನ್ನು ಸ್ಥಾಪಿಸಬೇಕು, ಮತ್ತು ಅದೇ 
ಮಂತ್ರದಿಂದ ಕಳಶಗಳನ್ನುಪೂಜಿಸಿ ಸುತ್ತಲೂ ಸ್ಥಾಪಿಸಬೇಕು. ॥ ೧೭-೧೯ ॥ ಆ ಕಳೆಶಗಳ ಮೇಲೆ 
ವಸ್ತ್ರಗಳನ್ನು ಹರಡಿ, ಅಗ್ನ್ಯುತ್ತಾರಣ ಮಂತ್ರದಿಂದ ಪ್ರತಿಮಾದಿಗಳಲ್ಲಿ ಅಗ್ನಿಸಂಪರ್ಕದ 
ದೋಷಗಳನ್ನು ಪರಿಹರಿಸಿ, ಪ್ರಾಣಪ್ರತಿಷ್ಠಾಪನೆ ಮಾಡಿ ಸ್ಥಾಪಿಸಿ ಪೂಜೆ ಮಾಡಬೇಕು. ॥ ೨೦ ॥ 
ಪುರುಷಸೂಕ್ತದಿಂದಲೂ, ಷೋಡಶಪೂಜಾಗಳಿಂದಲೂ ಮತ್ತು ಮೊದಲೇ ಉಕವಾಗಿರತಕ್ಕ 
'ಮಂತ್ರದಿಂದಲೂ ವಿಧಿವತ್ತಾಗಿ ಶ್ರೀಮಾಧವನನ್ನು ಪೂಜಾ ಮಾಡಬೇಕು. ॥ ೨೧ ॥ ನಾನಾ 
ವಿಧವಾದ ಸುವಾಸನೆಯುಳ್ಳ ಹೂವುಗಳಿಂದಲೂ, ಗಂಧ, ಧೂಪ, ದೀಪ, ತೆಂಗಿನಕಾಯಿ ಮತ್ತು 
ದಕ್ಷಿಣೆ ಸಹಿತ ತಾಂಬೂಲಾದಿಗಳಿಂದಲೂ ಪೂಜಿಸಿ ಅನಂತರ ಪೂರ್ವೋಕ್ತ ನಾಮಗಳಿಂದ 
ತುಳಸೀದಳಗಳಿಂದ ಅರ್ಚಿಸತಕ್ಕದ್ದು ॥ ೨೨ ॥॥ ಮಂತ್ರಘೋಷಗಳಿಂದ ಪುಷ್ಪಾಂಜಲಿಯನ್ನು 
ಸಮರ್ಪಿಸಿ, ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಶ್ರೀಮಾಧವನನ್ನು ಪ್ರಾರ್ಥಿಸಬೇಕು. ॥ ೨೩ ॥ 
""ಶ್ರೀಲಕ್ಷ್ಮೀಪತಿಯಾದ ಮಾಧವನೇ, ದಯಾಸಾಗರನೇ! ಭಕರ ಅಪೇಕ್ಷೆಗಳನ್ನು ಮಳೆಗರೆದಂತೆ 
ನೆರವೇರಿಸುವವನೇ! ಈಗ ನಾನು ಆಚರಿಸಿರುವ ಮಾಘಸ್ನಾನದ ವ್ರತವನ್ನು ಫಲವುಳ್ಳದ್ದನ್ನಾಗಿ 
ಮಾಡು, ನಿನಗೆ ನಮಸ್ಕಾರಗಳು.'' ॥ ೨೪ ॥ ಶ್ರೀಮಾಧವನನ್ನು ಈ ರೀತಿಯಾಗಿ ಸೂಜಿಸಿ, 
ಬ್ರಾಹ್ನಣರನ್ನುಪೂಜಿಸಿ, ಅವರುಗಳಿಂದ ಆಶೀರ್ವಾದಗಳನ್ನು ಸ್ವೀಕರಿಸಿ, ದೇವರ ಸ್ತೋತ್ರಪಠನ 
ವಾದ್ಯಗಳನ್ನು ನುಡಿಸುವುದು ಮತ್ತು ಹಾಡುಗಳನ್ನು ಹಾಡುವುದು ಹೀಗೆ ಆ ರಾತ್ರಿಯನ್ನೆಲ್ಲಾ 
ಕಳೆಯಬೇಕು. ॥ ೨೫ ॥। ಅನಂತರ ಉಷಃಾಲದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ 
ನಿತ್ಯಕ್ರಿಯೆಗಳನ್ನು ಮುಗಿಸಿ ಮಾಧವನನ್ನು ಪಂಚೋಪಚಾರಗಳಿಂದ ಪೂಜಿಸಿ ಹವನವನ್ನು 
ಮಾಡಬೇಕು. ॥। ೨೬ । ಪಶ್ಚಿಮದಿಕ್ಕಿನಲ್ಲಿ ಮಂಟಪವನ್ನು ನಿರ್ಮಿಸಿ ಅದರೊಳಗೆ ಒಂದು ಮೊಳ 
ಉದ್ದಗಲದಷ್ಟು ಸ್ಥಂಡಿಲವನ್ನು ಮಾಡಿಅದರ ಮೇಲೆ ಅಗ್ನಿಯನ್ನು ಸ್ವಗೃಹ್ಯೋಕರೀತಿಯಿಂದ 
ಸ್ಥಾಪಿಸಬೇಕು ॥೨೭ ॥ ಅದಕ್ಕೆ ಈಶಾನ್ಯ ಭಾಗದಲ್ಲಿನವಗ್ರಹಗಳನ್ನುಸ್ಥಾಪಿಸಿ, ಪೂಜಿಸಿ, ಅನ್ವಾಧಾನ 
ಮಾಡಿ, ಚಕ್ಷುಹೋಮದವರೆಗೆ ಅಗ್ನಿಮುಖವನ್ನು ಮಾಡಿ ಪ್ರಧಾನ ಹವನವನ್ನು ಮಾಡಬೇಕು. 
11೨೮ ।। ಸಮಿತ್ತು ಚರು ಮತ್ತು ತಿಲಾದಿಗಳನ್ನು ಒಟ್ಟಿಗೆ ಹವನ ಮಾಡುತ್ತಾನೂರೆಂಟು ಸಲ, ಇಪ್ಪತ್ತು 
ಸಲ ಅಥವಾ ಎಂಟು ಸಾರಿ ಗ್ರಹ ಮಂತ್ರಗಳಿಂದ ಅಗ್ನಿಯಲ್ಲಿ ಹವನ ಮಾಡಬೇಕು. ॥ ೨೯ ॥ 
ಸಾವಿರದೆಂಟು ಸಾರಿ ಅಥವಾ ನೂರೆಂಟು ಸಾರಿ ತುಪ್ಪದಲ್ಲಿ ತೊಯ್ದಿರತಕ್ಕಂಥಾ ಎಳ್ಳನ್ನು 
ವೈಷ್ಣವಮಂತ್ರಗಳಿಂದ ಹವನ ಮಾಡಬೇಕು. ॥ ೩೦ “ಓಂ ವೇಣೀಮಾಧವಾಯ ನಮಃ'', 
ಎಂತಲೂ, ಮಂಡಲದೇವತೆಗಳನ್ನುದ್ದೇಶಿಸಿಯೂ ಹವನ ಮಾಡಬೇಕು. ॥ ೩೧ ॥ ಅನಂತರ 
ಸ್ವಿಷ್ಟಕತತಹೋಮವನ್ನು ಮಾಡಿ ಪ್ರಾಯಶ್ಚಿತ್ತ ಆಹುತಿಯನ್ನು ಕೊಟ್ಟು ಬಲಿದಾನವನ್ನು ಮಾಡಿ, 


406 ಪ್ರಯಾಗಮಾಹಾತ್ಮ ಮ್‌ 


ಅನಂತರ ಪೂರ್ಣಾಹುತಿಯನ್ನು ಕೊಡಬೇಕು. ॥ ೩೨ 1 ಅನಂತರ ""ಪ್ರಣೀತಾ'' ಪಾತ್ರವನ್ನು 
ತ್ಯಾಗ ಮಾಡಬೇಕು. ಅನಂತರ ಬಾ ್ರಿಹ್ನಣರನ್ನು. ಪೂಜಿಸಿ ಅವರ ಆಶೀವಾ ೯ದವನ್ನು ಪಡೆಯಬೇಕು. 
ಪ್ರಧಾನ ಆಚಾರ್ಯರಿಗೆ ಕರುವಿನಿಂದ ಕೂಡಿದ ಹಾಲು ಕರೆಯುವ ಆಕಳನ್ನು ವಿಪುಲ 
ದಕ್ಷಿಣೆಯೊಡನೆ ದಾನ ಮಾಡಬೇಕು. ॥ ೩೩ ॥ ಗಂಧ, ಪುಷ್ಪ ಧೂಪ, ದೀಪ, ನೈವೇದ್ಯ, 
ಮಂಗಳಾರತಿ, ಮಂತ್ರಪುಷ್ಪ ನಮಸ್ಕಾರಾದಿಗಳಿಂದ ಆವಾಹಿತದೇವತೆಗಳನ್ನು ಪೂಜಿಸಿ, ಕಳಶದ 
ಜಲದಿಂದ ಮಂತ್ರೋಕವಾಗಿ ಅಭಿಷೇಕ ಮಾಡಿಸಿಕೊಂಡು ತದನಂತರ ಅಗ್ನಿಪೂಜೆಯನ್ನು 
ಮಾಡಬೇಕು. ॥ ೩೪ 11 ಅನಂತರ ವಿಭೂತಿಯನ್ನು ಎಂದರೆ ಹುತ ಭಸ್ಥವನ್ನು ಹಚ್ಚಿಕೊಂಡು 
ಅಗ್ನಾ ಃದಿದೇವತೆಗಳನ್ನು ನಮಿಸಿ ವಿಸರ್ಜಿಸಬೇಕು. ಶ್ರೀಮಾಧವದೇವರನ್ನು ವಿಸರ್ಜಿಸಬಾರದು. 
11೩೫ 1 ಯತ್ತಿಜರಿಗೂ ಬೇರೆ ಬೇರೆ ಬಾ ್ರಿಹ್ನಣರುಗಳಿಗೂ ಭೂರಿದಕ್ಷಿಣೆಯನ್ನು ಕೊಟ್ಟು ಯಜ್ಞದ 
ಸಾಫಲ್ಯಕ್ಕಾಗಿ ಅವರನ್ನು ಪ್ರಾರ್ಥಿಸಬೇಕು. ॥ ೩೬ ॥ ಉದ್ಯಾಪನಾ ಕಾರ್ಯದ ಸಂಪೂರ್ಣ 
ಸಾಫಲ್ಯಕ್ಕಾಗಿಯೂ ಶ್ರೀಮಾಧವದೇವರ ಪ್ರಸನ್ನತೆಗಾಗಿಯೂ ಎಷ್ಟು ಸಂಖ್ಯೆಯಲ್ಲಿ 
ಪ್ರತಿಮೆಗಳನ್ನಿಟ್ಟಿದೆಯೋ ಅಷ್ಟು ಸಂಖ್ಯೆಯ ದಂಪತಿಗಳಿಗೆ ಭೋಜನ ಮಾಡಿಸಬೇಕು. 11೩೭ ॥ 
ಅಷ್ಟು ಸಂಖ್ಯೆಯ ಬಾ ್ರಿಹ್ನಣರು ಸಿಗದಿದ್ದರೆ, ಸಾಧ್ಯವಾದಷ್ಟು ಬ್ರಾಹ್ಮಣರನ್ನು ಮುತ್ತೈದೆಯರನ್ನು 
ಭೋಜನ ಮಾಡಿಸಬೇಕು. ಮೂರು ದಂಪತಿಗಳಿಗಾಗಲಿ, ಕಡೆಯ ಪಕ್ಷ ಒಂದು 
ದಂಪತಿಗಳಿಗಾಗಲೀ ಭೋಜನ ಮಾಡಿಸಬೇಕು. ॥ ೩೮ ।। ವ್ರತಿಯು ವಸ್ತ್ರಗಳು, ಅಲಂಕಾರ 
ದ್ರವ್ಯಗಳು, ಸೌಭಾಗ್ಯ ದ್ರವ್ಯಗಳು, ಭಕ್ಕ್ಯಭೋಜ್ಯಾದಿಗಳು, ತಾಂಬೂಲದಕ್ಷಿಣಾದಿಗಳಿಂದ 
ಬ್ರಾಹ್ಮಣಸುವಾಸಿನಿಯರನ್ನುಸಂತುಷ್ಟಿಪಡಿಸಬೇಕು. ।1೩೯ ॥ ಮುತ್ತೈದೆಯರಿಗೆ ನಾನಾವಿಧವಾದ 
ಮಂಗಳದ್ರವ್ಯಗಳಿಂದಲೂ ಆಲಂಕಾರಿಕಸಾಮಗ್ರಿಗಳಿಂದಲೂ ಕೂಡಿದ ಮರದ ಬಾಗಿನಗಳನ್ನು 
ದಕ್ಷಿಣೆ ಸಹಿತವಾಗಿ ಪ್ರಧಾನ ಆಚಾರ್ಯರಿಗೆ ದಾನ ಮಾಡಬೇಕು. ॥ ೪೦ ॥ ಪುನಃ 
ಶ್ರೀಮಾಧವದೇವರನ್ನು ಶ್ರೀತ್ರಿವೇಣೀದೇವಿಯರನ್ನು ಪೂಜಿಸಿ ನಂತರ ಆಚಾರ್ಯರಿಗೆ 
ವಾಯನದಾನವನ್ನುದಕ್ಷಿಣೆ ಸಹಿತವಾಗಿ ಕೊಡಬೇಕು. ॥॥೪೧ ॥ ಅನಂತರ, ಮುಕ್ಕಾಲು ಎಳ್ಳು ಮತ್ತು 
ಕಾಲು ಭಾಗ ಸಕ್ಕರೆಯನ್ನುಳ್ಳ ತುಪ್ಪದಲ್ಲಿ ಕರಿದಿರುವ ಮೂವತ್ತು ಮೂರು ಮೋದಕಗಳ ಮೇಲೆ 
ಹೊಸಬಟ್ಟೆಯನ್ನು ಹೊದಿಸಿ ಬಿದಿರಿನ ತಟ್ಟೆಯಲ್ಲಿಟ್ಟುದಕ್ಷಿಣೆ ಸಹಿತವಾಗಿ ಪ್ರಧಾನ ಆಚಾರ್ಯರಿಗೆ 
ಮಂತ್ರಪೂರ್ವಕವಾಗಿ ದಾನ ಮಾಡಬೇಕು. ॥ ೪೨-೪೩ ॥ ""ಈ ಮೋದಕಗಳು ತಮಗಾಗಿ 
ವಾಯನಕ್ಕೋಸ್ಕರ ಇಡಲ್ಲಟ್ಟಿವೆ. ನನ್ನಮೇಲಿನ ಪ್ರೀತಿಯಿಂದ ಇವುಗಳನ್ನುಸ್ವೀಕಾರ ಮಾಡಿ ನನ್ನನ್ನು 
ಉದ್ಧರಿಸಿರಿ. ॥ ೪೪ ॥ ಮಾಧವನು ಸ್ವೀಕರಿಸುತಾನೆ ಮತ್ತು ಮಾಧವನೇ ಕೊಡುತ್ತಾನೆ. 
ನಮ್ಮಿಬ್ಬರಿಗೂ ಮಾಧವನೇ ತಾರಕನು ಮತ್ತುಮೋಚಕನು, ಮಾಧವನಿಗೆ ನಮಸ್ಕಾರಗಳು.'' ಈ 
ರೀತಿಯಾಗಿ ಮಂತ್ರೋಚ್ಚಾರಣೆ ಮಾಡಿ ಆಚಾರ್ಯರಿಗೆ ದಾನ ಮಾಡಿ ಅವರನ್ನು 
ಸಂತೋಷಪಡಿಸಿ ಮಾಧವನನ್ನುಪ್ರಾರ್ಥಿಸಿ ವಿಸರ್ಜಿಬೇಕು. 1೪೫-೪೬ | ನಂತರ ವಸ್ತ್ರಗಳಿಂದ 
ಹೊದಿಸಲ್ಪಟ್ಟಿರುವ ಕಳಶಗಳನ್ನು ಬಾ ಶ್ರಹ್ಮಣರುಗಳಿಗೆ ದಾನ ಮಾಡಬೇಕು. ಗೃಹಪೀಠವನ್ನು ಕಳಶ 
ಮತ್ತುಹೊದಿಸಿರುವ ವಸ್ತ್ರದ ಸಹಿತ ಆಚಾರ್ಯರಿಗೆ ದಕ್ಷಿಣೆಯೊಡನೆ ದಾನ ಮಾಡಬೇಕು. ॥೪೭ ॥ 
ನಂತರ ಶ್ರೀಮಾಧವನನ್ನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು--ಶಂಖ, ಚಕ್ರ, ಗದೆ ಮತ್ತು 
ಪದ್ಧಗಳನ್ನು ಧಾರಣೆ ಮಾಡಿರುವ, ಪೀತಾಂಬರವನ್ನು ಧರಿಸಿರುವ, ಜಗತ್ತಿಗೆ ಮುಖ್ಯಸ್ವಾಮಿಯಾದ, 
ಶ್ರೀವೇಣೀ ಸಹಿತನಾದ ಶ್ರೀಮಾಧವದೇವನೆ! ಮಂತ್ರ, ತಂತ್ರ, ಕ್ರಿಯಾಹೀನವಾದ, ಶ್ರದ್ಧಾ 


ಅಧ್ಯಾಯ ೫೨ 407 


ಮತ್ತುಭಕ್ತಿಗಳಿಲ್ಲದೆ ನನ್ನಿಂದ ಮಾಡಲ್ಪಟ್ಟಿರುವ ಈ ಉದ್ಯಾಪನೆಯೆಂಬ ಕರ್ಮವನ್ನು ದಯಮಾಡಿ 
ಫಲಯುಕವಾದದ್ದನ್ನಾಗಿ ಮಾಡು. ॥ ೪೮-೪೯ ।। ಈ ರೀತಿಯಾಗಿ ನಿವೇದನ ಮಾಡಿಕೊಂಡು 
ಕರ್ಮವನ್ನು ಶಿ ಶ್ರೀಮಾಧವದೇವರಿಗೆ ಸಮರ್ಪಣೆ ಮಾಡಿ, ದೀನರು, ಕುರುಡರು ಮತ್ತು 
ಬಂಧುಗಳೊಡನೆ ಸಂತೋಷದಿಂದ ಭೋಜನ ಮಾಡಬೇಕು. ॥ ೫೦ ॥ ಹಿಂದೆ ಹೇಳಿದಂತೆ 
ಹಿಂದಿನ ದಿನ ಕಲಶಸ್ಥಾಪನೆ, ಹುಣ್ಣಿಮೆಯಂದು ಉದ್ಯಾಪನೆ ಮಾಡಲು ಆಗದಿದ್ದರೆ, 
ಹುಣ್ಣಿಮೆಯಂದೇ ಆ ಕಾಲದಲ್ಲಿಯೇ. ಕಲಶ ಸ್ಥಾಪನೆ, ಹವನಾದಿಗಳನ್ನು ಮಾಡಬೇಕು. 
ಶಕಿಯಿಲ್ಲದಿದ್ದರೆ ಹವನದಲ್ಲಿಯೂ, ಬ್ರಾಹ್ಮಣಭೋಜನದಲ್ಲಿಯೂ ಸಂಖ್ಯೆಯನ್ನು ಕಡಿಮೆ 
ಮಾಡಬಹುದು. ॥ ೫೧ ॥ ಅದಕ್ಕೂ ಶಕಿಯಿಲ್ಲದಿದ್ದರೆ ಶ್ರೀವೇಣೀಮಾಧವದೇವರ ಪೂಜಾವನ್ನು 
ಮಾಡಿ ದಂಪ ತಿಭೋಜನವನ್ನು ಮಾಡಿಸಿ ಬ್ರಾ ಹ್ಮಣಸುವಾಸಿನಿಯರಿಗೆ ವಾಯನದಾನವನ್ನಾದರೂ 
ಮಾಡಬೇಕು. 1೫೨1 ದರಿದ ರೂ ಸಮರ್ಥರೂ ಆದ ಸ್ವೀ ಅಥವಾ ಪುರುಷ ರು ದಂಪತಿಗಳಿಗೆ 
ಸಾಕಾಗುವಷ್ಟು ಹಸಿಪದಾರ್ಥವನ್ನು ಮತ್ತು ಹೆಸರುಕಾಳಿನಂದ ವಾಯನದಾನವನ್ನು ಕೊಟ್ಟು 
ಉದ್ಯಾಪನೆ ಮುಗಿಸಬಹುದು. ॥ ೫೩ ॥ ಬಾ ಫ್ರಹ್ಮಣರಾಗಲೀ, ಕ್ಷತ್ರಿಯರಾಗಲೀ. ವೈಶ್ಯರಾಗಲೀ, 
ಶೂದ್ರರಾಗಲೀ ಅಥವಾ ಪ್ರತಿಲೋಮ ಮತ್ತು ಅನುಲೋಮದಿಂದ ಹುಟ್ಟಿದವರಾಗಲೀ, 
(ಅನುಲೋಮ ಎಂದರೆ ನೀಚವರ್ಣದ ಗಂಡಸು ಉತ್ತಮವರ್ಣದ ಸ್ತ್ರೀಯನ್ನು 
ಎವಾಹಿತನಾದಾಗ--ಅವರಲ್ಲಿ ಹುಟ್ಟುವ ಸಂತಾನದವರೆಂದು ತಿಳಿಯಬೇಕು. ಪ್ರತಿಲೋಮ 
ಎಂದರೆ ಉತ್ತಮವರ್ಣದ ಗಂಡಸು, ನೀಚವರ್ಣದ ಸ್ತ್ರೀಯನ್ನು ವಿವಾಹಿತನಾದಾಗ ಅವರಲ್ಲಿ 
ಹುಟ್ಟುವಸ ಂತಾನದವರೆಂದು ತಿಳಿಯಬೇಕು) ಮತ್ತು ಸ್ವ್ರೀಯರಾಗಲೀ, ಫಲಾಪೇಕ್ಷಿಗಳಾಗಿದ್ದರೆ ಈ 
ರೀತಿಯಾಗಿ ಮಾಡಬಹುದು. ॥ ೫೪ ॥ ಪ್ರಯಾಗಕ್ಷೇತ್ರ ದಲ್ಲಾಗಲೀ, ಅಕ್ಷಯವಟವೃಕ್ಷೆದ 
ಸನ್ನಿಧಿಯಲ್ಲಾಗಲೀ ಈ ಉದ್ಯಾಪನ ಕರ್ಮವನ್ನು ಮಾಡಿದರೆ ಬೇರೆ ಕಡೆ ಮಾಡುವುದಕ್ಕಿಂತ 
ಕೋಟಿಗುಣ ಹೆಚ್ಚಿಗೆ ಫಲವನ್ನು ಶ್ರೀಮಾಧವದೇವರು ಉದ್ಯಾಪನೆ ಮಾಡುವವರಿಗೆ 
ಕರುಣಿಸುತ್ತಾನೆ. ॥ ೫೫ ॥ ಈ ರೀತಿಯಾಗಿ ಶೌನಕಾದಿಗಳೇ! ತಮಗೋಸ್ಕರ ಈ 
ಉದ್ಯಾಪನವಿಧಿಯು ಹೇಳಲ್ಪಟ್ಟಿತು. ತಾವುಗಳು ಮತ್ತೇನನ್ನುಕೇಳಬಯಸುತ್ತೀರಿ? ॥೫೬॥ 


(1 ಐವತ್ತೆರಡನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ತ್ರಿಪಂಚಾತತ್ರ್ತಮೋನಿಧ್ಯಾಯಃ 11 ೫೩ ॥ 


ಶೌನಕಾದಯ ಊಚುಃ-- 
ಸೋದ್ಯಾಪನಂ ಸಮಾಹಾತ್ವಂ ಮಾಫಸ್ನಾನಂ ತ್ರಯೋದಿತಮ್‌ | 
ಶ್ರುತ್ವಾ ಪ್ರಮುದಿತಾಸ್ಪರ್ವೇ ಪೃಚ್ಛಾಮೋನ್ಯದ್ದಯಂ ಪ್ರಭೋ ॥೧॥ 
ಶಕ್ತೌ ದಾನಾನಿ ಕಾರ್ಯಾಣೀತ್ಯವೋಚಿ ಕರುಣಾತ್ಮನಾ । 


`ಭವತಾ ವಿದುಷಾ ತತ್ರ ವಯಂ ಸಂದೇಹಮಾಗತಾಃ Il ೨ 11 

ಕಾನಿ ದಾನಾನಿ ದೇಯಾನಿ ಕುತ್ರ ಕೇಭ್ಯಃ ಕದಾ ಕಥಮ್‌ । 

ಏತದಾಚಕ್ಚ್ವ ನಃ ಸೂತ ಸರ್ವಜೋಪಸಿ ಮಹಾಮತೇ 1೩ ॥ 
॥| ಐವತ್ತಮೂರನೆಯ ಅಧ್ಯಾಯವು ॥ 


ಶೌನಕಾದಿಗಳು ಹೇಳಿದರು 

""ಮಾಘಸ್ನಾನದ ವ್ರತವು, ಅದರ ಉದ್ಯಾಪನೆಯು, ಅವುಗಳ ಮಾಹಾತ್ಮ್ಯೆಗಳ ಸಹಿತ 
ತಮ್ಮಿಂದ ಉಪದೇಶಿಸಲ್ಪಟ್ಟಿವೆ. ಇವುಗಳನ್ನು ಶ್ರವಣ ಮಾಡಿ ನಾವುಗಳೆಲ್ಲರೂ ಅತ್ಯಂತ 
ಸಂತುಷ್ಠರಾಗಿದ್ದೇವೆ. ಈಗ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆಕೇಳಬಯಸುತ್ತೇವೆ. WO ಈ 
ಮಾಘಮಾಸದಲ್ಲಿ ಶಕ್ತಿಯಿದ್ದರೆ ದಾನಾದಿಗಳನ್ನು ಮಾಡಬೇಕೆಂದು ಎಲ್ಲವನ್ನೂ ತಿಳಿದ ತಾವು 
ಕರುಣೆಯಿಂದ ಹೇಳಿದ್ದೀರಿ. ಈ ಬಗ್ಗೆನಮಗೆ ಸಂದೇಹಗಳಿವೆ. ।।೨। ಏನೇನು ದಾನಗಳನ್ನುಎಲ್ಲಿ 
ಯಾರಿಗೆ, ಯಾವಾಗ ಮತ್ತು ಹೇಗೆ ಹೇಗೆ ಕೊಡಬೇಕು? ಸರ್ವವನ್ನು ಬಲ್ಲ 
ಮಹಾಮೇಧಾವಿಗಳಾದ ಶ್ರೀಸೂತಪುರಾಣಿಕರೇ! ನಮಗಾಗಿ ಇವುಗಳನ್ನುವಿವರಿಸಿ. ॥1೩ ॥1 


ಸೂತ ಉವಾಚ 
ವದಾಮಿ ಮುನಿಶಾರ್ದೂಲಾಃ ಶ್ವಣುದ್ಧಂ ಸಾವಧಾನತಃ । 


ನಾನಾದಾನವಿಧಿಂ ಭಕಾ ಎಡೆ ಪ್ರಯಾಗೇಗಣ್ಯಪುಣ್ಯದೇ 11೪॥ 
ದ್ರವೃತ್ಯಾಗಸ್ತುಯಃ ಪಾತ್ರೇ ಸ್ವಸತಾತ್ಯಾಗಪೂರ್ವಕಃ | 

ಪರಸ್ಪತ್ವಸ್ಯ ಜನ್ಯಂತೋ ದಾನಮಿತ್ಯುಚ್ಛತೇ ಬುದ್ಧ: 11 ೫ ॥ 
ಸಲಬಾಹುಲ್ಯಭಾವೋ ಹಿ ದಾನೇನಾಭ್ಯುದಯಾವಹಃ | 

ಶ್ರದ್ಧಾಭಕ್ರೀ ಚ ದಾನಾನಾಂ ವೃದ್ಧಿಕ್ಷಯಕರೇ ಸ್ಮ ತೇ Wt I 
ಅದುಷ್ಠರೋಗೀ ಧರ್ಮಾತ್ಮಾ ದಿತ್ತುರವೃಸನಶ್ಯುಚಿಃ | 

ಅನಿಂದ್ಯಜೀವಕರ್ಮಾ ಚ ದಾನಕರ್ತಾ ಪ್ರಶಸ್ಯತೇ nd 
ಪಾತ್ರೇಭ್ಯೋ ದೀಯತೇ ನಿತ್ಯಮನವೇಕ್ಸ್ಯ ಪ್ರಯೋಜನಮ್‌ । 

ಕೇವಲಂ ಧರ್ಮಬುದ್ಧಾ A ಯದ್ದರ್ಮದಾನಂ ತದುಚ್ಛತೇ WS 
ಪ್ರಯೋಜನಮಪೇಕ್ಸ್ಮೈವ ಪ್ರಸಂಗಾದ್ಯತ್ವದೀಯತೇ । 

ತದರ್ಥಂ ದಾನಮಿತ್ಯಾಹುರೈಹಿಕಂ ಫಲಹೇತುಕಮ್‌ En 


408 


ಅಧ್ಯಾಯ ೫೩ 409 
ಸ್ಟ್ರಿಯಾಂ ದಾನಂ ಮೃಗಾಕ್ಷೀಣಾಂ ಪ್ರಸಂಗಾದ್ಯತ್ವದೀಯತೇ । 


ಅನರ್ಹಾಣಾಂ ಚ ರಾಗೇಣ ಕಾಮದಾನಂ ತದುಚ್ಛತೇ ೧೦ ॥ 
ಸಭಾಯಾಂ ವ್ರೀಡಯಾ ಸುತ್ಕಾ ಚಾರ್ಥಾರ್ಥಿಭ್ಯ: ಪ್ರಯಾಚಿತಃ । 
ಪ್ರದೀಯತೇ ಪ್ರಶಂಸಾರ್ಥಂ ವ್ರೀಡಾದಾನಮಿತಿ ಸ್ಮೃತಮ್‌ 1 ೧೧॥ 
ದೃಷ್ಟ್ವಾಪ್ರಿಯಾಣಿ ಶ್ರುತ್ವಾವಾ ಹರ್ಷವದ್ಯತ್ವದೀಯತೇ । 

ತದರ್ಥಂ ದಾನಮಿತ್ಯಾಹುರ್ದಾನಂ ತದ್ಭರ್ಮಚಿಂತಕಾಃ I ೧೨ ॥ 
ಆಕ್ರೋಶನಾರ್ಥಂ ಹಿಂಸಾನಾಂ ಪ್ರತೀಕಾರಾಯ ಯದ್ಭವೇತ್‌ । 

ದೀಯತೇ ತಾಪಕರ್ತಭ್ಯೋ ಭಯದಾನಂ ತದುಚತೇ 1 ೧೩ 1 


ತ್ರಿಶುಕ್ಲಃ ಶುಕ್ಷವೃತಿಶ ಪುಣಾಲುಃ ಸ ಜಿತೇಂದ್ರಿಯಃ । 
ವಿಮುಕ್ರೋ ಸರ್ವದೋಷೇಭ್ಯಃ ಬ್ರಾಹ್ಮಣಃ ಪಾತ್ರಮುಚ್ಛತೇ I ೧೪ ॥ 
ಸತ್ಯಂ ಶೌಚಂ ಕ್ಷಮಾ ಧೈರ್ಯಂ ವ್ರತಮಿತ್ಯಭಿಧೀಯತೇ | 


ವಿದ್ಯಾ ತಪಶ್ಚತದ್ಯತ್ರ ತದ್ದಿ ಪಾತ್ರಂ ಪ್ರಚಕ್ಷತೇ 1 ೧೫ ॥ 
ಚ ಶರು ಸ ದು ಧಬ್‌ 

ಸೇನಾನಾಸಿಕಹಿಂಸ್ರೇಭ್ಯೋ ಜಾರಾಯ ಪತಿತಾಯ ಚ । 
ಪಿಶುನಭ್ರೂಣಹಂತ್ಸಭ್ಯಾಂ ದತಮಲ್ಲಫಲಂ ಭವೇತ್‌ ॥1 ೧೬ ॥ 
ಮಹದಲ್ಲಫಲಂ ಚೈವ ಶ್ರದ್ಧಯಾ ಪರಿವರ್ಜಿತಮ್‌ । 
ಶ್ರದ್ಧಯೋಪೇತಮಲ್ಪಂ ಚ ಮಹಾಫಲಮುದಾಹ್ಠತಮ್‌ ॥1 ೧೭ ॥ 
ಧ್ರುವಮಜಸ್ರಕಂ ಕಾಮ್ಯಂ ನೈಮಿತ್ರಿಕಮಿತಿಕ್ರಮಾತ್‌ । 

ಪುನಶ್ಚತುರ್ವಿಧಂ ಪ್ರಾಹುರ್ದಾನಂ ದಾನವಿದೋ ಬುಧಾಃ 1೧೮॥ 
ಪ್ರಪಾರಾಮತಡಾಗಾದಿಸರ್ವಕಾಮಫಲಂ ಧ್ರುವಮ್‌ । 
ತದಾಜಸ್ರಕಮಿತ್ಯಾಹುಃ ಕ್ರಿಯತೇ ಯದ್ದಿನೇ ದಿನೇ 1೧೯ ॥ 
ಸ್ಪರ್ಗಾಪ್ತಿವಿಜಯೈಶ್ಚರ್ಯಸ್ತ್ರೀಬಾಲಾರ್ಥಂ ಯದಿಷ್ಕತೇ I 

ಇಚ್ಛಾಕೃತಂ ತು ಯದ್ದಾನಂ ಕಾಮ್ಯಮಿತ್ಯಭಿಧೀಯತೇ Il ೨೦ ॥ 


ಕಾಲಾಪೇಕ್ಟ್ಯಂ ಕ್ರಿಯಾಪೇಕ್ಸ್ಯಮರ್ಥಾಪೇಕ್ಟ್ಯಂ ಚ ಯತ್ಯತಮ್‌ । 
ತ್ರಿಧಾ ನೈಮಿತಿಕಂ ಪ್ರೋಕಂ ಸಹೋಮಂ ಹೋಮವರ್ಜಿತಮ್‌ ॥ ೨೦ ॥ 
ಉತ್ತಮಂ ಮಧ್ಯಮಂ ಚೈವಾಧಮಂ ಚೇತಿ ತ್ರಿಧಾ ಪುನಃ । 


ದೇಯೋತಮತ್ತಮಧ್ಯತ್ವಾಧಮತ್ತೆ ಕಃ ಪರಿಕೀರ್ತಿತಮ್‌ 29H 
ಅನ್ನಂ ದಧಿ ಮಧುತ್ರಾಣಗೋಭೂರುಕ್ಕಾಶ್ಚ ಹಸನ: । 
ಏತೇಷಾಮುತಮಂ ದಾನಮುತ್ತಮಂ ದ್ರವ್ಯದಾನತಃ 11 ೨೩ ॥ 


ವಿದ್ಯಾವಾಸೋಪಭೋಗ್ಯಾನಿ ವಸೂನಿ ಹ್ಯೌಷಧಾನಿ ಚ । 
` ಮಧ್ಯಮಂ ದಾನಮೇತೇಷಾಂ ಮಧ್ಯಮಂ ದ್ರವ್ಯದಾನತಃ ॥| ೨೪ ॥ 


410 


ಪ್ರಯಾಗಮಾಹಾತ್ಥ ತಮ್‌ 
ಬಹುತ್ವಾದರ್ಥಜಾತಾನಾಂ ಸಂಖ್ಯಾಶೇಷೇಷು ನೇಷೃತೇ । 
ಅತೋsಧಮಾನಿ ಶೇಷಾಣಿ ಹೃಧಮಂ ದ್ರವ್ಯದಾನತಃ 
ಸತ್ತೇನ ರಜಸಾ ವಾಪಿ ತಮಸಾ ಯಃ ಪ್ರಯಚ್ಛತಿ । 
ದಾನಂ ತಥಾ ತದ್ಭವತಿ ಫಲಂ ಭುಂಕ್ರೀ ತಥೈವ ಚ 
ದೇವತ್ವಂ ಸಾತ್ವಿಕಾತ್ಟ್ರಾಪ್ಯ ರಜಸಾ ತು ಮನುಷ್ಯತಾಮ್‌ । 
ತಿರ್ಯಕ್ಷ್ವಂ ತಾಮಸಾತ್ಟ್ರಾಪ್ಯ ಭುಂಕ್ಷೇ ತ್ರಿಗುಣಜಂ ಫಲಮ್‌ 
ಪ್ರಯತ್ನಮಂತರಾ ಲಬ್ಬಂ ಜಾನೀಯಾತ್ಹಾತ್ಮಿಕಂ ಫಲಮ್‌ । 
ರಾಜಸಂ ಕರ್ಮಣಾ ಲಬ್ಬಂ ತಾಮಸಂ ಕೃಚ್ಛಕರ್ಮಣಾ 
ತ್ರೀಣ್ಯಾಹುರತಿದಾನಾನಿ ಮಹಾದಾನಾನಿ ಷೋಡಶ । 
ಬಹೂನ್ಯನ್ಯಾನಿ ದಾನಾನಿ ಚೇಷ್ಟಾಪೂರ್ತಾದಿಕಾನಿ ಚ 
ಅತಿದಾನಾನಿ ಚೋಕಾನಿ ಗಾವಃ ಪೃಥ್ವೀ ಸರಸ್ವತೀ: । 
ನರಕಾದುದ್ದರಂತ್ಯೇನಂ ದೋಹಾವಾಪಜಪಾದಿಭಿಃ 
ಅಗ್ನಿಹೋತ್ರಂ ತಪಸ್ಪತ್ಯಂ ವೇದಾನಾಂ ಚೈವ ಪಾಲನಮ್‌ । 
ಆತಿಥ್ಯಂ ವೈಶ್ವದೇವಂ ಚ ಇಷ್ಟಮಿತ್ಯಭಿಧೀಯತೇ 
ವಾಪೀಕೂಪತಡಾಗಾದಿ ರೋಗಸೇವಾ ಸುರಾಲಯಾಃ ॥ 
ಅನ್ನಪ ಶ್ರದಾನಮಾರಾಮಃ ಪೂರ್ತಮಿತ್ಯಭಿಧೀಯತೇ 
ಇಷ್ಟಂ ದತ್ತಂ ಚ ಜಪ್ಪಂ ಚ ವಿನಶ್ಯತ್ಯನುಕೀರ್ತನಾತ್‌ । 
ತತ್ಪ್ಯಾದಾತ್ಮಕೃತಂ ಪುಣ್ಯಂ ವೃಥಾ ನ ಪರಿಕೀರ್ತಯೇತ್‌ 
ಪಂಗ್ಗಂಧಬಧಿರಾ ಮೂಕಾ ವ್ಯಾಧಿನೋಪಹತಾಶ್ಚ ಯೇ ॥ 


.ಭರ್ತವ್ಯಾಸೇನ ದಾನೇನ ನ ದದ್ಯಾದ್ಭೂಗಜಾದಿಕಮ್‌ 


ದೀನಾಂಧಮೂಕಕೃಪಣಜಡವಾಮನಪಂಗುಷು I 
ಅನ್ನವಸ್ತ್ರಜಲಾದೀನಿ ದದ್ಯಾದ್ದಾನಂ ಸಮಶ್ನುತೇ 

ಅನ್ನದಾನೇ ನ ಕರ್ತವ್ಯಂ ಪಾತ್ರಾವೇಕ್ಚಣಮೇಷ್ಟಸಿ । 

ಅನ್ಯೇಷು ಸರ್ವದಾನೇಷು ಸರ್ವಂ ಕಾರ್ಯಂ ಪರೀಕ್ಷಣಮ್‌ 
ತದ್ದನಂ ದಾನಯೋಗ್ಯಂ ಯತ್ನಪ್ರೋಪಾಯ್ಕೆಸ್ತಮಾಗತಮ್‌ | 
ಧನಮೂಲಾ ಕ್ರಿಯಾಸರ್ವಾಸಫಲಾ ವಿಫಲಾ ಅಪಿ 
ಸಪವಿತಾಗಮಾ ಧರ್ಮಾ ದಾಯೋ ಲಾಭಃ ಕ್ರಯೋ ಜಯಃ | 
ಪ್ರಯೋಗಃ ಕರ್ಮಯೋಗಶ್ಚಸತ್ವತಿಗ್ರಹ ಏವ ಚ 
ಯದ್ಯದಿಷ್ಠತಮಂ ಲೋಕೇ ಯಚ್ಚ ಸ್ಕಾದಪಿ ವಾ ಗೃಹೇ | 
ತತದ್ದುಣವತೇ ದೇಯಂ ತದೇವಾಕ್ಷಯ್ಯಮಿಚ್ಛತಾ 


11 ೨೫ ॥ 


|| ೨೬ ॥ 


1 ೨೭! 


i ೨೮ ॥ 


(1೨೯ 1 


11೩೦ ॥ 


1೩೧ ॥ 


11 ೩೨ ॥ 


Il ೩೩ ॥ 


11 ೩೪ ॥ 


11 ೩೫ ॥ 


I ೩೬ ॥ 


11೩೭ ॥ 


IW ೩೮ ॥ 


|| ೩೯ ॥ 


ಅಧ್ಯಾಯ ೫೩ 411 
ಸ್ವಕುಟುಂಬ್ಯವಿರೋಧೇನ ದೇಯಂ ದಾರಾದಿಭಿರ್ವಿನಾ । 


ವಿರೋಧೇನಾಪಿ ದಾತವ್ಯ ಮನ್ನಂ ಯಚ್ಚ ಪ್ರತಿಶ್ರುತಮ್‌ 1೪೦ ॥ 
ಸರ್ವಮೇತದ್ವಿಚಾರ್ಯಾದೌ 'ದಾನಂ 'ದದಾ ದ್ಯಾದ್ಯಥಾವಿಧಿ । 
ತದ್ದಾನಮಕ್ಚಯಂ ಭೂತ್ವಾ ದಾತುಸಮುಪತಿಷ್ಮತಿ 11 ೪೧॥ 


॥ ಇತಿ ತ್ರಿಪಂಚಾಶತಮೋತಧ್ಯಾಯಃ ॥ 


ಸೂತರು ಹೇಳಿದರು— 

ಎಲೈ ಮುನಿಶ್ರೇಷ್ಠರೇ! ಹೇಳುತ್ತೇನೆ, ಗಮನವಿಟ್ಟುಆಲಿಸಿರಿ. ನಾನಾವಿಧಗಳಾದ ದಾನಗಳು 
ಪ್ರಯಾಗಕ್ಷೇತ್ರದಲ್ಲಿಮಾಡಿದಾಗ ಅವು ಎಣಿಸಲಾರದಷ್ಟುಪುಣ್ಯವನ್ನುತಂದುಕೊಡುವುವು. ॥೪॥ 
ತನ್ನ ಸ್ವತ್ತಿನ ಅಥವಾ ಹಣದ ಯಜಮಾನತ್ವವು ತ್ಯಾಗಪೂರ್ವಕವಾಗಿ ಪರರ ಸ್ವತ್ತಾಗಿ ಅದರ 
ಯಜಮಾನತ್ವವು ಪರರಲ್ಲಿಹುಟ್ಟಿಕೊಳ್ಳುವುದೇ ದಾನವು ಎಂಬುದಾಗಿ ಜ್ಞಾನಿಗಳಿಂದ ಹೇಳಲ್ಪಟ್ಟಿದೆ. 
11೫ । ದಾನವು ಸ್ವಲ್ಪವಾಗಿರಲೀ ಬಹಳವಾಗಿರಲೀ ಅದರಿಂದ ದಾನಿಯ ಏಳಿಗೆಯು ನಿಯತವಾಗಿ 
ನಶಿತವಾಗಿರುತೆ. ದಾನವುಸ್ವ ಲ್ಪ, ಜಾಸ್ತಿಎಂಬುದು ಅಭ್ಯು ದಯಕ್ಕೆ ಕಾರಣವಲ್ಲ; ಮತ್ತೇನೆಂದರೆ, 
ದಾನದ ವಿಷಯದಲ್ಲಿ ಶ ್ರದ್ಧಾಭಕ್ತಿಯ' ಭಾವನೆಯೇ ಜಾ ವೃದ್ಧಿಗೂ, ಅವನತಿಗೂ 
ಕಾರಣವಾಗಿರುತ್ತವೆ. ॥ ೬ ॥ ಕೆಟ್ಟದಾದ ಅಪಸ್ಥಾರಾದಿರೋಗಗಳಿಲ್ಲದ, ಧರ್ಮಾತ್ಮನಾಗಿರತಕ್ಕ 
ದಾನ ಮಾಡಲು "ಅಪೇಕ್ಷೆಯುಳ್ಳಂತಹ, ದುಷ್ಟ ಚಟಗಳಿಲ್ಲದ ಶುಚರ್ಭೂತನಾಗಿರತಕ್ಕ, ಅನಿಂದ್ಯ 
ಕರ್ಮಾಚರಣೆಗಳಿರುವ ದಾನಿಯು ಪ್ರ ಶಸನು. Wd ಯಾವಪ ಪ ಕ್ರಯೋಜನವನ್ನೂ ನಿರೀಕ್ಷಿಸದೆ 
ಯಾವಾಗಲೂ ಸತ್ತಾತ್ರರಿಗೆ ದಾನ ಮಾಡಬೇಕು ಎಂದು ಕೇವಲ ಧರ್ಮಬುದ್ಧಿ. ಯಿಂದಲೇ 
ಕೊಡತಕ್ಕ ದಾನವು 'ಧರ್ಮದಾನ''ಎಂದು ಕರೆಯಲ್ಪಡುತ್ತದೆ. ॥ ೮ ॥ ಪ್ರಸಂಗಕ್ಕೆ ಗಂಟುಬಿದ್ದು 
ಯಾವುದೋ ಪ ಶ್ರಯೋಜನಕ್ಕಾಗಿ ಮಾಡಿದ ದಾನವು ತದರ್ಥ ದಾನವೆಂದು ಕರೆಸುತ್ತದೆ. ಇಂಥಾ 
ದಾನದಿಂದ ಐಹಿಕಫ ಸಲವು “ಮಾತ್ರ ಸಿಗುವುದು. ॥ ೯ ॥ ಜಿಂಕೆಯಂತೆ ಕಣ್ಣುಳ್ಳ 
ಸುಂದರಾಂಗಿಯರಾದ ಸ್ತ್ರೀಯರಿಗೆ ಪ ರ್ರಸಂಗವಶಾತ್‌ ಅನರ್ಹರಾಗಿದ್ದರೂ ರಾಗದಿಂದ ಹ 
ದಾನವು ಕೊಡಲ್ಪಡುತ್ತದೋ ಅದು ಕಾಮದಾನವೆನಿಸುತ್ತದೆ. ॥ ೧೦ ॥ ಸಭಾಗಳಲ್ಲಿ 
ಲಜ್ಜೆಯಿಂದಾಗಲೀ, ಹೊಗಳಿಕೆಗೆ ಮಾರುಹೋಗಿಯಾಗಲೀ ಅಥವಾ ಕೇವಲ ಹೊಗಳಿಕೆಗೋಸ್ಕರ 
ಬೇಡಿದವರಿಗೆ ಕೊಡತಕ್ಕ ದಾನವು ""ವ್ರೀಡಾದಾನ'' ಎಂದು ಸ್ಫೃತಿಗಳೆಲ್ಲಿ ವರ್ಣಿಸಲ್ಪಟ್ಟಿದೆ. 
॥ ೧೧ ॥ ತನಗೆ ಪಿ ್ರಯವಾಗಿರುವುದನ್ನು ಕಂಡು ಅಥವಾ ಶ್ರ ಮಾನ ಮಾಡಿ ಸಂತೋಷಗೊಂಡ 
ವನಾಗಿ ಕೊಡುವ ದಾನವನ್ನು ತದರ್ಥ ದಾನವೆಂದು ದಾನಧರ್ಮವನ್ನು ತಿಳಿದವರು 
ವರ್ಣಿಸಿದ್ದಾರೆ. Il ೧೨ ॥ ತನ್ನ ಮೇಲೆ ಆಕ್ರೋಶದಿಂದ ಹಿಂಸೆ ಮಾಡುವುದಾಗಿ ಹೆದರಿಸುವ 
ಅಥವಾ ಬಯ್ದಾಡುವ ವ್ಯಕ್ತಿಗೆ ಅವನ ಮನವೊಲಿಸಿಕೊಳ್ಳಲು ಆ ಪಾಪಿಗೆ ಕೊಡುವ ದಾನವು 
ಭಯದಿಂದಲಾಗಿರುವುದರಿಂದ ಅದು "'ಭಯದಾನ'' ಎಂದು ಹೇಳಲ್ಪಟ್ಟದೆ. ॥ ೧೩ ॥ 
ದೇಹದಿಂದಲೂ, ಮಾತಿನಿಂದಲೂ ಮತ್ತು ಮನಸ್ಸಿನಿಂದಲೂ ಶುದ್ಧನಾಗಿರತಕ್ಕ, ಶುದ್ಧವಾದ 
ನಡವಳಿಕೆಗಳುಳ್ಳ, ದಯಾಳುವಾಗಿರತಕ್ಕ, ಜಿತೇಂದ್ರಿ ಯತ್ವವುಳ್ಳ, ಎಲ್ಲ ದೋಷಗಳಿಂದಲೂ 
ಬಿಡಲ್ಪಟ್ಟರತಕ್ಕ ಮತ್ತು ಬ್ರಾ ಹೃಣನಾಗಿ ಇರತಕ್ಕವನೇ "`ದಾನಾದಿಗಳಿಗೆ ಸತ್ಪಾತ್ರನೆಂದೆನಿಸಿ 
ಕೊಳ್ಳುತಾನೆ. || ೧೪ Il ಸತ್ಯ, ವಾಜ್ಯನಕಾರ್ಯಗಳಲ್ಲಿ ಶುಚಿರ್ಭೂತನಾಗಿ ಇಹ 


412. ಪ್ರಯಾಗಮಾಹಾತ್ಮ್ಯಮ್‌ 


ಸಹನಾಗುಣಸಂಪನ್ನತೆ, ಧೈರ್ಯಶಾಲಿತ್ವ ಇವುಗಳನ್ನೇ ಜೀವನದಲ್ಲಿವ್ರತವನ್ನಾಗಿ ಇಟ್ಟುಕೊಂಡಿರ 
ತಕ್ಕದ್ದು ಯಾರಲ್ಲಿಅತ್ಯಧಿಕಗಳಾಗಿ ಕಂಡುಬರುತವೋ, ವಿದ್ಯಾ ಮತ್ತುತಪಸ್ಸು ಸಹ ಯಾರಲ್ಲಿಕಂಡು 
ಬರುವುದೋ ಅವರೇ ದಾನಕ್ಕೆ ಅರ್ಹರಾದ ಸತ್ತಾತ್ರರು. ॥ ೧೫ ॥ ಕಳ್ಳತನ ಮಾಡುವ, 
ನಾಸಿಕನಾಗಿರುವ, ಪರರನ್ನುಹಿಂಸೆ ಮಾಡುವ, ವ್ಯಭಿಚಾರಿಯಾಗಿರುವ, ಭ್ರಷ್ಟನಾಗಿರುವ, ಕ್ರೂರಿ 
ಮತ್ತುಭ್ರೂಣ ಹಂತಕನಿಗೆ ಕೊಡುವ ದಾನವು ಅಲ್ಲಫಲವನ್ನು ಕೊಡತಕ್ಕದ್ದು ॥ ೧೬ ॥ ಶ್ರದ್ಧಾರಹಿತ 
ದಾನವು ಬಹಳವಾದರೂ ಅಲ್ಲಫಲವನ್ನು ಕೊಡತಕ್ಕದ್ದು ಅಲವಾದ ದಾನವನ್ನೇ ಶ್ರದ್ಧೆಯಿಂದ 
ಮಾಡಿದರೆ ಮಹಾಫಲಪ್ರದವೆಂದು ಹೇಳಲ್ಪಟ್ಟಿದೆ. ॥ ೧೭ ।। ದಾನವನ್ನು ಬಲ್ಲ ವಿದ್ವಾಂಸರು 
ದಾನವು ಧ್ರುವ, ಅಜಸ್ರಕ, ಕಾಮ್ಯ, ನೈಮಿತ್ರಿಕವೆಂದು ನಾಲ್ಕು ವಿಧವೆಂದು ಹೇಳುವರು. ॥ ೧೮ ॥ 
ಯಜ್ಞಶಾಲೆ ಅಥವಾ ಅರವಟ್ಟಿಗೆ, ಉದ್ಯಾನವನ, ಕೆರೆಗಳ ದಾನವು ಎಲ್ಲರಿಗೂ ಫಲಗಳನ್ನು 
ಕೊಡತಕ್ಕವು ಇವು ಧ್ರುವ ಎಂದು ಕರೆಯಲ್ಪಟ್ಟಿದೆ. ದಿನನಿತ್ಯವೂ ಮಾಡುವ ದಾನಗಳು ಅಜಸ್ರಕ 
ಎಂದು ಹೇಳಲ್ಪಟ್ಟಿವೆ. ॥ ೧೯ ॥ ಸ್ವರ್ಗಪ್ರಾಪ್ತಿಗಾಗಿಯೂ, ದಿಗ್ವಿಜಯ ಪ್ರಾಪ್ತಿ ಗಾಗಿಯೂ, 
ಐಶ್ವರ್ಯ, ಹೆಂಡತಿ ಮತ್ತುಮಕ್ಕಳನ್ನುಪೇಕ್ಟಿಸಿ ಮಾಡುವ ದಾನಾದಿಗಳನ್ನು ಉದ್ದೇಶಪೂರ್ವಕವಾಗಿ 
ಮಾಡುವುದರಿಂದ ""ಕಾಮ್ಯದಾನ'' ಎಂದು ಹೇಳಲ್ಪಟ್ಟಿವೆ. ॥ ೨೦ 1 ಹಬ್ಬ ಹರಿದಿನ, ಗ್ರಹಣಕಾಲ, 
ಪರ್ವಕಾಲ, ಪುಣ್ಯಕಾಲ ಹೀಗೆ ಅನೇಕ ಕಾಲಗಳಲ್ಲೆ ಮಾಡಬೇಕಾದ ದಾನಗಳು 
"ಕಾಲಾಪೇಕ್ಟಿ''ಗಳಾಗಿಯೂ ಹವನ, ಹೋಮ, ಕಾಮ್ಯಕರ್ಮಗಳಲ್ಲಿ ಮಾಡುವ ದಾನಗಳು 
""ಕ್ರಿಯಾಪೇಕ್ಟಿ''ಗಳಾಗಿಯೂ, ಮತ್ತೆ ಕೆಲವು ಐಶ್ವರ್ಯ, ಯಶಸ್ಸುಗಳನ್ನು ಬಯಸಿ ಮಾಡುವ 
ದಾನಗಳು ""ಅರ್ಥಾಪೇಕ್ಟಿ''ಯಾಗಿದೆ. ನೈಮಿತ್ತಿಕ ದಾನಗಳು ಮೂರು ಎಧಗಳಾಗಿದ್ದು ಇವುಗಳನ್ನು 
ಹೋಮಸಹಿತವಾಗಿಯೂ ಅಥವಾ ಹೋಮರಹಿತವಾಗಿಯೂ ಮಾಡಬಹುದಾಗಿದೆ. ।॥೨೧॥ 
ಈ ಒಂದೊಂದು ವಿಧ ದಾನಗಳಲ್ಲಿಉತ್ತಮ, ಮಧ್ಯಮ ಮತ್ತುಅಧಮ ಎಂದು ಮೂರು ಬಗೆಗಳಿವೆ. 
ಏಕೆಂದರೆ ಕೊಡಲ್ಪಡುವ ವಸ್ತುಗಳು ಉತ್ತಮ, ಮಧ್ಯಮ ಮತ್ತು ಅಧಮ ಎಂದು ಮೂರು ಬಗೆ 
ಆಗಿವೆ. 1೨೨ ॥ ಅನ್ನ, ಮೊಸರು, ಜೇನುತುಪ್ಪ ಗೋವು, ಭೂಮಿ, ಬಂಗಾರ, ಆನೆಗಳು ಇವುಗಳು 
ಉತ್ತಮ ಪದಾರ್ಥಗಳಾದುದರಿಂದ ಇವುಗಳ ದಾನಗಳು ದ್ರವ್ಯದಾನಕ್ಕಿಂತ ಉತ್ತಮ ದಾನಗಳೆಂದು 
ಪರಿಗಣಿಸಲ್ಪಟ್ಟಿವೆ. ॥ ೨೩ ॥॥ ವಿದ್ಯಾ, ವಾಸ ಮಾಡಲು ಯೋಗ್ಯವಾದ ಮನೆ, ಜೀವನಕ್ಕೆ 
ಉಪಯುಕ್ತವಾಗುವ ವಸ್ತುಗಳು, ಮತ್ತು ಔಷಧಿ ಪದಾರ್ಥಗಳ ದಾನಗಳು ಮಧ್ಯಮದಾನಗಳಾಗಿದ್ದು 
ದ್ರವ್ಯದಾನಗಳಿಗಿಂತ ಉತ್ತಮವಾಗಿದ್ದು ಮಧ್ಯಮದರ್ಜೆಯ ಫಲಗಳನ್ನು ಕೊಡತಕ್ಕವುಗಳು. 

॥ ೨೪ ॥ ಪದಾರ್ಥಗಳು ಅನೇಕ ಇರುವುದರಿಂದ ಅವುಗಳ ಎಣಿಕೆಯೂ ಸಾಧ್ಯವಿಲ್ಲದ್ದರಿಂದ ಈ 

ಹಿಂದೆ ಉಲ್ಲೇಖವಾಗಿರುವ ಪದಾರ್ಥಗಳ ದೆಶೆಯಿಂದ ಬೇರೆ ಬೇರೆಯಾಗಿರುವ ಪದಾರ್ಥಗಳ 
ದಾನಗಳು ಅಧಮ ದಾನಗಳಾಗಿದ್ದು ದ್ರವ್ಯ ದಾನಕ್ಕಿಂತ ಕಡಿಮೆ ಫಲದಾಯಕವಾದುದು. ॥ ೨೫ । 

ಸಾತ್ವಿಕ, ರಾಜಸ ಮತ್ತುತಾಮಸ ಭಾವನೆಗಳಿಂದ ಬರುವ ಫಲಗಳು ಹೇಗೆ ಉತ್ತಮ, ಮಧ್ಯಮ ಮತ್ತು 
ನೀಚೆಗಳಾಗಿರುತವೆಯೋ, ಹಾಗೆಯೇ ಅವುಗಳ ದಾನದ ಫಲಾನುಭವಗಳೂ ಇರುತ್ತವೆ. ೨೬ ॥। 

ಸಾತ್ವಿಕ, ರಾಜಸ ಮತ್ತುತಾಮಸ ಅನುಸಂಧಾನಗಳಿಂದ ಕೊಟ್ಟದಾನಗಳ ಫಲವಾಗಿ ದೈವತ್ವವನ್ನೂ 

ಮನುಷ್ಯತ್ವವನ್ನೂಮತ್ತುಮೃಗತ್ವವನ್ನೂದಾನಿಗಳು ಪಡೆಯುತ್ತಾರೆ. ॥೨೭ ॥ಕೆಲವು ಸಂದರ್ಭದಲ್ಲಿ 
ಪ್ರಯತ್ನವಿಲ್ಲದೇ ಸತ್ಸಲಗಳು ದೊರಕಿದ್ದರೆ ಅದಕ್ಕೆ ಕಾರಣ ಆಯಾ ವ್ಯಕಿಗಳಿಂದ ತಮ್ಮ ತಮ್ಮ 
ಪೂರ್ವ ಜನ್ಮಗಳಲ್ಲಿ ಮಾಡಿದ ಸತ್ಕಾರ್ಯಗಳು ಮತ್ತು ಸಾತ್ವಿಕದಾನಗಳೆಂದು ತಿಳಿಯಬೇಕು. 


ಅಧ್ಯಾಯ ೫೩ 413 


ಹಾಗೆಯೇ ಕರ್ಮದಿಂದ ಲಬ್ಧವಾದ ಫಲವು ರಾಜಸವೆಂದೂ, ಕಷ್ಟಪಟ್ಟು ಕರ್ಮದಿಂದ ಲಬ್ಧವಾದ 
ಫಲವು ತಾಮಸವೆಂದೂ ತಿಳಿಯಬೇಕು. ॥॥ ೨೮ ।। ಅತಿದಾನಗಳೆಂದು ಕರೆಯಲ್ಪಡುವ ದಾನಗಳು 
ಮೂರು ಬಗೆಯಾದುವು. ಮಹಾದಾನಗಳೆಂದು ಕರೆಯಲ್ಪಡುವುವು ಹದಿನಾರು ವಿಧ. ಇವುಗಳಲ್ಲದೆ 
ಚೇಷ್ಟಾದಾನ, ಪೂರ್ತಾದಾನ ಮತ್ತು ಇಷ್ಟಾಪೂರ್ತ ಮೊದಲಾದ (ಇಷ್ಟವೆಂದರೆ 
ಅಗ್ನಿಹೋತ್ಪಾ ಶ್ರ ದಿಗಳು, ಪೂರ್ತವೆಂದರೆ ಅರವಟ್ಟಿಗೆ ಮೊದಲಾದವುಗಳು.) ಬೇರೆ ಬೇರೆ ಬಗೆಯ 
ಅನೇಕ ದಾನಗಳಿವೆ. ॥ ೨೯ ।। ಭೂದಾನ, ಗೋದಾನ, ವಿದ್ಯಾದಾನ ಇವುಗಳು ಅತಿದಾನಗಳು. 
ಭೂಮಿಯಲ್ಲಿ ಬಿತ್ತನೆ ಮಾಡುವುದರಿಂದ, ಗೋವನ್ನು ಹಾಲು ಕರೆಯುವುದರಿಂದ, ವಿದ್ಯೆಯನ್ನು 
ಜಪ ಮಾಡುವುದರಿಂದ ಇವುಗಳು ದಾನಕರ್ತನನ್ನು ನರಕದಿಂದ ಉದ್ದರಿಸುತ್ತವೆ. ॥ ೩೦ ॥ 
ಅಗ್ನಿಹೋತ್ರ (ಗೃಹಸ್ಥಾಶ್ರಮಿಗಳು ಮಾಡಬೇಕಾದ ಹೋಮಕಾರ್ಯ-ದೈನಂದಿನ ಕರ್ಮ), 
ತಪಸ್ತು (ನಾವು ಮಾಡುವ ವೇದಶಾಸ್ತ್ರಸಮ್ಮತವಾದ ಕಾರ್ಯಗಳೆಲ್ಲವೂ ತಪಸ್ಸು 
ಸದಾಲೋಚನೆಯೂ ತಪಸ್ಸೇ) ಸತ್ಯ (ಗೋಬ್ರಾಹ್ಮಣರಿಗೆ ಹಿತವಾದ ವಚನ) ಅತಿಥಿಸತ್ಕಾರ 
ಮಾಡುವುದು ಮತ್ತು ವೈಶ್ವದೇವವೆಂಬ ಹೋಮಕಾರ್ಯದ ಅಚರಣೆ ಇವುಗಳು 
ಇಷ್ಟದಾನಗಳಾಗಿವೆ. ।1೩೧।। ಬಾವಿಗಳನ್ನುತೋಡಿಸುವುದು, ಕೆರೆಗಳ ನಿರ್ಮಾಣ ಮಾಡುವುದು, 
ಆಸ್ಪತ್ರೆಗಳನ್ನು ಸ್ಥಾಪಿಸಿ ರೋಗಿಗಳ ಸೇವಾವ್ಯವಸ್ಥೆಯನ್ನು ಮಾಡುವುದು, ದೇವಮಂದಿರಗಳನ್ನು 
ಕಟ್ಟಿಸುವುದು, ಅನ್ನದಾನ ಮಾಡುವುದು, ಉದ್ಯಾನವನ ನಿರ್ಮಾಣ ಇವುಗಳು ಪೂರ್ತದಾನಗಳು. 
॥ ೩೨ ॥ ಹೋಮ, ದಾನ, ಜಪಗಳನ್ನು ಮಾಡಿದ್ದನ್ನು ಆತ್ಸಸ್ತುತಿರೂಪದಲ್ಲಿ ಪ್ರಕಾಶ 
ಪಡಿಸುವುದರಿಂದ ವಿಫಲವಾಗುವುದಾದ್ದರಿಂದ ತನ್ನಿಂದ ಮಾಡಲ್ಪಟ್ಟಿರುವ ಪುಣ್ಯಕಾರ್ಯಗಳ ಬಗ್ಗೆ 
ಕರ್ತೃವು ಪ್ರಕಾಶ ಮಾಡಬಾರದು. ॥೩೩ ॥ ಹೆಳವ, ಕುರುಡ, ಕಿವುಡ, ಮೂಕ ಮತ್ತುರೋಗಿಷ್ಠರನ್ನು 
ಈ ದಾನಗಳಿಂದ ಪೋಷಣೆ ಮಾಡಬೇಕು. ಆದರೆ ಈ ಗುಂಪಿನವರಿಗೆ ಭೂಮಿ, ಆನೆ ಮುಂತಾದವು 
ಗಳನ್ನುಕೊಡಬಾರದು. ಕಾರಣವೆಂದರೆ ಅವರು ಅವುಗಳನ್ನು ರಕ್ಷಿನಲಾರರು. 1೩೪ ॥1 ದೀನರು, 
ಕುರುಡರು, ಮೂಕರು, ಕೃಪಣರು, ದಡ್ಡರು ಮತ್ತುನೀಚರು ಇವರಿಗೆ ಬಟ್ಟೆ ಅನ್ನಮತ್ತುನೀರನ್ನು 
ದಾನವಾಗಿ ಕೊಡಬೇಕು. ॥ ೩೫ ॥ ಈ ವರ್ಗದವರಿಗೆ ಅನ್ನದಾನಮಾಡುವಾಗ ಪಾತ್ರಾಪಾತ್ರಗಳ 
ವಿಮರ್ಶೆಯನ್ನು ಮಾಡಬಾರದು. ಬೇರೆಯ ದಾನಗಳನ್ನು ಮಾಡುವಾಗ ಪಾತ್ರಾಪಾತ್ರದ 
ವಿಚಾರವನ್ನು ಮಾಡಬೇಕು. ॥ ೩೬ ॥ ಏಳುವಿಧವಾದ ಉಪಾಯಗಳಿಂದ ಸಂಪಾದಿಸಿರುವ 
ಹಣವೇ ದಾನಕ್ಕೆ ಯೋಗ್ಯವು. ಎಲ್ಲಕ್ರಿಯಾದಿಗಳಲ್ಲೂ ಹಣದ ಸಂಪಾದನೆಯ ಮೂಲವೇ ಆ 
ಕ್ರಿಯಾದಿಗಳ ಸಾಫಲ್ಯವನ್ನೂ ವೈಫಲ್ಯವನ್ನೂ ಸೂಚಿಸುವುದು. ॥ ೩೭ ॥॥ ಏಳು ರೀತಿಯಾಗಿ 
ಸಂಪಾದಿಸಿದ ದ್ರವ್ಯವು ಧರ್ಮದಿಂದ ಅರ್ಜಿಸಿದ್ದಾಗಿ ಹೇಳಲ್ಪಟ್ಟಿವೆ. ಅವುಗಳು ೧. ತಂದೆಯ 
ಆಸಿಯಿಂದ ಇಡಿಯಾಗಲೀ ಅಥವಾ ಭಾಗಭಾಗವಾಗಲೀ ಬಂದಿರುವ ಹಣ. ೨. 
ಬಂಡವಾಳವನು ಹಾಕಿ ಅದರಿಂದ ಬಂದ ಲಾಭದ ಹಣ. ೩. ತನ್ನಪದಾರ್ಥವನ್ನುಮಾರಿದ್ದರಿಂದ 
ಬಂದ ಹಣಳಿ. ರಾಜರು ಬೇರೆ ರಾಜರನ್ನುಸೋಲಿಸಿ ಕಪ್ಪಕಾಣಿಕೆಯ ರೂಪದಲ್ಲಿಯೋ ದಂಡದ 
ರೀತಿಯಲ್ಲಿಯೋ ಗಳಿಸಿದ ಹಣ. ೫. ಲೇವಾದೇವಿ ಮುಂತಾದ ವ್ಯವಹಾರದಿಂದ ಅರ್ಜಿಸಿದ 
ಹಣ. ೬. ಯಾಜನಾದಿ ಕರ್ಮಗಳಿಂದ ಬಂದ ಹಣ. ೭. ಶಾಸ್ಟ್ರೋಕರೀತಿಯಾಗಿ ಕೊಡಲ್ಪಟ್ಟ 
ದಾನದಿಂದ ಗಳಿಸಿದ ಹಣ. ॥ ೩೮ 1॥ ನಮಗೆ ಲೋಕದಲ್ಲಿ ಯಾವು ಯಾವುದು 
ಇಷ್ಟವಾಗಿದೆಯೋ, ನಮ್ಮಮನೆಯಲ್ಲಿಇದೆಯೋ ಅದೇ ಅಕ್ಷಯವಾಗಬೇಕೆಂದು ಇಚ್ಛಿಸುವವನು 


414 ಪ್ರಯಾಗಮಾಹಾತ್ಮ್ಯಮ್‌ 

ಅದನ್ನೇ ಗುಣವಂತರಿಗೆ ದಾನ ಮಾಡಬೇಕು. (೩೯ ॥ ಪತ್ನಿಯೇ ಮೊದಲಾದ ತನ್ನ ಕುಟುಂಬಿಗಳ 
ವಿರೋಧವಿಲ್ಲದಂತೆ ದಾನ ಮಾಡಬೇಕು. ಮಾತು ಕೊಟ್ಟ ಹಾಗೂ ಮೇಲೆ ಅನ್ನದಾನವನ್ನು 
ಕುಟುಂಬದ ವಿರೋಧವಿದ್ದರೂ ಅದನ್ನು ಎದುರಿಸಿ ವಿಧಿವತ್ತಾಗಿ ದಾನಮಾಡಬೇಕು. ॥ ೪೦ ॥ 
ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಮೊದಲೇ ವಿಚಾರ ಮಾಡಿ ವಿಧಿವತ್ತಾಗಿ ದಾನವನ್ನು 


ಮಾಡಬೇಕು. ಹೀಗೆ ಮಾಡಲ್ಪಟ್ಟ ದಾನವು ಅಕ್ಚಯಫಲ ಕೊಡತಕ್ಕದ್ದಾಗಿ ತನ್ನ ಶ್ರೇಯಸ್ಸಿಗೆ 
ಕಾರಣವಾಗುತ್ತದೆ. 11೪೧ 


॥॥ ಐವತ್ತಮೂರನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಚತುಃಪಂಚಾಶತ್ರ್ತಮೋನಧ್ಯಾಯಃ 11೫೪ 1 


ಸೂತ ಉವಾಚ 


ಗೋಭೂತಿಲಹಿರಣ್ಯಾದಿ ದದ್ಯಾನ್ನಿತ್ಯಮತಂದ್ರಿತಃ । 


ಆರ್ತೇಭ್ಯೋ ನ್ನಂ ಪ್ರದಾತವ್ಯಂ ಗೋದಾನಂ ಚ ಕುಟುಂಬಿನೇ ॥೧॥ 
ಯಸ್ಕೋಪಯೋಗಿ ಯದ್ದವ್ಯಂ ತದೇವಾಸ್ಥ್ರೈ ನಿವೇದಯೇತ್‌ । 


ಉಪಯುಕಪ್ರದಾನೇನ ಫಲಂ ತಾತ್ಕಾಲಿಕಂ ವಿದುಃ ॥೨॥ 
ದಂಡಕೃಷ್ಣಾಜಿನಂ ಚೈವ ಕೌಪೀನಾಚ್ಛಾದನೇ ತಥಾ । 

ಮೇಖಲಾಂ ಕರಕಂ ಭಕ್ತ್ಯಾ ಪ್ರದದ್ಯಾದ್ಭೃಹ್ಮಚಾರಿಣೇ nA 
ವಸ್ತ್ರಂ ಶಯ್ಯಾಸನಂ ಧಾನ್ಯಮಗಾರಂ ಸಪರಿಚ್ಛದಮ್‌ । 

ದತ್ತಮೇತದ್ಗ ಹಸ್ನಾಯ ಭವೇದ್ಧಹುಫಲಾನ್ನಿಶಮ್‌ I 
ನೀವಾರೋ ವಲ್ಕಲಂ ಶಾಕಂ ಫಲಂ ಮೂಲಂ ಚ ಗೋರಸಮ್‌ । 
ವಾನಪ್ರಸ್ಥಾಯ ದತಂ ತದನಂತಂ ಪರಿಕೀರ್ತಿತಮ್‌ 1೫ ॥ 
ಬೈಕ್ಸ 19 ಜಲಂ ಜಲಾಧಾರಂ ಕಂಥಾಂ ಕೌಪೀನಮೇವ ಚ । 

ಕಟಿಸೂತ್ರಂ ತ್ರಿವೇಣುಂ ಚ ದದ್ಯಾನ್ನಸ್ಮರಿಣೇ ಪರಮ್‌ nt ln 
ಗಂಧಮಾಂಗಲ್ಕತಾಂಬೂಲರಕವಸ್ಥಾಂಜನಾದಿಕಮ್‌ I s 
ಸಧವಾಭ್ಯೋ ಪ್ರದೇಯಂ ವಿಧವಾಭ್ಯೋ ವಸನಾಶನೇ I ೭ ॥ 
ದೇವತಾನಾಂ ಗುರೂಣಾಂ ಚ ಮಾತಾಪಿತ್ರೋಸಥೈವ ಚ । 

ಪುಣ್ಯಂ ದೇಯಂ ಪ್ರಯತ್ನೇನ ನಾಪುಣ್ಯಂ ತಸ್ಯ ಕರ್ಹಿಚಿತ್‌ 11೮॥ 
ದ್ವಾವಿಮೌ ಪುರುಷ್‌ ಲೋಕೇ ಸೂರ್ಯಮಂಡಲಭೇದಿನೌ । 

ದುರ್ಭಿಕ್ಷೇ $ನ್ನಸ್ನ ದಾತಾ ಚ ಸುಭಿಕ್ಷೇ ಹೇಮವಸ್ವದ: 1 ೯॥ 
ಅಪಹೃತ್ಯ ಪರಸ್ಕಾರ್ಥಂ ದಾನಂ ಯಸ್ತು ಪ್ರಯಚ್ಛತಿ । 

ಸ ದಾತಾ ನರಕಂ ಯಾತಿ ಯಸ್ಯಾರ್ಥಸಸ್ತ ತತ್ನಲಮ್‌ 11 ೧೦॥ 
ವೇದವಿಕ್ರಯಸಂಪ್ರಾಪುಂ ಸ್ಟ್ರೀಭಿರ್ಯಚ್ಚಾರ್ಜಿತಂ ಧನಮ್‌ । 

ಅದೇಯಂ ಪಿತ್ಫದೇವೇಭ್ಯೋ ಯಚ್ಚ ಕ್ಲಿಬಾದುಪಾಗತಮ್‌ ॥ ೧೧ 1 
ಬಹುಭ್ಯೋ ನ ಪ್ರದೇಯಾನಿ ಗೌರ್ಗ್ಗಹಂ ಶಯನಂ ಸುತಾಃ | 
ವಿಭಕದಕ್ಷಿಣಾ ಗಾವಸಾಸು ದೋಷೋ ನ ವಿದ್ಯತೇ I ೧೨ ॥ 
ವಿವತ್ಸಾಂ ರೋಗಿಣೀಂ ರುಕ್ಷಾಂ ಸ್ಫವಿರಾಂ ಶೃಂಗಭೀಷಣಾಮ್‌ I 
ಕ್ವೀಣಕ್ಲೀರಶರೀರಾಂಗಾಂ ದತ್ವಾ ದೋಷಮವಾಪ್ನುಯಾತ್‌ 11 ೧೩ ॥ 
ನ ಚೋರಾಂನಚ ನಿರ್ದಗ್ದಾಂ ಮಹೀಂ ದದ್ಯಾತ್ಮಥಂಚನ | 

ನ ಶೃಶಾನಪರೀತಾಂ ಚ ನ ಚ ವ್ಯಾಘ್ಟಾ ್ರಿದಿಸೇವಿತಾಮ್‌ [Ne aT 


415 


416 


ಪ್ರಯಾಗಮಾಹಾತ್ಮ್ಯಮ್‌ 


ದುಃಖಂ ದದಾತಿ ಯೋನನ್ಯಸ್ಥ ಧ್ರುವಂ ದುಃಖಂ ಸ ವಿಂದತಿ | 
ತಸ್ಮಾನ್ನ ಕಸ್ಕಚಿದ್ದುಖಂ ದಾತವ್ಯಂ ದುಃಖಭೀರುಣಾ 
ಯತಯೇ ಕಾಂಚನಂ ದತ್ವಾತಾಂಬೂಲಂ ಬ್ರಹ್ಮಚಾರಿಣೇ । 
ಚೋರಾಣಾಮಭಯಂ ದತ್ವಾ ದಾತಾಪಿ ನರಕಂ ವ್ರಜೇತ್‌ 
ಮುನ್ಶನ್ನಂ ನ ಗೃಹಸ್ಥಸ್ಯ ವಾನಪ್ರಸ್ಥಸ್ಯ ಗೋರಸಂ । 


ವೃತ್ತಿಂ ಚ ಭಿಕ್ಷುವೃತಿಭ್ಯೋ ನ ದೇಯಂ ಪುಣ್ಯಮಿಚ್ಛತಾ 


ಭುವಂ ಧೇನುಮಥಾಶ್ಚಂ ಚ ರತ್ನಾನಿ ಕನಕಂ ತಥಾ । 
ತಿಲಾಂಶ್ಚ ಕುಂಜರಂ ದದ್ಯಾನ್ನಾವಿಜ್ಞಾಯ ಗುಣಾಗುಣಾನ್‌ 
ಕುಟುಂಬಾರ್ಥಂ ಹಿ ಸಚ್ಛೂದ್ರಾತೃತಿಗೃಹ್ಣಾಮ್ಯಯಾಚಿತಮ್‌ । 
ವೃತ್ತ ಶ್ರ್ಯರ್ಥಮಾತ್ಮನೇ ನೈವ ನ ಹಿ ಯಾಚೀತ ಕರ್ಹಿಚಿತ್‌ 
ನಿತ್ಯಮಾಚರಿತುಂ ಶಕಾ ರ್ಯ ಪಂಚಯಜ್ಞಾಸ್ತು ಯಾವತಾ । 
ತಾವಂತಮೇವ ಗೃಹ್ಟೀಯಾತ್ಛತಿಗ್ರಹಮತಂದ್ರಿತಃ 
ಯಣಾಯಾಕರಣಾರ್ಥಂ ಹಿ ಪ್ರತಿಗ್ರಾಹ್ಯಂ ದ್ವಿಜೋತ್ತಮಃ 1 
ಚಿಕೀರ್ಷಯಾ ತು ಯಜ್ಞಸ್ಯ ಮಾತಾಪಿತ್ರರ್ಥಮೇವ ಚ 


ಆತಿಥ್ಯಾರ್ಥಂ ಚ ಭೃತ್ಯಾರ್ಥಂ ಗುರ್ವರ್ಥಂ ಸ್ತ್ಯರ್ಥಮೇವ ಚ। 


ಶೂದ್ರಾನ್ನಂ ಪ್ರತಿಗೃಹ್ಟೀಯಾನ್ನ ತು ಭೋಜ್ಯಂ ಸ್ವಯಂ ತತಃ 
ಖಲಕ್ಷೀತ್ರಗತಂ ಧಾನ್ಯಂ ವಾಪೀಕೂಪಗತಂ ಜಲಮ್‌ । 
ಕಚ್ಚೀ ದತಮಪಿ ಗ್ರಾಹ್ನಂ ಯಚ್ಚ ಗೋಷಗತಂ ಪಯಃ 
ಲಲ ಹೆ ವ) ಚ ೨ 

ಗ್ರಾಹ್ಯಂ ಪ್ರಾಣಪ್ರದಾನಂ ಚ ಚಂಡಾಲಾತ್ಪುಲೃಸಾದಪಿ । 
ಜೀವನ್ನರ್ವಮವಾಪ್ನೋತಿ ಜೀವನ್ನರ್ಮಂ ಕರೋತಿ ಚ 
ಶರೀರಂ ಧರ್ಮಸರ್ವಸ್ಟಂ ರಕ್ಷಣೀಯಂ ಪ್ರಯತ್ನತಃ । 
ಕಥಂ ಭವೇನ್ಮುನಿಶ್ರೇಷ್ಠಾ ಧರ್ಮೋ ಮೋಕ್ಸಶ್ವ ತದ್ದಿನಾ 
ಏಕಾದಶ್ಯಪ್ಯಮಾವಾಸ್ಯಾ ಪೂರ್ಣಿಮಾ ಪುತ್ರಜನ್ಮ ಚ । 


ದ್ವಾದಶೀ ಚ ವೃತೀಪಾತೋ ಗ್ರಹಣಂ ಚಂದ್ರಸೂರ್ಯಯೋಃ 


ಮನ್ವಾದಯೋ ಯುಗಾದ್ಯಾಶ್ಹ ಸಂಕಾ ಂತಿರ್ವೈದೃತಿಸಥಾ I 
ಅಲಭ್ಯಯೋಗಲಾಭಶ್ಚ ತೀರ್ಥಪ್ರಾಪಿರ್ವಿಶೇಷತಃ 
ಇತ್ಯಾದಿಪುಣ್ಯಕಾಲಾಸ್ತುದಾನಯೋಗ್ಯಾ; ಪ್ರಕೀರ್ತಿತಾಃ । 
ಏಷು ದಾನಾನಿ ದೇಯಾನಿ ವಿಶೇಷಫಲವೃದ್ಧಯೇ 
ರಾತ್‌ ದಾನಂ ನ ಕರ್ತವ್ಯಂ ಕದಾಚಿದಪಿ ಕೇನಚಿತ್‌ । 
ನಿಶೀಥೇ ತು ವಿಶೇಷೇಣ ನ ಶುಭಂ ಕರಣೇಷು ಚ 


It ೧೫ ॥ 
11 ೧೬ ॥ 
I ೧೭ ॥ 
11 ೧೮ I 
11 ೧೯ ॥ 
॥ ೨೦ ॥ 
೨೧ i 
1 ೨೨ ॥ 
Il ೨೩ ॥ 
|| ೨೪ ॥ 
I ೨೫ ॥ 
|| ೨೬ ॥ 
| ೨೭ ॥ 
I ೨೮ ॥ 


|| ೨೯ ॥॥ 


ಅಧ್ಯಾಯ ೫೪ 417 
ಗ್ರಹಣೇ ಸೂರ್ಯಸಂಕ್ರಾಂತೌ ವಿವಾಹಾತ್ಯಯವೃದ್ಧಿಷು । 
ಸ್ನಾನದಾನಾದಿಕಂ ಕುರ್ಯಾನ್ನಿಶಿ ಕಾಮ್ಯವ್ರತೇಷು ಚ 1 ೩೦॥ 
ದಾನಂ ಚೋಭಯಮುಖ್ಯಾಶ್ಚ ತಥಾ ಚಾತಿಥಿಪೂಜನಮ್‌ ।ಟ 
ಗೋಪೂಜಾಂ ಜಾಹ್ನವೀಸ್ನಾನಂ ಕುರ್ಯಾನ್ನಿಶ್ಯಪಿ ಭಕಿಮಾನ್‌  ॥ ೩೧ ॥ 
ಗಂಗಾದ್ದಾಥೇ ಪ್ರಯಾಗೇ ಚ ವಾರಾಣಸ್ಕಾಂ ಚ ಪುಷ್ಕರೇ । 


ಕುರುಕ್ಷೇತ್ರೇ ಗಯಾಯಾಂ ಚ ತೀರ್ಥೇ ಚಾಮರಕಂಟಕೇ ॥1೩೨॥ 
ನೈಮಿಷೇ ನವಂತಿಕಾಯಾಂ ಚ ವಿಂಧ್ಯಪಾದೇ ಪೃಥೂದಕೇ । 
ಏವಮಾದಿಷು ದೇಶೇಷು ದತ್ತಮಕ್ಷಯ್ಯತಾಮಿಯಾತ್‌ ll ೩೩ ॥ 
ಸರ್ವತೀರ್ಥಮಯೀ ಗಂಗಾ ಯತ್ರ ಪ್ರಾಚೀ ಸರಸ್ವತೀ । 
ಅಥವಾ ಯಮುನಾತೀರೇ ದತಂ ಕೋಟಿಗುಣಂ ಭವೇತ್‌ 11೩೪ ॥ 
ಅಗ್ನಿಹೋತ್ರಗೃಹೇ ಗೋಷ್ಠೇ ಶಿವಾದ್ಯಾಯತನೇಷು ಚ । 
ಅನಂತಫಲದಂ ದಾನಂ ದೇವಬ್ರಾಹ್ನಣಸನ್ನಿಧ್‌ೌ ll ೩೫ ॥ 
ಪ್ರಯಾಗೇ ವಟಸಾಮೀಪ್ಯೇ ವೇಣೀಮಾಧವಸನ್ನಿಧ್‌ೌ | 
ಮಾಘೇ ದತಂ ವಿಶೇಷೇಣ ವರ್ಧತೇ ವಟಬೀಜವತ್‌ 11೩೬ ॥ 
ಅತ ಏವಾತ್ರ, ದೇವಾದ್ಯಾ ಸ್ನ ಸ್ವಹದಚ್ಯುತಿಭೀರವಃ । 
ವಿಘ್ನಯಂತಿ ಚ ಚ ದುರ್ವತ್ರದ್ವಿಜರೂಪತಃ 11೩೭ ॥ 
ಮಾಧವಸ್ಯ ಕೃಪಾದೃಷ್ಟಿರ್ಯಸ್ಕೋಪರಿ ಭವೇದ ಢಾ! 
ತಸ್ಕೆ ವ ಘಟತೇ ದಾನಂ ನಾನ್ಯಥಾರ್ಥಸ್ಯ ರಾಶಿಭಿಃ 1೩೮ ॥ 
ಅತೋತತ್ರ ಯೇ ಪ್ರಕುರ್ವಂತಿ ದಾನಾದಿಕಮತಂದ್ರಿತಾಃ | 
ವಿಜ್ಞೇಯಾ ನಿಯತಂ ತೇ ವೈ ವೇಣೀಮಾಧವವಲ್ಲಭಾಃ 1೩೯ ॥ 

|| ಇತಿ ಚತುಃಪಂಚಾಶತ್ತಮೋ 5ಧ್ಯಾಯಃ || 

॥ ಐವತ್ತನಾಲ್ಕನೆಯ ಅಧ್ಯಾಯವು ॥ 
ಸೂತರು ಹೇಳಿದರು-- 


ಆಕಳು, ಭೂಮಿ, ಎಳ್ಳು ಮತ್ತು ಬಂಗಾರ ಇವುಗಳನ್ನು ನಿತ್ಯವೂ ಆಲಸ್ಯವಿಲ್ಲದೆ ದಾನ 
ಮಾಡಬೇಕು. ಕಪ್ಟದಲ್ಲಿದ್ದವರಿಗೆ. ಅನ್ನವನ್ನು ಸಂಸಾರಸ್ಥನಾದ ಗೃಹಸ್ಥನಿಗೆ ಆಕಳ ಧೌನಿವನ್ನು 
ಕೊಡಬೇಕು. ॥ ೦ ॥ ಯಾರಿಗೆ ಯಾವ ಪದಾರ್ಥವು" ಉಪಯೋ ಗಕ್ಕೆ ಬರುವುದೋ ಅದೆ 
ಪದಾರ್ಥ ವನ್ನು ಅವರವರಿಗೆ ದಾನಮಾಡಿದರೆ ಅದು ಆಗಲೇ ಫಲವನ್ನು ಕೊಡತಕ್ಕದ್ದಾ ಗ: 
1೨॥ಬ್ರ ಹ್ನಚಾರಿಗೆ ಉಡಿದಾರ, ದಂಡ, ಕೃಷ್ಣಮ)ಗದ ಚರ್ಮ, ಕೌಪೀನ, ಹೊದ್ದುಕೊಳ್ಳುವ ವಸ್ತ 
ಮತು ಕಮಂಡಲವನ್ನು ಭೆಕಿಯಿಂದ ಕೊಡಬೇಕು. 15. । ಬಟ್ಟೆ, ಹಾಸಿಗೆ, ಆಸನ, ಧಾನ್ಯ, ಮನೆ” 
ಹೊದ್ದುಕೊಳ್ಳುವ ವಸ್ತ್ರವ ಮತ್ತು ಉಡುವವಸ್ತ್ರ ಇವುಗಳನ್ನು ಗೃಹಸ್ಥನಿಗೆ ದಾನಮಾಡಿದರೆ ಬಹಳ ಫಲವು 


27 


418 ಪ್ರಯಾಗಮಾಹಾತ್ಮ್ಯಮ್‌ 


ಬರುತ್ತದೆ. ॥ ೪ ॥ ಉತ್ತರಾಣಿಯಲಕ್ಕಿ, ನಾರು ಮಡಿ, ಕಾಯಿಪ ಪಲ್ಯಗಳು, ಗೆಡ್ಡೆಗೆಣಸು, ಮತ್ತು 
ಹಣ್ಣುಗಳು, ಹಾಲು, ಮೊಸರು, ತುಪ್ಪ ಮತ್ತು ಬೆಣ್ಣೆ ಕ ಇವುಗಳನ್ನು ವಾನಪ ್ರಸಾಶ್ರ ಮಿಗೆ ಕೊಟ್ಟರೆ 
ಿಸಲಾರದಷ್ಟುಫ ಲವು ಬರುವುದು. "1೫ ಭಿಕ್ಷಾನ್ನವನ್ನು, ಹರಕು ಬಟ್ಟಿಗಳನ್ನು, ನೀರನ್ನು ನೀರಿನ 
ಾತ್ರಗಳನ್ನು ಕೌಪೀನವನ್ನು ಉಡಿದಾರವನ್ನು, ದಂಡವನ್ನು ಸನ್ಯಾಸಿಗೆ ದಾನ ಮಾಡಬೇಕು. 
೬ ॥ ಗಂಧ, ಮಾಂಗಲ್ಯ, ತಾಂಬೂಲ, ಕೆಂಪುವಸ್ಪಗಳು, ಕಾಡಿಗೆ, ಇವುಗಳನ್ನುಮುತ್ತೈದೆಯರಿಗೆ 
ಕೊಡಬೇಕು. ಗಂಡನಿಲ್ಲದ ಹೆಂಗಸಿಗೆ ಬಟ್ಟೆಯನ್ನೂ ಊಟವನ್ನೂ ಕೊಡಬೇಕು. ॥ ೭ ॥ 
ದೇವತೆಗಳಿಗೂ, ಗುರುಗಳಿಗೂ, ತಾಯಿತಂಡೆಯವರಿಗೂ ಪ ಕ್ರಯತ್ನಪ ಟ್ಟು ಸಂಪಾದನೆ ಮಾಡಿ 
ಪುಣ್ಯವನ್ನು ಧಾರೆಯೆರೆಯಬೇಕು. ಪಾಪವನ್ನು ಅವರುಗಳಿಗೆ ದಗ ಕೊಡಬಾರದು. we 
ಕ್ಲಾಮಕಾಲದಲ್ಲಿ ಅನ್ನದಾನ ಮಾಡುವವನೂ ಮತ್ತುಸುಭಿಕ್ಷದಲ್ಲಿಬಂಗಾರ ಮತ್ತು ವಸ್ತ್ರಗಳನ್ನು ದಾನ 
ಮಾಡುವವನೂ ಸೂರ್ಯಮಂಡಲವನ್ನು ಭೇದಿಸಿ ವೈಕುಂಠಾದಿಲೋಕಗಳಿಗೆ ಪ್ರಯಾಣ 
ಮಾಡುವನು. ॥ ೯ ॥। ಬೇರೆಯವರ ಪದಾರ್ಥವನ್ನು ಅಪಹಾರ ಮಾಡಿ ಅದನ್ನೇ ದಾನ 
ಮಾಡುವವನು ನರಕಕ್ಕೆ ಹೋಗುವನು ಮತ್ತುಅವನು ಅಪಹರಿಸಿದ ವಸುವು ಯಾರದ್ದೋ ಅವರಿಗೆ 
ಆ ದಾನದ ಫಲವು ದೊರಕುವುದು. ॥ ೧೦॥ ವೇದಶಾಸ್ತ್ರಗಳನ್ನು ಹಣಕ್ಕಾಗಿ ಮಾರಿದ ದ್ರವ್ಯವನ್ನು, A 
ಸ್ತ್ರೀಯರಿಂದ ಸಂಪಾದಿಸಿದ ಹಣವನ್ನುಮತ್ತುನಪುಂಸಕರಿಂದ ಪಡೆದ ಹಣವನ್ನುದೇವತೆಗಳಿಗೂ 
ಮತ್ತು ಪಿತೃಗಳಿಗೂ ದಾನ ಮಾಡಬಾರದು. ॥ ೧೧ ॥ ಒಂದೇ ಆಕಳನ್ನು ಮನೆಯನ್ನು, 
ಹಾಸಿಗೆಯನ್ನುಮತ್ತು ಹೆಣ್ಣುಮಕ್ಕಳನ್ನು ಅನೇಕರಿಗೆ ಕೊಡಬಾರದು. ಬೇರೆ ಬೇರೆ ದಕ್ಷಿಣೆ ಸಮೇತ 
ಆಕಳುಗಳನ್ನುಬೇರೆ ಬೇರೆಯವರಿಗೆ ದಾನ ಮಾಡಬೇಕು. ಹಾಗೆ ಮಾಡುವುದರಲ್ಲಿದೋಷವಿಲ್ಲ. 
॥ ೧೨ ॥1 ಕರುವಿಲ್ಲದ, ದೋಷಗ್ರಸವಾದ, ಬಡಕಲಾಗಿರುವ, ಮುದಿಯಾಗಿರುವ, ಭಯಂಕರ 
ಕೊಂಬುಗಳುಳ್ಳ ಮತ್ತುಕ್ಲೀಣಿಸುತ್ತಿರುವ ಹಾಲುಳ್ಳ ಮತ್ತು ಕ್ಷೀಣಿಸುತ್ತಿರುವ ದೇಹವುಳ್ಳ ಆಕಳನ್ನು ದಾನ 
ಮಾಡಿದರೆ ಪಾಪ ಬರುವುದು. ॥ ೧೩ ॥। ಬಂಜರು ಭೂಮಿಯನ್ನು, ಬೆಂಕಿಯಲ್ಲಿ ಬೆಂದು 
ಹೋಗಿರತಕ್ಕ ಭೂಮಿಯನ್ನು, ಸ್ಥಶಾನದ ಸುತ್ತಲೂ ಇರತಕ್ಕ ಭೂಮಿಯನ್ನು ಹುಲಿಸಿಂಹಾದಿಗಳ 
ಸಮೀಪದಲ್ಲಿರುವ ಭೂಮಿಯನ್ನು ದಾನ ಮಾಡಬಾರದು. ॥ ೧೪ ॥। ಯಾರು ಬೇರೆಯವರಿಗೆ 
ದುಃಖವನ್ನುಂಟುಮಾಡುವರೋ ಅವರು ಖಂಡಿತವಾಗಿಯೂ ದುಃಖವನ್ನು ಹೊಂದುವರು. 
ಆದ್ದರಿಂದ ದುಃಖ ಹೊಂದಲು ಹೆದರುವವರು ಯಾರಿಗೂ ದುಃ ಖವನ್ನುಂಟುಮಾಡಬಾರದು. 
॥ ೧೫ ॥ ಯಾರು ಸನ್ಯಾಸಿಗಳಿಗೆ ಬಂಗಾರವನ್ನು, ಬ್ರ ಹೃಚಾರಿಗಳಿಗೆ ತಾಂಬೂಲವನ್ನು ಮತ್ತು 
ಕಳ್ಳರಿಗೆ ಅಭಯವನ್ನು ಕೊಡುವರೋ ಅವರು ನರಕಕ್ಕೆ ಹೋಗುವರು. IW ೧೬ ॥ 'ಗೃಹಸ್ಥಾ 
ಶ್ರ ಮಿಗಳಿಗೆಸ ಸನ್ಯಾ ಸಿಗಳ ಅನ್ನವನ್ನುಕೊಡಬಾರದು ಮತು ವಾನಪ್ಪ ಶ್ರಸ್ಥಾಶ್ರ ಮಿಗಳ ಹಾಲು, ಮೊಸರು 
ಮುಂತಾದವುಗಳನ್ನು ಕೊಡಬಾರದು, ಭಕ್ಟಾವೃತ್ತಿಯಲ್ಲರುವವರಿಗೆ "ಭೂಮಿ: ಹೈನು, ಮನೆಗಳು 
ಮುಂತಾದವುಗಳನ್ನೂ ಕೊಡಬಾರದು.ಪ್ಪ ್ರಣ್ಣವನ್ನು ಬಯಸುವವರು ಈ ಬಗ್ಗೆ ಗಮನ ನೊಡ ನ 
1 ೧೭ ॥ ದಾನವನ್ನು ಸ್ವೀಕರಿಸುವವನ ಗುಣವನ್ನು ತಿಳಿದು ವಿಚಾರಮಾಡದೆ, ಭೂಮಿ, 
ಕುದುರೆ, ರತ್ತಖಚಿತವಾದ ಆಭರಣಗಳು, ಬಂಗಾರ, ಎಳ್ಳು ಮತ್ತು ಆನೆ ಇವುಗಳನ್ನು ದ fi 
ಮಾಡಬಾರದು. ॥ ೧೮ ॥ ತನ್ನಕುಟುಂಬದ ರಕ್ಷಣೆಗಾಗಿ ಒಳ್ಳೆಯ ಶೂದ್ರನಿಂದ ಬೇಕಾದ್ದನ್ನುಬೇಡಿ 
ಸ್ವೀಕರಿಸಬಹುದು. ತನ್ನ | ವೃತ್ತಿಗಾಗಲೀ ಅಥವಾ ತಗ ಯಾರನ್ನೂ ಯಾಚಿಸಬಾರದು. 
i ೧೯ ॥ ತನ ನ್ನಶಕ್ತಾನುಸಾರ ನಿತ್ಯವೂ ಆಚರಿಸಲ್ಪಡತಕ್ಕ ಪಂಚೆಯಜ್ಞಗಳಿಗೆ ಎಷ್ಟು ಆವಶ್ಯ ಕಗಳೋ 


ಅಧ್ಯಾಯ ೫೪ 419 


ಅಷ್ಟೇ ಪ್ರತಿಗ್ರಹಗಳನ್ನು ಆಲಸ್ಯಎಲ್ಲದೆ ಸ್ವೀಕರಿಸಬಹುದು. ॥೨೦ ॥ ಯಣವನ್ನುತೀರಿಸುವುದಕ್ಕಾಗಿ 
ಬ್ರಾಹ್ಮಣಶ್ರೇಷ್ಠರುಗಳಿಂದ ಹಣವನ್ನು ಸ್ವೀಕರಿಸಬಹುದು. ಇದು ಶಾಸ್ತ್ರಮೃತವಾದುದು. 

ಯಜ್ಞಮಾಡುವ ಸಲುವಾಗಿಯೂ ಮತ್ತು ತಾಯಿತಂದೆಯವರಿಗಾಗಿಯೂ, 'ಅತಿಥಿಸತ್ಕಾರ 
ಕ್ಯಾಗಿಯೂ, ಭೃತ್ಯರನ್ನು ಕಾಪಾಡುವುದಕ್ಕುಗಿಯೂ, ಗುರುಗಳಿಗಾಗಿಯೂ ಮತ್ತು ಹೆಂಡತಿ 
ಗು ಶೂದ್ರರ ಅನ್ನ ಸ್ವೀಕರಿಸಬಹುದು. (ಶೂದ್ರರಿಂದ ಪಡೆದ ಹಣದಿಂದ ಅಡಿಗೆ 
ಮಾಡಲು ಬೇಕಾದ ಸಾಮಗ್ರಿಗಳನ್ನು ತಂದು ಅವುಗಳನ್ನು ಬೇಯಿಸಿ ಭೋಜನಾದಿಗಳನ್ನು 
ಮಾಡಿಸಬಹುದು, ಆದರೆ ತಾನು ಮಾತ್ರ ಅಂತಹ ಅನ್ನವನ್ನು ತಿನ್ನಬಾರದು.) ॥ ೨೧-೨೨ ॥ 
ಕಣದಲ್ಲಿರುವ ಧಾನ್ಯವನ್ನು, ಕೊಳ ಅಥವಾ ಭಾವಿಯಲ್ಲಿರುವ ಜಲವನ್ನಾಗಲೀ, ತಾನೇ 
ಕೊಟ್ಟಿದ್ದನ್ನಾಗಲೀ, ಕೊಟ್ಟಿಗೆಯಲ್ಲಿರುವ ಹಾಲನ್ನಾಗಲೀ ಕಷ್ಟದ ಪರಿಸ್ಥಿತಿಯಲ್ಲಿಸ್ವೀಕರಿಸಬಹುದು. 
| ೨೩ ॥। ಚಂಡಾಲನಿಂದಾಗಲೀ ಅಥವಾ ಪುಲ್ಕಸನಿಂದಾಗಲಿ ಪ್ರಾಣರಕ್ಷಣೆಯನ್ನು ಸ್ವೀಕಾರ 
ಮಾಡಬಹುದು; ಏಕೆಂದರೆ ಬದುಕಿದ್ದರೇನೇ ಸರ್ವಧರ್ಮಗಳನ್ನುಕಾಪಾಡಬಹುದು ಮತ್ತುಎಲ್ಲ 
ಪುರುಷಾರ್ಥಗಳನ್ನು ಪಡೆಯಬಹುದು. ॥ ೨೪ ॥॥ ಶರೀರವೇ ಸರ್ವಧರ್ಮಾಚರಣೆಗೆ ಮೂಲ 
ವಾಗಿರುವುದರಿಂದ ಅದನ್ನು ಹೇಗಾದರೂ ರಕ್ಷಣೆ ಮಾಡಲೇಬೇಕು. ಹೇ ಶೌನಕಾದಿ ಮುನಿ 
ಶ್ರೇಷ್ಠರೇ। ಅಂತಹದನ್ನು ಬಿಟ್ಟುಹೇಗೆ ತಾನೇ ಧರ್ಮಸಾಧನೆಯಾಗಲಿ, ಮೋಕ್ಟಸಾಧನೆಯಾಗಲಿ 
ಆಗುವುದು. ॥। ೨೫ ॥ ಏಕಾದಶೀ, ಅಮಾವಾಸ್ಯೆ, ಪೂರ್ಣಿಮಾ, ಪುತ್ರೋತ್ಸವವಾದ ದಿನ, 
ದ್ವಾದಶೀ, ವ್ಯತೀಪಾತ, ಸೂರ್ಯ, ಚಂದ್ರಗ್ರಹಣದ ಕಾಲ, ಮನ್ವಾದಿಗಳು, ಯುಗಾದಿ, 
ಸಂಕ್ರಾಂತಿ, ವೈಧೃತಿಯೋಗ, ಅಲಭ್ಯವಾದ ಯೋಗವು ಲಭ್ಯವಾಗುವ ದಿನ, ತೀರ್ಥಗಳನ್ನು 
ಹೊಂದಿದ ದಿನ, ಮುಂತಾದ ಪುಣ್ಯಕಾಲಗಳು ದಾನಾದಿಗಳಿಗೆ ಯೋಗ್ಯವಾದುವುಗಳೆಂದು 
ಹೇಳಲ್ಪಟ್ಟಿವೆ, ಇವುಗಳಲ್ಲಿ' ಮಾಡತಕ್ಕ ದಾನಾದಿಗಳು ವಿಶೇಷವಾಗಿ ಫಲಗಳನ್ನು ಕೊಟ್ಟು 
ವೃದ್ಧಿಯಾಗುವುವು. ॥। ೨೬-೨೮ ।। ಯಾರಿಂದಲೂ ಯಾವಾಗಲೂ ರಾತ್ರಿಯ ವೇಳೆಯಲ್ಲಿ 
ದಾನವನ್ನು ಮಾಡಬಾರದು, ಅರ್ಧರಾತ್ರಿಯಲ್ಲಂತೂ ಶುಭಕಾರ್ಯವನ್ನು ಮಾಡಲೇಬಾರದು. 

1೨೯ ॥ ಸೂಯಚಂದ್ರ ಗ್ರಹಣಗಳಲ್ಲಿ ಸೂರ್ಯನ ಸಂಕ್ರಾಂತಿಯ ಕಾಲದಲ್ಲಿ ವಿವಾಹ, ಮರಣ 
ಮತ್ತು ಜನನದ ಕಾಲದಲ್ಲಿ ರಾತ್ರಿಯಾದರೂ ಸರಿ, ಸ್ನಾನ ದಾನಾದಿಗಳನ್ನು ಮಾಡಬೇಕು. 

ಫಲಾಪೇಕ್ಟೆಯಿಂದ ಮಾಡಲ್ಪಡುವ ಕಾಮ್ಯವ್ರತಗಳಲ್ಲಿ ರಾತ್ರಿಯಲ್ಲೂ ಸ್ನಾನದಾನಾದಿಗಳನ್ನು 
ಮಾಡಬೇಕು. ॥। ೩೦ ॥ ದ್ವಿಮುಖಿ ಗೋವಿನ ದಾನ (ದ್ವಿಮುಖ ಗೋವೆಂದರೆ ಪ್ರಸವಿಸುತ್ತಿರುವ 
ಗೋವು) ಅತಿಥಿಸತ್ಕಾರ, ಗೋಪೂಜಾ ಮತ್ತು ಗಂಗಾಸ್ನಾನ ಇವುಗಳನ್ನು ಹಗಲಿನಲ್ಲಲ್ಲದೆ 
ರಾತ್ರಿಯಲ್ಲೂ ಭಕ್ತಿಯಿಂದ ಮಾಡಬೇಕು. ॥ ೩೧ ॥ ಗಂಗಾದ್ವಾರ, ಪ್ರಯಾಗ, ವಾರಾಣಸೀ, 

ಪುಷ್ಕರ, ಕುರುಕ್ಷೇತ್ರ, ಗಯಾ, ಅಮರಕಂಟಕ, ನೈಮಿಷ, ಅವಂತಿಕಾ, ವಿಂಧ್ಯಾಚಲ ಮತ್ತು 
ಪೃಥೂದಕ ಇವೇ ಮೊದಲಾದ ಕ್ಷೇತ್ರಗಳಲ್ಲಿ ಮಾಡಿದ ದಾನಾದಿಗಳು ಶಾಶ್ವತವಾದ ಫಲಗಳನ್ನು 

ಕೂಡುವುವು. 115೨-೨ ೩೩ ॥ ಎಲ್ಲಿಪೂರ್ವಗಾಮಿನಿಯಾದ ಸರಸ್ವತಿನದಿಯು ಹರಿಯುವುದೋ.. 

ಎಲ್ಲಿ ತೀರ್ಥಗಳಲ್ಲಿ ಸಾರವತಾಗಿರುವ ಗಂಗೆಯು ಇರುವುದೋ ಅಥವಾ ಯಮುನೆಯ 

ತೀರವಿರುವುದೋ ಅಲ್ಲಿ ಮಾಡಿದ ದಾನಗಳು ಕೋಟಗುಣಗಳಿಂದವೃದ್ಧಿಯಾಗುವುವು. ೩೪ ॥ 

ಅಗ್ನಿಹೋ ತ್ರ ನಡೆಯುವ ಮನೆಯಲ್ಲಿ ಸಜ್ಜನರಿರುವ ಸಮೂಹದಲ್ಲಿ "ಶಿವಮಂದಿರಗಳಲ್ಲಿ ಮತ್ತು 

ದೇವಬಾ ಶ್ರಹ್ಮಣರ ಸ ಸನ್ನಿಧಾನದಲ್ಲಿ ಮಾಡಿದ "ದಾನವು ಕೊನೆಯಿಲ್ಲದಂತೆ ಬೆಳೆಯುತ್ತದೆ. 1 ೩೫ ॥ 


420 ಪ್ರಯಾಗಮಾಹಾತ್ಮ್ಯಮ್‌ 

ಪ್ರಯಾಗ ಕ್ಷೇತ್ರದಲ್ಲಿಯೂ,  ಅಕ್ಷಯವಟವೃಕ್ಷದ ಸಮೀಪದಲ್ಲಿಯೂ ಮತ್ತು 
ಶ್ರೀವೇಣೀಮಾಧವನ ಸನ್ನಿಧಾನದಲ್ಲಿಯೂ ಮಾಡಿದ ದಾನಾದಿಗಳ ಪುಣ್ಯವು ಆಲದ ಹಣ್ಣಿನ 
ಬೀಜದಂತೆ ವಿಶೇಷವಾಗಿ ವರ್ಧಿಸುತ್ತದೆ. ॥ ೩೬ ॥। ಆದ್ದರಿಂದಲೇ ತಮ್ಮ ಪದವಿಯ ಚ್ಯುತಿಯ 
ಭಯದಿಂದಲೇ ದೇವತೆಗಳು ಕೆಟ್ಟಬ್ರಾಹ್ಮಣರುಗಳ ವೇಷದಲ್ಲಿಬಂದು ಸಜ್ಜನರ ಮನಸ್ಸನ್ನುಕೆಡಿಸಿ 
ದಾನಾದಿಗಳಿಗೆ ವಿಫ್ಲಮಾಡುತಾರೆ. 1೩೭ ।। ಶ್ರೀಮಾಧವದೇವರ ಕೃಪಾದೃಷ್ಟಿಯು ಯಾರ ಮೇಲೆ 
ಬೀಳುವುದೋ ಅಂಥವರಿಂದಲೇ ದಾನಾದಿಗಳು ಮಾಡಲ್ಪಡುತ್ತವೆ ಹೊರತು ಬರೇ 
ಹಣರಾಶಿಗಳಿಂದಲ್ಲ. ॥ ೩೮ ।। ಆದ್ದರಿಂದಲೇ ಈ ಪ್ರಯಾಗದಲ್ಲಿ ಯಾರು ಆಲಸ್ಕಾದಿಗಳನ್ನು 
ಬಿಟ್ಟು ದಾನಾದಿಗಳನ್ನು ಮಾಡುತ್ತಾರೋ ಅವರು ವೇಣೀಮಾಧವನಿಗೆ ಬೇಕಾದವರೆಂದು 
ತಿಳಿಯಬೇಕು. ॥ ೩೯ ॥ 


I ಐವತ್ತನಾಲ್ಕನೆಯ ಅಧ್ಯಾಯವು ಸಮಾಪವಾಯಿತು || 


11 ಅಥ ಪಂಚಪಂಚಾಶತ್ರಮೋಧ್ಯಾಯಃ 11೫೫ 1 


ಸೂತ ಉವಾಚ 
ಸಮ್ಯಕಂಸಾಧನಂ ಕರ್ಮ ಕರ್ತವ್ಯಮಧಿಕಾರಿಣಾ | 
ನಿಷ್ಕಾಮೇನ ಯಥಾ ಸಾಂಗಂ ಕಾಮ್ಯಕಾಮಾಭಿಲಾಷಿಣಾ 11 ೧॥ 
ಸಮ್ಯಕ್ಕರ್ಮವಿಧಿಂ ಜ್ಞಾತ್ವಾ ಕರೋತ್ಯವಿಧಿನಾ ತುಯಃ(। 
ಫಲಂ ನ ಕಿಂಚಿದಾಪ್ನೋತಿ ಕ್ಲೀಶಮಾತ್ರಂ ಹಿ ತಸ್ಯ ತತ್‌ ॥ ೨॥ 
ಪ್ರಭುಃ ಪ್ರಥಮಕಲ್ಪೇ5ಪಿ ಯೋ ನುಕಲ್ಲೇ ಪ್ರವರ್ತತೇ । 
ನ ಪಾರಲೌಕಿಕಂ ತಸ್ಯ ಫಲಂ ಭವತಿ ನಿಶ್ಚಿತಮ್‌ 11೩! 
ದದ್ಯಾನ್ಹಾವಜ್ಞಯಾ ಕಿಂಚಿತ್ಸ್ವಲ್ಪಂ ವಾ ಬಹು ವಾ ಧನಮ್‌ । 
ಅವಜ್ಞಯಾ ತು ಯದ್ಧತಂ ದಾತುಸದ್ದೋಷಮಾವಹೇತ್‌ WY un 
ಗುಪಾಧ್ಯಾಯೀ ಗುಪದಾನೀ ಗುಪ್ಪಪೂಜಾಗ್ನಿಸತ್ತ್ರಿಯಃ | 
ಪೂಜ್ಯತೇ ಸರ್ವಲೋಕೇಷು ಸರ್ವದೇವಶ್ನತಕ್ರತುಃ 1೫ 1 
ಜ್ಞಾನಂ ದಾನಂ ತಪಸ್ನ್ಯಾಗೋ ಮಂತ್ರಕರ್ಮವಿಧಿಕ್ರಿಯಾಃ । 
ಮಂಗಲಾಚಾರನಿಯಮಾ ಬಭ್ರಷ್ಟಶ್‌ೌಚಸ್ಕ ನಿಷ್ಠಲಾಃ Wn 
ಸ್ನಾತೋರಧಿಕಾರೀ ಭವತಿ ದೈವೇ ಪಿತ್ರೇ ಚ ಕರ್ಮಣಿ । 
ಸ್ವಾದ್ಯಾಯೇ ಮಂತ್ರಜಾಪ್ಯೇ ಚ ದಾನೇನ ವಿಧಿಚೋದಿತೇ 11೭॥ 
ದದ್ಯಾಮಿದಮಿತಿ ಬ್ರೂಯಾತ್ಪಕುಶೋದಕರಸತಃ | 
ತೋಯಂ ದ್ವಿಜಕರೇ ದದ್ಯಾದ್ದಾನೇ ವಿಧಿರಯಂ ಸ್ಮೃತಃ ncn 
ಅಂತರ್ಜಾನುಕರ್‌ೌ ಕೃ್ಛತ್ವೋಪವೀತ್ಯಾಬಧ್ಯ ವೈ ಶಿಖಾಮ್‌ । 
ಕೃತನಿತ್ಯಕ್ರಿಯಃ ಕುರ್ಯಾತ್ಯಾಮ್ಯಂ ನೈಮಿತ್ರಿಕಂ ಪುನಃ || ೯ ॥ 
ನಾಮಗೋತ್ರೇ ಸಮುಚ್ಚಾರ್ಯ ಸಂಪ್ರದಾನಸ್ಯ ಚಾತೃನಃ .॥ ೧೦ ॥ 
ಪ್ರಶ್ನಪೂರ್ವಂ ತು ಯೋ ದದ್ಯಾದ್ಭ್ರಾಹ್ಮಣಾಯ ಪ್ರತಿಗ್ರಹಮ್‌ । 
ಸ ಪೂರ್ವಂ ನರಕಂ ಯಾತಿ ಬ್ರಾಹ್ಮಣಸ್ಪದನಂತರಮ್‌ 1 ೧೧ ॥ 
ಸಹವಾಸೇನ ತಚ್ಛೀಲಂ ಶುಚಿತ್ವಂ ವ್ಯವಹಾರತಃ । 
ಪ್ರಜ್ಞಾನ್ಯವಾಕ್ಕತೋ ಜ್ಞೇಯಾ ತ್ರಿಭಿರ್ವಿಪ್ರಂ ಪರೀಕ್ಷಯೇತ್‌ ॥೧೨॥ 
ದದ್ಯಾತ್ಪೂರ್ವಮುಖೋ ದಾನಂ ಗೃಜ್ಣೀಯಾದುತ್ತರಾಮುಖ: | 
ಪುಣ್ಯವೃದ್ಧಿರ್ಧಯೋರೇವಂ ವಿವಾಹೇ ತು ವಿಪರ್ಯಯಃ (1 ೧೩ 1 
ಓಂಕಾರಮುಚ್ಚರನ್ನಾ ಜೋ ದ್ರವಿಣಂ ಸಕುಶೋದಕಮ್‌ । 
ಗೃಹ್ಟೀಯಾದ್ದಿಣೇ ಹಸೇ ತದಂತೇ ಸ್ವಸ್ತಿ ಕೀರ್ತಯೇತ್‌ ।1 ೧೪ 


ಸಾವಿತ್ರೀಂ ಪೂರ್ವಮುಚ್ಚಾರ್ಯ ದ್ರವ್ಯಂ ದ್ರವ್ಯಾಧಿದೇವತಾಮ್‌ । 
421 


422 ಪ್ರಯಾಗಮಾಹಾತ್ಮ್ಯಮ್‌ 


ಕಾಮಸುತಿಂ ಪಠೇತ್ಮಸ್ಪಿ ಪ್ರತಿಗ್ರಹವಿಧಿಸ್ತ್ವಯಮ್‌ ॥ ೧೫ ॥ 
ಮಾಸಂ ಪಕ್ಷಂ ತಿಥಿಂ ವಾರಂ ನಕ್ಷತ್ರಂ ಯೋಗಮೇವ ಚ । 
ಅನುಲ್ಲಿಖನ್ವದಾನಸ್ಯ ನ ಪೂರ್ಣಫಲಮಾಪ್ನುಯಾತ್‌ IW ೧೬ ॥ 
ಶ್ರದ್ದಾಯುಕಶ್ಕುಚಿರ್ದಾಂತೋ ದಾನಂ ದದ್ಯಾತ್ತದಕ್ಷಿಣಮ್‌ । 

ಅದಕ್ಷಿಣಂ ಭವೇದ್ದಾನಂ ಭಸ್ಮನೀವ ಹುತಂ ಹವಿಃ 1 ೧೭ ॥ 
ಯಥಾಸ್ಪವಿತಂ ದಾನೇಷು ಪ್ರದೇಯಾ ದಕ್ಷಿಣಾ ವರಾ ॥ 

ಯಥಾ ಪ್ರೋಕ್ತಾಚ ಸೌವರ್ಣೀ ದಾನಸಾದ್ದುಣ್ಯಕಾರಿಣೀ 1 ೧೮ ॥ 
ಸರ್ವೇಷಾಮಪಿ ದಾನಾನಾಂ ಸುವರ್ಣಂ ದಕ್ಷಿಣೋಚ್ಕತೇ I 

ಸುವರ್ಣೇ ದೀಯಮಾನೇ ತು ರಜತಂ ದಕ್ಷಿಣೋಚ್ಛತೇ I OF 
ದೇಯದ್ರವ್ಯತೃತೀಯಾಂಶಾಂ ದಕ್ಷಿಣಾಂ ಪರಿಕಲ್ಲಯೇತ್‌ । 
ಅನುಕದಕ್ಕಿಣಾದಾನೇ ದಶಾಂಶಾಮಪಿ ಭಕಿತಃ ..॥ ೨೦ ॥ 
ದಶಮಾಷಂ ಸುವರ್ಣಂ ಸ್ಯಾದ್ಯದ್ವಾಸರ್ವತ್ರ ದಕ್ಷಿಣಾ । 

ಯಥಾಶಕಾ ್ಯ್ಯ ತಥಾ ದೇಯಮಪಿ ಮೂಲಫಲಾದಿಕಮ್‌ 11೨೧ 1 
ಪಂಚಸೌವರ್ಣಿಕಾ ನಿಷ್ಕಾ ಮಹಾದಾನೇಷು ದಕ್ಷಿಣಾ । 

ಅಶಕ್ಕೌತದಶಕ್‌್‌ ಚ ರೌಪ್ಯಾಸ್ಟೇ ಪರಿಕೀರ್ತಿತಾಃ ಬ 11 ೨೨ ॥ 


ಅಸನ್ನಿಧಾನೇ ಪಾತ್ರಸ್ಯ ಸಮಯೇ ಸಮುಪಾಗತೇ | 
ಪಾತ್ರಂ ಮನಸಿ ಸಂಧಾಯ ತೋಯೇ ತೋಯಂ ವಿನಿಕ್ಸಿಪೇತ್‌ ॥ ೨೩ ॥ 
ಉಭಯಾಸನ್ನಿಧಾನೇ ಚ ದ್ರವ್ಯಮಾದಿತ್ಯದೈವತಮ್‌ । 


ಧ್ಯಾತ್ವಾ ಚ ಬ್ರಾಹ್ಮಣಂ ಪಾತ್ರಂ ಜಲಮಧ್ಯೇ ಜಲಂ ಕ್ಲಿಫೇತ್‌ W ೨೪ ॥ 
ಪರೋಕ್ಷೇ ಕೃತದಾನಸ್ಯ ಫಲಂ ದೋಷವಿವರ್ಜಿತಮ್‌ । 
ದೃಶ್ಯತೇ ಸಾಗರಸ್ಯಾಂತೋ ನ ತದ್ದಾನಸ್ಯ ದೃಶ್ಯತೇ | ul ೨೫ ॥ 
ಏವಂ ವಿಚಾರ್ಯ ಸತ್ಕ್ನೇತ್ರೇ ಸತ್ವಾತ್ರೇ ದಾನಮಾಚರೇತ್‌ । 
ಯಥಾವಿಧಿ ಯಥಾಶಕ್ತಿ ತೇನ ಪ್ರೀಣಾತಿ ಮಾಧವಃ WW ೨೬ ॥ 
॥ ಐವತ್ತೈದನೆಯ ಅಧ್ಯಾಯವು ॥ 
ಸೂತರು ಹೇಳಿದರು-- 


ಉತ್ತಮಾಧಿಕಾರಿಗಳಿಂದ ಒಳ್ಳೆಯ ಸಾಧನೆಯುಕ್ತವಾದ ಕರ್ಮಗಳೇ ಮಾಡಲ್ಪಡಬೇಕು. 
ಕಾಮಾಪೇಕ್ಟೆಯಿಲ್ಲದ ಕರ್ಮದಿಂದ ಹೇಗೆ ಕರ್ಮವು ಸಾಂಗವಾಗುವುದೋ ಹಾಗೆ ಕಾಮಾ 
ಪೇಕ್ಲೆಯಿಂದ ಮಾಡಿದ ಕರ್ಮವು ಸಾಂಗೋಪಾಂಗವಾಗಿ ಆಗುವುದಿಲ್ಲ, ॥ ೧ ॥ ಸರಿಯಾಗಿ 
ಕರ್ಮದ ವಿಧಿನಿಯಮವನ್ನು ತಿಳಿದಿದ್ದರೂ ಆ ನಿಯಮಗಳಿಂದ ಭಿನ್ನವಾದ ನಿಯಮಗಳನ್ನು 
ಯಾರು ಆಚರಿಸುವರೋ ಆ ಕರ್ಮಕ್ಕೆ ಸ್ವಲ್ಪವೂ ಫಲವು ಬರುವುದಿಲ್ಲ ಮತ್ತು ಕ್ಲೇಶವೇ 


ಅಧ್ಯಾಯ ೫೫ 423 


ಅಧಿಕವಾಗುತ್ತದೆ. ॥ ೨ ॥ ಮುಖ್ಯವಾಗಿ ಅಚರಿಸಬೇಕಾದ ವ್ರತಗಳ ಕಲ್ಪದ ಬದಲು ಅದರಿಂದ 
ಗೌಣವಾಗಿರತಕ್ಕ ನಿಯಮಗಳನ್ನು ಆಚರಿಸುವುದರಲ್ಲಿ ಪ್ರ ವೃತ್ತನಾಗುವ ಯಜಮಾನನಿಗೆ 
ಫಾರಲೌಕಿಕವಾದ ಫಲಗಳು ಖಂಡಿತವಾಗಿ ದೊರಕುವುದಿಲ್ಲ. || ೩ ॥ ಅಲ್ಪದ್ದೇ ಆಗಲೀ, 
ದೊಡ್ಡದೇ ಆಗಿರಲಿ ದಾನಗಳನ್ನು ತಿರಸ್ಕಾರ ಭಾವನೆಯಿಂದ ಮಾಡಿದ ದಾನಿಗೆ ತಿರಸ್ಕಾ ರದಿಂದ 
ಮಾಡುವ ದಾನದ ದೋಷವೇ ಪಾ ್ರಪ್ರವಾಗುವುದು. ॥ ೪ ॥ ರಹಸ್ಯವಾಗಿ ಅಧ್ಯ ಯನ 
ಮಾಡುವವನು, ರಹಸ್ಯವಾಗಿ ದಾನ ಮಾಡುವವನು ಮತ್ತುಗುಪ ಪಪೂಜೆಯನ್ನು ಡಿವಿ ಆದ 
ವ್ಯಕ್ತಿಯು ಜಗತಿನಲ್ಲಿ ದೇವತೆಗಳಿಗೆ ಅಧಿಪತಿಯಾದ ಇಂದ್ರ ನಂತೆ ಆದರಿಸಲ್ಪಡುವನು. TENT 
ಶಾಸ್ತ್ರಜನ್ಯಜ್ಞಾನ, ಸದ್ದಾನಗಳು, ತಪಸ್ಸು ತ್ಯಾಗ, ಮಂತ್ರಾದಿಗಳ ಜಪವು, ವಿಧಿವತ್ತಾದ 
ಕರ್ಮಾದಿಗಳು ಮತ್ತು ಮಂಗಳಕರವಾದ ಆಚಾರನಿಯಮಗಳು ಇವೆಲ್ಲ ದೈಹಿಕ, ಮಾನಸಿಕ, 
ಆಚಾರರಹಿತನಿಗೂ, ಶುಚಿರ್ಭೂತನಾಗಿಲ್ಲದವನಿಗೂ ನಿಷ್ಠಲಗಳಾಗುವುವು. ॥ ೬ ॥ ದೇವತಾ 
ಮತ್ತುಪಿತೃಕಾರ್ಯಗಳಿಗೆ ಸ್ನಾನ ಮಾಡಿದರೇನೇ ಅಧಿಕಾರ ಬರುವುದು. ವಿಧ್ಯುಕವಾದ ಅಧ್ಯಯನ 
ಮಾಡುವುದಕ್ಕೂ ಮತ್ತು ಜಪ ಮಾಡುವುದಕ್ಕೂ ದಾನಾದಿಗಳನ್ನು ಮಾಡಿದರೇನೇ ಅಧಿಕಾರವು 
ಬರುವುದು. 11೭ ॥ ದರ್ಭೆ ಮತ್ತುನೀರನ್ನುಕೈಯಲ್ಲಿಹಿಡಿದು, "ಇದನ್ನು ಕೊಡುತ್ತೇನೆ'' ಎಂದು 
ಬಾಯಿಯಲ್ಲಿ ಹೇಳಿಕೊಂಡು, ಬ್ರಾಹ್ಮಣೋತ್ತಮರ ಕೈಯಲ್ಲಿ ದರ್ಭೆಯ ಸಹಿತವಾದ ನೀರನ್ನು 
ದಾನಿಯು ಹಾಕಬೇಕು. ಈ ರೀತಿಯಾಗಿ ಸ ಕೃತಿಗಳಲ್ಲಿ ಉಕ್ತವಾಗಿದೆ. 1೮ ॥ ಎರಡು ಕಾಲ್ಫಂಡಿಗಳ. 
ಮಧ್ಯದಲ್ಲಿ ಎರಡು ಕೈಗಳನ್ನು ಇಟ್ಟುಕೊಂಡು "ಜನಿವಾರವನ್ನು ಸ ಸವ್ಯದಲ್ಲಿ ಹಾಕಿಕೊಂಡು 
ನಿತ್ಯಕ್ರಿಯೆಗಳನ್ನುಮಾಡಿದ ನಂತರ ಅಪೇಕ್ಟಿತವಾದ ಫಲಗಳನ್ನುದ್ದೇಶಿಸಿ ನೈಮಿತ್ತಿಕ ದಾನಾದಿಗಳನ್ನು 
ಮಾಡಲಿ: | ೯॥ ತನ್ನ ಮತ್ತು ದಾನಸ್ತಿ ಕಾರ ಮಾಡುವವರ ತೈಯಾರ್ಷೇಯ ಪ್ರ ವರಾದಿ 
ಗಳಿಂದ ಕೂಡಿದ ಗೋತ್ರ ಗಳನ್ನು ಉಚ್ಚರಿಸಿ! ದಾನವನ್ನು ""ನ ಮಮ' ಎಂದು ಹೇಳಿ ಕೊಡಬೇಕು. 
(ನ ಮಮ--ಈ ಧಾನದ ಪದಾರ್ಥದ ಸಾ ಮ್ಯವನ್ನು ನನ್ನಿಂದ ನಿನಗೆ ಒಪ್ಪಿಸುತ್ತಿದ್ದೇನೆ) ॥ ೧೦ ॥ 
ಪ್ರಶ್ನಪೂರ್ವಕವಾಗಿ ದಾನವನ್ನುಕೊಟ್ಟರೆ ದಾನ ಕೊಡುವವನು ಮೊದಲು ನರಕಕ್ಕೆ ಹೋಗುವನು; 
ತದನಂತರ ದಾನ ತೆಗೆದುಕೊಂಡ ಬ್ರಾಹ್ಮಣನೂ ನರಕಕ್ಕೆ ಹೋಗುವನು. ॥ ೧೧ ॥ ದಾನ 
ತೆಗೆದುಕೊಳ್ಳುವವನ ಜೊತೆಗಿದ್ದುಅವನ ಶೀಲವನ್ನು ವ್ಯವಹಾರದಿಂದ ಶುಚಿತ್ವವನ್ನುಮತ್ತು ಅವನ 
ಮಾತುಕಥೆಗಳಿಂದ ಜ್ಞಾನವನ್ನು ತಿಳಿದುಕೊಳ್ಳಬೇಕು; ಈ ರೀತಿ ಮೂರು ಬಗೆಯಿಂದಲೂ 
ಬ್ರಾಹ್ಮಣರನ್ನು ಪರೀಕ್ಷೆ ಮಾಡಬೇಕು. ॥ ೧೨ ॥ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು 
ದಾನಿಯು ದಾನ ಮಾಡಬೇಕು; ಬ್ರಾಹ್ಮಣನು ಉತ್ತರಾಭಿಮುಖವಾಗಿ ಕುಳಿತು ಸ್ವೀಕಾರ 
ಮಾಡಬೇಕು. ಈ ರೀತಿ ವರ್ತಿಸಿದರೆ ದಾನಿಯ ಮತ್ತು ದಾನ ಸ್ವೀಕಾರ ಮಾಡುವವರ ಪುಣ್ಯವು 
ಹೆಚ್ಚುವುದು. ಆದರೆ ಕನ್ಯಾ ದಾನ ಮಾಡುವಾಗ ಮತ್ತು ಸ್ವೀಕಾರ ಮಾಡುವಾಗ ಇದಕ್ಕೆ 
ವಿರುದ್ಧವಾಗಿರಬೇಕು ಆಂದರೆ ಕನ್ಯಾಪಿತೃವು ಉತ್ತರಾಭಿಮುಖಿಯಾಗಿರಬೇಕು ಮತ್ತು ವರನು 
ಪೂರ್ವಾಭಿಮುಖಿಯಾಗಿರಬೇ ಕು. । ೧೩ ॥ ದಾನ ಸ್ವೀಕಾರ ಮಾಡುವ ಬ್ರಾ ಹೃಣನು ಕುಶ, 
ಉದಕ ಮತ್ತುದಕಿಣೆ ಶಾನು ಬಲಗಡೆಯ ಹಸದಲ್ಲಿ " ಜ್‌ ಎಂದು ಉಚ್ಚರಿಸಿಸ್ತ ರಿಸ ಬೇಕು. 
ದಾನದ ಕಡೆಯಲ್ಲಿ ' ” ಎಂದು ಹೇಳಬೇಕು. ॥ ೧೪ ॥ ಮೊದಲು ಸ ಸಾವಿತ್ರಿ €ಸೂಕ್ತವನ್ನು 
ಉಚ್ಚರಿಸಿ, ದ್ರವ್ಯ ಹ 3 ವ್ಯಾ ಧಿದೇವತೆಯನ್ನು ಸ್ತುತಿಸಿ ನಂತರ ಕಾಮಸ್ತುತಿಯನ್ನು! ಹೇಳಬೇಕು. 
ಅನಂತರ "" ಸ್ವಸಿ ಯನ್ನು "ಉಚ್ಚರಿಸಬೇಕು. ಇದು ದಾನವನ್ನು ಪಡೆಯುವ ವಿಧಿಯು. Il ೧೫ ॥। 


424 ಪ್ರಯೌಗಮಾಹಾತ್ಮ್ಯಮ್‌ 


ಆಚಮನ ಮಾಡಿ ಪ್ರಾಣಾಯಾಮ ಮಾಡಿ ಸಂಕಲ್ಲದಲ್ಲಿಸಂವತ್ತರ, ಅಯನ, ಮಾಸ, ಪಕ್ಷ, ತಿಥಿ, 
, ವಾರ, ಯೋಗ, ಕರಣ, ದಾನದ ಹೆಸರು ಮತ್ತುಕಾರಣ ಇವುಗಳನ್ನು ಉಚ್ಚಾರ ಮಾಡದೆ ದಾನ 
ಮಾಡಿದರೆ ಫಲವು ಬರುವುದಿಲ್ಲ, ॥ ೧೬ ।। ದಾನಿಯು ಶುಚಿರ್ಭೂತನಾಗಿ ಶ್ರದ್ಧಾನ್ವಿತನಾಗಿ ಮತ್ತು 
ಜಿತೇಂದ್ರಿಯನಾಗಿದ್ದು ದಾನಕ್ಕೆ ತಕ್ಕ ದಕ್ಷಿಣೆಯಿಂದ ಕೂಡಿದ ದಾನವನ್ನು ಕೊಡಬೇಕು. 
ದಕ್ಷಿಣೆಯಿಲ್ಲದೆ ದಾನ ಕೊಟ್ಟರೆ ಅದು ಬೂದಿಯಲ್ಲಿಮಾಡಿದ ಹೋಮದಂತೆ ವ್ಯರ್ಥವಾಗುವುದು. 
1 ೧೭ ದಾನದಲ್ಲಿತನ್ನಸ್ವತ್ತಿಗೆ ಅನುಸಾರವಾಗಿ ದಕ್ಷಿಣೆಯು ಹೆಚ್ಚಿನದೇ ಆಗಿರಬೇಕು. ಬಂಗಾರದ 
ನಾಣ್ಯರೂಪದಲ್ಲಿ ದಕ್ಷಿಣೆಯನ್ನು ಕೊಟ್ಟರೆ ದಾನಕ್ಕೆ ಗುಣಪೂರ್ಣತ್ವವು ಬರುವುದು. ॥ ೧೮ ॥ ಎಲ್ಲ 
ದಾನಗಳಿಗೂ ಬಂಗಾರದ ನಾಣ್ಯವನ್ನುದಕ್ಷಿಣೆಯಾಗಿ ಕೊಡಬೇಕೆಂದು ಹೇಳಲ್ಪಟ್ಟಿದೆ. ಬಂಗಾರದ 
ದಾನವನ್ನುಮಾಡುವಾಗ ಬೆಳ್ಳಿಯ ನಾಣ್ಯವನ್ನುದಕ್ಷಿಣಾರೂಪದಲ್ಲಿಕೊಡಬೇಕು. ॥ ೧೯ ॥ ದಾನ 
ಕೊಡುವ ಪದಾರ್ಥದ ಬೆಲೆಯ ಮೂರನೇ ಅಂಶದಷ್ಟುದರೂ ದಕ್ಷಿಣೆಯ ಪ್ರಮಾಣ 
ವಾಗಿರಬೇಕು. ದಕ್ಷಿಣೆಯ ಪ್ರಮಾಣವು ಹೇಳಲ್ಪಡದಿದ್ದಾಗ ಪದಾರ್ಥದ ಬೆಲೆಯ ಹತ್ತನೆಯ 
ಒಂದು ಭಾಗದಷ್ಟುದರೂ ದಕ್ಷಿಣೆಯ ಪ್ರಮಾಣವಾಗಿರಬೇಕು ಮತ್ತು ಅದನ್ನು ಭಕ್ತಿಯಿಂದ 
ಸಮರ್ಪಿಸಬೇಕು. ॥ ೨೦ ॥ ಎಲ್ಲಾ ದಾನಗಳಲ್ಲಿಯೂ ಹತ್ತು ಗುಲಗಂಜಿ ತೂಕದಷ್ಟು 
ಸುವರ್ಣದಕ್ಷಿಣೆಯನ್ನುಕೊಡಬಹುದು. ಗೆಡ್ಡೆ ಗೆಣಸುಗಳು, ಹಣ್ಣುಮೊದಲಾದ್ದನ್ನುಕೊಡಬೇಕು. 
॥೨೧ 1 ಮಹಾದಾನಾದಿಗಳಲ್ಲಿ ಐದು ನಿಷ್ಠದ ಸುವರ್ಣವನ್ನಾದರೂ ದಕ್ಷಿಣೆಯನ್ನಾಗಿ ಕೊಡಬೇಕು. 
ಶಕ್ತಿಯಿಲ್ಲದಿದ್ದರೆ ಐದು ಬೆಳ್ಳಿನಾಣ್ಯಗಳನ್ನಾದರೂ ದಕ್ಷಿಣೆಯನ್ನಾಗಿ ಕೊಡಬಹುದು. ॥೨೨॥ ದಾನಕ್ಕೆ 
ಸತ್ಪಾತ್ರನು ಸಿಗದಿದ್ದರೆ ದಾನದ ಸಮಯ ಪ್ರಾಪವಾದಾಗ ಸಂಕಲ್ಪಮಾಡಿ ಸತ್ಪಾತ್ರನನ್ನುಮನಸ್ಸಿನಲ್ಲಿ 
ಅಂದುಕೊಂಡು ಜಲದಲ್ಲಿನೀರನ್ನು ಬಿಡಬೇಕು. ೨೩ ।। ಸತ್ತಾತ್ರರ ಸನ್ನಿಧಾನವೂ ಮತ್ತುದಾನದ 
ಸಮಯವೂ ಒದಗದಿದ್ದರೆ ದ್ರವ್ಯವನ್ನುಸಂಕಲ್ಪಮಾಡಿ ಸೂರ್ಯನನ್ನುಧ್ಯಾನಿಸಿ ನೀರಿನಲ್ಲಿ ನೀರನ್ನು 
ಬಿಡಬೇಕು. ॥॥ ೨೪ ।। ಸತ್ತಾತ್ರರು ಎದುರಿಗಿಲ್ಲದಿರುವಾಗ ಮಾಡಿದ ದಾನಗಳಲ್ಲಿಪಾತ್ರಾಪಾತ್ರದ 
ದೋಷಾದಿಗಳಿರುವುದಿಲ್ಲ ಮತ್ತು ಆ ದಾನದ ಫಲವೂ ನಿರ್ದುಷ್ಠವಾಗಿರುವುದು. ಸಾಗರದ 
ಕೊನೆಯಾದರೂ ಸಿಗಬಲ್ಲದು ಆದರೆ ಪರೋಕ್ಷದಾನದ ಫಲದ ಎಲ್ಲೆಯನ್ನು ಕಾಣುವುದು ಕಷ್ಟ 
॥ ೨೫ ॥ ವಿಚಾರಮಾಡಿ ಸತ್ಕೇತ್ರದಲ್ಲಿ ಸತ್ತಾತ್ರರಿಗೆ ಯಥಾಶಕ್ತಿ ವಿಧಿಪೂರ್ವಕವಾಗಿ ದಾನ 
ಮಾಡಬೇಕು. ಅಂತಹ ದಾನದಿಂದ ಶ್ರೀಮಾಧವನು ಪ್ರೀತನಾಗುತ್ತಾನೆ. ॥ ೨೬ ॥ 


ಯಷಯ ಊಚುಃ 
ಭವತೋಕ್ತಃ ಶ್ರುತೋಸ್ಥಾಭಿರ್ದಾನಾನಾಂ ಎಸ್ಟತೋ ವಿಧಿಃ । 


ಪ್ರಸನ್ನಂ ಮಾನಸಂ ಜಾತಂ ತ್ವದ್ವಾಕ್ರೀಯೂಷಪಾನತಃ ॥1 ೨೭ ॥ 
ಇದಾನೀಂ ಶ್ರೋತುಮಿಚ್ಛಾಮೋ ಮಹಾದಾನಾನುಕೀರ್ತನಮ್‌ । 
ಕತಿ ವಾ ವದ ನಸೌಮ್ಯ ಮಹಾದಾನಾನಿ ಕಾನಿ ಚ ॥1 ೨೮ ॥ 


ಯಷಿಗಳು ಹೇಳಿದರು 
ತಮ್ಮಿಂದ ಹೇಳಲ್ಪಟ್ಟ ದಾನಗಳ ವಿಸ್ತಾರವಾದ ವಿಧಿಯು ನಮ್ಮಿಂದ ಆಲಿಸಲ್ಪಟ್ಟಿದೆ. ತಮ್ಮ 
ಉಪದೇಶಾಮೃತವನ್ನು ಕೇಳಿ ಮನಸ್ಸಿಗೆ ತುಂಬಾ ಹರ್ಷವುಂಟಾಗಿದೆ. -॥ ೨೭ ॥ ಈಗ" 


ಅಧ್ಯಾಯ ೫೫ 425 


ಮಹಾದಾನಗಳ ಉಲ್ಲೇಖವನ್ನು ಕೇಳಲು ಆಸೆಪಡುತ್ತೇವೆ; ಎಲೈ ಶಾಂತಸ್ವರೂಪರೇ। 
ಮಹಾದಾನಗಳು ಎಷ್ಟು 9 ಯಾವುವು? ಅವುಗಳನ್ನು ವಿಸ್ತಾರವಾಗಿ ವರ್ಣಿಸಿರಿ. 1೨೮ ॥ 


ಸೂತ ಉವಾಚ | 
ಶೃಣ್ವಂತು ಮುನಯಸರ್ವೇ ಮಹಾದಾನಾನುಕೀರ್ತನಮ್‌ । 


ಯಥೋಕಂ ದಾನಧರ್ಮೆೇಷು ವಿಷ್ಣುನಾ ಪ್ರಭವಿಷ್ಣುನಾ I ೨೯ 1 
ಸರ್ವಪಾಪಕ್ಷಯಕರಂ ನೃಣಾಂ ಸರ್ವದುಃಖಪ್ರಣಾಶನಮ್‌ । 
ಯತ್ತು ಷೋಡಶಧಾ ಪ್ರೋಕಂ ವಾಸುದೇವೇನ ಭೂತಲೇ 1 ೩೦ ॥ 
ಪುಣ್ಯಂ ಪವಿತ್ರಮಾಯುಷ್ಯಂ ಸರ್ವಪಾಪಹರಂ ಶುಭಮ್‌ । 
ಪೂಜಿತಂ ಸಕಲೈರ್ದೇವೈರ್ಬ್ರಹೃವಿಷ್ಣುಶಿವಾದಿಭಿಃ 1೩೧ ॥ 
ಆದ್ಯಂ ತು ಸರ್ವದಾನಾನಾಂ ತುಲಾಪುರುಷಸಂಜ್ಞಿತಮ್‌ I 
ಹಿರಣ್ಯಗರ್ಭದಾನಂ ಚ ಬ್ರಹ್ನೋಕಂ ತದನಂತರಮ್‌ ॥1 ೩೨ ॥ 
ಕಲ್ಪಪಾದಪದಾನಂ ಚ ಗೋಸಹಸ್ರಂ ತು ಪಂಚಮಮ್‌ । 
ಹಿರಣ್ಯಂ ಕಾಮಧೇನುಶ್ಚ ಹಿರಣ್ಯಾಶ್ವಸಥೈವ ಚ I ೩೩ ॥ 
ಹಿರಣ್ಯಾಶ್ವರಥಸದ್ದದ್ವೇಹ ಹಸ್ತರಥಸ್ತಥಾ । 

. ಪಂಚಲಾಂಗಲದಾನಂ ಚ ಧರಾದಾನಂ ತಥೈವ ಚ 11 ೩೪ 1. 
ದ್ವಾದಶಂ ವಿಶ್ವಚಕ್ರಂ ಚ ತತಃ ಕಲ್ಪಲತಾತ್ಮಕಮ್‌ । 
ಸಪಸಾಗರದಾನಂ ಚ ರತ್ನಧೇನುಸಹೈವ ಚ I ೩೫ ॥ 
ಮಹಾಭೂತಧರಸದ್ದದ್ದಂತಿನಃ ಪರಿಕೀರ್ತಿತಃ । 
ಸರ್ವಾಣ್ಯೇತಾನಿ ಕೃತವಾನ್ವಿಧಿನಾ ಮುನಿಪುಂಗವಾಃ 11೩೬ ॥ 
ವಾಸುದೇವೋ ಹಿ ಭಗವಾನಂಬರೀಷಶ್ಚ ಪಾರ್ಥಿವಃ । 
ಕಾರ್ತವೀರ್ಯಾರ್ಜುನಶ್ಚೆವ ಪ್ರಹ್ಲಾದ: ಪೃಥುರೇವ ಚ ॥1 ೩೭ Nn 
ಚಕ್ರುರನ್ಯೇ ಮಹೀಪಾಲಾಃ ಕೇಚಿಚ್ಚ ಭರತಾದಯಃ | 
ಶ್ರೀಮತಾ ಹಿ ಪ್ರದೇಯಾನಿ ಸಂಸಾರಭಯಭೀರುಣಾ I ೩೮ ॥ 
ಅನಿತ್ಯಂ ಜೀವಿತಂ ಯಸ್ಸಾಲ್ಲಕ್ಷ್ಮೀ ೇರಪ್ಯತಿಚಂಚಲಾ । 
ಗೃಹೀತ ಇವ ಕೇಶೇಷು ಮೃತ್ಕುನಾ ಧರ್ಮಮಾಚರೇತ್‌ 11 ೩೯ ॥ 
ಧನಿನಾಮಧಿಕಾರೊ: ಇಸ್ಕಿ ದಾನೇಪ್ವೇತೇಷು ಸರ್ವಥಾ । 
ತೈರತೋತತ್ರ ಪ್ರದೇಯಾನಿ ಮಹಾದಾನಾನಿ ಸುವ್ರತಾಃ (1 ೪೦ ॥ 
ಸರ್ವೇಷಾಮುಪಕಾರಾರ್ಥಂ ಗೋದಾನಂ ತು ವಿಶಿಷ್ಠತೇ । 
ಕರೋತಿ ಯಃ ಪ್ರಯಾಗೇ ತತ್ತರ್ವದಾನಾಧಿಕಂ ಮತಮ್‌ Wl ೪೧ 11 


॥ ಇತಿ ಪಂಚಪಂಚಾಕತಮೋತಧ್ಯಾಯಃ ॥ 


426 ಪ್ರಯಾಗಮಾಹಾತ್ಮ ಮ್‌ 
ಸೂತರು ಹೇಳಿದರು 


ಜಗತ್ಸಭುವಾದ ಶ್ರೀವಿಷ್ಣುವಿನಿಂದ ದಾನಧರ್ಮಗಳ ವಿಧಿವಿಧಾನಗಳಲ್ಲಿ ಯಾವ 
ರೀತಿಯಾಗಿ ಹೇಳಲ್ಪಟ್ಟಿವೆಯೋ ಅದೇ ರೀತಿಯಾಗಿ ಮಹಾದಾನಗಳ ಉಲ್ಲೇಖನವನ್ನು 
ಹೇಳುವೆನು. ಎಲೈ ಮುನೀಶ್ವರರೇ, ಕೇಳಿರಿ. ॥ ೨೯ ॥ ಹದಿನಾರು ವಿಧವಾಗಿ ವಿಂಗಡಿಸಲ್ಪಟ್ಟ 
ಭೂಲೋಕಕ್ಕೆ ಸಂಭವಿಸಿದ ಈ ಮಹಾದಾನಗಳನ್ನು : ಶ್ರೀವಾಸುದೇವನು ಹೇಳಿದ್ದಾನೆ. ಈ 
ದಾನಗಳನ್ನು ಮಾಡುವುದರಿಂದ ಎಲ್ಲ ಪಾಪಗಳೂ ನಾಶವಾಗುವುವು ಮತ್ತು ಎಲ್ಲ ದುಃಖವೂ 
೬೪೬: ಅಲ್ಲದೆ ಈ ದಾನಗಳು ಪವಿತ್ರವಾದುವು ಪುಣ್ಯಪ್ರದವಾದುವು, 

ಯುಷ್ಯವನ್ನು ಹೆಚ್ಚಿಸತಕ್ಕವು ಮತ್ತು ಮಂಗಳಕರವಾದುವೆಂದು ಬ್ರಹ್ಮ ವಿಷ್ಣು ಮತ್ತು 
ಅ ರಾದಿ ಎಲ್ಲ ದೇವತೆಗಳಿಂದಲೂ ಸ್ತೋತ್ರಮಾಡಿಸಿಕೊಳ್ಳಲ್ಪಟ್ಟಿವೆ. ॥1 ೩೦-೩೧ ॥ ಎಲ್ಲ 
ದಾನಗಳಿಗೂಪ್ರ ಪ್ರಥಮವಾದುದು ತುಲಾ ಪುರುಷ ದಾನವು, ಎರಡನೆಯದು ಮಹಾವಿಷ್ಣುವಿನ. 
ಪ್ರತಿಮೆಯ ಸ! ಮತ್ತು ವೇದ ದಾನವು ಮೂರನೆಯದು. ॥ ೩೨। ಕಲ್ಪವೃಕ್ಷದಾನವು 
ನಾಲ್ಕನೆಯದು, ಸಹಸ್ರಗೋವುಗಳ ದಾನವು ಐದನೆಯದು. ಬಂಗಾರದ ಕಾಮಧೇನುವಿನ 
ಹಾಗೂ ಬಂಗಾರದ ಕುದುರೆಯ ದಾನವು ಆರು ಮತ್ತು ಏಳನೆಯ ದಾನಗಳಾಗಿವೆ. ॥ ೩೩ । 
ಬಂಗಾರದ ಕುದುರೆಗಾಡಿಯು ಹಾಗೆಯೇ ಬಂಗಾರದ ಆನೆಯ ರಥವು ಎಂಟು ಮತ್ತು 
ಒಂಭತ್ತನೆಯ ದಾನಗಳು. ಬಂಗಾರದ ನೇಗಿಲು ಹತ್ತನೆಯ ದಾನವು, ಭೂದಾನವು 
ಹನ್ನೊಂದನೆಯದು. ॥ ೩೪ ॥ ಬ್ರಹ್ಮಾಂಡಮಂಡಲದ ದಾನವು ಹನ್ನೆರಡನೆಯ ದಾನವು, 
ಬಳ್ಳಿಗಳಿಂದ ಕೂಡಿದ ಬಂಗಾರದ ಕಲ್ಪವೃಕ್ಷವು ಹದಿಮೂರನೆಯದು, ಬಂಗಾರದ ಸಪಸಮುದ್ರಗಳ 
ಪ್ರತಿಮೆಯು ಹದಿನಾಲ್ಕನೆಯದ್ದಾಗಿದ್ದು ರತ್ನಖಚಿತವಾದ ಬಂಗಾರದ ಆಕಳು 
ಹದಿನೈದನೆಯದ್ದಾಗಿದೆ. ॥॥ ೩೫ ।। ಹದಿನಾರನೆಯದು ಭೂಮಿಯನ್ನು ಧಾರಣೆ ಮಾಡಿರುವ 
ಬಂಗಾರದ ಗಜಪ್ರತಿಮಾದಾನವು. ಹೇ ಮುನಿಶ್ರೆ ಶ್ರೇಷ್ಠರಾದ ಶೌನಕಾದಿಗಳೇ। ಈ ರೀತಿಯಾದ 
ಹದಿನಾರು ಮಹಾದಾನಗಳು ಉಕವಾಗಿವೆ. ॥ ೩೬ 1॥॥ ವಸುದೇವನ ಮಗನಾದ ಕೃಷ್ಣ ಕೃಷ್ಣನೂ, 
ಅಂಬರೀಷಚಕ್ರವರ್ತಿಯೂ, ಕಾರ್ತವೀರ್ಯಾರ್ಜುನನೂ, (ಚಕ್ರಾಯುಧದ ಅವತಾರ), 
ಪ್ರಹ್ಲಾದರಾಜರೂ, ಪೃಥು ರಾಜರೂ ಮತ್ತು ಬೇರೆ ಬೇರೆ ಚಕ್ರವರ್ತಿಗಳೂ ಭರತಾದಿ 
ಚಕ್ರವರ್ತಿಗಳೂ ಈ ಮಹಾದಾನಗಳನ್ನು ಮಾಡಿದ್ದಾರೆ. ಐಶ್ವರ್ಯವಂತರು ಸಂಸಾರಭಯಕ್ಕೆ 
ಹೆದರಿ ಈ ದಾನಗಳನ್ನು ಕೊಡಬೇಕು. ಜೀವಿತವು ಅನಿತ್ಯವೂ, ಲಕ್ಷ್ಮಿಯು ಅತ್ಯಂತ ಚಂಚಲಳೂ 
ಎಂದೂ, ಮೃತ್ಯುವಿನಿಂದ ಕೇಶದಲ್ಲಿ ಹಿಡಿಯಲ್ಪಟ್ಟಿದ್ದೇವೆಂದೇ ತಿಳಿದು, ಧರ್ಮಗಳನ್ನು 
ಆಚರಿಸಬೇಕು. ೩೭-೩೯ । ಧನಿಕರಿಗೆ ಇಂತಹ ದಾನಗಳಲ್ಲಿ ಅಧಿಕಾರವಿದ್ದೇ ಇದೆ. ಆದ್ದರಿಂದ 
ಅವರು ಈ ಮಹಾದಾನಗಳನ್ನು ಮಾಡಲೇಬೇಕು ॥ ೪೦ ॥ ಎಲ್ಲರಿಗೂ ಉಪಕಾರವಾಗುವ 
ಗೋದಾನವನ್ನಂತೂ ಮಾಡಲೇ ಬೇಕು. ಅದರಲ್ಲೂ ಪ್ರಯಾಗದಲ್ಲಿ ಮಾಡುವ ಗೋದಾನವು 
ಎಲ್ಲದಾನಗಳಿಗಿಂತ ಶ್ರೇಷ್ಠವು. ೪೧ । 


॥ ಐವತ್ತೈದನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಷಟ್ಪಂಚಾಶತ್ತಮೋ €ಧ್ಯಾಯಃ 11೫೬ ॥! 


ಯಷಯ ಊಚುಃ 
ಸರ್ವದಾನಾಧಿಕಂ ಸೂತ ಸರ್ವೇಷಾಮುಪಕಾರಕಮ್‌ । 
ಗೋದಾನಂ ಭವತಾ ಪ್ರೋಕ್ತಂ ವಿಸರಾತದ್ದಿಧಿಂ ವದ 
॥ ಐವತ್ತಾರನೆಯ ಅಧ್ಯಾಯವು ॥ 
ಶೌನಕಾದಿ ಖಷಿಗಳು ಹೇಳಿದರು 


uO 


ಎಲೈ ಸೂತಪುರಾಣಜ್ಞರೇ! ಎಲ್ಲರಿಗೂ ಉಪಯುಕವಾದ ಮತ್ತು ದಾನಗಳಲ್ಲಿ 
ಅಧಿಕಶ್ರೇಷ್ಠವಾಗಿರುವ ಗೋದಾನವು ತಮ್ಮಿಂದ ಈವರೆಗೆ ಹೇಳಲ್ಲಟ್ಟಿತು. ಈಗ ಈ ದಾನದ 


ವಿಧಿನಿಯಮಗಳನ್ನು ವಿಸ್ತಾರವಾಗಿ ಹೇಳಿರಿ. ॥ ೧॥ 


ಸೂತ ಉವಾಚ 

ಶ್ರೋತಾರಸ್ಸಾವಧಾನೇನ ಗೋದಾನಸ್ಯ ವಿಧಿಂ ಶುಭಮ್‌ । 
ಶ್ರಣ್ಣಂತು ಶ್ರವಣಾದ್ಯಸ್ಯ ಪ್ರಾಪ್ಯತೇ ಪುಣ್ಯಮುತ್ತಮಮ್‌ 
ವಿಮಾನವರಮಾರುಹ್ಯ ದಿವ್ಯಾಭರಣಭೂಷಿತಃ । 
ಯೋ ಗಂತುಂ ವಾಂಛತಿ ಸ್ವರ್ಗಂ ಸ ಗೋದಾನಂ ಪ್ರಯಚ್ಛತು 
ತ್ರಿವಿಧಾಘವಿನಿರ್ಮುಕ್ತಿಂ ವೈಕುಂಠವಸತಿಂ ನರಃ । 
ಸಮಸ್ತಪಿತೃಮುಕ್ತಿಂ ಚ ಕಾಮಯಾನೋ ದದಾತು ಗಾಮ್‌ 

ಚಿಸ್ಪಂಭ್ಛತಸಂಭಾರಃ ಪುಣ್ಯಕಾಲೇ ಶುಭಸ್ಥಲೇ | 
ಸಪತ್ನೀಕಸ್ಸಮಾಚಮ್ಯ ಪ್ರಾಣಾನಾಯಮ್ಯ ವಾಗ್ಯತಃ 
ದೇಶಕಾಲಾವನುಸ್ಥ ಶ್ಯ ಸರ್ವಪಾಪಾಪನುತಯೇ । 
ಇಷ್ಟಕಾಮ್ಯಾರ್ಥಸಿದ್ದ್ಯರ್ಥಂ ಮಾಧವಪ್ರೀತಯೇsಥವಾ 
ಗೋಪ್ರದಾನಂ ಕರಿಷ್ಕೇಹಮಿತಿ ಸಂಕಲ್ಪ್ಯ ಭಕಿಮಾನ್‌ । 
ಗಣೇಶಂ ಪೂಜಯಿತ್ವಾಥೋ ವೃಣುಯಾತ್ಪಾತ್ರಮುತ್ತಮಮ್‌ 
ಸಪತ್ನೀಕಶ್ಕುಚಿಶ್ವಾಂತಸದ್ದ್ಯ ತಃ ಶ್ರೋತ್ರಿಯೋ ದ್ವಿಜಃ । 
ಅವ್ಯಂಗ್ಯಶ್ಥಾಪ್ಯರೋಗೀ ಚ ಕುಟುಂಬೀ ಪಾತ್ರಮುಚ್ಛತೇ 
ಪೂಜಯಿತ್ವಾಥ ತಂ ಸಮ್ಯಗ್‌ ವಸ್ತ್ರಾಲಂಕಾರಸಾಧನೈಃ | 
ಗವಾಮಂಗೇಷು ಸರ್ವೇಷು ದೇವತಾನ್ಯಾಸಮಾಚರೇತ್‌ 
ಬ್ರಹ್ಮಾವಿಷ್ಣೂ ಸ್ಥಿತೌ ನಿತ್ಯಂ ಗವಾಂ ವೈ ಶೃಂಗಮೂಲಯೋಃ । 
ಶೃಂಗಾಗ್ರೆ € ಸರ್ವತೀರ್ಥಾನಿ ಸ್ಥಾವರಾಣಿ ಚರಾಣಿ ಚ 
ಶಿರೋಮಧ್ಯೇ ಮಹಾದೇವಸರ್ವಭೂತಮಯಸ್ಸಿಸ ತಃ ॥ 
ಲಲಾಟಾಗ್ರೆ ( ಸ್ಥಿತಾ ಗೌರೀ ನಾಸಾವಂಶೇ ಚ ಷಣ್ಮುಖಃ 

427 


11 ೨ 


11೩ ॥ 


11೪ ॥ 


|| ೬ ॥ 


11 ೭! 


mS 


1 ೯ | 


11 ೧೦ ॥ 


| ೧೧ 1 


428 


ಪ್ರಯಾಗಮಾಹಾತ್ಮ್ಯಮ್‌ 
ಕಂಬಲಾಶ್ಚತರೌ ನಾಗ್‌ ನಾಸಾಯುಗ್ಗಮುಪಾಶ್ರಿತೌ । 


ಕರ್ಣಯೋರಶ್ಲಿನೌ ದೇವ್‌ ನೇತ್ರಯೋಶುೃಶಿಭಾಸ್ಕರ್‌ ॥ ೧೨ ॥ 
ದಂತೇಷು ವಾಯವಸ್ಪರ್ವೇ ಜಿಹ್ವಾಯಾಂ ವರುಣಸ್ಲಿತಃ । 
ಸರಸ್ವತೀ ಚ ಹುಂಕಾರೇ ಮಾಸಪಕ್ತಾ ಚ ಗಂಡಯೋಃ I ೧೩ ॥ 
ಓಪ್ಠದ್ವಯೇ ಚ ಸಂಧ್ಯೇ ದ್ವೇ ಗ್ರೀವಾಯಾಮಿಂದ್ರ ಆಸ್ಥಿತಃ । 

- ಮುಖಮಧ್ಯೇಷು ಗಂಧರ್ವಾಸ್ಥಾಧ್ಯಾಶ್ಹೋರಸಿ ಸಂಸ್ಥಿತಾಃ Il ೧೪ ॥ 
ಚತುಷ್ಟಾತಕಲೋ ಧರ್ಮಸ್ವ್ವಯಂ ಜಂಘಾಸು ಸಂಸ್ಥಿತಃ I 
ಖುರಮಧ್ಯೇಷು ಗಂಧರ್ವಾ ಖುರಾಗ್ರೇಷು ಚ ಪನ್ನಗಾಃ ॥ ೧೫ ॥ 
ಖುರಾಣಾಂ ಪಶ್ಚಿಮಾಗ್ರೇಷು ಗಣಾ ಹ್ಯಪ್ಪರಸಾಂ ತಥಾ | 
ರುದ್ರಾಶ್ಚ ಸಕಲಾ: ಪೃಷ್ಯೇ ವಸವಸ್ಪರ್ವಸಂಧಿಷು HW ೧೬ ॥ 
ಶ್ರೋಣೀತಟಸ್ಥಾಃ ಪಿತರಸ್ಸೋಮೋ ಲಾಂಗೂಲಮಾಸ್ಥಿತಃ । 
ಆದಿತ್ಯರಶ್ಚಯೋ ಬಾಲೇ ಪಿಂಡೀಭೂತಾಶ್ಚ ಸಂಸ್ಥಿತಾಃ 11 ೧೭ ॥ 
ಸಾಕ್ಷಾದ್ದಂಗಾ ಚ ಗೋಮೂತ್ರೇ ಗೋಮಯೇ ಯಮುನಾ ಸ್ಥಿತಾ । 
ಕ್ಷೀರೇ ಸರಸ್ವತೀ ದೇವೀ ನರ್ಮದಾ ದದ್ದಿ ಸಂಸ್ಥಿತಾ il ೧೮ ॥ 
ಹುತಾಶನಸ್ಪ್ವಂಯಂ ಸರ್ಪಿಬಾ ರ್ರ್ರಹ್ಮಣಾನಾಂ ಗುರುಃ ಪರಃ । 
ಅಪ್ಪಾವಿಂಶತಿದೇವಾನಾಂ ಕೋಟಯೋ ರೋಮಸಂಸ್ಥಿತಾಃ 11 ೧೯ ॥ 
ಉದರೇ ಪೃಥಿವೀ ಜ್ಞೇಯಾ ಸಾಗರಾಶ್ಚಪಯೋದಧರಾಃ । 
ಏವಮಾವಾಹ್ಯ ಸರ್ವಾಂಗೇ ದೇವತಾಸಾಭಿರನ್ನಿಶಾಮ್‌ Il ೨೦ ॥ 
ಪೂಜಯೇದ್ಗಾಂ ತತೋ ಭಕ್ತ್ಯಾ ಷೋಡಕೈರುಪಚಾರಕ್ಕೈಃ | 
ವಸ್ತ್ರಾಖಂಕಾರಮಾಲಾಭಿರಾಗಾವ ಇತಿ ಮಂತ್ರತಃ I ೨೧ ॥ 
ಸದಶಂ ನೂತನಂ ವಾಸಃ ಕಾರ್ಪಾಸಂ ಕೌಮಮೇವ ವಾ । 
ಆಚ್ಛಾದನಂ ಮಯಾ ದತ್ತಂ ಸುರಭೇ ಪ್ರತಿಗೃಹ್ಯತಾಮ್‌ || ೨೨ ॥ 
ಸುರಭೇ ತಂ ಜಗನ್ಮಾತಾ ದೇವೀ ವಿಷ್ಣುಪದೇ ಸ್ಥಿತಾ । 
ಗ್ರಾಸಂ ಗೃಹಾಣ ಮದ್ದತಂ ಗೌರ್ಮಾತಸ್ವಾತುಮರ್ಹಸಿ H ೨೩ ॥ 
ಗವಾಮಂಗೇಷು ತಿಷ್ಠಂತಿ ಭುವನಾನಿ ಚತುರ್ದಶ । 
ಯಸ್ಸಾತಸ್ಥಾಚ್ಛಿವಂ ಮೇ ಸ್ಯಾದಿಹ ಲೋಕೇ ಪರತ್ರ ಚ WW ೨೪ ॥ 


ಗಾವೋ ಮಮಾಗ್ರತಸಂತು ಗಾವೋ ಮೇ ಸಂತು ಪೃಷ್ಠತಃ । 
© 
ಗಾವೋ ಮೇ ಪಾರ್ಶ್ರಯೋಸಂತು ಗವಾಂ ಮಧ್ಯೇ ವಸಾಮ್ಯಹಮ್‌।॥ ೨೫ ॥ 
೨ ೪ 
ತ್‌ Qa ಲ್ವ ಬ್‌ ಕಿಕ್‌ 00 
ಏವಂಪ ಶ್ರದಕ್ಷಿಣೀಕೃತ್ವ ತ್ರಿವಾರಂ ಭಕ್ತಿಮಾನ್ನರಃ | 
ಮಂತ್ರೇಣಾನೇನ ಸಸ್ತ್ರೀಕಸ್ಸಾಷ್ಟಾಂಗಂ ಪ್ರಣಮೇತತಃ || ೨೬ ॥ 


ಅಧ್ಯಾಯ ೫೬ 
ಪಂಚಗಾವಸಮುತ್ತನ್ನಾಃ ಮಥ್ಯಮಾನೇ ಮಹೋದಧ್‌ । 


429 


ತಾಸಾಂ ಮಧ್ಯೇ ತು ಯಾ ನಂದಾ ತಸ್ಯೈ ಧೇನ್ವೇ ನಮೋ ನಮಃ ॥ ೨೭ ॥ 


ಏವಂ ಪ್ರಣಮ್ಯ ಗೋಪುಚ್ಛಂ ಗೃಹೀತ್ವಾ ದಕ್ಷಿಣೇ ಕರೇ । 
ದಕ್ಷಿ ಣಾಭಿಮುಖಃ ಪಿತೃಂಸರ್ಪಯೇತಲಿಲೈರ್ಜಲೈ: 

ಏವಂ ಸಂತರ್ಪ್ಯ ಪಿತ್ರಾದೀನ್ಗುರ್ವಂತಾಂಸ್ಪದನಂತರಮ್‌ । 
ಬ್ರಹ್ನಾದ್ಯಾ ದೇವತಾಸರ್ವಾ ಮುನಯೋ ಮಾನವಾಸಃ 
ಅಸುರಾಃ ಪನ್ನಗಾ ನಾಗಾ ಮಾತರಶ್ಚಂಡಿಕಾಸಥಾ | 
ದಿಕ್ಲಾಲಾ ಲೋಕಪಾಲಾಶ್ಚ ಗ್ರಹದೇವಾಧಿದೇವತಾಃ 
ಸರ್ವೇ ತೇ ತೃಪಿಮಾಯಾಂತು ಗೋಪುಚ್ಛೋದಕತರ್ಪಿತಾಃ | 
ವಿಶ್ವೇದೇವಾಸಥಾದಿತ್ಯಾಸಾಧ್ಯಾಶ್ಮೈವ ಮರುದಣಾಃ 
ಕ್ಷೇತ್ರಪೀಠೋಪಪೀಠಾನಿ ನದಾ ನದ್ಯಶ್ಚಸಾಗರಾಃ । 
ಪಾತಾಲೇ ನಾಗಪತ್ನ ಶ್ವ ನಾಗಾಶ್ಚ ಕುಲಪರ್ವತಾಃ 
ಪಿಶಾಚಾ ಗುಹ್ಯಕಾಃ ಪ್ರೇತಾ ಗಂಧರ್ವಗಣರಾಕ್ಷಸಾಃ | 
ಪೃಥಿವ್ಯಾಪಶ್ಚ ತೇಜಶ್ಚ ವಾಯುರಾಕಾಶಮೇವ ಚ 

ಭುವಿ ದಿವೃಂತರಿಕ್ಷೇ ಚ ಪಾತಾಲತಲವಾಸಿನಃ । 
ತಪೋಧನಾಶ್ವ ಭಗವಾನವ್ಯಯಃ ಪರಮೇಶ್ವರ: 
ಕ್ಷೇತ್ರಾಷಧಿಲತಾ ವ್ಯಕ್ಷಾ ವನಸ್ಪತ್ಯಧಿದೇವತಾ: । 

ಕಪಿಲಃ ಶೇಷನಾಗಶ್ಚ ತಕ್ಷಕೋ5ನಂತ ಏವ ಚ 

ಅನ್ಯೇ ಜಲಧರಾ ಜೀವಾ ಹ್ಯಸಂಖ್ಯಾತಾಸ್ತನೇಕಶಃ | 
ಚತುರ್ದಶಯಮಾಶ್ಚೆವ ಯೇ ಚಾನ್ಯೇ ಯಮಕಿಂಕರಾಃ 
ಯಕ್ಚಾಸಿದ್ಧಾಃ ಕಿನ್ನರಾಶ್ಚ ಪಕ್ಷಿಣಃ ಪಶವಸಥಾ । 

ಅಜಾ ಗಾವೋ ಮಹಿಷ್ಕಶ್ಚಯೇ ಚಾನ್ಯೇ ಸರ್ವತಃ ಸ್ಥಿತಾಃ 
ಶಾಂತಿದಾಃ ಶುಭದಾಸಂತು ಗೋಪುಚ್ಛೋದಕತರ್ಪಿತಾಃ । 
ಸರ್ಪವ್ಯಾಫ್ರಹತಾ ಯೇ ಚ ಶೃಂಗಿದಂಪ್ಟಾನಖಾದಿಭಿಃ 
ಅಪುತ್ರಾ ಹ್ಯಕ್ರಿಯಾ ಯೇ ಚ ಅದಾರಾ ಧರ್ಮವರ್ಜಿತಾಃ । 
ಆಬ್ರಹ್ಮಸಂಬಪರ್ಯಂತಂ ದೇವರ್ಷಿಪಿತ್ಳಮಾನವಾಃ 
ತೃಪ್ಯಂತು ಪಿತರಸರ್ವೇ ಮಾತೃಮಾತಾಮಹಾದಯಃ | 
ಅತೀತಕುಲಕೋಟೀನಾಂ ಸಪದ್ವೀಪನಿವಾಸಿನಾಮ್‌ 
ಆಬ್ರಹ್ಮಭುವನಾಲ್ಲೋಕಾದಸ್ತು ಪುಚ್ಛೋದಕಂ ತ್ವಿದಮ್‌ । 
ಏವಂ ಕಾಮೋದಕಂ ದತ್ವಾ ಕುಶಹಸ್ತ ಉದಜ್ಯುಖೀಮ್‌ 


I ೨೮ ॥ 


| ೨೯ ॥ 


I ೩೦ ॥ 


11೩೧ ॥ 


1 ೩೨ ॥ 


Il ೩೩ ॥ 


Il ೩೪ ॥ 


Il ೩೫ ॥ 


| ೩೬ I 


I ೩೭ ॥ 


It ೩೮ ॥ 


|| ೩೯ ॥ 


11 ೪೦ ll 


11 ೪೧:॥( 


ಪ್ರಯಾಗಮಾಹಾತ್ಮ್ಯಮ್‌ 
ಪ್ರಾಗಾಸ್ಯ ಉದಗಾಸ್ಯಾಯ ತಿಷ್ಠನ್ನದ್ಯಾದ್ದಿಜಾಯ ಗಾಮ್‌ । 
ಸ್ವರ್ಣಶೃಂಗೀಂ ರೌಪ್ಯಖುರಾಂ ತಾಮ್ರಪೃಷ್ಠೀಂ ಪಯಸ್ಸಿನೀಮ್‌ ॥೪೨॥ 
ಚೈತ್ರಕಂಠೀಂ ಕಾಂಸ್ಕದೋಹಾಂ ಮುಕಾಲಾಂಗೂಲಭೂಷಿತಾಮ್‌ | 
ಸವತ್ಸಾಂ ತರುಣೀಂ ರೌದ್ರೀಂ ಘಂಟಾಚಾಮರಶೋಭಿತಾಮ್‌ ॥ ೪೩ ॥ 
ದದ್ಯಾತಂಕಲ್ಪ್ಯ ಸಜಲಂ ಪೂಜಿತಾಂ ಪೂಜಿತಾಯ ಗಾಮ್‌ ॥ 


` ಘತದುಗೃತಿಲೈ: ಪೂರ್ಣೇ ಸಸ್ಪರ್ಣೇ ಕಾಂಸ್ಕಭಾಜನೇ | ೪೪ ॥ 
ನಿಕ್ಷಿಪ್ಯ ಸಕುಶಂ ಪುಚ್ಛಂ ದದ್ಯಾದ್ವಿಪ್ರಕರೇ ಕೃತೀ । 
ತತೋ ದಾನಸ್ಯ ಸಂಪೂತ್ಯೆ ೯ ಶಕ್ತ್ಯಾ ಸರ್ಣಾದಿದಕ್ಷಿಣಾಮ್‌ !1 ೪೫ ॥ 
ದತ್ವಾ ವಿಪ್ರಾಯ ಗೋಸೂಕಂ ಪಠಿತ್ವಾ ಗೋಮತೀಂ ಜಪೇತ್‌ । 
ಗಾವೋ ಮಾಮುಪತಿಷ್ಠಂತು ಹೇಮಶೃ್ಫಂಗ್ಯ: ಪಯೋಮುಚಃ 11 ೪೬ I 
ಸುರಭ್ಯಃ ಸೌರಭೇಯಾಶ್ಚ ಸರ್ವಕಾಮದುಘಾಶ್ಯುಭಾಃ । 
ಗಾಂ ವೈ ಪಶ್ಯಾಮ್ಯಹಂ ನಿತ್ಯಂ ಗಾವಃ ಪಶ್ಯಂತು ಮಾಂ ಸದಾ I ೪೭ ॥ 
ಗಾವೋಸ್ಥಾಕಂ ವಯಂ ತಾಸಾಂ ಯತೋ ಗಾವಸತೋ ವಯಮ್‌ । 
ಗಾವಸುರಭಯೋ ನಿತ್ಯಂ ಗಾವೋ ಗುಗ್ಗುಲಸನ್ನಿಭಾಃ 1೪೮ ॥ 
ಗಾವಃ ಪ್ರತಿಷ್ಠಾ ಭೂತಾನಾಂ ಗಾವಸ್ತೃಸ್ತ್ಯಯನಂ ಮಹತ್‌ । 
ಅನ್ನಮೇವ ಪರಂ ಗಾವೋ ದೇವಾನಾಂ ಹವಿಸತ್ತಮಮ್‌ 1೪೯ ॥ 
ಪಾವನಂ ಸರ್ವಭೂತಾನಾಂ ರಕ್ಷಂತಿ ಚ ವಹಂತಿ ಚ । 
ಹವಿಷಾ ಮಂತ್ರಪೂತೇನ ತರ್ಪಯಂತೃಪರಾನ್ನಿವಿ ॥ ೫೦ ॥ 
ಯಷೀಣಾಮಪಿ ಹೋತ್ಸಣಾಂ ಗಾವೋ ಹೋಮೇ ಪ್ರತಿಷ್ಠಿತಾಃ । 
ಸರ್ವೇಷಾಮೇವ ಭೂತಾನಾಂ ಗಾವಶ್ಶ್ಮರಣಮುತ್ತಮಮ್‌ 1೫೧ ॥ 
ಗಾವಃ ಪವಿತ್ರಂ ಪರಮಂ ಗಾವೋ ಮಂಗಲಮುತ್ತಮಮ್‌ । 
ಗಾವಸ್ಪರ್ವಸ್ಯ ಲೋಕಸ್ಯ ಗಾವೋ ಧನ್ಯಾಸವತ್ತಕಾಃ 1 ೫೨ ॥ 
ನಮೋ ಗೋಭ್ಯಃ ಶ್ರೀಮತೀಭ್ಯಃ ಸೌರಭೇಯೀಭ್ಯ ಏವ ಚ । 
ನಮೋ ಬ್ರಹ್ಮಸುತಾಭ್ಯಶ್ಚ ಪವಿತ್ರಾಭ್ಯೋ ನಮೋ ನಮಃ 1 ೫೩ ॥ 
ಬ್ರಾಹ್ಮಣಾಶ್ಚೈವ ಗಾವಶ್ಚಕುಲಮೇಕಂ ದ್ವಿಧಾ ಕೃತಮ್‌ । 
ಏಕತ್ರ ಮಂತ್ರಾಸಿಷ್ಠಂತಿ ಹವಿರನೃತ್ರ ತಿಷ್ಠತಿ I ೫೪ ॥ 
ಫುತಕ್ಷೀರದುಹಾ ಗಾವೋ ಪ್ಲುತಯೋನ್ಯೋ ಫುತೋದ್ಭವಾಃ I 
ಘತಂ ನದ್ಯೋ ಫುತಾವಾರ್ತಾಸ್ತಾಮೇ ಸಂತು ಸದಾ ಗೃಹೇ Il ೫೫ ॥ 


ನತಸ್ತು ಭೂಯಸೀಂ ದತ್ವಾ ನ್ಯೂನಾಧಿಕ್ಯನಿವಾರಿಣೀಮ್‌ । 
ಕರ್ಮೇಶ್ವರಾರ್ಪಣಂ ಕೃತ್ವಾ ಶಕ್ತಾ ಮ ಸಂಭೋಜಯೇದಿ ಜಾನ್‌ ॥ ೫೬ ॥ 


ಅಧ್ಯಾಯ ೫೬ 491 


ಅಥವಾ ದೇವತಾಗಾರೇ ಗಂಗಾತೀರೇ ವಿಚಕ್ಷಣಃ | 

ಪಾತ್ರಂ ಮನಸಿ ಸಂಧಾಯ ತೋಯೇ ತೋಯಂ ವಿನಿಕ್ಷಿಪೇತ್‌ 11೫೭ ॥ 
ತತಃ ಪಾತ್ರಗೃಹಂ ಗತ್ವಾತಾಂ ಧೇನುಂ ಸಪರಿಚ್ಛದಾಮ್‌ । 
ಪ್ರದದ್ಯಾತ್ಮರಯಾ ಭಕ್ತ್ಯಾ ಬ್ರಾಹ್ಮಣಾಯ ಸದಕ್ಷಿಣಾಮ್‌ 1 ೫೮ ॥ 
ಅಥವಾ ಪುಣ್ಯಸಮಯೇ ಗೋಮೂಲ್ಯಂ ದಕ್ಷಿಣಾಯುತಮ್‌ । 

ದೇಯಂ ಸಂಕಲ್ಪ್ಯ ವಿಪ್ರಾಯ ಗೋದಾನಂ ಚಾಕ್ಷಯಂ ಸ್ಮೃತಮ್‌ ॥ ೫೯ ॥ 
ಏವಂ ಕುರ್ವಂತಿ ಯೇ ಭಕಾ ಕ್ಯ ಯೇನ ಕೇನಾಪಿ ವರ್ತೃನಾ । 


ಭುಕ್ಸೈಹಿಕಂ ಫಲಂ ಸಮ್ಯಗ್ಗಭಂತೇ ಪಾರಲೌಕಿಕಮ್‌ 1೬೦ ॥ 
ಸ್ವರೋಮಸಮಸಂಖ್ಯಾಕಂ ದತ್ವಾ ವೈಕುಂಠವಾಸಕಮ್‌ । 

ಪಿತೃಂಶ್ಟೋದ್ಧರತೇ ದಾತುರ್ದಶಪೂರ್ವಾನ್ಹಶಾಪರಾನ್‌ 1 ೬೧ ॥ 
ಪ್ರಯಾಗೇ ಚ ವಟೇ ಚೈತನ್ಮಾಘಮಾಸೇ ವಿಶೇಷತಃ | 

ಗೋಪ್ರದಾನಂ ಯಥಾವಿತಮನಂತಫಲದಂ ಭವೇತ್‌ 11 ೬೨ ॥ 
ಏವಂ ವೋ ಮುನಯಃ ಪ್ರೋಕ್ತೋ ಗೋದಾನಸ್ಯ ವಿಧಿಃ ಫಲಮ್‌ । 
ಯತ್ಪಾಠಾತ್‌ ಶ್ರ ವಣಾದೃಕ್ತ್ಯಾ ದಾನಸ್ನ ಸ್ಥ ಫಲಮಾಪ್ನುಯಾತ್‌ || ೬೩ ॥ 
ಅನ್ಯಾ ನೃಷಿ ತು ದಾನಾನಿ 'ನನ್ನೈಮಥ ನಿಬೋಧತ MEY 


|| ಇತಿ ಷಟ್ಪಂಚಾಶತ್ತಮೋನಧ್ಯಾಯಃ || 


ಸೂತರು ಹೇಳಿದರು--- 

ಯಾವುದನ್ನು ಶ್ರವಣಮಾಡುವುದರಿಂದ ಉತ್ತಮವಾದ ಪುಣ್ಯವನ್ನು ಹೊಂದುತ್ತಾರೋ 
ಅಂತಹ ಮಂಗಳಕರವಾದ ಗೋದಾನವಿಧಿಯನ್ನು ಸಾವಧಾನದಿಂದ ಕೇಳುವವರಾಗಿರಿ. 11೨ ॥1 
ಯಾರು ದೇವಯೋಗ್ಯಗಳಾದ ಆಭರಣಗಳನ್ನು ಧರಿಸಿ ದೇವಲೋಕದ ವಿಮಾನಗಳಲ್ಲಿಕುಳಿತು 
ಸ್ವರ್ಗಲೋಕಕ್ಕೆ ತೆರಳುವ ಇಚ್ಛೆಯುಳ್ಳವರೋ, ಸಮಸ್ತಪಾಪಗಳನ್ನು ಕಳೆದುಕೊಂಡು ವೈಕುಂಠದ 
ವಾಸವನ್ನೂ, ಸಮಸ್ತ ಪಿತೃಗಳ ಮುಕ್ತಿಯನ್ನೂ ಬಯಸುವರೋ ಅಂತಹವರು ಆಕಳನ್ನು ದಾನ 
ಮಾಡಬೇಕು. 11೩-9 ॥ ಬೇಕಾದ ಸಾಮಗಿ, ಗಳನ್ನುಸ ಸಂಗ್ರಹಿಸಿ, ಪುಣ್ಯ ಕಾಲದಲ್ಲಿ ಪವಿತ್ರಸ್ಥಳದಲ್ಲಿ 
ಯಜಮಾನನು ತನ್ನ ಹೆಂಡತಿಯೊಡನೆ ಆಚಮನ ಮಾಡಿ, ಪ್ರಾಣಾಯಾಮವನ್ನು ಮಾಡಿ, 
ವಾಜ್‌ನಿಯಮವುಳ್ಳವನಾಗಿ ದೇಶಕಾಲಗಳನ್ನು ಸ್ಥರಣೆ ಮಾಡಿ ತನ್ನ ಸಮಸ್ತ ಪಾಪಗಳ 
ಪರಿಹಾರಾರ್ಥವಾಗಿಯೂ, ಇಷ್ಟವಾದ ಕಾಮನೆಗಳ ಸಿದ್ಧಿಗಾಗಿಯೂ ಮತ್ತು ಶ್ರೀಮಾಧವನ 
ಪ್ರೀತಿಗಾಗಿಯೂ ಗೋದಾನವನ್ನುಮಾಡುತ್ತೇನೆ'' ಎಂದು ಭಕ್ತಿಯುಕ್ತನಾಗಿ ಸಂಕಲ್ಪಮಾಡಬೇಕು. 
ಅನಂತರ ಶ್ರೀಗಣೇಶನನ್ನು ಪೂಜಿಸಿ ಪಾತ್ರ ನಾದಬ್ರಾ ಹೃಣೋತ್ತಮನನ್ನು  ವರಿಸಬೇ ಕು. ೫-೭॥| 
ಪತ್ನೀಯುಕ್ತನಾಗಿರಬೇ ಕು, ಶುಚಿರ್ಭೂತನಾಗಿರಬೇಕು, ಶಾಂತ ಸ್ವಭಾವದವನಾಗಿರಬೇಕು, 
ಸದಾಚಾರಸಂಪ ನ್ನನಾಗಿ ಇರಬೇಕು ಮತ್ತು ಶ್ರೋತ್ರಿಯನಾಗಿರಬೇಕು. ಅಂಗಾಂಗಗಳ 
ನ್ಯೂನತೆಯಿಲ್ಲದವನಾಗಿರಬೇಕು, ರೋಗಿಷ್ಠನಾಗಿರಬಾರದು, ಕುಟುಂಬಸ್ಥನಾಗಿರಬೇಕು. ಇಂಥಾ 


ಪ್ರಯಾಗಮಾಹಾತ್ಮ್ಯಮ್‌ 
ಪ್ರಾಗಾಸ್ಯ ಉದಗಾಸ್ಕಾಯ ತಿಷ್ಠನ್ನದ್ಯಾದ್ದಿಜಾಯ ಗಾಮ್‌ । 
ಸ್ವರ್ಣಶೃಂಗೀಂ ರೌಪ್ಯಖುರಾಂ ತಾಮ್ರಪೃಷ್ಠೀಂ ಪಯಸ್ಸಿನೀಮ್‌ ॥೪೨॥ 
ಚೈತ್ರಕಂಠೀಂ ಕಾಂಸ್ಕದೋಹಾಂ ಮುಕಾಲಾಂಗೂಲಭೂಷಿತಾಮ್‌ । 
ಸವತ್ಸಾಂ ತರುಣೀಂ ರೌದ್ರೀಂ ಘಂಟಾಚಾಮರಶೋಭಿತಾಮ್‌ ॥ ೪೩ ॥ 
ದದ್ಯಾತಂಕಲ್ಪ p ಸಜಲಂ ಪೂಜಿತಾಂ ಪೂಜಿತಾಯ ಗಾಮ್‌ । 


'ಫುತದುಗ್ಗತಿಲ್ಪ: ಪೂರ್ಣೇ ಸಸ್ಪರ್ಣೇ ಕಾಂಸ್ಕಭಾಜನೇ 1೪೪ ॥ 
ನಿಕ್ಷಿಪ್ಶ ಸಕುಶಂ ಪುಚ್ಛಂ ದದ್ಯಾದ್ದಿಪ ಕ್ರಕರೇ ಕೃತೀ । 

ತತೋ ದಾನಸ್ಯ ಸಂಪೂತ್ಯೆ ೯ ಶಕ್ತ್ಯಾ ಸ್ವರ್ಣಾದಿದಕ್ಷಿಣಾಮ್‌ 1೪೫ ॥ 
ದತ್ವಾವಿಪ್ರಾಯ ಗೋಸೂಕಂ ಪಠಿತ್ವಾ ಗೋಮತೀಂ ಜಪೇತ್‌ । 

ಗಾವೋ ಮಾಮುಪತಿಷ್ಠಂತು ಹೇಮಶ್ಭಂಗ್ಯಃ ಪಯೋಮುಚಃ 1 ೪೬ ॥ 
ಸುರಭ್ಯಃ ಸೌರಭೇಯಾಶ್ಚ ಸರ್ವಕಾಮದುಘಫಾಶ್ಯುಭಾಃ | 

ಗಾಂ ವೈ ಪಶ್ಯಾಮ್ಯಹಂ ನಿತ್ಯಂ ಗಾವಃ ಪಶ್ಯಂತು ಮಾಂ ಸದಾ 1೪೭ ॥ 
ಗಾವೋತಸ್ಥಾಕಂ ವಯಂ ತಾಸಾಂ ಯತೋ ಗಾವಸತೋ ವಯಮ್‌ । 
ಗಾವಸುರಭಯೋ ನಿತ್ಯಂ ಗಾವೋ ಗುಗ್ಗುಲಸನ್ನಿಭಾಃ 1೪೮ ॥ 
ಗಾವಃ ಪ್ರತಿಷ್ಠಾ ಭೂತಾನಾಂ ಗಾವಸ್ತ್ವಸ್ತ್ಯಯನಂ ಮಹತ್‌ । 

ಅನ್ನಮೇವ ಪರಂ ಗಾವೋ ದೇವಾನಾಂ ಹವಿಸತ್ತಮಮ್‌ 1೪೪೯॥ 
ಪಾವನಂ ಸರ್ವಭೂತಾನಾಂ ರಕ್ಷಂತಿ ಚ ವಹಂತಿ ಚ । 

ಹವಿಷಾ ಮಂತ್ರಪೂತೇನ ತರ್ಪಯಂತ್ಯಪರಾನ್ನಿವಿ ೫೦ ॥ 
ಯಪೀಣಾಮಪಿ ಹೋತ್ಚಣಾಂ ಗಾವೋ ಹೋಮೇ ಪ್ರತಿಷ್ಠಿತಾಃ । 
ಸರ್ವೇಷಾಮೇವ ಭೂತಾನಾಂ ಗಾವಶ್ಶರಣಮುತ್ತಮಮ್‌ 11೫೧ ॥ 
ಗಾವಃ ಪವಿತ್ರಂ ಪರಮಂ ಗಾವೋ ಮಂಗಲಮುತ್ತಮಮ್‌ । 

ಗಾವಸ್ಪರ್ವಸ್ಯ ಲೋಕಸ್ಯ ಗಾವೋ ಧನ್ಯಾಸವತ್ತಕಾಃ 1೫೨ ॥ 
ನಮೋ ಗೋಭ್ಯಃ ಶ್ರೀಮತೀಭ್ಯಃ ಸೌರಭೇಯೀಭ್ಯ ಏವ ಚ । 

ನಮೋ ಬ್ರಹ್ಮಸುತಾಭೃಶ್ಚ ಪವಿತ್ರಾಭ್ಯೋ ನಮೋ ನಮಃ I ೫೩ ॥ 
ಬ್ರಾಹ್ನಣಾಶ್ಲೈವ ಗಾವಶ್ಚ ಕುಲಮೇಕಂ ದ್ವಿಧಾ ಕೃತಮ್‌ । 

ಏಕತ್ರ ಮಂತ್ರಾಸಿಷ್ಠಂತಿ ಹವಿರನ್ಯತ್ರ ತಿಷ್ಠತಿ I ೫೪ ॥ 
ಘತಕ್ಟೀರದುಹಾ ಗಾವೋ ಪ್ಯತಯೋನ್ಯೋ ಫುತೋದ್ಭವಾಃ 1 

ಘ್ಲತಂ ನದ್ಯೋ ಘುತಾವಾರ್ತಾಸ್ತಾಮೇ ಸಂತು ಸದಾ ಗೃಹೇ Il ೫೫ ॥ 


ನತಸ್ತು ಭೂಯಸೀಂ ದತ್ವಾ ನ್ಯೂನಾಧಿಕೃನಿವಾರಿಣೀಮ್‌ | 
ಕರ್ಮೇಶ್ವರಾರ್ಪಣಂ ಕೃತ್ವಾ ಶಕ್ತಾ ತ ಸಂಭೋಜಯೇದಿ ಚಾನ್‌ ॥ ೫೬॥ 


ಅಧ್ಯಾಯ ೫೬ 431 


ಅಥವಾ ದೇವತಾಗಾರೇ ಗಂಗಾತೀರೇ ವಿಚಕ್ಷಣಃ [ 

ಪಾತ್ರಂ ಮನಸಿ ಸಂಧಾಯ ತೋಯೇ ತೋಯಂ ವಿನಿಕ್ಷಿಪೇತ್‌ ॥ ೫೭ ॥ 
ತತಃ ಪಾತ್ರಗೃಹಂ ಗತ್ವಾತಾಂ ಧೇನುಂ ಸಪರಿಚ್ಛದಾಮ್‌ । 
ಪ್ರದದ್ಯಾತ್ತರಯಾ ಭಕ್ತ್ಯಾ ಬ್ರಾಹ್ಮಣಾಯ ಸದಕ್ಷಿಣಾಮ್‌ 11೫೮ ॥ 
ಅಥವಾ ಪುಣ್ಯಸಮಯೇ ಗೋಮೂಲ್ಯಂ ದಕ್ಷಿಣಾಯುತಮ್‌ । 

ದೇಯಂ ಸಂಕಲ್ಪ್ಯ ವಿಪ್ರಾಯ ಗೋದಾನಂ ಚಾಕ್ಷಯಂ ಸ್ಮೃತಮ್‌ ॥೫೯ ॥ 
ಏವಂ ಕುರ್ವಂತಿ ಯೇ ಭಕಾ ಪ ಯೇನ ಕೇನಾಪಿ ವರ್ತನಾ । 


ಭುಕ್ಸಿ ವಂ ಫಲಂ ಸಮ್ಯಗ್ಗಭಂತೇ ಪಾರಲೌಕಿಕಮ್‌ 11 ೬೦॥ 
ಸ್ವರೋಮಸಮಸಂಖ್ಯಾಕಂ ದತ್ವಾ ವೈಕುಂಠವಾಸಕಮ್‌ | 

ಪಿತೃಂಶ್ಚ್ಟೋದ್ಧರತೇ ದಾತುರ್ದಶಪೂರ್ವಾನ್ನಶಾಪರಾನ್‌ 1 ೬೧ ॥ 
ಪ್ರಯಾಗೇ ಚ ವಟೇ ಚೈತನ್ಮಾಘಮಾಸೇ ವಿಶೇಷತಃ । 

ಗೋಪ್ರದಾನಂ ಯಥಾವಿತಮನಂತಫಲದಂ ಭವೇತ್‌ 11 ೬೨ ॥ 
ಏವಂ ವೋ ಮುನಯಃ ಪೊ ್ರೀಕ್ಟೋ ಗೋದಾನಸ್ಯ ವಿಧಿಃ ಫಲಮ್‌ । 
ಯತ್ಪಾಠಾತ್‌ ಶ್ರವಣಾದೃಕ್ನ್ಯಾ ದಾನಸ್ಯ ಫಲಮಾಪ್ನುಯಾತ್‌ || ೬೩ ॥ 
ಅನ್ಯಾನ್ಯಪಿ ತು ದಾನಾನಿ ವಕ್ಷಾ 4ಮೃಥ ನಿಬೋಧತ tH ೬೪ ॥ 


|| ಇತಿ ಷಟ್ಟಂಚಾಶತಮೋತಧ್ಯಾಯಃ || 


ಸೂತರು ಹೇಳಿದರು 

ಯಾವುದನ್ನು ಶ್ರವಣಮಾಡುವುದರಿಂದ ಉತ್ತಮವಾದ ಪುಣ್ಯವನ್ನು ಹೊಂದುತ್ತಾರೋ 
ಅಂತಹ ಮಂಗಳಕರವಾದ ಗೋದಾನವಿಧಿಯನ್ನು ಸಾವಧಾನದಿಂದ ಕೇಳುವವರಾಗಿರಿ. ॥ ೨ ॥ 
ಯಾರು ದೇವಯೋಗ್ಯಗಳಾದ ಆಭರಣಗಳನ್ನು ಧರಿಸಿ ದೇವಲೋಕದ ವಿಮಾನಗಳಲ್ಲಿಕುಳಿತು 
ಸ್ವರ್ಗಲೋಕಕ್ಕೆ ತೆರಳುವ ಇಚ್ಛೆಯುಳ್ಳವರೋ, ಸಮಸ್ತಪಾಪಗಳನ್ನು ಕಳೆದುಕೊಂಡು ವೈಕುಂಠದ 
ವಾಸವನ್ನೂ, ಸಮಸ್ತ ಪಿತ್ಫಗಳ ಮುಕ್ತಿಯನ್ನೂ ಬಯಸುವರೋ ಅಂತಹವರು ಆಕಳನ್ನು ದಾನ 
ಮಾಡಬೇಕು. ॥ ೩-೪ ।। ಬೇಕಾದ ಸಾಮಗ್ರಿಗಳನ್ನುಸಂಗ್ರಹಿಸಿ, ಪುಣ್ಯಕಾಲದಲ್ಲಿಪವಿತ್ರಸ್ಥಳದಲ್ಲಿ 
ಯಜಮಾನನು ತನ್ನ ಹೆಂಡತಿಯೊಡನೆ ಆಚಮನ ಮಾಡಿ, ಪ್ರಾಣಾಯಾಮವನ್ನು ಮಾಡಿ, 
ವಾಜ್‌ನಿಯಮವುಳ್ಳವನಾಗಿ ದೇಶಕಾಲಗಳನ್ನು ಸ್ಥರಣೆ ಮಾಡಿ ತನ್ನ ಸಮಸ್ತ ಪಾಪಗಳ 
ಪರಿಹಾರಾರ್ಥವಾಗಿಯೂ, ಇಷ್ಟವಾದ ಕಾಮನೆಗಳ ಸಿದ್ಧಿಗಾಗಿಯೂ ಮತ್ತು ಶ್ರೀಮಾಧವನ 
ಪ್ರೀತಿಗಾಗಿಯೂ ಗೋದಾನವನ್ನುಮಾಡುತ್ತೇನೆ'' ಎಂದು ಭಕ್ತಿಯುಕ್ತನಾಗಿ ಸಂಕಲ್ಪಮಾಡಬೇಕು. 
ಅನಂತರ ಶ್ರೀಗಣೇಶನನ್ನು ಪೂಜಿಸಿ ಪಾತ್ರನಾದ ಬ್ರಾಹ್ಮಣೋತ್ತಮನನ್ನು ವರಿಸಬೇಕು. ॥ ೫-೭ ॥ 
ಪತ್ನೀಯುಕ್ತನಾಗಿರಬೇಕು, ಶುಚಿರ್ಭೂತನಾಗಿರಬೇಕು, ಶಾಂತ ಸ್ವಭಾವದವನಾಗಿರಬೇಕು, 
ಸದಾಚಾರಸಂಪನ್ನನಾಗಿ ಇರಬೇಕು ಮತ್ತು ಶ್ರೋತ್ರಿಯನಾಗಿರಬೇಕು. ಅಂಗಾಂಗಗಳ 
ನ್ಯೂನತೆಯಿಲ್ಲದವನಾಗಿರಬೇಕು, ರೋಗಿಷ್ಠನಾಗಿರಬಾರದು, ಕುಟುಂಬಸ್ಥನಾಗಿರಬೇಕು. ಇಂಥಾ 


432 ಪ್ರಯಾಗಮಾಹಾತ್ಯಮ್‌ 


ಬ್ರಾಹ್ಮಣನು ದಾನಕ್ಕೆ ಉತ್ತಮನಾದ ಪಾತ್ರನು. ॥ ೮ ॥ ವಸ್ತ್ರ ಹೂಮಾಲೆ ಮುಂತಾದ 
ಸಾಧನಗಳಿಂದ ಇಂತಹ ಬ್ರಾಹ್ಮಣನನ್ನು ಪೂಜಿಸಬೇಕು. ಗೋವಿನ ಎಲ್ಲಅಂಗಾಂಗಗಳಲ್ಲಿಯೂ 
ದೇವತೆಗಳನ್ನು ಅನುಸಂಧಾನಪೂರ್ವಕ ಆವಾಹನ ಮಾಡಬೇಕು. ॥ ೯ ॥ ಶ್ರೀ ಚತುರ್ಮುಖ 
ಬ್ರಹ್ಮನೂ ಶ್ರೀಮಹಾವಿಷ್ಣುವೂ ಯಾವಾಗಲೂ ಗೋವಿನ ಕೊಂಬಿನ ಮೂಲದಲ್ಲಿರುವವರು. 
ಹರಿಯುತ್ತಿರುವ ಮತ್ತು ಚಲಿಸದ, ಸಮಸ್ತ ತೀರ್ಥಗಳೂ ಕೊಂಬಿನ ಅಗ್ರಭಾಗಗಳಲ್ಲಿರುತ್ತವೆ. 
| ೧೦ ॥ ತಲೆಯ ಮಧ್ಯದಲ್ಲಿ ಪಂಚಭೂತಗಳ ಸ್ವರೂಪರಾದ ಶ್ರೀಮಹಾದೇವರು, ಹಣೆಯ 
ಅಗ್ರಭಾಗದಲ್ಲಿ ಗೌರೀದೇವಿಯು, ಮೂಗಿನ ಹೊಳ್ಳೆಗಳಲ್ಲಿ ಷಣ್ಮುಖನು ಇದ್ದಾರೆ. ॥ ೧೧ ॥ 
ಕಂಬಲ ಮತ್ತು ಅಶ್ವತರಗಳೆಂಬ ಸರ್ಪದೇವತೆಗಳು ಮೂಗಿನ ರಂಧ್ರಗಳಲ್ಲಿಯೂ, ಕಿವಿಗಳಲ್ಲಿ 
ಅಶ್ವಿನೀದೇವತೆಗಳು ಮತ್ತು ಕಣ್ಣುಗಳಲ್ಲಿ ಸೂರ್ಯಚಂದ್ರರೂ ಇದ್ದಾರೆ. ॥ ೧೨ । ಹಲ್ಲುಗಳಲ್ಲಿ 
ವಾಯುಗಣಗಳು, ನಾಲಿಗೆಯಲ್ಲಿ ವರುಣನು, ಹುಂಕಾರದಲ್ಲಿ ಸರಸ್ವತಿಯು, ಮಾಸಗಳು ಮತ್ತು 
ಪಕ್ಷಗಳು ಅದರ ಕಪೋಲಗಳಲ್ಲಿ ತುಟಿಗಳಲ್ಲಿ ಎರಡು ಸಂಧ್ಯಾಕಾಲಗಳೂ ಕುತ್ತಿಗೆಯಲ್ಲಿ 
ಇಂದ್ರದೇವರೂ ಅದರ ಮುಖದ ಮಧ್ಯಭಾಗದಲ್ಲಿ ಗಂಧರ್ವರೂ, ಎದೆಭಾಗದಲ್ಲಿಸಾಧ್ಯರು, 
ನಾಲ್ಕು ಪಾದಗಳುಳ್ಳ ಧರ್ಮವು ಅದರ ಮೊಣಕಾಲುಗಳಲ್ಲಿಯೂ, ಗೊರಸುಗಳ ಮಧ್ಯೆ 
ಗಂಧರ್ವರೂ, ಗೊರಸುಗಳ ತುದಿಯಲ್ಲಿ ನಾಗದೇವತೆಗಳೂ ಗೊರಸುಗಳ ಹಿಂಭಾಗಗಳಲ್ಲಿ 
ಅಪ್ಸರೆಯರ ಗುಂಪುಗಳೂ, ಬೆನ್ನಿನಲ್ಲಿರುದ್ರಗಣಗಳು, ಎಲ್ಲಕೀಲಕಗಳಲ್ಲಿಯೂ ಅಷ್ಟವಸುಗಳು, 
ಎರಡು ನಿತಂಬಗಳಲ್ಲಿ ಪಿತೃಗಳು, ಬಾಲದಲ್ಲಿ ಚಂದ್ರನು, ಬಾಲದಲ್ಲಿರುವ ಕೂದಲುಗಳಲ್ಲಿ 
ಸೂರ್ಯನ ಕಿರಣಗಳು, ಗೋಮೂತ್ರದಲ್ಲಿ ಗಂಗೆಯು, ಗೋಮಯದಲ್ಲಿ ಯಮುನೆಯು, 
ಹಾಲಿನಲ್ಲಿ ಸರಸ್ವತೀನದಿಯು, ಮೊಸರಿನಲ್ಲಿ ನರ್ಮದೆಯೂ ಇರುತ್ತಾರೆ. ॥ ೧೩-೧೮ ॥ 
ಬ್ರಾಹ್ಮಣಶ್ರೇಷ್ಠನಾಗಿರತಕ್ಕ ಅಗ್ನಿಯು ತುಪ್ಪದಲ್ಲಿಯೂ. ಇಪ್ಪತ್ತೆಂಟು ಕೋಟಿ ದೇವತೆಗಳು ಆಕಳ 
ರೋಮಗಳ ಲ್ಲಿಯೂ. ಹೊಟ್ಟೆಯಲ್ಲಿ ಭೂಮಿಯೂ, ಸನಗಳಲ್ಲಿ ಸಾಗರಗಳೂ ಇದ್ದು ಈ 
ರೀತಿಯಾಗಿ ದೇವತಾಸಮೂಹವನ್ನೆಲ್ಲಾ ಅಂಗಾಂಗಗಳಲ್ಲಿ; ಹೊಂದಿರತಕ್ಕಂಥಾ ಗೋಮಾತೆಯನ್ನು 
ಭಕಿಯಿಂದ ವಸ್ತ್ರಮಾಲಾಗಳಿಂದ "ಆ ಗಾವಃ'' ಎಂಬ ಮಂತ್ರದಿಂದ ಅಲಂಕರಿಸಿ ಷೋಡ- 
ಶೋಪಚಾರಗಳಿಂದ ಪೂಜಿಸಬೇಕು. ಅದರ ಕರುವನ್ನೂ ಅಲಂಕರಿಸಬೇಕು. ॥ ೧೯-೨೧ ॥ 
ಸುರಭಿ ಎಂಬ ಹೆಸರಿನಿಂದ ಶೋಭಾಯಮಾನಳಾಗಿರತಕ್ಕ ಧೇನುವೇ, ನಾನು ಹೊದಿಸಿರತಕ್ಕ 
ಹೊಸದಾದ ಹತ್ತಿಯ ಅಥವಾ ರೇಶ್ನೆಯ ವಸ್ತ್ರವನ್ನು ಸ್ವೀಕಾರಮಾಡು. ॥ ೨೨ ॥ ""ಸುರಭಿಯೇ! 
ನೀನು ಜಗತ್ತಿಗೆ ತಾಯಿಯು, ಸಾಕ್ಟಾತ್‌ ಮಹಾವಿಷ್ಣುವಿನ ಪಾದಗಳಲ್ಲಿರತಕ್ಕವಳು, ನಾನು 
ಸಮರ್ಪಿಸುತ್ತಿರುವ ಗೋಗ್ರಾಸವನ್ನುಸ್ವೀಕರಿಸಿ ನನ್ನನ್ನು ಉದ್ಧರಿಸು.'' ಎಂದು ಪ್ರಾರ್ಥಿಸಬೇಕು. 
| ೨೩ ॥ ""ಯಾವ ಕಾರಣದಿಂದ ಹದಿನಾಲ್ಕು ಲೋಕಗಳೂ ಗೋವುಗಳ ಅಂಗಾಂಗಗಳಲ್ಲಿ 
ವೆಯೋ ಆ ಕಾರಣದಿಂದ ಈ ಲೋಕದಲ್ಲಿಮತ್ತುಪರಲೋಕಗಳಲ್ಲಿಮಂಗಳವಾಗಲಿ. ॥೨೪ ॥1 
ಗೋವುಗಳು ಎದುರಿಗಿದ್ದುನನ್ನನ್ನು ರಕ್ಷಿಸಲಿ, ಗೋವುಗಳು ನನ್ನ ಎಡಬಲಪಾರ್ಶ್ವಗಳಲ್ಲಿದ್ದುನನ್ನನ್ನು 
ರಕ್ಷಿಸಲಿ. ಗೋವುಗಳು ನನ್ನ ಹಿಂದೆಯೂ ಇದ್ದು ರಕ್ಷಿಸಲಿ, ನಾನು ಗೋವುಗಳ ಮಧ್ಯದಲ್ಲಿಯೇ 
ವಾಸಿಸುವೆನು. 11 ೨೫ ॥। ಈ ರೀತಿ ಹೇಳುತ್ತಾಮೂರು ಬಾರಿ ಹೆಂಡತಿಯೊಡನೆ ಪ್ರದಕ್ಷಿಣೆ ಮಾಡಿ 
ಗೋಮಾತೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ।೨೬॥ ""ಹಿಂದೆ ಸಮುದ್ರಮಥನವಾದಾಗ 
ಐದು ಆಕಳುಗಳು ಉತ್ಪನ್ನವಾದುವು. ಅವುಗಳ ಪೈಕಿ “ನಂದಾ'' ಎಂಬ ಹೆಸರುಳ್ಳ ಗೋಮಾತೆಯೇ 


ಅಧ್ಯಾಯ ೫೬ 433 


ನೀನಾಗಿರುವೆ, ಅಂತಹ ನಿನಗೆ ನಮಸ್ಕಾರಗಳು.'' ಎಂದು ಹೇಳಿ ನಮಸ್ಕರಿಸಿ ಆಕಳ ಬಾಲವನ್ನು 
ಬಲಗೈಯಿಲ್ಲಿ ಹಿಡಿದುಕೊಂಡು ದಕ್ಷಿಣಕ್ಕೆ ತಿರುಗಿ ಜಲದಿಂದ ಪಿತೃಗಳಿಗೆ ತರ್ಪಣ ಕೊಡಬೇಕು. 
॥ ೨೭-೨೮ ।। ಅನಂತರ ಪಿತೃಗಳಿಂದ ಗುರುಗಳವರೆಗಿನ ಎಲ್ಲರನ್ನು ಗೋಪುಚ್ಛದ ಜಲದಿಂದ 
ತೃಪಿಪಡಿಸಬೇಕು. ""ಬ್ರಹ್ಮದೇವರೇ ಮೊದಲಾದ ದೇವತೆಗಳು, ಎಲ್ಲ ಮುನಿಗಳು, ನರರು, 
ಅಸುರರು, ಹಾವುಗಳು, ಆನೆಗಳು, ಸಪ್ತ ಮಾತೃಕೆಯರು, ಸಿದ್ದರು, ಅಷ್ಟ ದಿಕ್ಬಾಲಕರು, 
ಲೋಕಪಾಲರು, ನವಗ್ರಹ ದೇವತೆಗಳು, ಗ್ರಹಗಳ ಅಧಿದೇವತೆಗಳು, ವಿಶ್ವೇದೇವತೆಗಳು, 
ದ್ವಾದಶಾದಿತ್ಯರು, ಸಾಧ್ಯರು, ಮರುದ್ಗಣಗಳು, ಇವರೆಲ್ಲರೂ ಈ ಗೋಪುಚ್ಛದ ಜಲದಿಂದ 
ತೃಪರಾಗಲಿ. ಪೀಠ, ಉಪಪೀಠ, ಕ್ಷೇತ್ರ, ಪುರುಷನದಿಗಳು, ಸ್ವ್ರೀನದಿಗಳು, ಸಾಗರಗಳು, 
ಪಾತಾಳಲೋಕದಲ್ಲಿರುವ ನಾಗರು, ನಾಗಪತ್ನಿಯರು, ಕುಲಪರ್ವತಗಳು, ಪಿಶಾಚಗಳು, 
ಗುಹ್ಯಕರು, ಪ್ರೇತಗಳು, ಗಂಧರ್ವಗಣಗಳು, ರಾಕ್ಚಸರು, ಪೃಥಿವೀ, ನೀರು, ತೇಜಸ್ಸು ವಾಯು 
ಮತ್ತು ಆಕಾಶ, ಭೂಮಿಯಲ್ಲೂ ಸ್ವರ್ಗದಲ್ಲಿಯೂ, ಅಂತರಿಕ್ಷದಲ್ಲಿಯೂ ಮತ್ತು ಪಾತಾಲದಲ್ಲಿ 
ವಾಸಿಸುವ ತಪಸ್ವಿಗಳೂ, ನಾಶರಹಿತನಾದ ಭಗವಾನ್‌ ಪರಮೇಶ್ವರನೂ, ಕ್ಷೇತ್ರಪಾಲಕರು, 
ಸಸ್ಯಗಳು, ಸಸ್ಯದೇವತೆಗಳು, ಕಪಿಲ, ಶೇಷನಾಗ, ತಕ್ಷಕ, ಅನಂತ ಎಂಬ ಹೆಸರಿನ ನಾಗದೇವತೆಗಳು, 
ಬೇರೆ ಬೇರೆ ಅಸಂಖ್ಯಾಕ ಜಲಚರಜೀವಿಗಳು, ಹದಿನಾಲ್ಕು ಯಮದೇವತೆಗಳು ಮತ್ತು 
ಯಮಕಿಂಕರರು, ಯಕ್ಷರು, ಸಿದ್ಧರು, ಕಿನ್ನರರು, ಪಕ್ಷಿಗಳು, ಪ್ರಾಣಿಗಳು, ಆಡುಗಳು, ಆಕಳುಗಳು, 
ಎಮ್ಮೆಗಳು ಮತ್ತು ಉಳಿದೆಲ್ಲವುಗಳು, ಈ ಗೋಪುಚ್ಛದ ಜಲದಿಂದ ತೃಪ್ತರಾಗಿ ನಮಗೆ ಮತ್ತು 
ಸರ್ವರಿಗೂ ಶಾಂತಿಯನ್ನು, ಸುಖವನ್ನು ಕೊಡಲಿ. ಸರ್ಪಗಳಿಂದ, ಹುಲಿಗಳಿಂದ, ಕೊಂಬಿನಿಂದ 
ಇರಿಯಲ್ಲಟ್ಟು ಸಂಹೃತರಾದ, ಕೋರೆ ದಾಡೆಗಳಿಂದ ಹಾಗೂ ಉಗುರುಗಳಿಂದ 
ಸಂಪೃತರಾದವರೂ, ಮಕ್ಕಳಿಲ್ಲದವರೂ, ಪೈತೃಕಕ್ರಿಯೆಯಿಂದ ವಂಚಿತರಾದವರೂ, 
ಹೆಂಡತಿಯಿಲ್ಲದವರೂ, ಮಕ್ಕಳಿಲ್ಲದವರೂ, ಧರ್ಮಭ್ರಷ್ಟರೂ ಮತ್ತುಬ್ರಹ್ಮದೇವರಿಂದ ಆರಂಭಿಸಿ 
ಹುಲ್ಲಿನವರೆಗಿರುವ ದೇವತೆಗಳು, ಯಷಿಗಳು, ಪಿತೃಗಳು ಮತ್ತುಮನುಷ್ಯರು ನಮ್ಮದ್ವಾದಶ ಪಿತೃಗಳು 
ಮತ್ತು ಇತರ ಪಿತೃಗಳು, ಏಳು ದ್ವೀಪಗಳಲ್ಲಿ ವಾಸಮಾಡುತಿರುವವರೂ, ಕಳೆದು ಹೋದ ನಮ್ಮ 
ಕುಲಕ್ಕೆ ಸೇರಿದ ಕೋಟ್ಯಂತರ ಜೀವಿಗಳೂ, ಬ್ರಹ್ಮದೇವರ ಲೋಕದಿಂದ ಆರಂಭಿಸಿ ಎಲ್ಲ 
ಲೋಕಗಳಲ್ಲಿಯೂ ಇರುವವರೆಲ್ಲರೂ ಈಗ ನಾನು ಕೊಡುತ್ತಿರುವ ಗೋಪುಚ್ಛದ ನೀರಿನಿಂದ 

ತೃಪ್ತಿಯನ್ನು ಪಡೆಯಲಿ'' ಹೀಗೆಂದು ಹೇಳಿ ಕಾಮೋದಕವನ್ನು ಕೊಟ್ಟು ದರ್ಭೆಯನ್ನು 
ಕೈಯಲ್ಲಿಟ್ಟುಕೊಂಡು ಉತ್ತರಾಭಿಮುಖ ವಾಗಿ ನಿಲ್ಲಿಸಿರುವ ಗೋಮಾತೆಯನ್ನು ತಾನು 

ಪೂರ್ವಾಭಿಮುಖವಾಗಿ ನಿಂತು ಉತ್ತರಾಭಿಮುಖವಾಗಿ ನಿಂತಿರುವ ಬ್ರಾಹ್ಮಣೋತ್ತಮನಿಗೆ ದಾನ 

ಮಾಡತಕ್ಕದ್ದು. ದಾನ ಮಾಡುವ ಗೋವಿನ ಕಂಠವನ್ನು ಚಿತ್ತಾರದಿಂದ ಅಲಂಕರಿಸಿರಬೇಕು. 

ಕೊಂಬುಗಳನ್ನು ಬಂಗಾರದಿಂದ ಅಲಂಕರಿಸ ಬೇಕು, ಬೆನ್ನಿಗೆ ತಾಮ್ರದ ತಗಡಿನ ಕವಚವನ್ನು 
ಹಾಕಿರಬೇಕು, ಹಸುವು ಹಾಲು ಕರೆಯುವುದಾಗಿರ ಬೇಕು, ಹೂಮಾಲೆ ವಸ್ತ್ರಗಳಿಂದ ಅಲಂಕೃತವಾದ 

ಕುತ್ತಿಗೆಯುಳ್ಳದ್ದಾಗಿರಬೇಕು. ಕರಯಲು ಕಂಚಿನ ಪಾತ್ರೆಯಿಂದ ಕೂಡಿದ್ದಾಗಿರಬೇಕು, ಮುತ್ತುಗಳು 

ಕಟ್ಟ ಬಿಗಿದಿರತಕ್ಕ ಬಾಲವುಳ್ಳದ್ದಾಗಿರಬೇಕು, ಕರುವಿನಿಂದ ಕೂಡಿದ್ದಾಗಿರಬೇಕು, 

ಮೋಹಕವಾಗಿರಬೇಕು, ಯಾೌವನಯುಕ್ತವಾಗಿರಬೇಕು, ಗಂಟೆ ಮತ್ತು ಚಾಮರಗಳನ್ನು 

ಕಟ್ಟಿರಬೇಕು, ಈ ರೀತಿಯಾಗಿರುವ ಆಕಳನ್ನು ಪೂಜಿಸಿ, ಬ್ರಾಹ್ಮಣೋತ್ತಮರಿಗೆ ಪೂಜಾ ಮಾಡಿ 

28 


434 ಪ್ರ ಯಾಗಮಾಹಾತ್ಮ ತಮ್‌ 


ದಾನ ಸಂಕಲ್ಪಮಾಡಿ ಎಳ್ಳು, ತುಪ್ಪ ಮೊಸರು ಇವುಗಳಿಂದ ತುಂಬಿದ ಬಂಗಾರ ಅಥವಾ ಕಂಚಿನ 
ಪಾತ್ರೆಗಳನಿಟ್ಟು ದರ್ಭೆಸಹಿತ ಆಕಳ ಬಾಲವನ್ನು ಬ್ರಾಹ್ಮಣನ ಕೈಯಲ್ಲಿಟ್ಟು ದಾನ ಮಾಡಬೇಕು. 
ಅನಂತರ ದಾನದ ಸಂಪೂರ್ಣಫಲಪ್ರಾಪಿಗಾಗಿ ಬ್ರಾಹ್ಮಣನಿಗೆ ಸ್ವರ್ಣಾದಿಗಳನ್ನು ದಾನ 
ಮಾಡಬೇಕು. ॥1೨೯ -೪೫ ॥ ಈ ರೀತಿ ಬ್ರಾಹ್ಮಣನಿಗೆ ದಾನವನ್ನುಕೊಟ್ಟನಂತರ ಗೋಸೂಕವನ್ನು 
ಪಠಿಸಿ ಗೊ ಗೋಮತಿಯನ್ನು ಜಪಿಸಬೇಕು. ಸುವರ್ಣದಿಂದ ಅಲಂಕರಿಸಲ್ಪಟ್ಟ ಕೊಂಬುಗಳುಳ್ಳ, ಹಾಲು 
ಕರೆಯುವ, ಗೋಮಾತೆಯರು ನನ್ನ ಸನಿಹದಲ್ಲೇ ಇರಲಿ. ನಾನು ಯಾವಾಗಲೂ ಆಕಳನ್ನು 
ನೋಡುತ್ತಿರುವಂತಾಗಲಿ; ಹಾಗೆಯೇ ಅವುಗಳೂ ನನ್ನನ್ನುನೋಡುತ್ತಿರುವಂತಾಗಲಿ. ಯಥೇಚ್ಛ 
ಹಾಲನ್ನು ಕರೆಯುವ ಗೋಮಾತೆಯರು ಮತ್ತು ಅನೇಕ ಕರುಗಳೂ ನನ್ನ ಸನಿಹದಲ್ಲಿದ್ದು ನನ್ನ 
ಅಪೇಕ್ಷೆಗಳನ್ನೆಲ್ಲ ನಡೆಸಿಕೊಡಲಿ. ॥ ೪೬-೪೭ ॥ ಗೋವುಗಳು ನಮ್ಮಗಳ ಸೌಖ್ಯಕ್ಕಾಗಲಿ; ಹಾಗೆಯೇ 
ನಾವುಗಳು ಅವುಗಳ ಕ್ಷೇಮಕ್ಕಾಗೋಣ. ಎತ್ತುಗಳೂ ಗೋಮಾತೆಯರೂ ಯಾವಾಗಲು ಹಾಲು 
ಮಡ್ಡಿಯಂತೆ ತಮ್ಮನ್ನು ತ್ಯಾಗ ಮಾಡಿಕೊಂಡು ಸುವಾಸನೆಯನ್ನೀಯುವ ಗುಗ್ಗುಳದಂತೆ 
ಇರತಕ್ಕವುಗಳು. ೪೮ ॥ ಗೋವುಗಳು ಜೀವಿಗಳ ಬದುಕಿಗೇ ಮೂಲಗಳು; ಮತ್ತು ಅತಿಹೆಚ್ಚಿನ 
ಮಂಗಳಕಾರಕಗಳು. ದೇವತೆಗಳಿಗೆ ಸಮರ್ಪಿಸತಕ್ಕ ಶ್ರೇಷ್ಠವಾದ ಆಹಾರವು 
ಗೋವುಗಳಿಂದುದ್ಭವವಾಗುವ ಕ್ವೀರವೇ ಆಗಿದೆ. ದೇವತೆಗಳಿಗೆ ಅಗ್ನಿಯಲ್ಲಿ ಹೋಮ ಮಾಡಿ 
ಸಮರ್ಪಣೆ ಮಾಡುವ ಹವಿಸ್ಸು ಆಕಳಿಂದಾಗುವ ಹಾಲು, ಮೊಸರು, ತುಪ್ಪ ಇವೇ 
ಮೊದಲಾದವುಗಳು. ॥। ೪೯ ।। ಆದ್ದರಿಂದ ಈ ಲೋಕದಲ್ಲಿ ಆಕಳುಗಳು ಸರ್ವರನ್ನೂ ಧಾರಣೆ 
ಮಾಡಿ ರಕ್ಷಣೆ ಮಾಡತಕ್ಕವುಗಳು ಆಗಿದ್ದುವೇದಮಂತ್ರಗಳಿಂದ ಪವಿತ್ರ ಮಾಡಲ್ಪಟ್ಟಹವಿಸ್ಸುಗಳು 
ಪರಲೋಕದಲ್ಲಿದೇವತೆಗಳನ್ನುತ್ಫಪ್ಪಿಪಡಿಸುತ್ತವೆ. ॥ ೫೦ ।। ಹವಿಸ್ತುಗಳನ್ನುಸಮರ್ಪಣೆಮಾಡತಕ್ಕ 
ಯಷಿಗಳಿಗೂ ಯಜ್ಞಹೋಮಾದಿಗಳಲ್ಲಿ ಗೋಮಾತೆಯುಇದ್ದೇ ಇರುತ್ತಾಳೆ. ಎಲ್ಲ ಜೀವಿಗಳಿಗೂ 
ಗೋವುಗಳು ಅತ್ಯುತ್ತಮವಾದ ಆಶ್ರಯವಾಗಿದೆ. ॥ ೫೧ ॥ ಗೋವುಗಳು ಪರಮ 
ಪವಿತ್ರವಾದುವು, ಉತ್ತಮವಾದ ಮಂಗಳಪ್ರದಗಳು, ಎಲ್ಲರಿಗೂ ಬೇಕಾಗಿದ್ದು ಅದರಲ್ಲಿಯೂ 
ಕರು ಸಹಿತವಾದ ಗೋವುಗಳು ಧನ್ಯವಾಗಿರತಕ್ಕವುಗಳು. ॥ ೫೨ 1 ಸುರಭಿಯ ಸಂತತಿಗೆ ಸೇರಿರತಕ್ಕ 
ಮಹಾವರ್ಚಸುಳ್ಳ ಗೋಮತಿಯರಿಗೆ ನಮಸ್ಕಾರಗಳು. ಬ್ರ ಹ್ಮನ ಮಗಳಾಗಿರತಕ್ಕ ಅತ್ಯಂತ 
ಪವಿತ್ರ ಳಾಗಿರತಕ್ಕ. ಗೋಮಾತೆಗೆ ನಮಸ್ಕಾ ರಗಳು. ॥ ೫೩ ॥ ಬ್ರಾ ಹೃಣರು ಮತ್ತು ಸೋವುಗಳು 
ಬ್ರ ಹೃದೇವರಿಂದ ಉತ್ಪತ್ತಿಯನ್ನು ಪಡೆದು ಒಂದೇ ಕುಲಕ್ಕೆ ಸೇರಿದವರಾಗಿದ್ದು ನಂತರ ಎರಡು 
ಚವಲುಗಳಾ?ಿ ಒಡೆದು. ಗೋ ವುಗಳು ಮತ್ತು ಬ್ರಾ ಹ್ಮಣರು ಎಂಬುದಾಗಿ ಪ್ರ ಪ್ರಸಿದ್ಧರಾಗಿದ್ದಾರೆ. 
ಬ್ರಾಹ್ಮಣರಲ್ಲಿ ವೇದಮಂತ್ರಗಳು ಸನ್ನಿಹಿತವಾಗಿದೆ. ಮತ್ತು ಗೋವುಗಳಲ್ಲಿ 'ಹವಿಸ್ಸುಗಳು 
ಸನ್ನಿಹತವಾಗಿವೆ. ೫೪ ॥ ಗೋವುಗಳು ತುಪ್ಪ ಹಾಲನ್ನು ಕರಯತಕ್ಕವು (ಹ ಟೂ ಸೂಕ ವಾಗಿ 
ತುಪ್ಪವು: ಇರುವುದರಿಂದ ತ ತುಪ್ಪವನ್ನು ಕರೆಯುತ ಎಂದು ಹೇಳಿದ್ದಾರೆ); ತು ಪಕ್ಕೆ ಕಾರಣವಾದವು: 
ಪ್ರಕಾಶಮಾನವಾದ್ದರಿಂದ ಫೃತಶಬ್ದವಾಚ್ಯನಾದ ಭಗವಂತನಿಂದ ಹುಟ್ಟಿರತಕ್ಕವು. 
ನದಿಯನ್ನು ತುಪ್ಪದ ಸುಳಿಯನ್ನು ಉಂಟುಮಾಡತಕವು: ಇಂಥಾ ಗೋವುಗಳು Bs 
ಮ್ಮ ಮನೆಯಲ್ಲಿರಲಿ. ॥ ೫೫ ॥ ಗೋದಾನವನ್ನು ಸ್ವೀ ಕಾರ ಮಾಡಿದ ಬ್ರಾ 'ಹೃಣೋತ್ತಮರಿಗೆ 
ನಮಸ್ಕರಿಸಿ, ದಾನಕರ್ಮಗಳಲ್ಲಿನ ನ್ಯೂನತೆಯನ್ನಾಗಲೀ ಆಧಿಕೃವನ್ನಾಗಲೀ ನಿವಾರಣ 
ಮಾಡುವಷ್ಟು ಭೂರಿದಕ್ಕಿಣಾದಿಗಳನ್ನು ಕೊಟ್ಟು ಗೋದಾನರೂಪ ಕರ್ಮವನ್ನು ಅದರ ಫಲವನ್ನು 


ಅಧ್ಯಾಯ ೫೬ 435 


ಪರಮಾತ್ಮನಿಗೆ ಸಮರ್ಪಿಸಿ ನಂತರ ಶಕ್ಷನುಸಾರ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ॥೫೬॥ 
ದೇವಮಂದಿರದಲ್ಲಾಗಲೀ, ಅಥವಾ ಗಂಗಾತೀರದಲ್ಲಾಗಲೀ, ಬುದ್ಧಿವಂತನಾದ ದಾನಿಯು, 
ಸತ್ಪಾತ್ರರುಗಳನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿ, ನೀರನ್ನುನೀರಿನಲ್ಲಿ ಬಿಡಬೇಕು. ॥ ೫೭ ॥ 
ಅನಂತರ ವಸ್ತಾಲಂಕಾರಗಳಿಂದ ಭೂಷಿತವಾಗಿರುವ ಆ ಗೋವನ್ನು ದಾನಪಾತ್ರರ ಮನೆಗೆ 
ಹೊಡೆದುಕೊಂಡು ಹೋಗಿ, ಹೆಚ್ಚಿನ ದಕ್ಷಿಣೆ ಸಹಿತ ಬಹಳ ಭಕ್ತಿಯಿಂದ « ಅಲ್ಲಿ ಒಪ್ಪಿಸಿ ಬರಬೇಕು. 

॥ ೫೮ ॥ ಅಥವಾ ಪುಣ್ಯತಿಧಿಗಳಲ್ಲಿ ಗೋವಿಗೆ ತಗಲುವ ಬೆಲೆಯಷ್ಟು ಹಣವನು ನ್ನುದಕಿಣೆ ಸಹಿತವಾಗಿ 
ವಿಪ್ರೋತ್ತಮರಿಗೆ ಸಂಕಲ್ಪಪೂರ್ವಕವಾಗಿ ಕೊಡತಕ್ಕದ್ದು. ಈ ರೀತಿ ಮಾಡಿದ ದಾನವೂ 
ಅಕ್ಷಯವಾಗುವುದು. ಹೀಗೆಂದುಸ್ಪೃ ತಿಗಳಲ್ಲಿಉಕವಾಗಿದೆ. ॥ ೫೯ ॥ ಈ ರೀತಿಯಾಗಿ ಏನಾದರೂ 
ಉಪಾಯಮಾರ್ಗದಿಂದ ಯಾರು ಭಕ್ತಿಯಿಂದ ಈ ದಾನವನ್ನು ಮಾಡುವರೋ, ಅವರು 
ಇಹಲೋಕದ ಪುಣ್ಯ ಫಲಗಳನ್ನು ಹೊಂದಿ ಪರಲೋಕದ ಪುಣ್ಯ ಫಲಗಳನ್ನು ಅನುಭವಿಸುತಾರೆ. 

॥ ೬೦ 11 ಈ ರೀತಿಯಾಗಿ ಮಾಡಿದ ಗೋದಾನವು ಪಿತೃಗಳಿಗೆ ತನ್ನ ಮೈಮೇಲಿನ ಕೂದಲುಗಳ 
ಸಂಖ್ಯೆಯಷ್ಟು ವರ್ಷಗಳವರೆಗೆ ಸ್ವರ್ಗ (ವೈಕುಂಠಕ್ಕೆ ಸ ಸ್ಪ ಸ್ವರ್ಗ. ಜು ಇಲ್ಲಿ ಅರ್ಥ 

ಮಾಡಟೇಕು)ಗಳಲ್ಲಿ ವಾಸಮಾಡುವ ಭಾಗ್ಯವನ್ನು ಸಂಪಾದಿಸಿಕೊಟ್ಟು ದಾನಮಾಡಿದವನ ಹಿಂದಿನ 
ಹತ್ತು ತಲೆಮಾರಿನವರನ್ನು ಮತ್ತು ಮುಂದಿನ ಹತ್ತು ತಲೆಮಾರಿನವರನ್ನು ಉದ್ಧಾರಮಾಡುತ್ತದೆ. 

॥ ೬೧ ॥। ಪ್ರಯಾಗದಲ್ಲಾಗಲೀ ಅಥವಾ ವಟವೃಕ್ಷದ ಸನ್ನಿಧಾನದಲ್ಲಿ ಯಾಗಲೀ ವಿಶೇಷವಾಗಿ 
ಮಾಘ ಮಾಸದಲ್ಲಿಯಾರು ಈ ರೀತಿ ಗೋದಾನವನ್ನು ಮಾಡುವರೋ ಅವರಿಗೆ ಅನಂತವಾದಷ್ಟು 
ಫಲವು ಸಿಗುವುದು. ॥ ೬೨ ॥॥ ಹೇ ಶೌನಕಾದಿ ಮುನೀಶ್ವರರೇ! ತಮಗೆ ಗೋದಾನದ ವಿಧಿಯನ್ನು 
ಮತ್ತುಫಲವನ್ನುಹೇಳಿಯಾಯಿತು. ಇದನ್ನು ಓದುವುದರಿಂದ ಮತ್ತುಶ್ರವಣ ಮಾಡುವುದರಿಂದ 
ದಾನದ ಫಲವು ಲಭ್ವವಾಗುವುದು. ಬೇರೆಯ ದಾನಗಳನ್ನೂಹೇಳುತ್ತೇನೆ, ಕೇಳಿರಿ. ॥ ೬೩-೬೪ ॥1 


Il ಐವತಾರನೆಯ ಅಧ್ಯಾಯವು ಸಮಾಪವಾಯಿತು || 


॥ ಅಥ ಸಪಪಂಚಾಶತಮೋತಧ್ಯಾಯಃ ॥ ೫೭ ॥ 


ಸೂತ ಉವಾಚ 
ಪ್ರಯಾಗೇ ಮಾಘಮಾಸೇ ಯೋ ದದಾತ್ಯುಭಯತೋಮುಖೀಮ್‌ I 
ತೇನ ದತ್ತಾ ಧರಾ ಕೃತ್ಸ್ವಾ ಸಶೈಲವನಕಾನನಾ i OU 
ಪ್ರಯಾಗೇ ವಾಜಿದಾನೇನ ಪುರುಹೂತಪದಂ ವ್ರಜೇತ್‌ । 
ವೃಷದಾನೇನ ಕೈಲಾಸಂ ಗಜೇನ ಬ್ರಹ್ಮಣಃ ಪದಮ್‌ ॥ ೨॥ 
ಶಯ್ಯಯಾ ಸ್ವಸುಖಾವಾಪ್ತೀ ರಾಜ್ಯಂ ಶಿಬಿಕಯಾ ಭವೇತ್‌ । 
ಗೃಹದಾನೇನ ವೈಕುಂಠಂ ರಥೇನೇನಪದಂ ವ್ರಜೇತ್‌ 1೩॥ 
ಕಿಂ ಬಹೂಕೇನ ಭೂಲೋಕೇ ಯದ್ಯದಿಷ್ಠತಮಂ ಭವೇತ್‌! 
ಪ್ರದದ್ಧಾ ದ್ದಿಧಿವತತತ್ವ, ಯಾಗೇ ತಪಸಿ ದ್ವಿಜಾಃ 1೪॥ 
ಏಕತ್ರಾ ನ್ನಪ ್ರದಾನಂ ಸ್ಯಾತರ್ವದಾನಾನಿ ಚೈಕತಃ | 
ನಾನ್ನದಾನಸ ಮಾನಿ ಸುಸ್ಪಾನೀತಿ ಬ ಬ್ರಹ್ಮಣಾ ಶ್ರುತಃ ೫ ॥ 
ಅನ್ನಮೂಲಾಃ ಕ್ರಿ Wk ಸರ್ವಾ ಅನ್ನಮೂಲಂ ಚ ಜೀವನಮ್‌ । 
ತೇನಾನ್ನದಾನಮಧಿಕಂ ಪ್ರಾ ಣದಾನಸಮಂ ಯತಃ ut 

ರಿಷ್ಠಂ ಸರ್ವದಾನೇಷು ಸರ್ವಧರ್ಮೇಷು ಯನ್ಮಹತ್‌ | 

ಯತ್ಯತ್ವಾ ಸರ್ವಧರ್ಮಾಣಾಂ ಫಲಮಾಪ್ನೋತಿ ಮಾನವಃ Wn 
ತದೇತ್ತರಿಕರ್ತವ್ಯಮನ್ನದಾನಂ ವಿಧಾನತಃ । 
ಸರ್ವದುಃಖಪ್ರಶಮನಮಾಯುಃಪುತ್ರವಿವರ್ಧನಮ್‌ 1೮ ॥ 


(1 ಐವತ್ತೇಳನೆಯ ಅಧ್ಯಾಯವು ॥ 


ಸೂತರು ಹೇಳಿದರು--- 


ಯಾರು ಪ್ರಯಾಗದಲ್ಲಿ ಮಾಘಮಾಸದಲ್ಲಿ ಪ್ರಸವವಾಗುತ್ತಿರುವ ಗೋವನ್ನು ದಾನ 
ಮಾಡುತ್ತಾನೋ ಅಹ ಬೆಟ್ಟ ಕಾಡುಗಳುಳ್ಳ ಇಡೀ ಭೂಮಂಡಲವನ್ನೇ ದಾನ 
ಮಾಡುತ್ತಿದ್ದಾನೆಂದು ತಿಳಿಯಬೇಕು. ॥ ೧ ॥ ಪ್ರಯಾಗದಲ್ಲಿ ಕುದುರೆಯ ದಾನ ಕೊಟ್ಟವನು 
ಇಂದ್ರನ ಲೋಕವನ್ನು, ಎತ್ತಿನ ದಾನ ಮಾಡಿದವನು ಕೈಲಾಸವನ್ನು, ಆನೆಯನ್ನು ದಾನ 
ಮಾಡಿದವನು ಸತ್ಯಲೋಕದ ವಾಸವನ್ನು ಹೊಂದುತ್ತಾನೆ. ॥॥ ೨ ॥ ಹಾಸಿಗೆಯನ್ನು ದಾನ 
ಮಾಡುವುದರಿಂದ ಸ ಸ್ವರ್ಗಲೋಕದ ಸುಖವಾಸವೂ, ಪಲ್ಲಕ್ಕಿ ಯನ್ನು ದಾನ ಮಾಡುವುದರಿಂದ 
ರಾಜ್ಯಪ್ರಾಪ್ತಿಯೂ, ಮನೆಯ ದಾನದಿಂದ ವೈಕುಂಠವಾಸವೂ ಮತ್ತು ರಥದ ದಾನದಿಂದ 
ಸೂರ್ಯಲೋಕದ ಪ್ರಾಪ್ತಿಯೂ ಲಭ್ಯವಾಗುವುದು. ॥1೩ ॥1 ಹೆಚ್ಚುಹೇಳಿ ಏನು ಪ್ರಯೋಜನ? 
ಪ್ರಯಾಗದಲ್ಲಿ ವಿಧಿವತಾಗಿ ಏನೇನನ್ನು ಬಹುವಾಗಿ ಇಷ್ಟಪಡುವೆವೋ ಅವೆಲ್ಲವನ್ನೂ 
ಮಾಘಮಾಸದಲ್ಲಿದಾನ ಮಾಡಬೇಕು. mY 1 ಒಂದು ಕಡೆ ಅನ್ನದಾನವನ್ನೂ ಇನ್ನೊಂದು ಕಡೆ ಎಲ್ಲ 
ದಾನಗಳನ್ನೂಸೆ ಸೇರಿಸಿ ಇಟ್ಟುತೂಗಿದರೆ ಇವು ಅನ್ನದಾನದ ತೂಕಕ್ಕೆ ಸರಿಸಮನಾಗುವುದಿಲ್ಲ ಯಾವ 4 

436 


ಅಧ್ಯಾಯ ೫೭ 437 


ದಾನವೂ ಅನ್ನದಾನಕ್ಕೆ ಸರಿಯಾಗುವುದಿಲ್ಲವೆಂದು ಶ್ರುತಿವಾಕ್ಯಗಳು ಇವೆ. ॥ ೫ ॥ ಎಲ್ಲಕೆಲಸಗಳೂ 
ಅನ್ನವನ್ನೇ ಅವಲಂಬಿಸಿವೆ, ಜೀವನವೇ ಅನ್ನವನ್ನು ಮೂಲದಲ್ಲಿ ಹೊಂದಿದೆ. ಆದ್ದರಿಂದ 
ಅನ್ನದಾನವು ಶ್ರೇಷ್ಠವಾದುದು ಮತ್ತು ಪ್ರಾಣದಾನಕ್ಕೆ ಸಮನಾದುದು. ॥ ೬ ॥ ಎಲ್ಲ 
ದಾನಗಳಿಗಿಂತಲೂ ಅನ್ನದಾನವು ಶ್ರೇಷ್ಠವು. ಎಲ್ಲಧರ್ಮಗಳಲ್ಲಿ ಅನ್ನದಾನಧರ್ಮವು ಮಹಾನ್‌ 
ಶ್ರೇಷ್ಠವಾದುದು. ಇದನ್ನು ಮಾಡುವುದರಿಂದ ಮಾನವನು ಎಲ್ಲ ಧರ್ಮಗಳ ಆಚರಣೆಯ 
ಫಲವನ್ನು ಹೊಂದುತಾನೆ. ॥ ೭ ।। ಆದ್ದರಿಂದ ವಿಧಿವತ್ತಾಗಿ ಅನ್ನದಾನವನ್ನು ಮಾಡಬೇಕು. ಇದು 
ಎಲ್ಲದುಃಖದ ಪರಿಹಾರಕ, ಆಯುಸ್ಸುಮತ್ತು ಮಕ್ಕಳ ಭಾಗ್ಯವನ್ನು ವೃದ್ಧಿಮಾಡುವುದು. ॥೮ ॥ 


ಯಷಯ ಊಚುಃ--- 
ವಿಧಿನಾ ಕೇನ ಕರ್ತವ್ಯಂ ಕಿಮುದ್ದಿಶ್ಶ ಚ ಕಿಂ ಫಲಮ್‌ । 
ಏತದ್ದಿಸರತೋ ಸ್ಥಾಕಂ ವದ ಲೋಕೋಪಕಾರಕ NE 


ಶೌನಕಾದಿ ಖಷಿಗಳು ಹೇಳಿದರು 
ಈ ಅನ್ನದಾನವನ್ನು ಯಾವ ವಿಧಾನದಿಂದ ಮತ್ತು ಯಾವ ಫಲವನ್ನು ಉದ್ದೇಶಿಸಿ 
ಮಾಡಬೇಕು ಎಂಬುದನ್ನು ಪರೋಪಕಾರಿಗಳಾದ ತಾವು ದಯಮಾಡಿ ಹೇಳಬೇಕು. ॥ ೯ ॥ 


ಸೂತ ಉವಾಚ 
. ಶೃಣ್ವಂತು ಮುನಯಸ್ಪರ್ವೇ ಏಕಾಗ್ರಕೃತಮಾನಸಾಃ | 


ಅನ್ನದಾನವಿಧಿಂ" ಸಮೃಕರ್ವಧರ್ಮೋತ್ತಮೋತ್ತಮಮ್‌ 1 ೧೦॥ 
ಉದಯಂ ಗತೇ ಸಹಸ್ರಾಂಶೌ ಪುಣ್ಯಮಾಸೇನಮಲೇ ದಲೇ । 

ಸುತಿಥೌ ಶುಭವಾರೇ ಚ ಸುನಕ್ಷತ್ರೇ ಸುಯೋಗಕೇ ॥ ೧೧॥ 
ಪೂರ್ವಾಹ್ಞೇ ತು ಸಪತ್ನೀಕೋ ವಿಹಿತಾಭ್ಯಂಗಮಜ್ಜನಃ | 
ಕೃತನಿತ್ಯಕ್ರಿಯಶ್ಶಾಂತಶ್ಶುಚಿಸಂಯಮಿತೇಂದ್ರಿಯಃ H ೧೨॥ 
ವೇದವೇದಾಂಗಪಾರಜ್ಞಾನ್ಸಿಟಾನಾಹೂಯ ಕರ್ಮಠಾನ್‌ । 
ಉದ್ದೇಶ್ಯಫಲಮುಲ್ಲಖ್ಯ ಭಗವತ್ತಿ ಶ್ರ್ರೀತಿಮೇವ ವಾ I ೧೩ 1 
ಭೋಜಯಿಷ್ಯೇ ಸ್ವಶಕ್ನ್ಯಾಹಂ ಸಹಸ್ರಂ ಬ್ರಾಹ್ಮಣಾನಿತಿ । 

ಸಂಕಲ್ಪ್ಯ ಪೂಜ್ಯ ವಿಫ್ಲೇಶಂ ಬ್ರಾಹ್ಮಣೈಸ್ಸೃಸ್ತಿ ವಾಚಯೇತ್‌ ॥1 ೧೪ ॥ 
ಕೃತ್ವಾಭ್ಯುದಯಿಕಂ ಯೋಗ್ಯಮಾಚಾರ್ಯಂ ವೃಣುಯಾತ್ರತಃ । 

ಬ್ರಹ್ಮಾಣಂ ಚ ಸದಸ್ಯಂ ಚ ಯತ್ನಿಜೋ ದ್ವಾದಶಾಷ್ಟ್ರವಾ I ೧೫ ॥ 
ಸೌವರ್ಣಂ ಕಲಶಂ ಸ್ಥಾಪ್ಯ ಸರ್ವಲಕ್ಷಣಸಂಯುತಮ್‌ । 

ಜನಾರ್ದನಸ್ಯ ಪ್ರತಿಮಾಂ ಸೌವರ್ಣಿಂ ತತ್ರ ಸಾದಯೇತ್‌ (1 ೧೬ ॥ 


`ಪೂಜಯೇತ್ಸರಯಾ ಭಕ್ತ್ಯಾ ಷೋಡಶೈರುಪಚಾರಕ್ಕೈ: | 
ಸಂಪೂಜ್ಯ ಪಾ ್ರಿರ್ಥಯಿತ್ತಾ ತಂ ಬಾ ್ರಿಹ್ನಣಾನ್ಫೋಜಯೇತತಃ 11 ೧೭ ॥ 


ಪ್ರಯಾಗಮಾಹಾತ್ಮ್ಯಮ್‌ 
ಪ್ರತ್ಯಹಂ ಶತಸಂಖ್ಯಾಕಾನ್‌ ವಾ ನ್ಯೂನಾಧಿಕೃಸಂಖ್ಯಯಾ । 
ಪಾದ್ಯಗಂಧಾಕ್ಷತ್ಸೆ: ಪುಷೆ ಶ್ಸೈರ್ಧೂಪದೀಪೈಃ ಪ್ರಪೂಜಿತಾನ್‌ 
ಪೂರ್ತಾ ಸಹಸ್ರಸಂಖ್ಯಾಯಾಂ ದ್ವಿಜಾನಾಂ ತದ್ದಿನೇ ಪುನಃ । 


ಸ್ವಗೃಹ್ಯೋಕ್ಟೇನ ಮಾರ್ಗೇಣ ಪ್ರಣೀಯಾಗ್ದಿಂ ಚರುಂ ಶ್ರಪೇತ್‌ 


ವೈಷ್ಣವೇನ ತು ಮಂತ್ರೇಣ ಸಹಸ್ರಂ ಜುಹುಯಾಚ್ಚ ತಮ್‌ । 
ತತೋ ದ್ವಾದಶಭಿರ್ಮಂತ್ಹೆ ಶ್ಯಃ ಕೇಶವಾದ್ಯೆ ರ್ನಮೋಂತಕ್ಕೆಃ 
ಅಪಿ ನಾಮ್ನಾ ಸಹಸ್ರೇಣ ಪೂಜ್ಯ ದೇವಸ್ಯ ಸರ್ಪಿಷಾ | 
ಹುತ್ವಾ ಸ್ವಿಷಕ್ಛತಾದ್ಯಂ ಚ ಹೋಮಶೇಷಂ ಸಮಾಪಯೇತ್‌ 
ಆಚಾರ್ಯೇಣಾಖಿಲಂ ಕರ್ಮ ಕರಣೀಯಮಥಾಪಿ ವಾ ಚ 
ತತ್ತಮಕ್ಚಂ ಸ್ವಯಂ ಕುರ್ಯಾದಖಲಂ ಹವನಾದಿಕಮ್‌ 
ಉತ್ತರಂ ಪೂಜನಂ ಕುರ್ಯಾದ್ದತ್ವಾ ದದ್ಯೋದನಂ ಪುನಃ | 
ಆಚಾರ್ಯಂ ಚ ಸದಸ್ಯಂ ಚ ಬ್ರಹ್ಮಾಣಂ ಚೈವ ಪೂಜಯೇತ್‌ 
ಆಚಾರ್ಯಾಯ ತತೋ ದದ್ಯಾತೃಷ್ಣಧೇನುಂ ಸವತಕಾಮ್‌ I 
ಬ್ರಹ್ಮಣೇ ವೃಷಭಂ ಯೋಗ್ಯಂ ಸದಸ್ಯಾಯಾಶ್ಚಮೇವ ಚ 
ಏಕೇತ್ಯಾದಿಕಮಂತ್ರಾಣಾಂ ಶ್ರಾವಕಾ ಯತ್ತಿಜಶ್ಚಯೇ । 
ವಿಪ್ರಭೋಜನಕಾಲೇ ತಾನ್ಹಕಿಣಾದ್ಯೈಶ್ಚತೋಷಯೇತ್‌ 
ರಸಾಸ್ಪರ್ವೇ ಯದಾಶ್ರಿತ್ಯ ತಿಷ್ಠಂತಿ ಬ್ರಹ್ಮರೂಪಕಾಮ್‌ । 
ತದನ್ನದಾನತೋ ಮಹ್ಯಂ ಹರಿಸುಷ್ಕತಿ ಮಾಧವಃ 
ಅನ್ನದಾನೇನ ದೇವೇಶ ವ್ರತೇನ ಚ ಜನಾರ್ದನ । 

ಪ್ರಸನ್ನೋ ಭವ ಮೇ ಕಾಂತ ರಮಾರಮಣ ಸುಂದರ 

ಸಿಕ್ಕಂ ಸಿಕ್ಕಾರ್ಧಾಮಾತ್ರಂ ವಾ ಯದ್ದತಮತಿಪಾವನಮ್‌ । 
ಪಕ್ಷಾನ್ನಂ ತು ರಸಃ ಪೂರ್ಣಂ ಶರ್ಕರಾಜ್ಯಸಮನ್ವಿತಮ್‌ 
ಆಜ್ಯಂ ಪ್ರಾಜ್ಯಂ ಮರೀಚೈಲಾಗುಡಾದಿಮಧುರೀಕೃತಮ್‌ । 
ತಾಂಬೂಲದಕ್ಕಿಣಾಯುಕ್ತಂ ಶ್ರದ್ಧಾಭಕ್ರಿಪಮನ್ವಿತಮ್‌ 
ಸಮರ್ಪಿತಂ ಮಯಾ ತುಭ್ಯಮಾಕೃಷ್ಠ ಫಲದೋ ಭವ । 
ಯನ್ನೂ /ನಮಧಿಕಂ ಜಾತಂ ತತ್ನಾಂಗಂ ಕುರು ಮೇ ಪ್ರಭೋ 
ಏವಂ ವಿಸೃಜ್ಯ ತಂ ದೇವಂ ದಕ್ಷಿಣಾಕಲಶಾದಿಕಮ್‌ । 
ದತ್ವಾಚಾರ್ಯಾಯ ಪರಯಾ ಭಕ್ತ್ಯಾ ತಂ ಪ್ರಾರ್ಥಯೇತತಃ 
ಭಗವನರ್ವಧರ್ಮಜ್ಞ ಶರಣಾಗತವತ್ತಲ | 

ತ್ಪೃಸಾದಾದಿದಂ ಕರ್ಮ ಸಾಂಗಂ ಭವತು ಭೋ ಗುರೋ 


1 ೧೮ ॥ 
11 ೧೯ ॥ 
Il ೨೦ || 
1 ೨೧ ॥ 
Il ೨೨ ॥ 
|| ೨೩ ॥ 
|| ೨೪ ॥ 
|| ೨೫ i 
W 2೬ ॥ 
| ೨೭ ॥ 
Il ೨೮ ॥ 
|| ೨೯ ॥ 
11೩೦ ॥ 
11೩೧॥ 


1 ೩೨ ॥ 


ಅಧ್ಯಾಯ ೫೭ 439 
ತರ್ಪಯಿತ್ಪಾನ್ನಶೇಷೇಣ ದೀನಾಂಧಕೃಪಣಾದಿಕಾನ್‌ | 


ಕರ್ಮೇಶ್ವರಾರ್ಪಣಂ ಕೃತ್ವಾಸ್ವಯಂ ಭುಂಜೀತ ಬಂಧುಭಿಃ 11೩೩ ॥ 

ಸಹಸ್ರಭೋಜನವಿಧಿಮೇವಂ ಯಃ ಕುರುತೇ ನರಃ | 

ತಸ್ಯ ಪುಣ್ಯಫಲಂ ವಕುಂ ದೇವದೇವೋಷಷಿ ನ ಪ್ರಭುಃ 1೩೪ ॥ 

ನಿಯಮೋ ನಾನ್ನದಾನೇಪಿ ಪಾತ್ರಂ ಕ್ಲುಧಿತಮೀರಿತಮ್‌ । 

ತಥಾಪ್ಯತಿಫಲಂ ಪ್ರೋಕಂ ವೈದಿಕದ್ವಿಜಭೋಜನೇ 11 ೩೫ ॥ 

ವೇದಾಭ್ಯಾಸೇನ ಯಸ್ಯಾನ್ನಂ ಜೀರ್ಯತೇ ಸ್ಟೋದರಂ ಗತಮ್‌ । 

ದಶಪೂರ್ವಾನ್ನಶಪರಾನ್ನಿತ್ರನುದ್ದರತೇ ಸ್ಕಾನ್‌ (1೩೬ ॥ 

ಸಹಸ್ರಬ್ರಾಹ್ಮಣಾ ಮುಖ್ಯಾ ಮಧ್ಯಮಾಸ್ತು ಭುಜಿಕ್ರಿಯಾ । 

ಯೇನ ಕೇನ ಪ್ರಕಾರೇಣ ಕುರ್ವನ್ನಾಪ್ಲೋತಿ ವೈ ಫಲಮ್‌ 1೩೭ ॥ 

ಅನೇನೈವ ಪ್ರಕಾರೇಣ ಲಕ್ಷಂ ವಾ ಕೋಟಿಮೇವ ವಾ । 

ಸ್ವಶಕ್ತ್ಯಾ ಭೋಜಯೇದ್ವಿಪ್ರಾನಶಕ್ಕೌಶತಮೇವ ವಾ 1೩೮ ॥ 

ತಾವದ್ಧೋಮಂ ಪ ಕ್ರಕುರ್ವೀತ ಯಾವದಾ ಶ್ಪ್ರಹ್ಮಣಭೋಜನಮ್‌ | 

ಹೋಮೋ ದಶಾಂಶಂ ವಾ ಸ್ಕಾಚ್ಛೇಷಮುಕವದಾಚರೇತ್‌ 11೩೯ ॥ 

ದಾನಾನಿ ಸರ್ವಶಾಸ್ತ್ರೇಷು ಯಾನ್ಶೈುಕ್ತಾನಿ ವ್ರತಾನಿ ಚ । 

ತಾನಿ ಸರ್ವಾಣಿ ಮುನಯೋ ಹೈನ್ನದಾನಸಮಾನಿ ನ 1೪೦ ॥ 

ಅನ್ನಮೂಲಂ ಜಗತ್ಸರ್ವಂ ಪ್ರಾಣಾ ಹ್ಯನ್ನಮಯಾ ಸ್ಥಿತಾಃ । 

ತದನ್ನಮಮೃತಂ ಭೂತ್ವಾ ಬ್ರ ಹೃಭೂಯಾಯ ಕಲ್ಪತೇ 1 ೪೧॥ 

ಧಾತವಸ್ಥಪ. 'ಸರ್ವೇಷಾಮನ್ನಮೂಲಾತ್ಟ ದೇಹಿನಾಮ್‌ I 

ತಸ್ಥಾದನ್ನಂ ಪ್ರ ಪ್ರದಾತವ್ಯಂ ಜಗತಾಮುಪಕಾರಕಮ್‌ 1೪೨ ॥ 

ಇಂದ್ರಾದಯೋತಪಿ ಯೇ ದೇವಾಸರ್ವೇ ತೇ sನ್ನಮುಪಾಸತೇ | 

ಅನ್ನಂ ಬ್ರಹ್ಮೇತಿ ವೇದಾಶ್ಚ ಯಸ್ಯ ಕುರ್ವಂತಿ ವರ್ಣನಮ್‌ 11 ೪೩ 1 

ಯಸ್ಯ ಪ್ರದಾನತಃ ಪೂರ್ವಮೃಷ ರುಸುಖಮಿಚ್ಛವಃ । 

ಐಹಿಕಾಮುಷ್ಠಿಕಾನ್ಭೊ (ಗಾನ್ಬುಕ್ತ್ವಾ ವಿಷ್ಣುಪಡೇ : ಸ್ಥಿತಾಃ I ೪೪ ॥ 

ಅನೇನ ವಿಧಿನಾ ಯೋ ನ್ನಪ ದಾನಂ ಕುರುತೇ ನರಃ | 

ಯತ್ರ ಕುತ್ರಾಪಿ ತೇನಾಸ್‌ ಕ ಕೆಲ್ಲೋಕಂ ಲಭತೇ ಫಲಮ್‌ 11೪೫ ॥ 
ಪ್ರಯಾಗೇ ಯದಿ ತತ್ಕುರ್ಯಾ ದೃಘಾಶಕ ನಾನಿ I 

ಅನ್ಯ ತಃ ಸಮವಾಪ್ಟೊಡಿ ಹ ಹ ನಂತಗುಣಿತಂ ಫ ೪೬॥ 

ಏವಮುಕ್ತೋ ಮುನಿತ್ರೆ (ಷಾ: ಪ್ರಯಾಗೇತಿ SRR 

ಅನ್ನದಾನವಿಧಿಸ್ತಮ್ಯಕ್‌ ಶು ತಾನ್ಯದ್ದದಾಮಿ ವಃ I ೪೭ ॥ 


|| ಇತಿ 7 ಸಪಪ ಚಾಶತಮೋಧ್ಯಾಯಃ || 


440 ಪ್ರಯಾಗಮಾಹಾತ್ವ್ಯಮ್‌ 


ಸೂತರು ಹೇಳಿದರು ' 


ಎಲೈ ಮುನಿವರ್ಯರೇ! ಸರ್ವಧರ್ಮಗಳಲ್ಲಿ ಉತ್ತಮೋತ್ತಮವಾದ ಅನ್ನದಾನದ 
ವಿಧಿಯನ್ನು ಒಂದೇ ಮನಸ್ಸುಳ್ಳವರಾಗಿ ಕೇಳಿರಿ. ॥ ೧೦ ॥ ಸೂರ್ಯನು ಉದಯಿಸಿರಲಾಗಿ 
ಪುಣ್ಯಕರವಾದ ಮಾಸದಲ್ಲಿ ಪುಣ್ಯಕರ ತಿಥಿ, ವಾರ, ನಕ್ಷತ್ರ, ಶುಭಕರಣ, ಶುಭಯೋಗದಲ್ಲಿ 
॥ ೧೧ ॥ ಪೂರ್ವಾಹ್ನದಲ್ಲಿ ಹೆಂಡತಿಸಹಿತನಾಗಿ ಅಭ್ಯಂಜನವನ್ನು ಮಾಡಿ, ನಿತ್ಯಕ್ರಿಯೆಗಳನ್ನು 
ಆಚರಿಸಿ ಶಾಂತನಾಗಿ ಶುಚಿರ್ಭೂತನಾಗಿ ಇಂದ್ರಿಯಗಳನ್ನು ಸ್ಥಿಮಿತದಲ್ಲಿಟ್ಟುಕೊಂಡವನಾಗಿ. 
ಸದಾಚಾರಸಂಪನ್ನರಾಗಿಯೂ, ವೇದವೇದಾಂಗಪಾರಂಗತರಾಗಿಯೂ ಇರುವ ಬ್ರಾಹ್ಮಣೋ : 
ತ್ರಮರನ್ನು ಆಹ್ವಾನಿಸಿ, ಭಗವತ್ವೀತಿಯೇ ಮುಖ್ಯವಾದ ಉದ್ದೇಶ್ಯವನ್ನು ಠರಾವು ಮಾಡಿ "ನನ್ನ 
ಶಕಾ _ನ್ನುಸಾರ ಸಹಸ್ರಸಂಖ್ಯಾಕ ಬಾ ್ರಹ್ಮಣರಿಗೆ ಭೋಜನ ಮಾಡಿಸುತ್ತೇನೆ'' ಎಂದು ಸಂಕಲ್ಪಮಾಡಿ 
ತದಂಗವಾಗಿ ಬ್ರಾಹ್ಮಣರ ಸ್ವಸಿವಾಚನದೊಡನೆ ಮಹಾಗಣಪತಿಪೂಜೆಯನ್ನು ಮಾಡಬೇಕು. 
|| ೧೨-೧೪ ॥ ಅನಂತರ ಅಭ್ಯುದಯ ಶ್ರಾದ್ಧವನ್ನು ಮಾಡಿ ಯೋಗ್ಯವಾಗಿರತಕ್ಕ ಒಬ್ಬ 
ಆಚಾರ್ಯರನ್ನು ಸ್ವೀಕರಿಸಬೇಕು. ಅನಂತರ ಬ್ರಹ್ಮನನ್ನೂ, ಸದಸ್ಯರನ್ನೂ, ಹನ್ನೆರಡು ಅಥವಾ 
ಎಂಟು ಮಂದಿ ಯತ್ವಿಜರನ್ನೂ ವರಿಸಬೇಕು. ॥ ೧೫ ॥ ಸಲ್ಲಕ್ಷಣಗಳಿಂದ ಕೂಡಿದ ಬಂಗಾರದ 
ಕಳಶವನ್ನು ಸ್ಥಾಪಿಸಿ ಅದರಮೇಲೆ ಬಂಗಾರದ ಜನಾರ್ದನ ದೇವರ ಪ್ರತಿಮಾವನ್ನು ಸ್ಥಾಪಿಸಬೇಕು. 
॥ ೧೬ ॥ ಈ ಜನಾರ್ದನ ದೇವರನ್ನು ಷೋಡಶೋಪಚಾರಪೂಜಾಗಳಿಂದ ಅರ್ಚಿಸಿ ಅನಂತರ 
ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ॥ ೧೭ ॥ ಪ್ರತಿದಿವಸವೂ ನೂರು ಅಥವಾ ಹೆಚ್ಚು 
ಕಡಿಮೆಯ ಸಂಖ್ಯೆಯ ಬ್ರಾಹ್ಮಣರುಗಳನ್ನು ಪಾದ್ಯ, ಅರ್ಫ್ಯ, ಗಂಧ, ಅಕ್ಷತೆ, ಹೂವು, ಧೂಪಮತ್ತು 
ದೀಪ ಇವುಗಳಿಂದ ಪೂಜಿಸಿ ಭೋಜನ ಮಾಡಿಸಬೇಕು. ॥ ೧೮. 1॥ ಈ ರೀತಿಯಾಗಿ 
ಭೋಜನವನ್ನು ನಿತ್ಯವೂ ಮಾಡಿಸಬೇಕು. ಅನಂತರ ಈ ಭೋಜನ ಮಾಡಿದ ಬ್ರಾಹ್ಮಣರ 
ಸಂಖ್ಯೆಯು ಸಾವಿರವಾಗಲು, ತನಗೆ ಸಂಬಂಧಪಟ್ಟ ಗೃಹ್ಕೋಕಮಾರ್ಗದಿಂದ ಅಗ್ನಿಯನ್ನು 
ಪ್ರತಿಷ್ಠಾನ ಮಾಡಿ ಆಹುತಿಗಳನ್ನುಅಗ್ನಿಯಲ್ಲಿಹಾಕಬೇಕು. ॥ ೧೯ ॥ ವಿಷ್ಣುಮಂತ್ರದಿಂದ (ಅಥವಾ 
ವಿಷ್ಣುಗಾಯತ್ರೀ ಮಂತ್ರದಿಂದ) ಸಾವಿರ ಆಹುತಿಯನ್ನುಕೊಡಬೇಕು. ಅನಂತರ ನಮಃ ಎಂಬುದು 
ಕಡೆಯಲ್ಲಿ ಉಳ್ಳ ಕೇಶವಾದಿ ದ್ವಾದಶ ಮಂತ್ರಗಳಿಂದ, ಹಾಗೂ ವಿಷ್ಣುಸಹಸ್ರನಾಮದಿಂದ 
ಪೂಜಿಸಬೇಕು (ಇದೇ ಮಂತ್ರಗಳಿಂದ ಆಜ್ಯಾಹುತಿಯನ್ನು ಕೊಡಬೇಕು ಎಂಬ ಅಭಿಪ್ರಾಯವೂ, 
ಬರುತ್ತದೆ.) ಅನಂತರ ಸ್ವಿಷಕ್ಟತ್‌ ಮೊದಲಾದ ಹೋಮಶೇಷವನ್ನುಮುಗಿಸಬೇಕು. ॥ ೨೦-೨೦೧ ॥ 
ಆವಶ್ಯಕತೆಯಿದ್ದರೆ ಆಚಾರ್ಯರುಗಳ ಮೂಲಕ ಎಲ್ಲಕಾರ್ಯಗಳನ್ನೂಮಾಡಿ ಮುಗಿಸಬಹುದು. 
ಅಥವಾ ಅವರ ಎದುರಿಗೆ ಅವರ ಆದೇಶದಂತೆ ತಾನೇ ಎಲ್ಲವನ್ನೂ ಮಾಡಿ ಮುಗಿಸಬಹುದು. 
॥ ೨೨ ॥॥ ಮೊಸರನ್ನವನ್ನು ನಿವೇದನ ಮಾಡಿ ಉತ್ತರಪೂಜಾದಿಗಳನ್ನು ಮುಗಿಸಬೇಕು. ಅನಂತರ 
ಆಚಾರ್ಯರನ್ನೂ ಯತ್ವಿಜರನ್ನೂ ಮತ್ತು ಬ್ರಾಹ್ಮಣರನ್ನೂ ಪೂಜಿಸಬೇಕು. ॥ ೨೩ ॥ ಪ್ರಧಾನ 


ಆಚಾರ್ಯರಿಗೆ ಕರುವಿನ ಸಹಿತವಾಗಿರುವ ಕಪ್ಪು ಗೋವನ್ನು ದಾನ ಮಾಡಬೇಕು. ಬ್ರಹ್ಮಸ್ಥಾನಕ್ಕೆ 


ಆವಾಹಿತರಾಗಿರುವ ಬ್ರಾಹ್ಮಣರಿಗೆ ವೃಷಭವನ್ನು, ಖುತ್ವಿಜಾದಿಗಳಿಗೆ ಕುದುರೆಯನ್ನುಕೊಡಬೇಕು. 
॥ ೨೪ ॥ ""ಏಕ'' ಇತ್ಯಾದಿ ಮಂತ್ರಗಳನ್ನು ಯತ್ವಿಜರಿಂದ ಶ್ರವಣಮಾಡಿ ಅವರನ್ನು 


ಭೋಜನಕಾಲದಲ್ಲಿದಕ್ಷಿಣಾದಿಗಳಿಂದ ಸಂತೋಷಪಡಿಸಬೇಕು. ॥ ೨೫ ॥ ಷಡ್ರಸಗಳಲ್ಲಿಯೂ 
ಪರಮಾತ್ಮನು ಇದ್ದಾನೆ. ಆದ್ದರಿಂದ ಷಡ್ರಸಗಳೂ ಪರಮಾತ್ಮನ ರೂಪದಲ್ಲಿದ್ದುಸ್ವೀಕರಿಸಲ್ಪಡುತವೆ: 


ಅಧ್ಯಾಯ ೫೭ 441 


ಇಂತಹ ಷಡ್ರಸಗಳು ಅನ್ನದಲ್ಲಿವೆ. ಇಂತಹ ಅನ್ನವನ್ನು ದಾನ ಮಾಡುವವರಿಂದ ಶ್ರೀಮಾಧವನ 
ರೂಪದಲ್ಲಿರುವ ಹರಿಯು ಸಂತುಷ ಪ್ವನಾಗುವನು. IW ೨೬ ॥ ಅನ್ನದಾನರೂಪ ವ್ರತದಿಂದ 
ದೇವದೇವನಾದ, ಮನೋಹರನಾದ, ಸುಂದರನಾಗಿರತಕ್ಕ,. Ke 
ಶ್ರೀಜನಾರ್ದನನೇ! ನನ್ನ ಬಗ್ಗೆ ಪ್ರಸನ್ನನಾಗು. ॥೨೭ ॥ ನಾನು ನಿನಗೆ ಅರ್ಪಿಸುತ್ತಿರುವ ಪಕ್ವಾನ್ನವು 
ಒಂದು ತುತಿರಬಹುದು ಅಥವಾ ಅರ್ಧ ತುತಿರಬಹುದು. ಹೇಗಾದರೂ ಇರಲಿ, ನನ್ನಿಂದ 
ಯಾವುದು ನಿವೇದಿತವಾಗಿದೆಯೋ ಅದು ಷಡ್ರ “ಸಗಳಿಂದ ತುಂಬಿದೆ ಮತ್ತು ಸಕ್ಕರೆ ತುಪ ದಿಂದ 
ಕೂಡಿದೆ ಮತ್ತು ಹೇರಳವಾದಷ್ಟು ತುಪ ಪದಿಂದಲೂ, ಬೆಲ್ಲ ಮೆಣಸು, ಜೀರಿಗೆ ಮ 
ಗಳಿಂದಲೂ, ರುಚಿಯುಕವನ್ನಾಗಿ ಮಾಡಲ್ಪಟ್ಟಿದೆ. ಆದ್ದರಿಂದ ಅದನ್ನು ಸ್ವೀಕರಿಸು. ದಕ್ಷಿಣೆಯಿಂದ 
ಕೂಡಿದ ತಾಂಬೂಲವನ್ನು ಶ್ರದ್ಧೆಭಕ್ತಿಗಳಿಂದ ಸಮರ್ಪಿಸುತಿದ್ದೇನೆ; ಅದನ್ನು ಸ್ವೀಕರಿಸಿ 
ಫಲಪ್ರದನಾಗು. ನನ್ನಕರ್ಮ, ಕಿ ಕ್ರಿಯೆ ಮತ್ತುನಿವೇದನದಲ್ಲಿಹೆಚ್ಚುಕಡಿಮೆಗಳಿವೆ; ಅದನ್ನುಸ್ವೀಕರಿಸಿ 
ಸಾಂಗಯುಕ್ತವನ್ನದ್ದನ್ನಾಗಿ ಮಾಡು. ॥ ೨೮-೩೦ ॥ ಈ ರೀತಿಯಾಗಿ ಹೇಳುತ್ತಾ ಜನಾರ್ದನ 
ದೇವರನ್ನು ವಿಸರ್ಜಿಸಿ ದಕ್ಷಿಣೆ ಮತ್ತು ಕಳಶವನ್ನು ಆಚಾರ್ಯರಿಗೆ ಕೊಟ್ಟು ಅತಿಶಯಭಕ್ತಿಯಿಂದ 
ಅವರನ್ನುಪ್ರಾರ್ಥಿಸಬೇಕು. ॥೩೧ ॥ ಗುರುಗಳೇ! ಸರ್ವಧರ್ಮಗಳನ್ನೂ ತಿಳಿದಿರುವ ಪೂಜ್ಯರೇ! 
ನಿಮ್ಮನ್ನು ಆಶ್ರಯಿಸಿದವರಲ್ಲಿವಾತ್ಸಲ್ಯವುಳ್ಳವರೇ! ನಿಮ್ಮಅನುಗ್ರಹದಿಂದ ಈ ಅನ್ನದಾನ ಕರ್ಮವು 
ಸಾಂಗವಾಗಲಿ: ॥ ೩೨ ॥ ಉಳಿದಿರುವ ಅಡಿಗೆ ಪದಾರ್ಥಗಳಿಂದ ದೀನರು; ಕುರುಡರು ಮತ್ತು 
ಕಂಗಾಲರನ್ನು ಭೋಜನ ಮಾಡಿಸಿ ತ್ರಪಿಪಡಿಸಿ ತಾನೂ ಇಷ್ಟಮಿತ್ರ ಬಂಧುಗಳೊಡನೆ ಭೋಜನ 
ಮಾಡತಕ್ಕದ್ದು. ॥ ೩೩ ॥॥ ಸಹಸ್ರಭೋಜನ ವಿಧಿಯನ್ನು ಮಾಡುವ ಆ ಮನುಷ್ಯನ ಪುಣ್ಯವನ್ನು 
ಹೇಳಲು ದೇವದೇವನಾದ ಶ್ರೀಹರಿಯೂ ಸಮರ್ಥನಲ್ಲ (ಅಂದರೆ ಅಪಾರವೆಂತರ್ಥ)1೩೪ ॥1 
ಈ ಅನ್ನದಾನಕ್ಕೆ ಯಾವ ನಿಯಮವೂ ಇಲ್ಲ; ಹಸಿದಿರುವರಂತೂ ಪಾತ್ರರೇ, ಆದರೂ 
ವೇದಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿ ನಿಷ್ಠರಾಗಿರುವವರಿಗೆ ಭೋಜನಮಾಡಿಸಿದರೆ ಈ 
ಮುಂದೆ ಹೇಳುವ ಮಹಾಫಲಗಳು ಲಭ್ಯವಾಗುವುವು. ॥। ೩೫ ॥ ವೇದಾಭ್ಯಾಸದಿಂದ ಯಾರು 
ಅನ್ನವನ್ನು ಜೀರ್ಣಿಸಿಕೊಳ್ಳುತ್ತಾರೋ ಅಂತವರನ್ನು ಭೋಜನ ಮಾಡಿಸಿದರೆ ತನ್ನ ಹಿಂದಿನ ಹತ್ತು 
ಪೀಳಿಗೆಗೆ ಸೇರಿದ ಪಿತೃ ಗಳನ್ನು ತನಗೆ ಭವಿಷ್ಯದಲ್ಲಿ ಬಂದು ಒದಗುವ ಹತ್ತು ಪೀಳಿಗೆಯ ಪಿತೃ ಗಳನ್ನು 
ಉದ್ಧರಿಸುವುದು. ॥ ೩೬ ॥ ಸಹಸ್ರ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವುದು ಮುಖ್ಯ. 
ಹಾಗಿಲ್ಲದಿದ್ದರೆ ಹೇಗಾದರಾಗಲೀ ಸಹಸ್ರ ಜನರಿಗೆ ಭೋಜನ ಮಾಡಿಸುವುದು ಮಧ್ಯಮ. ಹೇಗೆ 
ಮಾಡಿದರೂ ಫಲವು ಬರುತದೆ. ॥ ೩೭ ॥ ಇದೇ ರೀತಿಯಾಗಿ ಲಕ್ಷಸಂಖ್ಯಾಕ ಅಥವಾ ಕೋಟಿ 
ಸಂಖ್ಯಾಕರಾದ ಬ್ರಾಹ್ಮಣರುಗಳನ್ನು ತನ್ನ ಶಕ್ನಾನುಸಾರ ಟು ಮಾಡಿಸತಕ್ಕದ್ದು; 
ಶಕ್ತಿಯಿಲ್ಲದವನು ನೂರು ಬ್ರಾಹ್ಮಣರುಗಳನ್ನಾದರೂ ಭೋಜನ ಮಾಡಿಸಬೇಕು. ೩೮ ॥ ಎಷ್ಟು 
ಬ್ರಾಹ್ಮಣರಿಗೆ ಭೋಜನ ಮಾಡಿಸುತ್ತೇವೋ ಅಷ್ಟು ಸಂಖ್ಯೆ ಆಹುತಿಗಳಿಂದ ಹೋಮಿಸಬೇಕು, 
ಅಥವಾ ಭೋಜನ ಸಂಖ್ಯೆಯ ಹತ್ತನೆಯ ಒಂದು ಅಂಶವಾದರೂ ಹೋಮಿಸಬಹುದು. ಮಿಕ್ಕ 
ಕರ್ಮಭಾಗಗಳು ಹಿಂದೆ ಹೇಳಿರುವಂತೆಯೇ ಸರಿ. ॥ ೩೯ ॥ ಎಲೈ ಮುನೀಶ್ವರರೇ! 

ಸರ್ವಶಾಸ್ತ್ರಗಳಲ್ಲಿ ಏನೇನು ದಾನಗಳು ಉಕ್ತವಾಗಿವೆಯೋ ಮತ್ತು ವ್ರತಗಳು ನಿರೂಪಿತ 
ವಾಗಿವೆಯೋ ಅವಲ್ಲವೂ ಅ ಅನ್ನದಾ ನಕ್ಕೆ ಸಮನಾಗುವುದಿಲ್ಲ. I ೪೦ 1 ಜಗತ್ತೆಲ್ಲವೂ ಅನ್ನವನ್ನೇ 

ಮೂಲದಲ್ಲಿ ಹೊಂದಿದೆ. ಪ್ರಾ 1. ಅನ್ನವನ್ನವಲಂಬಿಸಿಯೇ ಇದೆ. ಆದ್ದರಿಂದ ಈ ಅನ್ನವೇ 


442 ಪ್ರಯಾಗಮಾಹಾತ್ಮ ಮ್‌ 


ಅಮೃತಪ್ರಾಯವಾಗಿ ಬ್ರಹ್ಮಸಾಕ್ಟಾತ್ಕಾರಕ್ಕೆ ಕಾರಣವಾಗುತ್ತದೆ. ॥ ೪೧ । ಜೀವಿಗಳಲ್ಲಿರುವ ಏಳು 
ಧಾತುಗಳೂ ಅನ್ನವನ್ನೇ ಮೂಲದಲ್ಲಿ ಅವಲಂಬಿಸಿವೆ. ಆದ್ದರಿಂದ ಜಗತ್ತಿಗೆ ಉಪಕಾರ 
ಮಾಡುವವರು ಅನ್ನವನ್ನು ಪ್ರದಾನ ಮಾಡಬೇಕು. ॥ ೪೨ ॥॥ ಇಂದ್ರಾದಿ ಎಲ್ಲ ದೇವತೆಗಳೂ 
ಅನ್ನವನ್ನೇ ಉಪಾಸಿಸುತ್ತಾರೆ. ವೇದಾದಿಗಳೂ ಪರಮಾತ್ಮನನ್ನು "“ಅನ್ನ'' ಎಂದೇ ವರ್ಣಿಸಿವೆ. 
॥ ೪೩ ॥ ಮೋಕ್ಟಸುಖವನ್ನು ಬಯಸಿದ ಯಷಿಗಳು ಈ ಅನ್ನದಾನದ ಫಲಸ್ವರೂಪವಾಗಿ 
ಇಹಲೋಕಪರಲೋಕಗಳ ಸುಖಗಳನ್ನುಹೊಂದಿ ಕೊನೆಗೆ ಶ್ರೀವಿಷ್ಣುವಿನ ವೈಕುಂಠದಲ್ಲಿಇದ್ದಾರೆ. 
॥ ೪೪. ॥ ಈ ವಿಧಿಯಿಂದ ಎಲ್ಲಿಯಾದರೂ ಇರಲಿ, ಯಾರು ಅನ್ನದಾನವನ್ನು ಮಾಡುವರೋ 
ಅವರು ಕಲ್ಲೋಕಪ್ರಕಾರ ಮಾಡಿದ ಅನ್ನದಾನದ ಫಲವನ್ನು ಹೊಂದುತ್ತಾರೆ. 1॥ ೪೫ ॥ 
ಯಥಾವಿಧಿಯಾಗಿ ಪ್ರಯಾಗಕ್ಷೇತ್ರದಲ್ಲಿ ಅನ್ನದಾನ ಮಾಡಿದವನು ಬೇರೆಡೆಗಳಲ್ಲಿ ಮಾಡಿದ 
ಅನ್ನದಾನಗಳಿಗಿಂತ ಅನಂತಪಟ್ಟು ಹೆಚ್ಚಿಗೆ ಫಲವನ್ನು ಹೊಂದುವನು. ॥ ೪೬ ॥ ಎಲ್ಲೆ, 
ಮುನಿಶ್ರೇಷ್ಠರೇ! ಈ ತೀರ್ಥನಾಯಕನಾದ ಪ್ರಯಾಗದಲ್ಲಿಮಾಡತಕ್ಕ ಈ ಅನ್ನದಾನದ ವಿಧಿಯು 
ತಮಗೆ ಹೇಳಲ್ಪಟ್ಟಿತು; ಇನ್ನೂ ಬೇರೆ ಬೇರೆ ವಿಷಯಗಳನ್ನುಹೇಳುವೆನು. ಆಲಿಸಿರಿ. ೪೭ 


॥ ಐವತ್ತೇಳನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಅಷ್ಟಪಂಚಾಶತಮೋ ಧ್ಯಾಯಃ 1೫೮ ॥ 


ಸೂತ ಉವಾಚ 
ಯಾನಿ ಕಾನಿ ಚ ದಾನಾನಿ ಸ್ವಲ್ಪಾನ್ಯಲ್ಪತರಾಣಿ ಚ । 
ತೀರ್ಥರಾಜಂ ಸಮಾಸಾದ್ಯ ಮಹತ್ವ್ವಂ ಯಾಂತಿ ಭಕಿತಃ 11 ೧ ॥ 
ಅಪ್ರಕಾಶ್ಯಂ ತು ತತ್ರಾಪಿ ಮಹತ್ತರಮುದಾಹ್ಮತಮ್‌ । 
ವಿಷ್ಣುಪ್ರಿಯಕರಂ ಶ್ರೇಷ್ಠಂ ಸರ್ವವಿಫ್ಲೆ ರಬಾಧಿತಮ್‌ 11೨ 
ಮಂತ್ರತಂತ್ರಕ್ರಿಯಾಹೀನಮಲ್ಪಕಂ ವಿಧಿವರ್ಜಿತಮ್‌ । 
ಅಪ್ರಕಾಶಕ್ಸತಂ ದಾನಂ ಪ್ರಕಾಶಾದ್ದಶಧಾಧಿಕಮ್‌ I ೩ 1 
ಪ್ರಯಾಗೇತತಿ ಪ್ರಶಂಸಂತಿ ಗುಪದಾನಂ ಮಹರ್ಷಯಃ । 
ಅತೋ ಧನವತಾ ಕಾರ್ಯಂ ದರಿದ್ರೇಣಾಪಿ ಶಕಿತಃ 1೪॥ 
ಅತ್ಯೆವೋದಾಹರಂತೀಮಮಿತಿಹಾಸಂ ಪುರಾತನಮ್‌ । 
ಯಸ್ಯ ಶ್ರವಣಮಾತ್ರೇಣ ಗುಪದಾನಫಲಂ ಲಭೇತ್‌ ॥ ೫ ॥ 
ಸ್ವಸ್ತಶಕ್ತಾ ಶ್ಯ ಕೃತಂ ಯದ್ಯದ್ಧಹು ಸ್ವಲ್ಪಮಥಾಪಿ ವಾ। 
ಸರ್ವಸಾಕ್ಷೀ ಜಗಚ್ಚಕ್ಟುರ್ಮಾಧವಸ್ತೇನ ತುಷೃತಿ Wt 
ಮಧ್ಯದೇಶೇ ಪುರಾ ಕಶ್ಚಿದಾಸೀದ್ವೈಶ್ಯೋ ಧನೇಶ್ವರಃ । 
ನಾಮ್ನಾ ಗುಪ್ಪಥನೋ ಲೋಭೀ ಕರ್ಮಣಾಪಿ ತಥೈವ ಸಃ 1೭1 
ಅತ್ಯಂತಕೃಪಣೋ 5ದಾತಾ5ಭಕ್ರೋ5ಭೋಜಯಿತಾ ಚಸಃ। 
ರಂಕವೃತ್ತಿಪ್ರಿಯೋ ದುಃಖಂ ಸುಖವನ್ಮನೃತೇ ಕ್ಷಮೀ 1೮ ॥ 
ಪತಿವ್ರತಾ ತಸ್ಯ ಭಾರ್ಯಾ ಸುನಂದಾನಂದರೂಪಿಣೀ । 
ಸುಶೀಲಾ ರೂಪಸಂಪನ್ನಾ ವಸ್ಥಾಲಂಕಾರಭೂಷಿತಾ [EN 
ಗೃಹಕರ್ಮಣಿ ದಕ್ಬಾಸೀದ್ದೇವದ್ವಿಜಪರಾಯಣಾ I 
ಭುಂಜಾನಾ ಸ್ಪಕ್ಟತಂ ಪುಣ್ಯಂ ಪತ್ಯುಶ್ಚಂದಾನುವರ್ತಿನೀ Hu ೧೦ ॥ 
ಪ್ರಾತರಾದಿನಿಶೀಥಾಂತಂ ನಾನಾಭೋಗಾನ್ಸುನಕ್ತಿಸಾ । 
ನಿಶೀಥಾದುದಯಂ ಯಾವದ್ರಂಕವತಿಷ್ಠತಿ ಸ್ವಯಮ್‌ 11 ೧೧ ॥ 


ಕದಾಚಿತದ್ದೃಹೇ ಕಶ್ಚಿದ್ಯಾಚಕಸ್ಸಮುಪಾಗತಃ | 
ಭಾರ್ಯಯಾ ಪ್ರೇರಿತೋ ದೀನಃ ದ್ರವ್ಯಾರ್ಜನಪರೋ ಭ್ರಮನ್‌॥। ೧೨ ॥ 
ದ್ವಾರ್ಯಲಿಂದೇ ಸಮಾಸೀನಂ ಕ್ಷುತ್ತಡಾಕುಲಿತೇಂದ್ರಿಯಮ್‌ । 


ದದರ್ಶಾಥ ಸುನಂದಾ ತಂ ಬಾ ್ರ್ರಹ್ಮಣಂ ಶ್ವಾಸವರ್ಷಿಣಮ್‌ | ೧೩ 1 
ದೃಷ್ಟಾ ಶ್ವ ತಥಾವಿಧಂ ವಿಪ್ರಂ ಕೃಪಾನಿರ್ಭರಮಾನಸಾ | 
`ಪ್ರಶ್ರಯಾವನತಾ ಭೂತ್ವಾ ತಮುವಾಚ ಧನೇಶ್ವರೀ I ೧೪ ॥ 


443 


444 . 'ಪ್ರಯಾಗಮಾಹಾತ್ಮ್ಯಮ್‌ 
|| ಐವತ್ತೆಂಟನೆಯ ಅಧ್ಯಾಯವು | 


ಸೂತರು ಹೇಳಿದರು 

ಸಣ್ಣದಾಗಿರಲಿ, ಸ್ವಲ್ಪವಾಗಿರಲಿ ಶ್ರೀತೀರ್ಥರಾಜನಾದ ಪ್ರಯಾಗಮಾಧವನಿಗೆ ಭಕ್ತಿ 
ಯಿಂದ ಅರ್ಪಿತವಾದ ದಾನವು ಮಹತ್ತರವಾಗುತ್ತದೆ. ॥ ೧ ॥ ಪ್ರಕಾಶಪಡಿಸದೆ ಗುಪವಾಗಿ 
ಕೊಡಲ್ಪಟ್ಟ ದಾನವು, ಮಹತ್ತರವಾದುದೆಂದು ಶಾಸ್ತ್ರಗಳಲ್ಲಿ ಉದಾಹರಿಸಲ್ಪಟ್ಟಿದೆ. ಇಂತಹ 
ಗುಪದಾನವು ಯಾವ ಬಾಧೆಯೂ ಇಲ್ಲದ್ದು ಶ್ರೇಷ್ಠವಾದುದು ಮತ್ತು ಶ್ರೀಹರಿಗೆ ಪ್ರಿಯವಾದುದು 
1೨ ॥ ಮಂತ್ರತಂತ್ರಗಳಿಲ್ಲದೆ ಯಾವ ವಿಧಿನಿಯಮಗಳೂ ಇಲ್ಲದೆ ಗುಪವಾಗಿ ಕೊಡುವ ದಾನವು 
ಪ್ರಕಾಶಪಡಿಸಿ ಕೊಡುವ ದಾನಕ್ಕಿಂತ ಹತ್ತರಷ್ಟುಹೆಚ್ಚಿಗೆ ಫಲಕೊಡತಕ್ಕದ್ದು 11೩ ।। ಮಹರ್ಷಿಗಳು 
ಪ್ರಯಾಗದಲ್ಲಿ ಗುಪದಾನವನ್ನು ಬಹುವಾಗಿ ಪ್ರಶಂಸಿಸಿದ್ದಾರೆ. ಆದ್ದರಿಂದ ಶ್ರೀಮಂತನು 
ಅವಶ್ಯವಾಗಿ ದರಿದ್ರನೂ ಯಥಾಶಕ್ತಿಅಲ್ಲಿಗುಪ್ಪದಾನವನ್ನುಮಾಡಬೇಕು. ॥೪॥ ಈ ವಿಷಯದಲ್ಲಿ 
ಪುರಾತನವಾದ ಇತಿಹಾಸವನ್ನು ಹೇಳುವರು; ಇದನ್ನು ಕೇಳುವ ಮಾತ್ರದಿಂದಲೇ ಗುಪ್ಪದಾನದ 
ಫಲಪ್ರಾಪ್ತಿಯಾಗುವುದು. TENT ತನ್ನ ಶಕ್ತಿಗೆ ತಕ್ಕಂತೆ ಮಾಡಿದ ದೊಡ್ಡದಾಗಲೀ, ಅಲದ್ದಾಗಲೀ 
ಇರುವ ದಾನದಿಂದ ಸರ್ವಸಾಕ್ಲಿಯಾದ ಶ್ರೀಮಾಧವನು ಸಂತುಷ್ಠನಾಗುವನು. ॥ ೬ । ಹಿಂದೆ, 
ಮಧ್ಯದೇಶದಲ್ಲಿ ಗುಪ್ಪಧನನೆಂಬ ಹೆಸರುಳ್ಳ ಒಬ್ಬ ಶ್ರೀಮಂತ ವೈಶ್ಯನಿದ್ದುನು. ಅವನು ತನ್ನ 
ಕರ್ಮದಿಂದಲೂ ಗುಪ್ಪಧನನೇ ಆಗಿದ್ದನು. (ದುಡ್ಡನ್ನು ಮುಚ್ಚಿಡುತ್ತಿದ್ದನೆಂದರ್ಥ) 
ಅತಿಲೋಭಿಯಾಗಿದ್ದನು. ॥। ೭ ॥ ಅವನು ಅತ್ಯಂತ ಜಿಪುಣನೂ, ದಾನಮಾಡದವನೂ, 
ಭಗವದ್ಭಕ್ತಿಯಿಲ್ಲದವನೂ ಮತ್ತು ಯಾರಿಗೂ ಊಟಮಾಡಿಸದವನಾಗಿದ್ದನು. ದರಿದ್ರನಂತೆ 
ಇರಲು ಇಷ್ಟಪಡುತ್ತಿದ್ದನು ಮತ್ತುಎಲ್ಲವನ್ನೂಸಹಿಸಿಕೊಂಡಿದ್ದುದುಃಖವನ್ನೇ ಸುಖಪ್ರಾಯವನ್ನಾಗಿ 
ತಿಳಿಯುತಿದ್ದನು. ॥॥ ೮ ।। ಅವನ ಹೆಂಡತಿಯು ಸುನಂದಾ ಎಂದು. ಇವಳಿಗೆ ಆನಂದಕರವಾದ 
ರೂಪವಿದ್ದಿತು. ಇವಳು ಒಳ್ಳೆಯ ನಡತೆಯಿಂದಲೂ ರೂಪಸಂಪತಿನಿಂದಲೂ ಕೂಡಿದ್ದು ಒಳ್ಳೆಯ 
ವಸ್ತಾಲಂಕಾರಗಳಿಂದ ಭೂಷಿತಳಾಗಿದ್ದಳು. ॥ ೯ ॥ ಗೃಹಕೃತ್ಯಗಳಲ್ಲಿ ಕುಶಲಳಾಗಿದ್ದು ದೇವರು 
ಬ್ರಾಹ್ಮಣರುಗಳ ವಿಷಯದಲ್ಲಿಆಸಕ್ತಿತೋರುತ್ತಿದ್ದಳು. ತನ್ನಪುಣ್ಯಫಲವನ್ನು ಅನುಭವಿಸುತ್ತಾಗಂಡನ 
ಇಚ್ಛೆಗೆ ಅನುಕೂಲಳಾಗಿದ್ದಳು. | ೧೦ ॥॥ ಪ್ರಾಶಃಕಾಲದಿಂದ ರಾತ್ರಿಯವರೆಗೆ ತನಗೆ ಇಷ್ಟಬಂದ 
ಭೋಗಭಾಗ್ಯಗಳನ್ನು ಅನುಭವಿಸುತಿದ್ದಳು. ಆದರೆ ರಾತ್ರಿಯಿಂದ ಬೆಳಗ್ಗಿನವರೆಗೆ ತಾನೂ 
ದರಿದ್ರಳಂತೆ ಇರುತ್ತಿದ್ದಳು. ॥ ೧೧ 1॥ ಒಂದು ದಿನ, ಅವಳ ಮನೆಗೆ ಒಬ್ಬ ಭಿಕ್ಷುಕನು ಬಂದನು; 
ಅವನು ದೀನನಾಗಿದ್ದು ಹೆಂಡತಿಯಿಂದ ಪ್ರೇರಿಸಲ್ಪಟ್ಟವನಾಗಿ ಹಣದ ಸಂಪಾದನೆಗಾಗಿ 
ಅಲೆಯುತ್ತಿದ್ದನು. ॥ ೧೨ । ಬಾಗಿಲಿನ ಚೌಕಟ್ಟಿನ ಹತ್ತಿರ ಕುಳಿತು ಹಸಿವು ನೀರಡಿಕೆಯಿಂದ 
ನಿಟ್ಟುಸಿರು ಬಿಡುತ್ತಿದ್ದ ಮತ್ತು ಆಯಾಸಗೊಂಡಿದ್ದ ಬ್ರಾಹ್ಮಣನನ್ನು ಸುನಂದೆಯು ನೋಡಿದಳು. 
॥ ೧೩ ॥ ಅಂಥ ಅವಸ್ಥೆಯಲ್ಲಿದ್ದ ಆ ಬ್ರಾಹ್ಮಣನನ್ನು ನೋಡಿದ ಧನಿಕಳಾದ ಸುನಂದೆಯ ಮನಸ್ಸು 
ಕಾರುಣ್ಯದಿಂದ ತುಂಬಿಹೋಯಿತು. ವಿನಯದಿಂದ ಬಾಗಿ ಅವನನ್ನುಪ್ಪಶ್ನಿಸಿದಳು. ॥ ೧೪ ॥ 
ಸುನಂದೋವಾಚ--- 

ಕುತಸ್ತಮಾಗತೋ ಬ್ರಹ್ಮನ್ಯುತ್ರೇದಾನೀಂ ಚ ಗಚ್ಛಸಿ । 
ವಿಹ್ವಲೋ ದೃಶ್ಯಸೇ ಕಸ್ಥಾತಿಂಚಾಸೇ ಚ ಮನೋಗತಮ್‌"..... ॥ ೧೫ ॥ 


ಅಧ್ಯಾಯ ೫೮ 445 


ಸುನಂದೆಯು ಹೇಳಿದಳು 

"ಎಲೈ ಬಾ ್ರಹೃಣೋತ್ತಮನೇ। ಎಲ್ಲಿಂದ ಬರುತ್ತಿದ್ದೀ, ಮತು ಎಲ್ಲಿಗೆ ಹೋಗುತ್ತಿದ್ದೀ. ನಿನ್ನನ್ನು 
ನೋಡಿದರೆ. ಕಷ್ಟದಲ್ಲಿದ್ದಂತೆ ತೋರುವುದು. ನನ್ನ ಮನಸಿನಲ್ಲಿ ಏನಿದೆ?” ಎಮು 
I ೧೫ 1 


ಬ್ರಾಹ್ಮಣ ಉವಾಚ 
ಕ್ಲುತ್ಪಡಾಕುಲಚಿತೋsಹಂ ನೋತಹೇ ವಕುಮನಾಗಪಿ | 
ಮನಃಸ್ವಾಸ್ತ 50 ಸಮಾಸಾದ್ಯ ವದಿಷ್ಯಾಮಿ ಸ್ವಚೇಷ್ಠಿತಮ್‌ | ೧೬ ॥ 


ಬಾ ್ರಿಹ್ನಣನು ಹೇಳಿದನು 

““ಹಸಿವು ನೀರಡಿಕೆಯಿಂದ ನನ್ನ ಮನಸ್ಸು ವ್ಯಾಕುಲಗೊಂಡಿದೆ. ಹೇಳಲು ಸ್ವಲ್ಪವೂ 
ಉತ್ಸಾಹವಿಲ್ಲ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದ ಮೇಲೆನ ನ್ನ ವೃತ್ತಾಂತವನ್ನೆಲ್ಲಾ ಹೇಳುವೆನು.'' ಎಂದನು. 
1೧೬ 


ಸೂತ ಉವಾಚ 
ಇತಿ ತದ್ವಚನಂ ಶು ತ್ವಾ ಜ್ಞಾತ್ವಾ ಚಾತಿಬುಭುಳ್ಳಿತಮ್‌ । 
ಸ್ಫರಂತ್ಕಾ ಲ ತಿಥ್ಯಧರ್ಮಂ ಸ ಸಾ ತಂ ನಿನಾಯ ಗೃಹಾಂತರಮ್‌ 1 ೧೭ ॥ 
ಸ್ನಾಪಯಿತ್ವೋಷ್ಟಸಲಲೈ: ಪರಿಧಾಯ ವರಂ ಶುಭಮ್‌ । 
ಸಮಾವೇಶ್ಯಾಸನೇ ರಮ್ಯೇನಪೂಜಯತಂ ಯಥಾವಿಧಿ 11 ೧೮ ॥ 
ಆಮಂ ನಾನಾವಿಧಂ ದತ್ವಾದಧಿಕ್ಷೀರಫ್ಪತಾದಿ ಚ। 
ಕಾರಯಿತ್ವಾಮುನಾ ಪಾಕಂ ಭೋಜಯಾಮಾಸಂ ತಂ ದ್ವಿಜಯ್‌ ॥೧೯॥ 
ತತೋ ಯಥಾಸುಖಂ ವಿಪ್ರೇ ಭುಕ್ತವತ್ಯಮಲಾಶಯಾ । 


ನಾನಾಪರಿಜನೈರ್ಯುಕ್ತಾ ತಚಿ ತ್ಛೇಷಂ ಬುಭುಜೇ ಸ್ವಯಮ್‌ Il ೨೦ ॥ 

ಅಥ ತೃಪುಸುಖಾಸೀನಸ ಸಯಾ ಸ ಕಹಮ | 

ಸ್ಟೋದಂತಂ ಕಥಯಾಮಾಸ ಸುನಂದಾಮತಿಹರ್ಷಿತಃ (1 ೨೧ ॥ 
ಸೂತರು ಹೇಳಿದರು 


ಈ ರೀತಿಯಾದ ಅವನ ಮಾತುಗಳನ್ನು ಕೇಳಿ ಆಕೆಯು ಬಹಳ ದಣಿದಿರುವನೆಂದು ತಿಳಿದು 
ಆತಿಥ್ಯ ಧರ್ಮವನ್ನು ಸ್ಥರಿಸಿದವಳಾಗಿ ಅವನನ್ನುಮನೆಯೊಳಗೆ ಸ್ವಾಗತಿಸಿದಳು. ।। ೧೭ ।। ಅವನಿಗೆ 
ಬಿಸಿನೀರನ್ನು ಸ್ನಾನಕ್ಕೆ ಕೊಟ್ಟು ಉಟ್ಟುಕೊಳ್ಳಲು ಶುಭ್ರವಾದ ಒಳ್ಳೆಯ ಬಟ್ಟೆಯನ್ನು ಕೊಟ್ಟು 
ಉತ್ತಮವಾದ ಆಸ ಸನದಲ್ಲಿ ಕೂಡಿಸಿ 'ಎಧಿವತಾಗಿ ಸತ್ಯರಿಸಿದಳು. | ೧೮ ॥ ಹಾಲು ತುಪ್ಪ 
ಮೊಸರು, ಅಕ್ಕಿ ಮುಂತಾದ ಹಸಿ ಪದಾರ್ಥಗಳನ್ನು ಕೊಟ್ಟು ಅವನು ಅಡಿಗೆಯನ್ನು 
ಮಾಡಿಕೊಂಡು "ಭೋಜನ ಮಾಡಲು ಅನುಕೂಲ ಮಾಡಿಕೊಟ್ಟಳು. | ೧೯ ॥ ಅನಂತರ 
ಬ್ರಾಹ್ಮಣನು ಸುಖವಾಗಿ ಭೋಜನವನ್ನು ಮಾಡಿ ಮುಗಿಸಿದ ಮೇಲೆ ಆ ಸ್ತ್ರೀಯು ಒಳ್ಳೆಯ 


446 ಪ್ರಯಾಗಮಾಹಾತ್ಮ ಮ್‌ 


ಭಾವನೆಯಿಂದ ತನ್ನ ಬಂಧುಗಳೊಡನೆ ಉಳಿದಿರುವ ಅಡಿಗೆಯಿಂದ ತಾನೂ ಭೋಜನ 
ಮಾಡಿದಳು. ॥೨೦ ॥ ಅನಂತರ ತೃಪ್ತಿಯಿಂದ ಸುಖವಾಗಿ ಕುಳಿತಿರತಕ್ಕ ಆ ಬ್ರಾಹ್ಮಣನು ಆಕೆಯಿಂದ 
ಆದರ ಮಾಡಲ್ಪಟ್ಟವನಾಗಿ ಆಕೆಯನ್ನುಕುರಿತು ತನ್ನವೃತ್ತಾಂತವನ್ನೆಲ್ಲಾಅರುಹಿದನು. ॥೨೧ I 


ದ್ವಿಜ ಉವಾಚ 

ಧರ್ಮಿಷ್ಟೇ ಶೃಣು ಮೇ ವೃತಂ ಯದ್ಭ; ಮನ್ನಿಹ ಚಾಗತಃ । | 

` ಸ್ತ್ರಿಯಾ ವಿವಾಸಿತೋತತ್ಯರ್ಥಂ ದಾರಿದ್ಯಪ್ರಾಪುದುಃಖಯಾ H ೨೨ ॥ 
ಧನಮೇವ ಪರಂ ಲೋಕೇ ಸಂಸಾರಸುಖಸಾಧನಮ್‌ । 
ತದ್ದಿನಾ ಮೃತಕಪ್ರಾಯೋ ವ್ಯರ್ಥಂ ಭವತಿ ಜೀವಿತಮ್‌ 11 ೨೩ 1 
ತಪೋ ವಿದ್ಯಾ ಬಲಂ ಶೌರ್ಯಂ ಸದಾಚಾರಶ್ಚ ಸತ್ಯಿಯಾಃ [ 
ಕುಲವರ್ಣಾಶ್ರಮಾಸರ್ವೇ ವಿಫಲಾ ಧನವರ್ಜಿತಾ (| ೨೪ ॥ 
ತದರ್ಜನೋತ್ತುಕೋ 5ಹಂ ವೈ ದೈವಾತ್ತದ್ದ ಹಮಾಗತಃ | 
ತ್ವದ್ಧಾರ್ಹಸ್ಥ್ಯಂ ಸಮಾಲೋಕ್ಕ ಪ್ರಹೃಷ್ಟೋ ಸ್ಥಿ ಶುಚಿಸ್ಥಿತೇ | ೨೫ ॥ 
ತಂತು ಮೇ ಸುಭಗಾ ಭಾಸಿ ಚೈಕಲಾ ದ್ರಕ್ಸ್ಯಸೇ ಕಥಮ್‌ । 
ಗೃಹಸ್ವಾಮೀ ಕ್ವಚಾಸ್ಟೇ ತೇ ಪ್ರೇಷಿತೋ ವಾಸ್ತಿವಾ ಗೃಹೇ W ೨೬ ॥ 


ಬ್ರಾಹ್ಮಣನು ಹೇಳಿದನು ; 

ಎಲೈ ಧರ್ಮಿಷ್ಠ *! ದಾರಿದ್ರ್ಯದಿಂದ ಪ್ರಾಪ್ತವಾದ ದುಃಖದಿಂದ ನನ್ನ ಹೆಂಡತಿಯಿಂದ 
ಊರಿನಿಂದ ಹೊರಡಿಸಲ್ಪಟ್ಟಿರತಕ್ಕ ನನ್ನವೃತ್ತಾಂತವನ್ನುಕೇಳು. ॥೨೨ ।। ಸಂಸಾರವನ್ನುಸುಖವಾಗಿ 
ಸಾಗಿಸುವುದಕ್ಕೆ ಅವಶ್ಯಕವಾದ ಸಾಧನವೆಂದರೆ ಹಣವೇನೇ; ಅದಿಲ್ಲದಿದ್ದರೆ ಜೀವನವು 
ಶವದಂತಾಗಿ ವೃರ್ಥವಾಗುವುದು. WW ೨೩ ॥ ಹಣವಿಲ್ಲದಿದ್ದರೆ ತಪಸ್ಸು ವಿದ್ಯೆಯು, ಶಕ್ತಿಯು, 
ಶೌರ್ಯವು, ಸದಾಚಾರವು, ಸತ್ಯಿಯೆಗಳು, ಕುಲಕ್ಕೆ ಸಂಬಂಧಪಟ್ಟ ವರ್ಣವು ಮತ್ತು ವರ್ಣಾ 
ಶ್ರಮಗಳು. ಎಲ್ಲವೂ ವ್ಯರ್ಥವಾಗುವುವು. ॥ ೨೪ ॥ ಆದ್ದರಿಂದ ಈ ಹಣದ ಸಂಪಾದನೆಯಲ್ಲಿ 
ಉತ್ಸುಕನಾಗಿದ್ದು ದೈವಯೋಗದಿಂದ ನಿನ್ನ ಮನೆಗೆ ಬಂದಿದ್ದೇನೆ. ಎಲೈ ಒಳ್ಳೆಯ ಮಂದಹಾಸ 
ವುಳ್ಳವಳೇ; ನಿನ್ನಗೃಹಸ್ಥಧರ್ಮದ ಆಚರಣೆಯನ್ನುಕಂಡು ಹರ್ಷಗೊಂಡಿದ್ದೇನೆ. ॥ ೨೫ ॥ ನೀನು 
ಚಿನ್ನಾಗಿ ಸುಖಭೋಗಗಳನ್ನು ಹೊಂದಿರುವುದಾಗಿ ನನಗೆ ತೋರುತ್ತಿ. ಆದರೆ ಒಬ್ಬಂಟಿಗಳಾಗಿ 
ಏಕೆ ಕಂಡುಬರುತ್ತಿದ್ದೀಳಿ ಮನೆಯ ಯಜಮಾನನನ್ನು ಎಲ್ಲಿಯಾದರೂ ಕಳುಹಿಸಿದ್ದೀಯಾ? 


ಇ 4 
ಇಲ್ಲವಾದರೆ ಮನೆಯಲ್ಲಿಯೇ ಇದ್ದಾನೆಯೇ?'' ಎಂದು ಪ್ರಶ್ನಿಸಿದನು. 1॥ ೨೬ ॥1 


ಸುನಂದೋವಾಚ- 


ಸಪ ಸಾದರಮ್‌ | ೨೭ ॥ 
ಇತ್ಯುಕ್ತ್ವಾತಂ ಸುನಂದಾ ಸಾ ಗಹಕರ್ಮ ಚಕಾರ ಹ 


ಲ 
ಸ ಚ ಸುಷ್ಟಾಪ ಪರ್ಯಂಕೇ ಶ್ರಮಾಪನುತಿಕಾಮ್ಮಯಾ || ೨೮ ॥ 
ಜ್‌ 


ಅಧ್ಯಾಯ ೫೮ 447 


ಅಥ ಸಾಯಂ ಸುನಂದಾ ಸಾ ದೀಪಾನ್ವಜ್ಞಾಲ್ಯ ಸರ್ವತಃ । 


ಕೃತ್ವಾ ಸಾಯಂತನಂ ಕೃತ್ಯಂ ಸುಷ್ಟಾಪ ಗೃಹಮಧ್ಯಗಾ ೨೯ ॥ 
ದ್ವಿಜೋತಪ್ರೃತ್ಥಾಯ ಸಹಸಾ ಧೌತಾಂಘ್ರಿಯುಗಲಸತಃ । 

ಸಂಧ್ಯಾಮುಪಾಸ್ಯ ಮನಸಾ ಜಜಾಪ ಬ್ರಹ್ಮ ಸುವ್ರತಃ : ೩೦ ॥ 
ಅಥ ಶೂನ್ಯಂ ಗೃಹಂ ದೃಷ್ಟಾ ಸುಪ್ಪಾಂ ಚ ಗೃಹಧರ್ಮಿಣೀಮ್‌ । 

ದದರ್ಶ ಸರ್ವತೋ ಗೇಹಂ ಸಮೃದ್ಧಂ ದೀಪಭೂಷಿತಮ್‌ 11೩೧ ॥ 
ಏಕಸ್ಥಿನ್ಗ] ಹಭಾಗೇ5ಸ್‌ ದ ್ರವ್ಯಂ ಭಾಂಡಂ ಮಹತ್ತರಮ್‌ । 

ದೃಷ್ಟಾ ಶ್ರ ದಾತುಂ ಮನಶಕ್ರೀ ನಿರ್ಧನೋ ಧನಲೋಭತಃ (1 ೩೨ ॥ 
ತಾವತ್ಚ್ಸಂಚಫಣೋ ನಾಗಸತ ಉತ್ಥಾಯ ಸತ್ವರಮ್‌ । 
ಪೂತ್ಯಾರೈರ್ಭೀಷಯನ್ನಾಹ ಸಕ್ರೋಧಂ ಧನಲಾಲಸಮ್‌ 11 ೩೩ ॥ 


ಸುನಂದೆಯು ಹೇಳಿದಳು 

ವಿಪ್ರನೇ। ಅವರನ್ನು ನೋಡುವ ಇಚ್ಛೆಯಿದ್ದರೆ ಇಲ್ಲಿಯೇ ಇದ್ದು ಬಿಡಿ. ಮಧ್ಯರಾತ್ರಿಯಲ್ಲಿ 
ಅವರು ಬರುವರು. ಆಗ ಅವರನ್ನು ನೋಡುವಿರಿ. ॥ ೨೭ 1॥ ಹೀಗೆ ಹೇಳಿ ಸುನಂದೆಯು 
ಗೃಹಕಾರ್ಯಗಳಲ್ಲಿ ಆಸಕಳಾದಳು. ಆ ಬ್ರಾಹ್ಮಣನಾದರೋ ಆಯಾಸ ಪರಿಹಾರವಾಗಲು 
ಮಂಚದ ಮೇಲೆ ಮಲಗಿದನು. ॥। ೨೮ ॥। ಅನಂತರ ಸಾಯಂಕಾಲದಲ್ಲಿ ಸುನಂದೆಯು ಎಲ್ಲ 
ಕಡೆಯಲ್ಲೂದೀಪಗಳನ್ನುಹಚ್ಚಿಟ್ಟುಸಾಯಂಕಾಲದಲ್ಲಿಮಾಡಬೇಕಾದ ಕಾರ್ಯಗಳನ್ನೆಲ್ಲಮುಗಿಸಿ, 
ಮನೆಯ ಮಧ್ಯದಲ್ಲಿಮಲಗಿದಳು. ೨೯ ಸದಾಚಾರ ವ್ರತವುಳ್ಳ ಆ ಬ್ರಾಹ್ಮಣನು ಥಟ್ಟನೆ ಎದ್ದು 
ತನ್ನ ಕಾಲುಗಳನ್ನು ತೊಳೆದುಕೊಂಡು, ಸಾಯಂಸಂಧ್ಯಾವನ್ನು ಮಾಡಿ ಮನಸಿನಲ್ಲೇ 
ಗಾಯತ್ರೀಮಂತ್ರವನ್ನು ಜಪಿಸಿದನು. ॥ ೩೦ ॥॥ ಅನಂತರ ಯಾರೂ ಇಲ್ಲದಿರುವ ಮನೆಯನ್ನೂ 
ಮಲಗಿರುವ ಗೃಹಿಣಿಯನ್ನೂಎಲ್ಲಿಡೆ ದೀಪಗಳಿಂದ ಬೆಳಗುತ್ತಿರುವ ಮತ್ತುಸಮೃದ್ಧವಾಗಿ ತುಂಬಿರುವ 
ಮನೆಯನ್ನುನೋಡಿದನು. ॥॥೩೧ ॥ ಮನೆಯ ಒಂದು ಭಾಗದಲ್ಲಿದೊಡ್ಡನಾಣ್ಯಗಳ ಪಾತ್ರೆಯನ್ನು 
ನೋಡಿ ದರಿದ್ರನಾದ ಅವನು ಧನಲೋಭಿಯಾಗಿ ಅದರಿಂದ ಹಣವನ್ನು ತೆಗೆದುಕೊಳ್ಳಲು 
ನಿಶ್ಚಯಿಸಿದನು. ॥ ೩೨ ॥ ಆಗ ಜಾಗ್ರತೆಯಾಗಿ ಐದು ಹೆಡೆಯ ಹಾವೊಂದು ತನ್ನ ಹೆಡೆಗಳನ್ನೆತ್ತಿ 
ಬುಸುಗುಟ್ಟಿಧನಾಸಕ್ತನಾದ ಇವನನ್ನುಹೆದರಿಸಿ, ಕೋಪದಿಂದ ಹೇಳಿತು. 11೩೩ ॥ 


ನಾಗ ಉವಾಚ 
ಗೃಹ್ನಾಸೀದಂ ಧನಂ ಕಸ್ಯ ಮಾಮನಾದ್ದತ್ವ ದುರ್ಮತೇ | 
ನ ಗೃಹಸ್ವಾಮಿನೋ ದ್ರವ್ಯಂ ನ ತವಾಸ್ತಿಮಮಾಪಿ ಚ ॥1 ೩೪ I 
ವಿಷ್ಣುಶರ್ಮೆೇತಿ ಧರ್ಮಾತ್ಮಾ ಕಿಂಚಿದ್ದಾನಪರಶ್ಶುಚಿಃ । 
ನಿಸ್ತಹಸರ್ವಕಾಮೇಷು ಪ್ರಯಾಗೇ ವಸತಿ ದ್ವಿಜಃ !1 ೩೫ ॥ 


ಪ್ರತ್ಯಹಂ ಮಾಧವಕ್ಷೇತ್ರೇ ಆಮಧ್ಯಾಹ್ನಂ ಜಪನ್ನುನಃ | 
ಯಾಯಾವರಂ ಸಮಾನೀಯ ಕಿಂಚಿದ್ದತ್ವಾ ತತಃ ಸ್ವಯಮ್‌ || ೩೬ I 


448 ಪ್ರಯಾಗಮಾಹಾತ್ಮ್ಯಮ್‌ 
ಭುನಕ್ತಿ ಪಂಚಮೇ ಕಾಲೇ ಶೇತೇ ಸಂಧ್ಯಾಂ ವಟೇ ಸುಖಮ್‌ । 


ತಸ್ಯೇದಂ ವರ್ತತೇ ದ್ರವ್ಯಂ ಗುಪದಾನಪ್ರಭಾವಜಮ್‌ 1೩೭॥ 
ತತ್ತ್ವಮಿಚ್ಛಸಿ ಚೀದ್ದತ್ವಾ ಗೃಹ್ಟೀಷ್ಟತದನುಜ್ಞಯಾ । 
ಏವಂ ನಿವಾರಿತೋ ವಿಪ್ರಃ ಸ್ಪಸ್ನಾನೇ ಸಮುವಾಸ ಹ ೩೮ ॥ 
ವಿನಿದ್ರೋ ಧನಮಾಶಂಸನ್ಭತೀಕ್ಷನ್ನರುಣೋದಯಮ್‌ । 

. ಕದಾ ತತ್ರ ಗಮಿಷ್ಯಾಮಿ ಕದಾ ಲಪ್ಪ್ಯಾಮ್ಯದೋ ಧನಮ್‌ HAF I 
ಏವಂ ಧನಾಶಯಾ ವ್ಯಗ್ರಶ್ಚಿಂತಯಾನಃ ಪುನಃ ಪುನಃ । 
ಶಯ್ಯಾಯಾಂ ಜಾಗರೂಕೋ ಸೌ ನಿಶೀಥಂ ಸಮಪದ್ಯತ 1೪೦ ॥ 


|| ಇತಿ ಅಷ್ಟಪಂಚಾಶತ್ತಮೋನಧ್ಯಾಯಃ I 


ಸರ್ಪವು ಹೇಳಿತು 

ಎಲೈ ದುರ್ಬುದ್ಧಿಯುಳ್ಳವನೇ! ನನ್ನನ್ನು ಧಿಕ್ಕರಿಸಿ ಯಾರ ಹಣವನ್ನು ತೆಗೆದುಕೊಳ್ಳುತ್ತೀಯೆ; 
ಈ ಹಣವು ಮನೆಯ ಯಜಮಾನನದೂ ಅಲ್ಲ ನಿನ್ನದೂ ಅಲ್ಲ ನನ್ನದಂತೂ ಅಲ್ಲವೇ ಅಲ್ಲ. 
| ೩೪ ॥ ಧರ್ಮಾತ್ಮನಾದ, ""ಸ್ವಲ್ಪದಾನ''ದಲ್ಲಿ ಒಲವುಳ್ಳ ಪವಿತ್ರನಾಗಿರುವ ಮತ್ತು ಎಲ್ಲ 
ಕರ್ಮಗಳಲ್ಲೂ ನಿಸ್ಪೃ 'ಹನಾಗಿರುವ 'ವಿಷ್ಣುತರ್ಮನೆಂಬ ಒಬ್ಬ ಬ್ರಾಹ್ಮಣನು ಪ ಪ ಕ್ರಯಾಗದಲ್ಲಿ 
ಇದ್ದಾನೆ. ॥ ೩೫ ॥ ಪ್ರತಿದಿವಸವೂ ಶ್ರೀವೇಣೀಮಾಧವನ ಕ್ಷೇತ್ರದಲ್ಲಿ ಈ "ಬ್ರಾಹ್ಮಣನು. 
ಮಧ್ಯಾಹ್ನದವರೆಗೂ ಮಾಧವನನ್ನು ಕುರಿತು ಜಪ ಮಾಡುವನು. "ನಂತರ "ಯಾಯಾವರವನ್ನು 
ಮಾಡಿ (ಯಾಯಾವರ-ನಿತ್ಯಯಾಚನೆ) ದ್ರವ್ಯವನ್ನು ತಂದು, ಅದರಲ್ಲಿ ಸ್ವಲ್ಪಭಾಗವನ್ನು ದಾನ 
ಮಾಡಿ ಸಾಯಂಕಾಲವಾಗುತ್ತಲೇ AE ಮಾಡಿ ವಟಮೂಲದಲಿ )ಿನಿದ್ರಿ 'ಸುವನು. ಈ ಹಣವು 
ಅವನಿಗೆ ಸೇರಿದ್ದು. ಇದನ್ನು ಅವನು ಗುಪ ಶದಾನದ ಪ್ರಭಾವದಿಂದ ಸಂಪಾದಿಸಿದ್ದು. ೩೬-೩೭ ॥1 
ನೀನು ಅಪೇಕ್ಷೆಪಟ್ಟರೆ ಪ್ರ ಯಾಗಕ್ಕೆ ಹೋಗಿ ಅಲ್ಲಿಅವನ ಅಪ್ಪಣೆಯಿಂದ ಇದನ್ನು ತೆಗೆದುಕೋ. ಈ 
ರೀತಿಯಾಗಿ Ae ನಿವಾರಿಸಲ್ಪಟ್ಟ ಆ ಬ್ರಾಹ್ಮಣನು ತಾನು ಮಲಗಿದ ಸಕ್ಕ ಹಿಂದಿರುಗಿದನು. 
॥ ೩೮ ॥ ಹಣವನ್ನೇ ಆಶಿಸುತ್ತಾ ಅರುಣೋದಯವಾಗುವುದನ್ನೇ ನಿರೀಕ್ಷಿಸುತ್ತಾ "ಯಾವಾಗ 
ಪ್ರಯಾಗಕ್ಕೆ ಹೋದೇನು? ಅವನಿಂದ ಯಾವಾಗ ಹಣವನ್ನು ಸಂಪಾದಿಸುವೆನು?'' ಎಂದು 
ಹಣದಾಶೆಯಿಂದ ವ್ರಗ್ರನಾಗಿ ರಾತ್ರಿಯಿಡೀ ನಿದ್ದೆ ಮಾಡದೆ ಹಾಸಿಗೆಯಲ್ಲಿ ಎಚ್ಚರದಿಂದಿದ್ದೇ 
ಕಳೆದನು. 1೩೯-೪೦ ॥ 


|| | ಐವತ್ತೆಂಟನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಏಕೋನಷಷ್ಠಿತಮೋಧ್ಯಾಯಃ I ೫೯ ॥ 


ಸೂತ ಉವಾಚ 


29 


ತತಸ್ಪಮಾಗತೋ ರಾತ್ರಾವರ್ಧಚಂದ್ರೇ ನರ್ಧಭಾಸ್ಕರೇ | 
ವನಂ ಗತೋ ಗೃಹಸ್ವಾಮೀ ದ್ವಾರದೇಶೇ ಸಮಾಹ್ವಯತ್‌ 
ಗೃಹಿಣೀ ತದ್ದನಿಂ ಶ್ರುತ್ವಾ ದೀಪಾನ್ನಿರ್ವಾಪ್ಯ ಸರ್ವತಃ । 
ವಿಷಣ್ಣವದನಾ ತಸ್ಥಾವುದ್ಧಾ ಟಿ ದ್ವಾರಮಂಜಸಾ 
ಶುಷ್ಠಪರ್ಣಶಿರೋಭಾರಂ ಸ್ಥಾಪಯಿತ್ವಾ ಸ ಚಾಂಗಣೇ । 
ವಸಾ ತ್ರಕ್ಯತ್ತಾರ್ಯ ಶೀತೇನ ಜಲೇನ ಸ್ನಾನಮಾಚರತ್‌ 
ತತಃ ಪಾಷಾಣಪಾತ್ರೇಣ ವನ್ಯಂ ಪರ್ಯುಷಿತಂ ಸ್ಥಿತಮ್‌ । 
ಬುಭುಜೇ ಜೀರ್ಣಪರ್ಣಾನಾಂ ಜ್ಯೋತ್ಸ್ನ ಯಾ ಕೃತದೀಪಕ: 
ಮಾರ್ತಿಕೇನೈವ ಪಾತ್ರೇಣ ಜಲಂ ಪೀತ್ವಾ ಸುಶೀತಲಮ್‌ । 
ತಚ್ಛೇಷೇಣ ಕರೌ ಪಾದೌ ಮುಖಂ ಪ್ರಕ್ಷಾಲ್ಕ ಹರ್ಷಿತಃ 
ತತೋ ಗತ್ವಾಸ ಪರ್ಯಂಕೇ ಬಹುಜೀವಸಮಾಕುಲೇ । 
ತತ್ರಾಸರಕಥಾಶೂನ್ಯೇ ನಿಮ್ನೇ ನಿರುಪಬರ್ಹಣೇ 
ಕಂಚುಕಾವರಣಶ್ವಿಶ್ಯೇ ಕಟಿಸ್ಟ ಕೃಷ್ಣಧರಾತಲಃ । 
ತತೋ ಗತ್ವಾಸುನಂದಾಪಿ ಸುಷ್ಠಾಪ ಸ್ವಗೃಹಾಂತರೇ 
ಅಥಾರುಣೋದಯೇ ಕಾಲೇ ಶೀಘ್ರಮುತ್ಥಾಯ ಸತ್ನಧಃ । 
ಭಾರಸಾಹಿತ್ಯಮಾದಾಯ ತಾಮಾಮಂತ ಶ್ಯ ಗತೋ ವನಮ್‌ 
ಗತೇ ತಸ್ಥಿನ್ನುನಂದಾ ತು ಕೃತ್ವಾ ಶೌಚವಿಧಿಂ ಸತೀ । 
ಸಮ್ಮಾರ್ಜನೀಯಲೇಪಾದಿ ಪ್ರಾತ್ಯೂಷಂ ಕರ್ಮ ಸಾಚರತ್‌ 
ತದ ಸಾ ಶ್ವ ಮಹದಾಶ್ಚರ್ಯಂ ಜ್ಞಾತ್ವಾಸಾಂಸಾರಿಕಂ ಸುಖಮ್‌ । 
ಸ್ವಯಂ ವಿಚಾರಯಾಮಾಸ ಸಫಲಂ ದೃಷ್ಟನಾಧನಮ್‌ 
ಪಶ್ಯತೋ ಹಿ ಮಹಾಶ್ಚರ್ಯಂ ದಂಪತ್ಯೋಸಹಧರ್ಮಿಣೋಃ I 
ಪತ್ನೀ ದೃಶ್ಯಂ ಫಲಂ ಭುಂಕ್ರೇ ಪತಿಸ್ತು ಫಲಮೀದೃಶಮ್‌ 
ಮಾತಾಪಿತೃಸುತಭ್ರಾತ್ಮದಂಪತೀನಾಂ ಚ ಯೋ ಯಥಾ । 
ಪ್ರಾಗ್ಬವೇ ಕುರುತೇ ಕರ್ಮ ಸ ಏವೇಹಾತ್ರಿ ತತ್ಸಲಮ್‌ 
ಸ್ವತರ್ಮಣಾ ಸುನಂದಾಸ್‌ ಭುಂಕೇ ಸಾಂಸಾರಿಕಂ ಸುಖಮ್‌ । 
ಗೃಹಸ್ವಾಮ್ಯಪಿ ವೈಶ್ಯೋಸ್‌ ನ ತದಾಪ್ನೋತಿ ದಿಷ್ಠತಃ 
ತಪೋ ವಿದ್ಯಾಕುಲಾಚಾರನೀತಿಸಾಧನವಿಕ್ರಮಾಃ I 
ಭವಂತಿ ಯದ್ದಿನಾ ವೃರ್ಥಾ ತದದೃಪ್ಟಂ ನತೋತಸ್ಥ್ಯಹಮ್‌ 
449 


I O 1 


1 ೨ ॥ 


11೩ 


11೪1 


I ೫ ॥ 


1೬ | 


Wl ೭ 


nS un 


| ೯ ॥| 


11 ೧೦ I 


11 ೧೧ ॥ 


| ೧೨ ॥| 


I ೧೩ 1 


HW ೧೪ ॥ 


450 ಪ್ರಯಾಗಮಾಹಾತ್ಮ್ಯಮ್‌ 
ಅಹಂ ಚ ಬಲಿನಾ ಯೇನ ಪುರಾನ್ನಿರ್ವಾಸಿತಃ ಸ್ವಕಾತ್‌ । 


ಧನಲೋಭೇನ ತತ್ಪಶ್ರೇ ಕಥಮಂತಂ ಕರಿಷ್ಕತಿ ॥ ೧೫ ॥ 
ಸ ದಾಸ್ಯತಿ ನ ವಾ ಮಹ್ಯಂ ಪ್ರಾಣಪ್ರಿಯತರಂ ಧನಮ್‌ । 

ತಥಾಪ್ಯತ್ರ ಯತಿಷ್ಯೇsಹಂ ತಮಾಹುಸಹಕಾರಿಣಮ್‌ ॥ ೧೬ ॥ 
ವಿಚಾರ್ಯೈವಂ ಸಮುತ್ನಾಯ ತಾಮಾಭಾಷ್ಕ ಚ ಸತ್ವರಮ್‌ I 
ಹರ್ಷಶೋಕಭಯಾವಿಷ್ಟ ಪ್ರತಸ್ಥೇ ತೀರ್ಥಭೂಪತಿಮ್‌ 1 ೧೭ ॥ 
ದ್ವಿಗುಣಂ ಪ್ರಚಲನ್ಶಾರ್ಗೇನಶ್ನನ್ನಪಿ ಬಲಾನ್ನಿತಃ । 

ಅಪಿಬನ್ನಪ್ಯತಪ್ಪೋ5ಸ್‌ೌ ಪ್ರಯಾಗಂ ದ್ರಾಗಗಾದ್ದ್ವಿಜಃ ೧೮ ॥ 
ವಿಷ್ಣುಶರ್ಮಾ ದ್ವಿಜಃ ಕ್ಹಾಸ್ಯೇ ತಮಹಂ ದ್ರಷ್ಟುಮಾಗತಃ | 

ನಿವೇದಯತ ತಂ ಮಹ್ಯಮಿತಿ ಪಪ್ರಚ್ಛ ತಜ್ಜನಾನ್‌ 1೧೯ ॥ 
ಕೇಚನೋಚುಸ್ಪತಸಸ್ತ್ರೈ ವಿಷ್ಣುಶರ್ಮಾ ತು ತಿಪ್ಪತಿ । 
ಗಂಗಾಯಮುನಯೋಸ್ಪೀರ ಆಮಧ್ಯಾಹ್ನಂ ಜಪನ್‌ ದ್ವಿಜಃ ॥ ೨೦ ॥ 


ಗ್ರಾಮೇ ಯಾಯಾವರಂ ಕೃತ್ವಾ ಕಿಂಚಿದ್ದತ್ವಾ ತತಃ ಸ್ವಯಮ್‌ । 

ಭುಕ್ತ್ವಾ ಸಂಧ್ಯಾಂ ವಟೇ ರಾತ್‌ ಶೇತೇ ಶ್ರೀಮಾಧವಂ ಸ್ಥರನ್‌ ॥ ೨೧ ॥ 

ಇತಿ ಶ್ರುತ್ವಾ ಜಗಾಮಾಶು ಸತ್ವರಂ ವೇಣಿಕಾತಟೇ । 

ಧ್ಯಾನಸ್ಥಿತಂ ಸಮಾಲೋಕ್ಕ ಸ್ವಯಂ ಸ್ನಾನಂ ಚಕಾರ ಹ ॥ ೨೨ ॥ 

ಸಂಧ್ಯಾಮುಪಾಸ್ಯ ವಿಧಿವತ್ಕೌರಂ ಕೃತ್ವಾ ತತಃ ಪರಮ್‌ । 

ತ್ರಿವೇಣೀಂ ಮಾಧವಂ ಪೂಜ್ಯ ಪ್ರಾರ್ಥಯಾಮಾಸ ಭಕಿತಃ ॥ ೨೩ ॥ 

ಶ್ರೀಮಾಧವ ದಯಾಸಿಂಧೋ ಸರ್ವಕಾಮಪ್ರಪೂರಕ । ಸ 

ಯದಿ ದಾಸ್ಯಸಿ ಮೇ ದ್ರವ್ಯಂ ತದ್ದಸಿಷ್ಯೇ ತವ ಸ್ಥಲೇ (1 ೨೪ ॥॥ 

ಅಥ ಧ್ಯಾನಚ್ಯುತಂ ವೀಕ್ಷ್ಯ ತಂ ದ್ವಿಜಂ ತಸ್ಯ ಸನ್ನಿಧಿಮ್‌ । 

ಗತ್ವಾ ನತ್ವಾ ಪುರಃ ಸ್ಥಿತ್ವಾ ಊಚೇ ಯಾಚಕಮುದ್ರಯಾ u ೨೫ ॥ 
11 ಐವತ್ತೊಂಬತ್ತನೆಯ ಅಧ್ಯಾಯವು ॥ 


ಸೂತರು ಹೇಳಿದರು-- 


ಅರ್ಧರಾತ್ರಿಯಾಯಿತು. ಅರ್ಧಚಂದ್ರನು ಅರ್ಧಸೂರ್ಯನಂತೆ ಬೆಳಗಿದನು. ವನಕ್ಕೆ 
ತೆರಳಿದ್ದ ಮನೆಯ ಯಜಮಾನನು ಬಾಗಿಲಲ್ಲಿ ನಿಂತು ಕೂಗಿದನು. ॥। ೧ ॥ ಅದನ್ನು ಕೇಳಿದ 
ಯಜಮಾನಿಯು ಎಲ್ಲೆಡೆಯೂ ದೀಪಗಳನ್ನು ಆರಿಸಿ ದುಃಖಿತಳಾಗಿ ಬಾಗಿಲನ್ನುತೆಗೆದು ನಿಂತಳು. 
೨ ॥ ಅನಂತರ ಒಣಗಿದ ಎಲೆಗಳ ಹೊರೆಯನ್ನು ಅಂಗಳದಲ್ಲಿ ಇಟ್ಟು ಬಟ್ಟೆ ಬಿಚ್ಚಿ ತಣ್ಣೀರಿನಲ್ಲಿ 
ಕುತ್ತಿಗೆಯವರೆಗೆ ಸ್ನಾನ ಮಾಡಿದನು. ॥೩ ॥ ಒಣ ಎಲೆಗಳ ಸಹಾಯದಿಂದ ಬೆಳುದಿಂಗಳ ಬೆಳಕಿನಲ್ಲಿ 
ದೀಪ ಹಚ್ಚಿದನು. ಅನಂತರ ಮಣ್ಣಿನ ತಟ್ಟೆಯಲ್ಲಿ ತಂಗಳಾಗಿದ್ದ, ಕಾಡುಗೆಣಸಿನ ಆಹಾರೆವನ್ನು 


ಅಧ್ಯಾಯ ೫೯ 451 


ತಿಂದು, ಮಣ್ಣಿನ ಪಾತ್ರೆಯಲ್ಲಿಯೇ ತಣ್ಣೀರನ್ನು ಕುಡಿದು ಉಳಿದ ಅದೇ ತಣ್ಣೀರಿನಿಂದ 
ಕೈಕಾಲುಗಳನ್ನು ಹರ್ಷಿತನಾಗಿ ತೊಳೆದುಕೊಂಡನು. ॥೪-೫ ॥ ಜಿರಳೆ, ಗೊದ್ದ ಇರುವೆ ಮುಂತಾದ 
ನಾನಾಪ್ರಾಣಿಗಳು ಮಲಗಿದ್ದತನ್ನಮಂಚದ ಮೇಲೆ ಕೇವಲ ಒಂದು ಅಂಗಿಯನ್ನುಹಾಕಿಕೊಂಡು 
ಹಾಸಿಗೆ ಹೊದ್ದಿಗೆಯಿಲ್ಲದೆ ಮಂಚದ ಹಲಗೆಯು ಮೈಗೆ ಒತುತ್ತಿರಲು ಹಾಗೆಯೇ ಮಲಗಿದನು. 
ಅನಂತರ ಸುನಂದೆಯು ತನ್ನಶಯ್ಯಾಗೃಹಕ್ಕೆ ಹೋಗಿ ಸುಖವಾಗಿ ಮಲಗಿ ನಿದ್ರಿಸಿದಳು. ॥ ೬-೭ ॥1 
ಅನಂತರ ಅರುಣೋದಯವಾಗುತ್ತಲೇ ಅವನು ಜಾಗ್ರತೆಯಾಗಿ ಎದ್ದು ತನ್ನ ಭಾರವಾದ 
ಸಾಮಾನುಗಳನ್ನೆಲ್ಲ ಹೊತ್ತುಕೊಂಡು ಅವನ ಹೆಂಡತಿಗೆ ಹೇಳಿ ವನವನ್ನು ಕುರಿತು 
ಪ್ರಯಾಣಮಾಡಿದನು. ॥ ೮ ॥॥ ಗಂಡನು ಮನೆಯಿಂದ ಹೋದಮೇಲೆ ಪತಿವ್ರತೆಯಾದ ಆ 
ಸುನಂದೆಯು ಪಾ ್ರ್ರತರ್ವಿಧಿಗಳನ್ನು ಮುಗಿಸಿ ಮನೆಯನ್ನು ಗುಡಿಸಿ ಮತ್ತುಸಾರಿಸಿ ಪ್ರಾತಃಕಾಲದ 
ಕಾರ್ಯಗಳನ್ನೆಲ್ಲಾಮಾಡಿದಳು. ॥ ೯ || ವಿಪ್ರನು ತಾನು ನೋಡಿದ ಇದೆಲ್ಲವನ್ನೂಮಹದಾಶ್ಚರ್ಯ 
ಸಂಗತಿಯಾಗಿ ತಿಳಿದು ತಾನೂ ವಿಚಾರ ಮಾಡಿ ಸಂಸಾರದ ಸುಖವೂ ಅದೃಷ್ಟವನ್ನೇ ಸಾಧನವಾಗಿ 
ಉಳ್ಳದ್ದೆಂದು ತಿಳಿದುಕೊಂಡನು. ॥। ೧೦ ॥ ದಂಪತಿಗಳಾಗಿರತಕ್ಕ ಈ ಗಂಡಹೆಂಡತಿಯರ 
ಜೀವನವಿಧಾನವು ಬಹು ಆಶ್ಚರ್ಯಕರವಾದುದು. ಹೆಂಡತಿಯು ಕಣ್ಣಿಗೆ ಕಾಣುವಂತೆ ಎಲ್ಲ 
ಸತ್ಸಲಗಳನ್ನು ಅನುಭವಿಸುತಿದ್ದಾಳೆ. ಗಂಡನಾದರೋ ಇಂತಹ ಕಂಗಾಲುಫಲಗಳನ್ನು 
ಅನುಭವಿಸುತ್ತಿದ್ದಾನೆ. ॥ ೧೧ ॥ ತಾಯಿ, ತಂದೆ, ಮಗ, ಅಣ್ಣ ತಮ್ಮಂದಿರು ಮತ್ತು ದಂಪತಿಗಳು 
ಇವರೆಲ್ಲರೂ ತಮ್ಮ ತಮ್ಮ ಹಿಂದಿನ ಜನ್ನಗಳಲ್ಲಿಏನೇನು ಕರ್ಮಗಳನ್ನುಮಾಡಿರುವರೋ ಅವುಗಳ 
ಫಲಗಳನ್ನೇ ಈ ಜನ್ಮದಲ್ಲಿ ಅನುಭವಿಸುತ್ತಾರೆ. ॥ ೧೨ ॥ ತನ್ನ ಪೂರ್ವಜನ್ಮದ ಕರ್ಮದ 
ಫಲಸ್ವರೂಪವಾಗಿಯೇ ಸುನಂದೆಯು ಈಗ ಸಾಂಸಾರಿಕ ಸುಖಗಳನ್ನೆಲ್ಲಾ ಅನುಭವಿಸುತ್ತಿದ್ದಾಳೆ. 
ಮನೆಯ ಯಜಮಾನನಾಗಿರುವ ವೈಶ್ಯನಿಗಾದರೋ ಅವನ ದುರದೃಷ್ಟದ ದಶೆಯಿಂದ ಈ 
ಸೌಖ್ಯಗಳಿಲ್ಲ ॥ ೧೩ ॥ ವಿದ್ಯೆ, ಕುಲಾಚಾರ, ನೀತಿ, ಸಾಧನೆಗಳು ಮತ್ತು ಸಾಹಸಗಳು ಹೀಗೆ 
ಇವೆಲ್ಲವೂ ಯಾವುದಿಲ್ಲದೆ ವ್ಯರ್ಥವಾಗುವುವೋ ಅಂತಹ ಅದೃಷ್ಟಕ್ಕೆ ನನ್ನ ನಮಸ್ಕಾರಗಳು. 
॥ ೧೪ ॥ ನಾನೂ ಕೂಡ ಬಲವತ್ತರವಾದ ನನ್ನ ಅದೃಷ್ಟದಿಂದ ನನ್ನ ಊರಿನಿಂದ ಹೊರ 
ಹೊರಡಿಸಲ್ಲಟ್ಟಿದ್ದೇನೆ. ಆದ್ದರಿಂದ ಧನಲೋಭಿಯಾದ ನನಗೆ ಕೊನೆಗೆ ಏನು ಲಭ್ಯವೋ ಅದನ್ನೂ 
ನೋಡೇಬಿಡುವೆನು. ॥ ೧೫ ॥ ಈ ಅದೃಷ್ಟವು ನನಗೆ ಪ್ರಾಣಪ್ರಿಯವಾದ ಹಣವನ್ನು 
ಕೊಡುವುದೋ ಇಲ್ಲವೋ ನೋಡೇಬಿಡುವೆನು. ಪ್ರಯತ್ನವೇ ಸಹಕಾರಿಕಾರಣವೆಂದು ತಿಳಿದವರು 
ಹೇಳುವುದರಿಂದ ನಾನು ಈ ಹಣಕ್ಕಾಗಿ ಪ್ರಯತ್ನಿಸಿಯೇಬಿಡುತ್ತೇನೆ. ॥ ೧೬ ॥ ಈ ರೀತಿಯಾಗಿ 
ವಿಚಾರಮಾಡಿ ಹಾಸಿಗೆಯಿಂದ ಎದ್ದು ಮನೆಯ ಒಡತಿಗೆ ಹೇಳಿ ಹರ್ಷ, ಶೋಕ ಮತ್ತು ಭಯ 
ಇವುಗಳಿಂದ ಕೂಡಿದವನಾಗಿ ತೀರ್ಥರಾಜನಾದ ಪ್ರಯಾಗಕ್ಷೇತ್ರವನ್ನು ಕುರಿತು ಹೊರಟೇ 
ಬಿಟ್ಟನು. ॥ ೧೭ ॥ ಎರಡರಷ್ಟುವೇಗದಿಂದ ಅನ್ನನೀರುಗಳಿಲ್ಲದಿದ್ದರೂ ಆಯಾಸವನ್ನು ಲೆಕ್ಕಿಸದೇ 
ಬಲಿಷ್ಠನಂತೆ, ಬಾಯಾರದೆ ಇರುವವನಂತೆ ಜಾಗ್ರತೆಯಾಗಿ ಪ್ರಯಾಗಕ್ಷೇತ್ರವನ್ನು ತಲುಪಿದನು. 
॥ ೧೮ ॥ ""ವಿಷ್ಣುಶರ್ಮನೆಂಬ ಬ್ರಾಹ್ಮಣನು ಎಲ್ಲಿದ್ದಾನೆ, ಅವನನ್ನುನಾನು ನೋಡಬೇಕು, ಹೇಳಿರಿ. 
ಅದಕ್ಕಾಗಿ ಬಂದಿದ್ದೇನೆ'' ಎಂದು ಪ್ರಯಾಗದಲ್ಲಿನ ಜನರನ್ನು ವಿಚಾರಿಸಿದನು. ॥ ೧೯ ॥ ಗಂಗಾ 
ಯಮುನೆಯರ ತೀರದಲ್ಲಿ ಜಪ ಮಾಡುತ್ತಾ ಈ ವಿಷ್ಣುಶರ್ಮನೆಂಬ ದ್ವಿಜನು ಇರುತ್ತಾನೆ ಎಂದು 
ಕೆಲವರು ಅವನಿಗೆ ತಿಳಿಸಿದರು. ॥॥೨೦॥। ಈ ಊರಿನಲ್ಲಿಯಾಯಾವರವನ್ನುಮಾಡಿ ಸಂಪಾದಿಸಿದ 


452 ಪ್ರಯಾಗಮಾಹಾತ್ಮ್ಯಮ್‌ 


ಸ್ವಲ್ಪವನ್ನುದಾನ ಮಾಡಿ ತಾನೂ ಭೋಜನ ಮಾಡಿ ವಟಮೂಲದಲ್ಲಿ ಶ್ರೀಮಾಧವನನ್ನು. ಸ್ಥರಿಸುತ್ತಾ 
ಮಲಗುವನು. ॥ ೨೧ ॥ ಇದನ್ನು ಕೇಳಿ ಆ ಬ್ರಾಹ್ಮಣನು ತ್ರಿವೇಣಿಯ ದಡಕ್ಕೆ ಹೋಗಿ, ಅಲ್ಲಿ 
ಶ್ರೀವಿಷ್ಣುಶರ್ಮನು ಧ್ಯಾನಾಸಕ್ತನಾಗಿರುವುದನ್ನು ಕಂಡು, ತಾನೂ ತ್ರಿವೇಣಿಯಲ್ಲಿ ಸ್ನಾನ 
ಮಾಡಿದನು. ೨೨ ॥ ವಿಧಿವತ್ತಾಗಿ ಸಂಧ್ಯೆಯನ್ನುಮುಗಿಸಿ ನಂತರ ವಿಧಿವತ್ತಾಗಿ ಕೌರಕರ್ಮವನ್ನು 
ಮುಗಿಸಿ ನಂತರ ತ್ರಿವೇಣಿಯನ್ನೂ ಮಾಧವನನ್ನೂಪೂಜಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದನು. 
॥ ೨೩ ॥ ""ದಯಾಸಮುದ್ರನಾಗಿರುವ ಮತ್ತು ಎಲ್ಲಾ ಅಪೇಕ್ಷೆಗಳನ್ನು ಪೂರ್ಣಮಾಡತಕ್ಕ 
ಶ್ರೀಮಾಧವನೇ, ನೀನು ನನಗೆ ಹಣವನ್ನುಕೊಟ್ಟರೆ ಈ ನಿನ್ನಕ್ಷೇತ್ರದಲ್ಲಿಯೇ ವಾಸ ಮಾಡುವೆನು.'' 
ಎಂದು ಸಂಕಲ್ಪಿಸಿದನು. ॥ ೨೪ ।। ಆಮೇಲೆ ಧ್ಯಾನದಿಂದ ಎಚ್ಚರಗೊಂಡ ಶ್ರೀವಿಷ್ಣುಶರ್ಮನನ್ನು 
ಸಮೀಪಿಸಿ, ಅವನಿಗೆ ನಮಸ್ಕರಿಸಿ, ಯಾಚಕ ಭಾವನೆಯಿಂದ ಅವನನ್ನು ಕುರಿತು ಹೇಳಿದನು. 


11೨೫ ॥ 


ದ್ವಿಜ ಉವಾಚ 
ದ್ವಿಜವರ್ಯ ಮಹಾಬುದ್ದೇ ರಂಕಸ್ತ್ವಾಹಮುಪಾಗತಃ । 
ಸೀದತ್ಕುಟುಂಬಪೋಷಾರ್ಥಂ ಧನಮಿಚ್ಛಂಸ್ಟ್ರಿಯೇರಿತಃ 
ತದ್ದನಂ ಭೂರಿ ಮೇ ದೇಹಿ ದೂರಾದಾಗತವಾನಹಮ್‌ । 
ಕುಟುಂಬಪೋಷಣಂ ಮೇ ಸ್ಥಾತವ ಚಾತ್ಯಂತಿಕಂ ಫಲಮ್‌ 
ಇತಿ ತದ್ವಾಚಮಾಕರ್ಣ್ಯ ದರಿದ್ರತ್ವಾತುದು:ಖತಃ । 
ಸಂಸ್ಥರನ್ನಾಧವಂ ದೇವಂ ಮನಸೀದಂ ವ್ಯಚಾರಯತ್‌ 
ಯದಾ ವಿತಂ ಪ ಶ್ರಪದ್ಯೇತ ತದಾ ಪಾತ್ರಂ ನ ಜಾಯತೇ । 
ವಿತ್ತಂ ಚಿತ್ರ ಪ ಸ್ರ ಕ್ರಪದ್ಯೇತ ತದಾ ಪಾತ್ರಂ ನ ಲಭ್ಯತೇ 
ಪಾತ್ರೇಪಿ ವಿದ್ಯಮಾನೇಇಪಿ ತೀರ್ಥಂ ನೈವಪ ಪ್ರಪದ್ಯತೇ । 
ತತ್ರಾಪಿ ES NSS ಕ್ರಯಾಗ: ಶ್ರ ಷ್ಠ ಉಚ್ಛ ತೇ 
ಮಮ ದೈವವಶಾದದ್ಯ ವರ್ತಮಾನಮಷಿ ತ್ರ ಯಮ್‌ I 
ಪ್ರಥಮಸ್ಯ ತ್ವಭಾವೇನಾವರ್ತಮಾನಮಿವಾಭವತ್‌ 
ಇದಮೇವ ಹಿ ಸಾಫಲ್ಯಂ ಧನಸ್ಯ ಪರಿಕೀರ್ತಿತಮ್‌ । 
ಪುಣ್ಯದೇಶೇ ಚ ಕಾಲೇ ಚ ತತ್ತುಪಾತ್ರಕರೇನರ್ಪಣಮ್‌ 
ಮಮ ಕ್ವೈವಂವಿಧಂ ದೈವಮೇತಸ್ಥಿಂಸೀರ್ಥಭೂಪತ್‌ । 
ಮಸ್ಮೈ ಪ್ರ ದಾಸ್ಯಾಮಿ ಚೂಟಿ ಮನಸೀಪ್ಲಿತಮ್‌ 


ಚತು ಹೇಳಿದನು 


I ೨೬ ॥॥ 


॥ ೨೭ ॥ 


Il ೨೮ il 
Il ೨೯ ॥ 
1 ೩೦ ॥ 
11೩೧ ॥ 
1 ೩೨ ॥ 


| ೩೩ ॥ 


“ಬ್ರಾ ಹ್ಮಣೋತ್ತಮರೇ! ತಾವು ಮಹಾಬುದ್ಧಿಶಾಲಿಗಳು; ಬಡತನದಿಂದ ಪೀಡಿತನಾಗಿ 
ನಾನು ಬಂದಿದ್ದೇನೆ. ನಾನು ಕುಟುಂಬಪಾಲನೆಯಲ್ಲಿ ಪರಿತಪಿಸುತ್ತಿದ್ದೇನೆ. ನನ್ನ ಹೆಂಡತಿಯಿಂದ 
ಕಳುಹಿಸಲ್ಪಟ್ಟು ಇಲ್ಲಿಗೆ ಬಂದಿದ್ದೇನೆ. 1೨೬ ಬಹ ಹಳ ದೂರದಿಂದ ನಡೆದು ಬಂದಿದ್ದೇನೆ. ನಾನು 


ಅಧ್ಯಾಯ ೫೯ 453 


ಬಯಸುವ ಹೆಚ್ಚಿನ ಹಣವನ್ನುನನಗೆ ಕೊಡಿ; ಇದರಿಂದ ನನ್ನಕುಟುಂಬದ ಪೋಷಣೆಯೂ ಆಗಿ, 
ತಮಗೆ ಅತ್ಯಧಿಕಫಲವು ದೊರಕುವುದು.'' ೨೭ ॥ ವಿಷ್ಣುಶರ್ಮನು ದರಿದ್ರತೆಯಿಂದ ಅತ್ಯಂತ 
ದುಃಖಕ್ಕೆ ಈಡಾಗಿದ್ದ ಬಾ ್ರ್ರಹ್ಮಣನ ಈ ಮಾತನ್ನು ಕೇಳಿ, ಮಾಧವನನ್ನು ಸ್ಥರಿಸಿ ಮನಸ್ಸಿನಲ್ಲಿ ಈ ರೀತಿ 
ವಿಚಾರ ಮಾಡಿದನು. ॥ ೨೮ ॥ "ಹಣವು ಬಂದು ಸೇರಿದಾಗ ದಾನ ಮಾಡಲು ಸತ್ವಾತ್ರರು 
ಸಿಗುವುದಿಲ್ಲ. ಯಾವಾಗ ಹಣವೂ ಹಣವನ್ನು ದಾನ ಮಾಡುವ ಮನಸ್ಸೂ ಇದ್ದಾಗ ಆಗಲೂ 
ಸತ್ವಾತ್ರರು ಸಿಗುವುದಿಲ್ಲ, ಸತ್ವಾತ್ರರು ಸಿಕ್ಕಾಗ, ಸತ್ತೀರ್ಥಕ್ಷೇತ್ರವು ಸಿಗುವುದಿಲ್ಲ. ಅದರಲ್ಲೂ 
ಕೋಟ್ಯಾನುಕೋಟಿತೀರ್ಥಗಳಲ್ಲಿಪ್ರಯಾಗವು ಅತಿಶ್ರೇಷ್ಠವು. ಈಗ ದೈವಬಲದಿಂದ ನನಗೆ ಈ 
ಮೂರೂ ಲಭ್ಯವಾಗಿವೆ. ಹಣದ ಅಭಾವದಿಂದ ಈ ಮೂರೂ ಇಲ್ಲದ ಹಾಗೆಯೇ ಆಗಿತ್ತು 
ಹಣವನ್ನು ಹೊಂದಿರುವಾಗ ಪುಣ್ಯಕರವಾದ ದೇಶದಲ್ಲಿ ಪುಣ್ಯಕಾಲದಲ್ಲಿ ಸತ್ತಾತ್ರರಿಗೆ ದಾನ 
ಮಾಡಬೇಕು ಎಂಬುದಾಗಿ ಶಾಸ್ತ್ರಾದಿಗಳಲ್ಲಿಹೇಳಲ್ಪಟ್ಟಿದೆ. ॥೨೯-೩೨।।ನನಗೆ ಇಂತಹ ಅದೃಷ್ಟವು 
ಪುನಃ ಎಲ್ಲಿ ದೊರಕುವುದು? ಆದ್ದರಿಂದ ಈ ತೀರ್ಥರಾಜನಲ್ಲಿ ಈ ಬ್ರಾಹ್ಮಣನು ಮನಸಿನಲ್ಲಿ 
ಬಯಸಿರುವ ಹಣವನ್ನೆಲ್ಲಾದಾನ ಮಾಡುವೆನು. ॥೩೩ ॥1 


ವಿಷ್ಣುಶರ್ಮೋವಾಚ-- 
ಅಥೋವಾಚ ದರಿದ್ರೋನಹಂ ನ ದ್ರವ್ಯಂ ಮಾಮಕೇ ಗೃಹೇ । 
ಕಿಂಚಿದ್ದಾನಂ ಮಯಾ ನಿತ್ಯಂ ದೀಯತೇ ಬ್ರಾಹ್ಮಣಾಯ ಯತ್‌ 1೩೪ ॥ 
ತದ್ದೃಹಾಣ ತ್ವಮೇವಾದ್ಯ ದಯಾಂ ಕುರು ದಯಾನಿಧೇ । | 
ಇತಿ ಶ್ರುತ್ವಾ ವಚಸ್ಪಸ್ಯ ಕೃಷ್ಣಶರ್ಮಾಬ್ರವೀದ್ವಚಃ I ೩೫ ॥ 


ವಿಷ್ಣುಶರ್ಮನು ಹೇಳಿದನು-- 

ಹೀಗೆಂದು ಯೋಚಿಸಿ ಆ ವಿಷ್ಣುಶರ್ಮನು ಬ್ರಾಹ್ಮಣನನ್ನುಕುರಿತು ಈ ರೀತಿ ಹೇಳಿದನು. ನನ್ನ 
ಮನೆಯಲ್ಲಿ ಹಣವೇನೂ ಇಲ್ಲ. ನನ್ನಿಂದ ಪ್ರತಿನಿತ್ಯವು ಬ್ರಾಹ್ಮಣನೊಬ್ಬನಿಗೆ ಸ್ವಲ್ಪಧನ 
ಕೊಡಲ್ಪಡುತ್ತಿದೆ. ॥ ೩೪ ।। ಅದನ್ನು ನೀನು ಸ್ವೀಕರಿಸಿ ನನ್ನನ್ನು ಅನುಗ್ರಹಿಸು. ಹೀಗೆ ಹೇಳಿದ ಆ 
ಮಾತನ್ನು ಕೇಳಿ ಕೃಷ್ಣಶರ್ಮನು ಉತ್ತರವಿತ್ತನು. ॥ ೩೫ ॥1 


ಕ್ಷಷ್ಟಶರ್ಮೋವಾಬ- 
ಸಂಕಲ್ಪ್ಯ ದೇಹಿ ತದ್ದ್ರವ್ಯಂ ಯತ್ರ ಸ್ಯಾತ್ಯುತ್ತಚಿತ್ತವ । 
ತವಾಜ್ಞಯಾ ಗೃಹೀತ್ವಾತದ್ಗಮಿಷ್ಕಾಮಿ ಯಥಾಸುಖಮ್‌ 1 ೩೬ । 
ಕೃಷ್ಣಶರ್ಮನ್ನದಾಶ್ನರ್ಯಂ ಕುತ್ರ ಮೇಸಸ್ತಿ ಧನಂ ಕಿಯತ್‌ | 
ಲಣ ಚ ಮಿ 
ಕಥಂ ವಾ ಕುತ ಆಯಾತಂ ಜ್ಞಾತಂ ಚ ಭವತಾ ಕಥಮ್‌ 11 ೩೭ ॥ 
ವಿಷ್ಣುಶರ್ಮನ್ನಹಂ ಪತ್ನಾ | ಚೋದಿತಃ ಸೀದಮಾನಯಾ ॥ 
ದಿಷ್ಟಯಷ್ಟಿಂ ಸ್ವಮಾಲಂಬ್ಯ ಸ್ಪಪುರಾನ್ನಿರ್ಗತೋ ಬಹಿಃ I ೩೮ ॥ 
ತತೋ ವಿದೂರೇ ಗತ್ನಾಹಮೇಕಸ್ಸಿನ್ನಗರೇ ಶುಭೇ ॥ 
ಮಧ್ಯಾಹ್ನೇ ದೈವತೋ ಹೈೇಕವೈಶ್ಯಗೇಹಂಗತೋ ಸ್ಥ ಹಮ್‌ ॥೩೯॥ 


454 ಪ್ರಯಾಗಮಾಹಾತ್ಮ್ಯಮ್‌ 


ತದ್ದೇಹಿನೀ ಮದಾತಿಥ್ಯಂ ಭಕ್ಷ 4ಭೋಜ್ಯಸಮನ್ಹಿತಮ್‌ I 
ಚಕಾರ ಶಯನಾಂತಂ ಸಾ ವಿಷ್ಣುಶರ್ಮನೃಶಸ್ವಿನೀ 11೪೦ ॥ 


|| ಇತಿ ಏಕೋನಪಷ್ಪಿತಮೋsಧ್ಯಾಯಃ || 


ಕೃಷ್ಣಶರ್ಮನು ಹೇಳಿದನು 

"“ಎಲ್ಲೆಇರಲಿ, ಆ ಹಣವನ್ನು ಸಂಕಲ್ಪ ಮಾಡಿ ನನಗೆ ದಾನ ಕೊಡು. ನಾನು ಅದನ್ನು ನಿಮ್ಮ 
ಆಜ್ಞಾದಿಂದ ಸ್ವೀಕಾರ ಮಾಡಿ ಸುಖದಿಂದ ಹೋಗುತ್ತೇನೆ.'' ॥ ೩೬ ॥ ಅದಕ್ಕೆ ವಿಷ್ಣುಶರ್ಮನು 
ಹೇಳಿದನು. ""ಹೇ ಕೃಷ್ಣಶರ್ಮ! ಈ ಆಶ್ಚರ್ಯವನ್ನು ನನಗೆ ಬಿಡಿಸಿ ಹೇಳಿ. ನನ್ನ ಹಣ ಎಲ್ಲಿದೆ? 
ಎಷ್ಟಿದೆ? ಆ ಹಣವು ನನ್ನ ಪಾಲಿಗೆ ಹೇಗೆ ಬಂದಿತು? ತಮ್ಮಿಂದ ಹೇಗೆ ಈ ಹಣದ ವಿವರವು 
ತಿಳಿಯಲ್ಪಟ್ಟಿತು9'' (1೩೭ ॥ ಕೃಷ್ಣಶರ್ಮನು ಉತ್ತರ ಹೇಳಿದನು, ""ವಿಷ್ಣುಶರ್ಮನೇ। ಕಾರ್ಪಣ್ಯದ 
ಬೇಗೆಯಿಂದ ಬೆಂದ ನನ್ನಹೆಂಡತಿಯಿಂದ ಪ್ರಚೋದಿತನಾದ ನಾನು ನನ್ನ ಅದೃಷ್ಟದ ದಂಡವನ್ನು 
ಅವಲಂಬಿಸಿಕೊಂಡು ನನ್ನ ಊರಿಂದ ಹೊರಕ್ಕೆ ಹೊರಟಿನು. ॥ ೩೮ ॥ ಅಲ್ಲಿಂದ ಸ್ವಲ್ಪ 
ದೂರದಲ್ಲಿಯೇ ಮಧ್ಯಾಹ್ನದ ವೇಳೆಗೆ ದೈವಯೋಗದಿಂದ ಒಬ್ಬ ವೈಶ್ಯನ ಮನೆಗೆ ಬಂದೆನು. 
1೩೯ ॥ ಮನೆಯ ಒಡತಿಯು ಭಕ್ಷ್ಯಭೋಜ್ಯಾದಿಗಳಿಂದ ಕೂಡಿದ ಭೋಜನದಿಂದ ಹಿಡಿದು ನನ್ನ 
ಹಾಸಿಗೆಯವರೆಗಿನ ಎಲ್ಲಾ ಏರ್ಪಾಡನ್ನೂಮಾಡಿದಳು. 1೪೦ ॥ 


|| ಐವತೊಂಬತ್ತನೆಯ ಅಧ್ಯಾಯವು ಸಮಾಪವಾಯಿತು || 


11 ಅಥ ಷಷ್ಟಿತಮೋನಧ್ಯಾಯಃ 11೬೦ Il 


ಕೃಷ್ಣಶರ್ಮೋವಾಚ-- 
ಅಥ ತಸ್ಯಾಂ ಪ್ರಸುಪ್ಪಾಯಾಂ ತದ್ಭಹಂ ಪರಮರ್ದಿಮತ್‌ । 
ದ್ರಷ್ಟುಂ ಪ್ರವೃತಸತ್ಕೋಶೇ ದ್ರವ್ಯಭಾಂಡಮಲೋಕಯಮ್‌ WO 
ತತಸ್ಪಸ್ಥಾಪಾದಾತುಮಹಂ ಯತ್ನಮಕಾರಿಷಮ್‌ । 
ಯಾವತ್ಪಾವತ್ತಮುತ್ತಸ್ಥ್‌ ನಾಗಃ ಪಂಚಫಣೋ ಮಹಾನ್‌ ೨H 
ಸ ಮಾಮುವಾಚ ದುರ್ಬುದ್ಧೇ ನೇದಂ ತ್ವಂ ಲಪ್ಪ್ಯಸೇ ಧನಮ್‌ । 
ವೈಶ್ಯಸ್ಯಾತ್ರ ನ ಸತ್ತಾಸ್ತಿನ ತವಾಪಿ ಮಮಾಪಿ ನ 11೩ ॥ 
ಕಿಂತು ಪ್ರಯಾಗೇ ವಸತಿ ವಿಷ್ಣುಶರ್ಮೇತಿ ಯೋ ದ್ವಿಜಃ । 
ತಸ್ಕೇದಮಖಿಲಂ ದ್ರವ್ಯಂ ವಿದ್ಧಿ ಮಾಂ ರಕ್ಷಕಂ ಪರಮ್‌ ೪ 
ಪ್ರಯಾಗೇ ಪ್ರಾಗ್ಟವೇ ತೇನ ಮಾಫೇ ಪಾತ್ರೇ ಯಥಾವಿಧಿ । 
ಗುಪ್ಪದಾನಂ ಕೃತಂ ಸ್ವಲ್ಪಮಪಿ ಭಕ್ತ್ಯಾ ಕೃತಂ ಪರಮ್‌ ೫ ॥ 
ತೀರ್ಥರಾಜಸ್ಯ ಮಾಫಸ್ಕ ಪಾತ್ರಸ್ಯ ಚ ಮಹತ್ತತಃ ! 
ಗುಪತ್ಪಾಚ್ಚೆ ತದೇವಾಭೂದನಂತಮಿದಮೇವ ಚ 11 ೬॥( 
ಅತಸ್ಪದಾಜ್ಞಯಾ ದ್ರವ್ಯಂ ದಾಸ್ಯಾಮಿ ತ್ವಾನ ಚಾನ್ಯಥಾ । 
ಇತಿ ನಿರ್ಬಂಧಮಸ್ಕಾಹಂ ಜ್ಞಾತ್ವಾತ್ಚಾಂ ಸಮುಪಾಗತಃ 11೭1 
ಮಯೇದಂ ದ್ರವ್ಯಲೋಭೇನ ಸರ್ವಂ ತ್ವಯಿ ನಿವೇದಿತಮ್‌ । 
ಅತ ಊರ್ಧ್ವಂ ವಿಚಾರ್ಯಾತ್ರ ಯಥೇಚ್ಛಸಿ ತಥಾ ಕುರು 1೮1 


(1 ಅರವತ್ತನೆಯ ಅಧ್ಯಾಯವು ॥ 


ಕೃಷ್ಣತರ್ಮನು ಹೇಳಿದನು 

"ಆ ಗೃಹಿಣಿಯು ಮಲಗಿದಮೇಲೆ ಧನಧಾನ್ಯದಿಂದ ಸಮೃದ್ಧವಾಗಿದ್ದ ಆ ಮನೆಯನ್ನು 
ನೋಡಲು ಉದ್ಯುಕನಾದ ನಾನು ಅವಳ ಕೋಶಾಗಾರದಲ್ಲಿ ಹಣದ ಪಾತ್ರೆಯನ್ನು 
ನೋಡಿದೆನು. ॥। ೧ ॥ ಅದರಿಂದ ಹಣವನ್ನು ಅಪಹರಿಸಲು ಯತ್ನವನ್ನು ಮಾಡಿದೆನು. ಆಗ 
ಅದರಲ್ಲಿ ದೊಡ್ಡ ಐದು ಹೆಡೆ ಸರ್ಪವೊಂದು ಎದ್ದುನಿಂತಿತು. ॥ ೨ ॥ ಅದು ನನ್ನನ್ನು ಕುರಿತು 
""ದುರ್ಬುದ್ಧಿಯುಳ್ಳವನೇ! ಈ ಹಣವನ್ನು ನೀನು ಅಪಹರಿಸಲಾರೆ. ಈ ಹಣವು ಈ ವೈಶ್ಯನಿಗೂ 
ಸೇರಿಲ್ಲ ನನಗೂ ಸೇರಿಲ್ಲ ಮತ್ತು ನಿನಗೂ ಅಲ್ಲ ॥। ೩ ॥ ಪ್ರಯಾಗದಲ್ಲಿ ವಾಸಿಸುತ್ತಿರುವ 
ವಿಷ್ಣುಶರ್ಮ ಬ್ರಾಹ್ಮಣನಿಗೆ ಈ ಎಲ್ಲಹಣವೂ ಸೇರಿದ್ದು. ನಾನು ಕೇವಲ ಅದರ ರಕ್ಷಕನೆಂದು ತಿಳಿ. 
॥ ೪ ॥ ಪ್ರಯಾಗಕ್ಷೇತ್ರದಲ್ಲಿ ಪೂರ್ವಜನ್ಮದಲ್ಲಿ ಇವನಿಂದ ಮಾಘಮಾಸದಲ್ಲಿ ಸತ್ಪಾತ್ರರಿಗೆ 
ವಿಧ್ಯುಕಪ್ರಕಾರವಾಗಿ ""ಗುಪ್ತದಾನ''ವು ಭಕ್ತಿಯಿಂದ ಕೊಡಲ್ಪಟ್ಟಿತು. ॥ ೫ ॥ ತೀರ್ಥರಾಜನಾದ 
ಪ್ರಯಾಗದಲ್ಲಿ ಮಾಘಮಾಸದಲ್ಲಿ ಸತ್ತಾತ್ರನಿಗೆ ಅವನಿಂದ ಗುಪ್ತವಾಗಿ ಕೊಡಲ್ಪಟ್ಟದ್ದರಿಂದ ಆ 


ಎ 


ದಾನವು ಅನಂತವಾಗಿ ವೃದ್ಧಿಯಾಗಿ ಬೆಳೆದಿರುವ ಹಣವೇ. ಇದು. ॥ ೬ ॥ ಆದ್ದರಿಂದ ಅವನ 
455 


456 ಪ್ರಯಾಗಮಾಹಾತ್ಮ್ಯಮ್‌ 


ಅಪ್ಪಣೆಯಿಂದಲೇ ಈ ಹಣವನ್ನು ನಿನಗೆ ಕೊಡಬಲ್ಲೆ; ಇಲ್ಲದಿದ್ದರೆ ಇಲ್ಲ'' ಎಂದು ಹೇಳಲ್ಪಟ್ಟ ಈ 
ನಿರ್ಬಂಧವಚನವಿರುವುದರಿಂದ ನಿನ್ನ ಆಜ್ಞಾದಿಂದಲೇ ಈ ಹಣವನ್ನು ತೆಗೆದುಕೊಳ್ಳಲು ನಿನ್ನ 
ಸಮೀಪಕ್ಕೆ ಬಂದಿದ್ದೇನೆ. ॥ ೭ ॥ ಹಣದ ಲೋಭದಿಂದ ನನ್ನಿಂದ ಎಲ್ಲವೂ ನಿಮ್ಮಲ್ಲಿ 
ನಿವೇದಿಸಲ್ಪಟ್ಟಿದೆ. ಇದರ ಮೇಲೆ ವಿಚಾರಮಾಡಿ ತಮಗೆ ಇಷ್ಟಬಂದಂತೆ ಮಾಡಿರಿ.''ಎಂದು 
ಹೇಳಿದನು. ॥ ೮ ॥ 


ನಿಶಮ್ಯೇತಿ ವಚಸ್ಪಸ್ಯ ವಿಷ್ಣುಶರ್ಮಾತಿವಿಸ್ಥಿತಃ | 

ಸ್ಫರನ್ವ್ಹಯಾಗಮಾಹಾತ್ಮ 60 ಪ್ರಾಗ್ಫವಂ ಚ ಸ್ವಚೀಷ್ಠಿತಮ್‌ 1೯ ॥ 

ಅಥೋ ವಿಚಾರ್ಯ ಮನಸಿ ಸ್ವದೈವಾಸಾದಿತಂ ಧನಮ್‌ । 

ಭೂಯೋತತ್ರ ವಿತರಿಷ್ಯೇ ನಹಮಸ್ಥೈ ದತ್ವಾತು ವಾಂಛಿತಮ್‌ ॥೧೦॥ 

ಧನಂ ಹಿ ದ್ವಿವಿಧಂ ಪ್ರೋಕಂ ತಾರಕಂ ಮಾರಕಂ ತಥಾ । 

ಸುಮಾರ್ಗೇಣಾಗತಂ ತ್ವಾದ್ಯಂ ಕುಮಾರ್ಗೇಣಾಗತಂ ಪರಮ್‌ ॥ ೧೧॥ 

ಇದನ್ನು ಕೇಳಿ ವಿಷ್ಣುಶರ್ಮನು ಬಹಳ ಆಶ್ಚರ್ಯಗೊಂಡನು. ಪ್ರಯಾಗದ 

ಮಾಹಾತ್ಮ್ಯೆಯನ್ನು ತನ್ನ ಪೂರ್ವಜನ್ಮದ ವ್ಯಾಪಾರವನ್ನು ಸ್ಥರಣೆಗೆ ತಂದುಕೊಂಡನು. ॥ ೯ ॥ 
ಅನಂತರ ಮನಸಿನಲ್ಲಿ ಈ ರೀತಿ ವಿಚಾರ ಮಾಡಿದನು. ""ಸುದೈವದಿಂದ ಈ ನನ್ನ ಹಣವು ನನಗೇ 
ಪುನಃ ಸಂದಿದೆ. ಇದನ್ನು ಅವನು ಇಷ್ಟಪಟ್ಟಷ್ಟುಅವನಿಗೇ ಹಂಚುವೆನು. ॥ ೧೦ ॥ ಹಣವು ಎರಡು 
ವಿಧವಾದದ್ದು--ಒಂದು ನಮ್ಮನ್ನು ಸಂಸಾರ ಸಮುದ್ರದಿಂದ ದಾಟಿಸತಕ್ಕದ್ದ್ಹು ಇನ್ನೊಂದು 
ನಮಗೆ ಮೃತ್ಯುವನ್ನುತಂದು ಕೊಡತಕ್ಕದ್ದು. ಮೊದಲನೆಯದು ಒಳ್ಳೆಯ ಮಾರ್ಗದಿಂದ ಬಂದದ್ದು 
ಮತ್ತುಎರಡನೆಯದು ದುರ್ಮಾರ್ಗದಿಂದ ಬಂದದ್ದು.”' ॥ ೧೧॥ 
ವಿಷ್ಣುಶರ್ಮೋವಾಚ 

ಇತಿ ನಿಶ್ಚಿತ್ಯ ತಂ ಪ್ರಾಹ ಕೃಷ್ಣಶರ್ಮನ್ಮಮಾಜ್ಞಯಾ । 

ಗತ್ವಾ ತ್ಲಮಾನಯ ದ್ರವ್ಯಂ ಯಥಾಪೇಕ್ಷಮಿಹೈವ ತತ್‌ W0೧೨ ॥ 

ತತಸ್ಪೇತತ್ರ ಪ್ರದಾಸ್ಯಾಮಿ ನಾಹಂ ಮುಂಚಾಮಿ ಮಾಧವಮ್‌ । 

ಸ್ವಕುಟುಂಬಂ ಗೃಹೀತ್ವಾ ಚ ದ್ರವ್ಯಂ ಚಾಗಮ್ಯತಾಂ ಲಘು W ೧೩ ॥ 

ಕೃಷ್ಣಶರ್ಮಾ ತಥೇತ್ಯುಕ್ತ್ವಾ ಪ್ರಹೃಷ್ಟ ಪ್ರಯಯ್‌ ತತಃ । 

ಪುನಸದ್ಭವನಂ ಗತ್ವಾಸುನಂದಾಮಾಹ ಸಸ್ಥಿತಃ 1 ೧೪ ॥ 
ವಿಷ್ಣುಶರ್ಮನು ಹೇಳಿದನು 

ಈ ರೀತಿಯಾದ ಬುದ್ಧಿಯುಳ್ಳವನಾಗಿ ಆ ಕೃಷ್ಣಕರ್ಮನನ್ನು ಕುರಿತು, "'ಹೇ ಕೃಷ್ಣಶರ್ಮ! 

ನೀನು ಹೋಗಿ ಆ ಹಣವನ್ನುಇಲ್ಲಿಗೆ ತೆಗೆದುಕೊಂಡು ಬಾ. ನೀನು ಅಪೇಕ್ಟಿಸಿದಂತೆ ಆ ಹಣವನ್ನು 
ನಾನು ಇಲ್ಲಿಯೇ ನಿನಗೆ ದಾನ ಮಾಡುವೆನು. ನಾನಂತೂ ಶ್ರೀಮಾಧವನನ್ನು ಬಿಟ್ಟು ಅನ್ಯತ್ರ 
ಹೋಗಲಾರೆ. ಈ ದ್ರವ್ಯವನ್ನು ತೆಗೆದುಕೊಂಡು ನಿನ್ನ ಕುಟುಂಬದೊಡನೆ ಇಲ್ಲಿಗೆ ಜಾಗ್ರತೆಯಾಗಿ 
ಬಾ.'' ಎಂದು ಹೇಳಿದನು. | ೧೨-೧೩ 4 ಸಂತುಷ್ಟನಾದ ಕೃಷ್ಣಶರ್ಮನು ""ಹಾಗೆಯೇ ಆಗಲಿ'' 


ಅಧ್ಯಾಯ ೬೦ 457 


ಎಂದು ಹೇಳಿ ಅಲ್ಲಿಂದ ಹೊರಟು ಪುನಃ ಆ ವೈಶ್ಯನ ಮನೆಗೆ ಬಂದು ಹಸನ್ಮುಖಿಯಾಗಿ 
ಸುನಂದೆಯನ್ನು ಕುರಿತು ಹೇಳಿದನು. ॥ ೧೪ । 


ದ್ವಿಜ ಉವಾಚ-- 
ಸುನಂದೇ ತ್ವದ್ಭೃಹೇ ರಾತ್ಟೌ ದೃಷ್ಟಂ ಪೂರ್ವಂ ಮಯಾ ಧನಮ್‌ । 
ಗೃಹ್ನಾಮಿ ತದಹಂ ಸರ್ವಮಾಜ್ಞಾಂ ದೇಹಿ ದಯಾಂ ಕುರು il ೧೫ ॥ 


ಕೃಷ್ಟಶರ್ಮನು ಹೇಳಿದನು 
ಎಲ್ಫೆ ಸುನಂದೆಯೇ! ನಿಮ್ಮಮನೆಯಲ್ಲಿ ನಾನು ಹಿಂದೆ ಬಂದಿದ್ದಾಗ ಹಣವನ್ನುನೋಡಿದ್ದೆನು. 
ಅಷ್ಟನ್ನುನಾನು ತೆಗೆದುಕೊಳ್ಳುವೆನು, ದಯಮಾಡಿ ಆಜ್ಞೆಯನ್ನು ಕೊಡು ಎಂದನು. ॥। ೧೫ ॥ 


ಸುನಂದೋವಾಚ--- 
ಕುತ್ರಾಸ್ಟೇ ಮದ್ದ ಹೇ ದ್ರವ್ಯಂ ಮಾಂ ಪ್ರದರ್ಶಯ ಸತ್ವರಮ್‌ I 


ವಿನಿಶ್ಚಿತ್ಯ ಪುನಸುಭ್ಯಂ ಪ್ರದಾಸ್ಯಾಮಿ ನ ಸಂಶಯಃ I ೧೬ ॥ 
ತಯಾ ಸಹ ತತೋ ಗತ್ವಾ ದರ್ಶಯಾಮಾಸ ತದ್ಧನಮ್‌ । 
ಸಾಪಿ ದೃಷ್ಟ್ವಾ ತಮವದದ್ವಚನಂ ಧನಲೋಲುಪಾ `॥ ೧೭॥ 


ತಂ ಗೃಹ್ನಾಸಿ ಕಥಂ ವಿಪ್ರ ಮಮ ಗೇಹಸ್ಥಿತಂ ಧನಮ್‌ । 
ತತ್ರ ಮೇ ಕಾರಣಂ ಬ್ರೂಹಿ ಯೇನ ವಿಶ್ವಾಸಮಾಪ್ನುಯಾಮ್‌ ॥ ೧೮ ॥ 
ಏವಂ ವಿವದಮಾನಾನಾಂ ನಾಗ ಉತ್ಥಾಯ ಸತ್ವರಮ್‌ । 
ಫಣಾಮಂಡಲಮುದ್ಯಮ್ಯ ಸುನಂದಾಮಬ್ರವೀದ್ವಚಃ ॥೧೯॥ 


ಸುನಂದೆಯು ಹೇಳಿದಳು 

""ನನ್ನಮನೆಯಲ್ಲಿಹಣವೆಲ್ಲಿದೆ? ಅದನ್ನುನನಗೆ ತೋರಿಸು. ಅದನ್ನುನಿನಗೆ ಖಂಡಿತವಾಗಿ 
ಕೊಡುವೆನು'' ಎಂದು ಹೇಳಿದಾಗ ಬ್ರಾಹ್ಮಣನು ಅವಳ ಜೊತೆಗೆ ಹೋಗಿ ಆ ಹಣವನ್ನು 
ತೋರಿಸಿದನು. ಅದನ್ನು ನೋಡಿದ ಅವಳು ಹಣದ ಮೇಲಿನ ಆಸೆಯಿಂದ ಅವನನ್ನು ಕುರಿತು 
ಹೇಳಿದಳು. ।। ೧೬-೧೭ ॥ ನನ್ನಮನೆಯಲ್ಲಿರುವ ಹಣವನ್ನುನೀನು ಹೇಗೆ ತೆಗೆದುಕೊಳ್ಳುವೆ? ಈ 
ವಿಷಯದಲ್ಲಿಇರುವ ಕಾರಣವನ್ನಾದರೂ ಹೇಳು. ಅದರಿಂದ ನನಗೆ ನಂಬಿಕೆಯುಂಟಾಗುತ್ತದೆ. 
| ೧೮ ॥ ಹೀಗೆ ವಿವಾದ ಮಾಡಿದ ಸುನಂದೆಗೆ ಆ ಹಾವು ತನ್ನಹೆಡೆಯನ್ನು ಹರಡಿ ಮೇಲೆದ್ದು ಈ 
ರೀತಿಯಾಗಿ ಹೇಳಿತು. ॥ ೧೯ ॥ 


ನಾಗ ಉವಾಚ 
ಸುನಂದೇ ಶೃಣು ಮೇ ವಾಕ್ಯಂ ತವೈತಸ್ಯ ಚ ನೋ ಧನಮ್‌ । 
ಪ್ರಯಾಗವಾಸಿನೋ ವಿಷ್ಣುಶರ್ಮಣೋತಸ್ತೃಖಿಲಂ ಧನಮ್‌ ॥೨೦॥ 
ತದಾಜ್ಞಯಾಗತಾಯಾಸ್ಕೈ ದೇಹಿ ತ್ವಮವಿಲಂಬಿತಮ್‌ । 
ಮಾ ಕುರುಪ್ವಾತ್ರ ಸಂದೇಹಂ ಶೀಘ್ರಂ ಸಾಹಾಯ್ಯಕಂ ಕುರು ॥1 ೨೧ 1 


458 ಪ್ರಯಾಗಮಾಹಾತ್ಮ್ಯಮ್‌ 
ಸರ್ಪವು ಹೇಳಿತು 
““ಸುನಂದೆಯೇ! ನನ್ನ ಮಾತನ್ನು ಕೇಳು. ಈ ಹಣವು ನಿನ್ನದೂ ಅಲ್ಲ; ಈ ಬ್ರಾಹ್ಮಣದೂ 
ಅಲ್ಲ, ಪ್ರಯಾಗದಲ್ಲಿ ವಾಸ ಮಾಡುತಿರುವ ವಿಷ್ಣುಶರ್ಮನಿಗೆ ಈ ಎಲ್ಲ ಹಣವೂ ಸೇರಿದುದು. 
11೨೦ ॥ ಅವನ ಅಪ್ಪಣೆಯಿಂದಲೇ ಇಲ್ಲಿಗೆ ಬಂದಿರುವ ಇವನಿಗೆ ಎಲ್ಲಹಣವನ್ನೂಕೊಟ್ಟುಬಿಡು. 
ಈ ವಿಷಯದಲ್ಲಿಸಂದೇಹ ಬೇಡ, ಇವನಿಗೆ ಸಹಾಯ ಮಾಡು. ॥೨೧॥ 
ಏವಂ ನಾಗವಚಃ ಶ್ರುತ್ವಾ ಗತಸ್ವೀಯತ್ವಸಂಶಯಾ । 


| ಸ್ವಕೀಯಶಕಟೇ ಸ್ಥಾಪ್ಯ ದದೌ ತಸ್ಮೈ ನನಾಮ ಚ 11 ೨೨ ॥ 
ಕೃಷ್ಣಪರ್ಮಾ ಧನಂ ಪ್ರಾಪ್ಯ ಹೃಷ್ಣಸ್ವಾಮಪಿ ಭಾಷ್ಕ ಚ । 
ನಾಗರಾಜಂ ಸಮಾಮಂತ್ರ್ಯ ರಾತ್ತಾ ಮೇವ ಜಗಾಮ ಹ 11 ೨೩ ॥ 
ಅಂಜಸಾ ಸ್ವಗೃಹಂ ಗತ್ವಾ ಗೃಹೀತ್ವಾ ಸ್ಪಕುಟುಂಬಕಮ್‌ I 
ಪ್ರಯಾಗಂ ಪ್ರಾಪ್ಯ ತದ್ದೇಹಂ ಜಗಾಮಾಶು ಪ್ರಹರ್ಷಿತ : ॥೨೪॥ 
ಧನಂ ನಿವೇದಯಾಮಾಸ ತತರ್ವಂ ವಿಷ್ಣುಶರ್ಮಣೇ । 
ಸೋಪಪ್ಯಸ್ಟ್ರೈ ಸತ್ಯಸಂತುಷ್ಟೋ ದದಾವರ್ಧಂ ಧನಂ ದ್ವಿಜಃ !1 ೨೫ ॥ 
ಉಭಾವಪಿ ಪ್ರಯಾಗೇ ತೌ ಸ್ಥಿಶ್ವಾಧರ್ಮಪರಾಯಣ್‌ಾ | 
ಸ್ವಹುಟುಂಬಾವಿರೋಧೇನ ಧರ್ಮಕಾರ್ಯಾಣಿ ಚಕ್ರತು: 11 ೨೬ ॥ 
ಬಹುದಾನಾನಿ ಪುಣ್ಯಾನಿ ದದತುಸ್ಕೌ ಯಥಾವಿಧಿ । 
ಅನಿವಾರಿತಮನ್ನಂ ಚ ಪುಣ್ಯಕಾಲೇ ವಿಶೇಷತಃ I ೨೭ ॥ 
ಗೋದಾನಾನಿ ಕ್ರಿಯಾಸ್ಪರ್ವಾ ಲಕ್ಷಹೋಮಾದಿಕಾಸ್ಪಥಾ | 
ತಿಲಪಾತ್ರಪ್ರದಾನಾನಿ ಚಕ್ರಾತೇ ತೌ ಯಥಾವಿಧಿ 1 ೨೮ ॥ 
ಉದ್ವಾಹಂ ದ್ವಿಜಕನ್ಯಾನಾಂ ವಟೂನಾಮುಪನಾಯನಮ್‌ । 
ಪೋಷಣಂ ಚ ದರಿದ್ರಾಣಾಂ ಸೇವನಂ ರೋಗಿಣಾಂ ತಥಾ ॥೨೯॥ 
ಗ್ರೀಷ್ಟೇ ಜಲಪ್ರದಾನಂ ಚ ವರ್ಷಾಸು ಜಲವಾರಣಮ್‌ । 
ದದತುಃ ಪರಯಾ ಭಕಾ ರ್ಯ ಶೀತೇ ಶೀತನಿವಾರಣಮ್‌ 11೩೦ ॥ 
ರೋಪಣಂ ಪುಷ್ಪವಾಟೀನಾಂ ತುಲಸೀನಾಂ ತಥೈವ ಚ। 
ಕೃತ್ವಾತದುದ್ಭವೈ: ಪುಷ್ಪೈಃ ಪತ್ತೈಶ್ಚ ತುಲಸೀದಲೈ: 1೩೧ ॥ 
ಪ ರ್ರತ್ಯಹಂ ಚಕ್ರತುರ್ಭಕಾ ್ಯ ವೇಣೀಮಾಧವಪೂಜನಮ್‌ । 
ಗಂಧೈರ್ಧೂಪೈಸ್ತಥಾ ದೀಪೈರ್ನೈವೇದ್ಯೆ ಭರ್ವಿವಿದೈೆಸಥಾ 11೩೨ ॥ 


ತಥೈವ ಲಕ್ಷಪೂಜಾಭಿರ್ದಂಪತೀಪೂಜನೇನ ವೈ। 
ತೋಷಯಾಮಾಸತುರ್ದೇವಂ ಮಾಧವಂ ವರದಪ್ರಭುಮ್‌ 11೩೩ 1 
ಸಸ್ಪತುರ್ಮಾಘಮಾಸೇ ತು ಶಾಸ್ತ ಷ್ಟೇನ ವರ್ತನಾ | 

ಪ್ರಯಾಗೇ ಮಾಘಮಾಹಾತ್ಮ 5° ಶೃಣ್ಣಾಂತ್‌ ತೀರ್ಥವಾಸಿನಃ 1೩೪ 


ಅಧ್ಯಾಯ ೬೦ 459 
ಇತ್ಯಾದಿ ಧರ್ಮಸಂಯುಕ್ಕ್‌ ತೀರ್ಥಸೇವಾಗತೈನಸೌ | 


ಪಂಚತ್ವಂ ಜಗ್ಗತುರ್ವ್ವದ್ಧಾವೇಕಸ್ಥಿನ್ನೇವ ವಾಸರೇ I ೩೫ ॥ 
ಗರುಡದ್ದಜಶೋಭಿಷ್ಠಂ ಚಂದ್ರಸೂರ್ಯಾಗ್ಗಿಸನ್ನಿಭಮ್‌ I 
ಭ್ರಾಜಿಷ್ಣುವೈಷ್ಣವಾನೀತಂ ವಿಮಾನಮಧಿರುಹ್ಯ ತೌ 1೩೬ ॥ 
ಕಲ್ಲದ್ರುಮೋತ್ಗಕುಸುಮೈರಭಿವೃಷ್ಟೌ ದಿವಿ ಸ್ಥಿತೌ | 

ನೃತ್ಯಗಾಯನಸಂಯುಕ್ಕ್‌ ವೈಕುಂಠಭವನಂ ಗತೌ 11೩೭ ॥ 
ದಕ್ಷಿಣೇ ವಿಷ್ಣುಶರ್ಮಾ ಚ ಕೃಷ್ಣತರ್ಮಾ ತು ವಾಮತಃ । 

ತಸ್ಥೌ ಮಾಧವದೇವಸ್ಯ ಸಾಕ್ಲಾನ್ನಾಧವರೂಪಿಣೌ 11೩೮ ॥ 
ಗುಪದಾನಸ್ಯ ಮಾಹಾತ್ಮ 5° ಸಾಖ್ಯಾನಂ ಮೇ ನಿರೂಪಿತಮ್‌ । 
ಸರ್ವದಾನವರಿಪ್ಠಂ ತದ್ಧರಿಸಾರೂಪ್ಯಕಾರಣಮ್‌ 11೩೯ 


ಅತಃ ಕರೋತಿ ಯತ್ಶಿಂಚಿದ್ಳುಪದಾನಂ ಸಶಕಿತ: | 
ಪ್ರಯಾಗೇ ಮಾಧವೋನಂತಂ ಕುರುತೇ ಮಾಧವಃ ಸ್ವಯಮ್‌ ॥೪೦॥ 
|| ಇತಿ ಷಪ್ಟಿತಮೋನಧ್ಯಾಯಃ | 


ಈ ರೀತಿಯ ಹಾವಿನಮಾತನ್ನುಕೇಳಿದ ಸುನಂದೆಯು ಸಂಶಯರಹಿತಳಾಗಿ ತನ್ನಗಾಡಿಯಲ್ಲಿ 
ಆ ಎಲ್ಲ ಹಣವನ್ನೂ ಇಟ್ಟು ಆ ಬ್ರಾಷ್ನಣನಿಗೆ ಕೊಟ್ಟು ನಮಸ್ಕಾರ ಮಾಡಿದಳು. 
11೨೨ ॥ ಕೃಷ್ಣಶರ್ಮನು ಧನವನ್ನುಪಡೆದು ಸಂತುಷ್ಟನಾಗಿ, ಸುನಂದೆಗೂ ಮತ್ತುಆಹಾವಿಗೂ ಹೇಳಿ 
ರಾತ್ರಿಯಲ್ಲೇ ಅಲ್ಲಿಂದ ಹೊರಟನು. ॥1೨೩ ।। ಬೇಗನೆ ತನ್ನಮನೆಗೆ ಹೋಗಿ ತನ್ನಕುಟುಂಬವನ್ನು 
ಕರೆದುಕೊಂಡು ಪ್ರಯಾಗಕ್ಕೆ ಜಾಗ್ರತೆಯಿಂದ ಬಂದು ಸಂತಸದಿಂದ ವಿಷ್ಣುಶರ್ಮನ ಮನೆಗೆ 
ಬಂದನು. ॥ ೨೪ ।। ಆ ಎಲ್ಲಹಣವನ್ನು ವಿಷ್ಣುಶರ್ಮನಿಗೆ ಒಪ್ಪಿಸಿದನು. ವಿಷ್ಣುಶರ್ಮನೂ ಇವನ 
ಸತ್ಯನಿಷ್ಠೆಯಿಂದ ಸಂತುಷ್ಟನಾಗಿ ಅರ್ಧಹಣವನ್ನು ಕೃಷ್ಣಶರ್ಮನಿಗೆ ಕೊಟ್ಟನು. ॥ ೨೫ ॥ 
ಅವರಿಬ್ಬರೂ ಪ್ರಯಾಗದಲ್ಲಿಯೇ ವಾಸಮಾಡಿಕೊಂಡಿದ್ದು ತಮ್ಮ ಕುಟುಂಬರಕ್ಷಣೆಗೆ 
ವಿರೋಧವಿಲ್ಲದಂತೆ ಧರ್ಮಕಾರ್ಯಗಳನ್ನು ಮಾಡಿದರು. ॥ ೨೬ ॥॥ ಯಥಾವಿಧಿಯಾಗಿ 
ಪುಣ್ಯಕರವಾದ ಅನೇಕ ದಾನಗಳನ್ನು ಮಾಡಿದರು ಮತ್ತುಎಡೆತಡೆಯಿಲ್ಲದಷ್ಟು ಅನ್ನದಾನಗಳನ್ನು 
ಪುಣ್ಯಕಾಲಗಳಲ್ಲಿಮಾಡಿದರು. ।1೨೭ ।। ಅವರಿಬ್ಬರೂ ಗೋದಾನಾದಿಗಳನ್ನೂ, ಲಕ್ಷಹೋಮಾದಿ 
ಕಾರ್ಯಗಳನ್ನೂ ಮತ್ತು ಎಳ್ಳಿನ ಪಾತ್ರೆಗಳ ದಾನಗಳನ್ನೂ ಮಾಡಿದರು. ॥। ೨೮ ॥ ಬ್ರಾಹ್ಮಣ 
ಕನ್ಯೆಯರಿಗೆ ವಿವಾಹ ಮಾಡಿಸಿದರು, ವಟುಗಳಿಗೆ ಉಪನಯನಗಳನ್ನೂ, ದರಿದ್ರರ ಸೇವೆಗಳನ್ನೂ 
ರೋಗಿಗಳ ಪೋಷಣೆಯನ್ನೂಮಾಡಿದರು. ॥ ೨೯ ಬೇಸಿಗೆಯಲ್ಲಿಕುಡಿಯುವ ನೀರನ್ನುದಾನ 
ಮಾಡಿದರು, ಮಳೆಗಾಲದಲ್ಲಿನೀರಿನ ತೊಂದರೆಗಳನ್ನುತಪ್ಪಿಸಿದರು ಮತ್ತುಅತ್ಯಂತ ಆಸಕ್ತಿಯಿಂದ 
ಛಳಿಗಾಲದಲ್ಲಿ ಯಾತ್ರಿಕರಿಗೆ ಛಳಿನಿವಾರಣೆಯನ್ನು ಮಾಡಿದರು. ॥ ೩೦ ॥॥ ಹೂವಿನ ತೋಟ 
ಗಳನ್ನುಬೆಳೆಸಿದರು, ತುಳಸಿವನಗಳನ್ನು ಬೆಳಸಿದರು. ಅವುಗಳಲ್ಲಿಉತ್ಪತ್ರಿಯಾದ ಹೂವುಗಳಿಂದಲೂ 
ತುಳಸೀದಳಗಳಿಂದಲೂ ವೇಣೀಮಾಧವನ ಪೂಜಾವನ್ನು ಭಕ್ತಿಯಿಂದ ಮಾಡಿದರು. ॥ ೩೧ ॥ 
ಹಾಗೆಯೇ ಗಂಧ, ಧೂಪ, ದೀಪ; ವಿವಿಧವಾದ ನೈವೇದ್ಯಗಳಿಂದ ಮಾಧವನನ್ನು 


460 ಪ್ರಯಾಗಮಾಹಾತ್ಮ ತಮ್‌ 


ಸಂತುಷ ಷ್ಟಗೊಳಿಸಿದರು. ॥ ೩೨ ॥ ಹಾಗೆಯೇ ಲಕ್ಷಪುಷ್ಪ ಮತ್ತು ತುಳಸೀಪೂಜಾಗಳಿಂದಲೂ 
ದಂಪತಿಗಳ ಪೂಜಾದಿಂದಲೂ ವರಪ್ರದನಾದ ಶ್ರಿ ಶ್ರೀಮಾಧವನನ್ನು ಸಂತೋಷಪಡಿಸಿದರು. 
1 ೩೩ ॥ ಶಾಸ್ತ್ರದಲ್ಲಿ ಹೇಳಿರುವ ರೀತಿಯಲ್ಲಿ ಮಾಘಸ್ನಾನವನ್ನು ಮಾಡಿದರು. ಪ ಗ್ರಯಾಗವಾಸಿ 
ಗಳಾದ ಪುರಾಣಜ್ಞರಿಂದ ಮಾಘಮಾಸಮಾಹಾತ್ಮೆ ಯನ್ನು ಹೇಳಿಸಿ ಕೇಳಿದರು. ॥ ೩೪ ॥ ಈ 
ರೀತಿಯಾಗಿ ಧರ್ಮದಿಂದ ಕೂಡಿದ ತೀರ್ಥಕ್ಷೇತ್ರದ ಧರ್ಮಗಳನು ್ನ್ನ ಅನುಷ್ಠಾನ ಮಾಡುತ್ತಿದ್ದು 
ವೃದ್ಧಾಪ್ಯ ೈದಕಾರಣ ಒಂದಾನೊಂದುದಿವಸ ಮರಣವನ್ನೆ ಆದಿದರು. ॥ ೩೫ ॥ ಆಗ ಎಷ್ಟು 
ರಿಂದ ತರಲ್ಪಟ್ಟಗರುಡದ್ವಜದಿಂದ ಅಲಂಕ್ಕತವಾಗಿದ್ದ ಮತ್ತುಚಂದ್ರ ಸೂರ್ಯ ಮತ್ತು ಅಗ್ನಿ 
ಇವರುಗಳ ತೇಜಸ್ಸಿನಿಂದ ಕೂಡಿದ ವಿಮಾನವನ್ನು ಅವರಿಬ್ಬರೂ ಹತ್ತಿಕೊಂಡು ಕಲ್ಪವೃಕ್ಷದ 
ಪುಷ್ಪಗಳಿಂದ ಮಳೆಗೈಯ್ಯಲ್ಪಟ್ಟವರಾಗಿ ದೇವಲೋಕಾದಿಗಳಲ್ಲಿ ತಂಗಿ ಅಲ್ಲಿಯೂ ನೃತ್ಯಗಾನಾದಿ- 
ಗಳಿಂದ ಪೂಜಸಲ್ಪಟ್ಟವರಾಗಿ. ಅಲ್ಲಿಂದ ವೈಕುಂಠಲೋಕಕ್ಕೆ' ಹೋದರು. ೩೬-೩೭ ॥ 
ವಿಮಾನದಲ್ಲಿ ಕುಳಿತಿದ್ದ 5 ಮಾಧವದೇವರ end ವಿಷ್ಣುಕರ್ಮನೂ ಎಡಗಡೆ ಕೃಷ್ಣಶರ್ಮನೂ 
ಕುಳಿತು ತಾವೂ ಮಾಧವದೇವರಂತೆ ಶಂಖ, ಚಕ್ರ ಮತು ಪೀತಾಂಬರಧಾರಿಗಳಾಗಿ ಸಾರೂಪ್ಯ ವನ್ನು 
ಪಡೆದು ವೈಕುಂಠದಲ್ಲಿ ವಿರಾಜಿಸಿದರು. ॥ ೩೮ ॥ ಈ ಗುಪದಾನದ ಮಾಹಾತ್ಮೆ ಯು ಈ 
ಇತಿಹಾಸದೊಡನೆ ನಿಮ್ಮಗಳಿಗೆ ನನ್ನಿಂದ ಹೇಳಲ್ಪಟ್ಟಿತು. ಈ ಗುಪ ಶದಾನವು ಎಲ್ಲ ದಾನಗಳಿಗಿಂತ 
ಶೆ ವಾನರ! ಮತ್ತುಶಿ ಹರಿಯಸಾರೂಪ್ಯ ರೂಪ ಮುಕ್ತಿಯನ್ನು ೨ ತಂದುಕೊಡತಕ್ಕದ್ದು TEC 
ಆದ್ದರಿಂದ ಪ ಯಾಗದಲ್ಲಿ ಯಾರು ತನ ಶಕ್ತಾನುಸಾರ ಈ ಗುಪದಾನವನ್ನು ಮಾಡುತ್ತಾರೋ 
ಅವರಿಗೆ ಮಾಧವನು ಶಾಶ್ವ ತಜ್ಞಾನಾನಂದಾದಿಗುಣಗಳುಳ್ಳ ಸಾರೂಪ್ಯಮುಕ್ತಿಯನ್ನು ಪ ದಾನ 
ಮಾಡುವನು. ॥೪೦ ॥ 


(1 ಅರವತನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಏಕಷಪ್ಜಿತಮೋ ಆಧ್ಯಾಯಃ 11 ೬೧॥ 


ಸೂತ ಉವಾಚ 
ಅಥಾನ್ಯದಪಿ ವಶ್ಚಾ ಮಿ ಭಗವತ್ವೀತಿಕಾರಣಮ್‌ I 
ಪ್ರಸಂಗಸ್ಥಾರಿತಂ ದಾನಂ ಶೃುಣುತಾಮಲಬುದ್ಧಯಃ WO 
ಬ್ರಹ್ಮಣಾ ದೇವಮುಖ್ಯೇನ ಯಷಿಭ್ಯಃ ಕಥಿತಂ ಪುರಾ 1 
ಶೇಷೇಣ ಸನಕಾದಿಭ್ಯೋ ಭೀಷ್ಮೇಣಾಜಾತಶತ್ರವೇ 1 ೨॥ 
ಸರ್ವಸ್ವದಾನಂ ಸರ್ವಾರ್ಥಂ ಪ್ರೋಕಂ ಕಾಮ್ಯಧಿಯಾ ಕೃತಮ್‌ | 
ನಿಷ್ಕಾಮೇನ ಕೃತಂ ಭಕಾ ರ್ಯ ವಿಷ್ಣುಸಾಮೀಪ್ಯಸಾಧನಮ್‌ 11೩ ॥ 
ಕುಟುಂಬಿನಾಪಿ ಕರ್ತವ್ಯಮೇಕಲೇನ ವಿಶೇಷತಃ । 
ವಿಧಿನಾವಿಧಿನಾ ವಾಪಿ ಫಲಾಧಿಕ್ಯಂ ವಿಧ್‌ ಮತಮ್‌ 11೪ I 
ವಸ್ತ್ರಪಾತ್ರಧನಾನ್ಯಾನಿ ಮುಕಾವಿದ್ರುಮಭೂಷಣಮ್‌ । 
ದದ್ಯಾತ್ಲೋಪಸ್ಕರಂ ಸರ್ವಂ ದ್ವಿಜೇಭ್ಯೋ ಗೃಹಮಂತರಾ 11೫ ॥ 
ಸ್ವೇಚ್ಛಯಾ ಸಕಲಂ ದೇಯಂ ಕೇಚಿದಾಹುರ್ದ್ವಿಜೇಚ್ಛಯಾ । 
ವಸ್ಪದ್ಧಯಂ ತು ಸಂಸ್ಥಾಪ್ಯಂ ಪ್ರತಿಜೀವಂ ನ ಚಾಧಿಕಮ್‌ ॥1 ೬ ॥ 
ವಿಧಿನಾ ಯೇನ ಕರ್ತವ್ಯಂ ದಾನಂ ಸರ್ವಸ್ವನಾಯಕಮ್‌ I 
ವದಾಮಿ ತಂ ವಿಧಿಂ ಸರ್ವಂ ಶೌನಕಾದ್ಯಾ ಮಹರ್ಷಯಃ dn 
ಶುಭಕಾಲೇ ಶುಭೇ ದೇಶೇsಥವಾ ಶ್ರದ್ಧೋದಯೇ ಸತಿ । 
ದ್ವಿಜಾನಾಹೂಯ ಮತಿಮಾನ್ಸಂಕಲ್ಪಂ ತು ಸಮಾಚರೇತ್‌ WS 1 
ತತೋ ಗಣೇಶಂ ಸಂಪೂಜ್ಯ ಷೋಡಶೈರುಪಚಾರಕ್ಕೆಃ । 
ಸಂಪೂಜ್ಯ ಮಾಧವಂ ವಿಷ್ಣುಂ ಪ್ರಾರ್ಥಯೇದೃಕಿಭಾವತಃ 11೯ ॥ 
ನಮಸ್ತೇ ದೇವದೇವೇಶ ಶಂಖಚಕ್ರಗದಾಧರ । 
ನಮಸ್ತೇ ಪುಂಡರೀಕಾಕ್ಷ ಭಕ್ತಾನುಗ್ರಹಕಾರಕ ॥ ೧೦ ॥ 
ಲಕ್ಷ್ಮೀಕಾಂತ ನಮಸ್ತುಭ್ಯಂ ಮಧುಕೈಟಭಮರ್ದನ । 
ಮಾಧವಾನಂತ ವಿಶ್ವೇಶ ಭಕ್ತಿಕಾಮಾಮರಾಧಿಪ 11 ೧೧ ॥ 
ಕೃಷ್ಣ ವಿಷ್ಣೋ ಹೃಷೀಕೇಶ ಸಚ್ಚಿದಾನಂದವಿಗ್ರಹ । 
ಕ್ವೀರಾಬ್ದಿಶಯನಾನಂದ ವಾಸುದೇವ ನಮೋಸ್ತುತೇ 1 ೧೨ ॥ 
ಯನ್ನಯಾ ಸಂಚಿತಂ ದ ್ರವ್ಯಂ ಸಕಲಂ ವಿವಿಧಂ ಪ್ರಭೋ । 
ತತ್ವಯಚ್ಛಾಮಿ ವಿಪ್ರೇಭ್ಯೋ ಸರ್ವಸ್ವಂ ಪ್ರೀತಯೇ ತವ I ೧೩ ॥ 
ಬಾ ್ರ್ರಹ್ಮಣಾನಥ ಸಂಪೂಜ್ಯ ದದ್ಯಾತೇಭ್ಯೋತಖಲಂ ಸ್ವಯಮ್‌ । 
ಸ್ವೇಚ್ಛಯೈವ ಯಥೇಷ್ಟಂ ತದ್ಗ ಹೋೀಯುಸ್ತತ ಏವ ಚ I ೧೪ ॥ 


461 


462 ಪ್ರಯಾಗಮಾಹಾತ್ಮ್ಯಮ್‌ 
ತತಃ ಕರ್ಮಾರ್ಪಣಂ ಕುರ್ಯಾದೇವಂ ಯಃ ಕುರುತೇ ನರಃ । 


ವಾಂಛಿತಂ ಫಲಮಾಪ್ನೋತಿ ವೈಕುಂಠಮಧಿರೋಹತಿ ॥ ೧೫ ॥ 
ಅಹಮಸ್ಕ ಫಲಂ ವಕುಂ ನಾಲಂ ವರ್ಷಶಶೈರಪಿ | 
ಅನ್ಯೇಷಾಂ ತು ಕಥಾ ಕಾ ವಾ ಬ್ರಹ್ಮಣೈವಮುದಾಹೃತಮ್‌ HW O೬ 
ಪ್ರಯಾಗೇ ಪುಣ್ಯಬಾಹುಲ್ಯಾದೇತತ್ತಂಪದ್ಯತೇ ಯದಿ । 

. ಮಾಧವಸ್ಯ ಪ್ರಸಾದೇನ ತದಕ್ಷಯ್ಯಂ ಭವೇದ್‌ ಧ್ರುವಮ್‌ ' ॥೧೭॥ 
ನೈತದ್ದಾನಭವಂ ಪುಣ್ಯಂ ಲಿಖಿತುಂ ವಕುಮೀಕ್ಷಿತುಮ್‌ । 
ಕೃತವೀರ್ಯಭವಾನಂತಜಿಷ್ಟವಃ ಪ್ರಭವಿಷ್ಣವಃ ॥ ೧೮ ॥ 


ಸರ್ವಸ್ವದಾನಮಾಹಾತ್ಮ 9 ಸವಿಧಾನಂ ನಿರೂಪಿತಮ್‌ । 
ಭವದ್ಭ್ಯೋ ಭಕ್ತಿಮದ್ಭ್ಯೋ ವೈ ಮಯಾ ವ್ಯಾಸಮುಖಾಚ್ಛುತಮ್‌॥ ೧೯॥ 


॥ ಅರವತ್ತೊಂದನೆಯ ಅಧ್ಯಾಯವು ॥ 


ಸೂತರು ಹೇಳಿದರು--- 


ಎಲೈ ಪವಿತ್ರವಾದ ಮನಸ್ಸುಳ್ಳ ಶೌನಕಾದಿಗಳೇ। ಭಗವತ್ವೀತಿಗೆ ಮೂಲಕಾರಣವಾದ 
ಇನ್ನೊಂದು ದಾನವನ್ನು ಪ್ರಾಸಂಗಿಕವಾಗಿ ಹೇಳುವೆನು. ಕೇಳಿರಿ. ॥ ೧ ॥ ಈ ವಿಷಯವನ್ನು 
ಯಷಿಮಹರ್ಷಿಗಳಿಗೆ ಚತುರ್ಮುಖ ಬ್ರಹ್ಮದೇವರೂ, ಸನಕಾದಿಗಳಿಗೆ ಶೇಷದೇವರೂ ಮತ್ತು 
ಭೀಷ್ಠರು ಅಜಾತಶತ್ರುವಾದ ಧರ್ಮರಾಜನಿಗೂ ಉಪದೇಶ ಮಾಡಿದ್ದಾರೆ. ॥ ೨ ॥ ಇದು 
""ಸರ್ವಸ್ವ ದಾನವು''. ಇದನ್ನು ಫಲಾಪೇಕ್ಟೆಯ ಭಾವನೆಯಿಂದ ಮಾಡಿದರೆ ಅಪೇಕ್ಷಿತ 
ಇಷ್ಟಾರ್ಥಗಳು ನೆರವೇರುವುವು ಮತ್ತು ನಿಷ್ಕಾಮಭಾವದಿಂದ, ಭಕ್ತಿಯಿಂದ ಮಾಡಿದರೆ 
ವೈಕುಂಠಪ್ರಾಪ್ತಿಯೇ ಆಗುವುದು. ॥ ೩ ॥ ಸಂಸಾರದಲ್ಲಿರುವವನೂ, ಯಾರ ಸಹಾಯ 
ಇಲ್ಲದೆಯೂ, ಒಬ್ಬಂಟಿಗನಾಗಿಯೂ, ವಿಧಿಪೂರ್ವಕವಾಗಿಯೂ ಮತ್ತು ವಿಧಿಗಳಿಲ್ಲದೆಯೂ ಈ 
ದಾನವನ್ನು ಮಾಡಬಹುದು. ಆದರೆ ವಿಧಿಪೂರ್ವಕ ಮಾಡಿದ ಈ ದಾನಕ್ಕೆ ಹೆಚ್ಚು ಮಹತ್ತ್ವವಿದೆ. 
1೪ ॥ ಬಟ್ಟೆ ವಸ್ತುಗಳು, ಪಾತ್ರೆಗಳು, ಅನ್ನಾಹಾರಗಳು, ಮುತ್ತು ಹವಳ, ಆಭರಣಗಳು ಮತ್ತು 
ಭೋಜನಾದಿಗಳಿಗೆ ಬೇಕಾದ ಸಾಮಗ್ರಿಗಳು ಹೀಗೆ ತಾನು ವಾಸ ಮಾಡುವ ಮನೆಯನ್ನು 
ಹೊರ್ತುಪಡಿಸಿ ಸಕಲವನ್ನೂ ಈ ಸರ್ವಸ್ವದಾನದಲ್ಲಿಬ್ಬಾ ್ರಹ್ಮಣರಿಗೆ ದಾನ ಮಾಡಬಹುದು. ॥೫ । 
ಕೆಲವರು ತನ್ನ ಇಚ್ಛೆಯಿದ್ದಷ್ಟು , ಮತ್ತೆಕೆಲವರು ಸ್ವೀಕರಿಸುವ ಬ್ರಾ ್ರಹ್ಮಣರ ಇಚ್ಛೆಗೆ ಅನುಸಾರವಾಗಿ ಈ 
ದಾನವನ್ನು ಕೊಡಬಹುದೆಂದು ಎರಡು ಅಭಿಪಾ ಿಯಗಳನ್ನು ಉಲ್ಲೇಖಿಸುವರು. ಕುಟುಂಬದ 
ಒಬ್ಬೊಬ್ಬ ವ್ಯಕ್ತಿಗೂ ಎರಡೆರಡು ಬಟ್ಟೆಗಳನ್ನು ಬಿಟ್ಟು ಉಳಿದೆಲ್ಲವನ್ನೂ ದಾನ ಮಾಡಬೇಕೆಂದೂ 
ಮತ್ತು ಇದಕ್ಕಿಂತ ಹೆಚ್ಚಿಗೆ ಉಳಿಸಿಕೊಳ್ಳಬಾರದೆಂದೂ ಕೆಲವರು ಹೇಳುತ್ತಾರೆ. ॥ ೬ ॥ 
ವಿಧಿಪೂರ್ವಕವಾಗಿ ಮಾಡುವ ದಾನವೇ ಎಲ್ಲಕ್ಕಿಂತ ಶ್ರೇಷ್ಠವಾದುದು. ಆದ್ದರಿಂದ, 
ಶೌನಕಾದಿಗಳೇ! ಸರ್ವಸ್ವ ದಾನವನ್ನು ಮಾಡುವ ಆ ವಿಧಿಯನ್ನು ಹೇಳುತ್ತೇನೆ, ಕೇಳಿರಿ. ॥ ೭ ॥1 
ಶುಭಕಾಲದಲ್ಲಿ ಪವಿತ್ರವಾದ ಸ್ಥಳದಲ್ಲಿ ಅಥವಾ ಯಾವಾಗ ಈ ದಾನ ಮಾಡಲು ಶ್ರದ್ಧೆ 
ಹುಟ್ಟುವುದೋ ಆಗ ಬ್ರಾಹ್ಮಣರುಗಳನ್ನು ಆಹ್ವಾನಿಸಿ ಸಂಕಲ್ಪವನ್ನುಮಾಡಿ ಮುಗಿಸಬೇಕು. ॥೮ ॥1 


ಅಧ್ಯಾಯ ೬೧ 463 


ಆಗ ಷೋಡಶೋಪಚಾರಗಳಿಂದ ಗಣೇಶನನ್ನು ಪೂಜಿಸಿ ಶ್ರೀಮಾಧವದೇವರನ್ನು ಪೂಜಿಸಿ 

ಪ್ರಾರ್ಥಿಸಬೇಕು. ॥ ೯ ॥ ಜೀವೋತ್ತಮನಾದ 'ಮತ್ತು ಶಂಖಚಕ್ರಗದಾಪದ್ಧಗಳ ಧಾರಿಯಾದ 
ಕಮದ ದಳದಂತೆ ವಿಸ್ತಾರವಾದ ಕೆಣ್ಣುಗಳುಳ್ಳವನೇ! ಭಕರಿಗೆ 'ಅನುಗ್ರ ಹ ಮಾಡತಕ್ಕವನೇ! 
ಶ್ರೀಲಕ್ಷ್ಮೀಪತಿಯೇ। ಆದದೈತ್ಯ ರಾದ ಮಧು "ಮತ್ತು ಕೈಟಭರನ್ನು ನಿಗ್ರ ಹ ಮಾಡಿದವನೇ! 
ಮಾಧವನೇ! ಅನಂತನೇ! ವಿಶ್ವ ಶನೇ! ಭಕ್ತರಿಂದ ರಿಪೇಕ್ಷಿತನಾಗಿರುವವನೇ ದೇವತೆಗಳಿಗೆ 
ಸ್ವಾಮಿಯೇ! ಕೃಷ್ಣನೇ! ವಿಷ್ಣುವೇ! ಹೃಷೀಕೇಶನೇ। ಸಾರ್ವಕಾಲಿಕಸತ್ತಾ ಉಳ್ಳ ಸ್ವರೂಪಭೂತವಾದ 
ಜ್ಞಾನ ಮತ್ತು ಆನಂದವೇ ಸ್ವರೂಪವಾದ ದೇಹವುಳ್ಳವನೇ! ಕ್ಷೀರಸಾಗರದಲ್ಲಿ ಶೇಷನ ಮೇಲೆ 
ಮಲಗಿರುವವನೇ। ಆನಂದಸ್ವರೂ ಪವಾಗಿದ್ದು ಆನಂದನೆಂದು "ಕರೆಯಲ್ಪಟ್ಟವನೇ। ವಾಸುದೇವ 
ನೆಂಬಹೆಸ ಸರಿನಿಂದ ವಾಚ್ಯನೇ। ನಿನಗೆ ನಮಸ್ಕಾರಗಳು. ನನ್ನಿಂದಸ ಸಂಪಾದಿಸಲ್ಪಟ್ಟನಾನಾವಿಧಗಳಾದ 
ಪದಾರ್ಥಗಳನ್ನೆಲ್ಲ ಶ್ರೀಮಾಧವ! ನಿನ್ನಪ್ರೀತಿಗಾಗಿ ಬ್ರಾ ಹ್ಮಣರಿಗೆ ದಾನ ಮಾಡುವೆನು. ''ಎಂದು 
ಹೇಳಿ ಮಂತಾ ್ರಕ್ಷತೆಯನ್ನು ಬಿಟ್ಟುಬ್ಬಾ ್ರೃಣರುಗಳನ್ನು ಪೂಜಿಸಿ, ತನ್ನಸರ್ವಸ್ವವನ್ನು ಅವರುಗಳಿಗೆ 
ದಾನ ಮಾಡಿ, ಈ ದಾನದಿಂದ ""ಶ್ರೀಕೃಷ್ಣನು ಪ್ರೀತನಾಗಲಿ'' ಎಂದುಹೇಳಿ "'ಕೃಷ್ಣಾರ್ಪಣ'' 
ಮಾಡಬೇಕು. ಈ ರೀತಿಯಾಗಿ ಮಾಡಿದವನು ತಾನು ಅಪೇಕ್ಟಿಶಿದ್ದನ್ನೆಲ್ಲ ಪಡೆದು, ವೈಕುಂಠಕ್ಕೂ 
ಪ್ರಯಾಣ ಮಾಡುವನು. ॥ ೧೦-೧೫ ""ನಾನು ನೂರು ವರ್ಷಗಳವರೆಗೆ ಹೇಳಿದರೂ ಇದರ 
ಫಲಗಳ ಮಹತ್ತ್ವವನ್ನು ಹೇಳಿ ಮುಗಿಸಲಾರೆ. ನನಗೇ ಹೀಗಿರುವಾಗ ಬೇರೆಯವರ ಪಾಡೇನು9'' 
ಎಂದು ಬ್ರಹ್ಮದೇವರೇ ಹೇಳಿದ್ದಾರೆ. ॥ ೧೬ ॥ ಈ ದಾನಪ್ರದಾನವು ಪುಣ್ಯದ ಅತಿಶಯದಿಂದ 
ಯಾರಿಗಾದರೂ ಪ್ರಯಾಗದಲ್ಲಿ ಲಭ್ಯವಾದರೆ ಶ್ರೀಮಾಧವನ ಅನುಗ್ರಹದಿಂದ ಅದು 
ನಿಶ್ಚಯವಾಗಿಯೂ ಅಕ್ಷೆಯವಾಗುವುದು. ॥ ೧೭ ॥ ""ಈ ದಾನದಿಂದ ಹುಟ್ಟುವ ಪುಣ್ಯವನ್ನು 
ಬರೆಯಲು ಅಥವಾ ಯೋಚಿಸಲೂ ಕೃತವೀರ್ಯ, ರುದ್ರದೇವರು, ಶೇಷದೇವರು, ಇಂದ್ರ 
ಇವರುಗಳಿಗೂ ಸಾಧ್ಯವಾಗುವುದಿಲ್ಲ'' ಎಂದು ಹೇಳಿದ್ದಾರೆ. ॥ ೧೮ ॥ (ಇಲ್ಲಿ ಹೇಳಿರುವ 
ಅತಿಶಯೋಕ್ತಿಯನ್ನು ಸರ್ವಸ್ವದಾನದ ಮಹತ್ತ್ವದ ಬಗ್ಗೆ ಆದರವನ್ನು ಹುಟ್ಟಿಸಲು ಎಂದು 
ತಿಳಿಯಬೇಕು.) ಇಲ್ಲಿನಾನು ಹೇಳಿರುವ ಸರ್ವಸ್ವದಾನದ ಮಾಹಾತ್ಮ್ಯೆಯೂ ಅದರ ಅನುಷ್ಠಾನದ 
ಎಧಿಯೂ ಭಕ್ತಿಯುಕ್ತರಾದ ತಮಗಾಗಿ ನಾನು ಹೇಳಿದ್ದೇನೆ. ಇದನ್ನುನಾನು ಶ್ರೀವೇದವ್ಯಾಸರಿಂದ 
ಕೇಳಿದೆನು. ॥ ೧೯ ॥ 


ಯಷಯ ಊಚುಃ 
ಸಮೃಗುಕಂ ತ್ವಯಾ ಸೂತ ದಾನಂ ಸರ್ವಸ್ವಸಂಜ್ಞಕಮ್‌ | 
ಧನಿನಸಂಭವೇದೇತದ್ದರಿದ್ರಸ್ಯ ಕಥಂ ಭವೇತ್‌ 1 ೨೦ ॥ 
ಖಷಿಗಳು ಹೇಳಿದರು 
“ಸರ್ವಸ್ವದಾನ''ಎಂಬುದು ತಮ್ಮಿಂದ ಚೆನ್ನಾಗಿ ವರ್ಣಿಸಲ ಆದರೆ ಈ ದಾನವು 


i: ಸಾಧ್ಯ. ದರಿದ್ರರಿಗೆ ಹೇಗೆ ಸಾಧ್ಯ ತ 1೨೦ 
ಸೂತ ಉವಾಚ 
ಇದಮುಕಂ ಮುನಿಶ್ರೇಷ್ಠಾಸ್ತಥಾಪ್ಯತ್ರ ನ ಕಾರಣಮ್‌ । 
ಧನಿತ್ವಂ ವಾ ದರಿದ್ರತ್ತಂ ಸರ್ವಸ್ತಮುಭಯೋಸ್ಸಮಮ್‌ ॥ ೨೧ ॥ 


ಪ್ರಯಾಗಮಾಹಾತ್ವ್ಯಮ್‌ 


ಅಸ್ಥಿನರ್ಥೆೇ ಪುರಾವೃತ್ತಂ ಪ ರ್ರವಕ್ಷಾ ಮಿ ಕಥಾನಕಮ್‌ । 
ಪಠನಾಚ್ಛವಣಾದ್ಯಸ್ಯ ದಾನಪುಣ್ಯಂ ಲಭೇನ್ನರಃ 
ಜನಸ್ಮಾನೇ ಶುಭಸ್ಥಾನೇ ವಿಪ್ರಃ ಶ್ರೀಪತಿನಾಮಕಃ | 
ಕುಟುಂಬೀ ಧನವಾನ್ಹಾಶಾ ಧರ್ಮನಿಷ್ನೋ ತಿಬುದ್ದಿಮಾನ್‌ 
ಆಸೀತಸ್ಯ ಮತಿರ್ಜಾತಾ ಚರಮೇ ವಯಸಿ ದ್ವಿಜಾಃ । 
ಪ್ರಯಾಗತೀರ್ಥಯಾತ್ರಾಯಾಂ ಪೂರ್ವಪುಣ್ಯಸಮುದ್ಧವಾ 
ತತೋ ಸ್‌ ದ್ವಿಜವಾಕ್ಕೇನ ವಿಧಾಯ ಗಮನೇ ವಿಧಿಮ್‌ । 
ಜ್ಯೇಷ್ಠಪುತ್ರಂ ಸಪತ್ನೀಕಂ ಗೃಹೀತ್ವಾ ಸ್ವಸ್ತಿಯಂ ತತಃ 
ಬಹುಲಂ ಧನಮಾದಾಯ ದಾಸೀದಾಸಸಮಾವೃತಃ I 
ಮುಹೂರ್ತೇ ಶೋಭನೇ ಹೃಷ್ಟಃ ಪ್ರತಸ್ಥೇ ನಗರಾತ್ಸ್ವಕಾತ್‌ 
ನಾಪಿತೋ ಜಯನಾಮಾಸೀಚ್ಛ್ರೀಪತೇಃ ಪ್ರಾತಿವೇಶಿಕಃ । 
ತತ್ರೀರ್ಥಗಮನಂ ಶ್ರುತ್ವಾ ಸೋಷಪಿ ಶ್ರೀಪತಿಮನ್ನಗಾತ್‌ 
ಗೃಹಾಗಮನಪರ್ಯಂತಂ ಕರಿಷ್ಯೇ ನ ಪ್ರತಿಗ್ರಹಮ್‌ । 
ಏವಂ ನಿಯಮಮಾಪೇದೇ ಶ್ರೀಪತಿಃ ಶಾಸ್ತಳೋವಿದಃ 


ಜಯೋಪಪಿ ನಿಯಮಂ ಚಕ್ರೇ ನಾಹಂ ಯಾವದ್ಸಹಾಗಮಮ್‌ 


ಆಶಯಾ ಕಸ್ಕಚಿತ್ಕ್ವ್‌ರಂ ಕರಿಷ್ಯಾಮೀತಿ ಸುವ್ರತೀ 

ಇತ್ಯಾದಿ ನಿಯಮಾಪನ್ನಾವುಭ್‌ೌ ಶ್ರೀಪತಿನಾಪಿತ್‌ । 
ಯಾತ್ರಾಧರ್ಮಾನುಸಾರೇಣ ಜಗ್ಗತುಸೀರ್ಥಭೂಪತಿಮ್‌ 
ಪ್ರಯಾಗಂ ಪ್ರಾಪತೂ ರಾತ್‌ ವೇಣೀತೀರಮುಪಾಗತ್‌ । 
ಸ್ನಾನಂ ಕೃತ್ವಾ ವಿಧಾನೇನ ಸ್ಥಿತೌ ಕೌರಾಭಿಲಾಷಿಣೌ 

ತದಾ ವಿಚಾರಯಾಮಾಸ ಶ್ರೀಪತಿಃ ಸಂಶಯಾನ್ವಿತಃ | 

ರಾತ್ರೌ ಕೌರನಿಷೇಧೋ ಹಿ ಸರ್ವತ್ರ ಖಲು ದೃಶ್ಯತೇ 


ದಿವಾ ವಾ ಯದಿ ವಾ ರಾತ್ರೌ ಗಂಗಾಂ ಪ್ರಾಪಸರಿದ್ದರಾಮ್‌ । 


ಮುಂಡನಂ ಯೋ ನ ಕುರ್ವೀತ ಸ ಭವೇತ್ಲಿತ್ವಘಾತಕ: 
ಪ್ರಯಾಗೇ ತು ವಿಶೇಷೇಣ ರಾತ್ರಾವಹನಿ ಸಂಧ್ಯಯೋಃ । 
ನಿಷಿದ್ದೇ$ಪಿ ದಿನೇ ಕುರ್ಯಾನ್ಮುಂಡನಂ ನ ವಿಚಾರಯೇತ್‌ 
ಇತ್ಯಾದಿವಚನಾಧಾರಾನ್ನಿಶಿತ್ಯ ನಿಶಿ ಮುಂಡನಮ್‌ । 
ಗಂಗಾಯಮುನಯೋಸ್ಪೀರೇ ದಿವಾಕೀರ್ತಿಂ ಸಮಾಹ್ಟಯತ್‌ 
ಯದಾ ಏಕೋಷಷಿ ನ ಪ್ರಾಪಸರ್ವೇ ಸ್ಪನ್ನಗ್ಗಹಂ ಗತಾಃ | 
ತದಾ ಚಿಂತಾಮನುಪ್ರಾಪ್ಯ ಶ್ರೀಪತಿರ್ಜಯಮಬ್ರವೀತ್‌ 


|| ೨೨ ॥ 


11 ೨೩ ॥ 


11 ೨೪ ॥ 


I ೨೫ 1 


| ೨೬ WU 


Il ೨೭ ॥ 


i ೨೮ ॥ 


೨೯ ॥ 


Wl ೩೦ ॥ 


1೩೧ ॥ 


1 ೩೨ ॥ 


I ೩೩ ॥ 


I ೩೪ ॥ 


|| ೩೫ ॥ 


11 ೩೬ ॥ 


ಅಧ್ಯಾಯ ೬೧ 465 


ಸೂತರು ಹೇಳಿದರು 

ನಿಮ್ಮಿಂದ ಹೇಳಲ್ಲಟ್ಟದಾರಿದ್ಯವೆಂಬುದು ಈ ಸರ್ವಸ್ವ ದಾನ ಮಾಡದಿರಲು ಕಾರಣವಲ್ಲ. 
ದರಿದ್ರರಿಗೂ ಮತ್ತು ಶ್ರೀಮಂತರಿಗೂ ಈ ದಾನವು ಒಂದೇ ಸಮನಾಗಿ ಇದೆ. ॥ ೨೧ ॥ ಈ 
ವಿಷಯದಲ್ಲಿಹಿಂದೆ ನಡೆದಿರುವ ಒಂದು ಇತಿಹಾಸವನ್ನು ಹೇಳುತ್ತೇನೆ. ಇದನ್ನು ಕೇಳುವುದರಿಂದ 
ಅಥವಾ ಓದುವುದರಿಂದ ಸರ್ವಸ್ವದಾನದ ಪುಣ್ಯವೇ ಪ್ರಾಪವಾಗುವುದು. ॥1೨೨ 1 ಮಂಗಳಕರ 
ವಾದ ಜನಸ್ಥಾನದಲ್ಲಿ ಶ್ರೀಪತಿ ಎಂಬ ಹೆಸರಿನ ಒಬ್ಬ ಧನಿಕನಿದ್ದನು. ಅವನು ಕುಟುಂಬಿಯೂ, 
ಧರ್ಮಿಷ್ಠನೂ, ದಾನಿಯೂ ಮತ್ತು ಬುದ್ಧಿವಂತನೂ ಆಗಿದ್ದನು. ।। ೨೩ ॥ ಎಲೈ, ಬ್ರಾ ಹ್ಮಣೋ 
ತಮರಾದ ಶೌನಕಾದಿಗಳೇ! ಅವನಿಗೆ ಹಿಂದಿನ ಜನ್ನದ ಪುಣ್ಯದ ಫಲವಾಗಿ ಕೊನೆಗಾಲದಲ್ಲಿ 
ಪ್ರಯಾಗತೀರ್ಥದ ಯಾತ್ರೆಯಲ್ಲಿ ಬುದ್ಧಿಯು ಹುಟ್ಟಿತು. ॥ ೨೪ ॥ ಅವನು ಬಾ ್ರಹ್ಮಣರ. 
ಮಾತಿನಂತೆ ಯಾತ್ರೆ ಹೊರಡಲು ಮನಸ್ಸು: ಮಾಡಿದನು. ತನ್ನ ಹೆಂಡತಿ, ಹಿರಿಯ ಮಗ ಮತ್ತು 
ಹಿರಿಯ ಸೊಸೆ ಇವರೊಡನೆ ಹೊರಡಲು ನಿಶ್ಚಯಿಸಿದನು. ॥ ೨೫ ।। ಬೇಕಾದಷ್ಟು ಹಣವನ್ನೂ 
ತೆಗೆದುಕೊಂಡು ದಾಸದಾಸಿಯರಿಂದ ಕೂಡಿಕೊಂಡು ಅವನು ಶುಭ ಮುಹೂರ್ತದಲ್ಲೀಊರಿನಿಂದ 
ಹೊರಹೊರಟನು. ॥ ೨೬ ॥। ಜಯನೆಂಬ ಹೆಸರಿನ ಕೌರಿಕನೊಬ್ಬನು ಶ್ರೀಪತಿಯ ಪಕ್ಕದ 
ಮನೆಯವನಾಗಿದ್ದನು. ಈ ತೀರ್ಥಯಾತ್ರೆಯ ವಿಷಯವನ್ನು ಕೇಳಿ ಅವನು ಶ್ರೀಪತಿಯನ್ನು 
ಹಿಂಬಾಲಿಸಿದನು. 11೨೭ ॥ ಶಾಸ್ತ್ರದಲ್ಲಿ ್ಲಿನಿಷ್ಠಾತನಾಗಿದ್ದಶ್ರೀಪತಿಯು ಮನೆಗೆ ಹಿಂತಿರುಗುವವರೆಗೂ 
ಏನನ್ನೂ ಸ್ಥಿ ೀಕರಿಸುವುದಿಲ್ಲವೆಂದು ಪ ತಿಜ್ಞೆ ಮಾಡಿದನು. ॥ ೨೮ ॥ ತೀರ್ಥಯಾತ್ರಾವ್ರತದಲ್ಲಿ 
ದೀಕ್ಷಿಯಿದ್ದ ಜಯನೂ ಕೂಡ "`ನಾನೂ, ಹಿಂತಿರುಗುವವರೆಗೆ, ಹಣದ ಸಂಪಾದನೆಯ 
ದೃಷ್ಟಿಯಿಂದ ಕೌರವನ್ನು ಮಾಡುವುದಿಲ್ಲ'' ಎಂದು ನಿಯಮವನ್ನು ಮಾಡಿಕೊಂಡನು. ॥ ೨೯ ॥ 
ಇವೇ ಮೊದಲಾದ ನಿಯಮಗಳಿಗೆ ಒಳಪ ಟ್ಟುಆ ಶ್ರೀಪ ಪತಿ ಮತ್ತು ಜಯರು ಯಾತ್ರೆಯ ಧರ್ಮದ 
ಪ್ರಕಾರವಾಗಿ ತೀರ್ಥರಾಜನ ಕ್ಷೇತ್ರ ವನ್ನು ಸದರ: Il ೩೦ | ರಾತ್ರಿಯಲ್ಲಿಪ್ರ ಯಾಗವನ್ನು 
ತಲುಪಿವೇಣೀತೀರವನ್ನು ಹೊಂದಿದರು. 'ವಿಧಿವತ್ತಾಗಿ ಸ್ಥಾನವನ್ನು. ಮಾಡಿ ಕಾರ ಮಾಡಿಸಿಕೊಳ್ಳಲು 
ಅಪೇಕ್ಷೆಪಟ್ಟರು. ॥ ೩೧ ॥ ಶ್ರೀಪತಿಯು ಸಂದೇಹಗೊಂಡವನಾಗಿ ವಿಚಾರ ಮಾಡಿದನು. 
ರಾತ್ರಿಯ ವೇಳೆಯಲ್ಲಿ ಕೌರಕರ್ಮವು ನಿಷಿದ್ಧವೆಂದು ಎಲ್ಲೆಡೆಯಲ್ಲಿಯೂ ಕಂಡುಬಂದಿದೆ. 11೩೨ ॥ 
ಆದರೆ ಗಂಗೆಯನ್ನು ತಲುಪಿದಾಗ ಹಗಲಾಗಿರಲಿ, ರಾತ್ರಿಯಾಗಿರಲಿ ಅಥವಾ ಸಂಧ್ಯಾಕಾಲ 
ವಾಗಿರಲಿ ಯಾರು ಮುಂಡನವನ್ನು ಮಾಡಿಸಿಕೊಳ್ಳುವುದಿಲ್ಲವೋ ಅವನ ಪಿತೃಗಳು ನರಕದಲ್ಲಿ 
ಬೀಳುವರು. ಪ್ರಯಾಗದಲ್ಲಿಯೂ ವಿಶೇಷವಾಗಿ ರಾತ್ರಿ, ಹಗಲು, ಸಂಧ್ಯಾಕಾಲ ಮತ್ತು ನಿಷಿದ್ಧ 
ದಿವಸಗಳಲ್ಲಿಯೂ ಮುಂಡನವನ್ನುಮಾಡಿಸಿಕೊಳ್ಳಲೇಬೇಕು, ಈ ಬಗ್ಗೆ ವಿಚಾರಮಾಡಬಾರದು. 
॥ ೩೩-೩೪ ॥ ಇತ್ಯಾದಿವಚನಗಳ ಆಧಾರದ ಮೇಲೆ ಅವನು ರಾತ್ರಿಯಲ್ಲೇ ಮುಂಡ 
ಮಾಡಿಸಿಕೊಳ್ಳಲು ನಿಶ್ಚಯಿಸಿ ಗಂಗಾಯಮುನೆಯರ ತೀರಕ್ಕೆ ಬಂದು ಕೌರಿಕನಿಗೆ ಹೇಳಿ 
ಕಳುಹಿಸಿದನು. ।। ೩೫ ॥। ಎಲ್ಲರೂ ಅವರವರ ಮನೆಗಳಿಗೆ ತೆರಳಿದ್ದರಿಂದ ಒಬ್ಬ ಕೌರಿಕನೂ 
ಸಿಗಲಿಲ್ಲ, ಆಗ ಚಿಂತೆಗೊಳಗಾಗಿ ಶ್ರೀಪತಿಯು ಜಯನನ್ನುಕುರಿತು ಹೇಳಿದನು. 11೩೬ ॥ 


ಶ್ರೀಪತಿರುವಾಚ-- 
ಜಯಾಗಚ್ಛ ಕುರು ಕೌರಂ ರಾತ್ರೌ ನಾನ್ಯೋಶಸ್ತಿ ನಾಪಿತಃ । 
ಶೀತಂ ಮಾಂ ಬಾಧತೇತತ್ಯರ್ಥಂ ಸಕುಟುಂಬಂ ದಯಾಂ ಕುರು ॥ ೩೭ ॥ 


466 ಪ್ರಯಾಗಮಾಹಾತ್ಮ್ಯಮ್‌ 
ಜಯಃ ಶ್ರುತ್ವಾಪಿ ತತ್ಕೌರಂ ನ ಚಕ್ರೀ ವ್ರತಮಾಸ್ಥಿತಃ । 


ತದಾ ತಂ ಲೋಭಯಾಮಾಸ ಶ್ರೀಪತಿಃ ಕಾರ್ಯಸಾಧಕ:ಃ 1೩೮ ॥ 
ಕುತೋ ನ ಕುರುಷೇ ಕೌರಂ ಜಯ ಮತ್ತಃ ಕಿಮಿಚ್ಛಸಿ । 

ಅಹಂ ತುಭ್ಯಂ ಪ್ರದಾಸ್ಯಾಮಿ ಸುವರ್ಣಂ ಕ್ಲುರಸಮ್ಮಿತಮ್‌ ೩೯॥ 
ಪುತ್ರೋತಪಿ ಮತಿಯ: ಸ್ವರ್ಣಂ ತಾವದೇವ ಪ್ರದಾಸೃತಿ | 

ಪತ್ನೀ ಸ್ನುಷಾ ಚ ಮೇ ತುಭ್ಯಂ ಕನಕಂ ಕರ್ತರೀಮಿತಮ್‌ . 11೪೦ ॥ 


ದಾಸೀದಾಸಾಶ್ಚ ಸರ್ವೇ ಪಿ ದಾಸ್ಯಂತಿ ಹಿ ಯಥೋಚಿತಮ್‌ | 

ತ್ವಮೇವಾತಃ ಕುರು ಕೌರಂ ದರಿದ್ರೋಪಸಿ ಪ್ರಿಯೋಸಸಿ ಮೇ ॥೪೧॥ 

ರಾತ್ರೌ ನ ಪ್ರಾಪ್ಯತೇ ಕಶ್ಲಿನ್ನಾಪಿತಃ ಪರಿಶೋಧಿತಮ್‌ । 

ಅತಸ್ಪೃತ್ಥಾ ್ರಿರ್ಥನಾಂ ಕುರ್ವೇ ನ ನಿರಾಕರ್ತುಮರ್ಹಸಿ 11೪೨ ॥ 
॥ ಇತಿ ಏಕಷಪ್ದಿತಮೋನಧ್ಯಾಯಃ ॥ 


ಶ್ರೀಪತಿಯು ಹೇಳಿದನು-- 


""ಎಲೈ ಜಯನೇ! ಬಾ. ಕೌರವನ್ನು ಮಾಡು. ರಾತ್ರಿಯಾದ್ದರಿಂದ ಯಾರೂ ಸಿಗಲಿಲ್ಲ, 
ನನಗೂ ನನ್ನಕುಟುಂಬಕ್ಕೂ ಛಳಿಯು ಬಾಧಿಸುತ್ತಿದೆ. ನೀನು ದೊಡ್ಡಮನಸ್ಸುಮಾಡು.'' ಎಂದು 
ಹೇಳಿದನು. ॥ ೩೭ ।। ಈ ಮಾತನ್ನು ಆಲಿಸಿಯೂ ಜಯನು ವ್ರತದ ದೀಕ್ಷೆಯಲ್ಲಿದ್ದುದರಿಂದ 
ಕೌರವನ್ನು ಮಾಡಲಿಲ್ಲ ಆಗ ಶ್ರೀಪತಿಯು ನಾಯಿಂದನಿಗೆ ತನ್ನ ಕಾರ್ಯದ ಸಾಧನೆಗಾಗಿ ಆಸೆ 
ತೋರಿಸಲು ಪ್ರಾರಂಭಿಸಿದನು. ॥೩೮ ।। ಜಯನೇ! ಏತಕ್ಕೆ ಕೌರವನ್ನುಮಾಡುವುದಿಲ್ಲ ನೀನು 
ನನ್ನಿಂದ ಏನನ್ನು ಅಪೇಕ್ಟಿಸುತ್ತಿ? ನಾನು ನಿನಗೆ ಕತ್ತಿಯ ತೂಕದಷ್ಟು ಬಂಗಾರವನ್ನು ಕೊಡುವೆನು. 
1೩೯ (ನನಗೆ ಬಹಳ ಪ್ರೀತ್ಯಾಸ್ಪದನಾದ ನನ್ನಮಗನೂ ಅಷ್ಟೇ ಬಂಗಾರವನ್ನುಕೊಡುವನು. ನನ್ನ 
ಹೆಂಡತಿ ಮತ್ತು ಸೊಸೆಯೂ ಕತ್ತರಿಯ ತೂಕದಷ್ಟು ಬಂಗಾರವನ್ನು ಕೊಡುವರು. ॥ ೪೦ ॥ 
ದಾಸದಾಸಿಯರೂ ಉಚಿತವಾದ ಹಣವನ್ನು ಕೊಡುವರು. ನೀನು ದರಿದ್ರ. ನನಗೆ ಬಹಳ 
ಬೇಕಾದವನು. ಆದ್ದರಿಂದ ಕರವನ್ನು ಮಾಡು. ॥ ೪೧ ॥ ನಾನು ಬಹಳ ಹುಡುಕಿಸಿದೆ. 
ರಾತ್ರಿಯಲ್ಲಿ ಯಾವನೂ ಸಿಕ್ಕಿಲ್ಲ. ಆದ್ದರಿಂದ ನಿನ್ನನ್ನು ಪ್ರಾರ್ಥಿಸುತಿದ್ದೇನೆ. ನಿರಾಕರಣೆ ಮಾಡು 
ವುದು ಯೋಗ್ಯವಲ್ಲ.” ಎಂದು ಹೇಳಿ ಪ್ರಲೋಭನ ಮಾಡಲು ಪ್ರಯತ್ನಿಸಿದನು. ॥೪೨ ॥ 


|| ಅರವತೊಂದನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ದ್ವಿಷಷ್ಠಿತಮೋ ಆಧ್ಯಾಯಃ 11 ೬೨ ॥| 


ಜಯ ಉವಾಚ 
ಶ್ರೀಪತೇರ್ವಚನಂ ಶ್ರುತ್ವಾ ದರಿದ್ರೋ ಪ್ಯಾಹ ನಾಪಿತಃ । 
ಯೋ ವಾ ಕೋ ವಾತ್ರ ಭವಿತಾ ಕರ್ತಾ ಜ್ಞಾತಾ ಕ್ಹುರಕ್ರಿಯಾಃ ॥೧॥ 
ನಾಹಂ ಜಾನೇ ಕೌರಕರ್ಮ ವಿಸ್ಮೃತೋಸಸ್ಟಿ ನ ಸಂಶಯಃ | 


ಮಾಸಮಾತ್ರಮನಭ್ಯಾಸಾದನ್ಯಚ್ಚ ಶ್ರೂಯತಾಂ ದ್ವಿಜ ॥ ೨ 
ತ್ಯಕ್ತ್ವಾ ಕ್ಷುರಕ್ತಿಯಾಂ ಭೂಯಃ ಕಥಂ ಕಾರ್ಯಾಣಿ ಜಾನತಾ । 

: ದರಿದ್ರೋ ವಾ ಸಮೃದ್ಧೋ ವಾ ನಿಯಮಸ್ಯ ಚ ಪಾಲನಾತ್‌ A 
ಸಮಗ್ರಂ ಫಲಮಾಪ್ನೋತಿ ಮಾಧವಶ್ವ ಪ್ರಸೀದತಿ । 
ಸರ್ವೇ ಪಿ ಧನಿನಸ್ಪಂತಿ ದರಿದ್ರಾ ನೈವ ಸಂತಿ ಕಿಮ್‌ ॥೪॥ 
ಉಭಯೋರಪಿ ದತ್ರೇಃಸ್‌ ಸರ್ವಜ್ಞೋ ಮಾಧವಃ ಫಲಮ್‌ । 
ದಿಷ್ಟಾಯತ್ತಂ ಧನಂ ಪುಂಸಾಂ ದಿಷ್ಟಂ ನಾನಾವಿಧಂ ಸ್ಮೃತಮ್‌ 1೫ ॥ 
ಸ್ವದಿಷ್ಟಾಪ್ರೇನ ವಿತ್ರೇನ ಕುರ್ವನ್ಶರ್ಮಾಶ್ನುತೇ ಫಲಮ್‌ । 
ಅತೋ ವೈ ನ ಕರಿಷ್ಠಾಮಿ ಭವತಾ ಲೋಭಿತೋತಪ್ಯಹಮ್‌ 11 ೬॥ 

(1 ಅರವತ್ತೆರಡನೆಯ ಅಧ್ಯಾಯವು ॥ 
ಜಯನು ಹೇಳಿದನು 


ಶ್ರೀಪತಿಯ ಮಾತನ್ನು ಕೇಳಿ ದರಿದ್ರನಾಗಿದ್ದ ನಾಪಿತನು ಉತ್ತರವನ್ನು ಹೇಳಿದನು 
""ಇಲ್ಲಿಯೇ ಕೌರಕರ್ಮದ ಜ್ಞಾನವುಳ್ಳವನೂ ಆ ಕೆಲಸ ಗೊತಿದ್ದವನೂ ಇರಬೇಕು. ॥ ೧॥ ಒಂದು 
ತಿಂಗಳು ಅಭ್ಯಾಸ ಮಾಡದೇ ಬಿಟ್ಟಿದ್ದರಿಂದ ನನಗೆ ಕ್ಷೌರದ ಕೆಲಸವು ತಿಳಿಯದು ಮತ್ತುಮರೆತು 
ಹೋಗಿದೆ. ಈ ವಿಷಯದಲ್ಲಿಸಂದೇಹವಿಲ್ಲ ಎಲೈ! ಬ್ರಾಹ್ಮಣನೇ, ಮತ್ತೊಂದು ವಿಚಾರವನ್ನುಕೇಳು 
11೨।| ಕ್ಷೌರಕಾರ್ಯವನ್ನು ಬಿಟ್ಟನಾನು ಈಗ ಹೇಗೆ ತಾನೇ ಅದನ್ನುಮಾಡಲಿ? ದರಿದ್ರನಾಗಿರಲಿ, 
ಶ್ರೀಮಂತನಾಗಿರಲಿ, ನಿಯಮಗಳನ್ನು ಪಾಲಿಸಬೇಕು. ॥ ೩ ॥ ಇದರಿಂದ ಪೂರ್ಣಫಲವು 
ಸಿಗುವುದು. ಮತ್ತು ಮಾಧವನೂ ಸಂತುಷ್ಠನಾಗುವನು. ಎಲ್ಲರೂ ಶ್ರೀಮಂತರೇ ಆಗಿರುವರೇ? 
ದರಿದ್ರನೂ ಇರುವುದಿಲ್ಲವೇ? ॥ ೪ ॥ ಎಲ್ಲವನ್ನೂ ತಿಳಿದ ಮಾಧವನು ಇಬ್ಬರಿಗೂ ಫಲ 
ಕೊಡತಕ್ಕವನೇ. ಎಲ್ಲ ಮನುಷ್ಯರಿಗೂ ಹಣವು ಅದೃಷ್ಟದಿಂದಲೇ ಸಿಗುವುದು; ಇವುಗಳಲ್ಲಿ 
ನಾನಾವಿಧಗಳಿವೆಯೆಂದು ಸ್ಪೃತಿಗಳಲ್ಲಿಹೇಳಲ್ಲಟ್ಟಿವೆ. ॥1೫ ॥1 ತಮ್ಮತಮ್ಮ ಅದೃಷ್ಠದಿಂದ ಪಡೆದಿರುವ 
ಹಣದಿಂದ ಕರ್ಮಗಳನ್ನೆಸಗಿ ಫಲಗಳನ್ನು ಅನುಭವಿಸುತ್ತಾರೆ. ಆದ್ದರಿಂದ ನಿಮ್ಮಿಂದ ಆಸೆ 
ತೋರಿಸಲ್ಪಟ್ಟರೂ ನಾನು ಕೌರವನ್ನುಮಾಡುವುದಿಲ್ಲ"' ॥ ೬ ॥ 


ಸೂತ ಉವಾಚ 
ವೃಥಾ ಮಾ ಕುರು ಸಂದೇಹಂ ನಿರ್ಬಂಧಂ ಸಂತಿ ನಾಪಿತಾಃ । 
ಇತಿ ತನ್ನಿಶ್ಚಯಂ ಜ್ಞಾತ್ವಾನ್ವೇಷಯಿತ್ವಾನ್ಯನಾಪಿತಮ್‌ 1! ೭ ॥ 
467 


468 ಪ್ರಯಾಗಮಾಹಾತ್ಮ್ಯಮ್‌ 
ತಮಾಹೂಯ ಚಕಾರಾಸ್‌ೌ ಸರ್ವೇಷಾಂ ಮುಂಡನಂ ತಥಾ ಟ 


ಧನಂ ಚ ಬಹುಧಾ ತಸ್ಮೈ ವಸ್ಟ್ರಾಜಿ ಚ ವಿಶೇಷತಃ 1೮॥ 
ಚಕ್ರೀ ಜಯೋಪಪಿ ತೇನೈವ ಕ್ಷರಕರ್ಮ ಯಥೋಚಿತಮ್‌ | 

ತತಃ ಸ್ನಾತ್ವಾ ವಿಧಾನೇನ ವೇಣೀತೀರೇ ಸ್ಥಿತಾಃ ಸುಖಮ್‌ WE 
ಅತಃ ಪ್ರಭಾತೇ ಸಂಜಾತೇ ಪ್ರಾತಃಸ್ನಾನಂ ವಿಧಾಯ ತೇ | 

ದಾನಾನಿ ಬಹುಶೋ ದತ್ವಾ ಚಕ್ರುಃ ಶ್ರಾದ್ಧಾದಿಕಂ ತತಃ HW 0೦ 
ಮಾಫಸ್ನಾನಂ ತತಶ್ಯಕ್ರೀ ಶ್ರೀಪತಿರ್ನಾಪಿತಶ್ಚಸಃ । 

ಯಥಾವಿಧಿ ಯಥಾಶಕ್ತಿ ಮಾಸಮಾತ್ರಂ ನಿರಂತರಮ್‌ ॥ ೧೧॥ 
ಮಾಘಾಂತೇ ಪೂರ್ಣಿಮಾಯಾಂ ವೈ ವಿಧಾಯ ಸಕಲಂ ವಿಧಿಮ್‌ । 
ಸರ್ವಸ್ವದಾನಂ ಕರ್ತವ್ಯಮಿತಿ ನಿಶ್ಚಿತವಾನ್ಥಿಯಾ ॥ ೧೨ ॥ 


ಸ್ವಕೀಯಂ ಸಕಲಂ ದ್ರವ್ಯಂ ವಸ್ಥಾಲಂಕರಣಾದಿ ಚ । 
ತ್ರಿವೇಣ್ಯಾಂ ಬ್ರಾಹ್ಮಣೇಭ್ಯೋ ಸೌ ಸಂಕಲ್ಪ್ಯ ವಿಧಿವದ್ದದೌ ॥ ೧೩॥ 
ಪ್ರಶಶಂಸುರ್ಜನಾಸರ್ವೇ ಶ್ರೀಪತಿಂ ದಾನಕರ್ಮಣಾ । 


ತ್ಯಕ್ತ್ವಾಶಾಂ ಮಾಧವಪ್ರೀತ್ಯೈ ಸರ್ವಸ್ವಂ ಪ್ರದದಾವಸ್‌ WO i 
ದೃಷ್ಟ್ವಾ ತದದ್ಬುತಂ ಕರ್ಮ ಶ್ರೀಪತೇರ್ನಾಪಿತೋಷಷಿ ಸಃ । 

ಸರ್ವಸ್ಥಂ ದಾತುಮಾರೇಭೇ ಪಿತ್ಫಪೈತಾಮಹಾರ್ಜಿತಮ್‌ 1 ೧೫ ॥ 
ಕಾರ್ಪ್ಲಾಯಸಾಃ ಕ್ಬುರಾಸೀಕ್ಟ್ಯಾಃ ಕರ್ತರ್ಯೋ ೯ ವಿವಿಧಾಸ್ಪಥಾ । 
ಕೇಶೋಲ್ಲುಂಚನಕಾರಿಣ್ಯೋ ನಖಕೃಂತನಿಕಾಸಥಾ 1 ೧೬ ॥ 
ಆದರ್ಶೊ ಜಲಪಾತ್ರಂ ಚ ಸರ್ವಾಧಾರಶ್ಚಚರ್ಮಜಃ | 
ಏತತ್ತರ್ವಸ್ವಮಾದಾಯ ವಿಪ್ರೇಭ್ಯೋ ದಾತುಮುದ್ಯತಃ ॥ ೧೭ ॥ 


ಕೋಪಿ ನ ಪ್ರತಿಗೃಹ್ಣಾತಿ ತಸ್ಯ ಸರ್ವಸ್ವಮರ್ಥಿತಃ । 
ಚಕ್ರೀ ನಿಷೇಧಂ ಸರ್ವೋಷಷಪಿ ತಂ ಚ ನಿರ್ಭರ್ತಯನ್ರುಷಾ ॥೧೮॥ 
ಗಂಗಾಯಮುನಯೋಸ್ತೀರೇ ತ್ರಿರಾವೃತಿ; ಕೃತಾಮುನಾ । 


ಪ್ರತ್ಯೇಕಂ ಪ್ರಾರ್ಥಯಾಮಾಸ ತಥಾಪ್ಯಾದತ್ತ ಕೋಪಿ ನ ॥ ೧೯ ॥ 

ತತೋ ಭೂತ್ವಾ ನಿರಾ ಶೋಪಸ್‌ ದಾರಿದ್ದಾ ್ಯಿದತಿದುಃಖಿತಃ । 

ವಿಲಲಾಪ ಸ್ವರೇಣೋಚ್ಛೆ ಕಃ ಪತಿತ್ವಾ ವೇಣಿಕಾತಟೇ Il ೨೦ ॥ 
ಸೂತರು ಹೇಳಿದರು--- 


ಈ ರೀತಿಯಾಗಿ ಹೇಳಿದ ಅವನ ಮಾತನ್ನು ಕೇಳಿ ಅವನ ನಿಶ್ಚಯವನ್ನು ಅರಿತು ಬೇರೆ 
ಕೌರಿಕನನ್ನುಹುಡುಕಿಸಿ ಅವನಿಂದಎಲ್ಲರಿಗೂ ಕೌೌರವನ್ನುಮಾಡಿಸಿದನು. ಅವನಿಗೆ ಬಹು ಹಣವನ್ನು 
ಕೊಟ್ಟನು; ಬಟ್ಟೆಗಳನ್ನು ಕೊಟ್ಟನು. ನಾಪಿತನೂ ಅವನಿಂದಲೇ ಕ್ಷೌರವನ್ನು ಮಾಡಿಸಿಕೊಂಡನು. 
ಅನಂತರ ಎಲ್ಲರೂ ಸ್ನಾನ ಮಾಡಿ ವೇಣೀತೀರದಲ್ಲಿ ಸುಖವಾಗಿದ್ದರು. | ೭-೯ 1 


ಅಧ್ಯಾಯ ೬೨ 469 


ಅನಂತರ ಬೆಳಗಾಗುತ್ತಲೇ ಶ್ರೀಪತಿಯು ವಿಧಿವತ್ತಾಗಿ ಸ್ನಾನಾದಿಗಳನ್ನು ಮಾಡಿ ದಾನಾದಿಗಳನ್ನು 
ಕೊಟ್ಟುಶ್ರಾದ್ದಾದಿಗಳನ್ನುಮಾಡಿದನು. ನಂತರ ಶ್ರೀಪತಿಯೂ ಮತುಕೌರಿಕನು ಮಾಘಸ್ಥಾನವನ್ನು 
ಮಾಡಿದರು. ಇಡೀ ಮಾಘಮಾಸ ಪೂರ್ತಿಯಾಗಿ ವಿಧ್ಯುಕ್ತ ರೀತಿಯಲ್ಲಿ ಬಿಡದೆ ಒಂದೇ ಸಮನೆ 
ಮಾಘಸ್ನಾನವನ್ನು ಮಾಡಿದರು. ॥ ೧೦-೧೧ ॥ ಮಾಘಸ್ನಾನಾವಧಿಯ ಅಂತ್ಯದಲ್ಲಿನ 
ಪೌರ್ಣಿಮೆಯಂದು ಎಲ್ಲ ವಿಧಿಗಳನ್ನು ಮಾಡಿ ಶ್ರೀಪತಿಯು "ಸರ್ವಸ್ವ ದಾನ''ವನ್ನು 
ಮಾಡತತಕ್ಕದ್ದೆಂದು ನಿಶ್ಚಯಿಸಿದನು. ॥ ೧೨ ॥ ತನ್ನ ಸಕಲ ಹಣವನ್ನೂ ವಸ್ತಾಲಂಕಾರಗಳನ್ನೂ 
ತ್ರಿವೇಣಿಯಲ್ಲಿನ ಬ್ರಾಹ್ಮಣರುಗಳಿಗೆ ಸಂಕಲ್ಪ ಮಾಡಿ ಎಧಿವತ್ತಾಗಿ ದಾನ ಮಾಡಿದನು. ॥ ೧೩ ॥ 
ಅಲ್ಲಿದ್ದ ಸಜ್ಜನರೆಲ್ಲರೂ ಶ್ರೀಪತಿಯು ಮಾಡಿದ ದಾನಕರ್ಮಗಳನ್ನೂ ಅವನನ್ನೂ ಸ್ತೋತ್ರ 
ಮಾಡಿದರು. ಅವನಾದರೋಎಲ್ಲ ಆಸೆಗಳನ್ನೂ ತೊರೆದು ಮಾಧವನ ಪ್ರೀತಿಗಾಗಿ ಸರ್ವಸ್ವವನ್ನು 
ದಾನಮಾಡಿದನು. ॥ ೧೪ ॥ ಶ್ರೀಪತಿಯ ಈ ಅದ್ಭುತವ್ಯಾಪಾರವನ್ನುಕಂಡುನಾಪಿತನೂತನ್ನತಂದೆ, 

ತಾತ, ಮುತಾತಂದಿರ ಕಾಲದಿಂದ ಬಂದಿರುವ ಎಲ್ಲವನ್ನೂ ದಾನ ಮಾಡಲು ಆರಂಭಿಸಿದನು. 

॥ ೧೫ ।। ಹರಿತವಾಗಿರತಕ್ಕ ಕಬ್ಬಿಣದ ಕತ್ತಿಗಳು, ಉಕ್ಕಿನ ನಾನಾವಿಧವಾದ ಕತ್ತರಿಗಳು, ಕೂದಲನ್ನು 
ಬುಡಮಟ್ಟಕಿತ್ತತಕ್ಕ ಚಿಮಟಿಗಳು ಮತ್ತುಉಗುರುಗಳನ್ನುಕತ್ತರಿಸುವಉಪಕರಣಗಳು, ಕನ್ನಡಿಯು 

ನೀರಿನ ಬಟ್ಟಲುಗಳು ಮತ್ತುಎಲ್ಲವನ್ನೂಇಟ್ಟುಕೊಳ್ಳತಕ್ಕ ಚರ್ಮದ ಚೀಲಗಳು ಇವೇ ಮುಂತಾದ 

ಸರ್ವಸ್ವವನ್ನೂತೆಗೆದುಕೊಂಡು ಬಂದು ಬ್ರಾಹ್ನಣರುಗಳಿಗೆ ದಾನ ಮಾಡಲು ಉದ್ಯುಕ್ತನಾದನು. 

॥ ೧೬-೧೭ ॥। ಅವನಿಂದ ಪ್ರಾರ್ಥಿಸಲ್ಪಟ್ಟರೂ ಅವನನ್ನು ಕೋಪದಿಂದ ಗದರಿಸಿ ಯಾರೂ 

ಅವುಗಳನ್ನು ಸ್ವೀಕಾರ ಮಾಡದೆ ನಿಷೇಧಿಸಿದರು. ॥ ೧೮ ॥ ಗಂಗಾಯಮುನೆಯರ ತೀರಗಳಲ್ಲಿ 
ಮೂರು ಮೂರು ಬಾರಿ ಒಬ್ಬೊಬ್ಬರನ್ನೂ ಪ್ರತ್ಯೇಕ ಪ್ರತ್ಯೇಕವಾಗಿ ಪ್ರಾರ್ಥಿಸಿದರೂ ಯಾರೂ 

ಅವನ ದಾನವನ್ನು ಸ್ವೀಕಾರ ಮಾಡಲಿಲ್ಲ ॥ ೧೯ ॥ ಕಡೆಗೆ ಅವನು ನಿರಾಶನಾಗಿ ತನ್ನದಾರಿದ್ಭಕ್ಕೆ 

ಅತಿದುಃಖಗೊಂಡು ವೇಣೀದಡದಲ್ಲಿಬಿದ್ದುಗಟ್ಟಿಯಾಗಿ ರೋದಿಸತೊಡಗಿದನು. ॥೨೦ ॥ 


ಜಯ ಉವಾಚ 
ಅಹೋ ಪಶ್ಯತ ಮೇ ಪಾಪವಿತತಿಂ ದುಷೃತಾತ್ಮನಃ I 
ನಿಷ್ಟಾದ್ಯಂ ದುರ್ಗತಿತ್ವಂ ವೈ ಯಯಾ ನೀತೋ ದಶಾಮಿಮಾಮ್‌ ॥ ೨೧ ॥ 
ಆದೌ ಶೂದ್ರಕುಲೇ ಜನ್ಮತತೋ ದಾರಿದ ಕ್ಯಮದ್ಭುತಮ್‌ | 


ಇದಂ ಕಸ್ಯ ಫಲಂ ಜ್ಞೇಯಂ ಮಮ ಪಾತಕಮಂತರಾ Hl ೨೨ ॥ 
ಕಿಮಿದಾನೀಂ ಕರಿಷ್ಯೇನಹಂ ಗಮಿಷ್ಯೇ ವಾ ಕುತೋತತ್ರತಃ । 
ಪಾತಯಿಷ್ಕೇ ನಿಜಂ ದೇಹಂ ಜೋಷಮಾಸೇತಿ ನಿಶ್ಚಿತ: ॥ ೨೩ ॥ 
ಗೃಹ್ಣಾತಿ ತು ನ ಕೋಠಪೀದಂ ಸ್ಥಾಪ್ಯಂ ಸಂಕಲ್ಪಿತಂ ಕಥಮ್‌ । 
ವಿಚಾರ್ಯೈವಂ ನಿಚಿಕ್ಷೇಪ ಗಂಗಾಯಮುನಯೋಸ್ಪಟೇ ॥ ೨೪ ॥ 


ನಿಕ್ಷಿಪೈ ವಂ ಸ್ವಸರ್ವಸ್ವಂ ಭಕ್ತ್ಯಾ ತ್ರಿಪುರುಷಾರ್ಜಿತಮ್‌ । 
ವ್ರತಂ ಚಾನಶನಂ ಕೃತ್ವಾ ಸಂಸ್ಥಿತೋ ದೃಢನಿಶ್ಚಯ: I ೨೫ ॥ 


470 ಪ್ರಯಾಗಮಾಹಾತ್ಮ್ಯಮ್‌ 


ತತೋ ಮಾಧವದೇವೋ ಸ್‌ ಕರುಣಾಮಯವಿಗ್ರಹಃ ॥ 
ವದಬಾ ಹ್ಮಣವೇಷೇಣ ಸಮಾಗತ್ಯ ಜಗಾದ ತಮ್‌ WW ೨೬ ॥ 


೪೦. 


ಜಯನು ಹೇಳಿದನು 


ನನ್ನ ಪಾಪದ ವಿಸ್ತಾರವನ್ನು ನೋಡಿರಿ. ನಾನು ಪಾಪಿಷ್ಠನು. ದುರ್ಗತಿಯಿಂದಲೇ ನನಗೆ 
ಹೀಗಾಗಿದೆ. ಕಾಲು ತೊಳೆಯಲು ಯಾರೂ ಸಹ ಸಿಗದಿರುವ ಈ ನನ್ನ ಗತಿಯನ್ನು ನೋಡಿ. 
॥ ೨೧ ॥ ಮೊದಲನೆಯದು ನಾನು ಶೂದ್ರಜಾತಿಯಲ್ಲಿ ಹುಟ್ಟಿದ್ದು ಜೊತೆಗೆ ಅದ್ಭುತವಾದ 
ದಾರಿದ್ರ್ಯವು. ಇದು ನನ್ನ ಪಾಪಗಳ ಫಲವಲ್ಲದೆ ಬೇರಾವುದರ ಫಲವಾದೀತು! ॥ ೨೨ ॥ ಈಗ 
ನಾನೇನು ಮಾಡಲಿ? ಇಲ್ಲಿಂದ ಎಲ್ಲಿಗೆ ಹೋಗಲಿ? ನಾನು ದೇಹತ್ಯಾಗಮಾಡಿ ನಿಶ್ಚಿಂತನಾಗುತ್ತೇನೆ. 
|| ೨೩ ॥ ಸಂಕಲ್ಪಮಾಡಿ ಮುಂದಿಟ್ಟಿರುವ ಈ ನನ್ನ ದಾನವನ್ನು ಯಾರೂ ತೆಗೆದುಕೊಳ್ಳುವುದಿಲ್ಲ? 
ಎಂದು ವಿಚಾರ ಮಾಡಿ ತನ್ನಸರ್ವಸ್ವವನ್ನೂಗಂಗೆಯಮುನೆಯರ ದಡದ ಮೇಲೆ ಎಸೆದುಬಿಟ್ಟನು. 
11೨೪ ॥ ಈ ರೀತಿಯಾಗಿ ತನ್ನ ಮೂರು ತಲೆಮಾರಿನಿಂದಲೂ ಬಂದಿರುವ ತನ್ನಸ್ವತ್ತನ್ನು ಭಕ್ತಿಯಿಂದ 
ಗಂಗೆಯಮುನೆಯರ ದಡದಲ್ಲಿಹಾಕಿ ದೃಢನಿಶ್ಚಯ ವುಳ್ಳವನಾಗಿ ಉಪವಾಸವ್ರತವನ್ನು ಸ್ವೀಕರಿಸಿ 
ಅಲ್ಲಿ ಕುಳಿತನು. ॥। ೨೫ ॥। ಅನಂತರ ಕರುಣಾಮಯ ಸ್ವರೂಪನಾದ ಶ್ರೀಮಾಧವದೇವರು 
ವೃದ್ಧಬ್ಬಾ ್ರ್ರಹ್ಮಣವೇಷದಿಂದ ಅವನೆದುರಿಗೆ ಬಂದು ಅವನನ್ನುಕುರಿತು ಹೀಗೆ ಹೇಳಿದರು. 11೨೬ ॥ 


ಬ್ರಾಹ್ಮಣ ಉವಾಚ 
. ಕುತಸ್ತಮತ್ರ ಸುಪ್ಲೋಪಸಿ ಕಿಮರ್ಥಂ ಪರಿಖದ್ಯಸೇ । 


ಶೀಘ್ರಂ ಕಥಯ ಸರ್ವಂ ಮೇ ಕೋ ವಾಸಿ ತ್ವಂ ಕಿಮಿಚ್ಛಸಿ  ॥೨೭॥ 
ದೈವಾತಮಾಗತಾ ಯೇ ಚ ಶ್ರೀವೇಣೀಮಾಧವಾಂತಿಕೇ । 

ಕೃತಕ್ಛತ್ಯಾ ಭವಂತ್ಯೇತೇ ಯಥಾ ಸ್ವರ್ಬೋಕವಾಸಿನಃ ॥ ೨೮ ॥ 
ಅತ್ರ ತಿಷ್ಠಂತಿ ಯೇ ಮರ್ತ್ಯಾಸ್ಟೇ ಮರ್ತ್ಯಾ ದೇವರೂಪಿಣಃ | 

ನೈವ ದುಃಖಲವಸ್ಟೇಷಾಂ ಯಥಾ ವೈಬಂಠವಾಸಿನಾಮ್‌ ೨೯ ॥ 


ತ್ವಂ ತು ದುಃಖಾತಿಸಂತಪ್ತ ಶೋಚಮಾನಶ್ಚ ದೃಶ್ಯಸೇ । 
ಸ್ವಾಮವಸ್ಥಾಂ ತತೋ ಬ್ರೂಹಿ ಮಹ್ಯಂ ಮಾಸ್ತುವಿಲಂಬಿತಮ್‌ ॥ ೩೦ ॥ 
ಬ್ರಾಹ್ಮಣನು ಹೇಳಿದನು 


""ಏತಕ್ಕಾಗಿ ಇಲ್ಲಿಬಿದ್ದುಕೊಂಡಿದ್ದಿ? ಏತಕ್ಕಾಗಿ ದುಃಖ ಪಡುತಿದ್ದಿ? ನೀನು ಯಾರು? ಮತ್ತು 
ಏನನ್ನುಬಯಸುತ್ತಿ? ಜಾಗ್ರತೆ ನನ್ನಮುಂದೆ ಎಲ್ಲವನ್ನೂಹೇಳು. ॥೨೭ ॥॥ ಭಗವದಿಚ್ಛೆ ಯಿಂದ ಇಲ್ಲಿ 
ಬಂದವರೆಲ್ಲರೂ ಶ್ರೀವೇಣೀಮಾಧವನ ಸಾನ್ನಿಧ್ಯದ ಕಾರಣದಿಂದ ಕೃತಕೃತ್ಯರಾಗಿ ಸ್ವರ್ಗಲೋಕದ 
ವಾಸಿಗಳಾಗುತಾರೆ. ।। ೨೮ ॥। ಇಲ್ಲಿ ಇರುವ ಮನುಷ್ಯರೆಲ್ಲರೂ ದೇವರೂಪದಲ್ಲಿ ಇರುವವರೇ. 
ಅವರು ದುಃಖದ ತುಣುಕೂ ಇಲ್ಲದೆ ವೈಕುಂಠವಾಸಿಗಳಂತೆ ಇರುತಾರೆ. ॥ ೨೯ ॥ ನೀನು ಅತೀವ 


ವ್ಯಸನದಿಂದ ದುಃಖಪಡುತಿರುವಂತೆ ತೋರುತ್ತೀಯೆ. ನಿನ್ನ ಸ್ಥಿತಿಯನ್ನು ನಿಧಾನ ಮಾಡದೇ ನನಗೆ 
ಹೇಳು.'' ॥1೩೦ ॥ 


ಅಧ್ಯಾಯ ೬೨ 471 


ಜಯ ಉವಾಚ 
ಜನಸ್ಥಾನನಿವಾಸೀ ವೈ ನಾಪಿತೋsಹಂ ಜಯಾಭಿಧಃ । 
ಅತ್ರ ಶ್ರೀಪತಿನಾ ಸಾಕಂ ಯಾತ್ರಾರ್ಥಂ ವೈ ಸಮಾಗತಃ ॥ ೩೧॥ 
ಧನಿನಾನೇನ ಸರ್ವಸಮತ್ರ ದತಂ ಯಥಾವಿಧಿ | 
ತದ್ಗೃಹೀತಂ ದ್ವಿಜೈಃ ಸರ್ವೈಃ ಪ್ರಹೃಷ್ಟೇನಾಂತರಾತ್ಮನಾ ೩೨ ॥ 
ಮಮ ಕೋಪಷಿ ನ ಗೃಹ್ಣಾತಿ ಸರ್ವಸ್ವಂ ಬ್ರಾಹ್ಮಣಃ ಪ್ರಭೋ । 
ಅತೋ ದಾರಿದ್ಯದುಃಖೇನ ವಿಲಪಾಮಿ ಮುಹುರ್ಮುಹುಃ I ೩೩ ॥ 
ಆಕರ್ಣೇತ್ಸಂ ವಚಸಸ್ವ್ಯ ಮಾಧವೋ ದ್ವಿಜರೂಪಭಾಕ್‌ । 
ಉವಾಚ್ಛೆನಂ ಪ್ರಸನ್ನಾತ್ಮಾ ಸ್ನಯಮಾನಮುಖಾಂಬುಜಃ | ೩೪ ॥ 
ಸರ್ವಸ್ವಂ ಕಿಂ ದದಾಸಿ ತ್ರಂ ತನ್ನಹ್ಯಂ ದೇಹಿ ಸತ್ವರಮ್‌ । 
ಗೃಹ್ಲಾಮ್ಯ್ಮಹಮಶೇಷೇಣ ದರಿದ್ರಸ್ಯ ವಿಶೇಷತಃ ॥| ೩೫ ॥ 
ನ ಪ್ರಾಪಸ್ತಂ ಮಯಾ ಬ್ರಹ್ಮನ್‌ ಪೂರ್ವದುಷ್ಯತಕರ್ಮಣಾ । 
ಅತಃ ಸಂಸ್ಥಾಪಿತಂ ಭೂಮಾ ಸರ್ವಸ್ವಂ ತದ್ಭಹಾಣ ಭೋಃ I ೩೬ ॥ 
ಇತ್ಯಾಕರ್ಣ್ಯ ವಚಸಸ್ಕಾನ್ವೇಷಯಾಮಾಸ ತದ್ದಿಜ:ಃ | 
ನ ಲೇಭೇ ತತ್ರ ಕಿಮಪಿ ತದಾ ಪ್ರೋವಾಚ ನಾಪಿತಮ್‌ ॥1 ೩೭ ॥ 


ಜಯನು ಹೇಳಿದನು--- 

ನಾನು ಜನಸ್ಥಾನದಲ್ಲಿ ವಾಸಿಸುತ್ತಿರುವ ಜಯನೆಂಬ ಕ್ನೌರಿಕನು. ಇಲ್ಲಿಗೆ ಶ್ರೀಪತಿಯ 
ಜೊತೆಗೆ ಯಾತ್ರಾರ್ಥಿಯಾಗಿ ಬಂದಿದ್ದೇನೆ. ।। ೩೧ ॥ ಶ್ರೀಮಂತನಾದ ಶ್ರೀಪತಿಯಿಂದ 
ಸರ್ವಸ್ವವೂ ವಿಧಿವತ್ತಾಗಿ ದಾನ ಮಾಡಲ್ಪಟ್ಟಿತು. ಅವನು ಕೊಟ್ಟಿದ್ದೆಲ್ಲಸಂತೋಷಚಿತ್ತದಿಂದ 
ಬ್ರಾಹ್ಮಣರುಗಳಿಂದ ಸ್ವೀಕರಿಸಲ್ಪಟ್ಟಿತು. ।। ೩೨ ।। ಬ್ರಾಹ್ಮಣಪ್ರಭುವೇ! ನನ್ನಿಂದ ಕೊಡಲ್ಪಟ್ಟ 
ದಾನವನ್ನು ಒಬ್ಬ ಬ್ರಾಹ್ಮಣನೂ ಸ್ವೀಕರಿಸಲಿಲ್ಲ. ಆದ್ದರಿಂದ ದಾರಿದ್ರ್ಯದ ದುಃಖದಿಂದ ಪದೇ 
ಪದೇ ಅಳುತ್ತಿದ್ದೇನೆ, ಎಂದು ಹೇಳಿದನು. ॥। ೩೩ ।। ಅವನ ಈ ಮಾತನ್ನು ಕೇಳಿ ದ್ವಿಜರೂಪ 
ದಲ್ಲಿದ್ದ ಶ್ರೀಮಾಧವನು ಮಂದಹಾಸದಿಂದ ಕೂಡಿದ ಮುಖಕಮಲವುಳ್ಳವನಾಗಿ ಜಯನನ್ನು 
ಕುರಿತು ಈ ರೀತಿ ಹೇಳಿದನು. ।1೩೪।। "ಏನನ್ನು ಸರ್ವಸ್ವರೂಪದಲ್ಲಿದಾನ ಮಾಡಬೇಕೆಂದಿ 
ರುವೆಯೋ ಅದನ್ನು ಬೇಗನೆ ನನಗೆ ಕೊಡು. ನೀನು ಕೊಡುವ ಸರ್ವಸ್ವವನ್ನು ನಾನು 
ಸ್ವೀಕರಿಸುವೆನು. ಅದರಲ್ಲೂ ದರಿದ್ರನು ಕೊಡುವುದನ್ನಂತೂ ವಿಶೇಷವಾಗಿ ಬಿಡುವುದೇ 
ಇಲ್ಲ'' ಎಂದನು. ॥। ೩೫ ।। ""ನೀವು ನನ್ನ ಪೂರ್ವಜನ್ಮದ ಪಾಪದ ನಿಮಿತ್ತಮೊದಲೇ ನನ್ನ 
ಕಣ್ಣಿಗೆ ಬಿದ್ದಿಲ್ಲ ಆದ್ದರಿಂದ ನನ್ನ ಸರ್ವಸ್ವವನ್ನೂ ಭೂಮಿಯಲ್ಲಿ ಹಾಕಿದ್ದೇನೆ. ಅದನ್ನು 
ಸ್ವೀಕರಿಸಿ.'' ॥ ೩೬ ।। ಹೀಗೆ ಹೇಳಿದ ಆ ಮಾತನ್ನುಕೇಳಿ ಆ ದ್ವಿಜನು ಆ ಸರ್ವಸ್ವದಾನದ 
ವಸುಗಾಗಿ ಅಲ್ಲೆಲ್ಲಾ ಹುಡುಕಾಡಿದನು. ಆದರೆ ಅಲ್ಲಿ ಏನೂ ಅವನಿಗೆ ಸಿಗಲಿಲ್ಲ ಆಗ ಆ 
ಕೌರಿಕನನ್ನುಕುರಿತು ಹೀಗೆಂದನು. 1೩೭ ।। 


472 ಪ್ರಯಾಗಮಾಹಾತ್ಸ್ಯಮ್‌ 
ಬ್ರಾಹ್ಮಣ ಉವಾಚ 
ನಾಪಿತ ತಂ ಮೃಷಾ ಬ್ರೂಷೇ ಕಿಮಪ್ಕತ್ರ ನ ದೃಶ್ಯತೇ । 


ತಚ್ಛ್ರುತ್ವಾ ಪಶ್ಯತಾಂ ತತ್ರ ತಾವುಭಾವಪಿ ಸರ್ವತಃ ॥ ೩೮ ॥ 
ಅದೃಷ್ಟಾಸೌ ಮಹದ್ದುಖಂ ಪ್ರಾಪ್ಯ ಮೂರ್ಛಾಂ ಜಗಾಮ ಹ | 
ತಾವನ್ನಾಧವದೇವೋತಸ್‌ ಪ್ರತ್ಯಕ್ಷಸಮಜಾಯತ 1೩೯ 


ಬ್ರಾಹ್ಮಣನು ಹೇಳಿದನು 


""ಕೌರಿಕನೇ, ನೀನು ವೃಥಾ ಹೇಳುತ್ತಿದ್ದಿ ಇಲ್ಲಿ ಏನೂ ಕಾಣಬರುತ್ತಿಲ್ಲ'' ಎಂದನು. ಅದನ್ನು 
ಕೇಳಿದ ಮೇಲೆ ಅವರಿಬ್ಬರೂ ಸೇರಿ ಅಲ್ಲೆಲ್ಲ ಹುಡುಕಾಡಿದರು. ॥ ೩೮ ।। ಅವನ ಸರ್ವಸ್ವರೂಪ 
ದಾನವಸುಗಳು ಸಿಗದಿರಲು ಕೌರಿಕನು ಬಹಳ ದುಃಖಪಟ್ಟವನಾಗಿ ಮೂರ್ಛೆ ಬಿದ್ದನು. ಆಗ 
ಮಾಧವದೇವರು ಆ ಕೌರಿಕನ ಮುಂದೆ ಪ್ರತ್ಯಕ್ಷರಾದರು. ॥ ೩೯ ॥ 


ಮಾಧವ ಉವಾಚ 
ಉವಾಚ ಮಧುರಂ ವಾಕ್ಯಂ ಜಯಮುತ್ಸಾಪ್ಯ ಸಾದರಮ್‌ । 


ಮಾಧವೋನಹಂ ಮಯಾ ಪೂರ್ವಂ ತ್ವತರ್ವಸ್ವಮುರೀಕೃತಮ್‌ ॥ ೪೦ ॥ 
ಭಕ್ತ್ಯಾ ಪ್ರಿಯೋತಸಿ ಮೇ ನೂನಂ ಶ್ರೀಪತೇರಪಿ ಮಾ ಶುಚಃ । 


ತತೋ ವಿಮಾನಮಾನೀಯ ತತ್ರ ಶ್ರೀಪತಿನಾಪಿತೌ 1೪೧ ॥ 
ತತ್ಪತ್ನೀ ಚ ಸ್ವಯಂ ಸ್ಥಾಪ್ಯ ನಿನಾಯ ನಿಜಮಂದಿರಮ್‌ । 

ಅತಃ ಪ್ರಯಾಗೇ ಯೋ ದದ್ಯಾದ್ದಾನಂ ಸರ್ವಸ್ವಪಂಜ್ಞಕಮ್‌ ॥1೪೨॥ 
ಸರ್ವದೋ ಮಾಧವಸಸ್ಯ ಸತ್ಯಂ ಸರ್ವಸ್ವದೋ ಭವೇತ್‌ । 

ಏವಂ ಸರ್ವಸ್ವದಾನಸ್ಯ ಮಾಹಾತ್ಮ್ಯಮನುವರ್ಣಿತಮ್‌ ॥ ೪೩ ॥ 
ಅನ್ಯಾನ್ಯಪಿ ಚ ದಾನಾನಿ ಕಾಮ್ಯಾನಿ ವಿಧಿಪೂರ್ವಕಮ್‌ । 
ಪ್ರಯಾಗೇತತಿಪ್ರಶಸ್ತಾನಿ ವದಿಷ್ಟೇ ಪರಮರ್ಷಯಃ W ೪೪ ॥ 


|| ಇತಿ ದ್ವಿಷಷ್ಟಿತತಮೋ :ಧ್ಯಾಯಃ || 
ಮಾಧವದೇವರು ಹೇಳಿದರು 


ಜಯನನ್ನು ಆದರದಿಂದ ಎಬ್ಬಿಸಿ ಮಾಧವದೇವರು ಮಧುರವಾಗಿ ""ನಾನು ಮಾಧವನು. 
ನಾನು ಈ ಮೊದಲೇ ನೀನಿತ್ತ ಸರ್ವಸ್ವದಾನವನ್ನು ಸ್ವೀಕಾರ ಮಾಡಿಯಾಯಿತು.'' ಎಂದು 
ಹೇಳಿದರು. ೪೦ । "'ಶ್ರೀಪತಿಗಿಂತಲೂ ನೀನು ನನಗೆ ನಿನ್ನಭಕ್ತಿಯಿಂದ ಹೆಚ್ಚುಪ್ರಿಯನಾಗಿದ್ದಿ 
ಎಂದು ಹೇಳಿ ಅನಂತರ ವಿಮಾನವನ್ನು ತರಿಸಿ ಅದರಲ್ಲಿ ಜಯನನ್ನು, ಶ್ರೀಪತಿಯನ್ನು ಅವನ 
ಪತ್ನಿಯನ್ನುತಾನೇ ವಿಮಾನದಲ್ಲಿಕೂಡಿಸಿ ವೈಕುಂಠದ ತನ್ನಮನೆಗೆ ಕರೆದುಕೊಂಡು ಹೋದನು. 
ಆದ್ದರಿಂದ ಪ್ರಯಾಗದಲ್ಲಿ ಯಾರು ಸರ್ವಸ್ವವೆಂಬ ದಾನವನ್ನು ಮಾಡುವರೋ ಅವರಿಗೆ 
ಮಾಧವನು ತನ್ನ ಸರ್ವಸ್ವವನ್ನೂಕೊಡುವನು. ಈ ರೀತಿಯಾಗಿ ಸರ್ವಸ್ವದಾನದ ಮಾಹಾತ್ಮ್ಯೆಯು 


ಅಧ್ಯಾಯ ೬9 473 


ವರ್ಣಿಸಲ್ಪಟ್ಟಿದೆ. ೪೧-೪೩ ।। ಎಲೈ ಶ್ರೇಷ್ಠಮುನಿಗಳೇ! ಇನ್ನೂಪ್ರಯಾಗದಲ್ಲಿಮಾಡಬೇಕಾದ 
ಬೇರೆ ಬೇರೆ ದಾನಗಳನ್ನುಮುಂದೆ ವರ್ಣಿಸುವೆನು. ॥।೪೪॥ 


॥। ಅರವತ್ತೆರಡನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ತ್ರಿಷಷ್ಠಿತಮೋ *ಧ್ಯಾಯಃ ॥ ೬೩ ॥ 


ಸೂತ ಉವಾಚ 
ಫಲದಾನಂ ಮಹಾಕಾಮ್ಯಂ ಪುತ್ರಪ್ರಾಪಿಕರಂ ಪರಮ್‌ । 
ಕೌಸಲ್ಯಾಯ್ಕೆ ವಶಿಷ್ಠೇನ ಮುನಿನಾ ಪ್ರಾಗುದಾಹೃತಮ್‌ 1೧॥ 
ಯದಾ ನ ಜಾಯತೇ ಪುತ್ರಃ ಕೌಸಲ್ಯಾ ತು ಸ್ವತರ್ಮಣಃ | 
ವಶಿಷ್ಠಂ ಪ್ರಾರ್ಥಯಾಮಾಸ ದಂಡವತ್ವಣಿಪತ್ಯ ಸಾ ॥೨॥ 


॥ ಅರವತ್ತ ಮೂರನೆಯ ಅಧ್ಯಾಯವು ॥ 


ಸೂತರು ಹೇಳಿದರು 

ನಮ್ಮ ಅಪೇಕ್ಷಿಗಳನ್ನೆಲ್ಲಾ ಮತ್ತು ಸಂತಾನವನ್ನೂ ಕೊಡತಕ್ಕ ಫಲದಾನವು ಅತ್ಯುತ್ತಮ- 
ವಾದುದು. ಕೌಸಲ್ಯೆಯಿಂದ ಪ್ರಾರ್ಥಿತರಾದ ವಸಿಷ್ಠಮುನಿಗಳಿಂದ ಈ ದಾನವು ಹೇಳಲ್ಪಟ್ಟಿದೆ. 
॥ ೧ ॥ ತನ್ನ ಪ್ರಾಕೃತ ಕರ್ಮದ ದಶೆಯಿಂದ ಕೌಸಲ್ಕೆಗೆ ಪುತ್ರಸಂತಾನವಾಗದಿದ್ದಾಗ ಅವಳು 
ವಶಿಷ್ಠರಿಗೆ ಸಾಷ್ಟಾಂಗವೆರಗಿ ಪಾ ಿರ್ಥಿಸಿದಳು. 11೨ ॥ 


ಕೌಸಲ್ಯೋವಾಚ-- 
ಭಗವನ್ನರ್ವಶಾಸ್ತ್ರಜ್ಞ ಸಕಲಂ ತ್ವತ್ವೃಸಾದತಃ | 
ಮಮಾಪಿ ನ ತು ಪುತ್ರೋತಸ್ತಿತದುಪಾಯಂ ವದಸ್ವ ಮೇ 2 


ಕೌಸಲ್ಯೆಯು ಹೇಳಿದಳು 
"ಹೇ ಸರ್ವಶಾಸ್ತ್ರವನ್ನೂ ಬಲ್ಲ ಪೂಜ್ಯರೇ! ತಮ್ಮ ಅನುಗ್ರಹದಿಂದ ನನಗೆ ಎಲ್ಲವೂ 
ಇದ್ದರೂ ಪುತ್ರಸಂತಾನವಾಗಿಲ್ಲ ಇದಕ್ಕೆ ಉಪಾಯವನ್ನು ಹೇಳಿರಿ.'' ಎಂದು ಕೇಳಿದಳು. 11೩ ॥ 
ವಶಿಷ್ಠ ಉವಾಚ 
ವದಾಮ್ಯಹಮುಪಾಯಂ ತೇ ಪುತ್ರಪ್ರಾಪಿಕರಂ ಪರಮ್‌ । 
ಫಲದಾನಂ ವಿಧಾನೇನ ದ್ವಿಜೇಭ್ಯಃ ಪ್ರತ್ಯಹಂ ಕುರು ॥1೪॥ 
ಪುಣ್ಯಮಾಸೇ ಸಮಾರಭ್ಯ ಯಾವದ್ದರ್ಷಂ ಸದಕ್ಷಿಣಮ್‌ । 
ಕೌಸಲ್ಯೇ ಫಲದಾನೇನ ಭವಿತಾ ತೇ ಸುತೋ ಹರಿಃ ೫ ॥ 
ತಥೇತಿ ತಂ ಪ್ರತಿಶ್ರುತ್ಯ ಗೃಹಂ ಗತ್ವಾ ಚಕಾರ ಸಾ । | 
ನಾನಾಫಲಪ್ರದಾನಂ ಯತೇನಾಭೂದಾ ಶಿ ಘವಃ ಸುತಃ IW ೬ 1 
ಯದಾ ಪುನಸ್ಸಗತವಾನ್ಹಂತುಂ ರಾವಣರಾಕ್ಷಸಮ್‌ । 
ತದಾಪಿ ತದ್ದಿಯೋಗಾರ್ತಾ ಫಲದಾನಾತಮಾಪ ಸಾ 1 ೭ ॥ 
ಫಲದಾನಮತಃ ಶ್ರೇಷ್ಠಂ ಮುನಿಭಿಸಮುದಾಹೃತಮ್‌ । 
ವರ್ಷಮಾತ್ರಂ ತು ಯಃ ಕುರ್ಯಾತ್ಸ ಪುತ್ರಂ ಪ್ರಾಪ್ಲುಯಾದ್ಭುವಮ್‌॥। ೮ ॥ 
474 


ಅಧ್ಯಾಯ ೬೩ 475 


ಪ್ರಯಾಗೇ ಮಾಘಮಾಸೇ ತನ್ಮಾಸಮಾತ್ರಮಪಿ ದ್ವಿಜಾಃ । 
ಅಥವೈಕದಿನೇ ಭಕಾ ಶ್ಯ ಕುರ್ವನ್ನಾಪ್ನೋತಿ ಸತ್ತುತಮ್‌ TE 


ವಶಿಷ್ಠರು ಹೇಳಿದರು-- 

ಮಕ್ಕಳಾಗುವ ಉತ್ತಮವಾದ ಉಪಾಯವನ್ನು ಹೇಳುತ್ತೇನೆ, ಕೇಳು. ವಿಧಿವತ್ತಾಗಿ 
ಪ್ರತಿದಿವಸವೂ ಫಲದಾನವನ್ನು ಬ್ರಾಹ್ಮಣರುಗಳಿಗೆ ಕೊಡು. ॥। ೪ ॥। ಎಲೈ ಕೌಸಲ್ಕೆಯೇ! 
ಶುಭಮಾಸದಲ್ಲಿ ಆರಂಭಿಸಿ ಒಂದು ವರ್ಷವು ಮುಗಿಯುವವರೆಗೂ ದಕ್ಷಿಣೆಯ ಸಹಿತವಾಗಿ 
ಹಣ್ಣುಗಳ ದಾನವನ್ನು ಮಾಡು; ಇದರಿಂದ ನಿನಗೆ ಶ್ರೀಹರಿಯೇ ಮಗನಾಗಿ ಹುಟ್ಟುವನು. ॥ ೫ ॥ 
ಹಾಗೆಯೇ ಆಗಲಿ ಎಂದು ಹೇಳಿ ಅರಮನೆಗೆ ಬಂದು ಅದರಂತೆ ಫಲದಾನವನ್ನು ಮಾಡಿದಳು. 
ನಾನಾವಿಧವಾದ ಹಣ್ಣುಗಳನ್ನು ದಾನ ಕೊಟ್ಟಳು. ಇದರಿಂದ ಸಾಕ್ಟಾತ್‌ ಮಾಧವನೇ 
ಶ್ರೀರಾಮರೂಪದಲ್ಲಿ ಮಗನಾಗಿ ಅವತರಿಸಿದನು. ॥ ೬ ॥ ಪುನಃ ಶ್ರೀರಾಮನು ರಾವಣನೆಂಬ 
ರಾಕ್ಷಸನನ್ನು ಸಂಹರಿಸಲು ಕಾಡಿಗೆ ಹೋದಾಗ ಅವನ ವಿಯೋಗವನ್ನು ತಾಳಲಾರದೆ 
ಫಲದಾನವನ್ನು ಮಾಡಿದಳು; ಇದರಿಂದ ಮಗನನ್ನು ಪುನಃ ಪಡೆದಳು. ॥ ೭ ।। ಎಲ್ಲಯಷಿಗಳೂ 
ಹೇಳುವಂತೆ, ಇಡೀ ವರ್ಷವೇ ಯಾರು ಫಲದಾನ ಮಾಡುತ್ತಾರೋ ಅವರಿಗೆ ಖಂಡಿತ 
ಪುತ್ರಸಂತಾನವಾಗುವುದು. ॥ ೮ ॥ ಎಲೈ ಬ್ರಾಹ್ಮಣೋತ್ತಮರೆಃ ಪ ಪ್ರಯಾಗದಲ್ಲಿ ಒಂದು 
ತಿಂಗಳವರೆಗೆ ಅಥವಾ ಒಂದು ದಿವಸವಾದರೂ ಮಾಘಮಾಸದಲ್ಲಿ ಫಲದಾನ ಮಾಡಿದವರಿಗೆ 
ಖಂಡಿತವಾಗಿ ಪುತ್ರ ಸಂತಾನವಾಗುವುದು. ॥ ೯ ॥ . 


ಯಷಯ ಊಚುಃ: 
ಫಲದಾನಂ ಕಥಂ ಕಾರ್ಯಂ ಕಾನಿ ತಾನಿ ಫಲಾನಿ ಚ । 
ಬ್ರೂಹೀದಂ ಸಕಲಂ ಯೇನ ಕರ್ತುರ್ಭೂಯಾದಲಂ ಫಲಮ್‌ ॥೧೦॥ 


ಯಷಿಗಳು ಹೇಳಿದರು 
ಫಲದಾನವನ್ನು ಹೇಗೆ ಮಾಡುವುದು? ಆ ಫಲಗಳು ಯಾವುವು? ಇದರಿಂದ ಕರ್ತೃವಿಗೆ 
ಯಥೇಚ್ಛ ಫಲವು ಆಗುವುದಾದ್ದರಿಂದ ಇವುಗಳನ್ನೆಲ್ಲಾಹೇಳಿರಿ. ॥ ೧೦ ॥ 


ಸೂತ ಉವಾಚ 
ಸದಕ್ಷಿಣಾನಿ ಸರ್ವಾಣಿ ವಸ್ತ್ರೇಣಾಚ್ಛಾದಿತಾನಿ ಚ । 
ತಥಾ ಷೋಡಶಸಂಖ್ಯಾಕಾ ತ್ರಯೋ ವಾ ಚೈಕಮೇವವಾ | ೧೧॥ 
ಸಂಕಲ್ಪ ಸ ಫಲಮುಲ್ಲಿಖ್ಯ ಬಾ ್ರಿಹ್ನಣಾಯ ಯಥಾವಿಧಿ । 
ಪ್ರದದ್ಯಾನ್ನೈವ ಕುರ್ವೀತ ಪಾತ್ರಾಪಾತ್ರಪರೀಕ್ಷಣಮ್‌ | ೧೨ ॥ 


ಶ್ರೀಫಲಂ ನಾಗರಿಂಗಂ ಚ ಖರ್ಜೂರಂ ದಾಡಿಮೀಫಲಮ್‌ । 

ಕ್ರಮುಕಂ ಮಾತುಲಿಂಗಂ ಚ ಕೂಷ್ಮಾಂಡಂ ಕರ್ಕರೀತ್ರಯಮ್‌  ॥೧೩॥ 
ಜಾತೀಫಲಂ ಕಾದಲೇಯಮಾಮ್ರ ಜಂಬೂಫಲಾನಿ ಚ ॥ 

ನಿಂಬೂಫಲಂ ಬಾದರಂ ಚ ಮಿಷ್ಠಮನ್ಯಚ್ಚ ಯತ್ವಲಮ್‌ I ೧೪ ॥ 


476 ಪ್ರಯಾಗಮಾಹಾತ್ಮ್ಯಮ್‌ 
ಪ್ರದೇಯಾನಿ ಯಥಾಲಾಭಂ ಮಾಘೇ ಪುತ್ರಫಲೇಚ್ಛುನಾ | 


ತೇನ ಪುತ್ರಫಲಾವಾಪಿರ್ಭವತ್ಯೇವ ನ ಸಂಶಯಃ ॥ ೧೫ ॥ 
ಏವಂ ತಾಂಬೂಲದಾನಂ ಚ ಪ್ರಯಾಗೇ ಸರ್ವಕಾಮದಮ್‌ । 
ನಾನಾಭೋಗಪ್ರದಂ ಮಾಘೇ ಕುರ್ವನ್ಯುಚ್ಕೇತ ಕಿಲ್ಟಿಷಾತ್‌ Il ೧೬ ॥ 
ಸೂತರು ಹೇಳಿದರು 
ಎಲ್ಲ ಫಲಗಳನ್ನೂ ವಸ್ತ್ರದಿಂದ ಮುಚ್ಚಿ ದಕ್ಷಿಣ ಸಹಿತ ದಾನ ಮಾಡಬೇಕು. ಈ ಹಣ್ಣುಗಳ 


ಸಂಖ್ಯೆ ಹದಿನಾರು, ಮೂರು ಅಥವಾ ಒಂದು ಕೂಡ ಇರಬಹುದು. ॥। ೧೧ ॥ ಫಲದಾನವನ್ನು 
ಉದ್ದೇಶಿಸಿ ಸಂಕಲ್ಪಮಾಡಿ ಪಾತ್ರತ್ವ ಅಥವಾ ಅಪಾತ್ರತ್ವವನ್ನುವಿಚಾರ ಮಾಡದೇ ಬ್ರಾಹ್ಮಣನಿಗೆ 
ಕೊಡಬೇಕು. ॥ ೧೨ ಶ್ರೀಫಲ, ಹೇರಳೇಹಣ್ಣು ಖರ್ಜೂರ, ದಾಡಿಂಬೆ, ಅಡಿಕೆ, ಮಾದಾಳದ 
ಹಣ್ಣು ಕುಂಬಳಕಾಯಿ, ಮೂರು ಬಗೆಯ ಕರ್ತರೀ ಎಂಬ ಹಣ್ಣು (ಇದು ನೆಲದ ಮೇಲೆ 
ಬಳ್ಳಿಗಳಲ್ಲಿ ಬಿಡುತ್ತದೆ. ಈ ಹಣ್ಣು ಸ್ವಾದುವಾಗಿರುತ್ತದೆ.) ಜಾಜಿಕಾಯಿ, ನಾನಾಬಗೆಯ 
ಬಾಳೇಹಣ್ಣುಗಳು, ಮಾವಿನ ಹಣ್ಣುಗಳು, ನೇರಳೇಹಣ್ಣುಗಳು, ನಿಂಬೇಹಣ್ಣು ಬೋರೇಹಣ್ಣು 
ಮತ್ತು ಸಿಹಿಯಾಗಿರತಕ್ಕ ದ್ರಾಕ್ಷಿ, ಕಿತ್ತಳೆ, ಮೊಸಂಬಿ, ಸ್ವಾದುವಾದ ಸೇಬು, ಪನ್ನೇರಳೆ 
ಮುಂತಾದವುಗಳು. ಆಯಾಯಾ ದೇಶಗಳಲ್ಲಿ ಆಯಾಯಾ ಕಾಲಗಳಲ್ಲಿ ಯಾವ ಯಾವ 
ಹಣ್ಣುಗಳು ಸಿಗುವುವೋ ಅವುಗಳನ್ನು ದಾನ ಮಾಡಬಹುದು. ಮಕ್ಕಳನ್ನು ಬಯಸುವವರು, 
ಮಾಘಮಾಸದಲ್ಲಿ ಇವುಗಳನ್ನು ಖಂಡಿತ ದಾನ ಮಾಡಬೇಕು. ಇದರಿಂದ ನಿಶ್ಚಯವಾಗಿ 
ಪುತ್ರಸಂತಾನವಾಗುವುದು. ॥। ೧೩-೧೫ ॥। ಇದೇ ರೀತಿ ಪ್ರಯಾಗದಲ್ಲಿಮಾಡಿದ ತಾಂಬೂಲದ 
ದಾನವು ಎಲ್ಲ ಅಪೇಕ್ಟಿತಫಲಗಳನ್ನು ಕೊಡುವುದು. ನಾನಾವಿಧವಾದ ಭೋಗವಸ್ತುಗಳನ್ನು 
ಮಾಘಮಾಸದಲ್ಲಿದಾನ ಮಾಡಿದರೆ ಪಾಪಗಳ ಪರಿಹಾರವಾಗುವುದು. ॥ ೧೬ ॥ 


ಯಷಯ ಊಚುಃ 

ತಾಂಬೂಲಸ್ಕ ಪ್ರದಾನೇನ ಕಸ್ಮಾನ್ಯುಚ್ಕೇತ ಕಿಲ್ಬಿಹಾತ್‌ । 

ವಿದಾಂ ವರ ವದಾಸ್ಥಭ್ಯಂ ಪ್ರವೃತ್ತಿರ್ಯೇನ ವೈ ಭವೇತ್‌ ॥ ೧೭ ॥ 
ಯಷಿಗಳು ಹೇಳಿದರು 

ತಾಂಬೂಲವನ್ನು ದಾನ ಮಾಡುವುದರಿಂದ ಹೇಗೆ ಪಾಪಪರಿಹಾರವಾಗುವುದು? 

ತಿಳಿದವರಲ್ಲಿ ಶ್ರೇಷ್ಠರಾದ ತಾವು ಇದನ್ನು ವಿವರಿಸಿ. ಇದರಿಂದ ಈ ದಾನದ ಬಗ್ಗೆ ಒಲವು 
ಉಂಟಾಗುವುದು. ॥। ೧೭ ॥ 
ಸೂತ ಉವಾಚ 

ತಾಂಬೂಲಭಕ್ಷಣೇನೈವ ಯತ್ಪಾಪಂ ಜಾಯತೇ ನೃಣಾಮ್‌ | 

ತತ್ನಾಪಪ್ರಶಮಾಯ್ಯೆವ ಕುರ್ಯಾತಾಂಬೂಲದಾನಕಮ್‌ !1 ೧೮ ॥ 

ಪತ್ರಮೂಲಾಗ್ರನಾಡೀನಾಂ ಚೂರ್ಣಪತ್ರಸ್ಯ ಭಕ್ಷಣಾತ್‌ । 

ರಾತ್ರೌ ಖದಿರಸಾರಸ್ಯ ಪಾಪಾದ್ದಾರಿದ್ರಮಶ್ನುತೇ 1೧೯॥ 


ಅಧ್ಯಾಯ ೬೩ 477 
ಅತಸ್ಪತ್ವಾಪನಾಶಾರ್ಥಂ ದಾರಿದ್ಯಪ್ರಶಮಾಯ ಚ । 


ಪ್ರತಿಸಂವತರಂ ಕುರ್ಯಾತಸ್ಯ ದಾನಂ ವಿಧಾನತಃ ॥1 ೨೦ ॥ 
ಯೇನ ನೈವ ಕೃತಂ ದಾನಂ ಪ್ರಯಾಗಂ ಪ್ರಾಪ್ಯ ದುರ್ಲಭಮ್‌ । 

ಕರ್ತವ್ಯಂ ತೇನ ವಿಧಿನಾ ವಿಶೇಷಾ ತಪಸಿ ದ್ವಿಜಾಃ 1೨೧ ॥ 
ಮಕರಸಂಕ್ರಮಣೇ ಮಾಯಾಂ ಪಂಚಮ್ಯಾಮಚಲೇ ಹನಿ । 
ಪೂರ್ಣಾಯಾಂ ಕುಂಭಸಂಕ್ರಾಂತ್‌ ಯಸ್ಥಿನೃಸ್ಥಿನ್ನಿನೇ ನಥವಾ I ೨೨ ॥ 


ಸೌವರ್ಣಂ ರಾಜತಂ ತಾಮ್ರಂ ಪೈತಲಂ ವಾ ವಿಚಿತ್ರಿತಮ್‌ । 

ಯಥಾಶಕ್ತಿ ವಿನಿರ್ಮಾಯ ಪರ್ಣಾಧಾರಂ ಮನೋಹರಮ್‌ ॥ ೨೩॥ 
ತತಸೌವರ್ಣಪತ್ರಾಣಿ ರಾಜತಾನಿ ಫಲಾನಿ ಚ । 

ವೈಡೂರ್ಯಂ ಖದಿರಂ ಚೂರ್ಣಂ ಕರಂಡಸ್ಟಂ ಚ ಮೌಕಿಕಮ್‌ ॥ ೨೪ ॥ 


ಪೂರ್ಣಸಂಖ್ಯಾ ತು ವಿಜ್ಞೇಯಾ ಸಹಸ್ರಂ ಶತಮೇವ ವಾ 
ಘೋಟಾಖದಿರಚೂರ್ಣಾನಿ ತದ್ಯೋಗ್ಯಾನಿ ಪ್ರಕಲ್ಪಯೇತ್‌ I ೨೫ ॥ 
ಯದ್ವಾತಾಂಬೂಲಪರ್ಣಾನಿ ಸಮೂಲಾಗ್ರಾಣಿ ಶಕಿತಃ । 

ಯಥಾಸಂಖ್ಯಾನಿ ಚಾದಾಯ ಸ್ಥಾಪಯೇತತ್ರ ಭಾಜನೇ ॥ ೨೬ ॥ 
ಗಲಂತೀರ್ವಿವಿಧಾಃ ಕೃತ್ವಾತತ್ರ ಪೂಗೀಫಲಾದಿಕಮ್‌ । 

ಸರ್ವಂ ನಿಕ್ಚಿಪ್ಯ ಸಾಹಿತ್ಯಂ ತತ್ತೈವ ಸ್ಥಾಪಯೇಚ್ಚತಾಃ ॥1 ೨೭ ॥ 
ಜಾತೀಫಲಲವಂಗೈಲಾಜಾತೀಪತ್ರಾದಿಸಾಧನಮ್‌ । ಕ 
ಪೂಗಶಾತನಯಂತ್ರಂ ಚ ಕಿಂಕಿಣೀಜಾಲಭೂಷಿತಮ್‌ ॥ ೨೮ ॥ 
ಚಿತ್ರವಸ್ತ್ರೇಣ ಚಾಚ್ಛಾದ್ಯ ಸರ್ವಮೇತತ್ತದಕ್ಷಿಣಮ್‌ । 

ಸಪತ್ನೀಕಾಯ ವಿಪ್ರಾಯ ದದ್ಯಾನ್ನಂತ್ರೇಣ ಭಕಿತಃ ॥1 ೨೯ ॥ 


ಯಥಾ ಸೋಪಸ್ಕರಂ ತುಭ್ಯಂ ದತ್ತಂ ತಾಂಬೂಲಮುತ್ತಮಮ್‌ । 

ಗೃಹಾಣ ಕುರು ಮಾ ಪಾಪಂ ದ್ವಿಜವರ್ಯ ನಮೋಸಸ್ತುತೇ I ೩೦ ॥ 
ಪೂರ್ಣಮೂಲಾಗ್ರನಾಡೀನಾಂ ಪೂರ್ಣಪತ್ರಸ್ಯ ಮೋಹತಃ । 

ರಾತ್ರೌ ಖದಿರಸಾರಸ್ಯ ಯನ್ನಯಾ ಭಕ್ಷಣಂ ಕೃತಮ್‌ 1೩೧ ॥ 
ರಥ್ಯಾರಾಜಪಥಾದೌ ಚ ತ್ರೇತಾಗಾರೇ ಸುರಾಲಯೇ । 

ತಾಂಬೂಲಂ ಯನ್ನಯಾ ಭುಕಂ ಶಯ್ಯಾಯಾಂ ಚಾಪ್ಯಸಾಕ್ಷಿಕಮ್‌ a೨ 
ತತೋ ಜಾತಂ ಚ ಯತ್ನಾಪಂ ದಾರಿದ್ದಂ ಚ ತತೋತಪಿ ಯತ್‌ । 
ತತರ್ವಂ ನಾಶಮಾಯಾತು ಮಾಧವಶ್ಚ ಪ್ರಸೀದತು I ೩೩ 1 
ಏವಂ ಯಃ ಕುರುತೇ ದಾನಂ ನರೋ ನಾರ್ಯಥವಾದ್ದತಾ । 

ಪ್ರಯಾಗೇ ಮಾಘಮಾಸೇ ತು ಮುಚ್ಕತೇ ಪಾತಕಾದಸ್‌ I ೩೪ ॥ 


478 ಪ್ರಯಾಗಮಾಹಾತ್ಮ್ಯಮ್‌ 
ಆಯುರಾರೋಗ್ಯಸೌಭಾಗ್ಯಪುತ್ರಪೌತ್ರಧನಾದಿಕಮ್‌ । 


ಲಭತೇ ವಿವಿಧಾನ್ಫೋಗಾನಿಹ ಸರ್ಗೀ ಚ ಪುಷ್ಕಲಾನ್‌ I ೩೫ ॥ 
ಸಾಹಿತ್ಯಕರಣಾಶಕ್ಕ್‌ ಪೂಗೀಫಲಯುತಾನಿ ಚ । 
ಪರ್ಣಾನ್ಯೇವ ಯಥಾಸಂಖ್ಯಂ ಪ್ರದೇಯಾನಿ ದ್ವಿಜಾಯ ತೇ WAL I 
ಸ್ವಯಮೇವ ಸಮರ್ಥಾನಿ ನಾಗವಲ್ಲೀದಲಾನ್ಕಲಮ್‌ । 
ಕಿಮು ಪೂಗಾದಿಯುಕಾನಿ ಸರ್ವದೋಷನಿವಾರಣೇ 1೩೭ ॥ 
ತಾಂಬೂಲದಾನಂ ವಿಧಿವದೇವಂ ವಸ್ತಮುದಾಹೃತಮ್‌ I 
ಕಥಯಾಮಿ ಕಿಮನ್ಯದ್ಯತ್ತದ್ಬೂತಾಮಲದರ್ಶನಾಃ 11೩೮ ॥ 


॥ ಇತಿ ತ್ರಿಷಷ್ಠಿತಮೋನಿಧ್ಯಾಯಃ ॥ 
ಸೂತರು ಹೇಳಿದರು 


ತಾಂಬೂಲವನ್ನುತಿನ್ನುವುದರಿಂದಲೇ ಮನುಷ್ಯರಿಗೆ ಏನು ಪಾಪವು ಬರುವುದೋ ಅದರ 
ಪರಿಹಾರಕ್ಕಾದರೂ ತಾಂಬೂಲವನ್ನುದಾನ ಮಾಡಬೇಕು. ॥ ೧೮ ॥ ವೀಳ್ಯದೆಲೆಯನ್ನು ತುಂಬು, 
ತುದಿ, ಅಗ್ರ, ನಾಡಿಗಳ ಸಮೇತ ಮತ್ತು ಹರಕು ಎಲೆ ಇವುಗಳನ್ನು ತಿನ್ನುವುದರಿಂದ ಹಾಗೂ 
ರಾತ್ರಿಯಲ್ಲಿಕಾಚು ಅಥವಾ ಖಾದಿರದ ರಸದಲ್ಲಿ ಬೇಯಿಸಿರುವ ಅಡಿಕೆಯನ್ನೂತಿನ್ನುವುದರಿಂದ 
ಉಂಟಾಗುವ ಪಾಪದಿಂದ ದಾರಿದ್ಯವು ಬರುವುದು. ॥ ೧೯ ॥ ಆದ್ದರಿಂದ ಆ ಪಾಪಗಳ 
ಪರಿಹಾರಾರ್ಥವಾಗಿಯೂ ದಾರಿದ್ಯದ ನಿವಾರಣೆಗಾಗಿಯೂ ತಾಂಬೂಲದಾನಾದಿಗಳನ್ನು 
ಪ್ರತಿವರ್ಷವೂ ವಿಧಿವತ್ತಾಗಿ ಮಾಡಬೇಕು. ॥ ೨೦ ।। ಯಾರಿಂದ ಈ ದಾನವು ಮಾಡಲ್ಪಟ್ಟಿಲ್ಲವೋ 
ಅವನು ಬಹಳ ಕಷ್ಟದಿಂದ ಲಭ್ಯವಾಗುವ ಪ್ರಯಾಗದಲ್ಲಿ ವಿಶೇಷವಾಗಿ ವಿಧಿಪೂರ್ವಕವಾಗಿ 
ಮಾಘಮಾಸದಲ್ಲಿ ಈ ದಾನವನ್ನು ಮಾಡಲೇಬೇಕು. ॥ ೨೧ ॥॥ ಮಾಘದಲ್ಲಿಮಕರ ಸಂಕ್ರಾಂತಿ 
ಯಲ್ಲಿ ಅಮಾವಾಸ್ಯೆಯಲ್ಲಿ ಪಂಚಮಿಯಲ್ಲಿ ಶನಿವಾರದಲ್ಲಿ ಹಗಲಿನಲ್ಲಿ ಪೌರ್ಣಿಮಾದಲ್ಲಿ 
ಕುಂಭಸಂಕ್ರಮಣದಲ್ಲಿ ಮತ್ತು ಯಾವ ದಿನವು ಅನುಕೂಲವಾಗುವುದೋ ಆ ದಿನದಲ್ಲಿ ಈ 
ದಾನವನ್ನು ಕೊಡಬಹುದು. ॥೨೨ ॥ ವೀಳ್ಯದೆಲೆಯನ್ನು ಇಡುವ ಪಾತ್ರೆಯನ್ನು ಬಂಗಾರ, ಬೆಳ್ಳಿ, 
ತಾಮ್ರ ಅಥವಾ ಹಿತ್ತಾಳೆಯಿಂದ ಯಥಾಶಕ್ತಿಯಾಗಿ ಮಾಡಿಸಬೇಕು. ಅದರ ಸುತ್ತಲೂ 
ಆಕರ್ಷಕವಾದ ಚಿತ್ರಗಳನ್ನು ಕೆತಿಸಿರಬೇಕು. ॥ ೨೩ ॥॥ ಆ ತಟ್ಟೆಯಲ್ಲಿ ಬಂಗಾರದ ಎಲೆಗಳು, 
ಬೆಳ್ಳಿಯ ಹಣ್ಣುಗಳು, ವೈಡೂರ್ಯಾದಿಗಳ ಅಡಿಕೆ ಪುಡಿ ಮತ್ತುಮುತ್ತಿನ ಸುಣ್ಣದ ಕರಂಡಕವನ್ನು 
ಇಟ್ಟಿರಬೇಕು. ॥ ೨೪ ।। ಅದರಲ್ಲಿಪೂರ್ಣಸಂಖ್ಯೆಯಲ್ಲಿವೀಳ್ಯದೆಲೆಗಳನ್ನು ಇಡಬೇಕು. (ಅಂದರೆ 
ಸಾವಿರದೆಲೆಗಳು ಅಥವಾ ನೂರು ಎಲೆಗಳು) ಅಡಿಕೆ, ವೀಳ್ಯದೆಲೆಗಳು, ಸುಣ್ಣ ಇವನ್ನೆಲ್ಲ ಅದಕ್ಕೆ 
ತಕ್ಕಂತೆ ಇಡಬೇಕು. ॥। ೨೫ ॥ ಅಥವಾ ತುಂಬು ಮತ್ತು ಅಗ್ರಗಳಿರುವ ವೀಳ್ಯದೆಲೆಗಳನ್ನು ತನ್ನ 
ಶಕ್ತಾನುಸಾರ ಆ ಪಾತ್ರೆಯಲ್ಲಿಇಡಬಹುದು. ॥। ೨೬ ।। ಅದರೊಳಗೆ ಅಡಿಕೆ, ಲವಂಗ, ಜಾಪತ್ರೆ, 
ಏಲಕ್ಕಿ, ಕೇಸರಿ, ಕಲ್ಲುಸಕ್ಕರೆ ಚೂರುಗಳು, ಒಣಕೊಬ್ಬರಿ ಹಳಕು ಮುಂತಾದವುಗಳನ್ನು ಮತ್ತು 
ಅಡಕೋತ್ತನ್ನು. ಇಡಬೇಕು. ತಟ್ಟೆಯು ಸಣ್ಣ ಸಣ್ಣ. ಗೆಜ್ಜೆಗಳಿಂದ ಅಲಂಕೃತವಾಗಿದ್ದುರುಣರುಣ ಶಬ್ದ 
ಮಾಡತಕ್ಕದ್ದಾಗಿರಬೇಕು. ॥ ೨೭-೨೮ ।। ಅದರೊಳಗೆ ದಕ್ಷಿಣೆಯನ್ನುಇಟ್ಟು ಬಣ್ಣಬಣ್ಣದ ವಸ್ತ್ರದಿಂದ 


ಅಧ್ಯಾಯ ೬೩ 479 


ಆ ತಟ್ಟೆಯನ್ನು ಮುಚ್ಚಬೇಕು. ಹೀಗಿರುವ ತಾಂಬೂಲ ಕರಂಡಿಗೆಯನ್ನು ತನ್ನ ಹೆಂಡತಿಸಹಿತನಾಗಿ 
ನಿಷ್ಠನಾದ ಬ್ಲಾ ್ರಿಷ್ಠಣನಿಗೆ ಸಂಕಲ್ಪಮಾಡಿ ಮಂತ್ರಪುರಸ್ಪರವಾಗಿ ಭಕ್ತಿಯಿಂದ ದಾನ ಮಾಡಬೇಕು. 
॥ ೨೯ ॥ "ಹೇ ದ್ವಿಜವರ್ಯರೇ! ಆವಶ್ಯಕವಾದ ಸಾಮಗ್ರಿಗಳೊಡನೆ ತಾಂಬೂಲದ 
ಭರಣಿಯನ್ನು ದಾನ ಮಾಡುತ್ತಿದ್ದೇನೆ, ಅದನ್ನು ಸ್ವೀಕರಿಸಿ ನನ್ನ ಎಲ್ಲಪಾಪಗಳನ್ನೂ ಪರಿಹರಿಸಿ'' 
ಎಂದು ಹೇಳಿ ದಾನ ಮಾಡಬೇಕು. ೩೦ ॥ ಈ ದಾನಪ್ರದಾನಮಾಡುವಾಗ "ವೀಳ್ಯದೆಲೆಯನ್ನು 
ತಿನ್ನುವ ಆಸೆಯಲ್ಲಿ ನಾನು ವೀಳ್ಯದೆಲೆಯ ತುಂಬನ್ನೂ ಅಗ್ರವನ್ನೂ ಮತ್ತು ನಾಡಿಗಳನ್ನೂ ಸಹ 
ತೆಗೆಯದೆ ಪೂರ ಎಲೆಯನ್ನು ಭಕ್ಷಿಸಿದ್ದೇನೆ. ರಾತ್ರಿಯಲ್ಲಿಖಾದಿರರಸವನ್ನು ಭಕ್ಷಿಸಿದ್ದೇನೆ. ॥ ೩೧ ॥ 
ಬೀದಿಗಳಲ್ಲಿ ರಾಜಮಾರ್ಗಗಳಲ್ಲಿ! ಅಗ್ನಿಹೋತ್ರಾಗಾರದಲ್ಲಿ ಮತ್ತುಹೆಂಡದ ಮನೆಗಳಲ್ಲಿತಿಳಿಯದೆ 
ಹಾಸಿಗೆಗಳಲ್ಲಿ ತಾಂಬೂಲಚರ್ವಣ ಮಾಡಿರುವುದು, ಇವೇ ಮೊದಲಾದವುಗಳ ದಶೆಯಿಂದ 
ಉಂಟಾಗಿರುವ ಪಾಪದ ಫಲವಾಗಿ ಬಂದಿರುವ ನನ್ನ ದಾರಿದ್ಯವೆಲ್ಲವೂ ನಾಶವಾಗಿ 
ಶ್ರೀಮಾಧವನು ನನ್ನ ವಿಷಯದಲ್ಲಿ ಸಂತುಷ್ಠನಾಗಲಿ'' ಎಂದು ಬ್ರಾಹ್ಮಣರೆದುರಿಗೆ ಹೇಳಿ 
ತಾಂಬೂಲದ ಕರಂಡವನ್ನು ದಾನ ಮಾಡಬೇಕು. ॥। ೩೨-೩೩ ॥ ಈ ರೀತಿಯಾಗಿ ಯಾವ 
ಮನುಷ್ಯನು ಮಾಘಮಾಸದಲ್ಲಿಪ್ರಯಾಗದಲ್ಲಿತಾಂಬೂಲದ ದಾನವನ್ನುಮಾಡುವನೋ ಅವನು 
ತನ್ನಸಮಸ್ತಪಾಪಗಳಿಂದಲೂ ವಿಮೋಚಿತನಾಗುವನು. ॥1೩೪ ।। ಅಂಥವನು ಆಯುರಾರೋಗ್ಯ, 
ಸೌಭಾಗ್ಯ, ಪುತ್ರ, ಪೌತ್ರ ಮತ್ತು ಐಶ್ವರ್ಯಾದಿಗಳನ್ನು ಪಡೆದು ನಾನಾವಿಧಭೋಗಗಳನ್ನು ಈ 
ಲೋಕದಲ್ಲಿಯೂ ಮತ್ತು ಸ್ವರ್ಗಲೋಕದಲ್ಲಿಯೂ ಅನುಭವಿಸುವನು. ॥ ೩೫ ॥ ಎಲ್ಲ 
ಸಾಮಗ್ರಿಗಳನ್ನು ದಾನ ಮಾಡಲು ಅಶಕರಾದವರು ಕೇವಲ ಮೇಲೆ ಸೂಚಿಸಿರುವ ಸಂಖ್ಯೆಯಷ್ಟು 
ವೀಳ್ಯದೆಲೆ ಮತ್ತು ಅಡಿಕೆಗಳನ್ನಾದರೂ ದಾನ ಮಾಡಬೇಕು. ॥ ೩೬ ॥ ಬರೇ ವೀಳ್ಯದೆಲೆಯ 
ದಾನವೇ ಎಲ್ಲಪಾಪಗಳನ್ನು ಪರಿಹಾರ ಮಾಡಲು ಸಮರ್ಥವಾಗಿರುವಾಗ ಇನ್ನು ಅಡಿಕೆ ಮತ್ತು 
ಇತರ ಸಾಮಗ್ರಿಗಳನ್ನು ಇಟ್ಟು ದಾನ ಮಾಡಿದ ಮೇಲೆ ಹೇಳತಕ್ಕದ್ದೇನಿದೆ? (ಇದು 
ಸೋತ್ರಪರವೆಂದು ತಿಳಿಯಬೇಕು. ಏಕೆಂದರೆ, ಕೇವಲ ವೀಳ್ಯದೆಲೆಯನ್ನು ದಾನ ಮಾಡಬಾರದು). 
॥ ೩೭ ॥ ಈಗ ತಾಂಬೂಲ ದಾನದ ವಿಧಿಯನ್ನು ನಿಮಗೆ ವಿವರವಾಗಿ ಹೇಳಿದ್ದಾಯಿತು. 
ಅದ್ಭುತವಾದ ತಿಳುವಳಿಕೆಯುಳ್ಳ ನಿಮಗೆ ಇನ್ನೇನನ್ನುಹೇಳಲಿ? ॥೩೮ ॥ 


॥ ಅರವತಮೂರನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಚತುಃಷಪ್ಟಿತಮೋ 5ಧ್ಯಾಯಃ ॥ ೬೪ ॥ 


ಯಷಯ ಊಚುಃ--- ಕ 
ತಾಂಬೂಲವಲ್ಲೀ ಪ್ರೋಕ್ತಾಸಾ ನಾಗವಲ್ಲ್ಯಭಿಧಾಂ ಕುತಃ । 
ಸಂಪ್ರಾಪೇತಿ ಸಮುತ್ತತಿಂ ತಸ್ಯಾ ಕಥಯ ನಃ ಪ್ರಭೋ Won 


|| ಅರವತ್ತನಾಲ್ಕನೆಯ ಅಧ್ಯಾಯವು ॥ 


ಶೌನಕಾದಿ ಯಷಿಗಳು ಹೇಳಿದರು--- 


ತಾಂಬೂಲದಲ್ಲಿ ಉಪಯೋಗಿಸುವ ವೀಳ್ಯದೆಲೆಯು ನಾಗವಲ್ಲೀ ಎಂಬ ಹೆಸರಿನಿಂದ 
ಕರೆಯಲಡುವುದು ಎಂದು ತಾವು ಹೇಳಿದಿರಿ. ಈ ಹೆಸರು ಹೇಗೆ ಬಂದಿತು ಎನ್ನುವುದನ್ನು 
ಹೇಳಿರಿ. ॥ ೧ ॥ 


ಸೂತ ಉವಾಚ--- 
ನಾಗವಲ್ಲೀಸಮುತ್ತತಿಂ ಶೃಣುದ್ದಂ ಶೌನಕಾದಯಃ | 
ವಕ್ಚ್ಯಾಮಿ ಗುಣದೋಷೌ ಚ ಸಕಥಂ ವಿಸರಾದಹಮ್‌ W೨ ॥ 
ಯದಾ ದೇವಾಸುರೈ; ಸ್ಪಾರ್ಥೇ ಮಧಿತಃ ಕ್ಷೀರಸಾಗರ: | 
ನಿಷೃತಾನಿ ತದಾ ತಸ್ಥಾತುರತ್ನಾನಿ ಚತುರ್ದಶ 11೩1 
ಗೃಹೀತಾನಿ ಯಥಾಯೋಗ್ಯಂ ತಾನಿ ದೇವಾಸುರೈಸ್ಪತಃ | 
ಮೋಹಿನ್ಯಾ ವಂಚಯನ್ನೈತ್ಯಾನಮ್ಮತಂ ಸ್ವಾನಪಾಯಯತ್‌ WY 
ಪೀತಶೇಷಾಮೃತಘಟಂ ವಿಷ್ಣುರಿಂದ್ರಸ್ಯ ನಂದನೇ । 
ಸಮಸದೇವಕಾರ್ಯಾರ್ಥಂ ಸ್ಥಾಪಯಾಮಾಸ ಗೋಪಿತಮ್‌ Il ೫ I 
ಐರಾವತಶ್ಚನಾಗೇಂದ್ರೋ ಬದ್ಧಸತ್ತೈವ ತಿಷ್ಠತಿ । 
ತದ್ದಾನಾಮೃತಸಂಯೋಗಾದ್ದಲ್ಲೆ ಚಕಾ ಸಮಭೂದ್ವನೇ 11 ೬॥ 
ಸಾವರ್ಧತ ಲತಾ ರಮ್ಯಾ ಪ್ರತ್ಯಹಂ ನವಪಲ್ಲವಾ । 
ತದುದ್ಭವಾನಿ ಪತ್ರಾಣಿ ದದುರಿಂದ್ರಾಯ ರಕ್ಷಕಾಃ Wal 
ಕೋಮಲಾನಿ ಸುಗಂಧೀನಿ ತಸ್ಯಾಃ ಪತ್ರಾಣಿ ವಾಸವಃ । 
ಧನ್ವಂತರಿಂ ಸಮಾಹೂಯ ತಾನಿ ತಸ್ಮೈ ಹೃದರ್ಶಯತ್‌ 1೮॥ 
ಸ ದೃಷ್ಟ್ವೋವಾಚ ದೇವೇಂದ್ರಸದುತ್ತತಿಂ ನಿಶಮ್ಯ ಚ । 
ತೇಷಾಂ ಗುಣಂ ಚ ದೋಷಂ ಚ ಚಿಕಿತಕಶಿರೋಮಣಿಃ ue I 
ಸೂತರು ಹೇಳಿದರು 
ಎಲ್ಫೆ ಶೌನಕಾದಿಗಳೇ! ನಾಗವಲ್ಲೀ ಎಂಬ ಹೆಸರಿನ ಉತ್ಪತ್ತಿಯನ್ನು, ಅದರ ಗುಣದೋಷ 
ಗಳನ್ನು ಅದಕ್ಕೆ ಸಂಬಂಧಪಟ್ಟ ಕಥೆಯೊಡನೆ ವಿಸ್ತಾರವಾಗಿ ಹೇಳುವನು. ಕೇಳಿರಿ. ॥ ೨ ॥ 
480 


ಅಧ್ಯಾಯ ೬೪ 481 


ದೇವಾಸುರರು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಕ್ಷೀರಸಾಗರವನ್ನು ಕಡೆದಾಗ ಶ್ರೇಷ್ಠವಾದ ಹದಿನಾಲ್ಕು 
ರತ್ನಗಳು ಹುಟ್ಟಿದವು. ॥॥ ೩ ॥। ಅವುಗಳನ್ನು ಅವರವರ ಯೋಗ್ಯತಾನುಸಾರ ಅವರೆಲ್ಲರೂ 
ಹಂಚಿಕೊಂಡರು. ದೈತ್ಯರನ್ನು ವಂಚಿಸಿ ಮೋಹಿನಿಯ ರೂಪದಲ್ಲಿದ್ದ ಶ್ರೀಹರಿಯು ತನ್ನವರಾದ 
ದೇವತೆಗಳಿಗೆ ಅಮೃತವನ್ನು ಪ್ರಾಶನ ಮಾಡಿಸಿದನು. ॥ ೪ ॥ ವಿಷ್ಣುವು ದಾನ ಮಾಡಿ ಮಿಕ್ಕಿದ್ದ 
ಅಮೃತದ ಮಡಿಕೆಯನ್ನು ಎಲ್ಲ ದೇವತೆಗಳ ಕಾರ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಂದ್ರನ 
ನಂದನವನದಲ್ಲಿ ಅಡಗಿಸಿಟ್ಟನು. ॥ ೫ ॥ ಸಮುದ್ರಮಥನದಿಂದ ಹುಟ್ಟಿದ ಐರಾವತವನ್ನೂ ಆ 
ನಂದನವನದಲ್ಲಿ ಕಟ್ಟಿದ್ದರು. ಆಗ ಈ ಅಮೃತದ ಕಳಶದಿಂದ ಸೋರಿದ ಅಮೃತವು ಐರಾವತವು 
ಸೋರಿಸಿದ ಮದರಸದೊಡನೆ ಬೆರತು ನಂದನವನದ ಭೂಮಿಯಲ್ಲಿ ಬಿದ್ದು ಅದರಿಂದ 
ಬಳ್ಳಿಯೊಂದು ಹುಟ್ಟಿತು. ।। ೬ ॥ ಅದು ದಿನೇ ದಿನೇ ಹೊಸ ಹೊಸ ಎಲೆಗಳನ್ನು ಬಿಟ್ಟು ದೊಡ್ಡ 
ಬಳ್ಳಿಯಾಗಿ ರಮ್ಯವಾಗಿ ಬೆಳೆಯಿತು; ವನದ ಕಾವಲುಗಾರರು ಅದರ ಎಲೆಗಳನ್ನು ಇಂದ್ರನಿಗೆ 
ಕೊಟ್ಟರು. ॥ ೭ ॥ ಧನ್ವಂತರಿಯ ರೂಪದಲ್ಲಿದ್ದ ಶ್ರೀಹರಿಗೆ ಇಂದ್ರನು ಈ ಬಳ್ಳಿಯ 
ಕೋಮಲವಾದ ಮತ್ತುಸುವಾಸನೆಯುಳ್ಳ ಎಲೆಗಳನ್ನುತೋರಿಸಿದನು. ॥ ೮ ॥ ಅದನ್ನುನೋಡಿದ 
ವೈದ್ಯ ಶಿರೋಮಣಿಯಾದ ಧನ್ವಂತರಿಯು ಅದರ ಉತ್ಪತ್ತಿಯ ವಿವರವನ್ನು ಅರಿತು ಅದರ 
ಗುಣದೋಷಗಳನ್ನುದೇವೇಂದ್ರನಿಗೆ ಮನವರಿಕೆ ಮಾಡಿಕೊಟ್ಟನು. ॥ ೯ ॥1 


ಧನ್ವಂತರಿರುವಾಚ-- 
ಅದ್ಭುತೇಯಂ ಲತಾ ಜಾತಾ ಮಹೇಂದ್ರ ತವ ನಂದನೇ । 
ಅಮೃತಸ್ರವನಾಗೇಂದ್ರದಾನಸ್ರವಣತಃ ಶುಭಾ  ೧೦॥ 
ನಾನಾರೋಗಹರಾ ಪಥ್ಯಾ ಜಾತಾ ಪೀಯೂಷಯೋಗತಃ । 
ದಾನಯೋಗಾದಸ್‌್‌ ದಿವ್ಯಾ ಮಾದಕಾನಂಗವರ್ಧಿನೀ 1 ೧೧ ॥ 
ನಾಗವಲ್ಲೀತಿ ವಿಖ್ಯಾತಿಂ ನಾಗಾಲಯಸಮುದ್ಧವಾ । 
ಯಾಸ್ಯತೇ ಸರ್ವಲೋಕೇಷು ವಿಶೇಷಂ ಚಾವಧಾರಯ 1 ೧೨ ॥ 
ಪೂಗಖಾದಿರಚೂರ್ಣಾನಾಂ ಯೋಗಾತಾಂಬೂಲನಾಮತಾಮ್‌ । 
ಪ್ರಾಪ್ಯತೇ ಸೌ ಶಚೀಕಾಂತ ತ್ರಯೋದಶಗುಣಾನ್ನಿತಮ್‌ ॥ ೧೩ ॥ 
ತತೋ ಲೇಖರ್ಷಭಃ ಪ್ರೀತ್ಯಾ ಕೃತ್ವಾತಾಂಬೂಲಮುತ್ತಮಮ್‌ । 
ತಸ್ಕೈ ಪುಲೋಮಜಾಯ್ಯೆ ಚ ದತ್ವಾ ಸ್ಫಯುಮಭಕ್ಷಯತ್‌ 1 ೧೪ ॥ 
ಭಕ್ಷಯಿತ್ವಾ ಚ ತಾಂಬೂಲಂ ಮುಖಸೌರಭ್ಯಕಾರಕಮ್‌ I 
ಅನಂಗವರ್ಧನಂ ಸ್ವಾದು ಸರ್ವೇ ಹರ್ಷಮುಪಾಗತಾಃ !1 ೧೫ 1 
ನಾಗವಲ್ಲೀಂ ತತಃ ಶಶ್ರೋ ನಾನೋಪಾಯ್ಯೆರರಕ್ಷಯತ್‌ । 
ಅಮೃತಾದಿಪ್ರಭಾವೇನ ಸಾಪಿ ನಂದನಮಾವೃಣೋತ್‌ ॥ ೧೬ ॥ 


ಕದಾಚಿದ್ಭೂಪತಿಃ ಶೌರೀ ಸುಧರ್ಮಾಯಾಂ ಜಗಾಮ ಹ ।॥ 
ತಾಂಬೂಲಂ ದದ್ಭಶೇ ತತ್ರ ಕಾಮ್ಯಂ ಭೋಗ್ಯಮನುತಮಮ್‌ ॥ ೧೭ ॥ 


31 


482 ಪ್ರಯಾಗಮಾಹಾತ್ಮ್ಯಮ್‌ 


ಧನ್ವಂತರಿಯು ಹೇಳಿದನು 
''ಎಲ್ಫೆ ಇಂದ್ರನೇ, ಅದ್ಭುತವಾದ ಈ ಬಳ್ಳಿಯು ನಿನ್ನನಂದನವನದಲ್ಲಿಹುಟ್ಟಿದೆ. ಐರಾವತದ 

ಮದಜಲವೂ ಅಮೃತವೂ ಸೇರಿ ಹುಟ್ಟಿರುವ ಈ ಲತೆಯು ಮಂಗಳಕರವಾದುದು. ॥ ೧೦ ॥ 
ಅಮೃತದ ಸಂಬಂಧವಿರುವುದರಿಂದ ಪಥ್ಯ ರೂಪದಲ್ಲಿದ್ದುನಾನಾರೋಗನಿವಾರಕವಾಗಿದೆ. ದೇವ 
ಯೋಗ್ಯವಾದದ್ದಾಗಿದೆ ಮತ್ತು ವಿಹವತಣ, ಮದಜಲದ ಸಂಬಂಧವಿರುವುದರಿಂದ ಕಾಮನೆಗಳನ್ನು 
ವೃದ್ಧಿಮಾಡುವ ಗುಣವನ್ನು ಹೊಂದಿದೆ. ॥॥ ೧೧ ॥ ಆನೆಯನ್ನುಕಟ್ಟುವ ಶಾಲೆಯಲ್ಲಿಬೆಳೆದಿರುವುದ 
ರಿಂದ ' 'ನಾಗವಲ್ಲೀ'' ಎಂದು ವಿಶಿಷ್ಠವಾದ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಇದೇ ಇದರ ವೈಶಿಷ್ಟ್ಯವು. 
॥ ೧೨ ।। ಎಲೈ ಶಚೀಪತಿಯೇ! ಅಡಿಕೆ, ಸುಣ್ಣ ಇವುಗಳ ಸಂಬಂಧದಿಂದ ಇದಕ್ಕೆ " ಡಾಲ್‌ 
ಎಂಬ ಹೆಸರು ಬರುತ್ತದೆ; ಮತ್ತು ಇದರಲ್ಲಿ "ಹದಿಮೂರು ಗುಣಗಳಿವೆ. ॥ ೧೩ ॥ ಅನಂತರ 
ಇಂದ್ರನು ಉತ್ತಮವಾದ ತಾಂಬೂಲವನ್ನು ತಯಾರು ಮಾಡಿಸಿ ಪುಲೋಮೆಯ ಮಗಳಾದ ಶಚೀ 
ದೇವಿಗೆ ಪೆ ಕ್ರೀಮದಿಂದ ಕೊಟ್ಟನು. ತಾನೂ ಭಕ್ಷಿಸಿದನು. 1 ೧೪ 11 ಅನಂತರ ಈ ಬಗೆಯ 
ತಾಂಬೂಲವನ್ನು ಮೆದ್ದು ಬಾಯಿಗೆ ಸುವಾಸನೆಯನ್ನೂ ಕಾಮಪ ಪ್ರಚೋದನೆಯನ್ನೂ ಉಂಟು 
ಮಾಡುವ ಪ ್ರಭಾವವಿರುವುದರಿಂದ ಎಲ್ಲರೂ ಅನಂದಪ ಟ್ಟರು. ॥ ೧೫ ॥ ಅನಂತರ ಇಂದ್ರನು 
ನಾನಾವಿಧದಲ್ಲಿಇದನ್ನುರಕ್ಷಿಸಿದನು. ಅಮೃತ ಮೊದಲಾದುದರ ಪ್ರಭಾವದಿಂದ ಅದು ನಂದನವನ 
ವನ್ನೆಲ್ಲಾ ವ್ಯಾಪಿಸಿತು. ॥ ೧೬ ॥1 ಒಂದಾನೊಂದು ಸಲ ಶೌರಿ ಎಂಬ ರಾಜನು ಇಂದ್ರನ ಸಭೆಯಾದ 
ಸುಧರ್ಮವನ್ನುಹೊಕ್ಕನು. ಅಲ್ಲಿಕಾಮ್ಯವೂ ಭೋಗ್ಯವೂ, ಅತ್ಯುತಮವೂ ಆದ ತಾಂಬೂಲವನ್ನು 
ಕಂಡನು. ॥ ೧೭ ॥ 
ಸೂತ ಉವಾಚ 

ಕದಾಚಿದಿಂದ್ರೋ ಭೂಪಾಲಂ ಪ್ರಸನ್ನ ಪ್ರತ್ಯಭಾಷತ । 

ಪ ರ್ರತ್ಯಹಂ ಯಾಸಿ ಶೌರೇ ತಂ ಶ್ರಮಸ್ಟೇ ಜಾಯತೇ ಮಹಾನ್‌ ॥೧೮॥ 

ದೇವಯಾನಂ ಗೃಹಾಣೇದಮಾರುಹ್ಯಾ ಯಾಹಿ ಗಚ್ಛ ಚ। 

ಭೂಮಾ ಪಿ ್ರ್ರಯತರಸ ನಂ ಮೇ ಬುದ್ಧಾ , ಶೌರ್ಯಾದಿಕ್ಕಿರ್ಗುಣ್ಟ: I OF Ul 

ಭೂಯಃ ಪ್ರಸ ಶ್ರಸನ್ನಂ ದೇಷೇಂದ್ರ ೦ ಕದಾಚಚ್ಛ್‌ ರಿರಬ್ರ ವೀತ್‌ I 


ದದಸ್ವೈತಾನಿ ಮಘವನ್ನಾಗವಲ್ಲೀದಲಾನಿ ಹ Il ೨೦ ॥ 
ಸಕಾಂಡಾನಿ ದಲಾನೃಸ್ಥ್ರೈ ತತೋ ದತಾನಿ ಜಿಷ್ಟುನಾ । 

ಶೌರಿರಾನೀಯ ತಾನ್ಪತ್ರಾನ್ರೋಪಯತ್ತ್ವವನೇ ಶುಭೇ WW ೨೧ ॥ 
ತತ್ರಾಪಿ ವವೃಧೇ $ತ್ಯಂತಂ ಸಾ ವಲ್ಲೀ ಜಲಸೇಚನೈಃ । 

ತದುದ್ಬವಾನಿ ಪರ್ಣಾನಿ ತಾಂಬೂಲೀಕೃತೃ ಜಕ್ಕತಿ I ೨೨ ॥ 
ಸ ಚಾನ್ಯಸ್ಥೈ ಸ ಚಾನ್ಯಸ್ಕ್ರೈ ಸ ಚಾನ್ಯಸ್ಥಾ ಇತಿ ಕ್ರಮಾತ್‌ । 

ದತ್ವಾಪ ್ರ ಚಾರಯಾಮಾಸ ಸಮಸ್ಯೇ ಕ್ರತಿಮಂಡಲೇ I ೨೩ ॥ 


ಪ್ರಮತ್ತಾ ಅಭವನರ್ವೇ ಭೋಃತಾಂಬೂಲಭಕ್ಷಣಾತ್‌ | 
ವರ್ಣಾಶ್ರಮಕ್ರಿಯಾಸ್ಪರ್ವಾಃ ಲುಪ್ಪಾಸದ್ಬಕ್ಷಣಾತದಾ ` H ೨೪ ॥ 


ಅಧ್ಯಾಯ ೬೪ 483 


ತತೋ ದೇವಗಣಾಸರ್ವೇ ಯಜ್ಞಭಾಗವಿವರ್ಜಿತಾಃ | 
ಪೀಡ್ಯಮಾನಾ ಕ್ದುಧಾರ್ತಾಶ್ಚ ಗತ್ವಾಪೊ ೀಚುಃ ಪಿತಾಮಹಮ್‌ ॥ ೨೫ ॥ 


ಸೂತನು ಹೇಳಿದನು. 

ಒಂದು ಸಲದೇವೇಂದ್ರನು ಆ ಶೌರಿರಾಜನನ್ನು ಕುರಿತು ಸಂತುಷ್ಟನಾಗಿ ಹೇಳಿದನು. "ಎಲೈ 
ಶೌರಿಯೇ, ಪ್ರತಿದಿನವೂ ಬಂದು ಹೋಗುವ ನಿನಗೆ. ಬಹಳ ಶ ಕ್ರಮವಾಗುವುದು. Tey) ಈ 
ದೇವಯಾನವನ್ನು ಸ್ವೀಕರಿಸು. ಅದರಿಂದ ಬಂದು ಹೋಗುತಿರು. ನಿನ್ನ ಬುದ್ಧಿಯಿಂದಲೂ 
ಶೌರ್ಯದಿಂದಲೂ ಭೂಲೋಕದಲ್ಲಿಯೇ ನೀನು ನನಗೆ ಬಹಳ ಬೇಕಾದವನು.'' ಎಂದು. 
॥ ೧೯ ॥ ಪ್ರಸನ್ನನಾದ ಇಂದ್ರನನ್ನುಕುರಿತು ಶೌರಿಯು ಹೇಳಿದನು "“ಇಂದ್ರನೇ! ಈ ವೀಳ್ಯದೆಲೆ 
ಗಳನ್ನುನನಗೆ ಕೊಡು.'' ॥॥ ೨೦ ॥ ಆಗ ಕಾಂಡಸಹಿತವಾಗಿ ಇಂದ್ರನು ವೀಳ್ಯದೆಲೆಗಳನ್ನು ಶೌರಿಗೆ 
ಕೊಟ್ಟನು. ಶೌರಿಯು ತನ್ನವನದಲ್ಲಿಇದನ್ನುಹುಟ್ಟಿಹಾಕಿ ಬೆಳೆಸಿದನು. ॥॥೨೧ ನೀರು ಹಾಕಿದ್ದರಿಂದ 
ಆ ಬಳ್ಳಿಯು ಅಲ್ಲಿಚೆನ್ನಾಗಿ ಬೆಳೆಯಿತು. ಅಲ್ಲಿಬೆಳೆದ ಎಲೆಗಳಿಂದ ತಾಂಬೂಲವನ್ನು ಮಾಡಿಎಲ್ಲರೂ 
ತಿಂದರು. ॥ ೨೨ ॥॥ ಅವನು ಇನ್ನೊಬ್ಬನಿಗೆ, ಆ ಇನ್ನೊಬ್ಬನು ಮತ್ತೊಬ್ಬನಿಗೆ, ಮತ್ತೊಬ್ಬನು 
ಮಗದೊಬ್ಬಳಿಗೆ ಹೀಗೆ ಕೊಡುತ್ತಾಅದು ಇಡೀ ಭೂಮಂಡಲದಲ್ಲಿ ಪ್ರಚಾರವಾಯಿತು. ।।೨೩। 
ಈ ಭೋಗಪ್ರಧಾನವಾದ ತಾಂಬೂಲವನ್ನು ಭಕ್ಷಣ ಮಾಡುತ್ತಾ ಜನರು ಪ್ರಮತ್ತರಾದರು ಮತ್ತು 
ವರ್ಣಾಶ್ರ ಮದ ಕ್ರಿಯೆಗಳೆಲ್ಲವು ಲೋಪವಾದುವು. (1೨೪ ॥ ಆಗ ದೇವಗಣಗಳಲ್ಲರೂ ಯಜ್ಞದೆ 
ಹವಿಸಿಲ್ಲದವರಾದರು ಮತ್ತು ಹಸಿವಿನಿಂದ ಬಾಧಿತರಾಗಿ ಚತುರ್ಮುಖ ಬ್ರ ಹೃದೇವರ ಹತ್ತಿರ 
ಹೋದರು. 11೨೫ 1 


ದೇವಾ ಊಚುಃ 
ಮರ್ತ್ಯೃಲೋಕೇ ಸುರಶ್ರೇಷ್ಠ ನಷ್ಟಾ ಧರ್ಮಾಸ್ಪಥಾದ್ದರಾಃ | 
ಉನ್ಮತಾಸಕಲಾ ಲೋಕಾ ಜಾತಾಸಾಂಬೂಲಭಕ್ಷಣಾತ್‌ || ೨೬ ॥ 
ತಸ್ಥಾತ್ಕುರು ಪ್ರಸಾದಂ ತೇ ಯೇನಾಸ್ಥಾಕಂ ಸುಖಂ ಭವೇತ್‌ । 
ಇತಿ ದೇವವಚಃ ಶ್ರುತ್ವಾ ಬ್ರಹ್ಮೋಚೇ ಸಸ್ಥಿತಾನನಃ ॥ ೨೭ ॥ 


ದೇವತೆಗಳು ಹೇಳಿದರು 
“ಭೂಲೋಕದಲ್ಲಿ ತಾಂಬೂಲಭಕ್ಷಣದಿಂದ ಜನರೆಲ್ಲರೂ ಉನ್ನತ್ತರಾಗಿದ್ದಾರೆ ಮತ್ತು 
ಧರ್ಮಗಳು ನಷ್ನವಾಗಿವೆ. ಯಾಗಗಳೆಂಥೂ ಇಲ್ಲವೇ ಇಲ್ಲ ॥ ೨೬ 1 "ಅದ್ದರಿಂದ ನಮಗೆ 
ಹಿತವಾಗುವಂತೆ ಮಾಡು'' ಎಂದರು. ಆಗ ಬ್ರ ಹ್ನನು  ಮಂದಹಾಸದಿಂದ ದೇವತೆಗಳನ್ನು ಕುರಿತು 
ಹೇಳಿದನು. 11೨೭ ॥ 
ಬ್ರಹ್ಮೋವಾಚ-- 
ಕಿಂಚಿತ್ತಾಲಂ ಪೃತೀಕಧಂ ಯಜ್ಞಭಾಗಾನ್ಭ ಜಿಷ್ಠಥ 
ಕ ಜದ ಣಾ 
ತಿ ಬ್ರಹ್ಮವಚಃ ಶ್ರುತ್ವಾ ಸರ್ವೇ ದೇವಾ. ಪ್ರ ತು ॥| ೨೮ 1 
ಮತ್ವಾ ಸ್ವಕತಾರ್ಯಂ ಸಂಪನ್ನಂ ಜಗ್ಗುಃ ಸ್ನ ಸ್ಟ ಸಗ್ಗಹಾನ್ನುದಾ | 
ಧ್ಯಾಯಂತಃ ಸಂಸ್ಥಿತಾ ನಿತ್ಯಂ ಕದಾ ಲಪ್ಪಾ 'ಮಹೇ ಸುಖಮ್‌ no೯n 


484 ಪ್ರಯಾಗಮಾಹಾತ್ತ್ಯಮ್‌ 
ಕದಾಚಿದಥ ದಾರಿದ್ವಂ ಭೂಮಿಲೋಕೇ sತಿಪೀಡಿತಮ್‌ । 


ನ ಲೇಭೇ ಕುತ್ರಚಿತ್ಸ್ಯಾನಂ ಶೌರ್‌ೌ ಶಾಸತಿ ರಾಜನಿ WW ೩೦ ॥ 
ಸರ್ವೇ ಪಿ ಸುಖಿನೋ ಲೋಕೇ ಧನವಂತಃ ಶತಾಯುಷಃ । 
ನ ದರಿದ್ರಸದಾ ಕೋಪಿ ಚತುರ್ವರ್ಣೇಷು ದೃಶ್ಯತೇ ॥೩೧॥ 
ತದಾ ವಿಪ Ci ದಾರಿದ್ವ್ಯಂ ಬ್ರಹ್ಮಣೋ ಂತಿಕಮ್‌ । 
ಗತ್ವಾ ನತ್ವಾತತಸಸ್ತ್ರೈ ವ್ಯಸನಂ ಸ್ಪ ಸ್ವಮುವೋಚತ 1 ೩೨॥ 


ಭ್ರಷ್ಟರ Ri 

ಸ್ವಲ್ಪಕಾಲ ನಿರೀಕ್ಷಿಸಿರಿ, ನಿಮ್ಮನಿಮ್ಮ ಯಜ್ಞಭಾಗಗಳನ್ನು ಹೊಂದುತ್ತೀರಿ.' Sd ಬ್ರಹ್ಮ 
ದೇವರು ಹೇಳಿದರು. ಈ ರೀತಿಯಾದ ಬ್ರ ಹನ ಮಾತನ್ನು ಕೇಳಿ ದೇವತೆಗಳು ಸ ತುಷ್ಠರಾದರು. 
11೨೮ ॥ ತಮ್ಮ ಕಾರ್ಯವು ಆಯಿತೆಂದು "ತಳೆದು ತಮ್ಮ ತಮ್ಮ ಮನೆಗಳಿಗೆ lia ತಮ್ಮತಮ್ಮ 
ಕಾರ್ಯಗಳಲ್ಲಿ ನಿರತರಾಗಿ, ಯಾವಾಗ ಸುಖವನ್ನು ಪಡೆದೇವೆಂದು ಚಿಂತಿಸುತ್ತಾ ಇದ್ದರು. 
॥ ೨೯ ॥ ಶೌರಿಯು ರಾಜ್ಯವಾಳುತ್ತಿರಲು ದಾರಿದ್ಯವು ಭೂಲೋಕದಲ್ಲಿ ಅತ್ಯಂತ ಪೀಡೆಗೆ 
ಒಳಪಟ್ಟಿತು. ಅದಕ್ಕೆ ಭೂಲೋಕದಲ್ಲಿಎಲ್ಲಿಯೂ ಸ್ಥಾನವಿಲ್ಲದೇ ಹೋಯಿತು. ॥೩೦ ॥ ಎಲ್ಲರೂ 
ಸುಖವಾಗಿದ್ದರು, ಧನಿಕರಾಗಿದ್ದರು ಮತ್ತು ನೂರು ವರ್ಷ ಆಯುಷ್ಯವುಳ್ಳವರಾದರು. ನಾಲ್ಕುವರ್ಣ 
ದವರಲ್ಲಿ ಒಬ್ಬ ದರಿದ್ರನೂ ಇರಲಿಲ್ಲ ॥ ೩೧ ॥ ಆಗ ಬ್ರಾಹ್ಮಣ ವೇಷದಿಂದ 'ದರಿದ್ರನು 
ಬ್ರಹ್ನದೇವರನ್ನುಸಮೀಪಿಸಿ, ಅವರಿಗೆ ನಮಸ ರಿಸಿ ತನ್ನವ್ಯಸನವನ್ನು ಹೇಳಿಕೊಂಡನು. 1೩೨ 


ಬಾ ತ್ರಹ್ಮಣ ಉವಾಚ 
ಬ್ರಹ್ಮನ್ಭೂಮಂಡಲೇ ಕ್ವಾಪಿ ಮಯಾ ಸ್ಥಾನಂ ನ ಲಭ್ಯತೇ । 
ತಾಂಬೂಲಭಕ್ಷಣಾತರ್ವೇ ಪ ಪ್ರಮತಾ ತ ಧನಿನೋsಭವನ್‌ I ೩೩ ॥ 
ಕ್ವಾಹಂ ವಸಾಮಿ ತದ್ಬ್ರೂ ಹಿಸ ಸಸ್ಟ್ರೀಕನ್ನಸುತಃ ಪ್ರಭೋ । 
ಕುಟುಂಬಂ ಸೀದತೇಶತ್ಕರ್ಥಂ ಕಿಂ ಕರೋಮಿ ಪಿತಾಮಹ 1೩೪ ॥ 


ಬ್ರಾಹ್ಮಣನು ಹೇಳಿದನು-- 

“ಸ್ವಾಮಿಯೇ! ಭೂಮಂಡಲದಲ್ಲಿ ಎಲ್ಲಿಯೂ ನನಗೆ ನನ್ನ ಸ್ಥಾನವನ್ನು ಸಿಗುತ್ತಿಲ್ಲ. 
ತಾಂಬೂಲಭಕ್ಷಣದ ದಶೆಯಿಂದ ಎಲ್ಲರೂ ಪ ಕ್ರಮತ್ತರಾಗಿದ್ದಾರೆ ಮತ್ತು ಧನಿಕರೂ. ಆಗಿದ್ದಾರೆ. 
॥ ೩೩ ।। ನಾನು ನನ್ನ ಹೆಂಡತಿ ಮಕ್ಕಳೊಡನೆ. ಎಲ್ಲಿ: ವಾಸ ಮಾಡಲಿ" ಅದನ್ನು ತಿಳಿಸಿರಿ. ನನ್ನ 
ಕುಟುಂಬವು ಅ ತ್ಯಂತ ಘ ಘಾಸಿ ಪಡುತ್ತಿದೆ, ನಾನು ಏನು ಮಾಡಲಿ? ಎಂದು ಕೇಳಿದನು. TEST 


ಬ್ರಹ್ಮೋವಾಚ-- 
ಸ್ಥಾನಂ ತುಭ್ಯಂ ಪ್ರ ದಾಸ್ಯಾಮಿ ಕಿಮರ್ಥಂ ಪರಿಖದ್ಯಸೆ 
ಸಕುಟುಂಬಸ್ಕ ತ ಹಹಃ ಭವೇದಾನಂದತೋ ಹ I ೩೫ ॥ 


ತಾಂಬೂಲೇ ಭವತಾ ವಾಸೋ ಯಥಾಯೋಗ್ಯಂ ಕುಟುಂಬಿನಾ । 
ಕರ್ತವ್ಯಃ ಕ್ರಮಶಃ ಪಶ್ಚಾತರ್ವತ್ರಾಪಿ ಕರಿಷ್ಠಸಿ ॥ ೩೬ ॥ 


ಅಧ್ಯಾಯ ೬೪ 485 
ಚೂರ್ಣಪತ್ರೇ ತ್ವಯಾ ಸ್ನೇಯಂ ಕುಬುದ್ಧ್ಯಾ ತವ ಭಾರ್ಯಯಾ । 


ಪರ್ಣಾಗ್ರೇ ಪರ್ಣಮೂಲೇ ತು ಕಲಹೇನ ಸುತೇನ ತೇ ॥ ೩೭ ॥ 
ಕ್ಹುಧಾಯಾಸವ ಪುತ್ರ್ಯಾಸ್ತು ಪರ್ಣನಾಡೀಷು ಸಂಸ್ಥಿತಿಃ | 
ಆಸಾಂ ಖಾದಿರಸಾರೇ ತು ರಾತ್ರೌ ಸಮುದಿತಾ ಸ್ಥಿತಿಃ ॥ ೩೮ ॥ 


ಇತಿ ಬ್ರಹ್ನವಚಃ ಶ್ರುತ್ವಾ ವಿಪ್ರೋ ಭೂಲೋಕಮಾಗತಃ । 
ಉವಾಸ ಸಕುಟುಂಬೋ ಸ್‌ ತಾಂಬೂಲೇಷು ಯಥಾಯಥಮ್‌!॥ ೩೯ ॥ 
ತದಾರಭ್ಯ ಜನಾಯೇ ಯೇ ಶುದ್ಧತಾಂಬೂಲಭಕ್ಷಕಾಃ [ 


ತೇ ಸರ್ವೇ ಪಾಷಪಿನೋ5ಭೂವನ್ನರಿದ್ರಾಶ್ಚಸಹಸ್ರಶಃ 1 ೪೦॥ 
ಜಾನತೋsಜಾನತೋ ವಾಪಿ ಭಕ್ಷದೋಷಸ್ಯ ಶಾಂತಯೇ । 
ಪ್ರಾಗುಕವಿಧಿನಾ ದಾನಂ ಕರ್ತವ್ಯಂ ಪಾಪಭೀರುಭಿಃ 1೪೧ ॥ 
ತಸ್ಮಾದ್ವಿಚಾರ್ಯ ತಾಂಬೂಲಂ ಭಕ್ಷಣೀಯಂ ವಿವೇಕಿಭಿಃ । 

ಅನ್ಯಥಾ ಪಾತಕೋತ್ಪತ್ಪಾ ್ಯ ದಾರಿದ್ರ್ಯಂ ಭವತಿ ಧ್ರುವಮ್‌ (1 ೪೨ ॥ 
ಬ್ರಹ್ಮಚಾರೀ ಚ ವಿಧವಾ ಸಂನ್ಯಾಸೀ ಚ ರಜಸ್ವಲಾ । 

ತ್ಯಜೇಯುರ್ನಿಯತಂ ಹ್ಯೇತೇ ತಾಂಬೂಲಂ ಚ ಪರೇ ಜನಾಃ ॥೪೩॥ 
ಗೃಹಸ್ಥಾ! ಸಧವಾ ಸ್ವೀ ವಾನುಪೇತಾ ಬಾಲಕಾದಯಃ । 

ಅವಶ್ಯಂ ಭಕ್ಷಯಂತ್ಯೇತೇ ತಾಂಬೂಲಂ ಶ್ರೀಕರಂ ಪರಮ್‌ HY ॥ 
ಮುಖಂ ತಾಂಬೂಲಹೀನಂ ತು ಗೃಹಿಣೋ ಯಸ್ಯ ದೃಶ್ಯತೇ । 

ತನ್ನುಖಂ ತು ವಿಜಾನೀಯಾತೃಪಣಸ್ಯೇವ ಮಂದಿರಮ್‌ (1 ೪೫ ॥ 
ದ್ವಾತ್ರಿಂಶಪತ್ರಕೈರ್ಯುಕ್ತಂ ಪೂಗೀಫಲಸಮನ್ನಿಫಮ್‌ । 
ಏಲಾಲವಂಗಕರ್ಪೂರಯುಕಂ ತಾಂಬೂಲಮುಚ್ಛತೇ 1೪೬ 


ಏತದ್ದಾನಂ ಪ್ರಯಾಗೇ ಚೇದ್ಯಥಾಶಕ್ತಿ ಯಥಾವಿಧಿ । 

ಯಃ ಕರೋತಿ ನರೋ ಭಕಾ ್ರ್ಯ ಸ ಮುಚ್ಛೇತೈನಸೋಖಲಾತ್‌ 1೪೭ ॥ 
ಅನ್ನದೋ ದೀರ್ಪಮಾಯುಷ್ಯಂ ಸೌಮನಸ್ಯಂ ಚ ಪುಷ್ಪದ: । 

ಸೌಭಾಗ್ಯಂ ಚಂದನಾದಿಭ್ಯೋ ನೈರ್ಮಲ್ಯಂ ದೀಪದೋ ಲಭೇತ್‌ ॥ ೪೮ ॥ 
ಏತಚ್ಛತುಷ್ಟಯಂ ದಾನಾತಾಂಬೂಲಸ್ಯ ಲಭೇನ್ನರಃ I 


ಆ ಮಿ 
ಇಹ ಲೋಕೇ ಪರತ್ರಾಪಿ ಸರ್ವದಾ ಸುಖಮಶ್ನುತೇ ೪೯ ॥ 
ನಾಗವಲ್ಲೀಸಮುತ್ಪತಿರ್ದಾನಭಕ್ಷಣಯೋಃ ಫಲಮ್‌ । 
ಮಯಾ ನಿರೂಪಿತಂ ಸರ್ವಂ ಕಿಮನ್ಯತ್ವವದಾಮಿ ವಃ i ೫೦ ॥ 


|| ಇತಿ ಚತುಃಷಷ್ಠಿತಮೋನಧ್ಯಾಯಃ || 


456 ಪ್ರಯಾಗಮಾಹಾತ್ಮ್ಯಮ್‌ 
ಬ್ರಹ್ಮದೇವರು ಹೇಳಿದರು 


“ಏತಕ್ಕಾಗಿ ದುಃಖಪಡುತ್ತೀಯೆ ನಿನಗೆ ಸ್ಥಾನವನ್ನು ಕೊಡುತ್ತಿದ್ದೇನೆ. ಅಲ್ಲಿ ಕುಟುಂಬ 
ಸಮೇತನಾದ ನಿನ್ನಜೀವನವು ಆನಂದಮಯವಾಗುವುದು. ॥1೩೫ ॥| ಕುಟುಂಬಸಹಿತನಾಗಿ ನೀನು 
ತಾಂಬೂಲದಲ್ಲಿವಾಸಮಾಡು, ಕ್ರಮವಾಗಿ ಎಲ್ಲವೂ ಸರಿಹೋಗುವುದು. ॥೩೬ ॥ ವೀಳ್ಯದೆಲೆ 
ಗಳಲ್ಲಿ ನೀನು ಇರಬೇಕು, ಕುಬುದ್ಧಿ ಎಂಬ ಹೆಸರಿನ ನಿನ್ನ ಹೆಂಡತಿಯು ವೀಳ್ಯದೆಲೆಯ 
ತೊಟ್ಟಿನಲ್ಲಿಯೂ ಮತ್ತುಅಗ್ರದಲ್ಲಿ ನಿನ್ನ ಮಗನಾದ ಕಲಹನೂ ಇರಲಿ. ॥ ೩೭ ॥ ಕ್ಷುಧಾ ಎಂಬ 
ಹೆಸರಿನ ನಿನ್ನಮಗಳು ವೀಳ್ಯದೆಲೆಯ ನಾಡಿಗಳಲ್ಲಿಯೂ ಮತ್ತುರಾತ್ರಿಯಲ್ಲಿಖಾದಿರರಸದಲ್ಲಿಯೂ 
ಇರಲಿ.'' 1೩೮ ॥ ಹೀಗೆ ಹೇಳಿದ ಬ್ರಹ್ಮದೇವರ ಮಾತುಗಳನ್ನುಆಲಿಸಿದ ಬ್ರಾ ್ರ್ರಹ್ಮಣನ ವೇಷದಲ್ಲಿದ್ದ 
ಆ ದರಿದ್ರನು ಭೂಲೋಕಕ್ಕೆ ಬಂದು ಬ್ರಹ್ಮದೇವರ ನಿರ್ದೇಶದಂತೆ ಸಕುಟುಂಬಿಯಾಗಿ 
ತಾಂಬೂಲದಲ್ಲಿ ವಾಸ ಮಾಡಲಾರಂಭಿಸಿದರು. ॥ ೩೯ ॥ ಆಮೇಲೆ ಅಶುದ್ಧವಾದ 
ತಾಂಬೂಲವನ್ನುಭಕ್ಷಿಸಿದ ಜನರೆಲ್ಲರೂ ಸಹಸ್ರ ಸಹಸ್ರ ಸಂಖ್ಯೆಗಳಲ್ಲಿಪಾಪಿಗಳೂ ಮತ್ತುದರಿದ್ರರೂ 
ಆದರು. ॥ ೪೦ ॥ ಆದ್ದರಿಂದ, ತಿಳಿದೋ ತಿಳಿಯದೆಯೋ ಮಾಡಿದ ತಾಂಬೂಲ 
ಭಕ್ಷಣದೋಷದಿಂದ ಎಸಗಿದ ಪಾಪದ ಪ್ರಾಯಶ್ಚಿತ್ರಕ್ಕಾಗಿ ಪಾಪಭೀರುಗಳು ತಾಂಬೂಲದಾನವನ್ನು 
ಮಾಡಬೇಕು. ॥ ೪೧ ॥ ಆದ್ದರಿಂದಲೇ ವಿವೇಕಿಗಳಿಂದ ವಿಚಾರ ಮಾಡಿ ತಾಂಬೂಲವು 
ತಿನ್ನಲ್ಲಡಬೇಕು, ಇಲ್ಲದಿದ್ದರೆ ಪಾತಕಗಳಾಗಿ ದಾರಿದ್ಯವು ಅವರಿಗೆ ಬಂದೊದಗುವುದು. ॥ ೪೨ ॥ 
ಬ್ರಹ್ಮಚಾರಿಯು, ವಿಧವೆಯು, ಮುಟ್ಟಾದವಳು ಮತ್ತುಸನ್ಯಾಸಿಯು ನಿಯತವಾಗಿ ತಾಂಬೂಲವನ್ನು 
ಹಾಕಿಕೊಳ್ಳಬಾರದು, ಬೇರೆಯವರೆಲ್ಲರೂ ಹಾಕಿಕೊಳ್ಳಬಹುದು. ॥ ೪೩ । ಗೃಹಸ್ಥರೂ, 
ಗಂಡನಿರುವ ಹೆಂಗಸೂ ಮತ್ತು ಉಪನಯವಾಗದ ಬಾಲಕರೂ ಅವಶ್ಯವಾಗಿ ತಾಂಬೂಲವನ್ನು 
ಹಾಕಿಕೊಳ್ಳಬಹುದು. ಏಕೆಂದರೆ ಇದು ಮಂಗಳಕರ ಮತ್ತುಉತ್ತಮವಾದುದು. ॥ ೪೪ ॥॥ ಯಾವ 
ಗೃಹಿಣಿಯ ಮುಖವು ತಾಂಬೂಲರಹಿತವಾಗಿ ಕಾಣಬರುವುದೋ ಆ ಮುಖವು ದಾರಿದ್ಯದ 
ಆಕರವೆಂದು ತಿಳಿಯ ತಕ್ಕದ್ದು. ॥ ೪೫ ॥ ಮೂವತ್ತೆರಡು ಎಲೆಗಳಿಂದಲೂ ಏಲಕ್ಕಿ, ಲವಂಗ, 
ಕರ್ಪೂರ ಮತ್ತುಅಡಿಕೆ ಇವುಗಳಿಂದ ಕೂಡಿರುವುದೇ ತಾಂಬೂಲವು. ॥1೪೬ ।। ಈ ತಾಂಬೂಲದ 
ದಾನವನ್ನು ಪ್ರಯಾಗ ದಲ್ಲಿಯಾರು ಯಥಾವಿಧಿ, ಯಥಾಶಕಿಯಾಗಿ ಮಾಡುತ್ತಾರೋ ಅವರು 
ಎಲ್ಲ ಪಾಪಗಳಿಂದ ಪರಿಹೃತರಾಗುತ್ತಾರೆ. ॥ ೪೭ ॥ ಅನ್ನದಾನದಿಂದ ದೀರ್ಫಾಯುಸ್ಸು 
ಹೂದಾನದಿಂದ ಸೌಮನಸ್ಯ, ಗಂಧಾದಿಗಳ ದಾನದಿಂದ ಸೌಭಾಗ್ಯ ಮತ್ತು ದೀಪದಾನದಿಂದ 
ಮನೋನೈರ್ಮಲ್ಯ ಲಭಿಸುವುದು. ॥ ೪೮ ॥ ಈ ನಾಲ್ಕು ಪದಾರ್ಥಗಳ ದಾನದಿಂದ ಲಭಿಸುವ 
ಪುಣ್ಣವು ಕೇವಲ ತಾಂಬೂಲ ದಾನದಿಂದಲೇ ಲಭಿಸುವುದು ಅಲ್ಲದೆ ಅವರು ಈ ಲೋಕದಲ್ಲಿಯೂ 


ಲ 


ಮತ್ತುಪರಲೋಕದಲ್ಲಿಯೂ ಸುಖವನ್ನುಪಡೆಯುತ್ತಾರೆ. ೪೯ ॥ ನಾಗವಲ್ಲಿಯ ಉತ್ತತ್ತಿ ದಾನ. 


pe 4 ಣಾ 


ಮತು ಭಕ್ಷಣ ಇವುಗಳನ್ನು ನಿಮಗೆ ಹೇಳಿದ್ದಾಯಿತು. ಮತ್ತೇನನ್ನು ತಿಳಿಯಬಯಸುತ್ತೀರಿ? 1೫೦ 


ಹ 


|! ಅರವತ್ತನಾಲ್ಕನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಪಂಚಷಪ್ಫಿತಮೋ:ನಧ್ಯಾಯಃ ॥। ೬೫ ॥ 


ಯಷಯ ಊಚುಃ 
ದಾನಾನಿ ತ್ವನ್ಮುಖಾಂಭೋಜನಿರ್ಯಾತಾನಿ ಸವಿಸರಮ್‌ । 
ಶ್ರುತಾನ್ಯಥ ವದಾಸ್ಥಾಕಂ ಯಜ್ಞಾನಾವಶ್ಯಕಾನಿಹ 
ಕೇ ಕೇ ಯಜ್ಞಾಃ ಪ್ರಕರ್ತವ್ಯಾಃ ಪ್ರಯಾಗೇ ಫಲಮಿಚ್ಛತಾ । 
ನಿಷ್ಠ್ಕಾಮೇನ ಚ ಕಾರ್ಯಾಸತರ್ವಂ ಚ ಕಥಯಾಶು ನಃ 
11 ಅರವತ್ತೈದನೆಯ ಅಧ್ಯಾಯವು ॥ 


ಯಷಿಗಳು ಹೇಳಿದರು-- 


11೧1 


11 ೨ ॥ 


"'ದಾನಾದಿಗಳು ನಿಮ್ಮ ಮುಖಕಮಲದಿಂದ ವಿಸ್ತಾರವಾಗಿ ಹೇಳಲ್ಪಟ್ಟಿತು. ಇಲ್ಲಿ 


ಅತ್ಯಾವಶ್ಯಕವಾಗಿ ಮಾಡಬೇಕಾಗಿರುವ ಯಜ್ಞಗಳ ಬಗ್ಗೆ ಹೇಳೋಣವಾಗಲಿ. 


ಫಲವನ್ನು 


ಅಪೇಕ್ಟಿಸಿ ಪ್ರಯಾಗದಲ್ಲಿ ಯಾವ ಯಾವ ಯಜ್ಞಗಳು ಮಾಡಲ್ಲಡಬೇಕು ಮತ್ತು ಇವುಗಳಲ್ಲಿ 
ನಿಷ್ಕಾಮನೆಯಿಂದ ಯಾವುಗಳನ್ನು ಮಾಡಬೇಕು'' ಎಂಬುದನ್ನು ಪೂರ್ತಿಯಾಗಿ, ಹೇಳಿರಿ. 


HW ೧-೨॥ 


ಸೂತ ಉವಾಚ | 
ಸರ್ವಜ್ಞಾ ಅಪಿ ಯೂಯಂ ಮಾಂ ಪೃಚ್ಛಂತೋ ಯನ್ನುನೀಶ್ವಧಾ: । 
ತದ್ಧಿ ಲೋಕೋಪಕಾರಾರ್ಥಂ ವೇದ್ಮ್ಯಹಂ ಪ್ರಬ್ರವೀಮಿ ವಃ 
ಯಜ್ಞಾಸ್ತು ತ್ರಿವಿಧಾಃ ಪ್ರೋಕ್ತಾವೇದಕಾಂಡತ್ರಯಾತ್ಮಕೇ । 
ತಪೋಯಜ್ಞಾ ಯೋಗಯಜ್ಞಾಃ ಕರ್ಮಯಜ್ಞಾಸ್ಪನೇಕಧಾ 
ಜಾನಿನೋ ಜಾನಯಜೆ ಶ ಯೋಗಯಜೆ ಶ ಯೋಗಿನಃ । 
ಇ ಇ ಇಲಚ ಇಲಚ 
ಯಜಂತಿ ಮಾಧವಂ ದೇವಂ ಕರ್ಮಯಜ್ಞೆ ಖು ಕರ್ಮಿಣಃ 
ಪ್ರಯಾಗೇ ಮಾಧವಕ್ಷೇತ್ರೇ ಭುಕ್ತಿಮುಕ್ತಿಪ್ರದಾಯಕೇ । 
ಯಜ್ಞಾಚರಣಮಾತ್ರೇಣ ಶೀಘ್ರಂ ತಪತಿ ಮಾಧವಃ 

ಇ ಲಶಿ 
ಅತ ಏವಾಕರೋದ್ಬಹ್ಮಾ ಯಜ್ಞಾನತ್ರಾತಿದಕ್ಷಿಣಾನ್‌ । 
ಸರ್ವಸಾಧನಸಂಪನ್ನಾನಶ್ಚಮೇಧಾಭಿಧಾನ್ಹಶ 
ಯುಧಿಷ್ಠಿರೋ sಂಬರೀಷಶ್ವ ಮಾಂಧಾತಾ ನಹುಷಸಥಾ । 
ಇಕ್ಲಾಶುರ್ಭರತೋ ರಾಮಸಥಾ ಚೈಲಃ ಪುರೂರವಾಃ 
ಏತೇ ಚಾನ್ಯೇ ಚ ರಾಜಾನೋ ಯಷಯಶ್ಚಾಪ್ಯನೇಕಶಃ । 
ಯಜ್ಞಾನ್ನಾನಾವಿಧಾಂಶ್ಚಕ್ರುಃ ಸ್ಪಸ್ಫಯೋಗ್ಯಾನತಂದ್ರಿತಾ: 
ಅತೋತತ್ರ ಬ್ರಾಹ್ಮಣಶ್ರೇಷ್ಠಾ ಹೃಗ್ಡಿಷ್ಟೋಮಾದಿಕಾನ್ಫಖಾನ್‌ । 
ಕರಿಷ್ಯಂತಿ ಯಥಾಶಕ್ತ್ಯಾ ತೇವೈ ವೈಕುಂಠಗಾಮಿನಃ 
487 


Ia 


11೪ ॥ 


| ೫ ॥ 


11 ೬॥ 


Wan 


mS 


11 ೯ ॥| 


॥1 ೧೦ ॥ 


488 ಪ್ರಯಾಗಮಾಹಾತ್ಮ್ಯಮ್‌ 


ಅಶಕಾವಗಿಹೋತ್ರಂ ವಾ ಪ್ರಯಾಗೇ ಜುಹುಯಾದ್ದಿಜ: । 

ದರ್ಶೇಷ್ಟಿಂ ಪೌರ್ಣಮಾಸೇಷ್ಟಿಂ ಪವಿತ್ರೇಷ್ಟಿಂ ಮೃಗಾರಿಕಮ್‌ ॥ ೧೧॥ 
ಚಾತುರ್ಮಾಸ್ಕಂ ಪಶುಂ ಸೋಮಂ ಸಪ್ಪಸಂಸ್ಥಾಶ್ಚ ಸೌಮಿಕಾಃ | 

ಕಾಮ್ಯಾ ನಾನಾವಿಧೇಷಿಂ ಚ ನವಾನ್ನಪ್ರಾಶನಂ ತಥಾ ॥ ೧೨ ॥ 
ಕುರ್ವತಾಂ ಸ್ಪಸ್ತಸಾಮರ್ಥ್ಯಾದೇಕಂ ವಾನೇಕಮೇವ ವಾ | 

ಯಜ್ಞೇಶೋ ಮಾಧವಸ್ತೇಷಾಂ ಭುಕ್ತಿಂ ಮುಕ್ತಿಂ ಚ ಯಚ್ಛತಿ 1 ೧೩ ॥ 
ಔಪಾಸನಂ ವಾ ಯಃ ಕುರ್ಯಾತ್ಸ್ವಾಲೀಪಾಕಂ ಚ ಭಕ್ತಿಮಾನ್‌ । 


ಪಿಂಡಯಜ್ಞಂಚ ಸಂಸ್ಥಾಶ್ಚ ಅಷ್ಟಕಾಸ್ಪಾಷಕಾಮಪಿ 11 ೧೪ ॥ 
ಸೋಪಿ ತತ್ತಲಮಾಪ್ನೊೋತಿ ಯದ್ಯಜ್ಜೆ ರ್ಥ್ಗನಿನಾಂ ಫಲಮ್‌ । 
ಯದ್ವಾ ಪಂಚಮಹಾಯಜ್ಞಾನಪಿ ಕುರ್ವಂಸದಶ್ನುತೇ I ೧೫ ॥ 


ಮಾಸಮಾತ್ರಂ ತು ಯಃ ಕುರ್ಯಾದ್ಧೋಮಂ ವೈತಾನಿಕಂ ದ್ವಿಜಃ | ' 
ಯದೌಫಾಸನಹೋಮಂ ಚ ಪ್ರಯಾಗೇತನಂತಪುಣ್ಯಭಾಕ್‌ ॥ ೧೬॥ 
ಸರತ್ನಸಾನುವಿಪಿನಾರ್ಣವಭೂದಾನಮುತ್ತಮಮ್‌ | 

ಸಾಯಂಪಾ ತ್ರತರ್ಹೋಮತುಲ್ಕಂ ಜಾಯತೇ ವಾ ನವಾನಘಾಃ ॥ ೧೭ ॥ 
ಸರ್ವತ್ಸೈವಂ ಫಲಂ ಪ್ರೋಕ್ತಂ ನಿತ್ಯಹೋಮಸ್ಯ ನಿಶ್ಚಿತಮ್‌ । 


ಪ್ರಯಾಗೇ ಕಿಮು ವಕ್ತವ್ಯಂ ವಿಶೇಷಾತಪಸಿ ದ್ವಿಜಾಃ ॥ ೧೮ ॥ 
ವಿಚ್ಛಿನ್ನೋಪಾಸನೋ ವಿಪ್ರ: ಕರ್ಮಾನಧಿಕ್ಛತೋ ಯತಃ । 
ಕುರ್ಯಾದ್ವಿಚ್ಛಿನ್ನಸಂಧಾನಂ ಪುನರಾಧಾನಮಾಹಿತಃ 1೧೯ ॥ 


ಪ್ರಯಾಗೇ ಯಸ್ತು ವಿಪ್ರೇಣ ಶ್ರೌತಾಧಾನಂ ತು ಕಾರಯೇತ್‌ । 
ಚಾತುರ್ಮಾಸ್ಯಾನಿ ವಾಭಕಾ ರ್ಯ ಸೋಮಯಾಗಮಥಾಷಿ ವಾ 1 ೨೦ ॥ 
ತಸ್ಯ ಪುಣ್ಯಸ್ಯ ಮರ್ಯಾದಾವರ್ಣನೇ ಕೋಷಷಿ ನ ಪ್ರಭುಃ । 


ಯಜ್ಞೇಭ್ಯಃ ಸಕತೇಭ್ಯೋ 5ಸಾವಗಣ್ಯಂ ಪುಣ್ಯಮಶ್ನುತೇ ॥ ೨೧ ॥ 

ಅಸಾಮರ್ಥ್ಯೇ ತು ಆಹೂತಃ ಪರಯಜ್ಞಂ ತು ಪಶ್ಯತಿ | 

ಸ್ನಾತಿ ಚಾವಭ್ಛತೇ ಯಶ್ಚ ಸೋತಪ್ಯಾಪ್ನೋತಿ ಮಹತ್ಸಲಮ್‌ || ೨೨ ॥ 
ಸೂತರು ಹೇಳಿದರು--- 


ಎಲ್ಲವನ್ನೂ ತಿಳಿದವರೇ ಆದ ತಾವುಗಳು ಯಾವುದನ್ನು ಕುರಿತು ನನ್ನನ್ನು ಪ್ರಶ್ನಿಸುವಿರೋ 
ಅದು ಲೋಕೋಪಕಾರಕ್ಕೇ ಕೇಳಲ್ಪಟ್ಟಿತು ಎಂದು ತಿಳಿಯುವೆ ಮತ್ತುಅದನ್ನುತಮಗೆ ಹೇಳುವೆನು. 
೩ ॥ ವೇದಗಳ ಮೂರು ಕಾಂಡದಲ್ಲಿಉಲ್ಲೇಖವಾಗಿರುವ ಯಜ್ಞಗಳು ಮೂರು ಬಗೆಯವು. 
ಅವುಗಳು ತಪೋಯಜ್ಞ, ಯೋಗಯಜ್ಞ ಮತ್ತು ಕರ್ಮಯಜ್ಞವು. ಇವುಗಳಲ್ಲಿ ಸಹ ಅನೇಕ 
ವಿಧಗಳಿವೆ. । ೪ ॥ ಜ್ಞಾನಿಗಳು ಜ್ಞಾನಯಜ್ಞವನ್ನೂ ಯೋಗಿಗಳು ಯೋಗಯಜ್ಞವನ್ನೂ ಮತ್ತು 


ಅಧ್ಯಾಯ ೬೫ 489 


ಕರ್ಮದಲ್ಲಿಯೇ ಆಸಕರಾದ ಕರ್ಮಠರು ಕರ್ಮಯಜ್ಞವನ್ನೂ ಅನುಸರಿಸಿ ಶ್ರೀಮಾಧವ 
ದೇವರನ್ನು ಆರಾಧಿಸುತ್ತಾರೆ. ॥ ೫ ॥॥ ಮಾಧವಕ್ಷೇತ್ರವಾದ ಪ್ರಯಾಗವು ಆರಾಧಿಸಿದವರಿಗೆ 
ಭುಕ್ತಿಯನ್ನು ಮತ್ತು ಮುಕ್ತಿಯನ್ನೂ ಕೊಡುವುದು. ಯಜ್ಞಗಳ ಆಚರಣೆಯ ಮಾತ್ರದಿಂದಲೇ 
ಮಾಧವನು ಜಾಗ್ರತೆಯಾಗಿ ಸಂತುಷ್ಠನಾಗುವನು. ॥ ೬ ॥ ಆದ್ದರಿಂದಲೇ ಚತುರ್ಮುಖ 
ಬ್ರಹ್ಮದೇವರು ಬಹುದಕ್ಷಿಣಾದಿಗಳನ್ನುಕೊಟ್ಟುಸಾಧನಸಂಪತುಳ್ಳ ಹತ್ತು ಅಶ್ವಮೇಧಯಾಗಗಳನ್ನು 
ಅಲ್ಲಿಮಾಡಿದರು. ॥ ೭ ।। ಯುಧಿಷ್ಠಿರ, ಅಂಬರೀಷ, ಮಾಂಧಾತಾ, ನಹುಷ, ಇಕ್ಟ್ಯಾಕು, ಭರತ, 
ಶ್ರೀರಾಮ, ಇಲಾ ಪುತ್ರನಾದ ಪುರೂರವ ಮುಂತಾದ ರಾಜರುಗಳು ಮತ್ತುಅನೇಕ ಯಷಿಗಳೂ 
ಇಲ್ಲಿ ತಮ್ಮ ತಮ್ಮ ಶಕಾ _ನ್ನುಸಾರ ಅನೇಕವಿಧವಾದ ಯಜ್ಞಗಳನ್ನು ಲೋಪವಿಲ್ಲದಂತೆ ಮಾಡಿರುವರು. 
॥ ೮-೯ ॥ ಆದ್ದರಿಂದಲೇ ಬ್ರಾಹ್ಮಣಶ್ರೇಷ್ಠರು ಇಲ್ಲಿಅಗ್ನಿಷ್ಟೋಮ ಮುಂತಾದ ಯಾಗಗಳನ್ನುತಮ್ಮ 
ಶಕ್ತಾನುಸಾರ ಮಾಡಿ ವೈಕುಂಠಕ್ಕೆ ಹೋಗುವರು. ॥ ೧೦ ॥ ಅಶಕ್ತನಾದ ಬ್ರಾಹ್ಮಣನು ಪ್ರಯಾಗದಲ್ಲಿ 
ಅಗ್ನಿಹೋತ್ರಾದಿಗಳನ್ನಾದರೂ ಮಾಡಬೇಕು. ಅಮಾವಾಸ್ಯಾಇಷ್ಟಿ ಪೌರ್ಣಿಮಾಇಷ್ಟಿ ಪವಿತ್ರೇಷ್ಟಿ 
(ವಿಷ್ಣುವನ್ನು ಪ್ರಸನ್ನೀಕರಿಸುವ ಯಜ್ಞ, ಮಳೆಗಾಗಿ ಮಾಡುವ ಯಜ್ಞ) ಮಕರಸಂಕ್ರಮಣ ಶಾ ದ್ಧ 
ಚಾತುಮಾ ೯ಸ್ಕ ಯಜ್ಞ, ಪಶುಯಷ್ಪಿ ಸೋಮಯತಷ್ಟಿ ಕ್ಯ ಏಳುಸಂಖ್ಯೆಯ "“ಸೌಮಿಕ''ವೆಂಬ ಯಜ್ಞ, 
ನಾನಾವಿಧವಾದ ಕಾಮ್ಯಕಯಜ್ಞಗಳು, ನವಾಗ್ರಯಣೇಷ್ಟಿ ಇವೇ ಮುಂತಾದವುಗಳಲ್ಲಿ 
ಒಂದನ್ನಾಗಲೀ ಅಥವಾ ಅನೇಕವನ್ನಾಗಲೀ ಆಚರಣೆ ಮಾಡುವವರಿಗೆ ಯಜ್ಞೇಶನಾದ 
ಶ್ರೀಮಾಧವನು ಭುಕ್ತಿ ಮತ್ತು ಮುಕ್ತಿಗಳೆರಡನ್ನೂ ಕೊಡುವನು. ॥ ೧೧-೧೩ ॥ ಔಪಾಸನವನ್ನು 
ಮಾಡತಕ್ಕವನಿಗೆ ಸ್ಥಾಲೀಪಾಕವೆಂಬ ಯಜ್ಞ, ಪಿಂಡ ಪಿತೃಯಜ್ಞ, ಸಂಸ್ಥಾಗಳೆಂಬ ಯಜ್ಞ 
ವಿಶೇಷಗಳು, ಅಷ್ಟಕಗಳಲ್ಲಿ ಅಷ್ಟಕ ಯಜ್ಞಗಳು, ಇವುಗಳನ್ನು ಮಾಡತಕ್ಕವನೂ ಕೂಡ ಮಹಾ 
ಧನಿಕನಿಂದ ಮಾಡಲ್ಪಡುವ ಯಜ್ಞದ ಫಲವನ್ನೇ ಪಡೆಯುವನು. ಪಂಚಯಜ್ಞವನ್ನು 
ಮಾಡುವವರೂ ಸಹ ಅದೇ ಫಲವನ್ನು ಹೊಂದುತ್ತಾರೆ. ॥ ೧೪-೧೫ ॥ ಪ್ರಯಾಗದಲ್ಲಿ ಒಂದು 
ಮಾಸದವರೆಗೆ ಅಗ್ನಿಹೋತ್ರವನ್ನು ಅಥವಾ ಔಪಾಸನ ಹೋಮವನ್ನು ಮಾಡಿದವನೂ ಅನಂತ 
ಪುಣ್ಯವನ್ನು ಪಡೆಯುವನು. ॥ ೧೬ ॥॥ ರತ್ನಗಳಿಂದ ತುಂಬಿರುವ, ಪರ್ವತಶಿಖರಗಳು, ವನಗಳು 
ಮತ್ತು ಸಮುದ್ರಗಳನ್ನು ಹೊಂದಿರುವ ಇಡೀ ಭೂಮಿಯನ್ನೂ ದಾನ ಮಾಡಿದವನ ಪುಣ್ಯವು 
ಪ್ರಯಾಗದಲ್ಲಿಎರಡು ಹೊತ್ತುಹೋಮಾದಿಗಳನ್ನುಮಾಡಿದವನ ಪುಣ್ಯಕ್ಕೆ ಸಮವು ಆಗುವುದಿಲ್ಲ 
ಮತ್ತು ಈ ರೀತಿ ಹೋಮಾದಿಗಳನ್ನು ಮಾಡಿದವನಿಗೆ ಪಾಪಪರಿಹಾರವಾಗಿ ಪುನರ್ಜನ್ಮವೇ 
ಇರುವುದಿಲ್ಲ, ॥ ೧೭ ।। ನಿತ್ಯತೋಮ ಮಾಡುವವರಿಗೆ ಎಲ್ಲೆಡೆಯಲ್ಲಿಯೂ ಇಂತಹ ಫಲವು 
ಹೇಳಲ್ಪಟ್ಟಿರುವಾಗ ಇನ್ನು ನಿತ್ಯಹೋಮಾದಿಗಳನ್ನು ಪ್ರಯಾಗದಲ್ಲಿ ಅದರಲ್ಲಿಯೂ 
ಮಾಘಮಾಸದಲ್ಲಿ ಮಾಡಿದವನ ಪುಣ್ಯವನ್ನು ಹೇಳತಕ್ಕದ್ದೇನಿದೆ? ॥ ೧೮ ॥ ಬ್ರಾಹ್ಮಣನು ತನ್ನ 
ಔಪಾಸನೆಯಲ್ಲಿ ಉಂಟಾದ ಅಡಚಣೆಗಳಿಂದ ತಾನು ಹೋಮಾದಿಕರ್ಮಗಳಿಗೆ ಅನಧಿಕಾರಿ 
ಯಾದರೂ ಪುನರಾಧಾನ ಮಾಡಿ ಈ ಅಧಿಕಾರವನ್ನು ಮತ್ತೆ ಪಡೆಯಬಹುದು. (ಔಪಾಸನವು 
ವಿಚ್ಛೇದ ಹೊಂದಿದಾಗ ನಷ್ಟವಾದ ಅಗ್ನಿಯನ್ನುಸಂಪಾದಿಸುವ ಕ್ರಮಕ್ಕೆ ಪುನರಾಧಾನವೆನ್ನುವರು.) 
1 ೧೯ ॥ ಯಾರು ಭಕ್ತಿಯಿಂದ ಚಾತುರ್ಮಾಸ್ಯ ವ್ರತವನ್ನು ಸೋಮಯಾಗವನ್ನುಪ್ರಯಾಗದಲ್ಲಿ 
ಮಾಡುವನೋ ಅವನ ಪುಣ್ಯದ ಎಲ್ಲೆಯನ್ನು ಯಾರು ತಾನೇ ವರ್ಣಿಸಬಲ್ಲರು? ಈ ರೀತಿ 
ಆಚರಿಸಲ್ಪಟ್ಟ ಯಜ್ಞಗಳಿಗೆ ಲೆಕ್ಕವಿಲ್ಲದಷ್ಟು ಪುಣ್ಯವು ಲಭಿಸುವುದು. ॥೨೦-೨೧॥ ಸಾಮಥ್ಯ ೯ವಿಲ್ಲದೆ 


490 ಪ್ರಯಾಗಮಾಹಾತ್ಮ್ಯಮ್‌ 


ಇದ್ದರೆ, ಆಹ್ವಾನ ಮಾಡಲ್ಪಟ್ಟವನು ಮತ್ತೊಬ್ಬನು ಆಚರಿಸುತ್ತಿರುವ ಯಜ್ಞವನ್ನು ಯಾರು ದರ್ಶನ 
ಮಾಡುವನೋ ಮತ್ತು ಯಜ್ಞದ ಅವಭೃತ ಸ್ನಾನದಲ್ಲಿ ಭಾಗಿಯಾಗುವನೋ ಅವನಿಗೂ ಮಹತ್ತರ 
ಫಲಪ್ರಾ ಪ್ರಿಯಾಗುವುದು. ॥೨೨ || 


ಯಷಯ ಊಚುಃ: 
ಯೇ ತ್ವಯಾ $ಭಿಹಿತಾ ಪಂಚ ಮಹಾಯಜ್ಞಾ ಇತಿ ಪ್ರಭೋ । 
ಕೇ ತೇ ಕೇನ ಕಥಂ ಕಾರ್ಯಾ: ಕಿಂ ಫಲಮಿತಿ ಶಂಸ ನಃ . | ೨೩ ॥ 


ಯಷಿಗಳು ಹೇಳಿದರು 

ತಾವು ಹೇಳಿದ ಪಂಚಮಹಾಯಜ್ಞಗಳನ್ನು ಯಾರ್ಯಾರು ಮಾಡಬೇಕು ಮತ್ತು ಹೇಗೆ 
ಮಾಡಬೇಕು? ಅವುಗಳ ಆಚರಣೆಯಿಂದ ಏನು ಫಲವಿದೆ, ಇದನ್ನು ವಿವರಿಸಬೇಕೆಂದು 
ಶೌನಕಾದಿಗಳು ಕೇಳಿದರು. ।। ೨೩ ॥1 


ಸೂತ ಉವಾಚ 
ಬ್ರಹ್ಮಯಜ್ಞೋ ದೇವಯಜ್ಞೋ ಭೂತಯಜ್ಞಸತಃ ಪರಃ । 
ಪಿತ್ವಯಜ್ಞೋ ನೃಯಜ್ಞಶ್ಚ ಪಂಚಯಜ್ಞಾಃ ಪ್ರಕೀರ್ತಿತಾಃ | ೨೪ ॥ 
ಸ್ಪಾಧ್ಯಾಯೋ ಬ್ರಹ್ಮಯಜ್ಞ: ಸ್ಯಾದ್ದೇವಯಜ್ಞೋಗ್ನಿಹೋಮಿಕ: | 
ಭೂತಯಜ್ಞೋ.ಬಲಿಃ: ಪ್ರೋಕ್ತೋ ಹುತಶೇಷಾತ್ತತಃ ಪರಃ WW ೨೫ 1 
ಪಿತ್ಫಯಜ್ಞ: ಸ್ವಧಾ ಪಿತ್ವಭ್ಯ ಇತ್ಯನ್ನಾದಿದಾನತಃ । 
ಮನುಷ್ಯಯಜ್ಞೋತತಿಥ್ಯಾದೇರ್ಮನುಷ್ಯೋದ್ದೇಶದಾನತಃ WW ೨೬ ॥ 
ಏತಾನ್ದಂಚಮಹಾಯಜ್ಞಾನ್ಶುರ್ಯಾತೃತಿದಿನಂ ಗೃಹೀ ॥ 
ಯಥಾವಿಧಿ ಯಥಾಶಕಾ ಶ್ಯ ತತ್ತ ಕಾರಃ ಪ ಶ್ರದರ್ಶ್ಯತೇ I ೨೭ ॥ 
ಸ್ನಾನಂ ವಿಧಾಯ ಮಧ್ಯಾಹ್ನೇ ತತ್ತಂಧ್ಯಾಂ ಸಮುಪಾಸ್ಕ ಚ । 
ಬ್ರಹ್ಮಯಜ್ಞಂ ತತಃ ಕುರ್ಯಾತರ್ಪಣಾಂತಂ ಯಥಾವಿಧಿ ॥1 ೨೮ ॥ 
ಅನ್ಯಕಾಲೇ ಯದಾ ಕುರ್ಯಾನ್ನಾನಾಕಾರ್ಯವಶಾತದಾ । 
ಬ ತ್ರಹ್ಮಯಜ್ಞಂ ಪುರಾ ಪಶ್ಚಾತಂಧ್ಯಾವಂದನಮಾಚರೇತ್‌ 1೨೯ ॥ 
ತತೋ ಗೃಹಂ ಸಮಾಗತ್ಯ ಧೌತಪಾದಕರಶ್ಶುಚಿಃ । 
ಪಾಕಾದನ್ನಂ ಸಮುದ್ಧ ಶೈ ದೇವಯಜ್ಞಂ ಸಮಾರಭೇತ್‌ 1೩೦ ॥ 
ಔಷಾಸನಾಗ್ನಾ ಕುರ್ವೀತ ಪಂಚಕೇ 5ಗ್ನಾವಥಾಪಿ ವಾ। 
ಫುತಾಕ್ರಾನ್ನೇನ ಜುಹುಯಾತ್ಮಸ್ಪಗ್ಗಹ್ಯೋಕವರ್ತ್ನನಾ 1 ೩೧॥1. 


ಪ್ರಾತಃ ಸಾಯಂ ಪ್ರಕುರ್ವೀತ ಗೃಹಸ್ನೋ ವೈಶ್ವದೇವಕಮ್‌ । 
ಪ್ರಾತರಾರಂಭಣಂ ಯಸ್ಯ ತಂತ್ರೇಣೋಭಯಮೇವ ವಾ 11೩೨ ॥ 


ಅಧ್ಯಾಯ ೬೫ 491 
ಸಾಯಂಕಾಲೇ ಯದಾ ಕುರ್ಯಾದ್ಧೋಮಮಾತ್ರಂ ಸಮಾಚರೇತ್‌ । 


ಭೂತಯಜ್ಞಂ ಚ ಚೀತ್ಕುರ್ಯಾತ್ರಪತ್ನೀಕೋ ನವಾ ಭುವಿ Wl ೩೩ ॥ 
ಅನ್ನಸ್ಯ ಚಾತ್ಮನೋ ವಾಪಿ ಸಂಸ್ಕಾರಾರ್ಥಮಿದಂ ಭವೇತ್‌ । 

ಕೇಚಿದನ್ನಸ್ಯ ಸಂಸ್ಕಾರಂ ಪಂಚಸೂನನಿವಾರಣಾತ್‌ Wl ೩೪ ॥ 
ಪ್ರತಿಪಾಕಂ ತದಾವೃತ್ತಿ ದ್ವಿತೀಯೇ ಸಕ್ಕದೇವ ತತ್‌ । 
ಏಕಪಾಕೇ ತು ಭುಂಜಾನಾ ವರ್ತತೇ ಬಹವೋ ಯದಿ 11 ೩೫ ॥ 
ಏಕಂ ಏಕಂ ತದಾ ಕುರ್ಯಾದ್ವೈಶ್ಚದೇವಂ ನ ವೈ ಪೃಥಕ್‌ [ 

ಪಾಕಾಭಾವೇ ಪಿ ತತ್ಕುರ್ಯಾತ್ವತ್ಯೇಕಮಪಿ ಚಾಂತಿಕೇ 11೩೬ ॥ 
ಪಾಕಾಭಾವೇ ಪ್ರವಾಸೇ ವಾ ತಂಡುಲೈರೇವ ತದ್ಭವೇತ್‌ । 
ಅಕ್ಷಾರಾನ್ನಾಂತರೇಣಾಪಿ ಕಾರ್ಯಮಿತ್ಯಪರೇ ಜಗುಃ 1 ೩೭ ॥ 
ಪೃಥಕ್ಟಾಕೀನ ತತ್ಪ್ರೋಕ್ಷಂ ಸ್ನಾತಕಬ್ರಹ್ಮಚಾರಿಣೋಃ | 

ಜಲೇನ ಸಮಿಧಾ ವಾಪಿ ತದ್ಬವೇತ್ಸಂಕಟಾದಿಷು 11೩೮ ॥ 
ಹೋಮಾಗ್ರದಾನರಹಿತಂ ನ ಭೋಕ್ತವ್ಯಂ ಕದಾಚನ । 

ಗೃಹಸ್ಮೋ ಯದಿ ಭುಂಜೀಯಾದ್ದೋಷಮೇವ ಭುನಕ್ರ್ಯಸ್‌ೌ ೩೯ ॥ 
ದೇವಾರ್ಥಂ ಬ್ರಾಹ್ಮಣಾರ್ಥಂ ವಾ ಯದನ್ನಂ ಪಾಚಿತಂ ಗೃಹೇ | 
ವೈಶ್ವದೇವೇನ ತತ್ಸರ್ವಂ ಯೋಗ್ಯಂ ಸ್ಯಾದನ್ಯಥಾ ನತು i ೪O i 
ಏತೇ ಪಂಚಮಹಾಯಜ್ಞಾ ಯೇಷಾಂ ಸ್ಯುಃ ಪ್ರತ್ಯಹಂ ಗೃಹೇ । 
ತೇಷಾಮನ್ನಂ ಹಿ ಭೋಕವ್ಯಂ ನೇತರೇಷಾಂ ಕದಾಚನ ೪೧. 


ಏವಂ ವಿಸರತಃ ಪೊ ಫ್ರೀಕ್ರ ಪಂಚಯಜ್ಞವಿಧಿರ್ಮಯಾ I 
ಭವದ್ಭೊ 1 ಮುನಿಶಾರ್ದೂಲಾಃ ಕಿಮನ್ಯಚ್ಛ್ರೋತುಮಿಚ್ಛಥ I ೪೨ ॥ 


|| ಇತಿ ಪಂಚಷಷ್ಠಿತಮೋಧ್ಯಾಯಃ || 


ಸೂತರು ಹೇಳಿದರು— 

ಬ್ರಹ್ನಯಜ್ಞ, ದೇವಯಜ್ಞ, ಭೂತಯಜ್ಞ, ಪಿತ್ಫಯಜ್ಞ, ಮನುಷ್ಯಯಜ್ಞ ಈ ಐದೂ ಪಂಚ 
ಮಹಾಯಜ್ಞಗಳೆಂದು ಪ್ರಶಂಸಿಸಲ್ಪಟ್ಟಿವೆ. 1೨೪ ವೇದ, ಸಚ್ಛಾಸ್ತ್ರ ಪುರಾಣ ಇತಿಹಾಸಸ್ಟೃತಿಗಳನ್ನು 
ಪಾಠ ಹೇಳುವುದು, ತಾವು ಗುರುಗಳಲ್ಲಿ ಅಧ್ಯಯನ ಮಾಡುವುದು ಇವೆಲ್ಲ ಬ್ರಹ್ಮಯಜ್ಞವೆಂದು 
ಕರೆಯಲ್ಪಟ್ಟಿದೆ. ಅಗ್ನಿಯಲ್ಲಿ ಮಾಡುವ ವೈಶ್ವದೇವ, ಔಪಾಸನಾದಿ ಹೋಮಗಳು ದೇವ 
ಯಜ್ಞವೆಂದು ಎನಿಸುತ್ತದೆ. ವೈಶ್ವದೇವವಾದ ಮೇಲೆ ಅನ್ನದಿಂದ ಬಲಿಹರಣವೆಂಬ ಯಜ್ಞವನ್ನು 
ಮಾಡಿ, ಪಶುಪಕ್ಸಿಭೂತಗಳನ್ನು ತೃಪ್ತಿ ಪಡಿಸುವುದು ""ಭೂತಯಜ್ಞ'' ಎಂದೆನಿಸುವುದು. ॥॥ ೨೫ ॥ 
ಪಿತೃಗಳನ್ನುದ್ದೇಶಿಸಿ ಶ್ರಾದ್ಧಾದಿಗಳನ್ನು ಮಾಡಿ "'ಸ್ವಧಾ'' ಎಂದು ಅಗ್ನಿಪುರುಷದೇವರ ಮೂಲಕ 
ಅವರವರಿಗೆ ಅನ್ನಾದಿಗಳನ್ನು ಅರ್ಪಿಸುವುದು ಪಿತ್ಳಯಜ್ಞವು. ಅತಿಥಿಸತ್ಕಾರ, ಭಿಕ್ಷುಕರ ಮತ್ತು 
ದೀನದಲಿತರಿಗೆ ಊಟ ಮಾಡಿಸುವುದು "'ಮನುಷ್ಠಯಜ್ಞ''ವು. ಹೀಗೆ ಪಂಚಮಹಾಯಜ್ಞಗಳು 


492 ಪ್ರಯಾಗಮಾಹಾತ್ಮ್ಯಮ್‌ 


ಪ್ರಶಂಸಿಸಲ್ಪಟ್ಟಿವೆ. 1೨೬ ॥ ಈ ಪಂಚಮಹಾಯಜ್ಞಗಳನ್ನು ಗೃಹಸ್ಥಾಶ್ರಮಿಯು ವಿಧ್ಯುಕ್ತಪ್ರಕಾರ ತನ್ನ 
ಶಕ್ತಾನುಸಾರ ಮಾಡತಕ್ಕದ್ದು. ಈ ವಿಧಿವಿಧಾನಗಳ ಪ್ರಕಾರಗಳನ್ನು ಮುಂದೆ ವರ್ಣಿಸುವೆನು. 
॥ ೨೭ ॥ ಮಧ್ಯಾಹ್ನದ ಸ್ನಾನವನ್ನು ಮಾಡಿ, ಮಾಧ್ಯಾಹ್ನಿಕ ಸಂಧ್ಯಾವಂದನೆಯನ್ನು ಮುಗಿಸಿ ನಂತರ 
ಬ್ರಹ್ಮಯಜ್ಞವನ್ನು ವಿಧ್ಯುಕವಾಗಿ ಮಾಡಬೇಕು. ಇದನ್ನು ಪಿತೃತರ್ಪಣದಿಂದ ಮುಗಿಸಬೇಕು. 
॥1 ೨೮ ॥ ಅನ್ಯಕಾರ್ಯಗಳಲ್ಲಿ ಸಿಕ್ಕಿಬಿದ್ದು ಬೇರೆಕಾಲದಲ್ಲಿ ಬ್ರಹ್ಮಯಜ್ಞವನ್ನು ಮಾಡುವುದಾದರೆ 
ಮೊದಲು ಬ್ರಹ್ಮಯಜ್ಞವನ್ನುಮಾಡಿ ನಂತರ ಸಂಧ್ಯೆಯನ್ನು ಆಚರಿಸತಕ್ಕದ್ದು ॥೨೯ ॥। ಅನಂತರ 
ಮನೆಗೆ ಬಂದು ಕೈಕಾಲುಗಳನ್ನು ತೊಳೆದು ಸಿದ್ಧವಾಗಿರುವ ಅನ್ನದಿಂದ ದೇವಯಜ್ಞವನ್ನು 
ಆಚರಿಸುವುದು. ॥ ೩೦ 1॥ ಔಪಾಸನಾಗ್ನಿಯಲ್ಲಾಗಲೀ ಪಂಚಾಗ್ನಿ ಯಲ್ಲಾಗಲೀ (ದಕ್ಷಿಣಾಗ್ನಿ, 
ಗಾರ್ಹಸ್ಪತ್ಯ, ಆಹವನೀಯ, ಸಭ್ಯ ಮತ್ತು ಆವಸಥ್ಯವೆಂಬ ಐದು ಬಗೆಯ ಯಾಗಾಗ್ನಿಗಳು) 
ದೇವಯಜ್ಞವನ್ನು ಮಾಡಬೇಕು. ತುಪ್ಪದಲ್ಲಿ ತೊಯ್ದಿರುವ ಅನ್ನವನ್ನು ಹೋಮ ಮಾಡಿ ಈ 
ಯಜ್ಞವನ್ನು ಮಾಡತಕ್ಕದ್ದು ಈ ಕಾರ್ಯಗಳನ್ನು ಸ್ವಶಾಖೋಕ್ತ ಗೃಹ್ಯಸೂತ್ರದಲ್ಲಿ 
ಉಲ್ಲೇಖಿತವಾಗಿರುವ ರೀತಿಯಲ್ಲಿ ಮಾಡಬೇಕು. ।। ೩೧ ॥ ಬೆಳಿಗ್ಗೆ ಮತ್ತು ಸಾಯಂಕಾಲಗಳಲ್ಲಿ 
ಗೃಹಸ್ಥಾಶ್ರಮಿಯು ವೈಶ್ಯದೇವವನ್ನು ಮಾಡಬೇಕು. ಇವೆರಡನ್ನೂ ಪ್ರಾತಃಕಾಲದಲ್ಲಿಯೇ ಒಟ್ಟಿಗೇ 
ಮಾಡಬಹುದು. ॥ ೩೨ ।। ಸಾಯಂಕಾಲದಲ್ಲಿ ವೈಶ್ವದೇವ ಮಾಡುವಾಗ ಹೋಮವನ್ನು ಮಾತ್ರ 
ಮಾಡಿದರೆ ಸಾಕು. ಭೂತಯಜ್ಞವನ್ನು ತನ್ನ ಪತ್ನಿಯೊಡಗೂಡಿ ಮಾಡಬೇಕು ಅಥವಾ ಅಪತ್ನೀಕನೂ 
ಮಾಡಬಹುದು, ಈ ಬಲಿಹರಣವನ್ನು ಭೂಮಿಯ ಮೇಲೆ ಮಾಡಬೇಕು. ೩೩ ॥ ಕೆಲವರು ಈ 
ಹೋಮವನ್ನು ಅನ್ನಸಂಸ್ಕಾರಕ್ಕಾಗಿಯೂ ಮತ್ತು ಕೆಲವರು ಐದು . ಬಗೆ ಪಾಪಗಳ 
ಪರಿಹಾರಕ್ಕಾಗಿಯೂ ಎಂದು ಹೇಳುವರು. (ಪಂಚಸೂನಗಳು--ಒಲೆ, ಅರೆಯುವ ಕಲ್ಲು 
ಒರಳು, ನೀರಿನ ತಂಬಿಗೆ, ಈಳಿಗೆ, ಹಾರೆ, ಕುಟ್ಟುವ ಕಲ್ಲುಮುಂತಾದವುಗಳ ಪ್ರಯೋಗದಲ್ಲಿನಮಗೆ 
ತಿಳಿಯದೆ ಎಷ್ಟೋ ಪ್ರಾಣಿಗಳು ನಾಶವಾಗಿ ಈ ಹತ್ಯೆಯ ಪಾಪವು ಮನೆಯ ಯಜಮಾನನಿಗೆ 
ಅಂಟಿಕೊಳ್ಳುತ್ತವೆ.) ।। ೩೪ ॥ ಪ್ರತಿಸಲ ಅಡಿಗೆ ಮಾಡಿದಾಗಲೂ ಈ ವೈಶ್ವದೇವ ಯಜ್ಞವನ್ನು 
ಮಾಡಬೇಕು. ಒಂದೇ ಅಡಿಗೆಯಲ್ಲಿಅನೇಕರು ಭೋಜನ ಮಾಡುವ ಪ್ರಸಂಗದಲ್ಲಿಎಲ್ಲರೂ ಬೇರೆ 
ಬೇರೆ ವೈಶ್ವದೇವಹೋಮವನ್ನು ಮಾಡಬೇಕಾಗಿಲ್ಲ. ಅನ್ನವನ್ನುಮಾಡದಿದ್ದಾಗಲೂ ವೈಶ್ವದೇವವನ್ನು 
ಮಾಡಬೇಕೆಂದು ಕೆಲವರು ಹೇಳುತಾರೆ. ॥ ೩೫-೩೬ ॥1 ಅಡಿಗೆಯನ್ನು ಮಾಡದಿದ್ದಾಗ ಅಥವಾ 
ಪ್ರವಾಸದಲ್ಲಿದ್ದಾಗ ವೈಶ್ವದೇವಹೋಮವನ್ನು ಅಕ್ಕಿಯಿಂದಲೇ ಮಾಡಬೇಕು. ಉಪ್ಪಿಲ್ಲದ 
ಅನ್ನಾದಿಗಳಿಂದಲೇ ವೈಶ್ವದೇವಹೋಮವನ್ನು ಮಾಡಬೇಕೆಂದು ಕೆಲವರು ಹೇಳುತಾರೆ. ೩೭ ॥ 
ಬ್ರಹ್ಮಚಾರಿಗಳಿಗೆ ಮತ್ತು ಗುರುಕುಲವಾಸ ಮಾಡಿ ಬಂದ ಅವಿವಾಹಿತವಾದವರಿಗೆ ಪ್ರತ್ಯೇಕ 
ಅನ್ನವನ್ನು ವೈಶ್ವದೇವಕ್ಕಾಗಿ ಮಾಡಿಡಬೇಕು. (ಬ್ರಹ್ಮಚಾರಿಗಳು ವೈಶ್ವದೇವವನ್ನು ಮಾಡಬಾರದು 
ಎಂದು ಪ್ರಮಾಣವಿದೆ.) ಕಷ್ಟಕಾಲಗಳಲ್ಲಿ ಸಮಿತ್ತಿನಿಂದಲೂ ಅಥವಾ ಕೇವಲ ನೀರಿನಿಂದಲೂ 
ವೈಶ್ವದೇವವನ್ನು ಮಾಡಬಹುದು. ॥ 3.೮ ॥ ವೈಶ್ವದೇವಾದಿ ಹೋಮ ಮಾಡದ, ಹಿರಿಯರು, 
ಅತಿಥಿಗಳು ಮತ್ತು ಪೂಜ್ಯರು ಭೋಜನ ಮಾಡದ ಅನ್ನವನ್ನು ಎಂದೂ ತಿನ್ನಬಾರದು. 
ಅದರಲ್ಲಿಯೂ ಗೃಹಸ್ಥನು ವೈಶ್ವದೇವವಲ್ಲದ ಅಡಿಗೆಯನ್ನು ಊಟ ಮಾಡಿದರೆ ಅದು ದೋಷವೇ 
ಆಗುವುದು. ॥ ೩೯ ॥ ದೇವತೆಗಳಿಗಾಗಲೀ, ಬ್ರಾಹ್ಮಣರುಗಳಿಗಾಗಲಿ ಸಮರ್ಪಣೆ ಮಾಡಲು 


ಅಧ್ಯಾಯ ೬೫ 493 


ಮನೆಯಲ್ಲಿ ಬೆಂದ ಅನ್ನವು ವೈಶ್ವದೇವ ಸಂಸ್ಕಾರ ಪಡೆಯದಿದ್ದರೆ ಅದು ಈ ಕಾರ್ಯಕ್ಕೆ 
ಯೋಗ್ಯವಾಗುವುದಿಲ್ಲ ॥ ೪೦ ॥| ಇಲ್ಲಿಉಲ್ಲೇಖವಾಗಿರುವ ಈ ಪಂಚಮಹಾಯಜ್ಞಗಳು ಯಾರ 
ಮನೆಯಲ್ಲಿನಿತ್ಯವೂ'ನಡೆಯುವುವೋ ಅಂಥವರ ಮನೆಯ ಅನ್ನವನ್ನೇ ಭೋಜನ ಮಾಡಬೇಕು. 
॥ ೪೧ ॥ ಈ ರೀತಿಯಾಗಿ ವಿಶದವಾಗಿ ಪಂಚ ಮಹಾಯಜ್ಞಗಳ ವಿಧಿಯು ನನ್ನಿಂದ ನಿಮ್ಮಗಳಿಗೆ 
ಹೇಳಲ್ಲಟ್ಟಿತು. ಹೇ ಮುನಿವರ್ಯರೇ! ಮತ್ತೇನನ್ನುಕೇಳಬಯಸುತ್ತೀರಿ. ॥೪೨ ॥ 


|| ಅರವತ್ತೈದನೆಯ ಅಧ್ಯಾಯವು ಸಮಾಪವಾಯಿತು || 


11 ಅಥ ಷಟ್ಪಪ್ಪಿತಮೋ 5ಆಧ್ಯಾಯಃ 11 ೬೬ I 


ಯಷಯ ಊಚುಃ-- 
ಸೂತ ಸರ್ವವಿಧಾನಜ್ಞ ಯಜ್ಞಾ ನಾನಾವಿಧಾಸ I 
ಅಸ್ಥಭ್ಯಂ ಶ್ರಾವಿತಾಸ್ತೇನ ಪರಾನಂದಂ ಗತಾ ವಯಮ್‌ 1 ೧॥ 
ಇದಾನೀಂ ತೀರ್ಥರಾಜೇಸ್ಸಿನ್ನಿತ್ವನೈಮಿತಿಕಾನಿ ಚ। 
ಯಾನಿ ವ್ರತಾನಿ ಕಾರ್ಯಾಣಿ ಕಾಮ್ಯಾನಿ ಚ ಗೃಣೀಹಿ ನಃ WW ೨॥ 


|| ಅರವತ್ತಾರನೆಯ ಅಧ್ಯಾಯವು || 


ಖಷಿಗಳು ಹೇಳಿದರು 

ಎಲ್ಲ ಬಗೆಯ ಯಜ್ಞವ್ರತಾದಿಗಳ ವಿಧಿವಿಧಾನಗಳನ್ನು ಬಲ್ಲ ಸೂತರೇ। ತಮ್ಮಿಂದ 
ನಾನಾವಿಧಗಳಾದ ಯಜ್ಞಗಳು ನಮಗೆ ಹೇಳಲ್ಪಟ್ಟಿತು. ಇದನ್ನುಕೇಳಿ ನಮಗೆ ಪರಮಾನಂದವಾಗಿದೆ. 
॥ ೧ ॥ ಈಗ ತೀರ್ಥರಾಜನಾದ ಪ್ರಯಾಗದಲ್ಲಿ ನಿತ್ಯವು ಆಚರಿಸಲೇಬೇಕಾದ ಮತ್ತು 
ಯಾವುದೋ ಕಾರಣಕ್ಕಾಗಿ ಆಚರಿಸಬೇಕಾದ ವ್ರತಗಳನ್ನೂ ಮತ್ತು ಅಪೇಕ್ಷೆಗಳು ನೆರವೇರುವ 
ಉದ್ದೇಶ್ಯದಿಂದ ಮಾಡಬೇಕಾಗಿರುವ ವ್ರತಗಳ ಆಚರಣೆಗಳ ಬಗ್ಗೆನಮಗೆ ಹೇಳೋಣವಾಗಲಿ.'' 
ಎಂದು ಪ್ರಶ್ನಿಸಿದರು. ॥1೨ ॥1 


ಸೂತ ಉವಾಚ 
ಯಷಯ: ಸಾಧು ಪೃಷ್ಟೋ ಹಂ ಭವದ್ಭಿರ್ಲೋಕಮಂಗಲೈ: I 
ಯತೃತಃ ಪುಣ್ಯಸಂಪ್ರಶ್ನಃ ಸರ್ವಲೋಕೋಪಕಾರಕಃ HA 
ನಿತ್ಯನೈಮಿತಿಕಂ ಕಾಮ್ಯಂ ನಿತ್ಯಂ ಕಾಮ್ಯಮಿತಿ ದ್ವಿಜಾಃ । 
ಉಕ್ತಂ ಸರ್ವಪುರಾಣೇಷು ಚತುರ್ವಿಧಮಪಿ ವ್ರತಮ್‌ WY 
ತತ್ರಾದೌ ವೈಷ್ಣವಂ ಪುಣ್ಯಂ ಶ್ರೇಷ್ಠಂ ಚೈಕಾದಶೀವ್ರತಮ್‌ | 
ಪ್ರತ್ಯವಾಯಶ್ರುತೇರ್ನಿತ್ಯಂ ಕಾಮ್ಯಂ ಚ ಫಲದರ್ಶನಾತ್‌ 11 ೫ ॥ 
ಸರ್ವೇಷಾಮೇವ ವರ್ಣಾನಾಮಾಶ್ರಮಾಣಾಂ ಚ ಸರ್ವದಾ । 
ಸ್ತ್ರೀಣಾಂ ಚಾತ್ರಾಧಿಕಾರೋ ಶಸ್ತಿ ದೋಪಶ್ಚಾಕರಣೇ ತಥಾ IW ೬॥ 
ಅಷ್ಟಮಂ ವರ್ಷಮಾರಭ್ಯಾಶೀತಿರ್ಯಾವತ್ವಪೂರ್ಯತೇ । 
ತಾವದ್‌ ವ್ರತಮಿದಂ ಕುರ್ಯಾದುಪವಾಸಾತ್ಮಕಂ ಹರೇಃ 1೭ 
ಶುಕ್ಲಾ ಕೃಷ್ಣಾ ಚ ಸರ್ವೇಷಾಂ ಸಮೈವೈಕಾದಶೀ ಭವೇತ್‌ । 
ಗೃಹೀ ತತ್‌ಸ್ಟ್ರಿ ಚ ಕೃಷ್ಣಾಯಾ ಮನುಕಲ್ಲಂ ಸಮಾಚರೇತ್‌ TSN 
ಏಕಾದಶೀಷು ಕೃಷ್ಣಾಸು ಚಾತುರ್ಮಾಸ್ಯಗತಾಸು ಚ। 
ಕುರ್ಯಾದುಪೋಷಣಂ ಪುತ್ರೀ ಗೃಹಸ್ನೋ ಪಿ ವಿಶೇಷತಃ 1 ೯॥ 

494 


Ue 


ಅಧ್ಯಾಯ ೬೬ 495 
ಏಕಾದಶ್ಯಾಮಹೋರಾತ್ರಂ ಕ್ರಿಯತೇ ಯದುಪೋಷಣಮ್‌ । 


ನಿತ್ಯವ್ರತಮಿದಂ ಪ್ರೋಕಂ ಪಕ್ಷಪಾತಕನಾಶನಮ್‌ ॥ ೧೦ ॥ 
ಅನೇಕನಿಯಮೈರ್ಯಕ್ತಂ ಕ್ರಿಯತೇ ತ್ರಿ ದಿನಾತ್ಮಕಮ್‌ । 

ತದ್‌ ವ್ರತಂ ಕಾಮ್ಯಮಿತ್ಯುಕ್ರಂ ನಾನಾಕಾಮ್ಯಫಲಪ್ರದಮ್‌ ॥ ೧೧॥ 
ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಹತ್ಯಾಸಮಾನಿ ಚ । 

ಅನ್ನಮಾಶ್ರಿತ್ಯ ತಿಷ್ಠಂತಿ ತಾನಿ ವೈ ಹರಿವಾಸರೇ HW ೧೨ ॥ 
ಭುಂಜಾನಸತ್ರ ಸರ್ವಾಣಿ ತಾನ್ಯವಾಪ್ನೋತಿ ನಿಶ್ಚಿತಮ್‌ । 

ಇತಿ ಸರ್ವಪುರಾಣಾನಿ ಶಾಸಾ ತ್ರ್ರಾಪಿ ರಟಂತ್ಯಹೋ WW ೧೩ ॥ 


ಪುತ್ರವಾಂಶ್ಚಸಮರ್ಥಶ್ಚ ಬಂಧುಯುಕಸ್ಪಶೈವ ಚ । 

ಉಭಯೋಃ ಪಕ್ಷಯೋ:ಃ ಕಾಮ್ಯಂ ವ್ರತಂ ಕುರ್ಯಾತ್ತು ವೈಷ್ಣವಮ್‌॥ ೧೪ ॥ 
ಸಪುತ್ಸೈಗಣ್ಣಹಿಭಿರ್ನಿತ್ಯಮಪಿ ವಿಷ್ಣುಪರಾಯಣೈಃ । 

ಪಕ್ಷಯೋರುಭಯೋ:ಃ ಕಾರ್ಯಂ ಸರ್ವದಾ ವೈಷ್ಣವಂ ವ್ರತಮ್‌ ॥ ೧೫ ॥ 
ಯಥಾ ಶುಕ್ಲಾ ತಥಾ ಕೃಷ್ಣಾ ಯಥಾ ಕೃಷ್ಣಾ ತಥಾ ಸಿತಾ । 


ತುಲ್ಕೇ ಪಿ ಮನ್ಯತೇ ಯಸ್ತುಸ ವೈ ವೈಷ್ಣವ ಉಚ್ಛತೇ I ೧೬ ॥ 
ಪತಿಪುತ್ರವತೀ ನಾರೀ ಯಚ್ಚಕುರ್ಯಾದ್‌ ವ್ರತಾದಿಕಾನ್‌ । 
ಪತ್ಯಾಜ್ಞಯೈವ ತತ್ತಸ್ಯಾಃ ಸರ್ವಕಾಮದುಘಂ ಭವೇತ್‌ 1 ೧೭ ॥ 
ಯಾ ತು ಭರ್ತ್ರ್ರಾನನುಜ್ಞಾತಾ ಕುರ್ಯಾದ್‌ ವ್ರತಜಪಾದಿಕಮ್‌ । 

ನಿಷ್ಠಲಂ ತದ್ಭವೇತಸ್ಯಾ ಇತಿ ಶಾಸ್ತ್ರೇಷು ನಿಶ್ಚಿತಮ್‌ 1 ೧೮ ॥ 
ವಿಧವಾಪಿ ಪ್ರಕುರ್ವೀತ ವ್ರತದಾನಜಪಾದಿಕಮ್‌ । 

ಯದಧೀನಾ ಭವೇತಸ್ಕಾನುಜ್ಞಯಾ ನಾನ್ಯಥಾ ಫಲಮ್‌ 1 ೧೯ ॥ 
ಪುಷ್ಪಾಲಂಕಾರವಸ್ಥಾ ಕೆ ಗಂಧಧೂಪಾಂಜನಾನಿ ಚ । 

ಉಪವಾಸೇನ ದುಷ್ಕಂತಿ ತಾಂಬೂಲಾದಿ ತು ವರ್ಜಯೇತ್‌ 1 ೨೦ ॥ 
ಸೂತಕೇ ಮೃತಕೇ ಚೈವ ನಿತ್ಯಂ ರಜಸಿ ಚ ವ್ರತಮ್‌ । 

ಕುರ್ವೀತ ದೇಹನಿರ್ವರ್ತ್ಯಮುಪವಾಸಂ ನ ಚೇತರತ್‌ 11 ೨೧ ॥ 
ರೋಗಾದಿಪ್ರತಿಬಂಧೇಷು ಪತಿಪತ್ನ್ಯೌ ಪರಸ್ಪರಮ್‌ । 

ನಿತ್ಯವ್ರತಂ ಪ್ರಕುರ್ಯಾತಾಂ ಕಾಮ್ಯಮಾವಶ್ಯಕಂ ನತು || ೨೨ ॥ 
ದ್ವಿಜದ್ವಾರಾಥವಾ ಕುರ್ಯಾನ್ನಿತ್ಯಮೇವ ವ್ರತಂ ಗೃಹೀ | 

ಏವಂಹಿ ಫಲಮಾಪ್ಲೋತಿ ಕಾಮ್ಯೇ ಪ್ರತಿನಿಧಿರ್ನ ಹಿ || ೨೩ ॥ 


ಯೇನ ಕೇನ ಪ್ರಕಾರೇಣ ನಿತ್ಯವ್ರತಮಲಂಘಯನ್‌ ।ಟ 
ಸಕಲಂ ಫಲಮಾಪ್ನೋತಿ ಪಾತಕೈರ್ನ ಚ ಲಿಪ್ಯತೇ 11 ೨೪ ॥॥ 


496 ಪ್ರಯಾಗಮಾಹಾತ್ಸ್ಯಮ್‌ 
ಕ್ರಿಯಾನುಕಲ ಪ್ರಥಮೋ ದ್ವಿತೀಯಃ ಕರ್ತುರೇವ ಸ 


ಪ್ರಥಮಃ ಸ್ಯಾದ್ಧವಿಷ್ಯಾದಿರ್ದ್ವಿಜದ್ದಾರೇ ದ್ವಿತೀಯಕ: ॥ ೨೫ ॥ 
ದಶಮ್ಯೇಕಾದಶೀ ಚೇತಿ ದ್ವಾದಶೀ ಚ ದಿನತ್ರಯಮ್‌ । 

ಏಕಾದಶೀವ್ರತಂ ಕಾಮ್ಯಂ ನಾನಾನಿಯಮಸಂಯುತಮ್‌ ॥ ೨೬ ॥ 
ಸಾಯಮಾದ್ಯ ಂತಯೋರಹ್ನೋಃ ಸಾಯಂಪ್ರಾತಶ ಥ ಮಧ್ಯ ಮೇ 
ses ಪ್ರೇಪುರ್ಜಹ್ಮಾ ದ್ದು ಜಚತುಪ್ಪಯಮ್‌ ॥ ೨೭ ॥ 
ಅಥ ನಿತ್ಯೋಪವಾಸೀ ಚೀತ್ತಾಯಂ ಪಾ ತರ್ಭುಜಿಕಿ ಕ್ರಿಯಾಮ್‌ । 
ವರ್ದಯೇನೃತಿಮಾನ್ಫಕ್ತ್ಯಾ ಸಂಪ್ರಾಪೇ ಹರಿವಾಸರೇ ॥ ೨೮ ॥ 
ಕಾಂಸ್ಕಪಾತ್ರಭುಜಿಕೌದ್ರಂ ಪರಾನ್ನಂ ಚ ಪುನರ್ಭುಜಿಮ್‌ । 

ಮೈಥುನಂ ಚ ದಿವಾಸ್ಟಾಫಂ ತೈ ತೆಲಪರ್ಯಂಕಮೇವ ಚ ೨೯ 1 
ದಶಮ್ಯಾ 0 ವರ್ಜಯೇದೇತದೇಕಭುಕಂ ಸಮಾಚರೇತ್‌ । 

ಅನ್ಯಾ ಶ್ಚ ನಿಯಮಾನ್ಕುರ್ಯಾದ್ವ್ರ ತಸಾದ್ದುಣ್ಯಕಾರಕಾನ್‌ 1೩೦ ॥ 
| ತ್ರಾಭ್ಯಾಂಗಾನುಲೇಪೌ ಚ ದಂತಧಾವನಮೈಥುನೇ । 

a ಚ ತಾಂಬೂಲಂ ಜಲಪಾನಂ ಷಿ ಪುನಃ HW ೩೧ ॥ 
ಭಾಷಣಂ ದರ್ಶನಂ ಸ್ಪರ್ಶಂ ಪತಿತಾಂತ್ಯಜಸೂತಕ್ಕೆ: I 
ಪಾಷಂಡಿನಾಸಿಕೋದಕ್ಕಾದಿಭಿರ್ನೈವಾಚರೇದ್ವೃತೀ 1೩೨ ॥ 
ಕಾಂಸ್ಕಮಾಷಾನ್ನಕಂ ಕೌದ ್ರಂ ತೈಲಂ ವಿತಥಭಾಷಣಮ್‌ । 

ದಿವಾಸ್ಟಾಪಂ ಪುನರ್ಬುಕಿಂ ಪರಾನ್ನಂ ಚ ವಿವರ್ಜಯೇತ್‌ I ೩೩ (1 
ಸೂರ್ಯೋದಯೋತರಂ ಸ್ಪಲ್ಪಾ ದ್ವಾದಶೀ ಪಾರಣೇ ದಿನೇ । 

ಉಷಃಕಾಲೇ ತದಾ ಕುರ್ಯಾತ್ವಾತರ್ಮಾಧ್ಯಾಹ್ಲಿಕಂ ವಿಧಿಮ್‌ ॥೩೪॥ 
ಶೌೌತೇಕsಯಂ ನೈವ ಸಂಕೋಚಃ ಸಂಕೋಚಃ ಸ ಸ್ಮಾರ್ತಕರ್ಮಣಿ | 
ಸ್ಮಾರ್ತಪೌರಾಣಕರ್ಮಜ್ಯಃ ಶೌೌತಂ ಹಿ ಪ್ರಬಲಂ ಮತಮ್‌ I ೩೫ ॥ 
ದ್ವಾದಶ್ಯಾಃಪ ಪ್ರಥಮಃ ಹ್‌ ಹರಿವಾಸರ ಉಚ್ಯತೇ । 

ತಮುಲ್ಲಂಘೈ ವೆ ಕುರ್ವೀತ ಪಾರಣಂ ವಿಷ್ಣುಭಕಿಮಾನ್‌ I ೩೬ 1 
ಇತ್ಯಾದಿನಿಯಮಾನ್‌ ಜ್ಞಾತ್ವಾ ಕುರ್ಯಾದೇಕಾದಶೀವ್ರತಮ್‌ । 

ಏಕಾದಶೀಂ ವಿನಿರ್ಣೀಯ ಸಮ್ಯಕ್ವಾಸ್ಟೊ ಪ್ರೀಕವರ್ತೃನಾ Il ೩೭ ॥ 


|| ಇತಿ ಷಟ್ಟಷಿತಮೋಧ್ಯಾಯಃ || 
ಸೂತರು ಹೇಳಿದರು--- 


ಎಲ್ಫೆ ಶೌನಕಾದಿಗಳೇ! ಪ ್ರಪಂಚಕ್ಕೆ ಮಂಗಳಪ್ರದರಾದ ತಮ್ಮಗಳಿಂದ ನಾನು ಚೆನ್ನಾಗಿ 
ಟದೇನೆ. ಈಪ್ರ ಕೆಗಳಿಂದ ಲೋಕಕ್ಕೆ ಪೂಸಿದ ॥ ೩ ॥ ನಿತ್ಯ, ನೈಮಿತಿಕ, 


ಎ 
ಪೃಶಿಸ 
ರು PUR) 


ಅಧ್ಯಾಯ ೬೬ 497 


ನಿತ್ಯಕಾಮ್ಯ ಮತ್ತುಕಾಮ್ಯ ಎಂದು ಪುರಾಣಗಳಲ್ಲಿವ್ರತಗಳನ್ನುನಾಲ್ಕು ಬಗೆಯಾಗಿ ವಿಂಗಡಿಸಿದ್ದಾರೆ. 
॥ ೪ ॥ ಅವುಗಳಲ್ಲಿ ಪ್ರಾರಂಭದಲ್ಲಿ ಹೇಳಿರುವ ಏಕಾದಶೀವ್ರತವು ವಿಷ್ಣುಸಂಬಂಧವಾದುದು, 
ಶ್ರೇಷ್ಠವಾದುದು. ಕಾಮ್ಯವ್ರತದಲ್ಲಿಫಲವು ಸಿಗುವುದಾದರೂ ನಿತ್ಯವ್ರತವಾದ ಇದನ್ನು ಅನುಷ್ಠಾನ 
ಮಾಡದಿದ್ದರೆ ಪಾಪವು ಪ್ರಾಪವಾಗವುದು. । ೫ ॥ ಬ್ರಹ್ಮ ಕ್ಷತ್ರಿಯ, ವೈಶ್ಯ ಮತ್ತುಶೂದ್ರರೆಂಬ 
ನಾಲ್ಕು ವರ್ಣದವರಿಗೂ ಮತ್ತು ಸ್ತ್ರೀಯರಿಗೂ ಸಹ ಏಕಾದಶೀವ್ರತದ ಆಚರಣೆಯಲ್ಲಿ 
ಅಧಿಕಾರವಿದೆ, ಹಾಗೂ ಏಕಾದಶೀವ್ರತವನ್ನು ಮಾಡದಿದ್ದರೆ ಪಾಪಸಂಘಟನೆಯಾಗುವುದು. 
| ೬ ॥ ಎಂಟು ವರ್ಷದಿಂದ ಎಂಭತ್ತು ವರ್ಷದವರೆವಿಗೂ ಶ್ರೀಹರಿಯನ್ನು ಕುರಿತು 
ಉಪವಾಸಾತ್ಮಕವಾದ ಈ ವ್ರತವನ್ನು ಮಾಡಬೇಕು. ॥ ೭ ॥ ಗೃಹಸ್ಥಾಶ್ರಮದಲ್ಲಿರುವ ಪುರುಷರು 
ಹಾಗೂ ಸ್ತ್ರೀಯರಿಗೆ ಕೃಷ್ಣಪಕ್ಷದ ಏಕಾದಶಿಯು ಕಿಂಚಿತ್‌ ಗೌಣವಾಗಿದ್ದರೂ ವ್ರತಾನುಷ್ಠಾನದಲ್ಲಿ 
ಎರಡು ಏಕಾದಶಿಗಳೂ ಎಲ್ಲರಿಗೂ ಸರಿಸಮವು. (ಕೃಷ್ಣಪಕ್ಷ ಏಕಾದಶಿಯು ಗೌಣವೆಂಬುದು 
ಅವೈಷ್ಣವರನ್ನು ಕುರಿತು ಹೇಳಿದ್ದು ವೈಷ್ಣವರಿಗೆ ಎರಡು ಏಕಾದಶಿಗಳೂ ಸಮಾನ) ॥ ೮ ॥ ಕೃಷ್ಣಪಕ್ಷದ 
ಮತ್ತು ಚಾತುರ್ಮಾಸ್ಯದಲ್ಲಿರುವ (ಆಷಾಢ ಶುಕ್ಲೈಕಾದಶಿಯಿಂದ ಆರಂಭಿಸಿ ಕಾರ್ತಿಕ ಶುಕ್ಲೈ 
ಕಾದಶಿಯವರೆಗೆ) ಏಕಾದಶಿಗಳಲ್ಲಿ ಮಕ್ಕಳಂದಿಗರಾದ , ಗೃಹಸ್ಥರು ಖಂಡಿತ ಉಪವಾಸ 
ಮಾಡಬೇಕು. ॥ ೯ || ನಿತ್ಯವ್ರತವಾದ ಏಕಾದಶಿಯಂದು ಹಗಲುಮತ್ತುರಾತ್ರಿ ಕೂಡ ಉಪವಾಸ 
ಮಾಡುವು ದರಿಂದ ಆ ಏಕಾದಶಿಯ ಹಿಂದಿನ ಹದಿನೈದು ದಿವಸದಲ್ಲಿ ಮಾಡಿರುವ ಪಾಪಗಳೆಲ್ಲವೂ 
ಪರಿಹಾರ ವಾಗುವುವು. ॥॥ ೧೦ ॥ ದಶಮೀ, ಏಕಾದಶೀ ಮತ್ತು ದ್ವಾದಶೀಗಳಿಂದ ಕೂಡಿದ ಈ 
ಏಕಾದಶೀ ವ್ರತವು ಅನೇಕ ನಿಯಮಗಳನ್ನು ಒಳಗೊಂಡಿದ್ದು ಇದರ ಆಚರಣೆಯಿಂದ 
ನಾನಾಬಗೆಯ ಅಪೇಕ್ಟೆಗಳು ನೆರವೇರುವುದರಿಂದ ಮೂರು ದಿನಗಳ ಈ ವ್ರತವನ್ನು 
ಕಾಮ್ಯವ್ರತವೆಂದು ಪರಿಗಣಿಸಲಾಗಿದೆ. ॥ ೧೧ ॥ ಬ್ರಹ್ಮಹತ್ಯೆಗೆ ಸರಿಸಮನಾದ ಅನೇಕ ಪಾಪಗಳು 
ಹರಿದಿವಸವಾದ ಏಕಾದಶಿಯಂದು ತಿನ್ನುವ ಅನ್ನವನ್ನು ಆಶ್ರಯಿಸಿಕೊಂಡಿರುತ್ತವೆ. ಆದ್ದರಿಂದ ಈ 
ದಿನ ಭೋಜನದಿಂದ ಪಾಪಗಳನ್ನು ಹೊಂದುತ್ತಾರೆಂದು ಅನೇಕ ಶಾಸ್ತ್ರಪುರಾಣಗಳಲ್ಲಿ 
ಉಕ್ತವಾಗಿದೆ. ॥ ೧೨-೧೩ ॥ ಶಕನಾದವನು ಮಕ್ಕಳು ಮತ್ತು ಬಂಧುಬಾಂಧವರೊಡನೆ ಶುಕ್ಲ ಮತ್ತು 
ಕೃಷ್ಣ ಎರಡೂ ಪಕ್ಪಗಳಲ್ಲಿಯೂ ವಿಷ್ಣುವಿಗೆ ಪ್ರೀತಿಕರವಾದ ಕಾಮ್ಯವೆಂದು ಕರೆಯಲ್ಪಟ್ಟ 
ಏಕಾದಶಿಯನ್ನು ಆಚರಿಸಬೇಕು. ॥ ೧೪ ॥ ವಿಷ್ಣುಪರಾಯಣರಾದ ಪುತ್ರವಂತರಾದ ಗೃಹಸ್ಥರು 
ಎರಡು ಪಕ್ಚಗಳಲ್ಲೂ ಈ ವೈಷ್ಣವವ್ರತವನ್ನು ಯಾವಾಗಲೂ ಆಚರಿಸಬೇಕು. ॥ ೧೫ ॥ ""ಶುಕ್ಷಪಕ್ಷವು 
ಹೇಗೋ ಕೃಷ್ಣಪಕ್ಷವು ಹಾಗೆಯೇ ಮತ್ತು ಕೃಷ್ಣಪಕ್ಷವು ಹೇಗೋ ಶುಕ್ಷಪಕ್ಷವೂ ಹಾಗೆಯೇ'' ಎಂದು 
ಎರಡು ಪಕ್ಷಗಳ ಏಕಾದಶಿಯನ್ನುಯಾರು ತಿಳಿಯುವರೋ ಅವರೇ ವೈಷ್ಣವರೆಂದು ಕರೆಯಲ್ಲಡಲು 
ಅರ್ಹರು. ॥ ೧೬ ॥ ಗಂಡ ಮಕ್ಕಳೊಡನಿರುವ ಮುತ್ತೈದೆಯು ಗಂಡನ ಆಜ್ಞಾದಿಂದ ಯಾವ 
ವ್ರತಾದಿಗಳನ್ನು ಆಚರಿಸುತ್ತಾಳೋ ಅವಳ ಸಕಲ ಇಷ್ಟಾರ್ಥಗಳೂ ಸಿದ್ಧಿಸುವುವು. ॥ ೧೭ ॥ 
""ಯಾವ ನಾರಿಯು ಗಂಡನ ಅನುಮತಿಯಿಲ್ಲದೆ ವ್ರತಜಪಾದಿಗಳನ್ನುಮಾಡುವಳೋ ಅವಳ ಈ 
ಕಾರ್ಯಗಳಿಲ್ಲವೂ ಫಲಪ್ರದಗಳಾಗುವುದಿಲ್ಲ'' ಹೀಗೆಂದು ಶಾಸ್ತ್ರಾದಿಗಳಲ್ಲಿ ನಿಶ್ಚಯಿಸಲ್ಪಟ್ಟಿದೆ. ।। 
೧೮ ॥ ವಿಧವೆಯೂ ವ್ರತ, ದಾನ ಮತ್ತು ಜಪಗಳನ್ನು ಮಾಡಬೇಕು. ಆದರೆ ಅವಳು ಯಾರ 
ಆಧೀನ್ಯದಲ್ಲಿಇದ್ದಾಳೆಯೋ ಅವರ ಆಜ್ಞಾದಿಂದಲೇ ಇವನ್ನೆಲ್ಲಾಮಾಡಬೇಕು; ಇಲ್ಲದಿದ್ದರೆ ಇವೆಲ್ಲ 
ನಿಷ್ಠಲವಾಗುವುವು. ॥॥ ೧೯ ॥। ಹೂವಿನಿಂದ ಅಲಂಕಾರ ಮಾಡಿಕೊಳ್ಳುವುದು, ಹೊಸ ಹೊಸ 


32 


498 ಪ್ರಯಾಗಮಾಹಾತ್ಮ ತಮ್‌ 


ಬಟ್ಟೆಗಳನ್ನು ಧಾರಣ ಮಾಡುವುದು, ಗಂಧಲೇಪನ, ಧೂಪದ ಸೇವನೆ, ಕಣ್ಣಿಗೆ ಕಾಡಿಗೆ 
ಹಚ್ಚಿಕೊಳ್ಳುವುದು ತಾಂಬೂಲಸೇವನೆ ಮುಂತಾದವುಗಳು ಉಪವಾಸವಿರುವಾಗ ದೋಷಯುಕ್ತ- 
ಗಳಾಗುವುದರಿಂದ ಇವುಗಳನ್ನು ಬಿಡಬೇಕು. ೨೦ ॥ ಮೃತಾಶೌಚ ಮತ್ತು ಜನನಾಶೌಚ ಮತ್ತು 
ರಜಸ್ವಲೆಯಾಗಿರುವ ಕಾಲಗಳಲ್ಲಿಯೂ ಉಪವಾಸವನ್ನು ಮಾಡಲೇಬೇಕು; ಆದರೆ 
ವ್ರತಜಪಾದಿಗಳನ್ನು ಮಾಡಬಾರದು. ॥। ೨೧ ॥ ರೋಗರುಜಿನಗಳ ಉಪಟಳವಿದ್ದಾಗ ಗಂಡ- 
ಹೆಂಡರಿಬ್ಬರೂ ನಿತ್ಯವಾಗಿರತಕ್ಕ ಉಪವಾಸವನ್ನು ಬಿಡಬಾರದು. ಆದರೆ ಮೂರು ದಿನಗಳಲ್ಲಿ 
ಮಾಡಬೇಕಾದ ಕಾಮ್ಯವ್ರತವನ್ನು ಮಾಡಬೇಕಾಗಿಲ್ಲ ॥1 ೨೨ ॥ ತೀವ್ರವಾದ ಖಾಯಿಲೆಗಳಿದ್ದಾಗ 
ಬ್ರಾಹ್ಮಣನ ದ್ವಾರಾ ನಿತ್ಯವಾದ ಏಕಾದಶಿಯನ್ನು ಮಾಡಿಸಬಹುದು. (ತಕ್ಕ ಸಂಭಾವನೆ ಮತ್ತು 
ಮರ್ಯಾದೆಗಳ ಸಹಿತ) ಆದರೆ ಮೂರು ದಿವಸಗಳ ಕಾಮ್ಯವ್ರತವನ್ನು ಬೇರೆ ಯಾರೂ 
ಪ್ರತಿನಿಧಿಸುವಂತಿಲ್ಲ, ॥1 ೨೩ ॥ ಯಾವ ವಿಧದಿಂದಲಾಗಲೀ ನಿತ್ಯವ್ರತವಾದ ಏಕಾದಶೀವ್ರತವನ್ನು 
ತಪ್ಪದೆ ಪರಿಪಾಲಿಸುವವನಿಗೆ ಯಾವ ಪಾತಕಗಳೂ ಅಂಟಿಕೊಳ್ಳುವುದಿಲ್ಲ. ಎಲ್ಲ ಫಲಗಳೂ 
ಲಭಿಸುವುವು. ॥ ೨೪ ॥ ಕ್ರಿಯೆಗಳನ್ನು ಪ್ರತಿನಿಧಿಸುವ ಪ್ರಥಮ ಕಲ್ಲವು ಯಾವುದು? ಮತ್ತು 
ಕರ್ತೃವನ್ನುಯಾರು ಪ್ರತಿನಿಧಿಸಬಲ್ಲರು? ಎಂಬ ವಿಕಲ್ಪ ಬಂದಾಗ ಹವಿಷ್ಯಾದಿಗಳನ್ನು ಯತ್ತಿಜಾದಿ 
ಪ್ರತಿನಿಧಿಗಳಿಂದ ಹೋಮ ಮಾಡಿಸುವುದು ಪ್ರಥಮ ಕಲ್ಪ. ಏತಕ್ಕೆಂದರೆ ಎಲ್ಲಬಗೆಯ ಹವಿಸ್ಸನ್ನು 
ಯಜಮಾನನೇ ಹೋಮ ಮಾಡಲಾರನು. ಬೇರೆ ಕ್ರಿಯೆಗಳಿಗೆ ಗೌಣ ರೀತಿಯಾಗಿ 
ಬೇರೆಯವರಾಗಬಹುದು. ಇದು ದ್ವಿತೀಯ ಕಲ್ಪವು. ॥ ೨೫ 1॥॥'ದಶಮೀ, ಏಕಾದಶೀ ಮತ್ತು 
ದ್ವಾದಶೀ ಎಂಬ ಮೂರು ದಿವಸಗಳ ವ್ಯಾಪಿಯಲ್ಲಿಆಚರಿಸುವ ಏಕಾದಶೀವ್ರತವು ಕಾಮ್ಯವ್ರತವು. 
ಇದು ನಾನಾಬಗೆಯ ನಿಯಮಗಳಿಗೆ ಒಳಪಟ್ಟಿದೆ. ॥॥ ೨೬ ॥। ಕಾಮ್ಯವ್ರತದ ಫಲವನ್ನು 
ಅಪೇಕ್ಸಿಸುವವರು ದಶಮಿಯ ರಾತ್ರಿಯ ಭೋಜನ, ಏಕಾದಶಿಯ ಬೆಳಗ್ಗಿನ ಮತ್ತು ಸಾಯಂಕಾಲದ 
ಭೋಜನ; ಮತ್ತು ದ್ವಾದಶಿಯರಾತ್ರಿಯ ಭೋಜನ ಹೀಗೆ ಈ ನಾಲ್ಕು ಭೋಜನಗಳನ್ನು 
ಮಾಡಬಾರದು. ॥೨೭। ಏಕಾದಶಿಯ ನಿತ್ಯವ್ರತದಲ್ಲಿರುವವನು ಏಕಾದಶಿಯಂದು ಬೆಳಗ್ಗಿನ ಮತ್ತು 
ರಾತ್ರಿಯ ಭೋಜನಗಳನ್ನು ಬಿಡಬೇಕು. ದ್ವಾದಶೀದಿನ ಹರಿವಾಸರವಿದ್ದರೆ ಅಂದರೆ ಏಕಾದಶೀ 
ಘಳಿಗೆಗಳಿದ್ದರೆ ಅಂದೂ ಭೋಜನವನ್ನು ಬಿಡಬೇಕು. ॥॥ ೨೮ ॥ ಕಂಚಿನ ಪಾತ್ರೆಯನ್ನೂ, ಉದ್ದು 
ಮಿಶ್ರಿತ ಅನ್ನವನ್ನೂ, ಜೇನುತುಪ್ಪವನ್ನೂ, ಮತ್ತೊಬ್ಬರ ಮನೆಯ ಅನ್ನವನ್ನು ತಿನ್ನುವುದು, ಮತ್ತೆಮತ್ತೆ 
ನೀರು ಕುಡಿಯುವುದು, ಸ್ಪೀಸಂಗವನ್ನೂ, ಎಣ್ಣೆ ಹಚ್ಚಿಕೊಂಡ ಅಭ್ಯಂಜನ ಸ್ಥಾನವನ್ನೂ ಹಗಲು 
ನಿದೆ ್ರೈಯನ್ನು ಮತ್ತುಹಾಸಿಗೆಯುಳ್ಳ ಮಂಚದ ಮೇಲೆ ಮಲಗುವುದನ್ನು ದಶಮೀದಿವಸ ಬಿಡಬೇಕು. 
ಮತ್ತುದಶಮಿ ದಿವಸ ಒಪ್ಪತ್ತುಭೋಜನ ಮಾಡಬೇಕು. ಏಕಾದಶೀವ್ರತವು ಗುಣಪೂರ್ಣವಾಗಲು 
ಇನ್ನೂ ಅನೇಕ ಬೇರೆ ಬೇರೆ ನಿಯಮಗಳನ್ನು ಪಾಲಿಸಬೇಕು. ॥ ೨೯-೩೦ ।ಟ। ಅವುಗಳೆಂದರೆ 
ಅಭ್ಯಂಜನ, ಗಂಧಲೇಪನ, ಹಲ್ಲುಜ್ಜುವುದು, ಸ್ವೀಸಂಗ, ಹಗಲು ನಿದ್ರೆ ಮಾಡುವುದು, ತಾಂಬೂಲ 
ಸೇವನೆ, ಆಗಾಗ್ಗೆನೀರು ಕುಡಿಯುವುದು ಇವುಗಳನ್ನುಬಿಡಬೇಕು. 115.೧ 11 ಪತಿತರು, ಅಂತ್ಯಜರು, 
ಸೂತಕದಲ್ಲಿರುವವರು, ಪಾಖಂಡಿಗಳು, ನಾಸಿಕರು, ಮೈಲಿಗೆಯಲ್ಲಿರುವವರು ಮತ್ತುರಜಸ್ವಲೆ- 
ಯಾದವರು ಇವರೊಡನೆ ಮಾತನಾಡುವುದು ಅವರನ್ನುದರ್ಶನ ಮಾಡುವುದು ಕೂಡ ಏಕಾದಶೀ 
ವ್ರತದಲ್ಲಿರುವವರಿಂದ ಬಿಡಲ್ಪಡಬೇಕು. ಕಂಚಿನ ಪಾತ್ರೆ, ಜೇನುತುಪ್ಪ ಅಭ್ಯಂಗ, ಅನವಶ್ಯಕವಾಗಿ 
ಮಾತನಾಡುವುದು, ಪುನರ್ಭೊೋಜನ, ಪರಾನ್ನಭೋಜನ ಇವುಗಳನ್ನು ಸಹ ಕಾಮ್ಯವ್ರತಿಯು 


ಅಧ್ಯಾಯ ೬೬ 499 


ಬಿಡತಕ್ಕದ್ದು. ॥೩೨-೩೩ ॥| ದ್ವಾದಶೀದಿನ ಪಾರಣೆಯ ದಿನವಾದುದರಿಂದ ಅಂದು ಅಲ್ಲದ್ವಾದಶೀ 
ಇದ್ದರೂ ಸಂಧ್ಯಾವಂದನೆಯನ್ನೂಮಾಧ್ಯಾಹ್ನಿಕೆಯನ್ನೂ ಬೆಳಗ್ಗೆಯೇ ಮಾಡಿ ಮುಗಿಸಬೇಕು. ೩೪ 
|| ಶ್ರುತಿಗಳನುಸಾರವಾಗಿ ಈ ಎರಡು ಕರ್ಮಗಳನ್ನು ಮಾಡಬೇಕಾಗಿರುವುದರಿಂದ ಈ 
ಕರ್ಮಗಳನ್ನು ಅದರಲ್ಲಿಯೂ ಮಾಧ್ಯಾಹ್ನಿಕ ಸಂಧ್ಯೆಯನ್ನು ಸಂಕೋಚ ಮಾಡಬಾರದು; . 
ಸ್ಫೃತಿಗಳನ್ನನುಸರಿಸಿ ಕರ್ಮ ಮಾಡುವ ಸ್ಥಾರ್ತರಿಗೆ ಈ ಸಂಕೋಚವುಂಟು. ಸ್ಮಾರ್ತ ಮತ್ತು 
ಪೌರಾಣಿಕ ಕರ್ಮಾನುಷ್ಠಾನಗಳಿಗಿಂತ ಶ್ರೌತಕರ್ಮಾನುಷ್ಠಾನವು ಪ್ರಬಲವಾದುದು ಎಂದು 
ಮತವಿದೆ. ೩೫ ।। ದ್ವಾದಶಿಯ ಮೊದಲನೆಯ ಪಾದವು ಹರಿವಾಸರವೆಂದು ಕರೆಯಲ್ಪಡುತ್ತದೆ. 
ವಿಷ್ಣುಭಕ್ತಿಯುಳ್ಳವನು ಆ ಮೊದಲನೆಯ ಪಾದವು ಮುಗಿದ ಮೇಲೆಯೇ (ಅಂದರೆ ಹರಿವಾಸರವು 
ತೀರಿದಮೇಲೆಯೇ) ಪಾರಣೆಯನ್ನು ಮಾಡಬೇಕು. ॥1೩೬ ॥| ಇವೇ ಮೊದಲಾದ ನಿಯಮಗಳನ್ನು 
ತಿಳಿದುಕೊಂಡು ಏಕಾದಶೀವ್ರತವನ್ನು ಮಾಡಬೇಕು. ಶಾಸ್ತ್ರಗಳಲ್ಲಿ ಹೇಳಿರುವ ದಾರಿಯಲ್ಲಿ 
ಏಕಾದಶಿಯನ್ನುತೀರ್ಮಾನಿಸಬೇಕು. ॥೩೭ ॥1 


॥| ಅರವತ್ತಾರನೆಯ ಅಧ್ಯಾಯವು ಸಮಾಪವಾಯಿತು ॥. 


॥ ಅಥ ಸಪಷಷಿತಮೋತಧ್ಯಾಯಃ ॥ ೬೭ ॥ 


ಸೂತ ಉವಾಚ 
ಅಥ ವಕ್ಷ್ಯೇ ಮುನಿಶ್ರೇಷ್ಠಾ ಏಕಾದಶ್ಯಾ ವಿನಿರ್ಣಯಮ್‌ । 
ವೈಷ್ಣವಸ್ಥಾರ್ತ ಯೋಗೇನ ವ್ರತಂ ಭವತಿ ನಿಶ್ಚಿತಮ್‌ WO 
ಸಂಪೂರ್ಣೈಕಾದಶೀ ವಿದ್ಧಾ ಖಂಡಾ ಚೇತಿ ತ್ರಿಧಾ ಮತಾ । 
ಖಂಡಾಯಾಂ ನಾಸ್ತಿಸಂದೇಹೋ ದ್ವಯೋರ್ನಿರ್ಣಯ ಉಚ್ಛತೇ ॥೨॥ 
ಪೂರ್ವಾರುಣೋದಯೇ ವ್ಯಾಪ್ಯ ಪರಸೂರ್ಯೊೋದಯೇ ಸ್ಥಿತಾ । 
ಸಂಪೂರ್ಣೈಕಾದಶೀ ಪ್ರೋಕ್ತಾ ಸೂರ್ಯಾತೂರ್ಯಂ ಪರಾ ತಿಥಿ: ॥೩॥ 
ಅರುಣೋದಯಕಾಲೇ ತು ದಶಾಲೇಶೋಪಪಿ ದೃಶ್ಯತೇ । 


ಸಾ ವಿದ್ಫೈಕಾದಶೀ ಜ್ಞೇಯಾ ಪರಾ ಖಂಡಾ ಪ್ರಕೀರ್ತಿತಾ ॥1೪॥ 
ಅರುಣೋದಯವೇಧಶ್ವ ವೇಧ: ಸೂರ್ಯೋದಯೇ ತಥಾ । 
ದ್ವಿವಿಧೋ ದಶಮೀವಿದ್ಧೋ ವೈಷ್ಣವಸ್ಥಾರ್ತಯೋಃ ಕ್ರಮಾತ್‌ | ೫॥ 
ಅರುಣೋದಯವೇಧಂ ತು ವೈಷ್ಣವಸರ್ವಥಾ ತ್ಯಜೇತ್‌ | 
ಸ್ನಾರ್ತಸೂರ್ಯೋದಯೇ ವೇಧಂ ತ್ಯಜೇದಿತಿ ವಿನಿರ್ಣಯಃ Wt ॥ 
ವೈಖಾನಸಾಗಮಪ್ರೋಕಾಂ ಪಂಚರಾತ್ರೋದಿತಾಂ ತಥಾ । 
ದೀಕ್ಷಾಂ ಯೋ ವೈಷ್ಣವಃ ಪ್ರಾಪ್ಯ ಸ ವೈ ವೈಷ್ಣವ ಉಚ್ಯತೇ 1 ೭॥ 
ನೈಕಾದಶೀಂ ತ್ಯಜೇದ್ಯಸ್ತು ಸಂಕಟೇ ಪಿ ಪರಾ ಯದಿ | 
ಜಿತಾಂತರಾದಿಷಡ್ಜರ್ಗಸ್ಸವೈ ವೈಷ್ಣವ ಉಚ್ಛತೇ uC 
ಇಲಲಣ ಶೆ 

ಸಮಬುದ್ಧಿಸದಾ ಲೋಕೇ ಮಿತ್ರೋದಾಸೀನಶತ್ರುಷು । 
ಎಷ್ಣುರೂಪಂ ಜಗತ್ಸರ್ವಂ ಸ ವೈ ವೈಷ್ಣವ ಉಚ್ಛತೇ 1 ೯॥ 
ದ್ರವೀಭೂತಂ ತು ಯಚ್ಚಿತಂ ವಿಷ್ಣುಪಾದಾಂಬುಜೇ ಕ್ಷಣಾತ್‌ । 
ಚಲತೇ ನ ಸ್ವಭಾವೇನ ಸ ವೈಷ್ಣವ ಉದಾಹೃ್ಛತಃ Il ೧೦ ॥ 
ಚೀದೋ ನೈವಾವಯೋರ್ವಿಷ್ಲೋರಿತಿ ವಾಕ್ಯಮನುಸ್ಥರನ್‌ | 
ಶಿವಂನ ದ್ವೇಷ್ಟಿ ಶೈವಂ ಚ ವೈಷ್ಣವಸ್ಸ ಹರಿಪ್ರಿಯಃ 11 ೧೧॥ 
ಸತ್ತೆ ಕ್ರೇಮರಶನಾಬದ್ಧೋ ಜಾತು ಯದ್ದ ವಯಂ ಹರಿಃ । 
ನ ಮುಂಚತಿ ತದಾಯತೋ ವೃಷ್ಣವಾಗ ಸ್ಸ ಉಚ್ಛತೇ I ೧೨ ॥ 
ಶಿವಾದಿದೀಕ್ಬಾಮಾಪನ್ನಃ ಶೌತಸ್ನಾರ್ತಕ್ರಿಯಾಪರಃ | 

pi 4 ೬ 
ಪ್ರಾಗುಕ್ತಲಕ್ಷಣೈೆರ್ಯಕ್ತ ಸ್ಮಾರ್ತ ಇತ್ಯುಚ್ಛತೇ ಬುದ್ಧೆಃ | ೧೩ ॥ 


ಅರುಣೋದಯವಿದ್ದಾಯಾಮೇಕಾದಶ್ಯಾಮುಪೋಷಣಮ್‌ I 
ನ ಕುರ್ಯಾದ್ವೈಷ್ಣವೋ ನಿತ್ಯಂ ಸ್ಮಾರ್ತ: ಕಾಮ್ಯಂ ಪರಿತ್ಯಜೇತ್‌ I ೧೪ ॥ 


500° 


ಅಧ್ಯಾಯ ೬೭ 501 


ಏಕಾದಶೀ ದ್ವಾದಶೀ ವೋಭಯಂ ವಾ ಯದಿ ವರ್ಧತೇ | 
ಶುದ್ಧಾಪ್ಯೇಕಾದಶೀ ತ್ಯಾಜ್ಯಾ ತದಾ ವಿಷ್ಣುಪರಾಯಣೈಃ ॥1 ೧೫ ॥ 
ಪಕ್ಷತ್ರಯೇ ಪಿ ದ್ವಾದಶ್ಯಾಂ ವೈಷ್ಣವಾನಾಮುಪೋಷಣಮ್‌ । 

ಸ್ಥಾರ್ತಃ ಸೂರ್ಯೋದಯೇ ವಿದ್ಭಾಂ ತ್ಯಜೇನ್ನಿತ್ಯಂ ವ್ರತೇ ಸದಾ ॥೧೬॥ 
ಶುದ್ಧಾ ವಿದ್ದಾದ್ದಿಧಾ ತ್ರೇಧಾ ಭಿನ್ನಾ ನ್ಯೂನಸಮಾಧಿಕೈ: I 


ತ್ರಿಧೈಕ್ಕಕಾ ಪುನರ್ಭಿನ್ನಾ ದ್ವಾದಶ್ಯೂನಸಮಾಧಿಕೈ: 1 ೧೭ ॥ 
ಪರೋದಯಾದ್ದಟೀ ನ್ಯೂನಾ ಪಲನ್ಯೂನೋದಯಾಧಿಕಾ I 

ನ್ಯೂನಾ ಸಮಾಧಿಕಾ ಜ್ಞೇಯಾ ಸೂಕ್ಶ್ಮದೃಹ್ಟ್ಯಾ ವಿಚಕ್ಷಣ್ಯೆಃ 1 ೧೮ ॥ 
ಷಟ್ಟು ಪೂರ್ವಾರ್ಧಪಕ್ಷೇಷು ಸಪಮೇ ಚಾಷ್ಠಮೇ ತಥಾ | 

ಕರ್ತವ್ಯಾ ಗೃಹಿಭಿಃ ಪೂರ್ವಾ ವಿಧವಾ ಯತಿಭಿಃ ಪರಾ 11೧೯ ॥ 
ಸಕಾಮಾ ಗಹಿಭಿಃ ಪ್ರೋಕ್ತಾ ನಿಷ್ಯಾಮಾ ಯತಿಭಿಸಥಾ । 

ಪರಾಖಿಲಾನಾಂ ನವಮ ಇತಿ ಶುದ್ಧಾವಿನಿರ್ಣಯಃ 1 ೨೦ ॥ 
ಜ್ಯೋತಿಶ್ಛಾಸ್ತೇಣ ನಿಶ್ಚಿತ್ಯ ತಿಥಿಂ ತತ್ರ ವ್ರತಂ ಚರೇತ್‌ | 

ಸ್ಥೂಲದ್ಧಹ್ಟ್ಯಾ ನ ಕುರ್ವೀತ ಸಂದೇಹೇ ತು ಪರಾ ಭವೇತ್‌ 1 ೨೧ ॥ 
ಏಕಾದಶ್ಯಾಂ ಪಿತೃಶ್ರಾದ್ಧಂ ಭವೇದ್ಯದಿ ಮುನೀಶ್ಚರಾಃ ! 

ಕುರ್ವೀತ ವಿಧಿವಚ್ಛ್ರಾದ್ಧಮಾಘಾ ತ್ರಯ ಪಿತೃಸೇವಿತಮ್‌ I ೨೨ ॥ 
ವ್ರತೇsಹನಿ ಖತುಸ್ನಾತಾ ಯಸ್ಯ ಭಾರ್ಯಾ ಪತಿವ್ರತಾ । 

ಪರರಾತ್ರೇ ಯತುಂ ದದ್ಯಾತ್‌ ಷೋಡಶ್ಯಾಮಿತಿ ಕೇಚನ || ೨೩ ॥ 
ಏಕಾದಶ್ಯಾಂ ವ್ರತೀ ಕೃತ್ವಾ ಗಂಡೂಷಾನ್ಹ್ವಾದಶೋಷಸಿ | 

ನದ್ಯಾದೌ ವಿಧಿವತ್ಥಾ ತಃ ಸ್ನಾತ್ವಾಸಂಕಲ್ಪಯೇದ್ವೃತಮ್‌ (1 ೨೪ ॥ 
ನಿತ್ಯಕೃತ್ಯಮನುಷ್ಠಾಯ ಗತ್ವಾ ಗೇಹೇ ಶುಚಿಸ್ನಲೇ । 

ವಿದಧ್ಯಾನ್ನಂಟಪಂ ತತ್ರ ಪುಷ್ಠಪಲ್ಲವಶೋಭಿತಮ್‌ || ೨೫ ॥ 
ತತ್ರ ಸಂಪೂಜಯೇದ್ದಿಷ್ಲುಮುಪಚಾರೈರನೇಕಧಾ । 

ಯಥಾಶಕ್ತಿ ಯಥಾಜ್ಞಾನಂ ಯಥಾಭಕಿಸಮನಿತಃ i ೨೬ ॥ 
ನಾನಾಪುಷೆ ಶ್ಚ ಮಾಲ್ಕೈಶ್ಚತುಲಸೀನಾಂ ದಲೈಶ್ಯುಚ್ಛಃ I 

ಧೂಪದೀಪೈಶ್ಚ ನೈವೇದ್ಯೈಃ ಪೂಜಯೇದೃಕ್ತಿಮಾನ್‌ ವ್ರತೀ ॥1 ೨೭ ॥ 
ವಿಷ್ಣುಮಂತ್ರ ಜಪೈರ್ನಾನಾಸೂಕ್ತ್ಷಪಾಕೈರತಂದ್ರಿತಃ | 

ಪ್ರದಕ್ಷಿಣನಮಸ್ಕಾರೈಃ ಸೋತ್ರಪಾಠೈರ್ನಯೇದ್ದಿನಮ್‌ | ೨೮ ॥ 


ವಿಷ್ನೋಸಮಂತತೋ ರಾತಾ ದೀಪಾನುದ್ಧೋಧ್ಯ ಮಂಗಲಾನ್‌ । 
ಜಾಗರಂ ತತ್ರ ಕುರ್ವೀತ ಗೀತವಾದಿತ್ರನರ್ತನ್ಫೈ: | ೨೯ ॥ 


502 ಪ್ರಯಾಗಮಾಹಾತ್ಮ್ಯಮ್‌ 
ವಾಸುದೇವಸ್ಯ ಪುರತೋ ರಾತ್ರೌ ಗಾಯತಿ ಯಃ ಪುಮಾನ್‌ । 


ಗಾಂಧರ್ವಗಾಯನಂ ಶ್ವಣ್ನನ್ನಿಂದ್ರಲೋಕಂ ಪ್ರಯಾತ್ಯಸೌ i ೩೦ ॥ 
ಜಾಗರೇ ತು ವಿಶೇಷೇಣ ಪುಣ್ಯಂ ಶಾಸ್ತ್ರೇ 5ವಧಾರಿತಮ್‌ I 

ಧರೋದ್ಧಾರೇ ವರಾಹೇಣ ಪೃಥಿವೈ ಲ ಕಥಿತಂ ಪುರಾ 11೩೧ ॥ 
ಹರಿಜಾಗರಣೇ ಗೀತೇ ವಾದ್ಯೇ ನೃತ್ಯೇ ಪ್ರಬೋಧನೇ ॥ 

ತತ್ತರ್ವಂ ಯತ್ತುರಾ ವೃತಂ ವ್ಯಾಸೇನೋಕಂ ಮಮಾಂತಿಕೇ 1 ೩೨॥ 
ನ ಯೋಗ್ಯ: ಪ್ರಾಪ್ಯತೇ ಸಾಂಖ್ಯೈಸಪಸಾ ಚ ಸ್ವಧರ್ಮತಃ । 

ಅನಾಯಾಸೇನ ತತ್ಹ್ತಾ ್ರಿಪ್ಯಮೇಕಾದಶ್ಯಾಂ ಚ ಜಾಗರಾತ್‌ I ೩೩ ॥ 
ನಾತ್ರ ದಾನಂ ಪ್ರಶಂಸಂತಿ ನಾಷ್ಟಾಂಗೋ ಯೋಗಧಾರಣಾ । 

ಯತ್ನಲಂ ಲಭತೇ ರಾತ್ರೌ ಕೃಷ್ಣವಕ್ವಾವಲೋಕನಾತ್‌ ॥ ೩೪ ॥ 
ನೃತ್ಯಗಾಯನವಾದ್ಯಾನಿ ಯೇ ವೈ ಕುರ್ವಂತಿ ಜಾಗರೇ ॥ 

ನ ತೇಷಾಂ ಪುನರಾವೃತ್ತಿ; ಕಲ್ಪಕೋಟಿಶತೈರಪಿ 1 ೩೫ ॥ 
ಏಕಾದಶ್ಯಾಂ ನಿರಾಹಾರೋ ರಾತ್ರೌ ಜಾಗರಣಂ ನರಃ । 

ಹೃಷಿಕೇಶಾಗ್ರತಃ ಕೃತ್ವಾಸರ್ವಾನ್ಯಾಮಾನವಾಪ್ನುಯಾತ್‌ ॥ ೩೬ ॥ 
ತಾಲವೀಣಾಮೃದಂಗಾಶ್ಚವಾದಯಂತಿ ಚ ಯೇ ನರಾಃ । 

ಪ್ರಸನ್ನೋ ಮಾಧವಸ್ಟೇಷಾಂ ಜಾಗರೇ ಭವತಿ ಧ್ರುವಮ್‌ ೩೭ ॥ 
ಪಾತಕೀ ಪುಲ್ಕಸಃ ಕಶ್ಚಿದ್ದೀತಪುಣ್ಯೇನ ರಾಕ್ಷಸಮ್‌ । 

ವನಾಂತೇ ಮೋಚಯಾಮಾಸ ಕೃಪಯಾ ಮುನಿಸತಮಾಃ 1೩೮ ॥ 


ಏವಂ ಪ್ರಭಾವಾ ಬಹುಧಾ ಕಥಿತೈಕಾದಶೀ ಮಯಾ । 
ಸಾಂಗೋಪಾಂಗಂ ಯಥಾಶಕಾ ರ್ಯ ಕಿಮನ್ಯಚ್ಛ್ರೋತುಮಿಚ್ಛಥ ೩೯ 


|| ಇತಿ ಸಪಷಷ್ನಿತಮೋಧ್ಯಾಯಃ I 
॥॥ ಅರವತ್ತೇಳನೆಯ ಅಧ್ಯಾಯವು ॥ 


ಸೂತರು ಹೇಳಿದರು 

ಎಲ್ಲೆ ಯಷಿಗಳೇ! ಮುನಿಶ್ರೇಷ್ಠರೇ। ಏಕಾದಶೀತಿಥಿಯ ನಿರ್ಣಯವನ್ನುಹೇಳುತ್ತೇನೆ, ಕೇಳಿ. 
ಈ ರೀತಿ ವೈಷ್ಣವರು ಮತ್ತು ಸ್ನಾರ್ತರುಗಳಿಬ್ಬರಿಗೂ ಅನ್ವಯಿಸುವಂತೆ ಏಕಾದಶೀತಿಥಿಯು 
ನಿರ್ಣಯಿಸಲ್ಪಡುವುದು. ।। ೧॥। ಏಕಾದಶೀತಿಥಿಯು ಸಂಪೂರ್ಣೈಕಾದಶೀ, ವಿದ್ವೈಕಾದಶೀ ಮತ್ತು 
ಖಂಡೈಕಾದಶೀ ಎಂದು ಮೂರು ಬಗೆಗಳಾಗಿವೆ. ಖಂಡೈಕಾದಶೀವಿಷಯದಲ್ಲಿ ಸ್ವಲ್ಪವೂ 
ಸಂದೇಹವಿಲ್ಲ ಇನ್ನು ಉಳಿದ ವಿದ್ಧ ಮತ್ತು ಸಂಪೂರ್ಣೈಕಾದಶೀ ಬಗ್ಗೆ ನಿರ್ಣಯವು 
ಹೇಳಲ್ಪಡುವುದು. ॥। ೨ ॥। ಮೊದಲಿನ ಅರುಣೋದಯದಿಂದ ಆರಂಭಿಸಿ ಮರುದಿನದ 
ಸೂರ್ಯೋದಯದವರೆಗೆ ವ್ಯಾಪಿಸಿರುವ ಏಕಾದಶಿಯು ""ಸಂಪೂರ್ಣೈಕಾದಶೀ'' ಎಂದು 


ಅಧ್ಯಾಯ ೬೭ 503 


ಕರೆಯಲ್ಪಡುವುದು. ಸಾಮಾನ್ಯವಾಗಿ ಏಕಾದಶೀ ವಿನಹ ಒಂದು ಸೂರ್ಯೋದಯದಿಂದ ಹಿಡಿದು 
ಇನ್ನೊಂದು ಸೂರ್ಯೋದಯದವರೆಗಿರುವ ತಿಥಿಯು ಸಂಪೂರ್ಣ ತಿಥಿಯೆಂದು ಹೇಳಲ್ಪಡುತ್ತದೆ. 
॥ ೩ ॥ ಅರುಣೋದಯಕಾಲದಲ್ಲಿ ದಶಮಿಯ ಲೇಶವು ಇದ್ದರೂ ಏಕಾದಶೀಯನ್ನು 
“ವಿದ್ವೈಕಾದಶೀ”' ಎಂದು ತಿಳಿಯಬೇಕು. ಇವೆರಡರಿಂದ ಭಿನ್ನವಾದ ಎಂದರೆ, ಅರುಣೋದಯ 
ದಿಂದ ಆರಂಭಿಸಿ ಮರುದಿನ ಸೂರ್ಯೋದಯ ಪರ್ಯಂತವೂ ವ್ಯಾಪಿಸದಿರುವ, ಹಾಗೂ 
ಅರುಣೋದಯ ಕಾಲಕ್ಕೆ ದಶಮಿಯ ಲೇಶವಿಲ್ಲದಿರುವ ಏಕಾದಶೀತಿಥಿಯು ""ಖಂಡೈಕಾದಶೀ'' 
ಎಂದು ತಿಳಿಯಬೇಕು. ॥ ೪ ॥ ದಶಮೀತಿಥಿಯು ಏಕಾದಶೀತಿಥಿಯ ಪ್ರಾತಃಕಾಲದ 
ಅರುಣೋದಯದಲ್ಲಿ ನುಗ್ಗಿ ತನ್ನ ವ್ಯಾಪ್ತಿಯನ್ನು ಹೊಂದಿದ್ದರೆ ಅದಕ್ಕೆ ಅರುಣೋದಯವೇಧೆ 
ಎಂದೂ ಸೂರ್ಯೋದಯದ ಕಾಲದಲ್ಲಿಯೂ ದಶಮಿಯು ನುಗ್ಗಿ ಬಂದರೆ ಅಂತಹ 
ped ಸೂರ್ಯೋದಯವೇಧೆಯೆಂದೂ ಕರೆಯುತಾರೆ. ಅರುಣೋದಯವೇಧೆಯು 
ೈಷ್ಠವರಿಗೂ, ಸೂರ್ಯೋದಯವೇಧವು ಸ್ಥಾರ್ತರಿಗೂ ಸಮೃತವಾದುವುಗಳು. | ೫ ॥ 
ವ ees ವೈಷ್ಣವರು ಬಿಡಲೇಬಾರದೆಂದು ಹಾಗೆಯೇ ಸೂರ್ಯೋದಯ 
ವೇಧವನ್ನುಸ್ಥಾರ್ತರು ಜಷ ಬಾಂ್ಬಂತು ನಿರ್ಣಯಗಳಾಗಿವೆ. ॥| ೬ ॥ ವೈಖಾನಸಾಗಮದಲ್ಲಿ 
ಹೇಳಿರುವ ಮತ್ತು ಪಂಚರಾತ್ರದಲ್ಲಿ (ಇದು ಶ್ರೀನಾರಾಯಣದೇವರಿಂದಲೇ ರಚಿತವಾದ 
ಗ್ರಂಥವು) ಹೇಳಿರುವಂತೆಯೂ ದೀಕ್ಷೆಯಲ್ಲಿ ಇರುವವರೇ ವೈಷ್ಣವರು. ॥ ೭ ॥ ಯಾರು 
ಮಹತ್ತರವಾದ ಸಂಕಟಪ್ರಾಪವಾದರೂ ಏಕಾದಶೀವ್ರತದ ದೀಕ್ಷೆಯನ್ನು ಬಿಡುವುದಿಲ್ಲವೋ, 
ಯಾರು ಅರಿಷಡ್ವರ್ಗವನ್ನೂ, ತನ್ನ ಮನಸ್ಸನ್ನೂ ಗೆದ್ದಿರುವನೋ ಅವನೇ ವೈಷ್ಣವನು. ॥ ೮ ॥ 
ಯಾರು ಮಿತ್ರರು, ಉದಾಸೀನರು ಮತ್ತು ಶತ್ರುಗಳಲ್ಲಿ; ಸಮಭಾವವನ್ನಿಟ್ಟುಕೊಂಡು ಜಗತ್ತೆಲ್ಲವನ್ನೂ 
ವಿಷ್ಣುಪ್ರ ತಿಮಾರೂಪವೆಂದು ತಿಳಿಯುತ್ತಾರೋ ಅವರೇ ವೈಷ್ಣವರು. | ೯ ॥ ಯಾರ ಹೃದಯವು 
ವಿಷ್ಣುಪಾದಕಮಲದ ದರ್ಶ ನವಾಗುತ್ತಲೇ ಕರಗಿಹೋಗುವುದೋ, ಯಾರು ತನ್ನ ಸಾತ್ವಿಕ 
ಸ್ಸ ಸ್ವಭಾವದಿಂದ ವಿಚಲಿತರಾಗುವುದಿಲ್ಲಪೋ « ಅವರೇ ವೈಷ್ಣವರು. ॥॥ ೧೦ ॥ ನಮ್ಮಿಬ್ಬರಲ್ಲಿಯಾವ 
ಮತಭೇದವನ್ನೂ ಎಣಿಸದೆ ಯಾರು ಶಿವನನ್ನೂ, ಶಿವಭಕ್ತನನ್ನೂ ದ್ವೇಷ ಮಾಡುವುದಿಲ್ಲವೋ 
ಅವನೇ ನಿಜವಾದ ವೈಷ್ಣವಾಗ್ರೇಸ ಸರನು. (ಆಂದರೆ ಶಿವನೂ ನಿಜವಾದ ವೈಷ್ಣವನೇ ಎಂಬ 
ಭಾವದಿಂದ ಶಿವನನ್ನೂ ಿವಭಕ್ತರನ್ನೂ ಆದರದಿಂದ ಕಾಣುವವನು ಎಂದರ್ಥ) (| ೧೦ ॥ ಯಾರ 
ಹೃದಯದಲ್ಲಿ ಶ್ರೀಹರಿಯು ಪ್ರೇಮವೆಂಬ ಪಾಶದಿಂದ ಬಂಧಿಸಲ್ಪಟ್ಟಿದಾನೋ ಮತ್ತು ಅವನನ್ನು 
ಬಿಡುವುದೇ ಇಲ್ಲವೋ ಅವನೇ ವೈಷ್ಠವಾಗ್ರೆ €ಸರನು. ॥। ೧೨ ॥ ಶಿವನೇ ಮೊದಲಾದ ಐದು 
ದೇವತೆಗಳಲ್ಲಿ ಒಬ್ಬ ರನ್ನು ಪೂಜಿಸುತ್ತಾ 'ಶ್ರಾ ತಮತು ಸ್ಫಾರ್ತಕ್ರಿಯ ಪರನಾಗಿದ್ದುಹಿಂದೆ ಹೇಳಿದ 
ಸೂರ್ಯೊ ದಯವೇಧದ ಏಕಾದಶೀವ, 5 ತಾಚರಣೆಯುಳ್ಳವಾಗಿದ್ದವನ ಲಕ್ಷಣಗಳಿಂದ ಕೂಡಿದ್ದರೆ 
ಅವನನ್ನು ಸ್ಮಾರ್ತನೆಂದು ಕರೆಯುತ್ತಾರೆ. ॥ ೧೩ ॥ ಅರುಣೋದಯದಲ್ಲಿ ದಶಮಿಯಿಂದ 
ವಿದ್ಧವಾದ ಏಕಾಶಿಯಲ್ಲಿ ವೈಷ್ಣವರು ಉಪವಾಸವನ್ನು ಮಾಡಬಾರದು; ಸ್ನಾರ್ತರು ಕಾಮ್ಮವಾದ 
ಏಕಾದಶಿಯನ್ನು ದರ Real ಏಕಾದಶಿಯಾಗಲೀ, ದ್ವಾ ದಶಿಯಾಗಲೀ, ಎರಡೂ 
ಆಗಲೀ ವೃದ್ಧಿಯಾಗುವ ಪಕ್ಷದಲ್ಲಿ (ದಿನಪೂರ್ತಿಯಿದ್ದು, ಮಾರನೇ ದಿನವೂ ಇರುವ ಪ ಪಕ್ಷಕ್ಕೆ) 
ಶುದ್ಧವಾದ ಏಕಾದಶಿಯೂ ಸ ಹ ವಿಷ್ಣುಭಕ್ತರಿಗೆ ತೃ ಜಿಸಲು ಯೋಗ್ಯವಾದದ್ದು!। ೧೫ 11 ಈ ಮೂರು 
ಪಕ್ಷದಲ್ಲಿಯೂ ವೈಷ್ಣವರು ದ್ವಾದಶಿಯಂದು ಉಪವಾಸ ಮಾಡಬೇಕು. ಸ್ನಾರ್ತರು 


504 ಪ್ರಯಾಗಮಾಹಾತ್ಮ್ಯಮ್‌ 


ಸೂರ್ಯೋದಯದಲ್ಲಿ ವಿದ್ಧವಾದ ಏಕಾದಶಿಯನ್ನು ನಿತ್ಯವ್ರತದಲ್ಲಿ ಪರಿತ್ಯಾಗ ಮಾಡಬೇಕು. 
॥ ೧೬ ॥ಐಕಾದಶಿಯು ಶುದ್ಧಹಾಗೂ ವಿದ್ಧಎಂದು ಎರಡು ವಿಧ. ಇವೆರಡೂ ಸಹ ನ್ಯೂನ, ಸಮ, 
ಅಧಿಕ ಎಂದು ಪ್ರತ್ಯೇಕವಾಗಿ ಮೂರು ವಿಧ. ಇದರಂತೆಯೇ ದ್ವಾದಶಿಯೂ ನ್ಯೂನ, ಸಮ, ಅಧಿಕ 
ಎಂದು ಮೂರು ವಿಧ (ಏಕಾದಶಿಯಲ್ಲಿಶುದ್ಧನ್ಯೂನ, ಶುದ್ಧಸಮ, ಶುದ್ಧಾಧಿಕ, ವಿದ್ಧನ್ಯೂನ, ವಿದ್ಧ 
ಸಮ, ವಿದ್ಧಾಧಿಕ ಎಂದು ಆರು ಪ್ರಭೇದಗಳು. ಈ ಏಕಾದಶಿಯ ಮುಂದಿರುವ ದ್ವಾದಶಿಯೂ 
ಅದರಂತೆ ನ್ಯೂನ, ಸಮ ಅಥವಾ ಅಧಿಕವಾಗಿರಬಹುದು) ॥ ೧೭ ।। ನ್ಯೂನವೆಂದರೆ ಮಾರನೇ 
ದಿನ ಸೂರ್ಯೋದಯಕ್ಕೆ ಕೆಲವು ಘಳಿಗೆಗಳು ಮುಂಚೆಯೇ ತಿಥಿಯು ಮುಗಿಯತಕ್ಕದ್ದು. 
ಅಧಿಕವೆಂದರೆ ಮಾರನೇ ದಿನ ಸೂರ್ಯೋದಯದ ನಂತರವೂ ಕೆಲವು ಘಳಿಗೆಗಳು ಇರತಕ್ಕದ್ದು 
॥ ೧೮ ॥ ಈ ಮೇಲೆ ಹೇಳಿದ ಆರು ಪಕ್ಷಗಳಲ್ಲಿಯೂ, ಹಾಗೂ ಏಳನೇ ಮತ್ತು ಎಂಟನೇ 
ಪಕ್ಚಗಳಲ್ಲಿಯೂ (ಎಂದರೆ ದ್ವಾದಶಿಯು ನ್ಯೂನ ಅಥವಾ ಸಮವಿದ್ದಾಗಲೂ) ಗೃಹಸ್ಥಾಶ್ರಮಿಗಳು 
ಹಿಂದಿನ ದಿನವೂ, ವಿಧವೆಯರು ಹಾಗೂ ಯತಿಗಳು ಮಾರನೇ ದಿನವೂ ಉಪವಾಸವನ್ನು 
ಮಾಡಬೇಕು. ಗೃಹಸ್ಥರಿಗೆ ಸಕಾಮ ಏಕಾದಶಿಯು; ಯತಿಗಳಿಗೆ ನಿಷ್ಕಾಮ ಏಕಾದಶಿಯೆಂದು 
ತಿಳಿಯಬೇಕು ॥ ೧೯ ॥! ಒಂಬತ್ತನೆಯ ಪಕ್ಚದಲ್ಲಿಎಂದರೆ ದ್ವಾದಶಿಯು ಅಧಿಕವಾಗಿದ್ದಾಗ ಎಲ್ಲರೂ 
ಮಾರನೇ ದಿನ ಉಪವಾಸವನ್ನು ಮಾಡಬೇಕು (ವಿದ್ಧಪಕ್ಷದಲ್ಲಿ ಮಾರನೇ ದಿನವೇ 
ಉಪವಾಸವಾಗುತ್ತದೆ. ಶುದ್ಧಪಕ್ಷದಲ್ಲಿಏಕಾದಶಿಯು ನ್ಯೂನ, ಸಮ, ಅಧಿಕವಾದಾಗ, ದ್ವಾದಶಿಯು 
ನ್ಯೂನ, ಸಮ, ಅಧಿಕವಾಗುವ ಕ್ರಮದಿಂದ ಒಟ್ಟು ಒಂಬತ್ತು ಪಕ್ಚಗಳಾಗುತ್ತವೆ. ಇದರಲ್ಲಿ 
ಏಕಾದಶಿಯೂ ಅಧಿಕ, ದ್ವಾದಶಿಯೂ ಅಧಿಕ ಎಂಬುದು ಒಂಬತ್ತನೆಯ ಪಕ್ಷ, ಈ ಪಕ್ಷದಲ್ಲಿಮಾತ್ರ 
ಎಲ್ಲರಿಗೂ ಮಾರನೇ ದಿನವೇ ಉಪವಾಸವೆಂದು ಅಭಿಪ್ರಾಯ.) ವೈಷ್ಣವರು ಗೃಹಸ್ಥರಾಗಲೀ, 
ಯತಿಗಳಾಗಲೀ ನಿಷ್ಕಾಮ ಏಕಾದಶಿಯನ್ನೇ ಮಾಡಬೇಕು. ಗೃಹಸ್ಥರಿಗೆ ಸಕಾಮ ಏಕಾದಶೀ 
ಉಪವಾಸ; ಯತಿಗಳಿಗೆ ಹಾಗೂ ವಿಧವೆಯರಿಗೆ ನಿಷ್ಕಾಮ ಏಕಾದಶೀ ಉಪವಾಸ ಎನ್ನುವುದು 
ಭಾಗವತ ಸಂಪ್ರದಾಯದಲ್ಲಿದೆ. ॥ ೨೦ ॥ ಜ್ಯೋತಿಶ್ಶಾಸ್ಟ್ರಾನುಸಾರವಾಗಿ ತಿಥಿಯನ್ನು ನಿಶ್ಚಯ 
ಮಾಡಿಕೊಂಡು ಅದರಂತೆ ವ್ರತವನ್ನು ಆಚರಿಸತಕ್ಕದ್ದು. ಸ್ಥೂಲದೃಷ್ಟಿಯಿಂದ ಮಾಡಬಾರದು. 

ಸಂದೇಹ ಬಂದಾಗಮಾರನೇ ದಿನ ಏಕಾದಶೀಯಾಗುವುದು- ಅದನ್ನು ಆಚರಿಸತಕ್ಕದ್ದು ॥೨೧ ॥ 

ಹೇ ಮುನೀಶ್ವರರೇ! ಏಕಾದಶಿಯ ದಿನ ಪಿತೃಶ್ಪಾ ್ರಿದ್ಧಬಂದಾಗ ಅಂದು ಪಿತೃಶ್ರಾದ್ಧವನ್ನು ವಿಧಿವತ್ತಾಗಿ 

ಆಚರಿಸಿ ಪಿತೃಶೇಷವನ್ನುಕೇವಲ ಮೂಸಿ ನೋಡಿ ಬಿಡಬೇಕು. ಇದು ಸ್ನಾರ್ತರ ಕ್ರಮ. ವೈಷ್ಣವರಲ್ಲಿ 
ಏಕಾದಶೀತಿಥಿಯನ್ನು ದ್ವಾದಶೀದಿನ ಮಾಡುವ ಕಟ್ಟುನಿಟ್ಟಾದ ಸಂಪ್ರದಾಯವಿದೆ. ಇದನ್ನು 
ಗಮನಿಸಬೇಕು. ॥ ೨೨ ।। ಏಕಾದಶೀವ್ರತದ ದಿವಸ ವ್ರತಿಯ ಪತಿವ್ರತೆಯಾದ ಹೆಂಡತಿಯು 

ಜತುಸ್ನಾನ ಮಾಡಿದರೆ ಮಾರನೆಯ ದಿನವೇ (ಎಂದರೆ ತ್ರಯೋದಶಿಯ ದಿನ) ಆಕೆಗೆ 

ಯತುದಾನವನ್ನು ಮಾಡಬಹುದು. ಈ ದಿನದಿಂದ ಹದಿನಾರು ದಿನಗಳಲ್ಲಿ ಯತುದಾನ 

ಮಾಡಬಹುದೆಂದೂ ಇದೆ. ॥ ೨೩ ॥॥ ಏಕಾದಶೀವ್ರತ ಮಾಡುವವನು ಅರುಣೋದಯಕ್ಕೆ 

ನದ್ಯಾದಿಗಳಿಗೆ ಹೋಗಿ, ಹನ್ನೆರಡು ಸಾರಿ ಬಾಯಿ ಮುಕ್ಕಳಿಸಿ ವಿಧಿವತ್ತಾಗಿ ಸ್ನಾನ ಮಾಡಿ 

ಏಕಾದಶೀವ್ರತಾನುಷ್ಠಾನದ ಸಂಕಲ್ಪವನ್ನು ಮಾಡಬೇಕು. ॥ ೨೪ ॥ ನಿತ್ಯಕರ್ಮಗಳನ್ನು ಮುಗಿಸಿ 

ಮನೆಗೆ ಬಂದು ಗೋಮಯದಿಂದ ಸಾರಿಸಿದ ಸ್ಥಳದಲ್ಲಿ ಶ್ರೀಹರಿಪೂಜೆಗಾಗಿ ಮಂಟಪವನ್ನು ರಚಿಸಿ 

ಅದನ್ನುಕೆಮ್ಮಣ್ಣು ರಂಗವಲ್ಲಿ ಹೂವು ತೋರಣಗಳಿಂದ ಅಲಂಕರಿಸತಕ್ಕದ್ದು. ॥ ೨೫ ॥॥ ಅದರಲ್ಲಿ 


ಅಧ್ಯಾಯ ೬೭ 505 


ಶ್ರೀವಿಷ್ಣುವನ್ನು ತನ್ನ ಶಕ್ತನುಸಾರ ಭಕ್ತಿ ಜ್ಞಾನಗಳಾನುಸಾರ ಷೋಡಶೋಪಚಾರಪೂಜಾಗಳಿಂದ 
ಪೂಜೆ ಮಾಡತಕ್ಕದ್ದು ॥ ೨೬ ॥॥ ವ್ರತಿಯು ಪರಮಾತ್ಮನನ್ನು ನಾನಾವಿಧ ಹೂಗಳಿಂದಲೂ 
ಹೂಮಾಲೆಗಳಿಂದಲೂ, ತುಳಸೀದಳಗಳಿಂದಲೂ ಮಂಗಳಕರವಾದ ಧೂಪ, ದೀಪ ಮತ್ತು 
ನೈವೇದ್ಯಗಳಿಂದಲೂ ಭಕ್ತಿಯಿಂದ ಪೂಜಿಸತಕ್ಕದ್ದು ।೨೭।। ಆ ದಿನವನ್ನೆಲ್ಲ ವೈಷ್ಣವಮಂತ್ರಗಳ ಜಪ 
(ಅಷ್ಲಾಕ್ಷರಮಂತ್ರ, ಕೃಷ್ಣಮಂತ್ರ, ದ್ವಾದಶಾಕ್ಷರಮಂತ್ರ, ಇತ್ಯಾದಿ) ನಾನಾ ಸೂಕ್ತ ಹಾಗೂ 
ವೇದಪಠಣಗಳಿಂದಲೂ, ಸೋತ್ರಪಾಠಗಳಿಂದಲೂ, ದೇವರ ನಾಮಸಂಕೀರ್ತನೆಯಿಂದಲೂ, 
ಪುರಾಣಶ್ರವಣದಿಂದಲೂ, ಪಾರಾಯಣದಿಂದಲೂ, ಪ್ರದಕ್ಷಿಣೆ ನಮಸ್ಕಾರಗಳಿಂದಲೂ 
ಆಲಸ್ಯವಿಲ್ಲದೆ ಕಳೆಯಬೇಕು. ।೨೮ ॥ ಶ್ರೀವಿಷ್ಣುವಿನ ಸಮೀಪದಲ್ಲಿಸುತ್ತಲೂ ಮಂಗಳಕರವಾದ 
ದೀಪಗಳನ್ನು ಬೆಳಗಿ, ಗೀತ, ವಾದ್ಯ ಮತ್ತು ನರ್ತನ ಇವುಗಳಿಂದ ರಾತ್ರಿಯೆಲ್ಲ ಜಾಗರಣೆ 
ಮಾಡಬೇಕು ॥ ೨೯ ॥॥ ಯಾರು ಶ್ರೀವಾಸುದೇವನ ಸನ್ನಿಧಾನದಲ್ಲಿ ರಾತ್ರಿಯಲ್ಲಿ ಗಾಯನ 
ಮಾಡುತ್ತಾರೋ ಅವರು ಗಂಧರ್ವಸಂಗೀತಗಳನ್ನು ಕೇಳಿಕೊಳ್ಳುತ್ತಾ ಇಂದ್ರಲೋಕವನ್ನು ಕುರಿತು 
ಪ್ರಯಾಣ ಮಾಡುವರು. ॥೩೦॥। ಜಾಗರಣೆಯಲ್ಲಿವಿಶೇಷವಾದ ಪುಣ್ಯವಿದೆಯೆಂದು ಶಾಸ್ತ್ರಗಳಲ್ಲಿ 
ನಿಶ್ಚಯಿಸಲ್ಪಟ್ಟಿದೆ. ಭೂಮಿಯನ್ನು ಉದ್ದಾರ ಮಾಡುವಾಗ ಶ್ರೀಆದಿವರಾಹದೇವರಿಂದ 
ಶ್ರೀಭೂದೇವಿಗೆ ಈ ವಿಷಯವು ಹೇಳಲ್ಲಟ್ಟಿತು. ।। ೩೧ ॥ ಏಕಾದಶೀರಾತ್ರಿಯಲ್ಲಿ ಮಾಡುವ 
ಜಾಗರಣೆ, ಹಾಡುವ ಗಾನಗಳು. ನುಡಿಸುವ ವಾದ್ಯಗಳು ಮತ್ತು ನರ್ತನ, ಬೆಳಗಿನ ಜಾವದ . 
ದೇವರನ್ನು ಎಬ್ಬಿಸುವುದು ಮುಂತಾದ ಇದುವರೆಗೆ ವಿವರಿಸಿರುವ ವಿಷಯಗಳನ್ನು ನಾನು ಈ 
ಮೊದಲೇ ಶ್ರೀವ್ಯಾಸರಿಂದ ಕೇಳಿದ್ದೇನೆ. ।। ೩೨ ॥॥ ಜ್ಞಾನಯೋಗದಿಂದಲೂ, ಸಾಂಖ್ಯಯೋಗ 
ದಿಂದಲೂ, ತಪಸ್ಸುಗಳಿಂದಲೂ ಮತ್ತು ಸ್ವಧರ್ಮಾಚರಣೆಗಳಲ್ಲಿಯೂ ದೊರಕದ ಪುಣ್ಯವು 
ಅನಾಯಾಸವಾಗಿ ಏಕಾದಶೀರಾತ್ರಿಯ ಜಾಗರಣೆಯಿಂದ ಲಭಿಸುವುದು. ॥ ೩೩ ॥ 
ದಾನಾದಿಗಳಿಂದಾಗಲೀ ಅಥವಾ ಅಷ್ಟಾಂಗಯೋಗದಿಂದಲಾಗಲೀ ಏಕಾದಶೀರಾತ್ರಿಯಲ್ಲಿ 
ಶ್ರೀಕೃಷ್ಣನ ಮುಖದರ್ಶನದಿಂದ ಉಂಟಾಗುವಷ್ಟು ಪುಣ್ಯವು ಲಭಿಸುವುದಿಲ್ಲ. ॥॥ ೩೪ ॥ ಈ 
ಜಾಗರಣೆಯಲ್ಲಿ ಯಾರು ನರ್ತನ, ಹಾಡುವಿಕೆ ಮತ್ತು ವಾದ್ಯವನ್ನು ನುಡಿಸುವಿಕೆ ಇವನ್ನು 
ಮಾಡುತ್ತಾರೋ ಅವರಿಗೆ ಕೋಟಿಕಲ್ಪಗಳಲ್ಲಿಯೂ ಪುನರ್ಜನ್ನವು ಇರುವುದಿಲ್ಲ. ॥ ೩೫ ॥ 
ನಿರಾಹಾರಿಯಾಗಿದ್ದುಶ್ರೀಕೇಶವನ ಮುಂದೆ ಜಾಗರಣೆ ಮಾಡುವವನು ಸಕಲ ಅಭೀಷ್ಟಗಳನ್ನೂ 
ಹೊಂದುವನು. ॥ ೩೬ ॥ ಜಾಗರದಲ್ಲಿ ತಾಳಗಳನ್ನು ಬಾರಿಸಿ ವೀಣೆಮೃದಂಗಾದಿಗಳನ್ನು 
ನುಡಿಸುವವರಿಗೆ ಶ್ರೀ ಮಾಧವನು ನಿಶ್ಚಯವಾಗಿಯೂ ಪ್ರಸನ್ನನಾಗುವನು. ॥ ೩೭ ॥ 
ಪಾತಕಿಯಾದ ಒಬ್ಬ ಚಂಡಾಲನು ತನ್ನ ಗಾಯನದಿಂದ ಲಭ್ಯವಾದ ಪುಣ್ಯದಿಂದ ವನದಲ್ಲಿ 
ರಾಕ್ಟಸನೊಬ್ಬನನ್ನು ವಿಮೋಚನೆ ಮಾಡಿದ ದೃಷ್ಟಾಂತವಿದೆ. ॥ ೩೮ 1 ಈ ರೀತಿಯಾಗಿ ನನ್ನಿಂದ 
ಏಕಾದಶೀವ್ರತದ ಸಂಬಂಧಪಟ್ಟ ಬಹುಪ್ರಸಂಗಗಳು ಸಾಂಗೋಪಾಂಗವಾಗಿ ನನ್ನ ಶಕ್ಷನುಸಾರ 
ತಮ್ಮಗಳಿಗೆ ಹೇಳಲ್ಪಟ್ಟವು; ಮತ್ತೇನನ್ನು ಕೇಳಬಯಸುತ್ತೀರಿ? 1೩೯ ॥1 


|| ಅರವತ್ತೇಳನೆಯ ಅಧ್ಯಾಯವು ಸಮಾಪ್ರವಾಯಿತು || 


॥ ಅಥ ಅಷ್ಟಷಪ್ಠಿತಮೋ ನಧ್ಯಾಯಃ ॥ ೬೮ ॥ 


ಯಷಯ ಊಚುಃ: 
ಕಃ ಪುರಾ ಮೋಚಿತಃ ಕೇನ ಚಾಂಡಾಲೇನ ಚ ರಾಕ್ಷಸಃ । 
ಗೀತಪುಣ್ಯಪ ಕ್ರಭಾವೇನ ತತ್ತರ್ವಂ ಕಥಯಾಶು ನಃ WO 


॥ ಅರವತ್ತೆಂಟನೆಯ ಅಧ್ಯಾಯವು ॥ 


ಯಷಿಗಳು ಹೇಳಿದರು 

""ಹಿಂದೆ ಯಾವ ರಾಕ್ಷಸನು ಯಾವ ಚಂಡಾಲನಿಂದ ಏಕಾದಶಿಯ ರಾತ್ರಿಯಲ್ಲಿ ದೇವರ 
ನಾಮಗಳನ್ನು ಹಾಡಿದ್ದರ ಪುಣ್ಯದ ಪ್ರಭಾವದಿಂದ ಹೇಗೆ ಬಿಡಿಸಲ್ಲಟ್ಟನು? ಇವೆಲ್ಲವನ್ನು 
ಎಸ್ತಾರವಾಗಿ ಹೇಳಬೇಕು.'' ಎಂದು ಪ್ರಾರ್ಥಿಸಿದರು. ॥ ೧॥ 


ಸೂತ ಉವಾಚ 
ಏಕಸ್ಥಿನ್ನಗರೇ ಕಶ್ಚಿಚ್ಹಾಂಡಾಲಃ ಕರ್ಮಗರ್ಹಿತಃ | 
ಕುಮಾರ್ಗಾಪಧನೇನೈವ ಕುಟುಂಬಂ ಪಾಲಯತ್ಯಸ್‌ 11೨॥ 
ಸುಮತಿರ್ನಾಮ ವಿಪ್ರೇಂದ್ರಸಸ್ಯಾಸೀತ್ವ್ರಾತಿವೇಶಿಕಃ । 
ತಸ್ಯ ಸಂಸರ್ಗತಶ್ಚಕ್ರೇ ಪರಮೇಕಾದಶೀವ್ರತಮ್‌ HAN 
ಏಕಾದಶ್ಯಾಂ ನಿರಾಹಾರೋ ವಿಪ್ರಸಂಗೇನ ಸರ್ವದಾ । 
ರಾತ್ರೌ ಜಾಗರಣಂ ಕೃತ್ವಾ ಸಮ್ಯಗ್ಗಾಯತಿ ಭಕಿತ: ೪॥ 
ಏವಂ ಪ್ರಕುರ್ವತಸಸ್ಯ ಬಹವೋ ವತ್ತರಾ ಗತಾಃ । 
ತತೋ 5ಭೂತ್ಪರಮಂ ಚಿತ್ರಂ ತನ್ನಿಬೋಧತ ಸುವ್ರತಾಃ ೫ ॥ 
ಕದಾಚಿದೂರ್ಜಶುಕ್ಲಾಯಾಮೇಕಾದಶ್ಯಾಮುಪೋಷಿತಃ I 
ಸುಪ್ಪಿಂ ಗತೇ ಜನೇ ರಾತ್‌ ವೀಣಾಮಾದಾಯ ಸತ್ವರಮ್‌ Wk 
ಜಾಗರಂ ಕರ್ತುಕಾಮೋ ಸಾವಾಶ್ರಮಾದ್ದಿಜನೇ ವನೇ । 
ಜಗಾಮಾನೇಕಗೀತಾನಿ ಗಾಯನ್ಸ ಹರಿಮಂದಿರಮ್‌ || ೭॥ 
ತಸ್ಮಿನ್ನುಗ್ರತರೇ5ರಣ್ಯೇ ಮಾರ್ಗಮಧ್ಯೇ ತಿಭೀಷಣಮ್‌ । 
ದದರ್ಶ ವಿಕೃತಾಕಾರಂ ಬ್ರಹ್ಮರಾಕ್ನಸಮದ್ಬುತಮ್‌ WS 
ವ್ಯಾತ್ಪಾನನಂ ಬಿಡಾಲಾಕ್ಟಂ ಕೃಶಂ ಭೀಮಂ ದಿಗಂಬರಮ್‌ । 
ಸ್ದಿಗ್ಗಾಂಜನಾಭಂ ಸಂಹೃಷ್ಠಂ ಪದ್ಭಾ ಮಸ್ಪೃಃ ಷಭೂಮಿಕಮ್‌ WE 
ಊರ್ಧರೋಮಾಣಮತ್ಯುಚ್ಚಂ ಕಾಲದೂತಮಿವಾಪರಮ್‌ । 
ಮಾನುಷಾಸ್ರಪಲಾಹಾರಂ ನೃತ್ಯಂತಂ ಹೃಷ್ಟಪುಷ್ಟವತ್‌ Wl ೧೦ ॥ 


506 


ಅಧ್ಯಾಯ ೬೮ 507 
ಚಲಂಜಿಹ್ಟೋಷ್ಠದಶನಂ ಗತಾಕ್ಷಂ ಶುಷ್ಠಪಂಜರಮ್‌ | 


ಹಾ ಹೇತಿ ರಟಮಾನಂತಂ ಧಾವಂತಂ ಕ್ಷುಧಿತಂ ಭೃಶಮ್‌ 1 ೧೧॥ 
ದೃಷ್ಟ್ವೈನಂ ನಿಕಟೇ ಕ್ರೂರಂ ಶ್ವಪಾಕಾ ಮಾರ್ಗರೋಧಕಮ್‌ । 
ವ್ರತವಿಫ್ನಕರಂ ಮತ್ವಾ ಪರಾಂ ಚಿಂತಾಮುಪಾಗಮತ್‌ WW ೧೨ ॥ 
ಅಲ್ಪಪ್ರಾಣಃ ಶ್ಲಪಾಕೋತಸೌ ಬಲವಾನ್‌ ಬ್ರಹ್ಮರಾಕ್ಷಸ: | 

ದುಃಖಶೋಕೇನ ಸಂತಪೋ ನ ಶಕ್ನೋತಿ ವಿಚೇಷ್ಠಿತುಮ್‌ 1 ೧೩ 1 
ತತೋ ದೈರ್ಯಂ ಸಮಾಲಂಬ್ಯ ಬಲಾತ್‌ ಸ್ಮೃತ್ವಾ ಹರಿಂ ಪ್ರಭುಮ್‌ । 
ಭಕಾಭಯಪ್ರದಾತಾರಂ ತಮುವಾಚ ನಿಶಾಚರಮ್‌ 11 ೧೪ ॥ 


ಸೂತರು ಹೇಳಿದರು-- 

ಒಂದಾನೊಂದು ಊರಿನಲ್ಲಿಒಬ್ಬ ಚಂಡಾಲನು ನಿಂದಾಸ್ಪದವಾದ ಕುಮಾರ್ಗಗಳಿಂದಲೇ 
ಸಂಪಾದಿಸಿದ ಹಣದಿಂದ ತನ್ನ ಸಂಸಾರವನ್ನುನಡೆಸುತ್ತಿದ್ದನು. 1೨ ಇವನ ಪಕ್ಕದಲ್ಲಿಸುಮತಿ ಎಂಬ 
ಬ್ರಾಹ್ಮಣನು ಇದ್ದನು. ಅವನ ಸಂಬಂಧದ ಫಲವಾಗಿ ಚಂಡಾಲನೂ ಏಕಾದಶೀವ್ರತವನ್ನು 
ಆಚರಿಸುತ್ತಿದ್ದನು. ।। ೩ ।। ಬ್ರಾಹ್ಮಣನ ಸಹವಾಸದಿಂದ ಏಕಾದಶಿಯಂದು ನಿರಾಹಾರಿಯಾಗಿದ್ದು 
ಅವತ್ತಿನ ರಾತ್ರಿಯಲ್ಲಿ ಜಾಗರಣೆ ಮಾಡುತ್ತಾ ಚೆನ್ನಾಗಿ ಭಕ್ತಿಯಿಂದ ಹಾಡುತಿದ್ದನು. ॥ ೪ ।। ಎಲೈ 
ಒಳ್ಳೆಯ ವ್ರತನಿಷ್ಠೆಯುಳ್ಳ ಶೌನಕಾದಿಗಳಿರಾ! ಕೇಳಿರಿ. ಹೀಗೆಯೇ ಮಾಡುತ್ತಿರಲು ಬಹಳ 
ವರ್ಷಗಳು ಕಳೆದುಹೋದುವು. ಆಗ ಒಂದು ವಿಚಿತ್ರವು ನಡೆಯಿತು. ॥। ೫ ॥ ಒಂದಾನೊಂದು 
ದಿವಸ ಕಾರ್ತಿಕ ಶುಕ್ಲಪಕ್ಚದ ಏಕಾದಶಿಯಲ್ಲಿಉಪವಾಸ ಮಾಡಿದ ಆ ಚಂಡಾಲನು ಎಲ್ಲರೂ ನಿದ್ರೆ 
ಮಾಡುತ್ತಿರುವಾಗ ಥಟ್ಟನೆ ತನ್ನವೀಣೆಯ ಸಹಿತ ಹಾಡುತ್ತಾಜಾಗರಣೆ ಮಾಡುವುದಕ್ಕಾಗಿ ತಾನಿದ್ದ 
ಆಶ್ರಮವನ್ನು ಬಿಟ್ಟುಯಾರೂ ಇಲ್ಲದ ಒಂದು ವನದಲ್ಲಿದ್ದಹರಿಮಂದಿರಕ್ಕೆ ಹೊರಟನು. ॥ ೬-೭ ॥ 
ಅತಿಭಯಂಕರವಾದ ಅರಣ್ಯದಲ್ಲಿ ಅವನು ಹೋಗುತ್ತಿದ್ದ ಮಾರ್ಗದಲ್ಲಿ ಅತ್ಯಂತ ಭಯಂಕರ 
ವಾಗಿದ್ದ ವಿಕಾರಾಕೃತಿಯುಳ್ಳ ಅದ್ಭುತನಾದ ಒಂದು ಬ್ರಹ್ನರಾಕ್ಷಸನನ್ನು ಕಂಡನು. ॥ ೮ ॥ ಆ 
ಬ್ರಹ್ಮರಾಕ್ಷಸನು ಬಾಯನ್ನು ತೆರೆದುಕೊಂಡು, ಬೆಕ್ಕಿನ ಕಣ್ಣುಗಳುಳ್ಳವನಾಗಿ, ಬಡಬಡಕಲಾಗಿ 
ಭಯಂಕರವಾಗಿಯೂ, ಬರಿ ಬತ್ತಲೆಯಾಗಿಯೂ, ಕಪ್ಪಗೂ, ಪಾದಗಳನ್ನು ಭೂಮಿಯ ಮೇಲೆ 
ಊರದಂತೆಯೂ ಆದರೆ ಸಂತೋಷದಿಂದಲೂ ಇದ್ದನು. ॥ ೯ ॥ ಅವನು ಬಹಳ 
ಎತ್ತರವಾಗಿಯೂ, ಮೇಲಕ್ಕೆ ನಿಗರಿ ನಿಂತಿದ್ದ ಕೂದಲುಳ್ಳವನಾಗಿದ್ದವನಾಗಿಯೂ, ಯಮ- 
ದೂತನೋ ಎನ್ನುವಂತೆ ತೋರುತಲೂ, ಮನುಷ್ಯರ ರಕ್ತಮಾಂಸಗಳನ್ನು ಭಕ್ಷಿಸುತ್ತಲೂ, ನರ್ತನ 
ಮಾಡುತ್ತಲೂ, ದಷ್ಟಪುಷ್ಠವಾಗಿದ್ದು ಆನಂದದಿಂದ ಇರುವಂತೆಯೂ, ಅದರುತ್ತಿರುವ ನಾಲಿಗೆ 
ಹಾಗು ತುಟ ಹಲ್ಲುಗಳುಳ್ಳವನಾಗಿಯೂ, ಒಣಗಿದ ದೇಹಉಳ್ಳವನಾಗಿಯೂ, ಒಳಗೆ ಹೋದ 
ಕಣ್ಣುಳ್ಳವ ನಾಗಿಯೂ ಹಾಹಾಕಾರ ಮಾಡಿ ಕಿರುಚುತ್ತಿದ್ದು ಕೊನೆ ಮೊದಲಿಲ್ಲದೆ ಓಡಿಯಾಡುತ್ತಾ 
ಮತ್ತು ಅತ್ವಂತ ಹಸಿವಿನಿಂದ ಬಳಲುತ್ತಿರುವಂತೆಯೂ ಕಾಣುತ್ತಿದ್ದರು. ॥ ೧೦-೧೧ ॥ ಈ 
ಕ್ರೂರವಾಗಿರುವ ರಾಕ್ಷಸನನ್ನು ತೀರಾ ಸಮೀಪದಲ್ಲಿ ತನ್ನ ದಾರಿಯನ್ನು ತಡೆಯಲು 
ಬಂದಿರುವವನನ್ನಾಗಿ ತಿಳಿದು ತನ್ನ ಉತ್ಕೃಷ್ಟವಾದ ವ್ರತಕ್ಕೆ ಅವನಿಂದ ಹಾನಿಯಾಗುವುದನ್ನು ತಿಳಿದು 
ಬಹಳ ಚಿಂತೆಗೆ ಒಳಗಾದನು. ॥ ೧೨ ॥ ಚಂಡಾಲನಾದರೋ ಸ್ವಲ್ಪವೇ ಬಲವುಳ್ಳವನು ಮತ್ತು 


508 ಪ್ರಯಾಗಮಾಹಾತ್ಮ್ಯಮ್‌ 
ಬ್ರಹ್ನರಾಕ್ಷಸನಾದರೋ ಅತಿಬಲಿಷ್ಠನು. ಆದ್ದರಿಂದ ದುಃಖದಿಂದ ಸಂತಪ್ಪನಾದ ಅವನು ಏನನ್ನೂ 
ಮಾಡಲಾರದಾದನು. ॥ ೧೩ ॥। ಅನಂತರ ಹೇಗೋ ಧೈರ್ಯವನ್ನು ತಂದುಕೊಂಡು ಭಕ್ತರಿಗೆ 
ಅಭಯವನ್ನುಕೊಡತಕ್ಕ ತನ್ನಸ್ವಾಮಿಯಾದ ಶ್ರೀಹರಿಯನ್ನುದ್ಯಾನಿಸಿ ಆ ಬ್ರಹ್ಮರಾಕ್ಚಸನನ್ನುಕುರಿತು 
ಹೇಳಿದನು. ॥ ೧೪ ॥ 
ಶ್ವಪಾಕ ಉವಾಚ 

ಕೋಪಸಿತ್ವಂ ಭೀಷಣಾಕಾರೋ ವಿಕೃತೋ ಭಯವರ್ಧನಃ | 

ಕುತೋ ರುಣತ್ಸಿ ಮೇ ಮಾರ್ಗಂ ತತ್ಸರ್ವಂ ವದ ಸತ್ವರಮ್‌ 1 ೧೫ ॥ 

ಏವಮುಕ್ತಃ ಶ್ವಪಾಕೇನ ಕ್ಷುಧಿತೋ ಬ್ರಹ್ಮರಾಕ್ಷಸ: | 

ಉವಾಚ ಪರುಷಂ ವಾಕ್ಯಂ ಮಾನುಷಾಹಾರಲೋಲುಪಃ Il ೧೬ I 
ಚಂಡಾಲನು ಹೇಳಿದನು 

ಭಯಂಕರಾಕೃತಿಯುಳ್ಳ ನೀನು ಯಾರು? ನೀನು ವಿಕಾರವಾಗಿದ್ದಿ ಎಲ್ಲರಿಗೂ ಭಯವನ್ನು 

ಹೆಚ್ಚಿಸತಕ್ಕವನಾಗಿದ್ದಿ. ನೀನು ನನ್ನ ಮಾರ್ಗಕ್ಕೆ ಏತಕ್ಕಾಗಿ ಅಡ್ಡಿ ಮಾಡುತ್ತಿದ್ದಿ? ಎಲ್ಲವನ್ನೂ 
ಜಾಗ್ರತೆಯಾಗಿ ಹೇಳು.'' ॥ ೧೫ ॥ ಈ ರೀತಿಯಾಗಿ ಹೇಳಿಕೊಳ್ಳಲ್ಪಟ್ಟ ಆ ಹಸಿದಿದ್ದ ರಾಕ್ಷಸನು 
ಮಾನುಷಾಹಾರದ ಆಸೆಯುಳ್ಳವನಾಗಿ ಕ್ರೂರವಾದ ಈ ಮಾತುಗಳನ್ನು ಚಂಡಾಲನಿಗೆ 
ಹೇಳಿದನು. ॥ ೧೬ ॥ 
ಬ್ರಹ್ಮರಾಕ್ಷಸ ಉವಾಚ 

ಅಸ್ಮಿನ್ನೇವ ವನೇ ನಿತ್ಯಮಹಂ ವೈ ಬ್ರಹ್ಮರಾಕ್ಷಸ: | 

ವನಾಗತಾನ್ನರಾನ್‌ ಭುಕಾ ನ ವಿಚರಾಮಿ ಯಥಾಸುಖಮ್‌ Il ೧೭ ॥ 

ಅತೀತಾನಿ ನವಾಹಾನಿ ಫಲಮೂಲಾದಿಭಿರ್ಮಯಾ | 

ಮದ್ಭಯಾತ್ಕೋಸಇಪಿ ಮನುಜೋ ನಾತ್ರ ಸಂಚೇಷ್ನತೇ ಯತಃ ॥ ೧೮ ॥ 

ಅದ್ಯ ಮೇ ದಶಮೀರಾತ್ರಿರ್ನಿರಾಹಾರಸ್ಯ ಗಚ್ಛತಿ । 


ಧಾತ್ರಾ ನಿವೇದಿತೋಪಸಿ ತ್ವಂ ಮಮ ಗ್ರಾಸೋ ಜಿಘತ್ನತಃ 1೧೯॥ 
ಅದ್ಯತ್ವಾಂ ಭಕ್ಷಯಿಷ್ಯಾಮಿ ಸವಸಾಮಾಂಸಶೋಣಿತಮ್‌ । 

ಪರಾಂ ತೃಪಿಂ ಗಮಿಷ್ಯಾಮಿ ನಾತ್ರ ಕಾರ್ಯಾ ವಿಚಾರಣಾ ॥1 ೨೦ ॥ 
ಇತಿ ತಸ್ಯ ವಚಃ ಶ್ರುತ್ವಾಶ್ವಪಾಕೋ ವ್ರತಲಾಲಸಃ | 

ರಾಕ್ಷಸಂ ಛಂದಯಾಮಾಸ ಗಿರಾ ಮಧುರಯಾ ತದಾ ॥ ೨೧॥ 


ಬ್ರಹ್ಮರಾಕ್ಷಸನು ಹೇಳಿದನು 

""ನಾನು ಬ್ರಹ್ನರಾಕ್ಷಸನು. ಇದೇ ವನದಲ್ಲಿ ನಿತ್ಯವೂ ಸಂಚರಿಸುತ್ತಿದ್ದು ಇಲ್ಲಿ ಬರುವ 
ಮನುಷ್ಯರನ್ನೆಲ್ಲಾ ಭಕ್ಷಿಸಿ ಸುಖವಾಗಿ ಇದ್ದೇನೆ. ॥ ೧೭ ॥ ಈಗ ಕಳೆದ ಒಂಬತ್ತು ದಿವಸಗಳಿಂದ 
ಹಣ್ಣುಗೆಡ್ಡೆ ಬೇರುಗಳನ್ನು ತಿಂದುಕೊಂಡಿದ್ದೇನೆ. ನನ್ನಭಯದಿಂದ ಯಾವ ಮನುಷ್ಯನೂ ಇಲ್ಲಿಗೆ 


ಅಧ್ಯಾಯ ೬೮ 1: 509 


ಬರುವ ಸಾಹಸ ಮಾಡುತ್ತಿಲ್ಲ ॥ ೧೮ ॥ ಈಗ ಇವತ್ತು ಹತ್ತನೆಯ ರಾತ್ರಿಯು ಆಹಾರವಿಲ್ಲದೆ 
ಹೋಗುತ್ತಿದೆ. ಆಹಾರಕ್ಕಾಗಿ ಬಯಸುತ್ತಿರುವ ನನ್ನಭಾಗ್ಯವು ನಿನ್ನನ್ನು ಪ್ರೇರೇಪಿಸಿ ಇಲ್ಲಿಗೆ ಕಳುಹಿಸಿದೆ. 
ನೀನು ನನ್ನ ಆಹಾರವಾಗಿದ್ದಿ. ॥ ೧೯ ।। ಮಜ್ಜೆ ಮಾಂಸ ಮತ್ತು ರಕದಿಂದ ತುಂಬಿರುವ ನಿನ್ನನ್ನು 
ತಿಂದು ಹೆಚ್ಚಿನ ತೃಪ್ತಿಯನ್ನುಹೊಂದುವೆನು. ಈ ವಿಷಯದಲ್ಲಿಬೇರೆ ಏನೂ ವಿಚಾರ ಮಾಡತಕ್ಕದ್ದಲ್ಲ. 
| ೨೦ ॥। ಎಂದು ಹೇಳಿದನು. ಈ ರೀತಿಯಾಗಿ ಹೇಳಿದ ಆ ಬ್ರಹ್ನರಾಕ್ಷಸನ ಮಾತನ್ನು ಕೇಳಿದ 
ಚಂಡಾಲನು ತನ್ನ ಏಕಾದಶೀವ್ರತವನ್ನು ರಕ್ಷಿಸುವ ಆಸೆಯುಳ್ಳವನಾಗಿ ಮಧುರವಾಕ್ಕಗಳಿಂದ ಆ 
ರಾಕ್ಷಸನನ್ನುಸಂತೋಷಪಡಿಸಿದನು. ॥೨೧॥ 


ಶ್ವಪಾಕ ಉವಾಚ 
ಶೃಣು ರಾಕ್ಷಸ ಮೇ ವಾಕ್ಕಮಾಗತೋ ಹಂ ತ್ಹದಂತಿಕೇ । | 
ಧಾತ್ರಾ ಯಥಾ ತವಾದಿಷ್ಟಮವಶ್ಶಂ ಕುರು ತತ್ತಥಾ ..॥೨೨॥ 
ಕಿಂ ತ್ವಹಂ ವಿಷ್ಣುಸವಿಧೇ ಜಾಗರಾರ್ಥಂ ಸಮಾಗತಃ | 
ಪ್ರಾಪ್ರೋತಸಿ ತ್ವಂ ಮಯಾ ಮಧ್ಯೇ ಮದ್ವೃತಭ್ರಂಶಕಾರಕಃ || ೨೩ ॥ 
ಅತಸ್ಮ್ವಾಮಿತ್ಯಹಂ ಯಾಚೇ ಬ್ರಹ್ಮರಾಕ್ಷಸ ಸಾದರಮ್‌ । 
ಯಾಚಿತಾರ್ಥಪ್ರದಾ ಲೋಕೇ ತದ್ದಿಧಾ ನ ಭವಂತಿ ಹಿ (1 ೨೪ ॥ 
ಅತ್ರಾಸೇ ಶ್ರೀಮಹಾವಿಷ್ಣೋ: ಪ್ರಾಸಾದ: ಪುಣ್ಯವತ್ತರಃ । 
ಜಾಗರಾರ್ಥಮಹಂ ಗಚ್ಛೇ ಪ್ರತ್ಯೇಕಾದಶಿ ತತ್ರ ವೈ | ೨೫ ॥ 
ಅದ್ಯಾಂತರಾ ತ್ಹಮೇವಂ ಮಾಂ ಭಾಷಸೇ ದೈವಚೋದಿತಃ I 
ಪಥ್ಯಂ ತದಪಿ ಮೇ ಮಿತ್ರ ಪರೋಪಕರಣಂ ಯತಃ Il ೨೬ ॥ 
ಪರೋಪಕರಣೇ ಪ್ರಾಣಾ ಯೋಜಿತಾ ಬಹುಭಿಃ ಪುರಾ ! 
ಪರಂ ತು ಬ್ರಹ್ಮರಕ್ಷಾಯಾಂ ತೃಷ್ಣುರಸ್ಥಿ ವಿಶೇಷತಃ ॥ ೨೭ ॥ 
ಪ್ರಸೀದತಿ ಮಹಾವಿಷ್ಣುರ್ವತಸಂರಕ್ಷಣಾದ್ಯತಃ | 
ಅತಸಥಾ ಕರಿಷ್ಟೇsಹಂ ದ್ವಯಮಪ್ಯಕ್ಕತಂ ಯಥಾ 1 ೨೮ ॥ 
ತತ್ರ ಗತ್ವಾವ್ರತಂ ಕೃತ್ವಾ ಗಾನಜಾಗರಣಾತ್ಠಕಮ್‌ । 
ಪಶ್ನಾತ್ತಂ ಸ್ವದ ಮಾಂ ರಕ್ಷೋ ಜಾಗರಾದ್ದಿನಿವರ್ತಿತಮ್‌ ೨2೯ ॥ 
ವಿಷ್ಣುಸಂತೋಷಣಾರ್ಥಾಯ ವ್ರತಮೇತದನುತ್ತಮಮ್‌ । 
ಜಾಗರೇ ವಿನಿವೃತಂ ಮಾಂ ಭಕ್ಷಯಸ್ವ ಯಥಾಸುಖಮ್‌ 11೩೦ ॥ 
ಶ್ರಪಾಕಸ್ಯ ವಚಃ ಶ್ರುತ್ವಾ ರಾಕ್ಸಸೋತತಿಕ್ಷುಧಾರ್ದಿತಃ | 
ಶ್ವಪಾಕಂ ಪ್ರತ್ಯುವಾಚಾಸ್‌ೌ ಹಸನ್ನಾಚಿಮಶಂಕಿತಃ ॥೩೧॥ 


ಚಂಡಾಲನು ಹೇಳಿದನು 
ಎಲೈ ರಾಕ್ಷಸನೇ! ಕೇಳು; ನಾನು ನಿನ್ನ ಹತ್ತಿರ ಬಂದಿರುವುದಂತೂ ನಿಜ; ವಿಧಿಯು ನಿನಗೆ 
ಹೇಗೆ ಪ್ರೇರೇಪಿಸುವುದೋ ಹಾಗೆಯೇ ಮಾಡು. ॥೨೨ ॥ ನಾನು ವಾಸ್ತವವಾಗಿ ವಿಷ್ಣುವಿನ ಹತ್ತಿರ 


510 ಪ್ರಯಾಗಮಾಹಾತ್ಮ, ಮ್‌ 


ಜಾಗರಣೆಗಾಗಿ ಬಂದಿರುವೆನು. ಮಧ್ಯೆ ನೀನು ನನ್ನಿಂದ ಸಂಧಿಸಲ್ಪಟ್ಟಿದ್ದಿಮತ್ತುನನ್ನಏಕಾದಶೀವ್ರತಕ್ಕೆ 
ಭಂಗ ಮಾಡುವವನಾಗಿದ್ದೀಯೆ. ॥೨೩ ॥ ಎಲ್ಫೆ ಬ್ರಹ್ನರಾಕ್ಷಸನೇ! ಆದ್ದರಿಂದ ನಾನು ಆದರದಿಂದ 
ನಿನ್ನನ್ನು ಕೇಳುವುದಿಷ್ಟೇ. ನಿನ್ನಂಥವನು ಬೇಡಿದವರ ಪ್ರಾರ್ಥನೆಗಳನ್ನು ನಡೆಸುವುದಿಲ್ಲ; ಇದು 
ನಿಶ್ಚಯವು. 11೨೪ ॥॥ಈ ಕ್ಷೇತ್ರದಲ್ಲಿರುವ ಮಂದಿರದಲ್ಲಿಶ್ರೀಮಹಾವಿಷ್ಣುದಿನ ಅನುಗ್ರಹವು ತುಂಬಾ 
ತುಂಬಾ ಇದೆ. ಅದು ಪುಣ್ಯ ಮಾಡಿದವರಿಗೇ ಲಭ್ಯವಾಗುವುದು. ಜಾಗರಣಕ್ಕಾಗಿ ನಾನು ಇಲ್ಲಿಗೆ 
ಪ್ರತಿ ಏಕಾದಶಿಯೂ ಬರುತ್ತೇನೆ. ॥ ೨೫ ॥ ಮಿತ್ರ! ನನ್ನ ದೌರ್ಭಾಗ್ಯದಿಂದ ನೀನು 
ದೈವಪ್ರೇರಿತನಾಗಿ ಈ ರೀತಿ ಮಾತನಾಡುತ್ತಿದ್ದಿ ಈ ನಿನ್ನ ಮಾತಿನಲ್ಲಿ ಪರೋಪಕಾರದ 
ತತ್ವವಿರುವುದರಿಂದ ನಿನ್ನಮಾತನ್ನುನಾನು ನನಗೆ ಹಿತಕಾರಿಯಾದದ್ದಾಗಿ ಭಾವಿಸುತ್ತೇನೆ. ॥ ೨೬ ॥1 
ಹಿಂದೆ ಪರೋಪಕಾರಕ್ಕಾಗಿ ಬಹು ಜನರು ತಮ್ಮ ಪ್ರಾಣಗಳನ್ನೇ ತ್ಯಾಗ ಮಾಡಿದ್ದಾರೆ. ನೀನು 
ಬ್ರಾಹ್ಮಣನಾಗಿರುವುದರಿಂದ ನಿನ್ನನ್ನು ಹಸಿವಿನಿಂದ ಉಳಿಸಿ ರಕ್ಷಣೆ ಮಾಡುವುದರಲ್ಲಿ ನಾನು 
ವಿಶೇಷವಾಗಿ ಕಾತರನಾಗಿದ್ದೇನೆ. ॥ ೨೭ 1 ಹಾಗಿದ್ದರೂ, ನನ್ನ ವ್ರತವು ಕಾಪಾಡಲ್ಲಟ್ಟರೆ 

ಶ್ರೀಮಹಾವಿಷ್ಣುವು ಸಂತುಪ್ಪನಾಗುವುದರಿಂದ ನಾನು “ಈ ಎರಡು ಉದ್ದೇಶ್ಯಗಳಿಗೂ (ನನ್ನ 
ಎಕಾದ ಜಾಗರದ ರಕ್ಷಣೆ ಮತ್ತು ಬ್ರಾ ಹ್ನಣನಾದ ನಿನ್ನನ ನ್ನು ಹಸಿವಿನಿಂದ ರಕ್ಷಣೆ) ಧಕ್ಕೆ ಬರದಂತೆ 
ನಡೆದುಕೊಳ್ಳಬಯಸುತ್ತೇನೆ. || ೨೨೮ 1 ಆದ್ದರಿಂದ "ಮಂದಿರಕ್ಕೆ ಹೋಗಿ ಗಾನ ಮತ್ತು 
ಜಾಗರಣರೂಪವಾದ ವ್ರತವನ್ನುಪೂರೈಸಿ ಅಲ್ಲಿಂದ ಹಿಂದಿರುಗುವಾಗ ನನ್ನನ್ನು, ಎಲೈ ರಾಕ್ಷಸನೇ! 
ನೀನು ಅವಶ್ಯ ಭಕ್ಷಣ ಮಾಡು. ॥ ೨೯ ॥ ಈಗ ನಾನು ನಡೆಸಿಕೊಂಡು ಬರುತಿರುವ 
ಜಾಗರಣವ ತವು ಶ್ರಿ ಫೀಮಹಾವಿಷ್ಣುವಿನ ಸ ಸಂತೋಷಕ್ಕಾಗಿ ಆಗಿದೆ. ಆದ್ದರಿಂದ ಜಾಗರಣೆಯಂದ 
ಹಿಂತಿರುಗುವಾಗ ನನ್ನನ್ನು ಸುಖದಿಂದ ಭಕ್ಷಿಸು.'' 113. 01 ॥ ಚಂಡಾಲನ ಮಾತನ್ನು ಕೇಳಿ ಹಸಿವಿನಿಂದ 
ಘಾಸಿಪಟ್ಟಿದ್ದಆ ರಾಕ್ಚನ ನು ನಕ್ಕು ಚಂಡಾಲನನ್ನು ಕುರಿತು ಯಾವ ಸ ಸಂಶಯಕ್ಕೂ ಎಡೆ ಕೊಡದೆ ಈ 
ರೀ ತಿಯಾಗಿ ಉತ್ತರಿಸಿದನು. ॥ ೩೧ ॥ 


ರಾಕ್ಷಸ ಉವಾಚ 
ಮೃಷಾ ಕಿಂ ಭಾಷಸೇ ಧೂರ್ತ ಪುನರೇಷ್ಯಾಮಿ ಮೇ ಂತಿಕೇ । 
ಕೋ ಹಿ ರಕ್ಸೋಮುಖಾದೃಷ್ಠ ಷ್ಠ; ಪುನರ್ಯಾತಿ ತದಂತಿಕಮ್‌ (1 ೩೨ ॥ 
ಶು ್ರತಿಸ್ಟ್ಯ ತಿಪುರಾಣಾನಿ ರಟಡ್ಕೆ €ವಂ ಪುನಃ ಪುನಃ । 
ಪ್ರಾಪವಸುಪರಿತ್ಯಾಗೇ ಕಾರ್ಯನಾಶೋ ಭವೇದ್‌ ಧ್ರುವಮ್‌ ॥೩೩॥ 
ತಸ್ಮಾತ್‌ ತ್ವಾಂನ ವಿಮೋಕ್ಷಾ ಮಿ ನಿಕೃತಂ ಸಾಧುಲಿಂಗಿನಮ್‌ 


ಭಕ್ಷಯಾಮಿ ತವಾಂಗಾನಿ ಯಥಾರುಚಿ ಯಥಾಸುಖಮ್‌ I ೩೪ ॥ 
ಜ್ಞಾತ್ವಾತದಾ ಶ್ರನಾಕೋತಸ್‌ ರಾಕ್ಸಸಸ್ಕೇತಿ ನಿಶ್ಚಯಮ್‌ । 
ಸತ್ಯೇ ಮನಸ್ಪಮಾಧಾಯ ರಕ್ಸಸೇ ತದುವಾಚ ಹ I ೩೫ ॥ 


ರಾಕ್ಷಸನು ಹೇಳಿದನು 


""ಎಲ್ಫೈ ಧೂರ್ತನೇ! ನನ್ನ ಹತ್ತಿರ ಪುನಃ ಹಿಂತಿರುಗಿ ಬರುವೆನೆಂದು ಏತಕ್ಕಾಗಿ ಸುಳ್ಳು 
ಹೇ *ುತ್ತೀಯೆ. ಬ ್ರಿಷ್ನರಾಕ್ಟಸನ ನ ಮುಖದಿಂದ ತಪ್ಪಿಸಿಕೊಂಡು ಹೋದ ಯಾವನು ತಾನೇ ಹಿಂತಿರುಗಿ 


ಅಧ್ಯಾಯ ೬೮ 511 
ಬರುವನು? ।। ೩೨ 1॥ ಪ್ರಾಪವಾಗಿರುವ ವಸ್ತುವನ್ನು ಬಿಟ್ಟುಬಿಟ್ಟರೆ ಕೆಲಸವೇ ಖಂಡಿತ ಕೆಟ್ಟು 
ಹೋಗುವುದೆಂದು ಶ್ರುತಿಗಳು ಸ್ಪೃತಿಗಳು ಮತ್ತುಪುರಾಣಗಳು ಹೇಳುತ್ತಿವೆ. 1೩೩ ॥ ಆದ್ದರಿಂದ 
ಸಾಧುವಿನಂತೆ ವೇಷ ಧರಿಸಿರುವ ನಿನ್ನನ್ನು ಬಿಡುವುದಿಲ್ಲ. ನಿನ್ನ ಅಂಗಗಳನ್ನೆಲ್ಲ ಹೇಗೆ ಹೇಗೆ 
ರುಚಿಸುವುದೋ ಹಾಗೆ ಸುಖವಾಗಿ ತಿನ್ನುತ್ತೇನೆ.” ॥ ೩೪ ॥ ಆಗ ರಾಕ್ಷಸನ ನಿಶ್ಚಯವನ್ನು ತಿಳಿದ 
ಚಂಡಾಲನು ""ಸತ್ಯ''ದಲ್ಲಿಮನಸನ್ನುಇಟ್ಟುರಾಕ್ಷಸನಿಗೆ ಹೀಗೆಂದು ಹೇಳಿದನು. ॥।೩೫ ॥ 


ಶ್ರನಾಕ ಉವಾಚ 
ನಾಹಂ ಸತ್ಯಾತ್ಸರಿಭ್ರಷ್ಟ ಇತಿ ನಿಶ್ಚಿತ್ಯ ರಾಕ್ಷಸಃ । 
ಶಪಾಮಿ ಚ ಪುನರ್ಯಾಸ್ಯೇ ಕೃತ್ವಾಕಾರ್ಯಂ ತ್ವದಂತಿಕೇ WW ೩೬ 1 
ಯದ್ಯಪ್ಯಹಂ ಹಿ ಚಾಂಡಾಲಃ ಪೂರ್ವಕರ್ಮವಿಗರ್ಹಿತಃ । 
ಪ್ರಾಪ್ರೋತಸ್ಟಿ ಮಾನುಷಂ ದೇಹಂ ಕೇನಾಪ್ಯದ್ಬುತತರ್ಮಣಾ ॥೩೭॥ 
ಸತ್ಯಮೂಲಂ ಜಗತ್ಸರ್ವಂ ಸತ್ಯೇ ಲೋಕಾ ಪ್ರತಿಷ್ಠಿತಾಃ । 
ಸತ್ಯೇನ ಪ್ರಾಪ್ಯತೇ ಸೌಖ್ಯಮೇವಮಾಹುರ್ಮನೀಷಿಣಃ I ೩೮ ॥ 
ಸತ್ಯೇನ ತಪತೇ ಸೂರ್ಯೋ ವಾತಿ ಸತ್ಯೇನ ಮಾರುತಃ | 
ಸತ್ಯೇನ ಪ್ರಾಪ್ಯತೇ ಸ್ವರ್ಗಂ ಸರ್ವಂ ಸತ್ಯೇ ಪ್ರತಿಷ್ಠಿತಮ್‌ AF I 
ಉದಧಿರ್ಲಂಘತೇ ನೈವ ಮರ್ಯಾದಾಂ ಸತ್ಯಪಾಲಿತಃ | 
ಸತ್ಯೇನ ಜ್ವಲತೇ ವಜ್ನಿಸತ್ಯೇನ ಪೃಥಿವೀ ಸ್ಥಿರಾ 1೪೦ ॥ 
ಸತ್ಯೇನ ಪ್ರಾಪ್ಯತೇ ಧರ್ಮಃ ಸತ್ಯೇನ ಪ್ರಾಪ್ಯತೇ ಸುಖಮ್‌ । 
ವಸತ್ಯದ್ಯಾಪಿ ಪಾತಾಲೇ ಬಲಿಸ್ತತ್ಯಸಮಾಶ್ರಿತಃ ul ೪೧॥ 
ಸ್ಥಿತಸತ್ರೇ ಮಹಾವಿಂಧ್ಯೋ ವರ್ಧಮಾನೋ ನ ವರ್ಧತೇ | 
ಸರ್ವಂ ಚರಾಚರಮಿದಂ ಸತ್ಯೇನ ದ್ರಿಯತೇ ಜಗತ್‌ 1೪೨ ॥ 
ಧರ್ಮಾ ವರ್ಣಾಶ್ರಮಾಣಾಂ ಯೇ ವಾಜಿಮೇಧಾದಯೋ ಮಖಾಃ । 
ಸತ್ಯಂ ಚ ತುಲಿತಂ ತಸ್ಮಾತತ್ಯಮೇವಾಭವದ್ದುರು Il ೪೩ 1 
ಏವಂ ಸತ್ಯಸ್ಯ ಮಾಹಾತ್ಯ್ಯಂ ಶ್ರುತ್ವಾ ದೃಷ್ಟ್ವಾಚ ತತ್ತ್ವತಃ | 
ಪುನರೇಷ್ಯಾಮ್ಯಹಂ ರಕ್ಷಸತ್ಯಂ ಸತ್ಯಂ ನ ಸಂಶಯಃ 1೪೪ ॥ 


1 ಇತಿ ಅಷ್ಟಷಷ್ಪಿತಮೋತಧ್ಯಾಯಃ | 


ಚಂಡಾಲನು ಹೇಳಿದನು 

“ಹೇ ರಾಕ್ಚನನೇ! ನಾನು ಸತ್ಯದಿಂದ ಭ್ರಷ್ಟನಾಗುವುದಿಲ್ಲ. ಇದು ನನ್ನ ನಿಶ್ಚೆಯವು. ನನ್ನ 
ಕಾರ್ಯವನ್ನು ಮುಗಿಸಿಕೊಂಡು ಪುನಃ ನಿನ್ನೆಡಗೆ ಬರುತ್ತೇನೆ.'' ॥ ೩೬ ॥ ಮತ್ತು "'ನಾನು 
ಪೂರ್ವಜನ್ನಗಳ ಕರ್ಮಫಲದಿಂದ ಚಂಡಾಲನಾಗಿ ಹುಟ್ಟಿರುವುದೇನೋ ನಿಜ. ಆದರೆ 
ಯಾವುದೋ ಅದ್ಭುತವಾದ ಕರ್ಮದ ಫಲವಾಗಿ ಮನುಷ್ಯನ ದೇಹವನ್ನಾದರೂ ಹೊಂದಿದ್ದೇನೆ. 
11೩೭ ॥ ಜಗತ್ತು ಸತ್ಯವನ್ನೇ ಮೂಲದಲ್ಲಿಹೊಂದಿದೆ, ಸತ್ಯದ ಮೇಲೆಯೇ ಎಲ್ಲಲೋಕಗಳೂ 


512 ಪ್ರಯಾಗಮಾಹಾತ್ಸ್ಯಮ್‌ 


ನಿಂತಿವೆ. ಸತ್ಯದಿಂದಲೇ ಸೌಖ್ಯವು ದೊರಕುವುದೆಂದು ಜ್ಞಾನಿಗಳು ಹೇಳಿದ್ದಾರೆ. ॥ ೩೮ ॥ 
ಸತ್ಯದಿಂದಲೇ ಸೂರ್ಯನು ಬೆಳೆಗುತ್ತಿದ್ದಾನೆ. ಗಾಳಿಯು ಸತ್ಯದಿಂದಲೇ ಬೀಸುತ್ತಿದೆ. ಸತ್ಯದಿಂದಲೇ 
ಸ್ವರ್ಗವು ಸಿಗುವುದು. ಎಲ್ಲವೂ ಸತ್ಯವನ್ನವಲಂಬಿಸಿದೆ. ॥೩೯ ॥ ಸತ್ಯವನ್ನುಪಾಲಿಸುವುದಕ್ಕಾಗಿಯೇ 
ಸಮುದ್ರವು ತನ್ನ ದಡವನ್ನು ಮೀರಿ ದಾಟುವುದಿಲ್ಲ ಸತ್ಯವನ್ನು ಅವಲಂಬಿಸಿಯೇ ಬೆಂಕಿಯು 
ಜ್ವಲಿಸುತಿರುವುದು. ಸತ್ಯಕ್ಕಾಗಿಯೇ ಭೂಮಿಯು ಸ್ಥಿರವಾಗಿ ನಿಂತಿರುವುದು. ॥॥ ೪೦ ॥ 
ಸತ್ಯದಿಂದಲೇ ಧರ್ಮವು ಸಿಕ್ಕುವುದು, ಸತ್ಯದಿಂದಲೇ ಸುಖಪ್ರಾಪ್ತಿ ಆಗುವುದು, ಸತ್ಯಕ್ಕೆ ಕಟ್ಟುಬಿದ್ದೇ 
ಬಲಿಚಕ್ರವರ್ತಿಯು ಈಗಲೂ ಪಾತಾಲದಲ್ಲಿ ವಾಸ ಮಾಡಿಕೊಂಡಿರುವುದು. ॥ ೪೧ ॥ 
ಬೆಳೆಯಬಲ್ಲ ವಿಂಧ್ಯಾದ್ರಿಯೂ ಸತ್ಯಕ್ಕಾಗಿಯೇ. ಬೆಳೆಯದೇ ಹಾಗೆಯೆ ನಿಂತುಬಿಟ್ಟಿದೆ. ಜಗತ್ತು 
ಸಕಲಚರಾಚರ ಪ ಪದಾರ್ಥಗಳನ್ನುಸ ಸತ್ಯ ದಿಂದಲೇ ಹಿಡಿದಿಟ್ಟುಕೊಂಡಿದೆ. ೪೨ ।। ವರ್ಣಾಶ್ರ ಮ 
ಧರ್ಮಗಳಾಗಲೀ, ಟೀ ಯಾಗಗಳಾಗಲೀ, ಧರ್ಮವನ್ನು ಆವಿಯ 
ನಿಂತಿರುವುವು. ಆದ್ದರಿಂದ ಎಲ್ಲಪದಾರ್ಥಗಳೊಡನೆ ತೂಕ ಹಾಕಿದಾಗ ಸತ್ಯವೇ ಎಲ್ಲಕ್ಕಿಂತಲೂ 
ಭಾರವಾಗಿರುವುದು. ।೪೩ ।। ಈ ರೀತಿಯಾಗಿ ಸತ್ಯದ ಮಾಹಾತ್ಮ್ಯ ಯನ್ನುಕೇಳಿ ಯಥಾರ್ಥವಾಗಿ 
ತಿಳಿದು ನಾನು ಪುನಃ ಹಿಂತಿರುಗುತ್ತೇನೆ. ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಆದ್ದರಿಂದ ಈ ವಿಷಯದಲ್ಲಿ 
ಸಂಶಯ ಬೇಡ. ಆದ್ದರಿಂದಹೇ `ರಾಕ್ಚಸ ಸನೇ! ಈಸ ಸತ್ಯವನ್ನುಮನಗಂಡೇ ಪುನಃ ನಾನು ಬರುತ್ತೇನೆ. 
ಇದರಲ್ಲಿ ಸಂಶಯವಿಲ್ಲ ಸತ್ಯವು, ಸತ್ಯವು. ॥ ೪೪ ॥1 
(ಟಿಪ್ಪಣಿ--ಲಕ್ಷ್ಮೀ ಬ್ರ ಹ್ಲಾದಿದೇವತೆಗಳೂ, ಸಕಲ ತತಾ ನಿ ಭಿಮಾನಿದೇವತೆಗಳೂ, 

ಸೂರ್ಯ, ಚಂದ್ರ, ಗಾಳಿ, ನೀರು, ಮೋಡ, ಸಮುದ್ರ ಮತ್ತು ಪೃಥಿವ್ಯಾದಿ ಪಂಚಭೂತಗಳೂ 
ಇ... ಪವಾಗಿದ್ದು ""ಸತ್ಯ''ನೆಂದು ವೇದಾದಿಗಳಲ್ಲಿ ನಿತ್ಯ: ಸತ್ರ ದಿಂದ ಲಕ್ಷ್ಮೀಶನಾಗಿರತಕ್ಕ 
ಶ್ರೀಹರಿಯ ಆಜ್ಞಾ ಮತ್ತು ನಿಯಾಮಕತ್ವ ಕ್ಕೆ ಒಳಪಟ್ಟು ಈ ಜಗದ್ದಾ ಪಾರವೆಲ್ಲವೂ ಅಚ್ಚುಕಟ್ಟಾಗಿ 
ಹದ್ದುಬಸಿನಲ್ಲಿ 'ಸಡೆಯುತಿರುವುದರಿಂದ ಸ "ಸತ್ಯವೇ ಸಕಲಕ್ಕೂ ಜೋ ಎಲ್ಲವೂ ಸತ್ಯದ 
ಮೇಲೆಯೇ ಇದ್ದು ಅದನ್ನೇ ಅವಲ) ನಿರ್ಬಾಧಿತವಾಗಿ ನಡೆಯುತಿದೆ ಎಂಬ 
ತೈತ್ತಿರಿಯೋಪನಿಷತ್ತಿನಲ್ಲಿಹೇಳಿಸುವ ವಿಷಯವನ್ನೇ ಶ್ರೀವ್ಯಾಸರು ಇಲ್ಲಿ ಹೇಳಿದ್ದಾರೆ.) 


|| ಅರವತ್ತೆಂಟನೆಯ ಅಧ್ಯಾಯವು ಸಮಾಪವಾಯಿತು || 


11 ಅಥ ಎಕೋನಸಪತಿತಮೋತಧ್ಯಾಯಃ 1೬೯ ॥ 
ಸೂತ ಉವಾಚ 
ರಕ್ಷಪ್ರಸಾದಸಿದ್ಧ ರಂ ವಿಶ್ಲಾಸಾರ್ಥಂ ಚ ಪುಲ್ಕಸಃ | 
ಪುನರ್ನಾನಾವಿಧಾಂಶ್ಚಕ್ರೀ ಶಪಥಾನ್‌ ಜಾಗರೋತುಕಃ Ou 


11 ಅರವತ್ತೊಂಬತ್ತನೆಯ ಅಧ್ಯಾಯವು ॥ 


ಸೂತರು ಹೇಳಿದರು 
ಜಾಗರಣ ಮಾಡುವುದರಲ್ಲಿಯೇ ಉತ್ಸಾಹಗೊಂಡಿದ್ದ ಆ ಚಂಡಾಲನು ಆ ರಾಕ್ಷಸನನ್ನು 
ಒಲಿಸಿಕೊಳ್ಳಲು ಮತ್ತೆ ನಾನಾವಿಧಗಳಾದ ಶಪಥಗಳನ್ನುಮಾಡಿದನು. ॥ ೧ ॥ 


ಶ್ವಪಾಕ ಉವಾಚ 
ಯೇ ಮಹಾಪಾಪಿನಾಂ ಲೋಕಾಃ ಕೃತಘ್ನಾನಾಂ ದುರಾತ್ಮನಾಮ್‌ | 
ತಾಂಲ್ಲೋಕಾನ್ಸೈ ಗಮಿಷ್ಕೇ ಹಿ ನಾಗಮಿಷ್ಯಾಮಿ ಚೇತ್ಪುನಃ 1 ೨॥ 
ಮಿಥ್ಯಾವಾದರತಾನಾಂ ಚ ಪರದಾರೋಪಸೇವಿನಾಮ್‌ । 
ಪಾಪೈಃ ಕರ್ತುರಲಿಪ್ಯೇsಹಂ ನಾಗಮಿಷ್ಯಾಮಿ ಚೇತ್ಸುನಃ ET 
ಉದಕ್ಕಾಗಾಮಿನಃ ಪಾಪಂ ಪಾಕಭೇದಕರಸ್ಯ ಹಿ 
ಯತ್ನಾಪಂ ತದ್ಭವೇನ್ಮಹ್ಯಂ ನಾಗಮಿಷ್ಯಾಮಿ ಚೇತ್ಸುನಃ Iv un 
ದ್ವಿಜತ್ತಂ ದುರ್ಲಭಂ ಪ್ರಾಪ್ಯ ನಾಧೀಯೇತ ಶ್ರುತಿಂ ದ್ವಿಜಃ । 
ತಸ್ಯ ದೋಷೋ ಮಮಾಸ್ತ್ವದ್ಯ ನಾಗಮಿಷ್ಯಾಮಿ ಚೇತ್ಸುನಃ 11 ೫ ॥ 
ಆಕ್ಷಿಕ್ಷೇ ಪಿಶುನೇ ಚೋರೇ ಘಾತುಕೇ ಮೃತಭೋಜಿನಿ | 
ಯತ್ಪಾಪಂ ತೇನ ಲಿಪ್ಯೇ5ಹಂ ನಾಗಮಿಷ್ಯಾಮಿ ಚೇತ್ಸುನಃ Wt I 
ಭೋಜನಾವಸರೇ ದೀಪೇ ಗತೇ ಯಃ ಕುರುತೇ ಭುಜಿಮ್‌ । 
ಮಮ ಭೂಯಾದಫಘಂ ತಸ್ಯ ನಾಗಮಿಷ್ಕಾಮಿ ಚೇತ್ತುನಃ `॥೭॥ 
ಯೋ ದ್ವಿಭಾರ್ಯ ಉಭೇ ಭಾರ್ಯೇ ಸಮದ್ಧಸ್ಟ್ಯಾ ನ ಪಶ್ಯತಿ । 
ತಸ್ಯ ಯತ್ಕಲುಷಂ ಮಹ್ಯಂ ನಾಗಮಿಷ್ಯಾಮಿ ಚೇತ್ಸುನಃ nS ॥ 
ಶ್ವಪಾರಾವತಮಾರ್ಜಾರಾನ್ಯಃ ಪುಷ್ಣಾತಿ ಚ ಕುಕ್ಕುಟಾನ್‌ । 
ಮಮಾಸ್ತು ಪಾತಕಂ ತಸ್ಯ ನಾಗಮಿಷ್ಯಾಮಿ ಚೇತ್ಸುನಃ 1 ೯॥ 


ಕೂಷ್ಮಾಂಡಚ್ಛೇದಿಕಾ ನಾರೀ ದೀಪನಿರ್ವಾಪಕಃ ಪುಮಾನ್‌ । 

ತಯೋಃ ಪಾಪಂ ಚ ಮೇ ಭೂಯಾನ್ನಾಗಮಿಷ್ಯಾಮಿ ಚೇತ್ಪುನಃ ॥ ೧೦॥ 

ಮಾತಾ ಸ್ಪಸಾ ಸ್ನುಷಾ ಕನ್ಯಾ ಮಮೇಯಮಿತಿ ವೈ ವದನ್‌ । 

ಕುರುತೇ ಪಾಪದೃಷ್ಟಿಂ ಯಸತ್ಪಾಪಂ ಮೇನ್ಯಥಾ ಭವೇತ್‌ H ೧೧ ॥ 
33 513 


514 ಪ್ರಯಾಗಮಾಹಾತ್ಮ್ಯಮ್‌ 
ಅಶೆ 


ಚಂಡಾಲನು ಹೇಳಿದನು 

ನಾನು ಗಾನಾನಂತರ ಹಿಂತಿರುಗಿ ಬರದಿದ್ದರೆ ಮಹಾಪಾಪಿಗಳು, ದುರಾತ್ಮರು ಮತ್ತು 
ಕೃತಘ್ನರು ಹೋಗತಕ್ಕ ನರಕಾದಿಲೋಕಗಳಿಗೆ ಹೋಗುವೆನು. ೨ ಸುಳ್ಳು ಹೇಳುವವರಿಗೆ ಮತ್ತು 
ಪರಸ್ತ್ರೀಗಮನ ಮಾಡುವವರಿಗೆ ಅಂಟಿಕೊಳ್ಳುವ ಪಾಪಗಳಿಂದ ನಾನು ಲಿಪನಾಗಿ 
ನರಕಾದಿಲೋಕಗಳಲ್ಲಿಬೀಳುವೆನು. 11೩ ॥॥ ರಜಸ್ವಲೆಯೊಡನೆ ಸಂಗಮ ಮಾಡುವವನಿಗೆ ಮತ್ತು 
ಒಟ್ಟಿಗೆ ಬಡಿಸುತ್ತಿರುವಾಗ ಬೇರೆ ಬೇರೆ ಎಲಿಗಳಿಗೆ ಬೇರೆ ಪದಾರ್ಥಗಳನ್ನು ಬಡಿಸಿ ಪಾಕಭೇದ 
ಮಾಡುವವರಿಗೆ ಯಾವ ಪಾಪಗಳು ಬರುವುವೋ ಅವೆಲ್ಲನನಗೆ ಬರಲಿ. 1೪ ॥ ದುರ್ಲಭವಾದ 
ಬ್ರಾಹ್ಮಣಜನ್ಮ ಬಂದಾಗ ವೇದಾಧ್ಯಯನವನ್ನುಮಾಡದಿದ್ದರೆ ಬರುವ ಪಾಪವು ನನಗೂ ಬರಲಿ. 
॥ ೫ ॥ ಪಗಡೆಯಲ್ಲಿ ಜಯ ಗಳಿಸಿ ಹಣಸಂಪಾದನೆ ಮಾಡುವನಿಗೆ, ಸುಳ್ಳು ಚಾಡಿ ಮತ್ತು 
ಅಪವಾದಗಳನ್ನು ಹುಟ್ಟಿಸುವವಗೂ, ಕೃಪಣರಿಗೂ, ಕಳ್ಳರಿಗೂ ಕೊಲೆಪಾತಕಿಗೂ ಮತ್ತು 
ಮೃತರಾದವರ ಏಕಾಹ ಶ್ರಾದ್ಧಗಳಲ್ಲಿ ಭೋಜನ ಮಾಡುವವರಿಗೂ ಯಾವ ಪಾಪಗಳು 
ಉಂಟಾಗುವುವೋ ಆ ಎಲ್ಲಪಾಪಗಳೂ ನನಗೆ ಬರಲಿ. ॥ ೬ ॥ ಊಟ ಮಾಡುವಾಗ ದೀಪವು 
ಆರಿ ಹೋದರೂ ಹಾಗೆಯೇ ಭೋಜನ ಮಾಡುವವನಿಗೆ ಬರುವ ಪಾಪವು ನನಗೂ ಬರಲಿ. 
॥ ೭ ॥ ಇಬ್ಬರು ಹೆಂಡತಿಯರನ್ನು ಉಳ್ಳವನು ಇಬ್ಬರನ್ನೂ ಒಂದೇ ಸಮನಾದ ದೃಷ್ಟಿಯಿಂದ 
ನೋಡದವನಿಗೆ ಉಂಟಾಗುವ ಪಾಪವು ನನಗೂ ಬರಲಿ. ॥ ೮ ॥ ನಾಯಿ, ಬೆಕ್ಕು, ಪಾರಿವಾಳ 
ಮತ್ತು ಹುಂಜ ಇವುಗಳನ್ನು ಸಾಕಿದರೆ ಬರುವ ಪಾಪವು ನನಗೂ' ಬರಲಿ. ॥ ೯ ॥ ಕುಂಬಳ 
ಕಾಯಿಯನ್ನು ಒಡೆಯತಕ್ಕಂಥ ಹೆಂಗಸಿಗೆ ಮತ್ತು ದೀಪವನ್ನು ಆರಿಸತಕ್ಕ ಪುರುಷನಿಗೆ ಬರುವ 
ಪಾಪವೆಲ್ಲವೂ ನನಗೆ ಬರಲಿ. ॥ ೧೦ ॥ ತಾಯಿ, ಮಗಳು, ಸೊಸೆ ಮತ್ತು ಅವಿವಾಹಿತ ಕನ್ಯಾ 
ಇವರುಗಳ ರಕ್ಷಕನು ತಾನೆಂದು ಹೇಳಿಯೂ ಅವರನ್ನುಕೆಟ್ಟದೃಷ್ಟಿಯಿಂದ ನೋಡುವವನಿಗೆ ಬರುವ 
ಪಾಪವು ನನಗೆ ಬರಲಿ. ॥ ೧೧ ।। ಹೀಗೆಂದು ಶಪಥಗಳನ್ನುಮಾಡಿದನು. 


ಸೂತ ಉವಾಚ 
ಇತಿ ತಚ್ಛಪಥಾನ್‌ ಶ್ರುತ್ವಾ ವಿಶ್ವಸ್ಟೋ ಬ್ರಹ್ನರಾಕ್ಷಸ:ಃ । 
ಉವಾಚ ಮಧುರಂ ವಾಕ್ಯಂ ಶೀಘ್ರಂ ಗಚ್ಛ ನಮೋಸ್ತುತೇ ॥೧೨॥ 
ತತೋ ರಾಕ್ಸಸನಿರ್ಮುಕಃ ಶ್ವಪಾಕಃ ಕೃತನಿಶ್ಚಯಃ । 
೦) ಮು ಲ ಚ 


ಶೀಘ್ರಂ ದೇವಾಲಯಂ ಗತ್ವಾ ಗಾಯನ್ನೃತ್ವನ್ನಿಶಿ ಸ್ಥಿತಃ ॥ ೧೩ ॥ 
ನಾರಾಯಣ ಹರೇ ವಿಷ್ಣೋ ಗೋವಿಂದೇತೀರಯನ್ನುಹುಃ । 
ನ್ನತ್ಯಗಾಯನಸಂಸಕಸಾಂ ರಾತ್ರಿಮತಿವಾಸಯನ್‌ ॥ ೧೪ ॥ 


ಅಥ ಪ್ರಭಾತಸಮಯೇ ಸಮಾಪೇ ಜಾಗರೇ ಹರೇಃ । 

ಗಮನಾಯ ಮತಿಂ ಚಕ್ರೇ ರಾಕ್ಸಸಾಭ್ಯಾಸಮಂಜಸಾ ॥ ೧೫ ॥ 
ತತೋ 5ದ್ದನಿ ದದರ್ಶಾಸಾವೇಜಮಾನಶಿರೋಧರಮ್‌ । 

ಶ್ಚಸಂತಂ ಯಷ್ಠಿಕಾಯುಕ್ತಂ ವೃದ್ಧಬ್ರಾಹ್ಮಣಮಗ್ರತಃ WW ೧೬ ॥ 


ಅಧ್ಯಾಯ ೬೯ 515 


ತಂ ದೃಷ್ಟಾ ಶ್ಚ ಬ್ರಾ ್ರಿಹ್ನಣಂ ಮಾರ್ಗೇ ವಿನಯಾನತಕಂಧರಃ । 
ಪುನಃಪುನರ್ನಮಶಕ್ರೀ ಶ್ವಪಾಕಃ ಸ್ವೇಷ್ಟಸಿದ್ದಯೇ 1 ೧೭ ॥ 


ಸೂತರು ಹೇಳಿದರು 

ಈ ರೀತಿಯಾದ ಆ ಚಂಡಾಲನ ಶಪಥಗಳನ್ನು ಆಲಿಸಿದ ಬ್ರಹ್ನರಾಕ್ಷಸನು ಅವನ ಬಗ್ಗೆ 
ವಿಶ್ವಾಸವನ್ನು ಹೊಂದಿ ಮಧುರವಾಕ್ಯಗಳಿಂದ ""ಬೇಗ ಹೋಗಿ ಬಾ, ನಿನಗೆ ನಮಸ್ಕಾರಗಳು'' 
ಎಂದು ಹೇಳಿದನು. ॥ ೧೨ ॥। ಆಮೇಲೆ ಚಂಡಾಲನು, ರಾಕ್ಷಸನಿಂದ ಬಿಡುಗಡೆ ಹೊಂದಿ, 
ದೇವಾಲಯವನ್ನು ನಿಶ್ಲಿತಬುದ್ದಿಯಿಂದ ಪ್ರವೇಶಿಸಿ ಇಡೀ ರಾತ್ರಿಯನ್ನು ಹಾಡುಗಳು ಮತ್ತು 
ನರ್ತನಗಳಿಂದ ಕಳೆದನು. ॥ ೧೩ ॥ "ನಾರಾಯಣ! ಹರೇ! ವಿಷ್ಣೋ! ಗೋವಿಂದ!'' ಎಂದು 
ನಾಮಸಂಕೀರ್ತನೆಯನ್ನು ಮಾಡುತ್ತಾ ನೃತ್ಯಗಾಯನಗಳಲ್ಲಿ ಆಸಕನಾಗಿ ಇಡೀ ರಾತ್ರಿಯನ್ನು 
ಕಳೆದನು. ॥ ೧೪ ॥ ಬೆಳಿಗ್ಗೆಯಾಗುತ್ತಲೇ ಶ್ರೀಹರಿಯ ಜಾಗರಣೆಯು ಮುಗಿದ ಮೇಲೆ ರಾಕ್ಷಸನ 
ಸಮೀಪಕ್ಕೆ ಬೇಗೆ ಹೋಗಲು ನಿಶ್ಚಯಿಸಿದನು. ॥। ೧೫ ॥ ಆಗ ದಾರಿಯಲ್ಲಿ ಅದುರುತ್ತಿರುವ 
ಕುತ್ತಿಗೆಯುಳ್ಳ, ದೀರ್ಫವಾಗಿ ಉಚ್ಛ್ರಾಸ ನಿಶ್ವಾಸ ಬಿಡುತಿದ್ದಕಟ್ಟಿಗೆಯನ್ನೂರಿಕೊಂಡು ಬರುತ್ತಿದ್ದ 
ಒಬ್ಬ ವೃದ್ಧ ಬ್ರಾಹ್ಮಣನನ್ನು ನೋಡಿದನು. ॥। ೧೬ ॥ ದಾರಿಯಲ್ಲಿ ಆ ಬ್ರಾಹ್ಮಣನನ್ನು ನೋಡಿ 
ವಿನಯದಿಂದ ಬಾಗಿ ತನ್ನ ಶ್ರೇಯಸ್ಸಿಗಾಗಿ ಪುನಃ ಪುನಃ ನಮಸ್ವಾರ ಮಾಡಿದನು. ॥ ೧೭ ॥ 


ಬ್ರಾಹ್ಮಣ ಉವಾಚ 
ಬ್ರಾಹ್ನಣಸಮುವಾಚಾಥೋ ಕೋಪಸಿ ಶೀಘ್ರಂ ಕ್ವ ಗಚ್ಛಸಿ 1 
ಕಿಂ ತೇ ಕಾರ್ಯಂ ಶ್ವಹಾಕ ತ್ರಂ ಕಿಂ ವಾ ಮೃಗಯಸೇ ವನೇ ॥ ೧೮ ॥ 
ಇತಿ ತಸ್ಯ ವಚಃ ಶ್ರುತ್ವಾ ಶ್ವಪಾಕಸ್ಪತ್ಯವಾಕದಾ । 
ಸರ್ವಂ ನಿವೇದಯಾಮಾಸ ಸ್ವವ್ಧತಂ ದ್ವಿಜಪುಂಗವೇ I ೧೯॥ 


ಬ್ರಾಹ್ಮಣನು ಹೇಳಿದನು 

""ನೀನು ಯಾರು? ಏತಕ್ಕಾಗಿ ಬೇಗ ಬೇಗ ಹೋಗುತಿದ್ದೀಯಾ? ಏನುನಿನ್ನಕಾರ್ಯ? ಎಲೈ 
ಚಂಡಾಲನೇ, ಮೃಗಗಳಿಂದ ತುಂಬಿದ ಈ ಕಾಡಿನಲ್ಲಿನೀನು ಏನನ್ನುತಾನೇ ಹುಡುಕುತ್ತಿದ್ದೀಯಾ?'' 
1೧೮ 1॥ ಈ ರೀತಿಯಾದ ಬ್ರಾಹ್ಮಣನ ಮಾತನ್ನುಕೇಳಿ ನಡೆದ ತನ್ನ ವೃತ್ತಾಂತವನ್ನೆಲ್ಲಯಥಾವತ್ತಾಗಿ 
ಸತ್ಯವಾಕ್ಯಗಳಿಂದ ಬಾ ್ರಿಹ್ನಣನಿಗೆ ವಿವರಿಸಿದನು. ॥ ೧೯॥ 


ಶ್ಚಪಾಕ ಉವಾಚ 
ಚಾಂಡಾಲೋ ಹಂ ದ್ವಿಜಶ್ರೇಷ್ಠ ಸತ್ರಂಗಪ್ರಾಪಸನ್ಮತಿ: । 
ಏಕಾದಶ್ಯಾಮನಾಹಾರೋ ಜಾಗರಾರ್ಥಮಿಹಾಗತಮ್‌ 1 ೨೦ ॥ 
ವಿಪಿನೇ ಸ್ಥಿನ್ನಿತೋ ದೂರೇ ತಿಷ್ಠತಿ ಬ್ರಹ್ಮರಾಕ್ಷಸಃ । 
ಸಮಯಾಮೇ ಕೃತಸ್ವೇನ ಸ್ವತರೀರಾರ್ಪಣೇ ಕಿಲ il ೨೧ ॥ 


ತತ್ರಾಹಂ ಮಂಕ್ಷು ಗಚ್ಛಾಮಿ ತತ್ಕು_ಧಾಶಾಂತಯೇ ದ್ವಿಜ । 
ಯತಸುಷ್ಠತಿ ಗೋವಿಂದಃ ಪ್ರತಿಜ್ಞಾತಾರ್ಥಪಾಲನಾತ್‌ || ೨೨ || 


516 ಪ್ರಯಾಗಮಾಹಾತ್ಮ್ಯಮ್‌ 
ಗಮಿಷ್ಯತ್ಯನ್ಯಥಾ ನಾಶಂ ಕೃತ್ಸ್ನಂ ಪುಣ್ಯಂ ಶ್ರಮಾರ್ಜಿತಮ್‌ । 


ಅತೋ ಹಂ ತತ್ರ ಗಚ್ಛಾಮಿ ದೇಹ್ಯಾಜ್ಞಾಂ ಬುದ್ಧಿಮನ್ಮಮ ॥ ೨೩ ॥ 
ಶ್ರಪಾಕಸ್ಯ ವಚಃ ಶ್ರುತ್ವಾ ಭಗವಾನ್‌ ವೃದ್ಧರೂಪದ್ಧಕ್‌ । 
ನಿಶ್ಚಯೇ ದೃಢತಾಂ ತಸ್ಯ ವಿಜ್ಞಾತುಂ ಪುನರಬ್ರವೀತ್‌ Hl ೨೪ ॥ 


ಚಂಡಾಲನು ಹೇಳಿದನು-- 

ನಾನು ಚಂಡಾಲನು. ಸತ್ತಹವಾಸದಿಂದ ಹುಟ್ಟಿದ ಸುಬುದ್ಧಿಯಿಂದ ನಾನು ಏಕಾದಶೀದಿವಸ 
ನಿರಾಹಾರನಾಗಿದ್ದು ಜಾಗರಣೆಗಾಗಿ ಇಲ್ಲಿಗೆ ಬಂದೆನು. ।। ೨೦ ॥ ಈ ಕಾಡಿನಲ್ಲಿ ಹತ್ತಿರದಲ್ಲಿಯೇ 
ಒಬ್ಬ ಬ್ರಹ್ಮರಾಕ್ಚಸನಿದ್ದಾನೆ. ನನ್ನ ಶರೀರಿವನ್ನು ಅರ್ಪಿಸುವುದಾಗಿ ನಾನು ಅವನಿಗೆ ವಾಗ್ದಾನ 
ಮಾಡಿದ್ದೇನೆ. ॥ ೨೧ ॥ ಹೇ ಬ್ರಾಹ್ಮಣನೇ! ಅವನ ಹಸಿವನ್ನು ಪರಿಹಾರ ಮಾಡಲು ನಾನು 
ಜಾಗ್ರತೆಯಾಗಿ ಅವನಲ್ಲಿಗೆ ಹೋಗುತ್ತಿದ್ದೇನೆ. ಈ ಪ್ರತಿಜ್ಞಾಪಾಲನಕಾರ್ಯದಿಂದ 
ಶ್ರೀಗೋವಿಂದನು ತೃಪನಾಗುತಾನೆ. ೨೨ । ಹಾಗೆ ಮಾಡದಿದ್ದರೆ ನಾನು ಸಂಪಾದನೆ ಮಾಡಿರುವ 
ಇಡೀ ಪುಣ್ಯವು ನಾಶವಾಗುವುದು. ಆದ್ದರಿಂದ ಬುದ್ಧಿವಂತರಾದ ನೀವು ನನಗೆ ಆಜ್ಞೆಯನ್ನುಕೊಡಿ. 
ನಾನು ಅಲ್ಲಿಗೆ ಹೋಗುತ್ತೇನೆ. ।1೨೩ ।। ಚಂಡಾಲನ ಮಾತನ್ನುಕೇಳಿ ವೃದ್ಧಬ್ರಾಹ್ನಣನ ವೇಷದಲ್ಲಿದ್ದ 
ಭಗವಂತನು ಅವನ ದಾರ್ಡ್ಯವನ್ನುಅರಿಯಲು ಪುನಃ ಹೇಳಿದನು. ॥1೨೪ ॥1 


ಬ್ರಾಹ್ಮಣ ಉವಾಚ 
ಜೀವತೋ ಧರ್ಮಸಿದ್ದಿಃ ಸ್ಯಾದರ್ಥಸಿದ್ಧಿಶ್ಚ ಜೀವತಃ । 


ಜೀವತಃ ಕಾಮಸಿದ್ಧಿ ಸ್ಯಾಜ್ಜೀವನ್ಭದ್ರಾಣಿ ಪಶ್ಯತಿ 1 ೨೫ ॥ 
ಯಶೋ ಧರ್ಮಸ್ಯ ಮಾಹಾತ್ಮ 12 ಸಂಪದೋ ವಿಪಜೋಪಪಿ ವಾ । 
ಸುಖಂವಾ ಯದಿ ವಾ ದುಃಖಂ ಘಟೇತ ಮೃತಕೇ ಕಥಮ್‌ il ೨೬ ॥ 
ತದ್ದಚ್ಛೆ ಜೀವ ಚಾಂಡಾಲ ನಾತ್ರ ಗಂತುಂ ತ್ವಮರ್ಹಸಿ 1 

ಯತ್ರಾಸ್‌ ರಾಕ್ಷಸಃ ಪಾಪಃ ಪಿಶಿತಾಶೀ ಬುಭುಕ್ತಿತಃ ॥ ೨೭ ॥ 
ಸಸ್ನಾನಂ ತ್ವಂ ದ್ರುತಂ ಗತ್ವಾ ಧರ್ಮಸಂಚಯಮಾಚರ ।ಟ 

ಸತ್ಯಲೋಪಕ್ಕತಂ ಪಾಪಂ ನ ಸ್ಪೃಶೇತ್ತ್ವಾಂ ಮದಾಜ್ಞಯಾ ॥ ೨೮ ॥ 

ಲ ಬಲ ಇ 


ಗೋವಿಪ್ರಪ್ರಾಣರಕ್ಷಾರ್ಥಂ ದ್ಯೂತೇ ಸ್ವಪ್ರಾಣಸಂಕಟೇ । 

ಸ್ಟ್ರಿಯಾಂ ಶಠೇ ವಿವಾಹೇ ಚ ನಾನೃತಂ ದೋಷಮಾವಹೇತ್‌ ೨೯ ॥ 

ಇತ್ನಂ ತದ್ವಾಚಮಾಕರ್ಣ್ಯ ಶ್ವಪಾಕೋತಸ್‌ ದೃಢವ್ರತಃ । 

ಉವಾಚ ಮಧುರಂ ವಾಕ್ಯಂ ಮರಣೇ ಕೃತನಿಶ್ಚಯ: ೩೦ ॥ 
ಬ್ರಾಹ್ಮಣನು ಹೇಳಿದನು 

ಬದುಕಿದ್ದವನಿಗೆ ಧರ್ಮಸಿದ್ಧಿಯಾಗಲೀ, ಅರ್ಥಸಿದ್ಧಿಯಾಗಲೀ ಕಾಮಸಿದ್ಧಿಯಾಗಲೀ 

ಆಗುವುದು. ಬದುಕಿದವನೇ ಮಂಗಳಕರವಾದವುಗಳನ್ನು ನೋಡಬಲ್ಲನು. । ೨೫ ॥ ಯಶಸ್ಸು 
ಧರ್ಮದ ಮಹಾಮಹಿಮೆಯು, ಸಂಪತ್ತು ವಿಪತ್ತು ಸುಖ ಅಥವಾ ದುಃಖವು ಸತ್ತವನಿಗೆ ಹೇಗೆ 


ಅಧ್ಯಾಯ ೬೯ 517 


ತಾನೇ ದಕ್ಕೀತು? ॥। ೨೬ ॥ ಆದ್ದರಿಂದ ಇಲ್ಲಿಂದ ಪರಾರಿಯಾಗು. ಬ್ರಹ್ಮರಾಕ್ಟಸನ ಸಮೀಪಕ್ಕೆ 
ಹೋಗಬೇಡ. ಆ ರಾಕ್ಷಸನು ಪಾಪಿಷ್ಠನು ಮತ್ತು ಹಸಿದಿದ್ದಾನೆ, ಜೊತೆಗೆ ಮಾಂಸಭಕ್ಷಕನು ಬೇರೆ. 
೨೭ । ಸ್ವಸ್ಥಾನಕ್ಕೆ ಬೇಗ ಹೋಗಿ ಅಲ್ಲಿನಿನ್ನಧರ್ಮಗಳನ್ನುಸಂಜಯಮಾಡು. ನನ್ನಆಜ್ಞಾದಿಂದ 
ಸತ್ಯಭ್ರಷ್ಟನಾಗುವ ದೋಷವು ನಿನಗೆ ತಟ್ಟುವುದಿಲ್ಲ, ॥ ೨೮ ॥ ಗೋವು, ಬ್ರಾಹ್ಮಣ, ಇವರುಗಳ 
ಪ್ರಾಣರಕ್ಷಣೆಯ ಸಮಯದಲ್ಲಿಯೂ, ಜೂಜಿನಲ್ಲಿಯೂ, ತನ್ನ ಪ್ರಾಣಕ್ಕೆ ಅಪಾಯದ 
ಪ್ರಸಂಗದಲ್ಲಿಯೂ ಸ್ತ್ರೀಯರಲ್ಲಿಯೂ, ಮೂರ್ಬರಲ್ಲಿಯೂ ಮತ್ತು ವಿವಾಹದಲ್ಲಿಯೂ ಸುಳ್ಳು 
ಹೇಳುವುದರಿಂದ ದೋಷ ಬರುವುದಿಲ್ಲ ॥ ೨೯ ॥ ಈ ರೀತಿಯಾಗಿ ಹೇಳಿದ ಆ ಬ್ರಾಹ್ಮಣನ 
ಮಾತನ್ನುಕೇಳಿದ ಚಂಡಾಲನು ತನ್ನಪ್ರಾಣವನ್ನು ಅರ್ಪಿಸುವುದಕ್ಕೆ ದೃಢಮನಸ್ಮನಾಗಿ ಮಧುರವಾದ 
ಮಾತುಗಳನ್ನುಹೇಳಿದನು. (1೩೦ ॥ 


ಶ್ಚಪಾಕ ಉವಾಚ 
ನಾಹಮೇವಂ ಕರಿಷ್ಯಾಮಿ ಯನ್ನಾಂ ತ್ವಂ ಪರಿಭಾಷಸೇ । 
ನ ಚಾಹಂ ನಾಶಯೇ ಸತ್ಯಮೇತನ್ನೇ ನಿಶ್ಚಿತಂ ವ್ರತಮ್‌ ॥ ೩೧॥ 
ಸತ್ಯಮೇವ ಪರೋ ಧರ್ಮಃ ಸತ್ಯಮೇವ ಪರಂ ತಪಃ | 
ಸತ್ಯಮೇವ ಪರಂ ದಾನಂ ಸತ್ಯಮೇವ ಪರಂ ವ್ರತಮ್‌ 11 ೩೨ ॥ 


ನಾನ್ಯಂ ಧರ್ಮಂ ಪರಂ ಪ್ರಾಹುಃ ಸ್ಪಸತ್ಯಪರಿಪಾಲನಾತ್‌ । 
ಅತೋ ಬ್ರೂಹಿ ವಿಚಾರ್ಯಾರ್ಥಂ ಕಥಮೇವಂ ಪ್ರಭಾಷಸೇ ॥ ೩೩ ॥ 
ತಾರಣಾಯೋದಿತಂ ಸತ್ಯಂ ಯಾತನಾಯಾನ್ಫತಂ ತಥಾ | 


ನಾಹಂ ತತ್ಪಾ ್ರಿಣಲೋಭೇನ ಭವೇಯಂ ಸತ್ಯನಾಶಕಃ I ೩೪ ॥ 
ನಾಹಂ ಮೃಷಾ ಕರಿಷ್ಯಾಮಿ ಗಚ್ಛ ತಾತ ನಮೋಪಸ್ತುತೇ । 

ನಿಶ್ಚಯಂ ಮಮ ಜಾನೀಹಿ ಯಾಸ್ಯೇ ರಾಕ್ಷಸಸನ್ನಿಧಿಮ್‌ 1 ೩೫ ॥ 
ಏವಮುಕ್ತ್ವಾ ವಚಶ್ಶೀಘ್ರಂ ಶ್ಚಹಾಕಃ ಸತ್ಯಚೋದಿತಃ । 

ಜಗಾಮ ತತ್ರ ವೇಗೇನ ಯತ್ರಾಸ್‌ ಬ್ರಹ್ಮರಾಕ್ಷಸ: ॥1 ೩೬ ॥ 
ಸೋಪ್ಯತಿಕ್ರಮಮಾಲಕ್ಷ್ಮ್ಯ ವಿಚಿನ್ನನ್ನಿಸಿನೇ ಖಲ: । 

ಬಭ್ರಾಮಾನುದಿಶಂ ಕ್ರವ್ಯಾದಾಗತೋದ್ಯಾಪಿ ನೇತ್ಯಸ್‌ ॥ ೩೭ ॥ 
ತಥಾವಿಧಂ ಚ ತಂ ದೃಷ್ಟ್ವಾ ಭ್ರಮಂತಂ ನಿಕಷಾ ವನಮ್‌ । 

ತತ್ವದೇಶಂ ಸಮಾಗಮ್ಯ ಪ್ರಾಂಜಲಿಸಮಭಾಷತ ೩೮ ॥ 


ಚಂಡಾಲನು ಹೇಳಿದನು— 

“ಎಲೈ ಬಾ ್ರಿಹ್ಠಣೋತಮನೇ! ನಾನು ನೀನು ಹೇಳಿದಂತೆ ಮಾಡುವುದಿಲ್ಲ ನನ್ನ ಸತ್ಯನಿಷ್ಠೆಯ 
ವ್ರತವನ್ನು ನಾಶ ಮಾಡಲು ಇಚ್ಛಿಸೆನು. ಇದು ನನ್ನ ದೃಢನಿಶ್ಚಯವು. ॥ ೩೧ ॥ ಸತ್ಯವೇ 
ಅತ್ಯುತ್ತಮವಾದ ವ್ರತವು ಮತ್ತು ಧರ್ಮವು, ಸತ್ಯವೇ ಅತಿಶ್ರೇಷ್ಠವಾದ ತಪಸ್ಸು ಸತ್ಯವೇ 
ಅತಿಶ್ರೇಷ್ಠವಾದ ದಾನವು. ॥। ೩೨ ॥ ತನ್ನ ಸತ್ಯತ್ವದ ಪರಿಪಾಲನೆಗಿಂತ ಹೆಚ್ಚಾದ ಯಾವುದನ್ನು 


ಲಾ 


518 ಪ್ರಯಾಗಮಾಹಾತ್ಸ್ಯಮ್‌ 


ಶ್ರೇಷ್ಠವಾದ ಧರ್ಮವೆಂದು ಯಾರು ಹೇಳಿಲ್ಲ. ಆದ್ದರಿಂದ ವಿಚಾರ ಮಾಡಿ ಸರಿಯಾಗಿ ಹೇಳು. 
ಏತಕ್ಕಾಗಿ ಈ ರೀತಿ ನುಡಿಯುತಿದ್ದೀಯೆ? ॥। ೩೩ ।। ನಮ್ಮನ್ನು ಸಂಸಾರಸಮುದ್ರದಿಂದ ಪಾರು 
ಮಾಡಲು ಸತ್ಯವು ಹೇಳಲ್ಪಟ್ಟಿದೆ. ಹಾಗೆಯೇ ಅನ್ಫತವು ನಮ್ಮನ್ನು ನರಕಕ್ಕೆ ಒಯ್ಯುವುದೆಂದು 
ಹೇಳಲ್ಲಟ್ಟಿದೆ. ಆದ್ದರಿಂದ ನಾನು ನನ್ನ ಪ್ರಾಣದ ಮೇಲಿನ ಆಶೆಯಿಂದ ಸತ್ಯವನ್ನು ನಾಶ 
ಮಾಡುವುದಿಲ್ಲ ॥ ೩೪ ॥। ನಾನು ತಪ್ಪು ಮಾಡುವುದಿಲ್ಲ ವೃದ್ಧರೇ, ತಾವು ಹೊರಡಿರಿ. ತಮಗೆ 
ನಮಸ್ಕಾರಗಳು. ನನ್ನ ನಿಶ್ಚಯವನ್ನು ತಾವು ತಿಳಿದೇ ಇದ್ದೀರಿ. ನಾನು ರಾಕ್ಷಸನ ಸಮೀಪಕ್ಕೆ 
ಹೋಗುತ್ತೇನೆ'' ೩೫ ।। ಈ ರೀತಿಯಾಗಿ ಹೇಳಿ ಸತ್ಯದಿಂದ ಪ್ರಚೋದಿತನಾಗಿ ಆ ಚಂಡಾಲನು 
ವೇಗವಾಗಿ ರಾಕ್ಷಸನಿದ್ದ ಸ್ಥಳಕ್ಕೆ ಬಂದನು. ॥ ೩೬ ॥॥ ಮಾಂಸಭಕ್ಷಕನೂ, ಕ್ರೂರಿಯೂ ಆದ ಆ 
ಬ್ರಹ್ನರಾಕ್ಷಸನು ಚಂಡಾಲನನ್ನುತನ್ನಮಾತಿಗೆ ಮೀರಿದವನನ್ನಾಗಿ ತಿಳಿದು ಅವನಿಗಾಗಿ ಕಾಡಿನಲ್ಲಿಎಲ್ಲ 
ದಿಕ್ಕುಗಳಲ್ಲಿಯೂ ಹುಡುಕುತ್ತಾ "ಈ ವರೆವಿಗೂ ಬರಲಿಲ್ಲ'' ಎಂದು ಯೋಚಿಸಿದನು. 
॥ ೩೭ ॥ ಈ ರೀತಿಯಾಗಿದ್ದು ಕಾಡಿನ ಹತ್ತಿರ ಅಲೆದಾಡುತ್ತಿದ್ದ ಆ ರಾಕ್ಷಸನನ್ನು ನೋಡಿ 
ಚಂಡಾಲನು ಅವನ ಜಾಗಕ್ಕೆ ಹೋಗಿ, ಕೈಮುಗಿದು ಅವನಿಗೆ ಹೇಳಿದನು. ॥। ೩೮ ॥ 


ಪುಲ್ಕಸ ಉವಾಚ 
ಆಗತೋ$ಹಂ ಮಹಾಭಾಗ ಕೃತ್ವಾ ಜಾಗರಮುತ್ತಮಮ್‌ । 
ಸ್ವೀಯಂ ವ್ರತಂ ಸಮಾಪ್ಯಾಶು ಸತ್ಯನೈಗಡಯಂತ್ರಿತಃ ೩೯ ॥ 
ಏಹ್ಯೇಹಿ ಮಮ ಗಾತ್ರಾಣಿ ಭಕ್ಷಯಸ್ವಯಥೇಚ್ಛಯಾ । 
ಯಥಾ ಸ್ಯಾದತುಲೋ ಹರ್ಷೊೋ ಯಥಾ ಚ ತವ ರೋಚತೇ ॥೪೦॥ 
ಏವಂ ಶ್ವಪಾಕವಚನಂ ಶ್ರುತ್ನಾಸೌ ಬ್ರಹ್ಮರಾಕ್ಷಸ: । 
ಉವಾಚ ಹರ್ಷಿತಸ್ವಾಂತಃ ಶ್ರಪಾಕಂ ಸತ್ಯಪಾಲನಾತ್‌ 11೪೧ ॥ 


|| ಇತಿ ಏಕೋನಸಪ್ಪತಿತಮೋ *ಧ್ಯಾಯಃ || 


ಚಂಡಾಲನು ಹೇಳಿದನು-- 

ಎಲೈ ಮಹಾಭಾಗನೇ! ನನ್ನ ಸತ್ಯವೆಂಬ ಬೇಡಿಯಿಂದ ಕಟ್ಟಲ್ಪಟ್ಟವನಾಗಿ ನಾನು ಅತ್ಯುತ್ತಮ 
ಜಾಗರಣ ಸೇವೆಯನ್ನು ಮುಗಿಸಿಕೊಂಡು ಬಂದಿದ್ದೇನೆ. ॥ ೩೯ ॥ "ಬಾ, ಬಾ, ನನ್ನ 
ಅಂಗಾಂಗಗಳನ್ನು ಇಚ್ಛೆ ಬಂದಂತೆ ಭಕ್ಷಿಸು. ನಿನಗೆ ತೋರಿದಂತೆ ನಿನಗೆ ಸಂತೋಷವಾಗುವಂತೆ 
ಭಕ್ಷಣ ಮಾಡು.'' ॥ ೪೦ ॥ ಹೀಗೆ ಹೇಳಿದ ಚಂಡಾಲನ ವಾಕ್ಯಗಳನ್ನು ಕೇಳಿ ಅವನ 
ಸತ್ಯಪರಿಪಾಲನೆಯ ನಿಷ್ಠೆಯಿಂದ ಹರ್ಷಗೊಂಡು ಅವನನ್ನು ಕುರಿತು ರಾಕ್ಷಸನು ಈ ರೀತಿ 
ಹೇಳಿದನು. ॥ ೪೧ ॥ 


| ಅರವತೊಂಬತನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಸಪ್ಪತಿತಮೋಧ್ಯಾಯಃ 11೭೦ ॥ 


ರಾಕ್ಷಸ ಉವಾಚ 
ಪರಂ ತುಷ್ಟೋ ಸ್ಕ್ಯಹಂ ವತ್ತ ತವ ಸತ್ಯಪ್ರಪಾಲನಾತ್‌ । 
ಚಾಂಡಾಲಸ್ಯಾನಭಿಜ್ಞಸ್ಯ ಯಸ್ಯ ತೇ ಮತಿರೀದ್ದಶೀ 11೧॥ 
ತವ ದಾರ್ಡ್ಯಮಹಂ ದೃಷ್ಟಾ ಶ್ವ ಪ್ರಸನ್ನೋ ಸ್ಥಿ ನ ಸಂಶಯಃ । 
ತವ ಪ್ರಾಣಾ ಮಯಾ ಮುಕ್ತಾಗೃಹಂ ಗಚ್ಛ ಯಥಾಸುಖಮ್‌ ॥೨॥ 
ಪರಂತು ತ್ವಾಮಹಂ ಯಾಚೇ ಯತ್ಕಿಂಚಿದ್ದೇಹಿ ತನ್ನಮ | 
ತಶ್ನಾ ್ರೀಣರಕ್ಷಣಂ ತೇನ ಭವಿಷ್ಯತಿ ನ ಚಾನ್ಯಥಾ 1೩! 
ಜಾಗರೇ ಗಾಯನಂ ನೃತ್ಯಂ ಕೃತಂ ಯದ್ದರಿಮಂದಿರೇ | 
ತತ್ಪುಣ್ಯಂ ದೇಹಿ ಮೇ ಶೀಘ್ರಂ ಯದಿ ಜೀವಿತುಮಿಚ್ಛಸಿ WY un 
ರಾಕ್ಸಸೀಂ ಗಿರಮಾಕರ್ಣ್ಯ ಮರಣಾದಪ್ಯರಂತುದಾಮ್‌ । 
ಶ್ವಪಾಕ: ಪ್ರಾಣರಕ್ಷಾಯ್ಕೆ ನ ಚಚಾಲ ದೃಢವ್ರತಃ 1೫ ॥ 
ಸಮಾಗತೋ ಮಹಾವಿಘ್ನೋ ನಿವರ್ತೇತ ಕಥಂ ಮಮ | 
ವಿಚಾರ್ಯೈವಂ ಶ್ವಪಾಕೋ ಸಾವುವಾಚ ಬ್ರಹ್ಮರಾಕ್ಷಸಮ್‌ ॥1 ೬ | 


॥ ಎಪ್ಪತ್ತನೆಯ ಅಧ್ಯಾಯವು ॥ 
ರಾಕಸನು ಹೇಳಿದನು— 


ಎಪಿ 

“ಅಪ್ಪ! ನಿನ್ನಸತ್ಯಪರಿಪಾಲನೆಯನ್ನುಕಂಡು ನನಗೆ ಬಹಳ ಹರ್ಷವಾಗಿದೆ. ಹೆಚ್ಚುಅರಿವಿಲ್ಲದ 
ಚಂಡಾಲನಿಗೆ ಇಂತಹ ಬುದ್ಧಿಯು ಇರುವುದು ಆಶ್ಚರ್ಯವೇ ಸರಿ!  ೧॥ ನಿನ್ನ ಸತ್ಯನಿಷ್ಠೆಯ 
ದಾರ್ಡ್ಯವನ್ನು ನೋಡಿ ಪ್ರಸನ್ನನಾಗಿದ್ದೇನೆ; ಇದರಲ್ಲಿ ಸಂಶಯವಿಲ್ಲ ನಿನ್ನ ಪ್ರಾಣವನ್ನು 
ಉಳಿಸಿದ್ದೇನೆ. ಸುಖವಾಗಿ ಮನೆಗೆ ತೆರಳು. ॥ ೨ । ಆದರೂ ನಾನು ಯಾವುದೋ ಸ್ವಲ್ಪವನ್ನು 
ದಾನವಾಗಿ ಕೇಳುತ್ತೇನೆ. ಅದನ್ನು ನನಗೆ ಕೊಡು. ಅದನ್ನು ಕೊಟ್ಟರೇನೇ ನಿನ್ನ ಪ್ರಾಣವು 
ಉಳಿಯುವುದು; ಇಲ್ಲದಿದ್ದರೆ ಇಲ್ಲ. ॥। ೩ ।। ನಿನಗೆ ಬದುಕುವ ಆಸೆಯಿದ್ದರೆ ಹರಿಮಂದಿರದಲ್ಲಿ 
ಜಾಗರಣೆಗಾಗಿ ನೀನು ಯಾವ ಗಾಯನ ಮತ್ತುನರ್ತನವನ್ನುಮಾಡಿದೆಯೋ ಅದರ ಪುಣ್ಯವನ್ನು 
ಜಾಗ್ರತೆಯಾಗಿ ನನಗೆ ಕೊಡು.'' ॥ ೪ ॥ ಮರಣಕ್ಕಿಂತಲೂ ಕಠಿಣವಾದ ರಾಕ್ಷಸನ ಈ ಮಾತನ್ನು 
ಕೇಳಿದ ಆ ಚಂಡಾಲನು ತನ್ನಪ್ರಾಣರಕ್ಷಣೆಗೋಸ್ಕರ ತನ್ನಅಚಲವಾದ ನಿರ್ಧಾರದಿಂದ ಚಲಿಸಲಿಲ್ಲ. 
(೫ ಸಿಡಿಲಿನಂತೆ ಬಂದೊದಗಿರುವ ಈ ಮಹಾವಿಘವನ್ನುಹೇಗೆ ನಿವಾರಣೆ ಮಾಡಲಿ ಎಂದು 
ವಿಚಾರಮಾಡಿ ಚಂಡಾಲನು ಬ್ರಹ್ಮರಾಕ್ಚಸನನ್ನುಕುರಿತು ಹೇಳಿದನು. ॥। ೬ ॥ 
ಶ್ವಪಾಕ ಉವಾಚ 

ತುಭ್ಯಂ ಯದ್ಭಾಷಿತಂ ಪೂರ್ವಂ ತತ್ತತ್ಯಂ ತು ಮಯಾ ಕೃತಮ್‌ | 


ತಸ್ಮಾದೃಕ್ಷಯ ಮೇ ದೇಹಂ ನ ಹ ಗೀತಜಂ ಫಲಮ್‌ 1೭ 


ಇಂ ಪ್ರಯಾಗಮಾಹಾತ್ಮ ಮ್‌ 


ಚಂಡಾಲನು ಹೇಳಿದನು 
ಮಾತು ಕೊಟ್ಟಿರುವಂತೆ ನಾನು ಹಿಂತಿರುಗಿ ಬಂದು ನನ್ನನ್ನು ಒಪ್ಪಿಸಿಕೊಳ್ಳುತಿದ್ದೇನೆ. 
ಗಾನನೃತ್ಯಗಳ ಫಲಗಳನ್ನು ನಾನು ಕೊಡುವುದಿಲ್ಲಮತ್ತುನನ್ನ ದೇಹವನ್ನು ಭಕ್ಷಿಸು.'' ॥ ೭ ॥ 
ರಾಕ್ಷಸ ಉವಾಚ--- 
ಏವಮುಕ್ತಃ ಶ್ವಪಾಕೀನ ರಾಕ್ಷಸಃ ಪುನರಬ್ರವೀತ್‌ । 
ಯಾಮದ್ದಯೋದ್ಬವಂ ಪುಣ್ಯಂ ಶ್ಚಪಾಕ ವಿತರಾಶು ಮೇ 1೮॥ 
ರಾಕ್ಸಸನು ಹೇಳಿದನು— 
ಈ ರೀತಿಯಾಗಿ ಹೇಳಿಸಿಕೊಂಡ ರಾಕ್ಷಸನು ಪುನಃ ಹೇಳಿದನು. ""ಚಂಡಾಲನೇ! 
ಗಾನನೃತ್ಯಗಳ ಎರಡು ಯಾಮಗಳ ಫಲವನ್ನಾದರೂ ಕೊಡು.'' ॥ ೮॥ 
ಶ್ರಪಾಕ ಉವಾಚ 
ಏವಂ ರಕ್ಷೋಗಿರಂ ಶ್ರುತ್ವಾಶ್ಚಪಾಕಃ ಪುನರಬ್ರವೀತ್‌ । 
ನ ದಾಸ್ಯಾಮಿ ತದಪ್ಯಜ್ಞ ಭಕ್ಷಯಸ್ವ ಯಥಾಸುಖಮ್‌ 1 ೯॥ 
ಚಂಡಾಲನು ಹೇಳಿದನು 
ಈ ರೀತಿಯಾದ ರಾಕ್ಷಸನ ಮಾತನ್ನು ಕೇಳಿ ಚಂಡಾಲನು ಹೇಳಿದನು. "“ಮೂರ್ಯನೇ, 
ಅದನ್ನೂಕೊಡೆನು. ನನ್ನನ್ನುಯಥೇಚ್ಛವಾಗಿ ಭಕ್ಷಿಸು.'' ಎಂದು ಹೇಳಿದನು. ॥ ೯ ॥ 
ರಾಕ್ಷಸ ಉವಾಚ 
ಏವಂ ನಿರಾಕೃತಸ್ವೇನ ರಾಕ್ಷಸಃ ಪುನರೂಚಿವಾನ್‌ । 
ಏಕಯಾಮೋದ್ಭವಂ ಪುಣ್ಯಂ ದೇಹಿ ತಂ ಮಮ ಸುವ್ರತ 11 ೧೦ ॥ 
ರಾಕ್ಸಸನು ಹೇಳಿದನು 
ಈ ರೀತಿಯಾಗಿ ನಿರಾಕರಿಸಲ್ಪಟ್ಟ ಬ್ರಹ್ಮರಾಕ್ಟಸನು ಪುನಃ ಹೇಳಿದನು. ""ಎಲೈ, ಒಳ್ಳೆಯ 
ವ್ರತಶೀಲನೇ। ಒಂದು ಯಾವುದ ಗಾಯನದ ಪುಣ್ಯವನ್ನಾದರೂ ನನಗೆ ಕೊಡು'' ಎಂದು 
ಹೇಳಿದನು. ।। ೧೦।। ಚಂಡಾಲನು ರಾಕ್ಷಸನ ಹಟವನ್ನುಕೇಳಿ ಪುನಃ ಅವನಿಗೆ ಹೇಳಿದನು. 


ಶ್ವಪಾಕ ಉವಾಚ 

ಶ್ವಪಾಕಸಸ್ಕ ನಿರ್ಬಂಧಂ ಶ್ರುತ್ವಾ ತಮವದತ್ತುನ:ಃ | 

ಭಕ್ಷಣಂ ಮೇಪ ಶ್ರತಿಜ್ಞಾತಂ ಗೀತಪುಣ್ಯಂ ಕಿಮಿಚ್ಛಸಿ 1 ೧೧॥ 
ಚಂಡಾಲನು ಹೇಳಿದನು--- 
ರಾಕ್ಷಸನ ಬಲಾತ್ಕಾರವನ್ನುಕೇಳಿದ ಚಂಡಾಲನು ಅವನನ್ನುಕೇಳಿದನು. ""ಭಕ್ಷಣಕ್ಕೋಸ್ಕರ 
ನನ್ನಿಂದ ಶಪಥ ಮಾಡಿಸಿ ಈಗ ಗೀತನರ್ತನಗಳ ಪುಣ್ಯವನ್ನು ಹೊಂದಲು ಏತಕ್ಕೋಸ್ಕರ 
ಬಯಸುತಿದೀಯಾ?'' ॥ ೧೧ ॥ 


ಲು 


ಅಧ್ಯಾಯ ೭೦ 521 


ರಾಕ್ಷಸ ಉವಾಚ 
ಕೌಣಪಸ್ತು ಪುನಃ ಪ್ರಾಹ ಗೈತಕಪ್ರಬಲಂ ಫಲಮ್‌ । 
ದೇಹಿ ಶೀಘ್ರಮನೇನಾಶು ಸ್ವಾತ್ಮಾನಂ ತಾರಯಾಮ್ಯಹಮ್‌ ॥ ೧೨ ॥ 
ಇತ್ನಂ ತದಾಗ್ರಹಂ ಜ್ಞಾತ್ವಾ ಶ್ಲನಾಕೋ ಭಗವಶ್ಚಿಯ: । 
ಸ್ಟಾಂತೇ ವಿಚಾರಯಾಮಾಸ ಬಲಾಬಲವಿಧಿಂ ತದಾ i ೧೩ ॥ 


ಅಹೋ ಕಷಂ ಮಹತಾ ್ರಿಪಂ ಕಿಂ ಕಾರ್ಯಮಧುನಾ ಮಯಾ । 


ಬ 
ಪ್ರಬಲಂ ದುರ್ಬಲಂ ಕಿಂ ವಾ ಜ್ಞಾತ್ವಾಕುರ್ವೇ ಯಥೋಚಿತಮ್‌ ॥ ೧೪ ॥ 


ಸತ್ಯಂ ತಪೋ ದಯಾ ದಾನಂ ಸ್ವಾಧ್ಯಾಯಂ ಯಜನಾದಿಕಮ್‌ । 


ಪರೋಪಕಾರಪುಣ್ಯಸ್ಯ ಕಲಾಂ ನಾರ್ಹಂತಿ ಷೋಡಶೀಮ್‌ 11 ೧೫ ॥ 
ಪರೋಪಕಾರಿಭಿರ್ದತ್ತಾ ಅಪಿ ಪ್ರಾಣಾ ನೃಭಿಃ ಪುರಾ । 
ಗೀತದಾನೇನ ತತ್ತಾ ್ರಿಪ್ಟೌ ಕಿಂ ನ ಲಬ್ದಂ ಮಯಾ ಪುನಃ I ೧೬ ॥ 


ಪರೋಪಕಾರ: ಕರ್ತವ್ಯೋ ಧನೈಃ ಪ್ರಾಣೈರಥಾಪಿ ವಾ। 

ಇತ್ಯಶ್ರಾವಿ ಮಯಾ ಭೂಯೋತತೋ ದಾಸ್ಕೇ ಗೀತಜಂ ಫಲಮ್‌॥ ೧೭ ॥ 
ಇತ್ಥಂ ನಿಶ್ಚಿತ್ಯ ಮನಸಿ ಶ್ಚಪಾಕಃ ಪುಣ್ಯಮಾನಸಃ | 

ಧರ್ಮದಾನೇ ಮತಿಂ ಕೃತ್ವಾ ಜಗಾದ ಬ್ರಹ್ಮರಾಕ್ಷಸಮ್‌ Ww ೧೮ ॥ 


ರಾಕ್ಷಸನು ಹೇಳಿದನು 

ರಾಕ್ಷಸನು ಮತ್ತೆ ಹೇಳಿದನು. "ಯಾವುದಾದರೂ ಒಂದು ಹಾಡಿನ ಪ್ರಬಲ ಪುಣ್ಯ- 
ವನ್ನಾದರೂ ಕೊಟ್ಟು ನಿನ್ನ ಪಾ ಣವನ್ನು ಉಳಿಸಿಕೋ. ನೀನು ಕೊಡುವ ಪುಣ್ಯದಿಂದ ನನ್ನನ್ನುನಾನು 
ಉದ್ದಾರ ಮಾಡಿಕೊಳ್ಳುತ್ತೇನೆ.'' ॥ ೧೨ ॥। ಈ ರೀತಿಯಾದ ಅವನ ಆಗ್ರಹವನ್ನು ಕೇಳಿದ 
ಭಗವತ್ಚೀಯನಾದ ಚಂಡಾಲನು ಅವನ ಶರತ್ತಿನ ಬಲಾಬಲಗಳನ್ನುವಿಚಾರ ಮಾಡಿದನು. ॥ ೧೩ । 
ಅಯ್ಯೋ ! ದೊಡ್ಡ ಕಷ್ಟವು ಬಂದೊದಗಿದೆ. ಏನು ಮಾಡುವುದು? ಪ್ರಬಲ ಅಥವಾ 
ದುರ್ಬಲಗಳನ್ನು ವಿಚಾರ ಮಾಡಿ ಉಚಿತವಾದುದನ್ನು ಮಾಡುವೆನು. ॥। ೧೪ ॥ ಸತ್ಯ, ತಪಸ್ಸು 
ದಯೆ, ದಾನ, ಅಧ್ಯಯನ ಮಾಡುವುದು ಮತ್ತೆ ಯಜ್ಞ ಮಾಡುವುದು ಇವೆಲ್ಲವೂ 
ಪರೋಪಕಾರದಿಂದ ಬರುವ ಪುಣ್ಯದ ಹದಿನಾರನೇ ಒಂದು ಭಾಗಕ್ಕೂ ಸರಿಸಮನಾದುದಲ್ಲ. 
॥ ೧೫ ॥। ಪೂರ್ವದಲ್ಲಿ ಚಕ್ರವರ್ತಿಗಳು ಪರೋಪಕಾರಕ್ಕಾಗಿ ತಮ್ಮ ಪ್ರಾಣಗಳನ್ನೆ ತೆತ್ತಿದ್ದಾರೆ. 
ಆದ್ದರಿಂದ ಅಂತಹ ಪರೋಪಕಾರವು ಗೀತದ ದಾನದಿಂದ ಲಭಿಸುವುದಾದರೆ ನನ್ನಿಂದ ಏನನ್ನು 
ತಾನೇ ಪಡೆದಂತೆ ಆಗುವುದಿಲ್ಲ? ॥ ೧೬ ॥ ಧನದಿಂದಲೂ, ಪ್ರಾಣದಿಂದಲೂ ಪರೋಪಕಾರ 
ವನ್ನು ಮಾಡಬೇಕು. ಹೀಗೆಂದು ನನ್ನಿಂದ ಪದೇ ಪದೇ ಕೇಠಲ್ಪಟ್ಟಿದೆ. ಆದ್ದರಿಂದ ಈ ರಾಕ್ಷಸನಿಗೆ 
ಗೀತದ ಫಲವನ್ನು ದಾನ ಮಾಡುವೆನು. ॥ ೧೭ ॥ ಈ ರೀತಿಯಾದ ಪುಣ್ಯಕರವಾದ 
ಮನಸ್ಸುಳ್ಳವನಾಗಿ ಧರ್ಮದ ದಾನವನ್ನುಮಾಡಲು ನಿಶ್ಚಯಿಸಿ ಬ್ರಹ್ನರಾಕ್ಷಸನನ್ನುಕುರಿತು ಹೀಗೆಂದು 
ಹೇಳಿದನು. ॥ ೧೮ ॥ 


ಇಂ0 ಪ್ರಯಾಗಮಾಹಾತ್ಮ್ಯಮ್‌ 


'ಚಂಡಾಲನು ಹೇಳಿದನು 
ಮಾತು ಕೊಟ್ಟಿರುವಂತೆ ನಾನು ಹಿಂತಿರುಗಿ ಬಂದು ನನ್ನನ್ನು ಒಪ್ಪಿಸಿಕೊಳ್ಳುತ್ತಿದ್ದೇನೆ. 
ಗಾನನೃತ್ಯಗಳ ಫಲಗಳನ್ನುನಾನು ಕೊಡುವುದಿಲ್ಲಮತ್ತುನನ್ನ ದೇಹವನ್ನು ಭಕ್ಷಿಸು.'' ॥। ೭ ॥ 
ರಾಕ್ಷಸ ಉವಾಚ 
ಏವಮುಕ್ತಃ ಶ್ವಪಾಕೀನ ರಾಕ್ಷಸಃ ಪುನರಬ್ರವೀತ್‌ । 
ಯಾಮದ್ದಯೋದ್ಭವಂ ಪುಣ್ಯಂ ಶ್ವಪಾಕ ವಿತರಾಶು ಮೇ 11೮॥ 
ರಾಕ್ಷಸನು ಹೇಳಿದನು 
ಈ ರೀತಿಯಾಗಿ ಹೇಳಿಸಿಕೊಂಡ ರಾಕ್ಷಸನು ಪುನಃ ಹೇಳಿದನು. ""ಚಂಡಾಲನೇ। 
ಗಾನನೃತ್ಯಗಳ ಎರಡು ಯಾಮಗಳ ಫಲವನ್ನಾದರೂ ಕೊಡು.'' ॥೮॥। 
ಶ್ವಪಾಕ ಉವಾಚ 
ಏವಂ ರಕ್ಷೋಗಿರಂ ಶ್ರುತ್ವಾ ಶ್ಲಪಾಕಃ ಪುನರಬ್ರವೀತ್‌ । 
ನ ದಾಸ್ಯಾಮಿ ತದಪ್ಯಜ್ಞ ಭಕ್ಷಯಸ್ವ ಯಥಾಸುಖಮ್‌ WE ॥ 
ಚಂಡಾಲನು ಹೇಳಿದನು— 
ಈ ರೀತಿಯಾದ ರಾಕ್ಷಸನ ಮಾತನ್ನು ಕೇಳಿ ಚಂಡಾಲನು ಹೇಳಿದನು. "“ಮೂರ್ಯನೇ, 
ಅದನ್ನೂಕೊಡೆನು. ನನ್ನನ್ನುಯಥೇಚ್ಛವಾಗಿ ಭಕ್ಷಿಸು.'' ಎಂದು ಹೇಳಿದನು. ॥ ೯ ॥1 
ರಾಕ್ಸಸ ಉವಾಚ 
ಏವಂ ನಿರಾಕೃತಸ್ಟೇನ ರಾಕ್ಷಸಃ ಪುನರೂಚಿವಾನ್‌ । 
ಏಕಯಾಮೋದ್ಭವಂ ಪುಣ್ಯಂ ದೇಹಿ ತ್ವಂ ಮಮ ಸುವ್ರತ W ೧೦ 
ರಾಕ್ಸಸನು ಹೇಳಿದನು 
ಈ ರೀತಿಯಾಗಿ ನಿರಾಕರಿಸಲ್ಪಟ್ಟ ಬ್ರಹ್ನರಾಕ್ಷಸನು ಪುನಃ ಹೇಳಿದನು. ""ಎಲೈ, ಒಳ್ಳೆಯ 
ವ್ರತಶೀಲನೇ! ಒಂದು ಯಾಮದ ಗಾಯನದ ಪುಣ್ಯವನ್ನಾದರೂ ನನಗೆ ಕೊಡು'' ಎಂದು 
ಹೇಳಿದನು. ॥ ೧೦॥ ಚಂಡಾಲನು ರಾಕ್ಷಸನ ಹಟವನ್ನು ಕೇಳಿ ಪುನಃ ಅವನಿಗೆ ಹೇಳಿದನು. 


ಶ್ರಪಾಕ ಉವಾಚ 
ಶ್ವಪಾಕಸಸ್ಯ ನಿರ್ಬಂಧಂ ಶ್ರುತ್ವಾತಮವದತ್ಪುನಃ | 
ಭಕ್ಷಣಂ ಮೇಪ ್ರತಿಜ್ಞಾತಂ ಗೀತಪುಣ್ಯಂ ಕಿಮಿಚ್ಛಸಿ I ೧೧॥ 
ಚಂಡಾಲನು ಹೇಳಿದನು 
ರಾಕ್ಚಸನ ಬಲಾತ್ಕಾರವನ್ನುಕೇಳಿದ ಚಂಡಾಲನು ಅವನನ್ನು ಕೇಳಿದನು. ""ಭಕ್ಷಣಕ್ಕೋಸ್ಕರ 
ನನಿಂ 


ನಿಂದ ಶಪಥ ಮಾಡಿಸಿ ಈಗ ಗೀತನರ್ತನಗಳ ಪುಣ್ಯವನ್ನು ಹೊಂದಲು ಏತಕ್ಕೋಸ್ಕರ 
ಬಯಸುತಿದ್ದೀಯಾ?'' ॥ ೧೧॥ 


ಅಧ್ಯಾಯ ೭೦ 521 


ರಾಕ್ಷಸ ಉವಾಚ 
ಕೌಣಪಸ್ತು ಪುನಃ ಪ್ರಾಹ ಗೈತಕಪ್ರಬಲಂ ಫಲಮ್‌ । 
ದೇಹಿ ಶೀಘ್ರಮನೇನಾಶು ಸ್ವಾತ್ಮಾನಂ ತಾರಯಾಮ್ಯಹಮ್‌ I ೧೨॥ 
ಇತ್ನಂ ತದಾಗ್ರಹಂ ಜ್ಞಾತ್ವಾ ಶ್ಲನಾಕೋ ಭಗವತ್ಚ್ರಿಯಃ । 
ಸ್ಟಾಂತೇ ವಿಚಾರಯಾಮಾಸ ಬಲಾಬಲವಿಧಿಂ ತದಾ i ೧೩ ॥ 


ಅಹೋ ಕಷ್ಟಂ ಮಹತ್ವ್ರಾಪು ಕಿಂ ಕಾರ್ಯಮಧುನಾ ಮಯಾ | 
ಪ್ರಬಲಂ ದುರ್ಬಲಂ ಕಿಂ ವಾ ಜ್ಞಾತ್ವಾಕುರ್ವೇ ಯಥೋಚಿತಮ್‌ ॥ ೧೪ ॥ 
ಸತ್ಯಂ ತಪೋ ದಯಾ ದಾನಂ ಸ್ವಾಧ್ಯಾಯಂ ಯಜನಾದಿಕಮ್‌ । 


ಪರೋಪಕಾರಪುಣ್ಯಸ್ಯ ಕಲಾಂ ನಾರ್ಹಂತಿ ಷೋಡಶೀಮ್‌ Il ೧೫ ॥ 
ಪರೋಪಕಾರಿಭಿರ್ದತ್ತಾಅಪಿ ಪ್ರಾಣಾ ನಭ: ಪುರಾ | 
ಗೀತದಾನೇನ ತತ್ತಾ ಪೌ ಕಿಂ ನ ಲಬ್ದಂ ಮಯಾ ಪುನಃ 1 ೧೬ ॥ 


ಪರೋಪಕಾರ: ಕರ್ತವ್ಯೋ ಧನ್ಯ: ಪ್ರಾಣೈರಥಾಪಿ ವಾ । 

ಇತ್ಯಶ್ರಾವಿ ಮಯಾ ಭೂಯೋತತೋ ದಾಸ್ಯೇ ಗೀತಜಂ ಫಲಮ್‌॥ ೧೭ ॥ 
ಇತ್ಥಂ ನಿಶ್ಚಿತ್ಯ ಮನಸಿ ಶ್ರಪಾಕಃ ಪುಣ್ಯಮಾನಸಃ । 

ಧರ್ಮದಾನೇ ಮತಿಂ ಕೃತ್ವಾ ಜಗಾದ ಬ್ರಹ್ಮರಾಕ್ಟಸಮ್‌ ॥ ೧೮ ॥ 


ರಾಕ್ಷಸನು ಹೇಳಿದನು 

ರಾಕ್ಷಸನು ಮತ್ತೆ ಹೇಳಿದನು. ""ಯಾವುದಾದರೂ ಒಂದು ಹಾಡಿನ ಪ್ರಬಲ ಪುಣ್ಯ- 
ವನ್ನಾದರೂ ಕೊಟ್ಟುನಿನ್ನಪ್ರಾಣವನ್ನುಉಳಿಸಿಕೋ. ನೀನು ಕೊಡುವ ಪುಣ್ಯದಿಂದ ನನ್ನನ್ನುನಾನು 
ಉದ್ದಾರ ಮಾಡಿಕೊಳ್ಳುತ್ತೇನೆ.” ॥॥ ೧೨ 1॥ ಈ ರೀತಿಯಾದ ಅವನ ಆಗ್ರಹವನ್ನು ಕೇಳಿದ 
ಭಗವತ್ಚಿಯನಾದ ಚಂಡಾಲನು ಅವನ ಶರತ್ತಿನ ಬಲಾಬಲಗಳನ್ನುವಿಚಾರ ಮಾಡಿದನು. ॥ ೧೩। 
ಅಯ್ಯೋ [ ದೊಡ್ಡ ಕಷ್ಟವು ಬಂದೊದಗಿದೆ. ಏನು ಮಾಡುವುದು? ಪ್ರಬಲ ಅಥವಾ 
ದುರ್ಬಲಗಳನ್ನು ವಿಚಾರ ಮಾಡಿ ಉಚಿತವಾದುದನ್ನು ಮಾಡುವೆನು. ॥ ೧೪ ॥ ಸತ್ಯ, ತಪಸ್ತು 
ದಯೆ, ದಾನ, ಅಧ್ಯಯನ ಮಾಡುವುದು ಮತ್ತೆ ಯಜ್ಞ ಮಾಡುವುದು ಇವೆಲ್ಲವೂ 
ಪರೋಪಕಾರದಿಂದ ಬರುವ ಪುಣ್ಯದ ಹದಿನಾರನೇ ಒಂದು ಭಾಗಕ್ಕೂ ಸರಿಸಮನಾದುದಲ್ಲ 
॥ ೧೫ ॥ ಪೂರ್ವದಲ್ಲಿ ಚಕ್ರವರ್ತಿಗಳು ಪರೋಪಕಾರಕ್ಕಾಗಿ ತಮ್ಮ ಪ್ರಾಣಗಳನ್ನೆ ತೆತ್ತಿದ್ದಾರೆ. 
ಆದ್ದರಿಂದ ಅಂತಹ ಪರೋಪಕಾರವು ಗೀತದ ದಾನದಿಂದ ಲಭಿಸುವುದಾದರೆ ನನ್ನಿಂದ ಏನನ್ನು 
ತಾನೇ ಪಡೆದಂತೆ ಆಗುವುದಿಲ್ಲ? ॥ ೧೬ ॥ ಧನದಿಂದಲೂ, ಪ್ರಾಣದಿಂದಲೂ ಪರೋಪಕಾರ 
ವನ್ನು ಮಾಡಬೇಕು. ಹೀಗೆಂದು ನನ್ನಿಂದ ಪದೇ ಪದೇ ಕೇಳಲ್ಪಟ್ಟಿದೆ. ಆದ್ದರಿಂದ ಈ ರಾಕ್ಷಸನಿಗೆ 
ಗೀತದ ಫಲವನ್ನು ದಾನ ಮಾಡುವೆನು. ॥ ೧೭ ॥ ಈ ರೀತಿಯಾದ ಪುಣ್ಯಕರವಾದ 
ಮನಸ್ಸುಳ್ಳವನಾಗಿ ಧರ್ಮದ ದಾನವನ್ನುಮಾಡಲು ನಿಶ್ಚಯಿಸಿ ಬ್ರಹ್ನರಾಕ್ಷಸನನ್ನುಕುರಿತು ಹೀಗೆಂದು 
ಹೇಳಿದನು. ॥ ೧೮ ॥ 


522 ಪ್ರಯಾಗಮಾಹಾತ್ಮ್ಯಮ್‌ 


ಶ್ವಪಾಕ ಉವಾಚ 
ಕಸ್ತ್ವಂ ಪೂರ್ವಂ ಕಿಮಾಚಾರಃ ಕಿಂಜನ್ಮಾ ಕಿಂಕ್ರಿಯಾಯುತಃ । 
ರಾಕ್ಚಸತ್ವಂ ತ್ವಯಾ ಪ್ರಾಪಂ ಕೇನ ದುಷ್ಕತಕರ್ಮಣಾ ॥೧೯॥ 
ತತ್ಸರ್ವಂ ಮೇ ಸಮಾಚಕ್ಚ್ವಕ್ರವ್ಯಾದಾಶು ಸ್ವಚೀಷ್ಠಿತಮ್‌ । 
ಯಥೋಚಿತಂ ಕರಿಷ್ಕೇ5ಹಂ ರಾತ್ರಿಂಚರ ತತಃ ಪರಮ್‌ ॥ ೨೦ ॥ 
ತದ್ವಾಗಮೃತಮಾಪೀಯ ಪರಾನಂದಮುಪಾಗತಃ | 
ಪ್ರಣಮ್ಯ ದಂಡವದ್ಭೂಮಾವಸ್ರವಃ ಪ್ರತ್ಯುವಾಚ ತಮ್‌ ॥ ೨೧॥ 


ಚಂಡಾಲನು ಹೇಳಿದನು 

ಎಲೈ ರಾಕ್ಷಸನೇ! ಪೂರ್ವದಲ್ಲಿನೀನು ಏನಾಗಿದ್ದೀ? ನಿನ್ನ ಆಚಾರವು ಯಾವುದು? ನಿನ್ನದು 
ಎಂತಹ ಜನ್ನವಾಗಿತ್ತು? ಏನು ಕೆಲಸ ಮಾಡುತಿದ್ದಿ? ಯಾವ ದುಷ್ಕಾರ್ಯದ ಫಲವಾಗಿ ಈ 
ರಾಕ್ಷಸತ್ವವು ನಿನಗೆ ಪ್ರಾಪ್ತವಾಯಿತು? ॥ ೧೯ ॥ ಹೇ ಮಾಂಸಭಕ್ಷಕನಾದ ರಾಕ್ಟಸನೇ!। ನಿನ್ನ 
ವೃತಾಂತದ ಸರ್ವಸ್ವವನ್ನೂ ನನಗೆ ತಿಳಿಸು. ಅನಂತರ ನಾನು ಉಚಿತವಾದುದನ್ನುಮಾಡುವೆನು. 
॥ ೨೦ ॥ ಆ ಚಂಡಾಲನ ಮಾತುಗಳಲ್ಲಿನ ಅಮೃತಾಸ್ವಾದನೆ ಮಾಡಿದ ಆ ರಾಕ್ಷಸನು 
ಪರಮಾನಂದಪಟ್ಟು ಅವನಿಗೆ ನಮಸ್ಕಾರ ಮಾಡಿ ಉತ್ತರವನ್ನು ಕೊಟ್ಟನು. ॥ ೨೧ ॥ 


ರಾಕ್ಷಸ ಉವಾಚ 
ಜನ್ಮನಾ ತ್ವಂ ಶ್ವಪಾಕೋಪಸಿ ಗುಣೈರ್ವಿಪ್ರಾಧಿಕೋ ಮತಃ । 
ಯಸ್ಯ ತೇ ನಿಶ್ಚಲಾ ಭಕ್ತಿರ್ಮಾಧವೇ ಭಕವತ್ತಲೇ Il ೨೨ ॥ 
ಧರ್ಮಸಾರಂ ವಿಚಿಂತ್ಯಾಶು ಕುರು ದೀನಸ್ಯ ಮೋಕ್ಟಣಮ್‌ । 
ದುಷ್ಟೇ ಸಾಧು: ಸ ವೈ ಸಾಧುಃ ಸಾಧೌ ಸಾಧೋರ್ನ ಸಾಧುತಾ 1೨೩ ॥ 
ಬಹುಜನ್ಥಾರ್ಜಿತ್ರೆ: ಪುಣ್ಯೆ ರ್ಫೇಟತೇ ಸಂಗತಿಸತಾಮ್‌ | 
ತದ್ವೃತ್ರಂ ವರ್ತಮಾನಂ ಚ ಚೇಷ್ಠಿತಂ ಶೃಣು ಮೇ 5ಖಿಲಮ್‌ || ೨೪ ॥ 
ಪ್ರಾಗ್ಟವೇ ಸೋಮಶರ್ಮಾಹಂ ಬ್ರಾಹ್ಮಣೋ ಗ್ರಾಮಯಾಜಕ: । 


ಕರ್ಮಕಾಂಡಾನಭಿಜ್ಞಶ್ಚಾನಿಷ್ಠಾತೋ ಯಜ್ಞಕರ್ಮಣಿ Il ೨೫ 1 
ಮಂತ್ರತಂತ್ರಕ್ರಿಯಾಹೀನಃ ಕಾರಯಿತ್ಪಾಧ್ಧಧಾದಿಕಮ್‌ । 

ಕುಮಾರ್ಗೇಣೈವ ಬಹುಲಂ ದ್ರವ್ಯಂ ಸಂಚಿತವಾನಹಮ್‌ || ೨೬ ॥ 
ಸ್ನಾನಸಂಧ್ಯಾದಿ ನಿತ್ಯಾನಾಂ ಕೃತಲೋಪಃ ಸ್ವತರ್ಮಣಾಮ್‌ I 
ಕಾಮ್ಯನೈಮಿತಿಕಾನಾಂ ತು ಕರ್ಮಣಾಂ ಕಾಕಥಾ ತದಾ Il ೨೭ ॥ 


ಇತ್ಯಾದಿಕರ್ಮಭಿರ್ದುಷ್ಠೆ ಶ್ಸೈರ್ಬ್ರಾಹ್ಮಣ್ಯಂ ಭಸ್ಮಸಾದಭೂತ್‌ । 

ಏವಂ ಪೂರ್ವಭವೇ ನಾಮ್ನಾ ಬ್ರಾಹ್ಮಣೋ ಹಂ ನ ಕರ್ಮಣಾ ॥ ೨೮ ॥ 
ತತಃ ಕಾಲೇನ ತತ್ರಾಹಂ ಪಂಚತ್ಚಂ ಸಮುಪಾಗತಃ । 

ಔರ್ದ್ವದೈಹಿಕಕರ್ಮಾಪಿ ವೈದಿಕಂ ನಾಭವನ್ನಮ ॥ ೨೯ ॥ 


ಅಧ್ಯಾಯ ೭೦ 523 
ಕರ್ಮಣಾ ತೇನ ಭೂತ್ವಾಹಂ ರಾಕ್ಷಸೋಪಸ್ಸಿನ್ಸನೇ ವನೇ । 


ಪುನಶ್ಚ ಪಾತಕಂ ಕುರ್ವೇ ನಾನಾಜೀವವಿಘಾತನೈಃ 1೩೦ ॥ 

ಅಸಂಭಾವಿತನಿಸಾರಾ ಮಜ್ಜಂತೇ ಪಾತಕಾರ್ಣವೇ । 

ತ್ರಂ ಮಾಂ ಗೀತಪ್ರಭಾವೇಣ ನಿಸಾರಯಿತುಮರ್ಹಸಿ ॥೩೧॥ 

ತದ್ಭತಂ ಸಕಲಂ ಶ್ರುತ್ವಾ ಕೃಪಾಮೃತಪರಿಪ್ಪತಃ | 

ತಮುವಾಚ ವಚೋ ರಮ್ಯಂ ಸ್ಥರನ್ನರ್ಮಂ ಸನಾತನಮ್‌ ೩೨ ॥ 
ರಾಕ್ಷಸನು ಹೇಳಿದನು 


ಜನ್ಮದಿಂದ ನೀನು ಚಂಡಾಲನಾಗಿದ್ದೀಯೇ. ಆದರೆ ಗುಣದಲ್ಲಿ ಬ್ರಾ ್ರಿಷ್ಠಣರನ್ನು 
ಮೀರಿಸುತ್ತೀಯೆಂದು ನನ್ನ ಅಭಿಪ್ರಾಯ. ಕಾರಣ ನೀನು ನಿಶ್ಚಲವಾದ ಭಕ್ತಿಯನ್ನು ಭಕವತ್ತಲನಾದ 
ಮಾಧವನಲ್ಲಿಹೊಂದಿದ್ದೀಯೆ. ॥॥೨೨ ॥ ಧರ್ಮದ ಸಾರವನ್ನುನಿಶ್ಚಯಿಸಿ ಬೇಗನೆ ಈ ದೀನನನ್ನು 
ವಿಮೋಚನೆಗೊಳಿಸು. ಸಾಧುಗಳಲ್ಲಿಸಾಧುತ್ವ ತೋರಿಸುವುದೇನೂ ಸಾಧುತ್ವವಲ್ಲ, ದುಷ್ಪರಿಗೂ 
ಯಾರು ಸಾಧುತ್ವವನ್ನು ತೋರಿಸುವರೋ ಅವರೇ ಸಾಧುಗಳು ॥ ೨೩ ॥ ಬಹು ಜನ್ಮಗಳಲ್ಲಿ 
ಸಂಪಾದಿಸಿದ ಪುಣ್ಯದಿಂದಲೇ ಸಜ್ಜನರ ಸಮಾಗಮವು ಸಿಗುವುದು; ಆದ್ದರಿಂದ ಕಳೆದುಹೋಗಿರುವ 
ಮತ್ತು ಈಗಿನ ನನ್ನ ಸಕಲ ವೃತ್ತಾಂತಗಳನ್ನು ಕೇಳು. ।। ೨೪ ॥ ನಾನು ಹಿಂದಿನ ಜನ್ಮದಲ್ಲಿ 
ಸೋಮಶರ್ಮನೆಂಬ ಹೆಸರಿನ ಗ್ರಾಮಪುರೋಹಿತನಾಗಿದ್ದೆ. ನಾನು ಕರ್ಮಕಾಂಡವನ್ನು 
ತಿಳಿದವನಾಗಿರಲಿಲ್ಲ, ಮತ್ತುಯಜ್ಞಯಾಗಾದಿಗಳಲ್ಲೂನಿಷ್ಣಾತನು ಆಗಿರಲಿಲ್ಲ ॥ ೨೫ ।। ಮಂತ್ರ, 
ತಂತ್ರ ಮತ್ತು ಕ್ರಿಯೆಗಳಲ್ಲಿಯೂ ಏನೂ ತಿಳಿಯದವನಾಗಿದ್ದರೂ ಯಜ್ಞಯಾಗಾದಿಗಳನ್ನು 
ಮಾಡಿಸುತ್ತಾಕೆಟ್ಟ ಮಾರ್ಗಗಳಿಂದ ಬಹಳ ಧನವನ್ನು ಸಂಪಾದನೆ ಮಾಡಿದೆನು. ॥ ೨೬ 1 ಸ್ನಾನ 
ಸಂಧ್ಯಾವಂದನಾದಿ ನಿತ್ಯಕರ್ಮಗಳಿಗೂ ಲೋಪ ಮಾಡುತ್ತಿದ್ದನು. ಹೀಗಿರಲಾಗಿ ಇನ್ನು 
ಕಾಮ್ಯಕರ್ಮಗಳ ಮತ್ತುನೈಮಿತಿಕಕರ್ಮಗಳ ಲೋಪದ ವಿಷಯದಲ್ಲಿಹೇಳತಕ್ಕದ್ದೇನಿದೆ? ॥೨೭ ॥ 
ಈ ರೀತಿಯಾದ ದುಷ್ಪಕರ್ಮಗಳಿಂದ ನನ್ನ ಬ್ರಾಹ್ಮಣ್ಯವು ಬೂದಿಪಾಲಾಯಿತು. ಈ ರೀತಿಯಾಗಿ 
ನಾನು ಪೂರ್ವಜನ್ಮದಲ್ಲಿ ಕರ್ಮದಲ್ಲಿಲ್ಲದಿದ್ದರೂ ಹೆಸರಿಗೆ ಮಾತ್ರ ಬ್ರಾಹ್ಮಣನಾಗಿದ್ದೆ. ॥ ೨೮ ॥ 
ಹೀಗಿರಲು ನನಗೆ ಮೃತ್ಯುವು ಪ್ರಾಪವಾಯಿತು. ನನಗೆ ವೇದೋಕ್ತವಾದ ಮರಣದ ನಂತರ 
ಮಾಡತಕ್ಕ ದಹನಾದಿಕರ್ಮಗಳು ನಡೆಯಲಿಲ್ಲ ॥೨೯ ಈ ರೀತಿಯಾದ ಹೀನ ಕರ್ಮಗಳಿಂದ 
ನಾನು ಈ ವನದಲ್ಲಿಯೇ ರಾಕ್ಚಸನಾದೆನು. ಇಲ್ಲಿಯೂ ಪುನಃ ನಾನು ನಾನಾಜೀವಿಗಳನ್ನು ಕೊಲ್ಲುತ್ತಾ 
ಪಾತಕಗಳನ್ನೇ ಎಸಗುತ್ತಿದ್ದೇನೆ. ॥ ೩೦ ॥ ಉದ್ದಾರವೇ ಅಸಾಧ್ಯವಾಗಿರುವವರು ಪಾಪದ 
ಸಮುದ್ರದಲ್ಲಿಯೇ ಮುಳುಗುತಾರೆ. ನೀನು ನಿನ್ನಗಾಯನದಿಂದ ಸಂಪಾದಿಸಿದ ಪುಣ್ಯವನ್ನುನನಗೆ 
ದಾನ ಮಾಡಿ ನನ್ನನ್ನು ಈ ಪಾಪಸಮುದ್ರದಿಂದ ದಾಟಿಸಲು ಸಮರ್ಥನಾಗಿದ್ದೀಯೆ. ॥ ೩೧ ॥ 
ಅವನ ವೃತಾಂತವೆಲ್ಲವನ್ನೂಕೇಳಿದ ಆ ಚಂಡಾಲನು ದಯೆ ಎಂಬ ಅಮೃತದಲ್ಲಿ ತೊಯ್ದವನಾಗಿ, 
ಸನಾತನ ಧರ್ಮವನ್ನು ಸ್ಥರಣೆ ಮಾಡಿಕೊಂಡು ಅವನಿಗೆ ಆಪ್ಯಾಯಮಾನವಾಗುವ ಮಾತನ್ನು 
ಹೇಳಿದನು. ॥೩೨ ॥1 


524 ಪ್ರಯಾಗಮಾಹಾತ್ಮ್ಯಮ್‌ 


ಶ್ವಪಾಕ ಉವಾಚ 
ಮಾ ಚಿಂತಾಂ ಕುರು ದುರ್ಬುದ್ದೇ ನಿಸ್ತಾರಸ್ತ ಉಪಸ್ಥಿತಃ । 
ವಿಹಾಯ ಮಾಂ ಯತಸ್ತ್ಯೃಂ ಹಿ ಫಲಮಿಚ್ಛಸಿ ಗೀತಜಮ್‌ I ೩೩ ॥ 
ಗೀತವಾನಸ್ಥಿ ಪಶ್ಚಾದ್ಯಂ ಸ್ವರಮೇಕಮನುತ್ತಮಮ್‌ । 
ಫಲೇನ ತಸ್ಯ ಭದ್ರ ತ್ವಂ ರಾಕ್ಸಸತ್ನಾತ್ಚಮೋಚಯೇ ॥ ೩೪ ॥ 
ಇತ್ಯುಕ್ತ್ವಾ ಲಮಾದಾಯ ಸ್ವರಜಂ ಪುಣ್ಯಮುತ್ತಮಮ್‌ । 
ಸ್ಮೃತ್ವಾ ವಿಷ್ಣುಪದಾಂಭೋಜಂ ಪ್ರದದ್‌ಾೌ ಬ್ರಹ್ಮರಾಕ್ಷಸೇ I ೩೫ ॥ 
ಸೋಪಿ ತತ್ಪುಣ್ಯಮಾದಾಯ ತತ್ಕಣೇ ರಾಕ್ಚಸೀಂ ತನುಮ್‌ । 
ತ್ಯಕ್ಷಾ ಶ್ವ ರೂಪಂ ಪರಂ ಲೇಭೇ ದ್ಯುತಿದ್ಯೋತಿತದಿಜ್ಳುಖಮ್‌ 11೩೬ ॥ 
ದಿವ್ಯದೇಹಸತೋ ಭೂತ್ತಾ ಸೋಮಶರ್ಮಾ ದ್ವಿಜರ್ಷಭ: । 
ಪರಮಾನಂದಮಾಪನ್ನಸುಷ್ಟಾವ ಶ್ಹಪಚಂ ತದಾ 11೩೭! 


ಚಂಡಾಲನು ಹೇಳಿದನು 


ಹೇ ಮೂರನೇ! ಯೋಚಿಸಬೇಡ. ನಿನ್ನ ಉದ್ದಾರವು ಸಮೀಪವಾಗುತಿದೆ. ಏಕೆಂದರೆ 
ನೀನು ನನ್ನನ್ನು ಭಕ್ಷಿಸದೆ ಬಿಟ್ಟು ಗಾನ ಮಾಡಲು. ಅವಕಾಶ ಮಾಡಿಕೊಟ್ಟೆ. ಅದರಿಂದ ನನಗೆ 
ಪುಣ್ಯವು ಪಾ ವಾಗಿದೆ. ಆ ಪುಣ್ಯವನ್ನು ನನ್ನಿಂದ ಹೊಂದಲು ನೀನು ಬಯಸುತ್ತಿದ್ದ. 11೩೩ ॥ 
ಜಾಗರಣೆಯ ಪ್ರಾರಂಭದಲ್ಲಿ ಉತ್ತಮ ಸ್ವರದಿಂದ ಕೂಡಿದ ಹಾಡೊಂದನ್ನುನಾನು ಹಾಡಿದ್ದೇನೆ. 
ಅದನ್ನು ಹಾಡುವುದರಿಂದ ಬಂದ ಪುಣ್ಯದಿಂದ ನಿನ್ನನ್ನುವಿಮೋಚನೆ ಮಾಡುವೆನು. ॥೩೪ ॥ ಈ 
ರೀತಿಯಾಗಿ ಹೇಳಿ ನೀರನ್ನು ತೆಗೆದುಕೊಂಡು ಉತ್ತಮವಾದ ಸ್ವರದಿಂದ ಹುಟ್ಟಿದ ಪುಣ್ಯವನ್ನು 
ಶ್ರೀಮಾಧವನ ಪಾದಕಮಲಗಳನ್ನು ಧ್ಯಾನಿಸುತ್ತಾ ಆ ಬ್ರಹ್ನರಾಕ್ಷಸನಿಗೆ ಕೊಟ್ಟನು. ॥ ೩೫ ॥ 
ಅವನಾದರೋ ಆ ಪುಣ್ಯವನ್ನು ಸಿ ಕರಿಸಿ ತಕ್ಷಣವೇ ತನ್ನ ರಾಕ್ಷಸಶರೀರವನ್ನು ಕಳೆದುಕೊಂಡು 
ಉತ್ತಮವಾದ ದೇಹವನ್ನು ಹೊಂದಿದನು. ಆ ದೇಹದ ಪ ್ರಕಾಶದಿಂದ ದಿಕ್ಕ ವಿದಿಕ್ಕುಗಳೆಲ್ಲಾ 
ಬೆಳಗಿದುವು. 11೩೬ ॥ ಬ್ರಾಹ್ಮಣಶ್ರೇಷ್ಠನಾದ ಆ ಸೋಮಶರ್ಮನು ದಿವ್ಯ ದೇಹ ಉಳ್ಳೆವನಾಗಿ 
ಪರಮಾನಂದವನ್ನು ಹೊಂದಿ ಚಂಡಾಲನನ್ನುಸ್ತೋತ್ರ ಮಾಡಿದನು. ॥ ೩೭ || 


ಸೋಮಶರ್ಮೋವಾಚ--- 
ಧನ್ಯೋಪಸಿ ಭದ್ರ ಕಲ್ಯಾಣಂ ಮತ್ಚಸಾದಮವಾಪುುಹಿ I 
ಯತ್ತ್ವಯಾನನ್ಯಗತಿಕಸಾರಿತೋsಹಂ ದಯಾವತಾ 11೩೮ ॥ 
ಸೋಮಶರ್ಮನು ಹೇಳಿದನು 


ಬೇರೆ ಗತಿಯನ್ನು ಕಾಣದ ನಾನು ದಯಾಮಯನಾದ ನಿನ್ನಿಂದ ಈ ರಾಕ್ಷಸತ್ವವನ್ನು 


ಕಳೆದುಕೊಂಡು ಉದ್ಭರಿತನಾಗಿದ್ದೇನೆ. ನೀನು ಧನ್ಯನು. ನನ್ನ ಅನುಗ್ರ ಹದಿಂದ ಮಂಗಳವನ್ನು 
ಹೊಂದುತ್ತೀಯೆ'' (೩೮ || 


ಅಧ್ಯಾಯ ೭೦ 525 
ಶ್ವಪಾಕಸ್ಯಾಪಿ ಸುದ್ಧಢಾಂ ಸ್ಪಭಕಿಮವಲೋಕ್ಕ ಸಃ । 


ಭಗವಾನಪಿ ಸುಪ್ರೀತಃ ಪ್ರತ್ಯಕ್ಟೋ5ಭೂತ್ತಯೋಸದಾ 11೩೯ ॥ 
ಸ್ಪಿಗ್ಗಪ್ರಾವೃಟ್ಟ ನಶ್ಯಾಮ: ಕಂಜಗರ್ಭಾರುಣೇಕ್ಷಣಃ । 
ಪೀತಾಂಬರಶ್ಚತುರ್ಬಾಹುಃ ಶಂಖಚಕ್ರಗದಾಧರ: 1೪೦ i 
ವಿಮಾನವರಮಾರೂಢಸ್ತಾವಾರೋಪ್ಯ ಚ ಸತ್ವರಮ್‌ । 

ಸ್ವಸಾರೂಪ್ಯಥರ್‌ ಕೃತ್ವಾ ನಿನ್ಯೇ ವೈಕುಂಠಮದ್ಬುತಮ್‌ 1೪೧ ॥ 
ಏವಂ ಜಾಗರಮಾಹಾತ್ಮ್ಯಮೇಕಾದಶ್ಯಾಂ ನಿರೂಪಿತಮ್‌ । 

ಅತೋತತ್ರ ವ್ರತಿಭಿಃ ಕಾರ್ಯಂ ಭಕ್ತ್ಯಾ ಜಾಗರಣಂ ನಿಶಿ 1೪೨ ॥ 
ಏಕಾದಶ್ಯಾಮುಪೋಷ್ಯೈವಂ ಜಾಗರಂ ಯಸ್ತು ಕಾರಯೇತ್‌ । 

ಸ ತಾರಯತಿ ದುಃಖಾನಿ ಶ್ವಪಾಕೋ ರಾಕ್ಷಸಂ ಯಥಾ 11೪೩ 1 
ತಸ್ಥಾತ್ವಯತ್ನತಃ ಕುರ್ಯಾದ್ಗೀತವಾದಿತ್ರನರ್ತನೈ: । 

ಯುಕ್ತಂ ಜಾಗರಣಂ ರಾತ್ರೌ ಸ ಗಚ್ಛೇದ್ವಿಷ್ಟುಸನ್ನಿಧಿಮ್‌ ॥1 ೪೪ ॥ 
ಯಃ ಪ್ರಯಾಗೇ ಮಹಾಭಾಗೇ ಮಾಘೇ ಮಾಸೇsಮಲೇ ದಲೇ । 
ಏಕಾದಶ್ಯಾಮನಾಹಾರೋ ಮಾಧವಂ ಪೂಜ್ಯ ಭಕಿತಃ 1 ೪೫ 1 
ಜಾಗರಂ ಕುರುತೇ ರಾತ್‌ ಗೀತನೃತ್ಯಾದಿಸಂಯುತಮ್‌ । 
ಸರ್ವಪಾಪವಿನಿರ್ಮುಕ್ತಃ ಪರಂ ಬ್ರಹ್ಮಾಧಿಗಚ್ಛತಿ 1೪೬ ॥ 


ಉದ್ಯಾಪನಂ ಯಥಾಶಕಾ ಶ್ಯೀ ಏಕಾದಶ್ಯಾಂ ಕರೋತಿ ಯಃ । 

ಪ್ರಯಾಗೇ ವ್ರತಲೋಪೋತ್ಸಪಾಪಂ ತೃಕ್ತ್ವಾದಿವಂ ವ್ರಜೇತ್‌ ॥೪೭॥ 
ಏವಂ ನಿತ್ಯಂ ಚ ಕಾಮ್ಯಂ ಚ ಪ್ರೋಕಮೇಕಾದಶೀವ್ರತಮ್‌ । 

ಯುಷ್ಠಭ್ಯಂ ಸವಿಧಾನಂ ಮೇ ಕಿಮನೃತ್ಕಥಯಾಮಿ ವಃ (1೪೮ ॥ 


u ಇತಿ ಸಪತಿತಮೋತಧ್ಯಾಯಃ || 


ಭಗವಂತನೂ ಕೂಡ ಆ ಚಂಡಾಲನ ಸುದೃಢವಾದ ಭಕ್ತಿಯನ್ನುಕಂಡು ಅತ್ಯಂತ ಪ್ರೀತನಾಗಿ 
ಅವರಿಬ್ಬರಿಗೂ ಪ್ರತ್ಯಕ್ಷನಾದನು. TEC ಪ್ರತ್ಯಕ್ಷನಾದ ಮಾಧವನು ನೀಲವರ್ಣವಿಶಿಷ್ಠನು, 
ಕಮಲದ ಒಳಭಾಗದಂತೆ ಕೆಂಪುಬಣ್ಣವುಳ್ಳ ಕಣ್ಣುಗಳುಳ್ಳವನು, ಪೀತಾಂಬರಧಾರಿಯು, 
ಶಂಖಚಕ್ರಗದಾಪದ್ಧಧಾರಿಯು ಆಗಿದ್ದನು. ॥ ೪೦ ॥ ಇಂತಹ ಶ್ರೀಹರಿಯು ಅವರಿಬ್ಬರನ್ನೂ 
ಒಳ್ಳೆಯ ವಿಮಾನದಲ್ಲಿ ಕೂಡಿಸಿಕೊಂಡು, ತನ್ನ ರೂಪದಂತೆ ಇರುವ ರೂಪವುಳ್ಳ 
'"ಸಾರೂಪ್ಯ''ವನ್ನು ಅವರಿಬ್ಬರಿಗೆ ದಯಪಾಲಿಸಿ ಅದ್ಭುತವಾದ ತನ್ನ ವೈಕುಂಠಲೋಕಕ್ಕೆ 
ಕರೆದೊಯ್ದನು. ॥ ೪೧ 1 ಈ ರೀತಿಯಾಗಿ ಏಕಾದಶಿಯ ಜಾಗರದ ಮಾಹಾತ್ಮ್ಯೆಯು 
ನಿರೂಪಿಸಲ್ಪಟ್ಟಿತು. ಆದ್ದರಿಂದ ಏಕಾದಶೀವ್ರತಿಗಳು ಭಕ್ತಿಯಿಂದ ಅಂದು ರಾತ್ರಿಯಲ್ಲಿ ಜಾಗರಣ 
ಮಾಡತಕ್ಕದ್ದು I ೪೨ ॥ ಏಕಾದಶಿಯಂದು ಉಪವಾಸ ಮಾಡಿ ಯಾರು ಜಾಗರಣೆಯನ್ನು 
ಮಾಡುವರೋ ಅವರು ಚಂಡಾಲನು ರಾಕ್ಷಸನನ್ನು ದಾಟಿಸಿದಂತೆ ದುಃಖಗಳನ್ನು ದಾಟುತಾರೆ. 


526 ಪ್ರಯಾಗಮಾಹಾತ್ಮ್ಯಮ್‌ 


॥ ೪೩ ।। ಆದ್ದರಿಂದ ಪ್ರಯತ್ನಪಟ್ಟು ರಾತ್ರಿಯಲ್ಲಿ ಗಾನನಾಟ್ಯಗಳೊಡನೆ ವಾದ್ಯಗಳೊಡನೆಯೂ 
ಜಾಗರ ಮಾಡುವವನು ಶ್ರೀಮಾಧವನ ಸನ್ನಿಧಾನಕ್ಕೆ ತೆರಳುವನು. ॥ ೪೪ ॥ ಯಾರು ಪ್ರಯಾಗದಲ್ಲಿ 
ಮಾಘಮಾಸದ ಶುಕ್ಷಫಕ್ಷದಲ್ಲಿ ಏಕಾದಶಿಯಂದು ಉಪವಾಸವಿದ್ದು ಭಕ್ತಿಯಿಂದ ಮಾಧವನನ್ನು 
ಪೂಜಿಸಿ, ರಾತ್ರಿಯಲ್ಲಿ ಗೀತನೃತ್ಯಾದಿಗಳೊಡನೆ ಜಾಗರ ಮಾಡುತ್ತಾರೋ ಅವರು ಎಲ್ಲಾ 
ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಪರಬ್ರಹ್ಮನನ್ನು ಹೊಂದುತ್ತಾರೆ. ॥ ೪೫-೪೬ ॥ 
ಏಕಾದಶಿವ್ರತದ ನಂತರ ಶಕ್ತಾನುಸಾರ ಯಾರು ಪ್ರಯಾಗದಲ್ಲಿ ಉದ್ಯಾಪನೆಯನ್ನು 
ಮಾಡುವರೋ ಅವರು ಏಕಾದಶೀವ್ರತದಲ್ಲಿನ ಲೋಪದೋಷಗಳೆಲ್ಲವನ್ನು ಕಳೆದುಕೊಂಡು 
ಸ್ವರ್ಗಕ್ಕೆ ಹೋಗುವರು. ॥ ೪೭ ॥ ಈ ರೀತಿಯಾಗಿ ನಿತ್ಯವಾದ ಮತ್ತು ಕಾಮ್ಯವೂ ಆದ 
ಏಕಾದಶೀವ್ರತವನ್ನುನಿಮಗೆ ವಿಧಿವತ್ತಾಗಿ ಹೇಳಿದ್ದಾಯಿತು. ನಿಮಗೆ ಇನ್ನೇನು ಹೇಳಲಿ? ॥೪೮ ॥ 


(1 ಎಪುತನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಏಕಸಪ್ಪತಿತಮೋನಧ್ಯಾಯಃ ॥ ೭೧ ॥ 


ಯಷಯ ಊಚುಃ: 
ಮಹಿಮಾ ಭವತಾ ಪ್ರೋಕೋ ಭವತಾ ಪರಮಾದ್ದುತಃ । 
ನಿತ್ಯಕಾಮ್ಯವಿಧಿಃ ಸರ್ವಸದುತ್ತತಿಸು ನೋದಿತಾ 1 ೧॥ 
ಉತ್ಪನ್ನಾ ಸಾ ಕಥಂ ಸೂತ ಕದಾ ವೈ ಕೇನ ಹೇತುನಾ । 
ಕುತಸ್ಪಾತಿಪವಿತ್ರಾಭೂತ್ತರ್ವಪಾಪಪ್ರಣಾಶಿನೀ ೨ ॥ 
ತದುತ್ತತಿಂ ಸಮಾಖ್ಯಾಹಿ ಸರ್ವಶ್ರೇಷ್ಠಾ ಯತೋ ಭವೇತ್‌ । 
ಸರ್ವದುಃಖೌಘಶಮನೀ ಪುತ್ರಪೌತ್ರವಿವರ್ಧಿನೀ An 


|| ಎಪ್ಪತ್ತೊಂದನೆಯ ಅಧ್ಯಾಯವು ॥ 


ಯಷಿಗಳು ಹೇಳಿದರು— 

" "ತಮ್ಮಿಂದ ಪರಮ ಅದ್ಭುತವಾದ ಜಾಗರಣ ಮಹಿಮೆಯು ಹೇಳಲ್ಪಟ್ಟಿತು; ಹಾಗೆಯೇ ಸತ್ಯ 
ಮತ್ತು ಕಾಮ್ಯವೆಂಬ ಏಕಾದಶೀವ್ರತದ ಮಹಿಮೆಯು ಹೇಳಲ್ಪಟ್ಟಿತು. ಆದರೆ ಈ ಏಕಾದಶಿಯ 
ಉತ್ಪತ್ತಿಯನ್ನು ಕುರಿತು ಹೇಳಿಲ್ಲ. ॥ ೧ ॥ ಈ ಏಕಾದಶಿಯೂ ಹೇಗೆ ಉತ್ಪತ್ತಿಯಾಯಿತು? 
ಯಾವಾಗ? ಮತ್ತು ಯಾವ ಕಾರಣದಿಂದ? ಯಾವ ಕಾರಣದ ದಶೆಯಿಂದ ಇದು ಇಷ್ಟು 
ಪ್ರಖ್ಯಾತಿಗೆ ಬಂದಿತು? ಮತ್ತು ಪರಮಪವಿತ್ರವಾಗಿದ್ದು ಸರ್ವಪಾಪಗಳನ್ನು ಪರಿಹಾರ 
ಮಾಡತಕ್ಕದ್ದಾಗಿ ಹೇಗಾಯಿತು? ॥॥ ೨ ॥॥ ಅದರ ಉತ್ಪತ್ತಿಯ ಬಗ್ಗೆ ಹೇಳಿರಿ. ಅದು ಹೇಗೆ 
ಸರ್ವಶ್ರೇಷ್ಠವಾಗುತ್ತದೆ? ಸರ್ವದುಃಖಗಳನ್ನುನಾಶ ಮಾಡುವುದಲ್ಲದೆ ಮಕ್ಕಳುಮೊಮ್ಮಕ್ಕಳುಗಳಿಗೆ 
ಅಭಿವೃದ್ಧಿಯನ್ನುಯಾವ ಕಾರಣದಿಂದ ತಂದುಕೊಡುವುದು?'' 114 ॥1 


ಸೂತ ಉವಾಚ 
ಮುರನಾಮಾ ಮಹಾದೈತ್ಯ: ಸರ್ವದೇವೋಪತಾಪನಃ । 
ಯುಯುಧೇ ನಿರ್ಜರೈಸರ್ವೈರ್ಬಲವಾನ್ರಣದುರ್ಮದಃ 1೪॥ 
ತದಾ ಪರಾಜಿತಾಸರ್ವೇ ತೇನ ದೇವಾಸವಾಸವಾಃ । 
ಬ್ರಹ್ಮಲೋಕೇ ತದಾ ಗತ್ವಾ ಬ್ರಹ್ಮಾಣಮಿದಮಬ್ರುವನ್‌ un 


ಸೂತರು ಹೇಳಿದರು 
“ಹಿಂದೆ ಮುರನೆಂಬ ಮಹಾದ್ಯೆತ್ಯನಿದ್ದನು. ಇವನು ದೇವತೆಗಳಿಗೆ ಬಹಳ ಉಪದ್ರವಗಳನ್ನು 
ಕೊಟ್ಟನು. ಎಲ್ಲ ದೇವತೆಗಳೊಡನೆಯೂ ಯುದ್ದ ಮಾಡಿದ್ದನು. ಮಹಾ ಬಲಿಷ್ಠನೂ ಮದೋ 
ನೃತ್ತನೂ ಆಗಿದ್ದನು. ॥೪ ॥ ಅವನಿಂದ ಪರಾಜಿತರಾಗಿದ್ದ ದೇವತೆಗಳೆಲ್ಲರೂ ಇಂದ್ರನಿಂದ ಕೂಡಿ 
ಕೊಂಡು ಬ್ರಹ್ಮನ ಲೋಕಕ್ಕೆ ಹೋಗಿ ಬ್ರಹ್ಮದೇವರನ್ನುಕುರಿತು ಈ ರೀತಿಯಾಗಿ ಹೇಳಿದರು. ॥೫ ॥1 
i 527 


528 ಪ್ರಯಾಗಮಾಹಾತ್ಸ್ಯಮ್‌ 


ದೇವಾ ಊಚುಃ 
ಬ್ರಹ್ಮನ್ನರಾಜಿತಾಸರ್ವೇ ಮುರೇಣ ಬಲಿನಾ ವಯಮ್‌ । 
ಶರಣಂ ತ್ವಾಂ ಪ್ರಪನ್ನಾಃ ಸ್ಮತದುಪಾಯಂ ವದಸ್ವನಃ Wt ॥ 


ದೇವತೆಗಳು ಹೇಳಿದರು--- 


“ಹೇ ಬ್ರಹ್ನದೇವರೇ! ಬಲಿಷ್ಠನಾದ ಮುರನಾಮಕ ಅಸುರನಿಂದ ನಾವೆಲ್ಲರೂ ಸೋಲಿಸಲ್ಪ 
ಟಿದ್ದೇವೆ. ತಮ್ಮನ್ನು ಈಗ ಶರಣು ಹೊಕ್ಕಿದ್ದೇವ. ನಮಗೆ ಉಪಾಯವೊಂದನ್ನು ಹೇಳಿರಿ. WE Il 


ಬ್ರಹ್ಮೋವಾಚ-- 
ಅಹೋ ಸುರಗಣಾ ಯೂಯಂ ಶೃಣುದ್ದಂ ವಚನಂ ಮಮ । 


ಬಿಭೇಮಿ ತಂ ಮಹಾದೈತ್ಯಂ ಬ್ರಹ್ಮಲೋಕಸ್ಥಿತೋ5ಪ್ಯಹಮ್‌ Wn 
ಅತೋ ಮೇ ನಾಸ್ತಿಸಾಮರ್ಥ್ಯಂ ಬಲಿನಸಸ್ಯ ನಾಶನೇ । 

ಪ್ರಬಲಂ ಧೂರ್ಜಟಿಂ ಯಾತ ಸ ಉಪಾಯಂ ಎಧಾಸ್ಯತಿ [RNR 
ಏವಂ ನಿರಾಕೃತಾಸೇನ ನಿರಾಶಾ ದೇವತಾಗಣಾಃ | | 
ಕೈಲಾಸೇ ಶರಣಂ ಜಗ್ಗುಶ್ಶಂಕರಂ ಲೋಕಶಂಕರಮ್‌ Wen 

ಗತ್ವಾ ಪ್ರಣಮ್ಯ ವಿಧಿವತರ್ವೇ ಪ್ರಾಂಜಲಯಸುರಾಃ । 

ದುಃಖಂ ನಿವೇದಯಾಮಾಸುಸಸ್ಟೈ ಮುರಸಮುದ್ಭವಮ್‌ 1 ೧೦ ॥ 


ಬ್ರಹ್ಮದೇವರು ಹೇಳಿದರು 

ಎಲ್ಫೆ ದೇವತೆಗಳಿರಾ! ಕಷ್ಟವು! ನೀವೆಲ್ಲರೂ ನಾನು ಹೇಳುವುದನ್ನು ಕೇಳಿರಿ. 
ಸತ್ಯಲೋಕದಲ್ಲಿದ್ದಾಗ್ಯೂ ನಾನೇ ಆ ದೈತ್ಯನಿಗಾಗಿ ಭಯಪಡುತ್ತೇನೆ. ॥ ೭ ॥ ಆದ್ದರಿಂದ 
ಬಲಿಷ್ಠನಾದ ಅವನನ್ನು ನಾಶ ಮಾಡಲು ನಾನೂ ಸಮರ್ಥನಲ್ಲ ಪ್ರಬಲನಾಗಿರತಕ್ಕ 
ಶ್ರೀರುದ್ರದೇವರ ಹತಿರ ಹೋಗಿ; ಅವರು ಒಂದು ಉಪಾಯವನ್ನುಮಾಡುವರು. ॥೮ ಹೀಗೆ 
ಬ್ರಹ್ನದೇವರಿಂದ ನಿರಾಕೃತರಾದ ದೇವತೆಗಳಉ ನಿರಾಶರಾಗಿ ಲೋಕಕ್ಕೆ ಮಂಗಳವನ್ನುಂಟು 
ಮಾಡುವ ರುದ್ರದೇವರನ್ನು ಕೈಲಾಸಕ್ಕೆ ಹೋಗಿ ದರ್ಶನ ಮಾಡಿದರು. ॥ ೯ ॥ ಅಲ್ಲಿಗೆ ಹೋಗಿ 
ವಿಧಿವತಾಗಿ ನಮಸ್ಕಾರ ಮಾಡಿ ಕೈಗಳರಡನ್ನು ಜೋಡಿಸಿಕೊಂಡು ಮುರನಿಂದ ತಮಗಾಗಿರುವ 
ಭಂಗವನ್ನೆಲ್ಲನಿವೇದಿಸಿದರು. ॥ ೧೦॥' 


ದೇವಾ ಊಚುಃ 
ಸದಾಶಿವ ವಯಂ ಸರ್ವೇ ಭವದೀಯಾಃ ಪರಾಜಿತಾಃ । 
ದೈತ್ತೇನ ಬಲಿನಾ ಕ್ವಾಪಿ ಸ್ಥಾನಂ ನೈವ ಲಭಾಮಹೇ Il ೧೧ 1 
ಅತಸ್ಪ್ವಾಂ ಶರಣಂ ಪ್ರಾಪ್ತಾ! ಪ್ರಪನ್ನಾರ್ತಿಹರಂ ಗುರುಮ್‌ । 
ತಥಾ ಕುರು ದಯಾಸಿಂಧೋ ಯಥಾ ನಶ್ಯೇತ ಕಂಟಕಃ 1 ೧೨ ॥ 


ಅಧ್ಯಾಯ ೭೧ 529 


ದೇವತೆಗಳು ಹೇಳಿದರು 

"“ಯಾವಾಗಲೂ ಮಂಗಳಕರನಾಗಿರುವ ಸದಾಶಿವನೇ! ನಿಮ್ಮವರೇ ಆದ ನಾವೆಲ್ಲರೂ 
ಬಲಿಷ್ಠನಾದ ಮುರನಾಮಕ ದೈತ್ಯನಿಂದ ಪರಾಜಿತರಾಗಿದ್ದೇವೆ. ಎಲ್ಲಿಯೂ ನಮಗೆ ಸ್ಥಾನವೇ ಇಲ್ಲದ 
ಹಾಗಿದೆ. ॥ ೧೧ ॥| ಶರಣಾದವರ ದುಃಖವನ್ನುಪರಿಹಾರ ಮಾಡತಕ್ಕ ನಿನ್ನನ್ನುಮೊರೆ ಹೊಕ್ಕಿದ್ದೇವೆ; 
ನಮ್ಮಕಷ್ಟವು ಹೇಗೆ ಪರಿಹಾರವಾಗುವುದೋಹಾಗೆಮಾಡು'' ॥ ೧೨ ॥ 


ಶಂಕರ ಉವಾಚ 
ಭೋ ದೇವಾಃ ಕಿಂ ಮಯಾ ಕಾರ್ಯಂ ವಿಷ್ಣುನಾ ಪ್ರಭವಿಷ್ಣುನಾ । 
ಪ್ರಸನ್ನೇನ ವರೋ ದತಸಸ್ಥೈ ದುಷ್ಟಾಯ ದುರ್ಜರಃ ॥ ೧೩ ॥ 
ದೇವೇಭ್ಯೋ ದಾನವೇಭ್ಯಶ್ಚ ಮನುಷ್ಯೇಭ್ಯಸಥೈವ ಚ। 
ಸರ್ವೇಭ್ಯಃ ಪುರುಷೇಭ್ಯಸೇ ನೈವ ನಾಶೋ ಭವಿಷ್ಯತಿ H ೧೪ ॥ 
ಅತಃ ಕಸ್ಯಾಪಿ ಸಾಮರ್ಥ್ಯಂ ನಾಸ್ತಿ ತಸ್ಯ ವಿನಾಶನೇ । 
ಅತಸ್ಪರ್ವೇ ವಯಂ ವಿಷ್ಣುಂ ಪ್ರಾರ್ಥಯಿಷ್ಯಾಮಹೇ5ಂಜಸಾ ॥ ೧೫ ॥ 
ಇತ್ಯುಕ್ತ್ವಾಶಂಕರೋ ಬ್ರಹ್ಮಾ ಸರ್ವೇ ದೇವಾಸ್ಪವಾಸವಾಃ | 
ಗತ್ವಾ ಕ್ಷೀರಾಬ್ದಿಶಯನಂ ಮಹಾವಿಷ್ಣುಂ ಪ್ರತುಷ್ಟುವುಃ WW ೧೬ ॥ 


ರುದ್ರದೇವರು ಹೇಳಿದರು 


""ಹೇ ದೇವತೆಗಳಿರಾ! ನಾನು ಏನು ತಾನೇ ಮಾಡಲಿ? ದುಷ್ಪನೂ ದುರ್ಜಯನೂ ಆದ ಆ 
ದೈತ್ಯನಿಗೆ ಅವನ ತಪಸ್ಸಿನಿಂದ ಸಂತುಷ್ಠನಾದ ಸರ್ವಸಮರ್ಥನಾದ ಶ್ರೀವಿಷ್ಣುವೇ ವರವನ್ನು 
ಕೊಟ್ಟಿದ್ದಾನೆ. ॥ ೧೩ ॥1 ""ಸಮಸ್ತದೇವತೆಗಳಿಂದ, ದಾನವರಿಂದಲೂ, ಮನುಷ್ಯರಿಂದಲೂ ಮತ್ತು 
ಎಲ್ಲ ಪುರುಷರುಗಳಿಂದಲೂ ನಿನಗೆ ನಾಶವಿಲ್ಲ'' ಎಂಬುದಾಗಿ. ॥। ೧೪ ॥ ಆದ್ದರಿಂದ ಯಾರ 
ಸಾಮರ್ಥ್ಯದಿಂದಲೂ ಅವನ ನಾಶವಾಗಲು ಶಕ್ಕವಿಲ್ಲ ಆದ್ದರಿಂದ ನಾವೆಲ್ಲರೂ ಬೇಗನೆ 
ಶ್ರೀಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡೋಣ. ॥ ೧೫ । ಹೀಗೆ ಹೇಳಿ ಶ್ರೀರುದ್ರದೇವರು, 
ಬ್ರಹ್ಮದೇವರು ಮತ್ತುಇಂದ್ರನಿಂದ ಸಹಿತರಾದ ಎಲ್ಲದೇವತೆಗಳೂ ಕ್ಷೀರಸಮುದ್ರ ಕ್ಕೆ ಹೋಗಿ ಅಲ್ಲಿ 
ಶ್ರೀಶೇಷದೇವರ ಮೇಲೆ ಮಲಗಿರತಕ್ಕ ಶ್ರೀಮಹಾವಿಷ್ಣುವನ್ನು ಪ್ರಸನ್ನ ಮಾಡಿಕೊಳ್ಳಲು ಈ ರೀತಿ 
ಪಾರ್ಥಿಸಿದರು. ॥ ೧೬ ॥ 


ರ್‌ 


ದೇವಾ ಊಚುಃ 
ನಮಸ್ತೇ ಪುಂಡರೀಕಾಕ್ಷ ಭಕಸಂಕಟನಾಶನ | 
ಶರಣಂ ತ್ವಾಂ ಪ್ರಪನ್ನಾಃ ಸ್ಥೋ ಮುರದೈತ್ಯಪರಾಜಿತಾಃ I ೧೭ ॥ 
ಭವದ್ರಾದ್ದವರೋ ದುಷ್ಟೋ ಬಾಧತೇ sಸ್ಥಾನಹರ್ನಿಶಮ್‌ । 
ತದ್ರಕ್ಷಾಸ್ಟಾನ್‌ ಯಥಾ ಭೂಯೋ ಭಜಿಷ್ಯಾಮಃ ಸ್ವಲೋಕತಾಮ್‌ i ೧೮ ॥ 


530 ಪ್ರಯಾಗಮಾಹಾತ್ಸ್ಯಮ್‌ 
ದೇವತೆಗಳು ಹೇಳಿದರು 
'“ಕಮಲದಳದಂತೆ ವಿಶಾಲವಾದ ಕಣ್ಣುಗಳುಳ್ಳವನೇ! ಭಕರ ಕಷ್ಟಗಳನ್ನು ಪರಿಹಾರ 

ಮಾಡುವವನೇ! ಮುರನೆಂಬ ದೈತ್ಯನಿಂದ ಪರಾಜಿತರಾಗಿರತಕ್ಕ ನಾವೆಲ್ಲರೂ ಈಗ ನಿನ್ನನ್ನುಶರಣು 
ಹೊಕ್ಕಿದ್ದೇವೆ. ॥ ೧೭ ॥। ನೀವು ಕೊಟ್ಟ ವರದಿಂದ ಸೊಕ್ಕಿ ದುಷ್ಠನಾಗಿರುವ ಮುರನಾಮಕ ದೈತ್ಯನು 
ನಮ್ಮನ್ನು ಹಗಲು ರಾತ್ರಿ ಬಾಧಿಸುತ್ತಿದ್ದಾನೆ. ಪುನಃ ನಾವುಗಳು ನಮ್ಮ ನಮ್ಮ ಸ್ಥಾನಗಳನ್ನೂ 
ಲೋಕಗಳನ್ನೂ ಹೊಂದುವಂತೆ ಏನು ಮಾಡಬೇಕೋ ಅದನ್ನು. ಮಾಡಿ ನಮ್ಮನ್ನು ರಕ್ತಿಸಿ.'' ೧೮ 
ಸೂತ ಉವಾಚ 

ಇತಿ ತೇಷಾಂ ವಚೋ ದೀನಾಂ ಶ್ರುತ್ವಾನಂತಾಸನೋ ಹರಿ: । 

ಜಗಾದ ತಾನ್ನಹಾಮಾಯೋ ಮೇಘಗಂಭೀರಯಾ ಗಿರಾ 11೧೯ ॥ 


ಸೂತರು ಹೇಳಿದರು 


""ಈ ರೀತಿಯಾಗಿ ದೈನ್ಯದಿಂದ ಹೇಳಲ್ಪಟ್ಟ ಅವರುಗಳ ಪಾ ್ರಿರ್ಥನೆಯನ್ನು ಆಲಿಸಿದ 
ಶೇಷಶಾಯಿಯಾಗಿದ್ದ ಶ್ರೀನಾರಾಯಣನು ಮಹದಿಚ್ಛೆಯುಳ್ಳವನಾಗಿ ಮೇಘದಂತೆ ಗಂಭೀರ- 
ವಾಗಿರುವ ವಾಣಿಯಿಂದ ಅವರುಗಳಿಗೆ ಹೇಳಿದನು.'' ॥ ೧೯ ॥ 


ಶ್ರೀವಿಷ್ಣುರುವಾಚ-- 
ಮಾ ಭೃಷ್ಟ ಸಕಲಾ ದೇವಾ ನಾಶಯಾಮಿ ಮುರಾಸುರಮ್‌ । 
ಇತ್ಯುಕಾ ಶ್ರ ಖಗಮಾರುಹ್ಯ ಗದಾಪಾಣಿಸ್ತಮನ್ವಗಾತ್‌ | ೨೦ ॥ 
ತತ ಹೇ ದಂಶಿತಾ ಜಗ್ಗುಸರ್ವೇ ದೇವಗಣಾ ಅಪಿ | 
ಎಲಂ ~ 
ಬ್ರಹ್ಮಾ ಮಹೇಶ್ವರಶ್ಟೋಭ್‌ೌ ಸ್ವಂ ಸ್ವಂ ಸ್ಥಾನಂ ಪ ್ರೈಜಗ್ಗತುಃ | ೨೧ ॥ 


ಇತಿ ದೇವೋದ್ಯಮಂ ಶ್ರುತ್ವಾ ಮುರೋಪಷಿ ಸ್ವಬಲಾವ್ಯತಃ । 
ಯೋದ್ಧುಮಭ್ಯಾಯಯಾ ಶೀಘ್ರಂ ಸನ್ನದ್ದೋ ರಣದುರ್ಮದಃ ॥ ೨೨॥ 
ತತೋ ದೇವಾಸುರಂ ಯುದ್ಧಂ ತುಮುಲಂ ರೋಮಹರ್ಷಣಮ್‌ । 


ಬಭೂವ ಶಸ್ತ್ರಸಂಪಾತೈರ್ದಶರಾತ್ರಮಹರ್ನಿಶಮ್‌ I ೨೩ ॥ 
ತತೋ ವರಪ್ರಭಾವೇನ ಮುರೇಣಾಪೀಡಿತಾ ಸುರಾಃ । 
ಪಲಾಯನಪರಾಸರ್ವೇ ಭೇಜುರ್ದಶದಿಶೋsಬಲಾಃ Il ೨೪ ॥ 
ಏವಂ ಪಲಾಯಿತಾನ್ವೀಕ್ಷ್ಯ ದೇವಾನ್ನಿಷ್ಟುಃ ಸ್ವಯಂ ತದಾ । 

ಯುಯುಧೆಃ ಬಲಿನಾ ತೇನ ಶಸ್ಟಾನ್ಟ್ರಿ ರಣಕೋವಿದಃ 11 ೨೫ ॥ 
ಪರಾಜಯಂ ನ ಲೇಬೇಆಸ್‌ ದೈತ್ಯರಾಜೋ ಯದಾ ತದಾ । 

ಪ್ರಾಗ್ಗತಂ ಸ್ವವರಂ ಸ್ಮೃತ್ವಾ ಸ್ವಯಂ ನಿವವೃತೇ ರಣಾತ್‌ I ೨೬ ॥ 


ತತೋತಸ್‌ೌ ಮೇರವೀಂ ಗತ್ವಾ ಗುಹಾಂ ದ್ವಾದಠಯೋಜನಾಮ್‌ [ 
ಪ್ರವಿಶ್ಯಾಂತಸುಖಂ ತತ್ರ ಸುಷ್ಟಾಹಾಶು ಜನಾರ್ದನಃ u ೨೭ ॥ 


ಅಧ್ಯಾಯ ೭೧ 531 
ಪೃಷ್ಛತಸ್ಸೋ ಅಪ್ಯಗಾದ್ದೆ ಸತ್ಯೋ ದೃಷ್ಟ್ವಾ ಹರಿಮರಿಂ.ತತಃ | - 


ಪ್ರವಿವೇಶ ಗುಹಾಮಧ್ಯೇ ಏಕಾಕೀ ಯುದ್ಧಕಾಮುಕಃ ॥| ೨೮ ॥ 
ತತ್ರ ದೃಷ್ಟ್ವಾ ಮಹಾವಿಷ್ಣುಂ ಪ್ರಸುಪ್ಪಂ ಪ್ರಹಸನ್ಮುರಃ | 
ಉವಾಚ ವಚನಂ ಹಾಸ್ಕಂ ಜಯಪ್ರಾಪಮದೋದ್ಧತಃ | ೨೯ ॥ 


ಶ್ರೀಮಹಾವಿಷ್ಣುವು ಹೇಳಿದನು--- 
"ಎಲೈ ಸರ್ವದೇವತೆಗಳಿರಾ! ಹೆದರಬೇಡಿ, ನಾನು ಮುರಾಸುರನನ್ನುನಾಶಮಾಡುವೆನು'' 
ಎಂದು ಹೇಳಿ ತನ್ನ ಗದೆಯ ಸಹಿತ ಗರುಡನನ್ನೇರಿ ಹೊರಟ ಶ್ರೀಮಹಾವಿಷ್ಣುವನ್ನು ಸಮಸ್ತ 
ದೇವತೆಗಳು ಕವಚಗಳನ್ನುತೊಟ್ಟು ತಾವೂ ಹಿಂಬಾಲಿಸಿದರು. ಬ್ರಹ್ಮಮತ್ತುರುದ್ರದೇವರು ತಮ್ಮ 
ತಮ್ಮಲೋಕಗಳಿಗೆತೆರಳಿದರು. ॥ ೨೦-೨೧ ॥ ಈ ರೀತಿಯಾದ ದೇವತೆಗಳ ಹವ್ಯಾಸವನ್ನುತಿಳಿದ, 
ಯುದ್ಧದಲ್ಲಿ ದುರ್ಮದನಾದ ಮುರದೈತ್ಯನು ತನ್ನ ಸೈನ್ಯದೊಡನೆ ಯುದ್ಧ ಮಾಡಲು ಎದುರಾಗಿ 
ಬಂದನು. ॥ ೨೨ ॥। ದೇವಾಸುರರಿಬ್ಬರಿಗೂ ರೋಮಾಂಚನಕಾರಿಯಾದ ಮುಗಿಲು ಮುಟ್ಟುವ 
ಯುದ್ಧವು ಹಗಲುರಾತ್ರಿ ಗಳಲ್ಲಿಯೂ ಒಂದೇ ಸಮನಾಗಿ ಹತ್ತುದಿನ ನಡೆಯಿತು. ॥೨೩ 1 ಅನಂತರ 
ವರದ ಬಲವಿದ್ದ ಮುರಾಸುರನಿಂದ ಚೆನ್ನಾಗಿ ಪೀಡಿತರಾದ ದೇವತೆಗಳು ಪಲಾಯನ ಮಾಡಲು 
ಪ್ರಾರಂಭಿಸಿ ಹತ್ತು ದಿಕ್ಕುಗಳಲ್ಲೂ ಓಡಿದರು. ॥ ೨೪ ॥ ಈ ರೀತಿಯಾಗಿ ಓಡುತ್ತಿರುವ 
ದೇವತೆಗಳನ್ನು ನೋಡಿ ರಣವಿಶಾರದನಾದ ಮಹಾವಿಷ್ಣುವು ಶಸ್ಟಾಸ್ತಗಳಿಂದ ಬಲಿಷ್ಠನಾದ 
ಮುರನೊಡನೆ ಯುದ್ಧಮಾಡಿದನು. ॥ ೨೫ ।। ಯಾವಾಗ ದೈತ್ಯರಾಜನು ಪರಾಜಿತನಾಗಲಿಲ್ಲವೋ 
ಆಗ ಶ್ರೀವಿಷ್ಣುವು ಹಿಂದೆ ತಾನು ಈ ದೈತ್ಯನಿಗೆ ಕೊಟ್ಟಿದ್ದ ವರವನ್ನು ಜ್ಞಾಪಿಸಿಕೊಂಡು ತಾನೇ 
ಯುದ್ಧರಂಗದಿಂದ ಹಿಂತೆಗೆದನು. ॥ ೨೬ ॥। ಆಗ ವಿಷ್ಣುವು ಮೇರುಪರ್ವತದಲ್ಲಿರುವ ಹನ್ನೆರಡು 
ಯೋಜನ ಉದ್ದದ ಗುಹೆಯನ್ನು ಹೊಕ್ಕು ಅಲ್ಲಿಸುಖವಾಗಿ ಮಲಗಿ ನಿದ್ದೆ ಮಾಡಿದನು. ॥। ೨೭ ॥ 
ಅವನನ್ನು ಬೆನ್ನಟ್ಟಿ ಬಂದ ದೈತ್ಯನು ತನ್ನ ಶತ್ರುವಾದ ಹರಿಯನ್ನು ನೋಡಿ ಯುದ್ಧದೀಕ್ಷೆಯಿಂದ 
ಗುಹೆಯೊಳಗೆ ಒಬ್ಬಂಟಿಗನಾಗಿ ಪ್ರವೇಶಿಸಿದನು. ॥। ೨೮ ॥। ಅಲ್ಲಿ ಮಹಾವಿಷ್ಣುವನ್ನು ನೋಡಿ 
ಮೊದಲೇ ಗಳಿಸಿದ್ದ ಜಯದಿಂದ ಉನ್ನತ್ತನಾಗಿ ಮುರದೈತ್ಯನು ಮಹಾವಿಷ್ಣುವನ್ನು ಕುರಿತು ಹಾಸ್ಯ 
ಮಾಡಿ ವ್ಯಂಗ್ಯ ಮಾತುಗಳನ್ನು ಆಡಿದನು. ॥1೨೯ ॥ | 
ಮುರ ಉವಾಚ 
ಪಲಾಯನಂ ಕಥಂ ಯೋಗ್ಯಂ ಸಂಗ್ರಾಮಾದನಿವರ್ತಿನಃ । 
ಗುಹಾಪ್ರವೇಶಸತಾ ಪಿ ಶಯನಂ ಭೀತಭೀತವತ್‌ 11೩೦॥ . 
ಏವಂ ವಿಕತ್ಠಮಾನೇ ಎಸ್ಲಿನ್ನಿಷ್ಟುನಿಶ್ದಾಸತಃ ಪರಾ । 
ಆದಿಶಕಿಸಮುದ್ಧೂತಾ ಯುಯುಧದೇ ಚಾರಿಣಾ ಸಮಮ್‌ HAO ॥ 
ತಯಾ ಪರಾಜಿತೋ ದೈತ್ಯೋ ವಿಷ್ಣುಚಕ್ರೇಣ ಭಾಸ್ವತಾ | 
ಹತಶ್ವ ಮಹಾದ್ಯೆತ್ಯಸರ್ವಸೈೆನ್ನಸಮನ್ನಿಫಃ 11 ೩೨ ॥ 
ಕ್ಷಣೇನ ತದ್ದಲಂ ಸರ್ವಂ ನಾಶಯಿತ್ವಾ ಪುನಃ ಸ್ವಯಮ್‌ । 
ಗುಹಾಮಾಗತ್ಯ ಸಾ ವಿಷ್ಣೋಸಸ್ಟ್‌ ಪ್ರಾಂಜಲಿರಗ್ರತಃ || ೩೩ ॥ 


582 ಪ್ರಯಾಗಮಾಹಾತ್ಮ್ಯಮ್‌ 
ಪ್ರತಿಬದ್ಧಸತೋ ವಿಷ್ಣುರ್ನಾಪಶ್ಯದಸುರಂ ಪುರಃ । 
ತಾಮಪಶ್ಯತ್‌ ಸ್ತ್ರಿಯಂ ದಿವ್ಯಾಂ ಪ್ರಾಂಜಲಿಂ ಪುರತಃ ಸ್ಥಿತಾಮ್‌ 1೩೪ ॥ 


ಮುರನು ಹೇಳಿದನು-- 

“ಯುದ್ಧವು ಸಮಾಪ್ತಿಯಾಗದೇ ಯುದ್ಧಭೂಮಿಯಿಂದ ಕಾಲೆಗೆದು ಪಲಾಯನ 
ಮಾಡುವುದಲ್ಲದೇ, ಗುಹೆಯನ್ನು ಹೊಕ್ಕು ಹೆದರಿದವನಂತೆ ನಿದ್ದೆ ಮಾಡುವುದು ನಿನಗೆ ಹೇಗೆ 
ಸರಿಹೋಗುವುದು?'' 1೩೦ ॥ ಈ ರೀತಿಯಾಗಿ ಮುರನು ಆತ್ಮಶ್ಲಾಘನೆ ಮಾಡಿಕೊಳ್ಳುತ್ತಿರಲಾಗಿ 
ಶ್ರೀಮಹಾವಿಷ್ಣುವಿನ ನಿಶ್ವಾಸದಿಂದ ಅತ್ಯುತ್ತಮಳಾದ ಆದಿಶಕ್ತಿಯು ಉದ್ಭವಿಸಿ ಸಂಚರಿಸುತಿದ್ದಆ 
ದೈತ್ಯನೊಡನೆ ಯುದ್ಧಮಾಡಿದಳು. ॥॥೩೧ ॥ ಆದಿಶಕ್ತಿಯು ಪ್ರಯೋಗ ಮಾಡಿದ ವಿಷ್ಣುಚಕ್ರದಿಂದ 
ಆ ದೈತ್ಯನ ಸೈನ್ಯವೆಲ್ಲವೂ ನಾಶವಾಯಿತು. ಆದಿಶಕ್ತಿಯು ದೈತ್ಯನನ್ನೂಪರಾಜಯಗೊಳಿಸಿ ಸಂಹಾರ 
ಮಾಡಿ, ತದನಂತರದ ಕ್ಷಣದಲ್ಲಿಅವನ ಉಳಿದ ಸೈನ್ಯವನ್ನೆಲ್ಲಾಧ್ವಂಸ ಮಾಡಿದ ಮೇಲೆ ಗುಹೆಯನ್ನು 
ಪ್ರವೇಶಿಸಿ ಕೈ ಮುಗಿದು ಶ್ರೀಮಹಾವಿಷ್ಣುವಿನ ಸಮ್ಮುಖದಲ್ಲಿನಿಂತಳು. ।೩೨-೩೩ ॥ ನಿದ್ದೆಯಿಂದೆದ್ದ 
ಶ್ರೀಮಹಾವಿಷ್ಣುವು ಆ ದೈತ್ಯನನ್ನು ಪುನಃ ಕಾಣಲಿಲ್ಲ, ಆದರೆ ಕೈಮುಗಿದು ಎದುರಿಗೆ ನಿಂತಿರುವ 
ಸಿ 


ಸ್ರೀಯನ್ನು ಕಂಡನು. 11೩೪ 


ವಿಷ್ಣುರುವಾಚ-- 

ತಾಮುವಾಚಾಥ ಭಗವಾನ್‌ ಕಾಸಿ ತ್ವಂ ಕಂಜಲೋಚನೇ । 

ಮುರನಾಮಾಸುರಃ ಕ್ಲಾಸೇ ಯೋತಯುಧ್ಯತ ಮಯಾ ಸಹ 11೩೫ ॥ 

ಏವಮುಕ್ತ್ವಾ ವಿನಿಕ್ರಮ್ಯ ಗುಹಾಯಾ 'ದದ್ಭಶೇ ಬಹಿಃ । 

ಸನಾಥಮಾಸುರಂ ಸೈನ್ಯಂ ಪತಿತಂ ತದ್ರಣಾಜಿರೇ ॥ ೩೬॥ 

ಪತಿತಂ ದಾನವಂ ದೃಷ್ಟಾಸ ದೇವೋ ತತೀವವಿಸ್ಥಿತಃ । 

ಕೇನಾಸ್‌ ಪಾತಿತೋ ದೈತ್ಯಃ ಕಸ್ಯ ಕರ್ಮ ನ ವಿದ್ಧಹೇ I ೩೭ ॥ 

ನ ದೇವೋ ನ ಚ ಗಂಧರ್ಮೊೋ ಯೇನಾಸ್‌ ದಾನವೋ ಹತಃ । 

ವಿಸ್ನಯೋ ಮೇ ಮಹಾನ್ಸಾತಃ ಕಸ್ಕೇದಂ ಕರ್ಮ ದುಷ್ಕರಮ್‌ 1೩೮ ॥ 
ವಿಷ್ಣುವು ಹೇಳಿದನು 

"ನನ್ನೊಡನೆ ಯುದ್ಧಮಾಡಿದ ಮುರಾಸುರನು ಎಲ್ಲಿದ್ದಾನೆ?'' ಎಂದು ಹೇಳಿ ಗುಹೆಯಿಂದ 

ಹೊರಗೆ ಬಂದು ಯುದ್ಧರಂಗದಲ್ಲಿಸತ್ತುಬಿದ್ದಿರುವ ಸೈನಿಕರನ್ನು ಮತ್ತುರಾಕ್ಟಸನನ್ನೂ ನೋಡಿ ಬಹಳ 
ಆಶ್ಚರ್ಯಗೊಂಡು '"ಇವನು ಯಾರಿಂದ ಕೊಲ್ಲಲಟ್ಟಿದ್ದಾನೆ? ಇದು ಯಾರ ಕೆಲಸ? ತಿಳಿಯದು. 
11೩೫-೩೭ ॥ ದೇವತೆಯಾಗಲೀ ಗಂಧರ್ವನಾಗಲೀ ಇವನನ್ನುಕೊಲ್ಲಲು ಸಾಧ್ಯವಿಲ್ಲ. ಯಾರಿಂದ 
ಈ ದೈತ್ಯನು ಸಂಹರಿಸಲ್ಲಟ್ಟಿದ್ದಾನೆ? ನನಗೆ ಬಹು ಆಶ್ಚರ್ಯವಾಗಿದ. ಈ ಅಸಾಧ್ಯಕಾರ್ಯವು 
ಯಾರದ್ದು?'' ಎಂದು ಕೇಳಿದನು. 11೩೮ ॥1 


ಅಧ್ಯಾಯ ೭೧ 533 


ಶಕಿರುವಾಚ-- 
ಶ್ರೀವಿಷ್ಣೋರ್ವಚನಂ ಶ್ರುತ್ವಾಪಾ ್ರ್ರಹಸತ್ಯಮಲೇಕ್ಟಣಾ 
ಯಾಜ ನಿಹತೋ ದೈತ್ಯಸ್ತಚ್ಛಕ್ನ್ಯಾ ವಿಸ್ಮಯೋತತ್ರ ಕಃ 11೩೯ ॥ 
ತಚ್ಛುತ್ವಾತೀವಸಂಹೃಷ್ಟೋ ಹಸಂಸಾಂ ಪ್ರತ್ಯಭಾಷತ । 
ಕಾವಾ ಕಸ್ಯಾಸಿ ಶಕಿಸ ಸರ್ವಂ ಮೇ ವದ ಸತ್ತರಮ್‌ il ೪೦ ॥ 
ಶಕ್ತಿಯು ಹೇಳಿದಳು 


ಶ್ರೀಮಹಾವಿಷ್ಣುವಿನ ಮಾತನ್ನು ಕೇಳಿದ ಆ ಕಮಲಲೋಚನೆಯಾದ ಆದಿಶಕ್ತಿಯ “ನಿನ್ನ 
ಶಕ್ತಿಯ ಪ್ರಭಾವದಿಂದ ನನ್ನಿಂದಲೇ ಈ ದೈತ್ಯನು ಹತನಾದನು. ಇದರಲ್ಲಿ ಆಶ್ಚರ್ಯವೇನಿದೆ?'' 
ಎಂದು ಪ್ರಶ್ನಿಸಿದಳು. ।। ೩೯ ॥ ಅದನ್ನು ಕೀಳದ ವಿಷ್ಣುವು ಸಂತೋಷಗೊಂಡು. ನಗುತ್ತಾ ""ನೀನು 
ಯಾರು? ನೀನು ಯಾರ ಶಕ್ತಿಯಾಗಿದ್ದಿ? ಎಲ್ಲವನ್ನು ಬೇಗ ಹೇಳು'' ಎಂದು ಹೇಳಿದನು 11೪೦ 


ಶಕಿರುವಾಚ-- 
ತ್ವಯಿ ಸುಪೇ ಜಗನ್ನಾಥ ಸ ದೈತ್ಯೋತತ್ರ ಸಮಾಗತಃ । 
ಘಾತುಕಂ ಶಕ್ತಿಪಾಣಿಂ ತಂ ಮಯಾ ದೃಷ್ಟ್ವಾ ನಿಪಾತಿತಃ 1೪೧ ॥ 
ತವ ಚಕ್ರೇಣ ತತ್ಸೈನ್ಯಂ ಮಯಾ ಸರ್ವಂ ನಿಪಾತಿತಮ್‌ । 
ಆಜ್ಞಾಪಯಸಿ ಯಚ್ಛಾನೃತ್ತತ್ವರಿಷ್ಯಾಮಿ ಸರ್ವಥಾ I ೪೨ 1 


ಶಕಿಯು ಹೇಳಿದಳು 

ಎಲ್ಫೆ ಜಗನ್ನಾಥನೇ! ನೀನು ಮಲಗಿದ ಮೇಲೆ ಶಸ್ತ್ರಪಾಣಿಯಾಗಿ ಬಂದ ಈ ದೈತ್ಯನನ್ನು 
ನೋಡಿ ಅವನು ಘಾತುಕನೆಂದು ತಿಳಿದು ಸಂಹಾರ ಮಾಡಿದೆನು. ॥ ೪೧ ॥ ನಿನ್ನ ಚಕ್ರದಿಂದಲೇ 
ಅವನ ಸೈನ್ಯವನ್ನೆಲ್ಲಾನಾಶ ಮಾಡಿದೆನು. ನೀನು ಬೇರೆ ಇನ್ನೇನನ್ನು ಆಜ್ಞಾಪಿಸುವಿಯೋ ಅದನ್ನು 
ಮಾಡುವೆನು. 11೪೨ । 


ಶ್ರೀಭಗವಾನುವಾಚ 
ತಪಸುಷ್ಟೇನ ದತಾಸ್ಕ್ರೈ ಪುರುಷಾವಧ್ಯತಾ ಮಯಾ ।ಟ 
ಸ ರಣಜಿ ಇರು ಚ ತಸ್ಥಾತ್ತಲಾಯಿತಃ 11 ೪೩ ॥ 
ದಶರಾತ್ರಮಹೋರಾತ್ರಂ ಕೃತಂ ಯುದ್ಧಂ ಮಯಾಮುನಾ । 
ನಿಹತಶೋ5ಯಂ ಮಹಾದೈತ್ಯಸ ಕಯೈಕಾದಶಮೇ ದಿನೇ I ೪೪ ॥ 
ಏಕಾದಶೀತಿ ನಾಮ್ನಾ ತಂಪ ಕ್ರ ಧಮಾಪ್ಪ ಹೆ ಪಾವನಿ । 
ಮಚ್ಚಕ್ರ ಚ ಗೃಹಾಣೇದಂ ವರಂ ಸಯ ಕಾಂಕ್ಕಿತವ I ೪೫ ॥ 


ಸ್ಯಾ ಹೇಳಿದನು 
" ಈ ದೈತ್ಯನ ತಪಸ್ಸಿನಿಂದ ಸಂತುಷ್ಠನಾದ ನಾನು " "ಪುರುಷರಿಂದ ಸಾಯಲ್ಪಡದಿರುವ 
ವರವನ್ನು ಇವನಿಗೆ: ಕೊಟ್ಟಿದ್ದೆನು. ನಾನು ಕೊಟ್ಟಮಾತನ್ನು ಪಾಲಿಸುವುದಕ್ಕಾಗಿಯೇ ಯುದ್ಧದಿಂದ 


534 ಪ್ರಯಾಗಮಾಹಾತ್ಸ್ಯಮ್‌ 


ಪಲಾಯನ ಮಾಡಿದೆನು. ॥ ೪೩ ॥ ಇವನೊಡನೆ ನಾನು ಹಗಲು ರಾತ್ರಿ ಹತ್ತು ದಿವನ ಯುದ್ಧ 
ಮಾಡಿದೆನು. ಹನ್ನೊಂದನೇ ದಿವಸದಲ್ಲಿ ಇವನು ನಿನ್ನಿಂದ ಸಂಹೃತನಾದನು. ॥ ೪೪ ॥ ಆದ್ದರಿಂದ 
“ಏಕಾದಶೀ'' ಎಂಬ ಹೆಸರನ್ನುನೀನು ಮೊದಲು ಪಡೆಯುತ್ತಿ. ನೀನು ಪರಮ ಪಾವನೆಯು. ನನ್ನ 
ಚಕ್ರವನ್ನುಧಾರಣೆ ಮಾಡು. ಅಪೇಕ್ಟಿತವರವನ್ನು ಕೇಳಿಕೋ'' ಎಂದು ಹೇಳಿದನು. 1೪೫% ॥ 


ಶಕ್ತಿರುವಾಚ-- 


ಯದಿ ತುಷ್ಟೋ ಸಿ ಭಗವನ್ಹರಮೇಕಂ ಪ್ರ ಯಚ್ಛ ಮೇ । 

ತಿಥಿರೇಕಾದಶೀ ತೇ5ಹಂ ವಲ್ಲಭಾ ಸ್ಯಾಂ ತಥಾ wi I ೪೬ ॥ 
ಸರ್ವಪಾಪಕ್ಷಯಕರೀ ಬ್ರಹ್ಮಹತ್ಯಾದಿನಾಶಿನೀ । 

ಸರ್ವತೀರ್ಥವ್ರತಶ್ರೇಷ್ಠಾ ಸರ್ಗಮೋಕ್ಷಪ್ರದಾಯಿನೀ ೪೭॥ 
ಮದ್ವ್ರತಂ ಯೇ ಕರಿಷ್ಯಂತಿ ನಿತ್ಯಂ ಕಾಮ್ಯಂ ಚ ಮಾನವಾಃ । 
ಸರ್ವಪಾಪವಿನಿರ್ಮುಕ್ತಾಃ ಪ್ರಯಾಂತು ತವ ಸನ್ನಿಧಿಮ್‌ 1೪೮ ॥ 


ಆದಿಶಕ್ತಿಯು ಹೇಳಿದಳು 


"ಸ್ವಾಮಿ, ನೀನು ಸಂತುಷ್ಠನಾಗಿದ್ದರೆ ವರವೊಂದನ್ನು ನನಗೆ ಕೊಡು, ಏಕಾದಶೀತಿಥಿಯು 
ನಿನಗೆ ಪ್ರಿಯವಾಗುವಂತೆ ಮಾಡು. ॥ ೪೬ ॥ ಅದು ಎಲ್ಲ ಪಾಪಗಳನ್ನು ಪರಿಹಾರ 
ಮಾಡುವುದದ್ದಾಗಿಯೂ, ಬ್ರಹ್ಮಹತ್ಯೆಯ ದೋಷವನ್ನು ಪರಿಹಾರ ಮಾಡತಕ್ಕದ್ದಾಗಿಯೂ, ಎಲ್ಲ 
ತೀರ್ಥಗಳೂ ಮತ್ತು ವ್ರತಗಳಿಗಿಂತಲೂ ಶ್ರೇಷ್ಠವಾದ್ದನ್ನಾಗಿಯೂ, ಜಾ "ಸ್ವರ್ಗ ಮತ್ತು 
ಮೋಕ್ಷವನ್ನು ಕೊಡತಕ್ಕದ್ದಾಗಿಯೂ ಆಗಲಿ ॥ ೪೭ ॥। ಹಾಗೂ ಯಾರು ನನ್ನ ನಿತ್ಯವಾದ ಮತ್ತು 
ಕಾಮ್ಯವಾದ ಈ ವ್ರತವನ್ನು ಮಾಡುವರೋ ಅವರು ಎಲ್ಲ ಪಾಪಗಳಿಂದ "ಪರಿಷ ಕೃತರಾಗಿ ನನ್ನ 
ಲೋಕಕ್ಕೆ ಬರಲಿ ಎಂದು ಅನುಗ್ರಹಿಸಿ'' ಎಂದಳು. ॥೪೮ ॥1 


ವಿಷ್ಣುರುವಾಚ-- 
ಇತಿ ತದ್ಧಚನಂ ಶ್ರ ತ್ವಾಪಿ ಪ್ರೀತೋ ವಿಷ್ಣುರುವಾಚ ತಾಮ್‌ | 
ಯತ್ತ್ನಮಿಚ್ಛಸಿ ಕಲ್ಯಾಣಿ ಭವಿಷ್ನ ಪೃತಿ ತತೋತಧಿಕಮ್‌ ೪೯ ॥ 


ಇತಿ ದತ್ವಾ ವರಂ ತಸ್ಥೆ ದೇವ ರ್ಷಿಗಣಸಂಸು ಘಃ | 
ಭಾ ಸಮಾಸಾದ್ಯ ವೈಕುಂಠಭವನಂ ಯಯಾ 11 ೫೦ ॥ 


ಅಧ್ಯಾಯ ೭೧ 535 
ಏಕಾದಶೀಸಮುತ್ತತಿರೇವಮುಕಾ ತ್ವ ಮಹರ್ಷಯಃ | 


ಶೃಣುಯಾಚ್ಛ್ರಾವಯೇದ್ಯಸ್ತು ಸರ್ವಪಾಪೈಃ ಪ್ರಮುಚ್ಯತೇ nu ೫೧॥ 
ಏಕಾದಶೀವ್ರತಮಿದಂ ಸಾಂಗೋಪಾಂಗಂ ನಿರೂಪಿತಮ್‌ । 
ಮಹ್ಯಂ ಶ್ರೀಗುರುಣಾ ಪ್ರೋಕಂ ಕಿಮನ್ಯತ್ವವದಾಮಿ ವಃ 1 ೫೨ ॥ 


॥ ಇತಿ ಏಕಸಪ್ರತಿತಮೋನಧ್ಯಾಯಃ ॥ 


ಸೂತರು ಹೇಳಿದರು 


ವಿಷ್ಣುವು ಈ ರೀತಿಯಾಗಿ ಆದಿಶಕ್ತಿಗೆ ವರವನ್ನಿತ್ತು ದೇವರ್ಷಿಗಣಗಳಿಂದ ಸ್ತೋತ್ರ 
ಮಾಡಲ್ಪಟ್ಟವನಾಗಿ ದೇವತಾಕಾರ್ಯವನ್ನು ಮುಗಿಸಿಕೊಂಡು ತನ್ನ ವೈಕುಂಠನಗರಿಗೆ ಪ್ರಯಾಣ 
ಮಾಡಿದನು. ॥। ೫೦ ॥ ಎಲೈ ಶೌನಕಾದಿ ಯಷಿಗಳೇ! ಈ ರೀತಿಯಾಗಿ ಏಕಾದಶಿಯ ಉತ್ಪತ್ತಿಯು 
ನನ್ನಿಂದ ಹೇಳಲ್ಪಟ್ಟಿತು. ಇದನ್ನು ಹೇಳಿದವರು ಮತ್ತುಶ್ರವಣಮಾಡಿದವರು ಎಲ್ಲಪಾಪಗಳಿಂದಲೂ 
ಮುಕ್ತರಾಗುತ್ತಾರೆ. ॥ ೫೧ ॥ ನನ್ನ ಗುರುಗಳಾದ ಶ್ರೀವೇದವ್ಯಾಸದೇವರು ನನಗೆ ಹೇಳಿದ್ದ ಈ 
ಏಕಾದಶೀವ್ರತವು. ಸಾಂಗೋಪಾಂಗವಾಗಿ ಹೇಳಲ್ಪಟ್ಟಿತು. ನಿಮಗೆ ಮತ್ತೇನನ್ನು 
ನಿರೂಪಿಸಲಿ?'' 1 ೫೨ ॥ 


(। ಎಪತೊಂದನೆಯ ಅಧ್ಯಾಯವು ಸಮಾಪವಾಯಿತು || 


॥ ಅಥ ದ್ವಿಪಪತಿತಮೋ 5ಧ್ಯಾಯಃ ॥। ೭೨ ॥ 


ಯಷಯ ಊಚುಃ 

ಸ್ನಾನಂ ದಾನಂ ಜಪೋ ಹೋಮೋ ಯಜ್ಞವ್ರತತಪಾಂಸಿ ಚ । 

ಅನಂತಫಲದಂ ಸರ್ವಂ ಪ್ರಯಾಗೇ ಭವತೋದಿತಮ್‌ 1೧ ॥ 

ಜ್ಞಾನತೋತಜ್ಞಾನತೋ ವಾಪಿ ಯತ್ವಿಂಚಿತ್ತುಕ್ಸತಂ ಕೃತಮ್‌ । 

ಅಕ್ಷಯಂ ಜಾಯತೇ ಸರ್ವಂ ಮಾಧವಸ್ಯ ಪ್ರಸಾದತಃ ॥ ೨ ॥ 

ಪ್ರಯಾಗಮಕ್ಷಯಂ ಕ್ಷೇತ್ರಮಕ್ಸಯ್ಯಾ ತತ್ರ ಭೂಮಿಕಾ । 

ಅಕ್ಷಯೋ ಹಿ ವಟೋ ಯತ್ರ ಕಿಂ ನ ತತ್ರಾಕ್ಷಯಂ ಭವೇತ್‌ 1೩1 

ಅಕ್ಸಯಂ ವಟಮಾಹಾತ್ಚ್ಯಂ ಸ್ವರೂಪಂ ಪೂಜನೇ ಫಲಮ್‌ । i 

ಸರ್ವಂ ವದ ಸುನಿಶ್ಲಿತ್ಯ ತತ್ರ ತೃಹ್ಲಾಯತೇ ಮನಃ 1೪॥ 

(1 ಎಪ್ಪತೆರಡನೆಯ ಅಧ್ಯಾಯವು ॥ 
ಯಷಿಗಳು ಹೇಳಿದರು 
ಪ್ರಯಾಗದಲ್ಲಿ ಮಾಡಿದ ಸ್ನಾನವು, ದಾನವು, ಜಪವು, ಹೋಮವು, ಯಜ್ಞವು, ವ್ರತವು 

ಮತ್ತು ತಪಸ್ಸು ಇವುಗಳೆಲ್ಲವೂ ಎಣೆಯಿಲ್ಲದಷ್ಟು ಫಲಗಳನ್ನು ಕೊಡುವುವೆಂದು ತಮ್ಮಿಂದ 
ಹೇಳಲ್ಪಟ್ಟಿತು. ॥ ೧।। ಅಲ್ಲಿ ತಿಳಿದೋ ತಿಳಿಯದೆಯೋ ಮಾಡಲ್ಪಟ್ಟಸ್ವಲ್ಪಪುಣ್ಯದ ಕಾರ್ಯವೂ 
ಮಾಧವನ ದಯೆಯಿಂದ ಶಾಶ್ವತವಾದ ಫಲಪ್ರದಾಯಕವಾಗುತ್ತದೆ. ॥। ೨ ॥। ಪ್ರಯಾಗವು 
ಅಕ್ಬಯಕ್ಬೇತ್ರವು. ಅಲ್ಲಿರುವ ಭೂಭಾಗವು ಅಕ್ಷಯವೇ. ಎಲ್ಲಿ ಅಕ್ಷಯವಟವೃಕ್ತವು ಇದೆಯೋ ಅಲ್ಲಿ 
ಯಾವುದು ತಾನೇ ಅಕ್ಷಯವಾಗುವುದಿಲ್ಲ? 112 ॥ ಆದ್ದರಿಂದ ಅಕ್ಚಯವಟದ ಮಾಹಾತ್ವೈೆಯನ್ನು, 
ಸ್ವರೂಪವನ್ನು, ಪೂಜಾದಿಗಳಲ್ಲಿರತಕ್ಕ ಫಲಗಳನ್ನೂ ಚೆನ್ನಾಗಿ ನಿಶ್ಚಯಿಸಿ ವಟಮಾಹಾತ್ವೈಯನ್ನು 
ತಾವು ಹೇಳಿರಿ. ಈ ವಿಷಯವನ್ನರಿಯಲು ನಮ್ಮಮನಸ್ಸುಹಾತೊರೆಯುತ್ತಿದೆ.'' ॥೪ ॥ 
ಸೂತ ಉವಾಚ 

ವಿಷ್ಣುನಾ ಬ ್ರಿಹ್ನಪುತ್ರೇಭ್ಯೋ ಯತ್ತೊ ್ರೀಕ್ಷಂ ಮುನಿಪುಂಗವಾಃ । 

ತತರ್ವಂ ವರ್ಣಯಿಷ್ಕೇ5ಹಂ ವಟಮಾಹಾತ್ಮ 'ಮುತ್ತಮಮ್‌ I ೫ ॥ 

ಕದಾಚಿದ್ಪ ಹ್ಮಣಃ ಪುತಾ ್ರಶ್ರಷ್ಟಾರಸನಕಾದಯಃ | 

ಗತಾ ವೈಕುಂಠಭವನಂ ವಿಷ್ಣುದರ್ಶನಕಾಂಕ್ಲಿಣಃ 1 ೬॥ 

ಭಗವಾನಪಿ ತಾನ್ಪೃಹಷ್ಟ್ವಾ ಸ್ಟಾಗತೀಕೃತ್ಯ ಭಕಿತಃ । 

ಉಪವೇಶ್ಯಾಸನೇ ತನ್ವೇತಾನುವಾಚ ಮಧುರಂ ವಚಃ 1 ೭॥ 
ಸೂತರು ಹೇಳಿದರು 

ಮಹಾವಿಷ್ಣುವಿನಿಂದ ಸನಕಾದಿಗಳಿಗೆ ಏನೇನು ಉತ್ತಮವಾದ ಅಕ್ಷಯ ವಟಮಹಾತ್ರೆ ಯು 
ಹೇಳಲ್ಪಟ್ಟತೋ ಅವೆಲ್ಲವನ್ನೂ ನಿಮಗೆ ಹೇಳುತ್ತೇನೆ. ॥ ೫ ॥ ಒಂದಾನೊಂದು ಸಲ 
536 


ಅಧ್ಯಾಯ ೭೨ 537 
ಚತುರ್ಮುಖಬ್ರಹ್ಮದೇವರ ಮಕ್ಕಳಾದ ಸನಕಾದಿಗಳು ಶ್ರೀಮಹಾವಿಷ್ಣುವಿನ ದರ್ಶನದ 
ಅಪೇಕ್ಷೆಯಿಂದ ವೈಕುಂಠಕ್ಕೆ ಬಂದರು. ॥ ೬ ॥ ಭಗವಂತನಾದರೋ ಅವರುಗಳನ್ನು ನೋಡಿ 
ಭಕ್ತಿಯಿಂದ ಅವರನ್ನು ಬರಮಾಡಿಕೊಂಡು ಆಸನದಲ್ಲಿ ಕೂಡಿಸಿ ಮಧುರವಾಗಿ 
ಮಾತನಾಡಿದನು. ॥ ೭ ॥1 


ಶ್ರೀಭಗವಾನುವಾಚ 
ಅಪೂರ್ವಂ ಕಥ್ಯತಾಂ ವಿಪ್ರಾಃ ಕಿಂಚಿದ್ವಹ್ಮಾಂಡಮಂಟಪೇ । 
ಯಾತಾಯಾತೇಷು ಯಚ್ಚಿತ್ರಂ ದೃಷ್ಟಂ ಮೇ ಭವದಾದಿಭಿಃ 11೮ ॥ 


ಭಗವಂತನು ಹೇಳಿದನು-- 


""ಬ್ರಹ್ಮಾಂಡದಲ್ಲಿಹೋಗಿ ಬರುತ್ತಿರುವ ನಿಮ್ಮಿಂದ ನೋಡಲ್ಪಟ್ಟ ತ್‌ ಯಾವ 
ಸಂಗತಿಯಿದೆಯೋ ಅದನ್ನುನನಗೆ ಹೇಳಿರಿ'' uC 


ಸನಕಾದಯ ಊಚು: 
ವರ್ತತೇ ಸಕಲಾಶ್ಚರ್ಯಂ ತ್ವಯ್ಯಾಶ್ಚರ್ಯಮಯೇ ವಿಭೋ ॥ 
ತ್ವಯಿ ದ್ಯ ದೃಷ್ಟೇ ನಖಲಾಶ್ಚರ್ಯಮಸ್ಥಾಭಿರ್ದೃಷ್ಟಮೇವ ತು (1 ೯ ॥ 
ಅಥಾಪೈ 0 ಮಹಾಶ್ಚರ್ಯಂ ಪ ಕ್ರೀಯಾಗೇ "ದೃಷ್ಟಮದ್ಯ ೃ | 
ಏಕೋ 'ಮಹಾನ್ನನೋ ದ್ಯ ದಷ ಪನ್ಪರ್ವಾಶ್ಚರ್ಯಮಯೋ ಹಿಸ Il ೧೦ ॥ 
ಪಂಚಯೋಜನವಿಸಾರಃ ಶತಶಾಖೋ ಮಹಾದ್ರುಮಃ । 
ಮೂಲಂ ನ ದೃಶ್ಯತೇ ತಸ್ಯ ಸಪಪಾತಾಲಗಾ ಜಟಾಃ 1 ೧೧ ॥ 
ಪತ್ರಾಣಿ ರುಕ್ಕವರ್ಣಾನಿ ಫಲಾನಿ ಮಧುರಾಣಿ ಚ । 
ವೈಡೂರ್ಯಸನ್ನಿಭಾ ಛಾಯಾ ಉಪರ್ಯಂತೋ ನ ವಿದ್ಯತೇ 11 ೧೨ 1 
ತನ್ಮೂಲೇ ಕೋಷಪಿ ಪುರುಷಸ್ತೇಜ:ಪುಂಜಾನ್ಹಿತೋ ಮಹಾನ್‌ । 


ದೃಷ್ಠಶ್ಛತುರ್ಭುಜಃ ಸ ಗ್ಗ? ಶ್ಯಾಮಃ ಸ ಪೀತಾಂಬರಾವೃತಃ Il ೧೩ ॥ 
ತದ್ದ ಸ್ಟ್ರಾ ಮಹದಾಶ್ಚರ್ಯಂ ಚ ಭ್ರಮಂತೋ ಮಾಸು 
ತ್ವತ್ರಕಾಶಮಿದಾನೀಂ ತ್ವಂ ತತರ್ವಂ ಕಥಯಾಶು ನಃ 1 ೧೪ ॥ 


ಸನಕಾದಿಗಳು ಹೇಳಿದರು 


ಇ ಕ್‌ ಬ ಡ್‌ 


ಾ ಕೊಂಬೆಗಳುಳ್ಳೆ ಮಹಾವೃ್ಯಕ್ಷವು ವು. ಅದರ ಮೂಲವೇ ಕಂಡುಬರಲಿಲ್ಲ 
ಆದರ ಬಿಳಿಲುಗಳು ಕಳಗಿನ ಏಳು ಪಾತಾಳಾದಿಲೋಕಗಳಿಗೂ ಇಳಿದಿವೆ. ॥ ೧೧ ॥ 


ವನು ರವ. ಅದು ಆಶರ್ಯಪ. ಧಾನವಾದುದೇಸರಿ. ॥ ೦೦ Il ಆಡು ನಕ ಯೋಜನ. 
ಹ 


538 ' ಪ್ರಯಾಗಮಾಹಾತ್ಮ್ಯಮ್‌ 


ಅದರ ಎಲೆಗಳು ಬಂಗಾರದ ಬಣ್ಣದಿಂದ ಕೂಡಿವೆ. ಹಣ್ಣುಗಳು ಸಿಹಿಯಾಗಿವೆ. ಅದರ ನೆರಳು 
ವೈಡೂರ್ಯದಂತಿದೆ ಮತ್ತು ಎಷ್ಟು ಮೇಲಕ್ಕೆ ಹೋಗಿದೆಯೋ ಅದೂ ಗೊತ್ತೇ ಆಗುವುದಿಲ್ಲ. 
॥ ೧೨ ॥ ಅದರ ಕೆಳಗೆ ಯಾವನೋ ಒಬ್ಬ ಪುರುಷನಿದ್ದಾನೆ. ಅವನು ಮಹಾತೇಜಸ್ವಿಯಾಗಿ 
ಕಾಣುವನು. ನಾಲ್ಕು ಭುಜಗಳುಳ್ಳವನು. ಮಾಲಾಗಳಿಂದ ವಿಭೂಷಿತನು. ಶ್ಯಾಮಲ ಬಣ್ಣದವನು 
ಮತ್ತು ಪೀತಾಂಬರಧಾರಿಯು. ॥॥ ೧೩ ॥ ಅಲೆದಾಡುತ್ತಿರುವ ನಮಗೆ ಅವನನ್ನು ನೋಡಿ 
ಮಹದಾಶ್ಚರ್ಯವಾಯಿತು. ಈಗ ಈ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ; ಅವನ ಎಲ್ಲ 
'ವಿಷಯವನ್ನೂನೀವು ನಮಗೆ ಹೇಳಿರಿ. ॥ ೧೪ ॥ 


ಶ್ರೀಭಗವಾನುವಾಚ 
ಭೋ ಭೋ ಬ್ರಹ್ಮಸುತಾ ಯೂಯಂ ಶೃಣ್ವಂತು ಪ್ರಣಿಧಾನತಃ । 
ತಸ್ಯ ಕ್ಷೇತ್ರಸ್ಯ ವ್ಯಕ್ತಸ್ಯ ಸ್ವರೂಪಂ ಪುರುಷಸ್ಯ ಚ ॥ ೧೫ ॥ 
ಪ್ರಯಾಗಂ ವೈಷ್ಣವಂ ಕ್ಷೇತ್ರಂ ವೈಕುಂಠಾದಧಿಕಂ ಮಮ । 
ವೃಕ್ಷೋ ಕ್ಷಯವಟಸ್ತತ್ರ ಮದಾಧಾರೋ ವಿರಾಜತೇ WH ೧೬ ॥ 
ಮೂಲೇ ಯಃ ಪುರುಷೋ ದೃಷ್ಟಸ್ಸೋ5ಹಮಕ್ಬ್ಚಯಮಾಧವಃ । 
ವಟಮಾಧವನಾಮಾಪಿ ಮೂಲಮಾಧವ ಇತ್ಯಪಿ Il ೧೭ ॥ 
ಏವಂ ತ್ರಿನಾಮಾ ತತ್ರಾಹಂ ವಸಾಮೃಕ್ಷಯಪಾದಪೇ । 
ಬ್ರಹ್ಮಾದಿಭಿಸುರೈಸರ್ವೈಸಹಿತಸೀರ್ಥನಾಯಕೇ ॥1 ೧೮ ॥ 
ಸರ್ವವಿಫ್ನವಿನಾಶಾರ್ಥಂ ಭಕ್ತಾನಾಂ ಕಾರ್ಯಸಿದ್ಧಯೇ | 
ದಿಗ್ವಿದಿಕ್ಚನ್ಯರೂಪೇಣ ಚಾಪ್ಟನಾಮಾ ವಸಾಮ್ಯಹಮ್‌ WW OF 1 
ಶಂಖಚಕ್ರಗದಾಪದ್ಮಾನಂತಬಿಂದುಮನೋಹರಾಃ । 
ಅಸಿಮಾಧವ ಇತೃಷ್ಟೌ ಮನ್ನಾಮಾನಿ ನಿಬೋಧತ Il ೨೦ ॥ 
ಸಂಕಷ್ಟಹರರೂಪೇಣ ಭಕ್ತಸಂಕಷ್ಟನಾಶನೇ । 
ಸರ್ವತ್ರ ಸರ್ವದಾ ತಿಷ್ಕೇ ಯಥಾಕಾರ್ಯಂ ಭ್ರಮನ್ನಹಮ್‌ I ೨೧ ॥ 


ವೇಣೀಮಾಧವನಾಮಾಹಂ ಗಂಗಾಯಮುನಸಂಗಮೇ ಟ 
ಮುಖ್ಯೋ ವಸಾಮಿ ಭಕ್ತಾನಾಂ ಧರ್ಮಕಾಮಾರ್ಥಮೋಕ್ಷದಃ W೨2೨ 1 
ಸರ್ವರೂಪಾಣಿ ಸಂಹೃತ್ಯ ಬಾಲರೂಪಧರಸ್ತತಃ । 


ಬ್ರಹ್ಮಾಂಡಮುದರೇ ಕೃತ್ವಾ ಶಯೇ $ಂತೇ sಕ್ಷಯಪಾದಪೇ 1 ೨೩ ॥ 
ತಸ್ಕಾಹಂ ಕಲ್ಪವ]ಕ್ಷಸ್ಯ ಸ್ವರೂಪಂ ವೇದ್ಧಿ ನಾಪರಃ । 
ಪ್ರಪಂಚಬೀಜಭೂತಸ್ಯ ತದ್ದ್ವಸರ್ವೇ ನಿರೂಪಿತಮ್‌ || ೨೪ ॥ 


ಭಗವಂತನು ಹೇಳಿದನು 


06 ಹ pe ಹ ಡಿ . ವಿ 
ಹೇ ಬ್ರಹ್ಮನ ಮಕ್ಕಳಾದ ಸನಕಾದಿಗಳೇ! ನಾನು ಹೇ 
| 


೬ 


ಶಿ ರಾ ಳುವುದನು ಗಃ ುನವಿಟ್ಟುಕೇಳಿರಿ. ಆ 
ತ್‌ ತ್ಮ 
ತದ ಆ ಮರದ ಮತ್ತುಆ ಪುರುಷನ ವಿಷಯವನ್ನು ನು 
ಕ್ಕ 


ನು.1 ೧೫ 1 ನೀವು ನೋಡಿರುವ 


ರು ಹೇ 
ವ (ಳೆ. 
ಹೇಳುವ 


ಅಧ್ಯಾಯ ೭೨ 539 


ಆ ಕ್ಷೇತ್ರವು ವಿಷ್ಣುಸಂಬಂಧವಾದ ವೈಷ್ಣವಕ್ಟೇತ್ರವು. ಇದು ವೈಕುಂಠಕ್ಕಿಂತಲೂ ಹೆಚ್ಚು 
ಶ್ರೇಷ್ಠವಾದುದು. ಅಲ್ಲಿರುವುದು ಅಕ್ಷಯವಟವೃಕ್ಷವು. ಅದು ನನಗೆ ಆಶ್ರಯವಾಗಿ 
ವಿರಾಜಮಾನವಾಗಿದೆ. ॥ ೧೬ ॥ ಅದರ ಮೂಲದಲ್ಲಿ ನೀವು ನೋಡಿದ ಪುರುಷನು ನಾನೇ. 
ಅಕ್ಷಯಮಾಧವ, ವಟಮಾಧವ ಮತ್ತುಮೂಲಮಾಧವ ಎಂಬ ಮೂರು ಹೆಸರುಗಳುಳ್ಳವನಾಗಿ 
ನಾನು ಆ ಅಕ್ಷಯಮರದಲ್ಲಿ ವಾಸಮಾಡುತಿದ್ದೇನೆ. ನನ್ನ ನ್ನಜೊತೆಗೆ ಅಲ್ಲಿಬ್ರ ಹ್ಹಾದಿದೇವತೆಗಳೂ ಆ 
ತೀರ್ಥರಾಜನಾದ ಪ ಗ್ರಯಾಗದಲ್ಲಿ ಇದ್ದಾರೆ. I ೧೭- “೧೮ || ಭಕ್ತರ. ಎಲ್ಲ ವಿಘ್ನಗಳ ನಿವಾರಣೆ 
ಗಾಗಿಯೂ ಮತು ಅವರ ಸಕಲ ಕಾರ್ಯಗಳ ಸಿದ್ಧಿಗಾಗಿಯೂ ದಿಕ್ಕುಗಳಲ್ಲಿಯೂ 
ವಿದಿಕ್ಕುಗಳಲ್ಲಿಯೂ ಸೇರಿ ಒಟ್ಟು ಎಂಟು ಹೆಸರುಗಳುಳ್ಳವನಾಗಿ ಅಲ್ಲಿನಾನು ಇದ್ದೇನೆ. ॥ ೧೯ ॥ 
ಶಂಖಮಾಧವ, ಚಕ್ರಮಾಧವ, ಗದಾಮಾಧವ, ಪದ್ಗ್ಧಮಾಧವ, ಅನಂತಮಾಧವ, 
ಬಿಂದುಮಾಧವ, ಮನೋಹರಮಾಧವ, ಅಸಿಮಾಧವ ಎಂದು ಎಂಟು ಹೆಸರುಗಳಿಂದ 
ಕರೆಯಲ್ಪಡುತ್ತೇನೆ. ॥ ೨೦ ॥ ಇವುಗಳಲ್ಲದೆ ಭಕರ ಸಂಕಟಗಳನ್ನು ಪರಿಹಾರ ಮಾಡುವುದಕ್ಕಾಗಿ 
ಸಂಕಟಹರ ಮಾಧವನ ಹೆಸರಿನಿಂದ ಎಲ್ಲಕಡೆಯಲ್ಲೂಯಾವಾಗಲೂ ಸಂಚರಿಸುತ್ತಾಇರುತ್ತೇನೆ. 
॥ ೨೧ ॥ ಗಂಗಾಯಮುನೆಯರ ಸಂಗಮದಲ್ಲಿ ಇರುವ ನನ್ನನ್ನು ವೇಣೀಮಾಧವನೆಂದು 
ಕರೆಯುವರು. ಇದು ನನ್ನಮುಖ್ಯವಾದ ರೂಪವಾಗಿದ್ದು ಭಕ್ತರಿಗೆ ಧರ್ಮ, ಕಾಮ, ಅರ್ಥ ಮತ್ತು 
ಮೋಕ್ಷವೆಂಬ ನಾಲ್ಕು ವಿಧ ಪುರುಷಾರ್ಥಗಳನ್ನುಕೊಡತಕ್ಕ ರೂಪವು. ॥1೨೨ ॥। ಇದರ ಜೊತೆಗೆ, 
ನನ್ನಎಲ್ಲರೂಪೆಗಳನ್ನು ಅಡಗಿಸಿ ಬಾಲರೂಪವನ್ನುತೆಗೆದುಕೊಂಡು ಇಡೀ ಬ್ರಹ್ಮಾಂಡವನ್ನೇ ನನ್ನ 
ಹೊಟ್ಟೆಯೊಳಗೆ ಇಟ್ಟುಕೊಂಡು ಈ ಅಕ್ಚಯವಟವೃಕ್ಟದ ಎಲೆಯ ಮೇಲೆ ಪ್ರಳಯಕಾಲದಲ್ಲಿ 
ಮಲಗುತ್ತೇನೆ. ॥॥ ೨೩ ॥॥ ಆದ್ದರಿಂದ ನಾನೊಬ್ಬನೇ ಈ ಕಲ್ಪವೃಕ್ಷದಂತಿರುವ ಈ ವಟವೃಕ್ಷದ 
ಸ್ವರೂಪವನ್ನು ತಿಳಿದಿದ್ದೇನೆ. ಬೇರೆ ಯಾರೂ ತಿಳಿದಿಲ್ಲ ಪ್ರಪಂಚದಸ್ಥ ೃಷ್ಟಿಗೆ ಬನವ 
ಸಕಲವನ್ನೂನಿಮಗೋ ಸ್ಕರ ಹೇಳಿದ್ದೇನೆ.' '।।೨೪॥ 


ಸೂತ ಉವಾಚ 
ಏವಂ ಪ್ರಯಾಗತೀರ್ಥಸ್ಯ ಮಾಧವಸ್ಥ ಶೈ ವಟಸ್ಯ ಚ । 
ಮಾಹಾತ್ಮ್ಯಂ ಸಕಲಂ ಹು. ತ್ವಾನತ್ವಾಬ ಬ್ರಹ್ಮಸುತಾ ಗತಾಃ ॥1 ೨೫ ॥ 
ತಸಾದೇವಂವಿಧೋ ಲ ನಾಸ್ತಿಬ್ರಹ ್ರಿಹ್ನಾಂಡಗೋಲಕೇ | 
ಸ್ರ ಲ್‌ 
ಅತೋ $ರ್ಚೆಯಂತ್ಯಮುಂ ದೇವಾ ಮನುಷ್ಯಾಣಾಂ ತು ಕಾ ಕಥಾ ॥ ೨೬ ॥ 
ತಸ್ಮಾನ್ಮುನಿವರಾ ಯೂಯಮೇನಂ ಪೂಜಯತಾಕ್ಚಯಮ್‌ | 
ಯೇ $ನ್ಸೇತಪಿ ಪೂಜಯಿಷ್ಠಂತಿ ಪ್ರಾಪ್ಯತೇ ತೇ ಮನೋಗತಮ್‌ ॥೨೭॥ 


ಯಾತ್ರಾರ್ಥಮಾಗತಾ ಯೇ ವೈ ನರಾ ನಾರ್ಯೋತಮಲಾಶಯಾಃ । 
ಸಂಪೂಜ್ಯ ಪ್ರಾರ್ಥಯಂತ್ಯೇತೇ ಲಭಂತೇ ಫಲಮಕ್ಷಯಮ್‌ I ೨೮ ॥ 


NBN 
ಸೃಷ್ಟಿಕರ್ತಾ ಯದಾಬ ್ರ್ರಹ್ಮಾ ನಲೇಭೇಸ ಪ್ಟಿಸಾಧನಮ್‌ । 
ಆ 


ತದಾಕೆಯವಟಂ 0 ಚೈನ ೦ ಕೂಜಯಾಮಾಸ "ಕಾಮದಮ್‌ 11 ೨೯ ॥ಟ 


ಪ್ರಯಾಗಮಾಹಾತ್ಮ್ಯಮ್‌ 
ತತೋ ಕ್ಷಯಾಂ ಸೃಷ್ಟಿದೃಷ್ಟಿಂ ಲೇಭೇ ಬ್ರಹ್ಮಾ ದ್ವಿಜೋತ್ತಮಾಃ । 
ಸೃಷ್ಟಿಂ ಚಕಾರ ಸೋ ಕ್ಷಯ್ಯಮಂಡಜಾದಿಚತುರ್ವಿಧಾಮ್‌ 
ಬ್ರಾಹ್ಮಣಾ ಕ್ಷತ್ರಿಯಾ ವೈಶ್ಯಾ ಶೂದ್ರಾನಾರ್ಯಶ್ವ ಸತಮಾಃ । 
ಪೂಜನಾದಸ್ಥ ಸಂಸಿದ್ದಿಂ ಯಾಸ್ಕಂತ್ಯತ್ರ ನ ಸಂಶಯಃ 
ಪುತ್ರಪ್‌ೌತ್ರಪ್ರಪ್‌ತ್ರಾಶ್ಚ ಕುಲವೃದ್ಧಿ; ಪ್ರಜಾಯತೇ । 
ಸೌಭಾಗ್ಯಂ ಲಭತೇ ನಾರೀ ಪೂಜನಾಜ್ಯನ್ನಜನ್ನನಿ 
ಮೃತವಂಧ್ಯಾ ಮುಖ್ಯವಂಧ್ಯಾ ಕಾಕವಂಧ್ಯಾ ಚ ಯಾಬಲಾ । 
ಕನ್ಯಾವಂಧ್ಯಾ ಚ ಸತ್ತುತ್ರಂ ಪ್ರಾಪ್ಲೋತ್ಯಸ್ಯ ಪ್ರಪೂಜನಾತ್‌ 
ಯಾನ್ಯಾನಭೀಪತೇ ಕಾಮಾಂಸಾನರ್ವಾನ್ವದದಾತ್ಯಸೌ I 
ಸಂತಾನವರ್ಧನಶ್ಥಾಪಿ ಸರ್ವಸಂಪತ್ಮರೋ ಇಪಿಚ 
ಸಂಶೇತೇ ವೈ ಪ್ರಧಾನಾದ್ಯಸಂಹೃತ್ಯ ಭುವನತ್ರಯಮ್‌ । 
ಪಾದಾಂಗುಷ್ಠಂ ಕರೇ ಧೃತ್ವಾ ಪಿಬನ್ನಾಸ್ಕೇ ತ್ರ ಬಾಲಕಃ 
ತಸ್ಯ ರೂಪಂ ಪ್ರವಕ್ಷ್ಯಾಮಿ ಗುಣತ್ರಯಮಯಂ ಚ ತತ್‌ । 
ತಂ ಕಲ್ಪವಕ್ಷಮಿತ್ಯಾಹುರಪರೇ ವೇದಸಂಜ್ಞಕಮ್‌ 
ಪ್ರಣವಂ ಕೇಚಿದಿತ್ಯಾಹುರ್ಮಾಯಾವೃಕ್ತಮಥಾಪರೇ I 
ಪ್ರಧಾನಪುರುಪಂ ಕೇಚಿತ್ಯೇಚಿತ್ತಂಸೃತಿಕಾರಣಮ್‌ 
ವಿಶ್ವೇಶ್ವಸ್ಪಿಶೂಲಾಗ್ರೇ ಕಾಶೀಮಾರೋಪ್ಯ ಸತ್ವರಮ್‌ । 
ತಿಷ್ಠತಿ ಪ್ರಲಯೇ ಯಸ್ಯ ಮೂಲೇ ನೃತ್ಯನ್ಪಹರ್ಷಿತ: 
ತಸ್ಮಿನ್ಶಾಲೇ ವಟೇ ಸರ್ವೇ ಪಾ ್ರಿರ್ಥಯಂತೀಮಮಕ್ಟಯಮ್‌ | 
ಪೂಜಯಂತಿ ನಮಸ್ಯಂತಿ ಗೃಣಂತಿ ಚ ಪುರಃಸ್ತಿತಾಃ 
ವಟಸ್ಯ ಪ್ರಣಿಪಾತೇನ ಸರ್ವದೇವಪ್ರಿಯೋ ಭವೇತ್‌ । 
ವಟಸ್ಯ ಧ್ಯಾನಮಾತ್ರೇಣ ಸರ್ವೇ ಧ್ಯಾತಾ ನ ಸಂಶಯಃ 


ಗಂಗಾಯಮುನಯೋರ್ಮಧ್ಯೇ ಯಾವತ್ನಟ್ಕೂಲದರ್ಶನಮ್‌ I 


ತಾವತೆ ೀತ, 9 ವಟಸಾಸಿ ತದಕಯಮುದಾಹತಮ್‌ 
ಕಲ ಖಲ ೨ ಎ ಲ 
ನಮಸೇ ವಕರಾಜಾಯ ಬ, ಹಾವಿಹುಶಿವಾತಕ । 
೨. ಲಬ ೨ ಸಾ 
ಸಪುಪಾತಾಲಸಂಸ್ಥಾಯ ವಿಚಿತ್ರಫಲದಾಯಿನೇ 


ನಮೋ ಭೇಷಜರೂಪಾಯ ಮಾಯಾಯಾಃ ಪತಯೇ ನಮಃ । 


ಮಾಧವಸ್ಯ ಜಲಕ್ರೀಡಾಲೋಲಪಲ್ಲವಕಾರಿಣೇ 
ಪ್ರಪಂಚಬೀಜಭೂತಾಯ ವಿಚಿತ್ರಫಲದಾಯ ಚ । 
ನಮಸುಭ್ಯಂ ನಮಸುಭ್ಯಂ ನಮಸುಭ್ಯಂ ನಮೋ ನಮಃ 


11೩೦ ॥ 


W ೩0 ॥ 


I ೩೨ ॥ 


I ೩೩ ॥ 


I ೩೪ | 


1 ೩೫ ॥ 


11 ೩೬ I 


| ೩೭ ॥ 


11 ೩೮ ॥ 


11 ೩೯ ॥ 


11 ೪೦ ॥ 


Il ೪೧ ॥ 


|| ೪೨ ll 


lH ೪೩ ॥ 


| ೪೪ ॥ 


ಅಧ್ಯಾಯ ೭೨ 541 


ಏವಂ ಯಃ ಸೌತಿ ತಂ ಭಕ್ತಾ ಪ ನಾರೀ ವಾ ಪುರುಷೋಪಪಿ ವಾ | 


ಭುಕ್ಷ್ವೇಹ ವಿಪುಲಾನ್ಫೋಗಾನ್ನರತ್ರ ಸುಖಮಶ್ನುತೇ | ೪೫ ॥ 
ಆಯುರಾರೋಗ್ಯಸ್‌ಭಾಗ್ಯಸಂಪತ್ಪಂತತಿಕಾಮ್ಯಯಾ | 

ಯಾ ನಾರೀ ವಟಸಾವಿತ್ರೀ ವ್ರತಮತ್ರ ಕರಿಷ್ಯತಿ I ೪೬ ॥ 
ಗೃಹೀತಾ ತತ್ರ ಸಿದ್ಧ ರ ಮುದ್ಯಾಪನಮಥಾಪಿ ವಾ। 
ಯಥಾಶಕ್ತಿಯಥಾವಿತಂ ಸಾ ತತ್ನ್ಲಲಮವಾಪ್ಪ ತೆ 11೪೭ 1 
ಏವಂ ವೋ ವಟಮಾಹಾತ್ಮ್ಯಂ ಮಯಾ ಪ್ರೋಕ್ಟಂ ಮುನೀಶ್ಚರಾಃ । 
ಹರಿಣಾ ಸನಕಾದಿಭ್ಯ: ಪೊ ್ರೀಕಂ ಸರ್ವಫಲಪ್ರದಮ್‌ 11 ೪೮ ॥ 


ಅಕ್ಷಯ್ಯವಟಮಾಹಾತೃ 5 ಬಹುವರ್ಷಶತ್ಕೆರಪಿ I 
ವಕುುಕೋವಾ ಸಮರ್ಥೋಪಸ್ತಿ ಮಯೋಕಂ ಕೃಪಯಾ ಗುರೋಃ ೪೯ ॥ 


|! ಇತಿ ದ್ವಿಸಪ್ರಿತಮೋನಧ್ಯಾಯಃ || 
ಸೂತರು ಹೇಳಿದರು--- 


ಈ ರೀತಿಯಾಗಿ ಪ್ರಯಾಗತೀರ್ಥದ, ಮಾಧವನ ಮತ್ತು ವಟವೃಕ್ಷದ ಎಲ್ಲ ಮಾಹಾತ್ಮ್ಯೆ 
ಯನ್ನು ಕೇಳಿ ಸನಕಾದಿಗಳು ಶ್ರಿ ಶ್ರೀಮಹಾವಿಷ್ಣುವಿಗೆ ನಮಸ್ಕರಿಸಿ ಅಲ್ಲಿಂದ. TEES 
1೨೫1 ಈ ವಿಧವಾದ ವ್ಯಕ್ಷದಂತಹ ಬೇರೊಂದು ವೃಕ್ಷವು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಿಯೂ ಇಲ್ಲ 
ಆದ್ದರಿಂದಲೇ ದೇವತೆಗಳೂ ಈ ವೃಕ್ಷವನ್ನು ಪೂಜಿಸುತ್ತಾರೆ, ಎಂದ ಮೇಲೆ ಇನ್ನುಮನುಷ್ಯರ ಬಗ್ಗೆ 
ಹೇಳತಕ್ಕದ್ದೇನಿದೆ? 11೨೬ ॥ ಆದ್ದರಿಂದ ಹೇ ಮುನಿವರ್ಯರೇ! ನೀವೂ ಈ ವೃಕ್ಷವನ್ನು ಪೂಜಿಸಿರಿ. 
ಪೂಜೆ ಮಾಡಿದ ಎಲ್ಲರೂ ಅವರವರ ಮನೋರಥಗಳನ್ನು ಪಡೆಯುತ್ತಾರೆ. ॥೨೭ ॥ಯಾತ್ರೆಗಾಗಿ 
ಬಂದ ಸದಭಿಲಾಷೆಯುಳ್ಳ ಪುರುಷರಾಗಲೀ ಸ್ತ್ರೀಯರಾಗಲೀ ಈ ಅಕ್ಷಯ ವಟವೃಕ್ಷವನ್ನುಪೂಜಿಸಿ 
ತಮ್ಮ ಮನೋಭೀಷ್ಟವನ್ನುಹೊಂದುತ್ತಾರೆ. ॥೨೮ | ಬ್ರಹ್ಮಾಂಡದ ಒಳಗಿನ ಸೃಷ್ಟಿಕಾರ್ಯಕ್ಕೆ ತೊಡ 
ಗಿದ ಚತುರ್ಮುಖಬ್ರ ಹ್ನನಿಗೆಸ್ನ ಸೃಷ್ಠಿ ಪಿಸಲು ಬೇಕಾದ Rd ಸಿಗದಿದ್ದಾಗ ಈ ಅಕ್ಷಯ ವಟವೃಕ್ಷ 
ವನು ಪೂಜಿಸಿ ತನ್ನ ಮನೋಭಿಲಾಷೆಯನ್ನು ಹೊಂದಿದನು. ॥೨೯ 1 ಎಲ್ಯ ಶೌನಕಾದಿಗಳೇ! ಆಗ 
ಬ್ರ ಹನಿಗೆ ಸ್ಥ ಪಿಗೆ 'ಬೀಕಾದ ಜ್ಞಾನವು ಲಭ್ಯವಾಯಿತು. ಕೂಡಲೇ ಬ್ರಹ್ಮನು ಅಂಡಜ, ಸ್ಥೆ ಸ್ವೇದಜ, 
ಗರ್ಭ ಜ ಮತ್ತು ಉದ್ಭಿಜ ಎಂಬ ನಾಲ್ಕು ಬಗೆಯ ಜೀವಿಗಳ ಸೃಷ್ಟಿಯನ್ನು Bea 115.0 1 
ಎಲ್ವ ಉತಮ ರುದ ಶೌಸಕಾದಿಗಳೀ! ಕೇಳ. ನಾಲ್ಕು ವರ್ಣದವರು ು ಈ ವೃಕ್ಷದ ಪು ಮಾಡಿ 
ನಿದಿಯನು ಪೆಡೆಯುತಾರೆ ಎಂಬುದರಲ್ಲಿ ಯಾಷಸುಂರೇಶಪೂ ಇಲ್ಲ gh ಫು, 

೧ ಗಿ ಕುಲದ ವೃದ್ಧಿಯೂ ಆಗುವುದು. ಸ್ಪ 


ಎಲ 


ಯೂ ಯೂ ಸೌಭಾಗ್ಯವನ್ನು ಹೊಂದಿರುತಾರೆ. 
ಕ 


¢ 


Ke Ree ಮರಿಮಕಳುಗ ಳು 
ನ 


ಈ 
ಕ್ತ 
ಗ 


Let 
[48 
tL 

FO 
£t 
ಗ. 
ಣ 
ಶ್‌ 
| 
We 
ft 
ತ 


ct 
ಟಾ) 


ಇತಾನವಮಮು 


ಬಯಸುತಾರೋ ಅವೆಲ್ಲವನ್ನು ಈ ವೃಕ್ಷವು ಬಡು ಬಟ Bd ತಾನವನ್ನು ವೃದ್ದಿ ಮಾ ಡುವುದಲ್ಲದೆ. 
ಸಂಪತನು ಅಭಿವೃದ್ಧಿಗೊಳಿಸುವುದು. 1೩೪ ॥ ಆದಿಪುರುಷನಾ ಶ್ರೀಮಹಾವಿಷ್ಣುವು ಬಾಲಕನ 


542 ಪ್ರಯಾಗಮಾಹಾತ್ಮ್ಯಮ್‌ 


ರೂಪದಲ್ಲಿಈ ಮರದ ಎಲೆಯ ಮೇಲೆ ತನ್ನ ಕೈಯಿಂದ ತನ್ನ ಕಾಲಿನ ಹೆಬ್ಬೆರಳನ್ನು ಬಾಯಿಯಲ್ಲಿ 
ಇಟ್ಟುಕೊಂಡು ಚೀಪುತ್ತಾ ಮಲಗುವನು. ॥ ೩೫ ॥ ಇಂತಹ ಸತ್ವರಜಸ ಸ್ಸಮೋಗುಣಗಳೆ 
ಪ್ರಕೃತಿಸಂಬಂಧವಿಲ್ಲದ ಈ ಬಾಲಕನ ರೂಪವನ್ನುಹೇಳುವೆನು. ಈ ಬಾಲಕನನ್ನೇ ಕಲ್ಪವೃಕ್ಷವೆಂದೂ 
(ಬೇಕಾದ ಆಶೆಗಳನ್ನು ನೆರವೇರಿಸುವವನೆಂದೂ) ವೇದದಿಂದಲೇ ತಿಳಿಯಲ್ಪಡತಕ್ಕವನೆಂದೂ 
ಪ್ರಣವಸ್ವರೂಪನೆಂದೂ ಮಾಯಾವೃಕ್ಷದಲ್ಲಿರುವ ಉತಮ ಪುರುಷನೆಂದೂ ಸೃಷ್ಟಿಗೆ ಮುಖ್ಯ 
ಕಾರಣನೆಂದೂ ಹೀಗೆ ಬೇರೆ ಬೇರೆಯವರು ಬೇರೆಬೇರೆ ಬಗೆಯಾಗಿ ವರ್ಣಿಸುವರು. 

॥ ೩೬-೩೭ ॥॥ ಪ್ರಳಯ ಕಾಲದಲ್ಲಿ ಈಶ್ವರನು ತನ್ನ ತ್ರಿಶೂಲಾಗ್ರದಲ್ಲಿ ಕಾಶೀಪಟ್ಟಣವನ್ನು ನಿಲ್ಲಿಸಿ 
ಕಲವೃಕ್ಷದ ಮೂಲದಲ್ಲಿ ಸಂತೋಷದಿಂದ ನರ್ತನ. ಮಾಡುತ್ತಿರುವನು; ಆಗ ಎಲ್ಲರೂ ಈ 'ವಟದ 
ಎದುರಿಗೆ ನಿಂತು ಈ ವಟಮಾಧವನನ್ನೂ, ಅಕ್ಷೆಯವಟವಕ್ಷವನ್ನೂ ಪ್ರಾರ್ಥಿಸುತಾರೆ, 

ನಮಸ್ಕರಿಸುತ್ತಾರೆ ಮತ್ತು ಜಪಿಸುತ್ತಾರೆ. ॥ ೩೮-೩೯ ॥। ಈ ವಟಕ್ಕೆ ನಮಸ್ಕಾರ ಮಾಡಿದವರು ಎಲ್ಲ 
ದೇವತೆಗಳಿಗೂ ಪ್ರಿಯರಾಗುವರು. ಈ ವಟದ ಧ್ಯಾನಮಾತ್ರದಿಂದಲೇ ಎಲ್ಲ ದೇವತೆಗಳು 
ಧ್ಯಾನಿಸಲ್ಪಟ್ಟಂತೆಯೇ ಸರಿ; ಇದರಲ್ಲಿ ಸಂದೇಹ ಬೇಡ. ॥॥ ೪೦ ॥॥ ಗಂಗಾಯಮುನೆಯರ ಆರು 
ತೀರಗಳು ಎಲ್ಲಿಯವರೆಗೆ ಕಣ್ಣಿಗೆ ಕಾಣಿಸುವುದೋ ಅದಷ್ಟು ಜಾಗವು ವಟವೃಕ್ಷದ 
ಅಕ್ಷಯಕ್ಸೇತ್ರ ವೆಂದು ಹೇಳಲ್ಪಡುವುದು. ॥೪೧॥ಬ್ರ ಹೃ, ಎಷ್ಟು: ಮತ್ತು ಮಹೇಶ್ವ ರರನ್ನು ಮೂಂ) 

ಮಧ್ಯ ಮತ್ತು ಅಗ್ರಭಾಗಗಳಲ್ಲಿಹೊಂದಿರುವ, Fo ಫಾತಾಳಲೋಕಗಳಲ್ಲಿಯೂ ಬಿಳಲುಗಳಿಂದ 
ವ್ಯಾಪ್ತಿಯುಳ್ಳ ಮತ್ತು ವಿಚಿತ್ರವಾದ ಹಣ್ಣುಗಳನ್ನು ಕೊಡುವ ವೃಕ್ಷರಾಜನಾದ ವಟವೇ! ನಿನಗೆ 
ನಮಸ್ತಾ ರಗಳು. 119೨ ॥ ಭವರೋಗಕ್ಕೆ ಔಷ ಧಿಯಾಗಿರುವ, (ಲಕ್ಷ್ಮೀದೇವಿಯ ಗಂಡನಾಗಿರುವ 
ಮತ್ತುತನ್ನ ತನ್ನ ಚಂಚಲವಾದ ಬಲೆಗಳಂದ ನಾಧವನ ಜಲಕ್ರಿ ಡೆಗೆ ಕಾರಣವಾಗಿರತಕ್ಕ ವಟವ ೃಕ್ಚವೇ। 
ನಿನಗೆ ನಮಸ್ಕಾರಗಳು. ॥ ೪೩ ॥ ಜಗತ್ಸೃಷ್ಟಿಗೆ BEER, ವಿಚಿತ್ರ ವಾದ 
ಹಣ್ಣುಗಳನ್ನು ಕೊಡತಕ್ಕ ೦ತಹ ವಟರಾಜನೇ 1ನಿನಗೆ ನಮಸ್ಕಾರ, ನಮಸ್ಕಾರ, ನಮಸ್ಕಾರ, ಮತ್ತೆ ಮತ್ತೆ 
ನಮಸ್ಕಾರ. uw ೪೪ 1! ಯಾವ ಸ್ವ್ರೀಯಾಗಲೀ ಪುರುಷ ಗರ ಪ ವೃಕ್ಷವನ್ನು ಈ ರೀತಿಯಾಗಿ 
ಸ್ತೋತ್ರ, ಮಾಡುವರೋ ಅವರು ಇಲ್ಲಿ ಬಹಳ ಭೋಗಭಾಗ್ಯಗಳನ್ನು ಅನುಭವಿಸಿ 
ಪರಲೋಕದಲ್ಲಿಯೂ ಬಹು ಹುಸುಖವನ್ನು ಅನುಭವಿಸುತ್ತಾರೆ. ॥ ೪೫ ॥ ಯಾವ ಸ್ತ್ರೀಯು, 

ಆಯುಸ್ಸು ಆರೋಗ್ಯ, ಸೌಭಾಗ್ಯ, ಐಶ್ವೆಯ ಮತ್ತು ೬.೭ (ಇ! ವಟಸಾವಿತ್ರಿ 
ವ್ರ ತವನ್ನು ಈ ವಟವೃಕ್ಷದ ಸನ್ನಿಧಾನದಲ್ಲಿ ಮಾಡುವಳೋ ಮತ್ತು ಅಲ್ಲಿ ಉದ್ಯಾಪ ನೆಯನ್ನು ತನ್ನ 
ಕಾಮನೆ ಗಳ ಸಿದ್ದಿಗಾಗಿ, ಸನ ಸ ಶಕ್ಕಾಸುಸ ಸ ತನ ಹಣದ ಶ ತಾ ಆಚರಿಸುತ್ತಾಳೋ 

ಗಳೆಲ್ಲವೂ ಸಿಗುವುವು. ॥ ೪೬-೪೭ ॥ ಹೇ ಶೌನಕಾದಿ 


ಮುನೀಶ್ತರರೇ! ಈ ರೀತಿಯಾ 2. ೫೫೩.೬. ಸನಕಾದಿಗಳಿಗೆ ಹೇಳಲಟ ಈ ವಟದ 
ತ್ರೆ 


ನ 


1 
& 
el i 


4 
ತ್ತ 
(೮ 1೬ 

© €॥£ 
| 

[4 

ಡ್ಡ 

[4 

ಗ್ಗ 

t 


pS pos 
ಮಾ ಮೋ ದ್ರ ನಮಗ ಹೇಳಲ್ಲಟಿತು (| ೪೮ ॥ ಜಿಕ: ವರ್ಷಗಳವರೆಗೆ 
ಟ್‌ ಲ್‌ ವ 
ಹೇಳಿಯೂ ಯಾರು ಈ ಪಟದ ಮಾಹಾತೆ. ಯನು ಹೇಳಲು ಸಮರ್ಥರು; ಮತು ಯಾರುತಾನೆ 
ps KS = 

ಇದನ್ನುಹೇಳಿ ಮುಗಿಸಬಲ್ಲರು? ಅದರೂ ನನ ಗುರುಗಳಾದ ಶ್ಲೀಷೇದವ್ನಾಸರ ಅನುಗ.ಹೆದಿಂದ 
ಸ ಸ 

ಇದನ್ನು ಹೇಳಿದ್ದೇನೆ. YS 1 


ಎದದ 
11 w= 
= 


G 
CL 
ಸ್ತಿ 
ತ 
(6 
ತ್ರ 
4 
tL 
೪೬ 
1 
$1 
¢) 
3 
NR 


॥ ಅಥ ತ್ರಿಸಪುತಿತಮೋತಧ್ಯಾಯಃ 1 ೭೩ ॥ 


ಯಷಯ ಊಚುಃ--- 
ಯೇ ತ್ವಯಾಭಿಹಿತಾಸೂತ ಮಾಧವಾ ಬಹುನಾಮಕಾಃ | 
ಸಂಕ್ಷೇಪೇಣಾಧುನಾ ತೇಷಾಂ ವರ್ಣನಂ ವಿಸ್ತರಾತ್ಕುರು ॥1೧॥ 
॥ ಎಪ್ಪಶತ್ತಮೂರನೆಯ ಅಧ್ಯಾಯವು ॥ 


ಖಷಿಗಳು ಹೇಳಿದರು--- 
ಹೇಸೂತ ಪುರಾಣಿಕರೇ! ತಾವು ಇದುವರೆಗೂ ಸಂಕ್ಷೇಪವಾಗಿ ಮಾಧವನಿಗೆ ಸಂಬಂಧಪಟ್ಟ 
ಅನೇಕ ನಾಮಗಳನ್ನುವರ್ಣಿಸಿದ್ದೀರಿ. ದ್ರ ನಾಮಗಳನ್ನುವಿಸ್ತಾರವಾಗಿ ವರ್ಣಿಸಿರಿ. 1೧ ॥ 


ಸೂತ ಉವಾಚ 
ವಟಸ್ಯ ದಕ್ಷಿಣೇ ಭಾಗೇ ದೇವರ್ಷಿಗಣಸೇವಿತಮ್‌ । 
ಸರ್ವಸಿದ್ಧಿಕರಂ ನ್ವಣಾಂ ವೈಷ್ಣವಂ ಪೀಠಮುತ್ತಮಮ್‌ 1೨ ॥ 
ಮೂಲಮಾಧವನಾಮಾಸ್‌ ತತ್ರ ತಿಷ್ಠತಿ ಮಾಧವಃ । 
ಅಕ್ಷಯ್ಯಮಾಧವಶ್ಥೋದಾ ವಟಾಧೋ ವಟಮಾಧವಃ EW 
ಸ ವಟಸ್ಯಾಸ್ಯ ಪೀಠಸ್ಥ ಮಾಧವಸ್ಯ ಪ್ರಸಾದತಃ । 
ಪ್ರಲಯೇ ವಿಲಯೋ ನಾಸ್ತಿ ಶೌನಕಾದ್ಯಾ ಮಹರ್ಷಯಃ ॥1೪॥ 
ಸರ್ವಾಣಿ ಯಾನಿ ಪೀಠಾನಿ ಶಾಕಸೌರಾದಿಕಾನಿ ಚ । 
ಗಾಣಪತ್ಯಾನಿ ಶೈವಾನಿ ತಾನೃತ್ತೈವ ವಸಂತಿ ಹಿ 11೫ ॥ 
ಸ್ನಾನಂ ದಾನಂ ಜಪೋ ಹೋಮಃ ಸ್ವಾಧ್ಯಾಯ: ಪಿತ್ಥತರ್ಪಣಮ್‌ । 
ಯತ್ಠಿಂಚಿತ್ಕ್ರಿಯತೇ ಕರ್ಮ ತದಕ್ಷಯಮುದಾಹೃತಮ್‌ wt ॥ 
ಶೂಲಟಂಕೇಶ್ಲರಸೇಷಾಮನ್ನಹಂ ಪೂಜನಂ ಮುದಾ ! 
ಕೃತ್ವಾಪ್ಪಾ ್ರಿರ್ಥಯತೇ ಭಕ್ತಾ ನ ವೇದಸೂಕ್ಷೆಶ್ಚ ಧೂರ್ಜಟಿಃ 1! ೭ | 
ನಾನಾದೇಶಗತಾ ಯೇ ಚ ಪ್ರಯಾಗಂ ಯಾಂತಿ ಯಾತ್ರಿಕಾಃ 1 
ಏತೇಷಾಂ ಪೂಜನಾತೇಷಾಂ ಪೂರ್ಣಯಾತ್ರಾಫಲಂ ಭವೇತ್‌ ॥೮॥ 
ಪತ್ರಂ ಪುಪ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ | 
ಬ್ರಾಹ್ಮಣಾಯ ದರಿದ್ರೋ ಪಿ ತಸ್ಯ ತನ್ನೇರುಣಾ ಸಮಮ್‌ 1 ೯ ॥ 
ಅಥಾನ್ಯಮಾಧವಂ ವಕ್ಷ್ಯೇ ಇಂದ್ರಸ್ಕೋಪವನಾಂತಿಕೇ । 
ಕ್ಷೀತ್ರಸ್ಯ ಪೂರ್ವದಿಗ್ಭಾಗೇ ವರ್ತತೇ ಶಂಖಮಾಧವಃ i ೧೦॥ 
ಶಂಖಧಾರೀ ಬ್ರಹ್ಮಚಾರೀ ಸರ್ವಸಿದ್ದಿರ್ನಿಷೇವಿತುಃ | 
ಮಾಯಾವೇಷವಿಹಾರೀ ಚ ಮಾಯಾತಟನರೇಶ್ವರಃ IW ೧೧ ॥ 


543 


544 ಪ್ರಯಾಗಮಾಹಾತ್ಮ ಮ್‌ 
ಮಾಯಾಪಾಶವಿನಾಶೀ ಚ ಮಾಯಾಕಾರ್ಯಾದ್ದಹಿಃ ಸ್ಥಿತಃ । 


ಮಾಯಾಗುಣವಿಹಾರೀ ಚ ಮಾಯಯಾ ಧೃತವಿಗ್ರಹಃ il ೧೨॥ 
ಶಂಖನಾದೇನ ಮಹತಾ ಜೀವಮಾಯಾಂ ವಿದಾರಯನ್‌ । 

ತ್ರಾತಿ ವಿಶ್ವಂ ಸ ವಿಶ್ವೇಶೋ ವಿಶ್ವರೂಪೋ ಜನಾರ್ದನಃ i ೧೩ ॥ 
ಪ್ರಲಯೇ ಸರ್ವಭೂತಾನಾಂ ಸಂಪ್ರಾಪ್ತೇ ಭಕವತಲಃ । | 

ಕ್ಷೇತ್ರಂ ಶಂಖಸ್ಯ ತೋಯೇನ ವೇಷ್ಟಯಿತ್ವಾ ಸಮಂತತಃ WO I 
ಪ್ರಯಾಗಂ ಸರ್ವದೇವಾನಾಮಧಿಷ್ಠಾನಂ ಮುನೀಶ್ಚರಾಃ । 
ಸರ್ವೋಪದ್ರವಘಾತೇಭ್ಯಃ ಕ್ಷೇತ್ರಂ ರಕ್ಷತಿ ಯಸದಾ ॥ ೧೫ ॥ 
ತಂ ಶಂಖಮಾಧವಂ ದೃಷ್ಟಾ ಸರ್ವೋಪದ್ರವನಾಶನಮ್‌ । 

ಲಭತೇ ಸರ್ವದಾ ಸೌಖ್ಯಂ ಯತ್ರ ಕುತ್ರಾಪಿ ಸಂಸ್ಥಿತಃ ॥ ೧೬ ॥ 
ಬಾಲ್ಯಾದಾರಭ್ಯ ಯತ್ನಾಪಂ ವಾಜ್ಯನಃಕಾಯಸಂಚಿತಮ್‌ I 
ಶಂಖಮಾಧವನಾಮ್ನಾ ತತರ್ವಮಾಯಾತಿ ಸಂಕ್ಚಯಮ್‌ W ೧೭ ॥ 
ಮಾಘಮಾಸೇ5ಥ ವೈಶಾಖೇ ಶಂಖಮಾಧವದರ್ಶನಮ್‌ । 

ಪೂಜನಂ ಯೇ ಕರಿಷ್ಯಂತಿ ತೇಷಾಂ ಪುಣ್ಯಮನಂತಕಮ್‌ 1 ೧೮ ॥ 
ನಾನಾಪುಷೆ ಸ್ಲೈಸಮಿಂದೊ ್ರೀ$ಪಿ ಪೂಜಯಿತ್ವಾ ಜಯಸ್ಪವೈಃ । 
ಶ್ರೀಶಂಖಮಾಧವಂ ಸೌತಿ ಸ್ವಪದಸ್ಥಿತಯೇ ನನ್ವಹಮ್‌ 1 OF I 
ಕದಾಚಿತಂ ಸಮಾಗತ್ಯ ಸಿದ್ದಯೋ ಷೌ ವಿಜಿಜ್ಞಷುಃ । 

ವಯಂ ಕಿಂ ಕುರ್ಮಹೇ ನಾಥ ಭವದ್ವಾಸ್ಯೋತತ್ರ ಸಂಸ್ಥಿತಾಃ Il ೨೦ ॥ 


ಸೂತರು ಹೇಳಿದರು 
ವಟವೃಕ್ಷದ ದಕ್ಷಿಣಭಾಗವು ದೇವತೆಗಳಿಂದಲೂ ಮತ್ತುಖಷಿಗಳಿಂದಲೂ ಸೇವಿತವಾಗಿದೆ. 
ಇದು ಮನುಷ್ಯರಿಗೆ ಎಲ್ಲ ರೀತಿಯ ಸಿದ್ಧಿಗಳನ್ನೂ ಕೊಡತಕ್ಕದ್ದು. ಹಾಗೂ ಉತ್ತಮವಾದ 


ವಿಷ್ಣುಸನ್ನಿಧಾನವಿರುವ ಸ್ಥಾನವು. ॥ ೨ ॥ ಇಲ್ಲಿ “ಮೂಲ ಡಿ '' ಇದ್ದಾನೆ. ಈ ವೃಕ್ಷದ 


ಹ 64 J ವಾಲ ಎಣೆ 1 . 
ಉತರದಲ್ಲಿ ಅಕ್ಷಯಮಾಧವ''ನಿದ್ದಾನೆ. ಇನ್ನುವಟವೃಕ್ಷದ ಕೆಳಗೆ " ವಟ ಮಾಧವ” ನು ಇದ್ದಾನೆ. 
ei 
pS PR ವ್‌ ಹ ಹ ಳೆ ಇಗ 
15. 1 ವಟವಕದಿಂದ ಕೂಡಿದ ಈ ಸ್ಟಾ ಸ್ಥಾನದಲ್ಲಿ ಶ್ರೀಮಾಧವನ ಪ್ರಸ ಸಾದದಿಂದ ಪೆ. ಲಯ 
ಅ ಖಿ 
ಫಿ ಲಾ ಪ 
ದಾ pS ಇ po ಹಾಣೆ ಅಸಾ ಇಲ್ಲ 
ಕಾಲದಲ್ಲಿಯೂ ನಾಶವಂಬುದಿಲ್ಲ 19 ॥1ಶಾಕ್ತ, ಸೌರ ಮತು ಗಾಣಪತ್ತ ಶವ ಮುಂತಾದ ಎಲ್ಲ 
ಬ ತ ಹ ಭೈ 
dd pS pO pe dd pe ವಿ ಕಾ, 
ಮತಗಳ ಪೀಠಗಳೂ ಇಲ್ಲೀ ಇವ. 1೫ ॥ ಈ ಸಳಿದಲ್ಲಿ ಸ್ತಾನ, ದಾನ, ಜಪ, ಹೋಮ, 
: ಆ ಡ್‌ 
ಇವ ಲದ ಸಾಸ ತ ಇಲ ಅಲ್ದಾಳ ತಲಾ ಹಾವ್‌ (ಳೆ SS pe pe 
ವೇದಶಾಸಾಧ ಯನ ಮತು ಪಿತತರ್ಷಣ ಇವೇ ಮೊದಲಾದವುಗಳನು ಸಲ ಮಾಡಿದರೂ 
ಈ" ಎಪಿ vu ಇ. ಲ್ಲೆ ಜು 
ಹಾಚಾ. ವಾ ನ್ನು. ಲಾಗ್ಲಿ ಎನ್ನವ ಸ್ಯ ಇ ಅಲ, “ ಲ pe pS ಕಾಲೆ ಷಾನ, ded ತಾ ಹಸೆ ಹಾಸ 
ನಾಶವಾಗದ ಫಲವು ಬರುವುದು. ॥ ೬ ॥ ಈ ಮಾಧವಮೂರ್ತಿಗಳನು ಪತಿದಿನವೂ 


ಅಧ್ಯಾಯ ೭೩ 545 


ಭಕ್ತಿಯಿಂದ ದರಿದ್ರರಾದರೂ ಯಾರು ಇಲ್ಲಿ ಎಲೆ, ಹೂವು, ಹಣ್ಣು ಮತ್ತು ಜಲ ಇವು 
ಯಾವುದನ್ನಾದರೂ ಬ್ರಾಹ್ಮಣರಿಗೆ ದಾನ ಮಾಡುತಾರೋ ಅವರ ಪುಣ್ಯವು ಮೇರುಪರ್ವತದಷ್ಟು 
ಬೆಳೆಯುವುದು. (ಹೀಗೆ ಭಗವಂತನ ವಚನವಿದೆಯೆಂದು ಅಭಿಪ್ರಾಯ) ॥ ೯ ॥ ಇನ್ನುಇಂದ್ರನ 
ಉಪವನವಾದ ನಂದನವನದ ಸಮೀಪದಲ್ಲಿರುವ ಮಾಧವನ ಬಗ್ಗೆ ಹೇಳುವೆನು. ಈ ಕ್ಷೇತ್ರದ 
ಪೂರ್ವದಿಗ್ಭಾಗದಲ್ಲಿ ""ಶಂಖಮಾಧವ''ನಿದ್ದಾನೆ. ॥ ೧೦ ॥। ಇವನು ಶಂಖವನ್ನು ಧರಿಸಿದ್ದಾನೆ. 
ಬ್ರಹ್ಮಚಾರಿಯೂ, ಮೋಹಕವೇಷವನ್ನೂ ಧರಿಸಿರುವವನಾಗಿ ಇಲ್ಲಿರುವ ಮಾಯಾ ಎಂಬ ಸರಸ್ಸಿನ 
ದಡಕ್ಕೆ ಅಧಿಪತಿಯಾಗಿದ್ದು ತನ್ನನ್ನು ಸೇವಿಸಿದವರ ಎಲ್ಲ ಸಿದ್ಧಿಗಳನ್ನು ಪೂರೈಸುವವನಾಗಿದ್ದಾನೆ. 
ಜೀವದ ಸ್ವರೂಪಕ್ಕೆ ಅನಾದಿಕಾಲದಿಂದಲೂ ಪರಮಾತ್ಮನ ಇಚ್ಛಾದಿಂದ ಆವರಕವಾಗಿದ್ದು 
ಸಂಸಾರದ ಬಗ್ಗೆನಾನು, ನನ್ನದು ಎಂಬ ಅಹಂ ಮಮಕಾರವನ್ನುಂಟುಮಾಡುವ ಮಾಯೆಯೆಂಬ 
ಆವರಕವನ್ನು ಕತ್ತರಿಸುವವನಾಗಿ ತನ್ನ ಇಚ್ಛಾದಿಂದಲೇ ನಿರ್ಮಿತವಾಗಿರತಕ್ಕ ಜಗತ್ತಿನಲ್ಲಿ 
ಸೇರಿಕೊಂಡು ತನ್ನ ಮಾಯಾಕಾರ್ಯಗಳಲ್ಲಿ ವಿಹಾರ ಮಾಡುತ್ತಿದ್ದರೂ ತಾನು ಮಾತ್ರ 
ಮಾಯಾಗುಣಗಳಾದ ಸತ್ವರಜಸ್ತಮೋಗುಣವ್ಯಾಪಾರದಿಂದ ಲೇಪವಿಲ್ಲದೆ ಇರುವ ತನ್ನ 
ಇಚ್ಛಾದಿಂದ ಸ್ವೀಕರಿಸಲ್ಪಟ್ಟ ಶಂಖಮಾಧವನೆಂಬ ಈ ರೂಪವು ಈ ದಿಕ್ಕಿನಲ್ಲಿಇದೆ. ॥ ೧೧-೧೨ ॥ 
ತನ್ನನ್ನು ಸೇವಾ ಮಾಡಿದವರಿಗೆ ಅನಾದಿಯಾದ ಜೀವಾವರಕವನ್ನು ತನ್ನ ಮಹತ್ತರವಾದ 
ಶಂಖನಾದದಿಂದ ಸೀಳಿ ಜಗತ್ತನ್ನೇ ರಕ್ಷಣ ಮಾಡತಕ್ಕ, ಜಗತ್ಸಭುವಾದ, ವಿಶ್ವದಲ್ಲಿ ಸರ್ವತ್ರ 
ವ್ಯಾಪಿಸಿಕೊಂಡಿರುವ ಜನಾರ್ದನ ನಾಮಕ ಶ್ರೀಹರಿಯೇ ಇವನು. ॥ ೧೩ | ಪ್ರಲಯಕಾಲದಲ್ಲಿ 
ಎಲ್ಲ ಭೂತಗಳೂ ಲಯವನ್ನು ಹೊಂದುತ್ತಿರಲಾಗಿ ಭಕ್ತವತ್ಸಲನಾದ ಈ ಶಂಖಮಾಧವನು ತನ್ನ 
ಶಂಖದ ಜಲದಿಂದ ಈ ಕ್ಷೇತ್ರವನ್ನುತುಂಬಿ ಅದನ್ನು ರಕ್ಷಿಸುತಿರುತಾನೆ. ॥ ೧೪ ॥ ಮುನೀಶ್ವರರೇ, 
ಈ ಪ್ರಯಾಗವು ಎಲ್ಲದೇವತೆಗಳಿಗೂ ವಾಸಕ್ಕೆ ಅಧಿಷ್ಠಾನವು. ಅವರನ್ನು ಈ ಮಾಧವನು ಸರ್ವ 
ಉಪದ್ರವಗಳಿಂದ ರಕ್ಷಿಸುತ್ತಾನೆ. ॥ ೧೫ ॥ ಯಾರು ಎಲ್ಲಿಯೇ ಇರಲಿ, ಶಂಖಮಾಧವನನ್ನು 
ದರ್ಶಿಸಿ ಎಲ್ಲಾ ಉಪದ್ರವಗಳ ನಾಶವನ್ನು, ಯಾವಾಗಲೂ ಎಲ್ಲ ಸುಖಗಳನ್ನು ಪಡೆಯುವರು. 
॥ ೧೬ ॥ ಬಾಲ್ಯದಿಂದ ಆರಂಭಿಸಿ ವಾಕ್‌, ಮನಸ್ಸುಮತ್ತುದೇಹ ಇವುಗಳಿಂದ ಸಂಪಾದಿಸಿರುವ 
ಪಾಪವೆಲ್ಲವೂ ಶ್ರೀಶಂಖಮಾಧವನ ಸ್ಥರಣೆಯಿಂದ ನಾಶವಾಗುವುವು. ॥ ೧೭ ॥ ಮಾಘ ಮತ್ತು 
ವೈಶಾಖ ಮಾಸಗಳಲ್ಲಿ ಯಾರು ಶಂಖಮಾಧವನನ್ನು ದರ್ಶನ ಮಾಡುವರೋ ಅವರ ಪುಣ್ಯವು 
ಕೊನೆಯಿಲ್ಲದ್ದು ॥ ೧೮॥ ನಾನಾವಿಧಗಳಾದ ಹೂವುಗಳಿಂದಲೂ ಜಯಸ್ತೋತ್ರಗಳಿಂದಲೂ ಈ 
ಶಂಖಮಾಧವನನ್ನು ಪೂಜಿಸಿ ಸ್ತೋತ್ರ ಮಾಡಿಯೇ ಇಂದ್ರನು ತನ್ನ ಸ್ಥಾನದಲ್ಲಿ ಯಾವಾಗಲೂ 
ಇದ್ದಾನೆ. ॥ ೧೯ ॥ ಒಂದು ಬಾರಿ ಅಣಿಮಾದಿ ಅಷ್ಟ ಸಿದ್ದಿಗಳ ದೇವತೆಗಳು ಈ ಶಂಖಮಾಧವ 
| 


ಭವತ್ತೋ ಯದಿ ಮೇ ದಾಸ್ಲೋ ವಚನಂ ಕುರುತಾಂ ಶುಭಮ್‌ । 


ತಾವತೈವಾಖಿಲಾ ಸೇವಾ ಭವತೀಭಿಃ ಕೃತಾ ಮಮ HW ೨೧ ॥ 
ಆಯಾಸ್ವಂತಿ ಜನಾ ಯೇ ತತ್ರ ಮದ್ಭಕ್ತ್ಯಾ ಮಮ ಪೂಜಕಾಃ | 
ತೇಭ್ಯೋ ಯೂಯಂ ಪ್ರಸೀದದ್ದಂ ಮದ್ವಾತ್ಯಾದವಿಶಂಕಿತಾಃ ॥1 ೨೨ ॥ 


546 ಪ್ರಯಾಗಮಾಹಾತ್ರ್ಯಮ್‌ 
೬ಕೆ 


ಮಾಧವನು ಹೇಳಿದನು 

“ನೀವುಗಳು ನನ್ನದಾಸಿಯರಾಗಿದ್ದರೆ ನಾನು ಹೇಳಿದಂತೆ ಈ ಶುಭಕಾರ್ಯವನ್ನುಮಾಡಿರಿ. 
ಆಗಲೇ ನಿಮ್ಮಎಲ್ಲಾ ಸೇವೆಯು ನನಗೆ ಸಂದಂತಾಗುವುದು. 1೨೧ ॥ ನನ್ನಮೇಲಿನ ಭಕಿಯಿಂದ 
ನನ್ನ ಭಕರು ನನ್ನನ್ನು ಪೂಜೆ ಮಾಡಲು ಇಲ್ಲಿಗೆ ಬರುವರು. ನನ್ನ ಮಾತಿನಂತೆ ಅನುಮಾನವಿಲ್ಲದೆ 
ನೀವುಗಳು ಅವರನ್ನುಸಂತೋಷಪಡಿಸಿ.'' ॥1೨೨ ॥1 


ಸೂತ ಉವಾಚ 
ಅತೋ ತ್ರ ಯಸ್ಸಮಾಗತ್ಯ ಶಂಖಮಾಧವಮರ್ಚಯೇತ್‌ ।ಟ 
ಅಣಿಮಾದ್ಯಾ ಪ್ರಸೀದಂತಿ ಸಿದ್ದಯಸಸ್ಯ ನಿಶ್ಚಿತಮ್‌ ॥ ೨೩ ॥ 
ಕ್ಷೇತ್ರಸ್ಯಾಗ್ನೇಯದಿಗ್ಭಾಗೇ ವಹ್ನ್ಯಾಶ್ರಮಸಮೀಪತಃ | 
ಚತುರ್ಭುಜಶ್ಚಕ್ರಧಾರೀ ವರ್ತತೇ ಚಕ್ರಮಾಧವಃ il ೨೪ ॥ 
ಪ್ರಯಾಗೇ ವಸತೋ ಲೋಕಾನ್‌ ಸ್ಪಭಕಾಂಶ್ಹ ವಿಶೇಷತಃ | 
ಚಕ್ರೀಣ ಸಕಲಾಪದ್ಬೊ ಕ ಸಂತಾರಯತಿ ನಿತ್ಯಶಃ I ೨೫ ॥ 
ಕ್ಷೇತ್ರಂ ಸಂರಕ್ಷತೇ ನಿತ್ಯಂ ಚಕ್ರೇಣ ತ್ರಾಸಯನ್ನಘಾನ್‌ । 
ನಾನಾವಿಘ್ನಕರಾನ್ಹುಷ್ಟಾಂಸ್ಟೀರ್ಥನಿಂದಾಪರಾನ್‌ ಜನಾನ್‌ || ೨೬ ॥ 
ತತ್ರ ಗತ್ವಾಗಿಕುಂಡೇ ಯೇ ಸ್ನಾತ್ವಾ ಸಂತರ್ಪ್ಯ ದೇವತಾಃ । 
ಮಾಧವಂ ಪೂಜಯಂತ್ಯದ್ಧಾ ತೇ ಲಭಂತೇ sಕ್ಷಯಾಂ ಮತಿಮ್‌ ॥ ೨೭ ॥ 
ಅಗ್ಗಿಸ್ತಂ ವಿಧಿವತ್ಟೂಜ್ಯ ಸಾಧನೈಶ್ಠಕ್ರ ಮಾಧವಮ್‌ । 
ಸಕ್ಕತಸೋತ್ರಮಂತ್ರೈಶ್ವ ಗೃಣಾತಿ ಪ್ರತ್ಯಹಂ ದ್ವಿಜಾಃ H ೨೮ ॥ 
ತತ್ನಮೀಪಂ ಚ ಯೇ ಗತ್ವಾ ಕುರ್ವತೇ ತಸ್ಯ ಪೂಜನಮ್‌ । 
ಭಕ್ತ್ಯಾ ನಾನೋಪಚಾರೈಶ್ಚ ತೇಷಾಂ ತೀರ್ಥಫಲಂ ಧ್ರುವಮ್‌ ॥ ೨೯॥ 
ತತ್ರ ಗತ್ವಾತು ಯೇ ದಾನಂ ಕಿಂಚಿತ್ಯುರ್ವಂತಿ ಭಕಿತಃ । 
ತೇಷಾಂ ತತ್ಕೋಟಿಗುಣಿತಂ ಜಾಯತೇ ಕ್ಷೇತ್ರಗೌರವಾತ್‌ 1 ೩೦॥ 
ಕದಾಚದಾಗತಾಸ ಸತ್ರ ಸೇವಿತುಂ ಚಕ್ರಮಾಧವಮ್‌ ।ಟ 
ಚತುರ್ದಶಮಹಾವಿದ್ಯಾ ನಮಸ್ಯ; ತ್ವಾ ವಿಜಿಜ್ವಯುಃ 1೩೧ ॥ 


ಹಾ 
ತರು ಹೇಳಿದರು--- 
ಹ್ಮ ಇ ವ್ಯ 
“ಅವರಿಂದಲೇ ಯಾವನು ಇಲ್ಲಿಗೆ ಬಂದು ಶಂಖಮಾಧವರ್ವ 
| ನದಿ ಅಷ್ಟಸಿದ್ದಿಗಳು ಖಂಡಿತವಾಗಿ ಸಂತೋ 


ಇ 
ಇ pa 
ಕ್ಕ 
ತಾ ದಾಲ ಸಾಲೆ ಇಯಂ ಕ ಛಾ, RN ಹ್‌ ಹ ಅ ಅಗ ಇನೆ 
v1 ಯ ದಿಕ್ತಿ ಗಾಲಿ ಇರುವ ಅಗ್ಗಿಯಾಶ್ರ ಮಯ ಲಯಿಆ 


by 


ಪ ಲ್ಯ! ತ 
pe ಎ ಡ್‌ ದ್‌್‌ 
ಧಾರಿಯೂ ಆಗಿದ್ದಾನೆ. 1೨೪ 1 ಇವನು ದಿತವೂ ಪ್ರಯಾಗದಲ್ಲಿ 


ವಾಸಮಾಡುವರಿಗೆ. A ವಿಶೇಷವಾಗಿ ತನ ಭಕ್ತರಿಗೆ ಬರುವ ಸ ಜ| ಪ 
ನ. 11 ೨೫ 


ಅಧ್ಯಾಯ ೭೩ 547 


ಪಾಪಗಳನ್ನು ಹೆದರಿಸುತಾನೆ ಮತ್ತು ಅಲ್ಲಿರುವ ಯಾತ್ರಿಕರಿಗೆ ನಾನಾವಿಧ ವಿಘ್ಲಗಳನ್ನುಂಟು 
ಮಾಡುವವರನ್ನೂ, ತೀರ್ಥದನಿಂದೆ ಮಾಡುವವರನ್ನೂ ಹೆದರಿಸಿ ಓಡಿಸುತಾನೆ. ॥೨೬ ॥ ಅಲ್ಲಿಗೆ 
ಬಂದು ಅಗ್ನಿಕುಂಡದಲ್ಲಿ ಸ್ನಾನ ಮಾಡಿ ದೇವತೆಗಳಿಗೆ ತರ್ಪಣ ಕೊಟ್ಟು ಚೆನ್ನಾಗಿ ಮಾಧವನನ್ನು 
ಯಾರು ಪೂಜಿಸುತ್ತಾರೋ ಅವರು ಶಾಶ್ವತವಾದ ಬುದ್ಧಿಯನ್ನು ಹೊಂದುವರು. 11೨೭ ॥ ಅಗ್ನಿಯು 
ಆ ಚೆಕ್ರಮಾಧವನನ್ನು ಪೂಜಾಸಾಧನೆಗಳಿಂದ ವಿಧಿವತ್ತಾಗಿ ಪೂಜಿಸಿ, ತನ್ನಿಂದ ರಚಿತವಾದ 
ಸ್ಫೋತ್ರಮಂತ್ರಗಳಿಂದ ಪ್ರತಿನಿತ್ಯವೂ ಸ್ತೋತ್ರ ಮಾಡುತಾನೆ. ॥ ೨೮ ॥। ಆ ಚಕ್ರಮಾಧವನ 
ಸಮೀಪಕ್ಕೆ ಹೋಗಿ, ಭಕ್ತಿಯಿಂದ ಹಾಗೂ ನಾನಾ ಉಪಚಾರಗಳಿಂದ, ಯಾರು ಚಕ್ರಮಾಧವನನ್ನು 
ಪೂಜಿಸುತ್ತಾರೋ ಅವರಿಗೆ ನಿಶ್ಚಯವಾಗಿಯೂ ತೀರ್ಥದ ಫಲವು ದೊರಕುವುದು. ॥ ೨೯ ॥ 
ಅಲ್ಲಿಗೆ ಹೋಗಿ ಭಕ್ತಿಯಿಂದ ಯಾರು ಸ್ವಲ್ಪವನ್ನಾದರೂ ದಾನ ಮಾಡುತಾರೋ ಅವರಿಗೆ ಈ 
ಕ್ಷೇತ್ರದ ವೈಶಿಷ್ಟ್ಯದಿಂದ ತಾವು ದಾನ ಮಾಡಿದ್ದಕ್ಕಿಂತ ಕೋಟಿಗುಣ ಹೆಚ್ಚಾದ ಫಲವು ದೊರಕುವುದು. 
1೩೦ ॥ ಒಂದು ಸಲ ಹದಿನಾಲ್ಕು ವಿದ್ಯೆಗಳ ಅಭಿಮಾನಿ ದೇವತೆಗಳು ಚಕ್ರಮಾಧವನನ್ನುಸೇವಾ 
ಮಾಡಲು ಅಲ್ಲಿಗೆ ಬಂದು ನಮಸ್ಕರಿಸಿ ವಿಜ್ಞಾಪನೆ ಮಾಡಿಕೊಂಡರು. 11೩೧ ॥ 


ವಿದ್ಯಾ ಊಚುಃ: 
ಕೃಷ್ಣ ವಿಷ್ಣೋ ಜಗನ್ನಾಥ ಭಗವಂಶ್ಚಕ್ರಮಾಧವ | 
ಸೇವಿತುಂ ತ್ವಾಂ ವಯಂ ಯಾತಾಃ ಸ್ವ್ಪಸ್ತಲೋಕಾತ್ರವಾಂತಿಕಮ್‌ ' ॥೩೨॥ 
ಭವತ್ಸೇವಾಂ ವಿಧಾಸ್ಯಾಮಃ ಕೃಪಯಾನುಗೃಹಾಣ ನಃ। . 
ಗಮಿಷ್ಕಾಮೋ ನ ಲೋಕಾನ್ಸ್ಸಾನತ್ರ ನೋ ರಮತೇ ಮನಃ ॥೩೩॥ 


ಹದಿನಾಲ್ಕು ವಿದ್ಯೆಗಳ ಅಭಿಮಾನಿ ದೇವತೆಗಳು ಹೇಳಿದರು 

ಹೇ ಕೃಷ್ಣ ಹೇ ವಿಷ್ಣೋ! ಹೇ ಜಗನ್ನಾಥ! ಹೇ ಭಗವನ್‌! ಚಕ್ರಮಾಧವ! ನಮ್ಮ ನಮ್ಮ 
ಲೋಕಗಳಿಂದ ನಿನ್ನನ್ನು ಸೇವಾ ಮಾಡಲು ನಾವುಗಳು ಬಂದಿದ್ದೇವೆ. ॥ ೩೨ ॥ ನಿಮ್ಮ ಸೇವಾವನ್ನು 
ಮಾಡುತ್ತೇವೆ; ದಯಮಾಡಿ ನಮ್ಮನ್ನು ಅನುಗ್ರಹಿಸು. ಇಲ್ಲಿಯೇ ಇರಲು ನಮ್ಮಮನಸ್ಸುಬಹಳವಾಗಿ 
ಇಷ್ಟಪಡುತ್ತಿದೆ. ಆದ್ದರಿಂದ ನಮ್ಮಲೋಕಗಳಿಗೆ ಹಿಂತಿರುಗಿ ಹೋಗುವುದಿಲ್ಲ. ೩೩ ॥1 


ಚಕ್ರಮಾಧವ ಉವಾಚ 
ತದುದೀರಿತಮಾಕರ್ಣ್ಯ ಪ್ರಾಹ ತಾಶ್ಚಕ್ರಮಾಧವಃ । ' 
ಭವತೀಭಿರಿಹ ಸ್ಟೇಯಂ ಕಾರ್ಯಂ ಚ ವಚನಂ ಮಮ : Il ೩೪ ॥ 
ಭವ  ಪ್ರಥಿತಾ ಲೋಕೇ ಮಹಾವಿದ್ಯಾಶ್ಚತುರ್ದಶ | 
ಪೂರಯಂತ್ಕಲಕಾಲೇನ ಸ್ಫೋಪಾಸಕಮನೋರಥಾನ್‌ ` ॥ ೩೫% ॥ 
ತ್ರ ಯೂಯಂ ಮದ್ದಾಕ್ಕಾದಲ್ಲಕಾಲೇನ ದೇಹಿನಾಮ್‌ | 
ಗತಾನಾಂ ಭಕಾನಾಂ ಕಾಮಪೂರಾ ಭವಂತು ವ್ಳ ET 
ಕಾಸ್ತಮಾಯಾಂತಿ ದರ್ಶನಾರ್ಥಂ ಮಮಾತ್ರ ವೈ 
ಭವತ ಸಂತೋಷಸ್ಟೇನ ಮೇ ಭವೇತ್‌ ॥1 ೩೭ ॥ 


548 ಪ್ರಯಾಗಮಾಹಾತ್ಮ್ಯಮ್‌ 
೬ತೆ 


ಇತಿ ಶ್ರುತ್ವಾ ವಚೋ ರಮ್ಮಂ ಚಕ್ರಮಾಧವಭಾಷಿತಮ್‌ । 
ಓಮಿತ್ಯುಕ್ತಾ ಸ್ಥಿತಾಸ್ಪೂಪ್ಲೀಂ ಪುರಃ ಪ್ರಾಂಜಲಯಃ ಪ್ರಭೋ: ॥ ೩೮ ॥ 


ಚಕ್ರಮಾಧವನು ಹೇಳಿದನು 


ಅವರು ಮಾಡಿದ ವಿಜ್ಞಾಪನೆಯನ್ನು ಆಲಿಸಿದ ಚಕ್ರಮಾಧವನು ಅವರನ್ನು ಕುರಿತು 
ಹೇಳಿದನು,""ನೀವುಗಳು ಇಲ್ಲಿಯೇ ಇರಿ. ನಾನು ಹೇಳಿದ ಮಾತನ್ನು ನಡೆಸಿರಿ.'' ॥ ೩೪ ॥ 
ನೀವುಗಳು ಲೋಕದಲ್ಲಿ ಹದಿನಾಲ್ಕು ಮಹಾವಿದ್ಯೆಗಳೆಂದು ಪ್ರಸಿದ್ಧರಾಗಿದ್ದೀರಿ. ನೀವು ನಮ್ಮ 
ಉಪಾಸಕರ ಮನೋರಥಗಳನ್ನು ಬೇಗನೆ ಪೂರ್ಣಮಾಡಿರಿ. ॥ ೨೩೫ ।। ನನ್ನ ಅಪೇಕ್ಷೆಯಂತೆ 
ನೀವುಗಳು ಇಲ್ಲಿಗೆ ಬರುವ ಭಕ್ತರ ಅಭಿಲಾಷೆಗಳನ್ನು ಅಲ್ಪಕಾಲದಲ್ಲಿಯೇ ಪೂರ್ಣ ಮಾಡಿರಿ. ಇಲ್ಲಿಗೆ 
ನನ್ನ ದರ್ಶನಕ್ಕಾಗಿ ಬರುವ ಯಾತ್ರಾರ್ಥಿಗಳಿಗೆ ನೀವು ಪ ಶ್ರೈಸನ್ನರಾಗಿರಿ. ಅವರ ಇಷ್ಟಾರ್ಥಗಳನ್ನು 
ನೆರವೇರಿಸಿ, ಇದರಿಂದ ನನಗೆ ಸಂತಸವಾಗುವುದು,'' ॥ ೩೬-೩೭ ॥ ಹೀಗೆ ಹೇಳಿದ 
ಚಕ್ರಮಾಧವನ ರಮ್ಯವಾದ ಮಾತಿನಿಂದ ಸಂತುಷ್ಟರಾದ ಆ ದೇವತೆಗಳು ""ಓಂ'' ಎಂದು ಹೇಳಿ 
ಒಪ್ಪಿಗೆಯನ್ನು ಸೂಚಿಸಿ ಕೈಮುಗಿದು ಮಾಧವನ ಮುಂದೆ ನಿಂತರು. ॥೩೮ ॥ 


ಸೂತ ಉವಾಚ 

ತಸ್ಥಾದ್ಯೇ ತ್ರ ಸಮಾಯಾಂತಿ ಪೂಜಯಂತಿ ಚ ಮಾಧವಮ್‌ । 

ಗೃಣಂತಿ ಚ ನಮಸ್ಯಂತಿ ತೇಷಾಂ ತಾಸ್ಪಕಲಪ್ರದಾಃ 1೩೯ ॥ 

ವಕ್ಸ್ಯಾಮೃಥ ಮುನಿಶ್ರೇಷ್ಠಾಃ ಕ್ಷೇತ್ರಂ ಯಾಮ್ಯೆ ಯಮಾಂತಿಕೇ । 

ಗದಾಮಾಧವನಾಮಾಸೇ ಹರಿಃ ಪೀಠೇ ತೃತೀಯಕೇ ೪೦ ॥ 

ಗದಾಘಾತೇನ ದುರ್ವೃತ್ಪಾಂಶ್ಚಿತ್ತ ವಿಭ್ರಂಶಕಾರಕಾನ್‌ । 

ತ್ರಾಸಯನ್ನಖಿಲಾನ್ನುಪ್ಪಾನ್ನರ್ಮಂ ಕಾರಯತಿ ಸ್ವಯಮ್‌ ೪೧ ॥ 

ವೈಶಾಖೇ ಮಾಸಿ ಸಂಪ್ರಾಪೇ ಯೇ ಗದಾಮಾಧವಂ ಜನಾಃ | 

ಸಂಪೂಜಯಂತಿ ಮಾಸಂ ವಾ ಪಕ್ಚಂ ಪಕ್ಬಾರ್ಧಮೇವ ವಾ ೪೨ 

ಪಂಚ ತ್ರ್ಯೇಕದಿನಂ ವಾಪಿ ಯಥಾಸಂಭಾರವಿಸ್ಪರೈಃ | 

ಮಾಧವಸ್ಯ ಪ ಶ್ರಸಾದೇನ ತೇಷಾಂ ಕಾಲಭಯಂ ನ ಹಿ 1 ೪೩ ॥ 
ಂಚಿದ್ದತಂ ಹುತಂ ಜಪಂ ಶ್ರೀಗದಾಮಾಧವಾಂತಿಕೇ । 

ಜಾಯತೇ ತದನಂತಂ ವ್ಳ ಗದಾಮಾಧಸನ್ನಿಧಾ 11 ೪೪ ॥ 

ಶ್ರೀಗದಾಮಾಧವಂ ನಿತ್ಯಂ ಪೂಜಾಸಂಭಾರವಿಸರ್ಯಃ | 

ಯಮಸಂಪೂಜ್ಯ ಧರ್ಮಾತ್ಮಾ ಗೃಣಾತಿ ಚ ಯಥಾಮತಿ 1 ೪೫ 1 


ಕದಾಚಿದಾಗತಾಸತ್ರ ಚತುಷ್ಟಪ್ಪಿಕಲಾ ದ್ವಿಜಾಃ । 
ಸಂಪೂಜ್ಯ ಪ್ರಾರ್ಥಯಾಮಾಸುಃ ಶ್ರೀಗದಾಮಾಧವಂ ಪ್ರಭುಃ ॥೪೬॥ 


ಅಧ್ಯಾಯ ೭೩ 549 


ಸೂತರು ಹೇಳಿದರು 
ಆದ್ದರಿಂದ ಇಲ್ಲಿಗೆ ಬಂದು ಮಾಧವನನ್ನು ಪ್ಪ ಪೂಜಿಸುವವರಿಗೆ, ಪೊಗಳುವವರಿಗೆ ಮತ್ತು 
ನಮಸ್ಕಾರ ಮಾಡುವವರಿಗೆ ಆ ದೇವತೆಗಳು ಸ ಸಕಲವನ್ನೂ ಕೊಟ್ಟುಅನುಗ್ರಹಿಸುವರು. ॥೩೯ ॥1 
ಅನಂತರ ಮುನಿಶ್ರೇಷ್ಠರೇ! €! ಯಮದೇವರ ದಿಕ್ಕಿನಲ್ಲಿರುವ: ಯಮಕ್ಸೇ ತ್ರದಲ್ಲಿಗದಾಮಾಧವನೆ೦ಬ 
ಹೆಸರಿನಿಂದ ಶ್ರೀಹರಿಯು ಗ ಇದು ಮೂರನೆಯ ಹರಿಪೀಠವು. ೪೦ ॥ ಇವನು ಮನಸಿಗೆ 
ಖೇದವನ್ನುಂಟುಮಾಡುವ ದುಷ್ಠಪ ಪ್ರವೃತಿಯುಳ್ಳವರನ್ನೆಲ್ಲಾ ಗದೆಯಿಂದ ಫಾಸಿಪಡಿಸಿ ಧರ್ಮವನ್ನು 
ಮಾಡಿಸುತಾನೆ. ॥॥ ೪೧ ॥ ವೈಶಾಖಮಾಸದಲ್ಲಿ ಯಾರು ಈ ಗದಾಮಾಧವನನ್ನು ಬೇಕಾದ 
1೩... ಗಳಿಂದ ಮಾಸವಾಗಲಿ €, ಪಕ್ಚದಾಗಲೀ, ಪಕ್ಬಾರ್ಧವಾಗಲೀ 6 ಕೊನೆಗೆ ಐದು, 
ು ಗ ಒಂದು ದಿವಸವಾಗಲೀ ಪೂಜಿಸುವರು CR ಇವರಿಗೆ ಮರಣಭಯವೇ ಇಲ್ಲ 
ಈ ಗದಾಮಾಧವನ ಸನ್ನಿಧಿಯಲ್ಲಿ ಏನು ದಾನ ಮಾಡಿದರೂ, 
ಹೋಮ ಮಾಡಿದರೂ ಮತುಸೋತ್ರ, ಮಾಡಿದರೂ ಶ್ರೀ ಮಾಧವನ ಅನುಗ್ರಹದಿಂದ ಅವುಗಳ 
೪ | ಧರ್ಮಾತ್ಮರಾದ ಯಮದೇವರು ಪ್ರತಿನಿತ್ಯವೂ ಸಕಲ 
£ಗದಾಮಾಧವನನ್ನು ಪೂಜಿಸುವರು ಮತ್ತುಸ್ತೋತ್ರ ಮಾ ಡುವರು. 
॥ ೪೫ ॥ ಎಲ್ಲೆ ಮುನಿಗಳಿರಾ, ಒಂದಾನೊಂದು ಸಲ ಅರವತ್ತನಾಲ್ಕು ಕಲೆಗಳ ಅಭಿಮಾನಿಗಳಾದ 
ದೇವತೆಗಳು, ಪ.ಭುವಾದ ಶ್ರೀಗದಾಮಾಧವದೇವರನ್ನು ಪೊಜಿಸಿ ಪ್ರಾರ್ಥನೆ 


ಮಾಡಿದರು. ॥ ೪೬ ॥ 


ಕಲಾ ಊಚುಃ 
ಭ್ರಮಿತ್ವಾಸಕಲೇ ಲೋಕೇ ಪರಿಶ್ರಾಂತಾ ವಯಂ ವಿಭೋ । 
ತ್ವತಕಾಶಂ ವಯಂ ಪ್ರಾಪ್ತಾಃ ಪ್ರಸೀದಾನುಗ್ರಹಂ ಕುರು 1% 
ಉಪಿತ್ವಾತ್ರ ಯಥಾಕಾಮಂ ಕರಿಷ್ಯಾಮಸವೇಪಿತಮ್‌ । 
ನಾನ್ಯತ್ರೇತೋ ಗಮಿಷ್ಕಾಮೋ ಗದಾಮಾಧವ ಶಾಧಿ ನಃ ul ೪೮ ॥ 


ಅರವತ್ತನಾಲ್ಕು ಕಲೆಗಳ ಅಭಿಮಾನಿಗಳಾದ ದೇವತೆಗಳು ಹೇಳಿದರು 
NE Mrs dd ಳೆಲ್ಲಿಯೂ ಸಂಚರಿಸಿ ನಾವು ಬಳ ಲಿದ್ದು ಈಗ: ನ್ನಹತ್ತಿ ತಿರಕ್ಷಿ 
ಬಂದಿದ್ದೇವೆ. ಸಂತುಷ್ಠನಾಗಿ ಅನುಗ.ಹಿಸು । ೪೭ ॥ ಗದಾಮಾಧವನೇ | ನಾವು ಇಲ್ಲಿಯೇ ವಾಸ 


ಮಾಡಿಕೊಂಡಿದ್ದು ತಮ್ಮ ಮನಸ್ಸಿನ ಇಂಗಿತದಂತೆ ಮಾಡುತ್ತೇವೆ. ಇಲ್ಲಿಂದ ಬೇರೆಲ್ಲಿಗೂ 
ಹೋಗುವುದಿಲ್ಲ ನ ನ್ನುಕಾಪಾಡು.'' 1೪೮ 


ಗದಾಮಾಧವ ಉವಾಚ 
ಭವತ್ಯೋತತ್ಸೈವ ತಿಷ್ಠಂತು ಕುರ್ವಂತು ಚ ಮಮೇಪ್ಲಿತಮ್‌ । 
ಫಲಂ ಯಚ್ಛಂತು ಲೋಕಾನಾಮಾಗಚ್ಛಂತು ಮಮಾಶ್ರಮಾನ್‌ ॥ ೪೯ ॥ 
ಯಾತ್ರಾರ್ಥಂ ಯೇ ಸಮಾಯಾಂತಿ ಜ್ಞಾನಿನೋಜ್ಞಾನಿನೋ ಜನಾಃ । 
ನರಾ ವಾ ಯದಿ ವಾ ನಾರ್ಯೋ ಯೂಯಂ ತೇಷಾಂ ಪ್ರಸೀದತ॥ ೫೦ ॥ 


550 ಪ್ರಯಾಗಮಾಹಾತ್ವ್ಯಮ್‌ 


ಗದಾಮಾಧವನು ಹೇಳಿದನು-- 
“ತಾವುಗಳು ಇಲ್ಲಿಯೇ ಉಳಿಯಿರಿ. ನನ್ನ ಸ್ನ ಮನಸ್ಸಿನ ಅಪೇಕ್ಷೆಯಂತೆ ಸಾ 

ಯಾತ್ರಾರ್ಥಿಗಳಾಗಿ ನನ್ನ ಆಶ್ರಮಕ್ಕೆ ಬರುವ ಯಾತ್ರಿ ಕರು ಪುರುಷ ರಾಗಿರಲಿ, ಸ 

1 ಆಥವಾ ' ಆಜ್ಞಾನಿಗಳಾಗಿರಲಿ. ನೀವು ಸ್ಟ ಫಲ; ದು ಕೊಟು 


ಸಂತೋಷದಿಂದ ಇಡಿರಿ.'' ॥ ೪೯-೫೦ ॥ 


ಸೂತ ಉವಾಚ 
ಶು ್ರತೇತ್ನಂ ಭಗವದ್ವಾಕ್ಯಂ ಬಾಢಮುಕ್ತ್ವಾ ಮಹರ್ಷಯಃ । 
ಗದಾಮಾಧವವಾಕ್ಕೆ ನ ಸುಖಂ ತತ್ಸೈ ವ  ಸಂಸ್ಕಿತಾಃ Il ೫೧ ॥ 
ತದತ್ರ ಯೇ ಜನಾ ಯಾಂತಿ ಹ ರಂತಿ ಚಿ ಮಾಧವಮ್‌ । 
ಕಲಾವಂತೋ ಭವಂತೈ ತೇ ಗದಾಮಾಧವಶಾಸನಾತ್‌ . 1 ೫೨ ॥ 
ಸ್ವಶಕ್ನ್ಯಾ ನೇಕದಾನಾನಿ ಕಿಂಚಿದ್ದಾನಮಥಾಪಿ ವಾ। 


0 


ಫಲಪುಷ್ಪ: ವಾಪಿ ದದತಾಮತುಲ ಲಂ ಫಲವ I ೫೩ ॥ 
ಮಯ್ಯೆವಂ ವರ್ಣಿತಾ ವಿಪ್ರಾ ಮಾಧವಾಷ್ಠಟುಖಪ್ರದಾಃ | 
ಭವತಾಂ ಪರಮಪ್ರೀತ್ಕೈ ವರ್ಣಯಿಷ್ಠಾಮಿ ಚಾಪರಾನ್‌ || ೫೪ ॥ 


2 ಆ, ತೆ 
ಎಲ್ಫೆ ಮಹರ್ಷಿಗಳೇ, ಈ ರೀತಿಯಾಗಿ ಹೇಳಲ್ಪಟ್ಟ ಗದಾಮಾಧವನ ವಾಕ್ತಗಳನ್ನು ಕೇಳಿದ 
೪ pa ಹ್ಮ 
ದೇವತೆಗಳು ಅವನ ಆಣತಿಯಂತೆ ಸುಖವಾಗಿ ಅಲ್ಲಿಯೇ ನೆಲಸಿದರು. ॥। ೫೧ ॥ ಆದ್ದರಿಂ ದ ಈ 
PS ವ್ಯ ಈ dd 3 ಇದ್ಯ 
ಕ್ಷೇತ್ರಕ್ಕೆ ಹೋಗಿ ಗದಾಮಾಧವನನ್ನು ಯಾರು ಪೂಜಿಸುತಾರೋ ಅವರು ಶ್ರೀಮಾಧವನ 
ಕ್‌ | ಇನಿ 
೧ ಕೆ ವ ps) ಎಎ 
ಆಜ್ಞೆಯಂತೆ ಸಕಲ ಕಲಾಭಿಜರಾಗುತಾರೆ. ೫೨ ॥ ಈ ಸನಧಿಯಲ್ಲಿಶಕರು ಅ ನಕ ದಾನಗಳನ್ನು 
ಇ ನ ಆ ದ್ದ 14 
Pd bend 
ಇ de 


ಜಿ 
ಡಿ. 
ಚ್ದ ಅ 


ಪಗಳನು ವರ್ಣಿಸುವೆನು.'' ॥ ೫೪ ॥ 


ಆಕೆ 


| ಎಪ್ಪತ್ತಮೂರನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಚತುಸಪ್ಪತಿತಮೋ €ಧ್ಯಾಯಃ ॥ ೭೪ ॥ 


ಸೂತ ಉವಾಚ 
ಕ್ಷೇತ್ರಸ್ಥ ಸ್ಯ ನೈರ್ಯತೇ ಭಾಗೇ ವರ್ತತೇ ಪದ್ಮಮಾಧವ: | 
ತ! ವೈಷ್ಣವೇ ಪೀಠೇ ಯೋಗಿನಾಂ ಸಿದ್ಧಿದಾಯಕೇ 11 ೧॥ 
ಪದ್ಧಮಾಲಾವಿನೀತಾಂಗಃ ಪದ್ಧಗರ್ಭಾರುಣೇಕ್ಷಣಃ | 
ಸ್ಥಿತ್ತೈ ತದಖಲಂ ಕ್ಷೇತ್ರ ೦ ಪಾತಿ ಸರ್ವಭಯಾದಸಾ ೨॥ 
ಪ್ರಿಯಾ ಪೂಜ್ಯತೇ ನಿತ್ಯಂ ಸಹಸ್ಥೆ ್ಸೈಃ ಪದ್ಧಕುಡ್ಡಲೈಃ | 
ನಾನೋಪಚಾರೈರ್ಭೂಪಾಭಿಃ ಪದ್ಧಯಾ ಪದ್ಧಹಸ್ಪಯಾ JEW 
ಕದಾಚಿತ್ತರಯಾ ಭಕ್ತ್ಯಾ ಪೂಜ್ಯೈನಂ ಪದ್ಮ್ಧಮಾಧವಮ್‌ । 
ಪ್ರಣಮ್ಯ ಪುರತಃ ಸ್ಥಿತ್ವಾ ಬದ್ಬಾಂಜಲಿಃ ಪುರಾಬ್ರವೀತ್‌ ॥೪॥ 
11 ಎಪ್ಪತನಾಲ್ಕನೆಯ ಅಧ್ಯಾಯವು ॥ 
ಸೂತರು ಹೇಳಿದರು--- 
ಹ ಪಯಾಗಳ್ಳಪ್ರದ ನೈಯತ್ಯಭಾಗದಲ್ಲಿ ಪದ್ಮಮಾಧವನು ಇದ್ದಾನೆ. ಇದು ನಾಲ್ಕನೆಯ 
ವೈಷ್ಠವಕ್ಷೇತ್ರವು. ಇದು ಯೋಗಿಗಳಿಗೂ ಸಿದ್ಧಿಯನ್ನು ಕೊಡತಕ್ಕ ಸ್ಥಳವು. 1೧ ಈ ಪದ್ಧಮಾಧವನು 


3) 
KI ಹಾರದಿಂದ ಅಲಂಕೃತವಾದ ಶರೀರವುಳ್ಳವನು,. ಚರಣ ಮಧ್ಯ ದಲ್ಲಿರುವ ಕೆಂಪು 


ಬಣ್ಣದಂತೆ ಕೆಂಪಗಿರುವ ಅರುಣೇಕ್ಷನೂ ಆಗಿದ್ದಾನೆ. ಇವನು ಈ ನೈಯತ್ಯ ಭಾಗದಲ್ಲಿ ಇದ್ದು ಈ 
ಕ್ಷತ್ರ ವನ್ನು ಎಲ್ಲಭಯದಿಂದಲೂ ರಕಿಸುತಿದ್ದಾನೆ. ॥೨ ॥ತನ್ನಪ್ರಿ ಮಹಡ ಪದ್ಧಪಾಣಿಯಾದ 
ಲಕಿ $ ದೇವಿಯಿಂದ ನಿತ್ಯವೂ ನಾನಾ ಉಪಚಾರಗಳಿಂದ, ಬಳಗದ, ಸಹಸ್ರ ಕಮಲದ 
ಮೊಗ್ಗುಗಳಿಂದ ಪೂಜಿಸಲ್ಪಡುತ್ತಾನೆ. ॥ ೩ ॥ ಶ್ರೀಲಕ್ಷ್ಮೀದೇವಿಯು ಒಂದು ಸಲ ಭಕ್ತಿಯಿಂದ 
ಇವನನ್ನು ಪೂಜಿಸಿ ನಮಸ್ಕಾರ ಮಾಡಿ ಎದುರಿಗೆ ನಿಂತು ಕೈಗಳನ್ನು ಜೋಡಿಸಿ ಈ ರೀತಿಯಾಗಿ 


ಬಿನ್ನವಿಸಿಕೊಂಡಳು. WY Il 


ಪದ್ಮೋವಾಚ-- 


ಭಗವನ್ನದ್ಧಪತ್ರಾಕ್ಷ ಕಪ್ಪ ಸ್ರಣ್ಯಿಶ್ಲೋಕಶಿಖಾಮಣೆಃ । 


ಭವಾನ್ವೆಕುಂಠಭವನಂ ತ್ಯಕ್ಷಾತ್ಸೈ ವ ಸಮಾಗತ: 11೫ ॥ 
ತ್ದದ್ದಿನಾ ತತ್ರ ಮೇ ವಾಸೋ ಜಾಯತೇ ನ ಸುಖಾವಹಃ । 

ಅಥಸ್ತೃ್ಯ ಫಾದಪಾಥೋಜಮಹಂ ಸೇವಿತುಮಾಗತಾ Wt | 
ತವಾತ್ರಾ ಗಮನಂ ಕಸ್ನಾದಭೂದ್ವೈ ಕುಂಠವಾಸಿನಃ | 

ಇತಿ ಜ್ಞಾತುಂ ಚ ತತ ಮಾಂ ಕಸ ಯಾ ವದ ಸತ್ವರಮ್‌ | ೭ | 


ಶ್ರೀಲಕ್ಷಿ ದೇವಿಯು ಹೆ ಹೇಳಿದಳು 
'ಿವ್ಯಾಹತ ಷಡುಣೈಶ್ಚರ್ಯಸ ಂಪನ್ನನಾದವನೇ! ಪದ್ಧದ ದಳದಂತೆ ಕಣ್ಣುಗಳುಳ್ಳವನೇ! 
551 


552 ಪ್ರಯಾಗಮಾಹಾತ್ಮ್ಯಮ್‌ 
ಪುಣ್ಯಕರವಾಗಿ ಕೀರ್ತಿಮಾಡಿಸಿಕೊಳ್ಳುವವರಲ್ಲಿ ಶ್ರೇಷ್ಠನೇ! ತಾವು ವೈಕುಂಠನಗರವನ್ನು ಬಿಟ್ಟು 
ಇಲ್ಲಿಯೇ ನೆಲಸಿದ್ದೀರಿ. ೫ । ನೀವಿಲ್ಲದೆ ಅಲ್ಲಿನನ್ನವಾಸವು ಸುಖಕರವಾಗಿಲ್ಲ. ಆದ್ದರಿಂದ ತಮ್ಮ 
ಪಾದಕಮಲಗಳನ್ನು ಸೇವಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ. ॥ ೬ ॥ ವೈಕುಂಠದಲ್ಲಿ 
ವಾಸಮಾಡಬೇಕಾಗಿರುವ ತಮ್ಮ ಆಗಮನವು ಈ ಕ್ಷೇತ್ರಕ್ಕೆ ಹೇಗೆ ಆಯಿತು? ಈ ವಿಷಯದ 
ಯಥಾರ್ಥತೆಯನ್ನು ತಿಳಿಯಬಯಸುತ್ತೇನೆ. ತಾವು ದಯಮಾಡಿ ಹೇಳಬೇಕು.'' ॥1೭ ॥ 
ಪದ್ಮಮಾಧವ ಉವಾಚ 

ಪದ್ಮೇ ಪದ್ಧಪಲಾಶಾಕ್ಷಿ ವೈಕುಂಠಾದಧಿಕಂ ಮಮ ॥ 

ಪ್ರಯಾಗಾಖ್ಯಮಿದಂ ಕ್ಷೇತ್ರಮಸ್ತಿ ಯದ್ದಲ್ಲಭಂ ಮಮ wu 

ತಸ್ಥಾದತ್ತೆ ಕೈವ ಮೇ ವಾಸೋ ರೋಚತೇ ಕಮಲಾಲಯೇ | 

ತ್ವಮಪ್ಯತ್ತೈವ ತಿಪ್ಪಸ್ವ ಮದಾರಾಧನತತ್ತರಾ WE Wl 

ಪೀಠೇ sಸ್ಥಿನ್ವೇ ಸಮಾಯಾಂತಿ ಮದ್ಬಕ್ತಾಯಾತ್ರಿಕಾ ಜನಾಃ । 

` ಪ್ರಸನ್ನಾ ಭವ ತೇಭ್ಯಸ್ತ್ವಂ ಮದ್ದಾಕ್ಕಾದವಿಶಂಕಿತಾ W ೧೦ ॥ 


ಪದ್ಗ್ಧಮಾಧವನು ಹೇಳಿದನು— 

"'ಪದ್ಮದಳದಂತೆ ಕಣ್ಣುಗಳುಳ್ಳವಳೇ। ಈ ಪ್ರಯಾಗವೆಂಬ ಕ್ಷೇತ್ರವು ನನಗೆ ವೈಕುಂಠಕ್ಕಿಂತಲೂ 
ಹೆಚ್ಚು ಶ್ರೇಷ್ಠವೂ, ಪ್ರಿಯಕರವೂ ಆದುದು. ॥ ೮ ॥ ಎಲ್ಫೆ ಕಮಲದಲ್ಲಿ ಹುಟ್ಟಿದವಳೇ! ಈ 
ಕಾರಣದಿಂದಲೇ ನಾನು ಇಲ್ಲಿಯೇ ಇರಲು ಬಯಸುತ್ತೇನೆ. ನೀನೂ ಕೂಡ ನನ್ನನ್ನು ಆರಾಧನೆ 
ಮಾಡಿಕೊಂಡು ಇಲ್ಲಿಯೇ ವಾಸಿಸು. | ೯ । ಈ ವೈಷ್ಣವ ಪೀಠಕ್ಕೆ ನನ್ನಭಕ್ತರುಗಳು ಯಾತ್ರಿಕರಾಗಿ 
ಬರುತ್ತಾರೆ. ನನ್ನ ಮಾತಿನಿಂದ ನಿಶ್ಶಂಕಳಾಗಿ ಅವರ ವಿಷಯದಲ್ಲಿನೀನು ಪ ್ರೆಸನ್ನಳಾಗು'' ಎಂದು 
ಆಜ್ಞಾಪಿಸಿದರು. I ೧೦ 1 


ಸೂತ ಉವಾಚ 
ಇತಿ ಪ್ರಿಯವಚಃ ಶ್ರುತಾ ಿಪದ್ಧಾಪ ಪದ್ಧದಲೇಕ್ಬಣಾ I 
ಚಕಾರ ವಸತಿಂ ತತ್ರ ಪೀಠೇ ಸಂಹೃಷ್ಪಮಾನಸಾ ॥ ೧೧॥ 
ಅತೋ ಗಚ್ಛಂತಿ ಯೇ ತತ್ರ ನರಾ ನಾರ್ಯೋ5ಮಲಾಶಯಾಃ | 
ಪೂಜಯಂತ್ಯುಪ ಪಚಾರೃಶ್ಚ ಭಕ್ತ್ಯಾ ಶ್ರೀಪದ್ಧಮಾಧವಮ್‌ W ೧೨ ॥ 
ನಾಗ ಲಕ್ಷ್ಮೀಂ ಪುತ್ರಪ್‌ೌತ್ರಾದಿಸಂಪದಃ । 
ಲಭಂತೇ ತ್ರ ಪರಾಂ ಭಕಿಂ ಪರತ್ರ ಚ ಪರಾಂ ಗತಿಮ್‌ 1 ೧೩ ॥ 
ಸ್ನಾನಂ ದಾನಂ ತಪೋ ಹೋಮಂ ಜಪಶ್ರಾ ದ್ಲಾದಿಕಾಃ ಕ್ರಿಯಾಃ । 
ವಿಕರೇ ಯೇ ಕರಿಷ್ಟಂತಿ ತೇಷಾಂ ತುಷ ಷೃತಿ ಮಾಧವಃ 1 ೧೪॥ 
ನಿರ್ಯತಿಃ ಶ್ರದ್ಧಯಾ ತತ್ರ ಶ್ರಾದ್ಧಾನಿ 'ವಿಧಿಪೂರ್ವಕಮ್‌ 
ವಿಧಾಯ ಮಾಧವಂ ದೇವಂ ಸಂತೋಷಯತಿ ನಿತ್ಯಶಃ Wl ೧೫ ॥ 


ಕ್ಷೇತ್ರಸ್ಯ ಪಶ್ಚಿಮೇ ಭಾಗೇ ದ್ಯೋತತೇನಂತಮಾಧವಃ | 


ಅಧ್ಯಾಯ ೭೪ 553 


ಪಂಚಮೇ ವೈಷ್ಣವೇ ಪೀಠೇ ವರುಣಾಶ್ರಮಸನ್ನಿಧಾ ॥ ೧೬ ॥ 
ವರುಣಸ್ಪತ್ರ ತಂ ಭಕ್ತ್ಯಾ ಸಂಪೂಜ್ಯ ವಿಮಲಾತಯಃ | 
ವಿಚಿತ್ಸೈರ್ವಿವಿದೈಃ ಸೋತ್ಸೈಸುವನ್ನಾಸ್ತೇ ಸದಾಚಲಃ ॥ ೧೭ ॥ 


ತತ್ಕೈಕದಾ ಸಮಾಜಗ್ಗುರ್ದೇವಾ ಸೂರ್ಯಪುರೋಗಮಾಃ ಟ 

ಪೂಜಯಾಂಚಕ್ರಿರೇ ಭಕ್ತ್ಯಾನಂತಮಾಧವಮಾದರಾತ್‌ 1 ೧೮ ॥ 

ಸಂಪೂಜ್ಯ ವಿವಿಧೈರ್ದ್ವವ್ಯೈರಾನಂದಾಶ್ರುಭಿರಾಕುಲಾಃ । 

ಪುಲಕೋದ್ಧಿನ್ನಸರ್ವಾಂಗಾ ತುಪ್ಪುವುರ್ಜಗದೀಶ್ಚರಮ್‌ ॥ ೧೯ ॥ 
ಸೂತರು ಹೇಳಿದರು: 

ಈ ರೀತಿಯಾಗಿ ಹೇಳಿಸಿಕೊಳ್ಳಲ್ಪಟ್ಟ ಕಮಲದಂತೆ ಕಣ್ಣುಳ್ಳ ಲಕ್ಷ್ಮೀದೇವಿಯು ಆ ಪೀಠದಲ್ಲಿ 
ಸಂತೋಷದಿಂದ ವಾಸಮಾಡಿದಳು. ॥ ೧೧ ॥ ಆದ್ದರಿಂದ ಯಾವ ಪುರುಷನಾಗಲೀ 
ಸ್ತ್ರೀಯಾಗಲೀ ಈ ನಿರ್ಯತಿಯ ಆಶ್ರಮವಾದ ವಿಕರಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಾತ್ವಿಕವಾದ 
ಭಾವನೆಗಳುಳ್ಳವರಾಗಿ ಭಕ್ತಿಯಿಂದ ಶ್ರೀಪದ್ಧಮಾಧವನನ್ನು ಷೋಡಶೋಪಚಾರಗಳಿಂದ 
ಪೂಜಿಸುವರೋ ಅವರಿಗೆ ಶಾಶ್ವತವಾದ ಸೌಭಾಗ್ಯವೂ ಸಂಪತ್ತೂ ಮಕ್ಕಳು, ಮೊಮ್ಮಕ್ಕಳುಗಳು 
ಮುಂತಾದ ಭಾಗ್ಯವೂ ಮತ್ತು ಮಾಧವನಲ್ಲಿ ಪರಮಭಕ್ತಿಯೂ ಬರುವುದಲ್ಲದೆ ಪರಲೋಕದಲ್ಲಿ 
ಮುಕ್ತಿಯೇ ಮೊದಲಾದುವನ್ನೂ ಹೊಂದುವರು. ॥ ೧೨-೧೩ ।। ಈ ವಿಕರಕ್ಬೇತ್ರದಲ್ಲಿಯಾರು , 


ಪದ್ಮಮಾಧವನು ಸಂತುಷ್ಠನಾಗುವನು. ॥ ೧೪ ॥ ನಿರ್ಯತಿಯು ಇಲ್ಲಿ ಶ್ರದ್ಧೆಯಿಂದ ಶ್ರಾದ್ಧಾದಿ 
ಮಾಧವನನ್ನು ಸಂತೋಷಗೊಳಿಸುವನು. ॥ ೧೫ | ಇನ್ನುಪ್ರಯಾಃ 
ಘೆ ಶಮ ತ ಮಾಧವನೆಂಬ ಶ್ರೀಹರಿಯ ಮೂರ್ತಿಯಿರುವುದು. ಇದು 
ವರುಣಾಶ್ರಮದ ಸನ್ನಿಧಿಯಲ್ಲಿದ್ದು ಐದನೇ ವೈಷ್ಣವ ಪೀಠವಾಗಿದೆ ॥ ೧೬ ॥ ಪಶ್ಚಿಮದಿಕ್ಟಾಲಕನಾದ 
ವರುಣನು ಇಲ್ಲಿ ಈ ಅನಂತಮಾಧವನನ್ನು ಭಕಿಯಿಂದ ಪೂಜಿಸಿ, ಸದಭಿಪ್ರಾಯದಿಂದ 
ವಿಚಿತ್ರವಾದ ನಾನಾಸೋತ್ರಗಳಿಂದ ಸ್ಟೋತ್ರೆ ಮಾಡುತ್ತಾಅಲ್ಲಿಯೇಸ್ಥಿರವಾಗಿ ಇದ್ದಾನೆ. ॥ ೧೭ ॥1 

೯ ದೇವತೆಗಳು ಈ ವರುಣಾಶ್ರಮಕ್ಕೆ ಬಂದು 
ಭಕಿಯಿಂದಲೂ, ಆದರದಿಂದಲೂ ಅನಂತಮಾಧವನನ್ನು ಪೂಜಾ ಮಾಡಿದರು. ॥ ೦೮ ॥ 


pe ೨ |. ಲ. ಇ. 
ವಿವಿಧಸಾಮಗಿ.ಗಳಿಂದ ಅನಂತಮಾಧವನನ್ನು ಪೂಜಾ ಮಾಡಿ ಆನಂದಾಶ್ರುಗಳನ್ನು ಸುರಿಸುತ್ತಾ 
4 ತ್ಕ 
ಳ್ಳ 


ದೇವಾ ಊಚುಃ 
ಹರೇ ಸರ್ವಜಗನ್ನಾಥ ಜಗದ್ವಂದ್ಕ ಜಗನ್ಮಯ | 
ಜಗದಾಧಾರ ಭೂತೇಶ ಹೃಷಿ ಕೇಶ ನಮೋಸ್ತುತೇ 1 ೨೦ ॥ 
ಭಕಕಾಮಪ ಶ್ರದಾನಂತ ಭಕಾನಾಮಭಯಂಕರ | 


ಭಜನೀಯ ಪರಸ್ವಾಮಿನ್ಯಪಯಾನುಗ್ಧಹಾಣ ನಃ 1 ೨೧ 1 


554 ಪ್ರಯಾಗಮಾಹಾತ್ತ್ಯಮ್‌ 
ತ್ಹಾಮತ್ರಾಗತಮಾಜ್ಞಾಯ ವಯಂ ಸರ್ವೇ ಸಮಾಗತಾಃ । 


ಆಜ್ಞಾಂ ದೇಹಿ ಸ್ವಚ್ಛತ್ಛೇಷು ಪ್ರಸೀದ ಕರವಾಮ ಕಿಮ್‌ I ೨೨ ॥ 
ಇತಿ ದೇವವಚಃ ಶ್ರುತ್ವಾ ಪ್ರಸನ್ನೋ 5ನಂತಮಾಧವಃ | 
ತಾನೂಚೇ ವಚನಂ ರಮ್ಯಂ ಮುನಯಶ್‌ೌೌನಕಾದಯಃ H ೨೩ ॥ 


ಸೂರ್ಯಾದಿ ದೇವತೆಗಳು ಹೇಳಿದರು--- 
ಹರಿಯೇ! ಎಲ್ಲ ಜಗತ್ತಿನ ಸ್ವಾಮಿಯೇ! ಜಗತ್ತಿಗೇ ಮುಖ್ಯವಂದ್ಯನಾದವನೇ! ಜಗತ್ತಿನ 
ಒಳಗೂ ಹೊರಗೂ ನಿಯಾಮಕನೂ ಪ್ರಧಾನನೂ ಆಗಿ ಜಗನ್ನಯನೆಂದೆನಿಸಿಕೊಂಡವನೇ! 
ಜಗತಿಗೇ ಮುಖ್ಯಾಶ್ರಯನೇ! ಸಮಸ್ತ ಜೀವಿಗಳಿಗೂ ಪಂಚಭೂತಗಳಗೂ ಸ್ವಾಮಿಯೇ, 
ಇಂದ್ರಿಯಗಳಿಗೆ ನಿಯಾಮಕನಾಗಿ ಅವುಗಳ ಸ್ವಾಮಿಯಾಗಿರುವವನೇ! ನಿನಗೆ ನಮಸ್ಕಾರಗಳು. 
|| ೨೦ ॥ ಭಕ್ತರ ಅಭೀಷ್ಟಗಳನ್ನು ಕೊಡತಕ್ಕವನೇ! ದೇಶತಃ ಕಾಲತಃ ಅಂತವಿಲ್ಲದವನೇ! ಭಕ್ತರಿಗೆ 
ಅಭಯವನ್ನುಂಟುಮಾಡುವವನೇ! ರಮಾಬ್ರಹ್ಠರುದ್ರಾದಿ ಸಮಸ್ತರಿಂದಲೂ ನಮಸ್ಕರಿಸಲ್ಪಡ 
ತಕ್ಕವನೇ। ಸರ್ಪೋತಮನಾಗಿ ಎಲ್ಲರಿಗೂ ಸ್ವಾಮಿಯಾದವನೇ। ದಯಮಾಡಿ ನಮ್ಮ ಮೇಲೆ 
ಅನುಗ್ರಹಿಸು. ॥ ೨೧ ॥ ನೀನು ಇಲ್ಲಿಗೆ ಬಂದಿರುವುದು ತಿಳಿದು ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ. 
ನಾವೆಲ್ಲರೂ ನಿನ್ನ ಭೃತ್ಯರು. ನೀನು ಸಂತೋಷದಿಂದ ನಮಗೆ ಆಜ್ಞೆ ಮಾಡು! ಅದನ್ನೆಲ್ಲಾ 
ಮಾಡುವೆವು. ॥॥ ೨೨ ।। ಎಲೈ ಶೌನಕಾದಿ ಮುನಿಗಳಿರಾ! ಈ ರೀತಿಯಾಗಿ ಹೇಳಿದ ದೇವತೆಗಳ 
ಪ್ರಾರ್ಥನೆಯನ್ನುಕೇಳಿದ ಅನಂತ ಮಾಧವನು ಸಂತುಷ್ಟನಾಗಿ ಅವರುಗಳನ್ನುಕುರಿತು ರಮ್ಯವಾಗಿ 
ಹೇಳಿದನು. ॥1೨೩ ॥ 
ಅನಂತಮಾಧವ ಉವಾಚ 
ಭವಂತೋತಪ್ಯತ್ರ ತಿಷ್ಠಂತು ಮಾಂ ಭಜಂತು ದಿವೌಕಸಃ । 
ಪೂರಯಂತೋಖಿಲಾನ್ಯಾಮಾನ್ಸಕಾನಾಂ ಮಮ ಸರ್ವದಾ || ೨೪ ॥ 
ಅನಂತಮಾಧವನು ಹೇಳಿದನು 
"ಎಲೈ ದೇವತೆಗಳಿರಾ! ನೀವು ಇಲ್ಲಿಯೇ ಇದ್ದುಸರ್ವದಾ ನನ್ನನ್ನು ಸೇವಿಸಿ ಇಲ್ಲಿಗೆ ಬರತಕ್ಕ 


ಭಕ್ತರ ಸಕಲ ಅಭೀಷ್ಟಗಳನ್ನುಯಾವಾಗಲೂ ಪೂರೈಸುತ್ತಿರಿ.'' ॥ ೨೪ ॥ 


ಸೂತ ಉವಾಚ 


ಇತ್ಯನಂತವಚಸ್ಪರ್ವೆೇ ಶಿರಸಾ ಗೃಹ್ಯ ಸಾದರಾಃ । 
ತದಾಜ್ಞಾಕಾರಿಣಸಸ್ಫುರ್ವರುಣಾಶ್ರಮಮಂಡಲೇ || ೨೫ ॥ 
ತತ್ರ ಗತ್ವಾತು ಯೇ ಕೇಚಿತ್ತತ್ರಪುಷಘಲಾದಿಭಿ: | 

ಅನಂತಮಾಧವಂ ಪೂಜ್ಯ ಪ್ಪಾ ತ್ರಪ್ನುವಂತಿ ಮನೋಗತಮ್‌ Wl ೨೬ ॥ 


ತತ್ರ ಯೇ ಬ್ರಾಹ್ಮಣಾದಿಭ್ಯೋ ವಸನಾನ್ನಜಲಾದಿಕಮ್‌ । 
ದಾಸ್ಯಂತಿ ಮಾಧವಪ್ರೀತ್ಮೈ ತೇ ಯಾಂತಿ ಪರಮಾಂ ಗತಿಮ್‌ ॥೨೭॥ 


ಅಧ್ಯಾಯ ೭೪ 555 


ಅಥ ವಾಯವ್ಯದಿಗ್ಬಾಗೇ ಷಾಷ್ಠೇ ವೈಷ್ಣವಪೀಠಕೇ ॥ 


ವಾಯುಮಂಡಲಮಾಶ್ರಿತ್ಯ ವರ್ತತೇ ಬಿಂದುಮಾಧವಃ ॥ ೨೮ ॥ 
ಕಲ್ಲದ್ರುಮಪ್ರಸೂನಾನಿ ವಾಯುರಾನೀಯ ನಿತ್ಯಶಃ । ತ 
ಬಿಂದುಮಾಧವಮಭ್ಯರ್ಚ್ಯ ತಂ ಸೌತಿ ಪುರತಃ ಸ್ಥಿತಃ . -.॥೨೯॥ 
 ಅತೋಪತ್ರ ಬಿಂದುನಾಮಾನಂ ಮಾಧವಂ ಯೇ *ರ್ಚಯಂತಿ ತೇ । 
ಕೃತಕೃತ್ಯಾಃ ಪ್ರಜಾಯಂತೇ ನಾನಾಜನ್ನಸು ನಿಶ್ಚಿತಮ್‌ Maou 
ಕದಾಚಿದಾಗತಾಸ್ತತ್ರ ದೇವಬ್ರಹ್ಮರ್ಹಯೋ ಮುದಾ । 4 
ಭರದ್ವಾಜಾದಯಃ ಸಪ್ತ ಮಾಧವಾಲೋಕನೋತುಕಾಃ 1೩೧ ॥ 
ಆಗತ್ಯ ಪೂಜಯಿತ್ವೈನಂ ಪ್ರಣಿಪತ್ಯ ಪುರಃ ಸ್ಥಿತಾಃ 1 
ಈಡಿರೇ ವೈದಿಕ್ಕಿಸ್ಪೂಕ್ಸಿರ್ಬಿಂದುಮಾಧವತುಷ್ಟಯೇ (1 ೩೨ ॥ 
ತೇಷಾಂ ಸುತಿಂ ಸಮಾಕರ್ಣ್ಯ ಪ್ರಸನ್ನೋ ಬಿಂದುಮಾಧವ: । 
ಅವಾದೀನ್ಮ್ನಂಜುವಚನಮೀಷತ್ತಿತಮುಖಾಂಬುಜಃ I ೩೩ | 


ಸೂತರು ಹೇಳಿದರು 

ಈ ರೀತಿಯಾದ ಶ್ರೀಅನಂತಮಾಧವದೇವರ ಮಾತುಗಳನ್ನುಕೇಳಿದ ಆ ದೇವತೆಗಳು 
ಅವನ ಆಜ್ಞಾವನ್ನು ಶಿರಸಾ ಧಾರಣೆಮಾಡಿ ಆ ವರುಣಾಶ್ರಮದಲ್ಲಿಆ ಮಾಧವನ ಆಜ್ಞಾವನ್ನು 
ಪರಿಪಾಲಿಸುತ್ತಾ ಇದ್ದುಬಿಟ್ಟರು. ॥। ೨೫ ॥ ಆ ಆಶ್ರಮಕ್ಕೆ ಯಾತ್ರಿಕರು ಬಂದು ಎಲೆಗಳು, 
ಹೂವುಗಳು ಮತ್ತು ಹಣ್ಣುಗಳಿಂದ ಕೂಡಿ ಶ್ರೀಅನಂತ ಮಾಧವದೇವರನ್ನು ಪೂಜಿಸಿ ತಮ್ಮ 
ತಮ್ಮ ಮನೋಭೀಷ್ಟಗಳನ್ನು ಪಡೆಯುತ್ತಾರೆ. ॥ ೨೬ ।। ಅಲ್ಲಿ ಶ್ರೀಮಾಧವನ ಪ್ರೀತಿಗಾಗಿ 
ಯಾರು ಬ್ರಾಹ್ಮಣರಿಗೆ ವಸ್ತ್ರ ಅನ್ನ ಮತ್ತು ಜಲ ಇವುಗಳನ್ನು ಕೊಡುತ್ತಾರೋ ಅವರು 
ಪರಮಗತಿಯನ್ನು ಅಂದರೆ ಮುಕ್ತಿಯನ್ನು ಹೊಂದುತ್ತಾರೆ. ॥ ೨೭ 1! ಆಮೇಲೆ 
ವಾಯವ್ಯಭಾಗದಲ್ಲಿರುವ ವಾಯವ್ಯ ಮಂಡಲವನ್ನು ಆಶ್ರಯಿಸಿಕೊಂಡಿರುವ ಶ್ರೀಹರಿಯ 
ಮೂರ್ತಿಯು "'ಬಿಂದುಮಾಧವ''ನೆಂಬುದು. ಇದು ಆರನೆಯ ವೈಷ್ಣವಪೀಠವು. ॥।೨೮ ॥1 
ವಾಯುವು ಪ್ರತಿನಿತ್ಯವೂ ಕಲ್ಪವೃಕ್ಷದ ಹೂವುಗಳನ್ನು ತಂದು ಶ್ರೀಬಿಂದುಮಾಧವನನ್ನು 


ಪೂಜಿಸಿ ಎದುರಿಗೆ ನಿಂತು ಸ್ತೋತ್ರ ಮಾಡುತ್ತಾನೆ. 1೨೯ ॥ ಆದ್ದರಿಂದ ಯಾರು ಇಲ್ಲಿಇರುವ 

ನಿಂದುಮಾಧವನನ್ನು ಅರ್ಚಿಸುವರೋ ಅವರು ಅನೇಕ ಜನ್ಮಗಳಾದ ಮೇಲೆ 
ಕೃತಕೃತ್ಯರಾಗುತ್ತಾರೆ. ಇದು ನಿಶ್ಚಯ. 115೦ ॥ ಒಂದು ಬಾರಿ ಅಲ್ಲಿಗೆ ದೇವರ್ಷಿಗಳೂ 
ಬ್ರಹರ್ಷಿಗಳೂ ಭರದ್ದಾಜಾದಿಗಳೇ ಮೊದಲಾದ ಸಪ್ತ ಯಷಿಗಳೂ ಶ್ರೀಮಾಧವನ 
ದರ್ಶನದಲ್ಲಿ ಉತುಕರಾಗಿ ಸಂತಸದಿಂದ ಆಗಮಿಸಿದರು. ॥ ೩೧ ॥ ನಂತರ ಈ ಬಿಂದು 
ಮಾಧವನನ್ನು ಪೂಜಿಸಿ ಇವನಿಗೆ ನಮಸ್ಕರಿಸಿ, ಅವನ ಎದುರಿಗೆ ಕೈಮುಗಿದು ನಿಂತು 
ವೇದೋಕವಾದ ಸೂಕಗಳಿಂದ ಸೋತ್ತ. ಮಾಡಿದರು. ॥೩೨॥। ಅವರ ಸ್ತುತಿಯನ್ನು ಚೆನ್ನಾ 


556 ಪ್ರಯಾಗಮಾಹಾತ್ಮ್ಯಮ್‌ 

ಬಿಂದುಮಾಧವ ಉವಾಚ 
ಕಿಮರ್ಥಮಾಗತಾ ಯೂಯಂ ಕಶ್ಯ ಪಾದ್ಯಾ ಮಹರ್ಷಯಃ । 
ತದ್ಬೂ ತ ಕಾರಣಂ ತಥ್ಯಂ ಮಾ ಎ! ವಿಧೀಯತಾಮ್‌ ॥ ೩೪ ॥ 
ಶ್ರುತ್ವಾ ತೇ ವಚನಂ ಬಿಂದುಮಾಧವೀಯಂ ಮನೋರಮಮ್‌ । 
ಪ್ರಹಷ್ಟಾ ಪುನರೂಚುಸ್ಪಂ ಸಾರಾಸಾರವಿಚಕ್ಸಣಾ: ೩೫ ॥ 


ಬಿಂದುಮಾಧವನು ಹೇಳಿದನು--- 
ಎಲೈ ಕಶ್ಯಪಾದಿ ಮಹರ್ಷಿಗಳೇ! ಏತಕ್ಕಾಗಿ ತಾವುಗಳು ಬಂದಿದ್ದೀರಿ? ಈ ವೃತ್ತಾಂತವೆಲ್ಲವನ್ನು 

ವಿಳಂಬಮಾಡದೆ ಯಥಾರ್ಥವಾಗಿ ಹೇಳಿರಿ. ॥ ೩೪ ॥ ಜಗತ್ತಿನ ಸಾರಾಸಾರವನ್ನು ತಿಳಿದ 
ಮಹರ್ಷಿಗಳು ಬಿಂದುಮಾಧವದೇವರ ಮನೋಹರವಾದ ಈ ಮಾತನ್ನು ಕೇಳಿ ಸಂತುಷ್ಟರಾಗಿ 
ಮಾಧವನನ್ನು ಕುರಿತು ಹೇಳಿದರು. ॥೩೫ ।। 
ಕಶ್ಯಪಾದಯ ಊಚುಃ: 

ನಮಸ್ತೇ ಪುರುಷಾಧ್ಯಕ್ಷ ಬಿಂದುಮಾಧವ ತೇ ನಮಃ । 

ದ್ರಷ್ಟುಂ ತ್ವಾಂ ವಯಮಾಯಾತಾಸ್ಟೇವಿತುಂ ಚ ಜಗತ್ತತೇ 1೩೬ ॥ 
ಕಶ್ಯಪಾದಿ ಯಷಿಗಳು ಹೇಳಿದರು 


ಕ್ಷರಾಕ್ಷರಪುರುಷರಿಗಿಂತ ಅತ್ಯಂತ ಉತ್ತಮನಾಗಿರುವವನೇ। ಬಿಂದುಮಾಧವನೆಂಬ 
ಹೆಸರಿನಿಂದ ವಿರಾಜಮಾನನಾಗಿರುವ. ಶ್ರೀಹರಿಯೇ! ನಿನಗೆ ನಮಸ್ಕಾ ರಗಳು. ಜಗತಿಗೆಲ್ಲ: ಮುಖ್ಯ 
ಒಡೆಯನಾದ ನಿನ್ನದರ್ಶನ ಮಾಡಿ ಸೇವಾ ಮಾಡಲು ನಾವುಗಳು ಬಂದಿದ್ದೇವೆ. 11೩೬ 1 
“ಬಿಂದುಮಾಧವ ಉವಾಚ 
ಜ್ಞಾತ್ವಾತದಾಶಯಂ ಪ್ರಾಹ ಪುನಸಾನ್ನಿಂದುಮಾಧವಃ। 


ಏವಂ ಚೇದತ್ರ ತಿಷ್ಠಂತು ವಿಧಾಯ ಪೃಥಗಾಶ್ರಮಾನ್‌ ೩೭ ॥ 
ಆಗಚ್ಛಂತಿ ಜನಾ ಯೇತತ್ರ ಮಮ ಸಂದರ್ಶನೋತುಕಾಃ । 
ಭವತಃ ಪೂಜಯಿತ್ವಾತೇ ಪಶ್ಚಾನ್ಮಾಂ ಪೂಜಯಂತು ವೈ Il ೩೮ ॥ 


ಬಿಂದುಮಾಧವನು ಹೇಳಿದನು 


ಆ ಸಪ್ನ ಯಷಿಗಳೆ ಅಭಿಲಾಷೆಯನ್ನು ತಿಳದ ಶ್ಲೀಬಿಂದುಮಾಧವನು ಅವರಿಗೆ ಪುನಃ 

ಹೇಳಿದನು. ''ಹಾಗಿದರೆ ಇಲ್ಲಿಯೇ ಇರಿ. ನಿಮ್ಮಗಳರ್ದೆ ಆದ ಬೇರೆ ಬೇರೆ ಆಶ.ಮಗಳನು 

ವ ಆ ಡ್ಯ 

ಮಾಡಿಕೊಳ್ಳಿರಿ. ॥ ೩೭ ॥ ಇಲ್ಲಿಗೆ ನನ್ನ ಸಂದರ್ಶನಾರ್ಥವಾಗಿ ಬರುವ ಯಾತ್ರಿಕರು ನನ್ನ 

ಡ್‌ ಕ 

ಸಂದರ್ಶನದ ಮೊದಲು ತಮ್ಮಗಳನ್ನು ಪೂಜಿಸಿ ಅನಂತರ ನನ್ನ ಸಂದರ್ಶನ ಪೂಜಾದಿಗಳನ್ನು 
ನು ಆ 


ಅಧ್ಯಾಯ ೭೪ 557 


ಸೂತ ಉವಾಚ 
ಅತೋ ಮುನಿವರಾಸ್ತತ್ರ ಪೂಜ್ಯಾದೌ ಕಶ್ಯಪಾದಿಕಾನ್‌ । 
ಪೂಜಯಂತಿ ತತೋ ಬಿಂದುಮಾಧವಂ ಯಾಂತಿ ತೇ ಸುಖಮ್‌ ॥ ೩೯ ॥ 
ಪೂಜನಂ ಹವನಂ ದಾನಂ ಜಪಂ ಸ್ಪಾಧ್ಯಾಯಮೇವ ಚ। 
ಬ್ರಹ್ಮಯಜ್ಞಂ ಚ ಕುರ್ವಂತಿ ಮುನಿರೂಪಾ ಭವಂತಿ ತೇ ೪೦ ॥ 


|| ಇತಿ ಚತುಸ್ಪಪ್ರತಿತಮೋ:ಧ್ಯಾಯಃ (| 


ಸೂತರು ಹೇಳಿದರು--- 

""ಆದ್ದರಿಂದ ಹೇ ಶೌನಕಾದಿ ಯಷಿಗಳೇ! ಯಾತ್ರಾರ್ಥಿಗಳು ಕಶ್ಯಪಾದಿಗಳನ್ನುಮೊದಲು 
ಪೂಜಿಸಿ ನಂತರ ಶ್ರೀಬಿಂದುಮಾಧವದೇವರನ್ನು ಪೂಜಿಸಿ ಆನಂದ ಪಡುತ್ತಾರೆ. ॥ ೩೯ ॥ 
ಆದ್ದರಿಂದ ಈ ವಾಯುಮಂಡಲದಲ್ಲಿ ಪೂಜೆ, ಹೋಮ, ದಾನ, ಜಪ, ಶಾಸ್ತ್ರಾಧ್ಯಯನ ಮತ್ತು 
ಬ್ರಹ್ಮಯಜ್ಞಗಳನ್ನು ಯಾರು ಮಾಡುತ್ತಾರೋ ಅವರು ಮನನಶೀಲರಾಗಿ ಮುನಿಗಳಂತೆಯೇ 
ಆಗುತಾರೆ.'' ॥ ೪೦ ॥ 


॥| ಎಪ್ಪತನಾಲ್ಕನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಪಂಚಸಪತಿತಮೋ ಧ್ಯಾಯಃ ॥। ೭೫ ॥ 
ಸೂತ ಉವಾಚ 
| ಅಥ ಕ್ಷೇತ್ರೋತ್ತರೇ ಭಾಗೇ ಕುಬೇರಾಶ್ರಮಸನ್ನಿಧೌ । 
ಸಪಮೇ ವೈಷ್ಣವೇ ಪೀಠೇ ಶ್ರೀಮನೋಹರಮಾಧವ:ಃ 
ಭೂಷಣ್ಯೆ: ಸ್ವರ್ಣವಸನೈ ರತ್ನ ರ್ಮೌಕಿಕದಾಮಭಿ: | 
ಕುಬೇರಃ ಪೂಜಯತ್ಯೇನಂ ಶ್ರೀಮನೋಹರಮಾಧವಮ್‌ 
ಪ್ರತ್ಯಹಂ ಪೂಜಯಿತ್ವೈನಂ ದಂಡವತ್ವಣಿಪತ್ಯ ಚ । 
ಕರೋತಿ ಸವನಂ ತಸ್ಯ ಪ್ರಾಂಜಲಿಃ ಪುರತಃ ಸ್ಥಿತಃ 
॥ ಎಪ್ಪತ್ತೈದನೆಯ ಅಧ್ಯಾಯವು !! 
ಸೂತರು ಹೇಳಿದರು 


ಪ್ರಯಾಗದ ಉತ್ತರಭಾಗದಲ್ಲಿ ಕುಬೇರನ ಆಶ್ರಮದ ಸನ್ನಿಧಾನದಲ್ಲಿ ಇರತಕ್ಕ 


HOU 


೨ 


IA ॥ 


ಏಳನೆಯ 


ವೈಷ್ಣವಪೀಠದಲ್ಲಿ ಶ್ರೀಹರಿಯು "ಮನೋಹರಮಾಧವ'' ಎಂಬ ಹೆಸರಿನಿಂದ ವಿರಾಜಮಾನ 
ನಾಗಿದ್ದಾನೆ. ॥ ೧ ॥ ಕುಬೇರನು ಸ್ವರ್ಣಾಭರಣಗಳಿಂದಲೂ ಬಂಗಾರದ ಜರಿಪೀತಾಂಬರ 
ಗಳಿಂದಲೂ ಮತ್ತುರತ್ತಗಳ ನಡುಪಟ್ಟಿಗಳಿಂದಲೂ ಇವನನ್ನುಪ್ರತಿನಿತ್ಯವೂ ಪೂಜಿಸುವನು. ॥೨॥ 
ಈ ರೀತಿಯಾಗಿ ಪ್ರತಿನಿತ್ಯವೂ ಪೂಜಿಸಿ ಸಾಷ್ಟಾಂಗನಮಸ್ಕಾರಗಳನ್ನು ಮಾಡಿ ಶ್ರೀಮಾಧವನ 


ಎದುರಿಗೆ ನಿಂತು ಅವನ ಸೋತ್ರಾದಿಗಳನ್ನುಹೇಳುತಾನೆ. ॥13. ॥ 

ಕುಬೇರ ಉವಾಚ 
ನಮಸ್ತೇ ಕಾಮರೂಪಾಯ ಲಾವಣ್ಯಾಕರಭೂಮಯೇ । 
ಮನೋಹರಾಯ ದೇವಾಯ ಮಾಧವಾಯ ನಮೋ ನಮಃ 
ಇದಂ ಕಂದರ್ಪದರ್ಪಫಂ ದೃಷ್ಟ್ವಾ ರೂಪಂ ತವ ಪ್ರಭೋ । 
ಪ್ರಸನ್ನಂ ಮಾನಸಂ ಮೇ ಭೂಚ್ಛೀಮನೋಹರಮಾಧವ 

ಧನ್ಯೋ5ಯಮಾಶ್ರಮೋ ಮೇ ಸ್ತಿ ಯತ್ರ ಸನ್ನಿಹಿತೋ ಭವಾನ್‌। 

ತೀ ವೈ ಸರ್ವದಾ ತವ ದರ್ಶನಾತ್‌ 


ಸುತ್ತಾ ಪುನಃ ಪುನಶ್ಚವಂ ಶ್ರೀಮನೋಹರಮಾಧವಮ್‌ । 
೨ ಲ 1" ಟ್ದ 
ತತ್ತೆಕದಾ ಸಗಂಧರ್ವಾ ಉರ್ವಶ್ನಾದ್ದಾ ವರಾಂಗನಾಃ । 


ನತ್ತಾ ಸಂಪೂಜ್ಯ ಸರ್ವಾಸ್ತಾ ತಲಾಪ್ಯಸ್ವರಮಂಡಲಮ್‌ । 
ನನತುಃ ಪುರತಸಸ್ತ್ಯ ನಾನಾವಾದ್ಯಾನುಸಾರತಃ 


558 


1೪ I 


1೫ ॥ 


| ೬ | 


|| ೭ i 


Sn 


| ೯ | 


ಅಧ್ಯಾಯ ೭೫ 559 
ವೀಣಾವೇಣುಮೃದಂಗಾನಾಂ ಧ್ವನಯಃ ಸಂಬಭೂವಿರೇ । 


ಕಾಲ ಪೃ್ರಜಗುಸಾಃ ಸ ನ ಸಮೂರ್ಛನ್ಯೈೆಃ 1 ೧೦ ॥ 
ರ್ರಸನ್ನಸ್ತದಾ ತಾಸಾಂ ವಾದ್ದ ೈಗಾಯನನರ್ತನೈೆಃ I 
iy ್ರೀವಾಚ ಸಸ್ಥಿತಂ ವಾಕ್ಯಂ ಶ್ರೀಮನೋಹರಮಾಧವ:; W ೧೧॥ 


ಕುಬೇರನು ಹೇಳಿದನು 
ಹೇ ಇಚ್ಛಾರೂಪವನ್ನು ಸ್ಲೀಕರಿಸಬಲ್ಲವನೇ! ಲಾವಣ್ಯದ ನಿಧಿಯೇ, ಉತ್ಪತ್ತಿ ಸ್ಥಾನನೇ! 

ಮನೋಹರನೇ! ದೇವಾಧಿದೇವನೇ! ಮುಖ್ಯತಃ ಮಾಧವ ಶಬ್ದವಾಚನೇ! ನಿನಗೆ ನಮಸ್ಕಾರಗಳು. 
॥ ೪ ॥ ಮನೋಹರ ಮಾಧವನೇ! ಮನ್ಮಥನ ಸೌಂದರ್ಯವನ್ನೇ ಧಿಕ್ಕರಿಸತಕ್ಕ ನಿನ್ನರೂಪವನ್ನು 
ನೋಡಿ ನನ್ನ ಮನಸ್ಸುಪ್ರಸನ್ನಗೊಂಡಿದೆ. ॥ ೫ ॥ ನೀನಿರುವ ಈ" ಆಶ ಶ್ರಮವು ಧನ್ಯ ಮತ್ತು ನಾನು 
ಯಾವಾಗಲೂ ನಿನ್ನ ದರ್ಶನಭಾಗ್ಯವನ್ನು ಪಡೆದು ಧನ್ಯನಾದೆನು. ॥॥ ೬ ॥ ಈ ರೀತಿಯಾಗಿ ಪುನಃ 
ಪುನಃ ಸ್ತೋತ್ರ ಮಾಡಿ ಪ್ರಸನ್ನ ಮನಃ ಸ್ಫನಾಗಿ ಕುಬೇರನು ಆ ಕುಬೇರಾಶ್ರಮದಲ್ಲಿಯೇ ವಾಸ 
ಮಾಡಿದನು. ॥। ೭ ॥ ಒಂದು ಬಾರಿ ಗುರಯಡಗೂಂ ಊರ್ವಶಿಯೇ ಮೊದಲಾದ 
ಉತ್ತೆಮಸ್ಟೀಯರು ನರ್ತನ ಸಾಮಗ್ರಿಗಳೊಡನೆ ಆ ಮನೋಹರಮಾಧವನನ್ನುನೋಡಲು ಅಲ್ಲಿಗೆ 
ಆಗಮಿಸಿದರು. ॥ ೮ ॥ ಶ್ರೀಮಾಧವನನ್ನು ಚೆನ್ನಾಗಿ ಪೂಜಿಸಿ ಅವರೆಲ್ಲರೂ ಸಪ್ತ ರಗಳ 
ಮಂಡಳವನ್ನು ಆಲಾಪ ಪಡ ನಾನಾಬಗೆಯ ವಾದ್ಯ ಗಳಿಗನುಸಾರವಾಗಿ ಮಾಧವನ: ಮಲ 
ನರ್ತನ ಮಾಡಿದರು. ॥ ೯ 1 ಕೊಳಲು, ವೀಣೆ, ಮೃದಂಗಗಳ ಧ್ವನಿಗಳು ಚೆನ್ನಾಗಿ ಆದುವು. 

ಸಪಸ್ವರಗ ಸಳ ವ್ಯ ತ್ಯಾ ಸಗಳು ಹೇಗೆಇರಬೇಕೋ ಹಾಗೆಯೇ ಆದುವು. ॥ ೧೦॥ ಅವರುಗಳ ವಾದ್ದ, 
ಗಾಯನ ಮತ್ತು ನರ್ತನಗಳಿಂದ ಆಗ ಸುಪ್ರಸನ್ನನಾದ ಶ್ರೀಮನೋಹರ ಮಾಧವನು 
ಮಂದಸ್ಥಿತನಾಗಿ ಹೇಳಿದನು. ॥ ೧೧ ॥ 


ಶ್ರೀಮನೋಹರಮಾಧವ ಉವಾಚ 
ವಾದ್ಯೇನ ಭವತೀನಾಂ ಮೇ ಪರಾನಂದೋ ವ್ಯಜಾಯತ । 
ಯದರ್ಥಮಾಗತಾ ಯೂಯಂ ಯಾಚಯದ್ದಂ ಮನೋಗತಮ್‌ ॥ ೧೨ ॥ 


ಮನೋಹರಮಾಧವನು ಹೇಳಿದನು-- 
ನಿಮ್ಮಗಳ ಗಾನವಾದ್ಧನರ್ತನಗಳಿಂದ ನನಗೆ ಸಾಚಾ ನೀವುಗಳು ಏತಕ್ಕಾಗಿ 
ಇಲ್ಲಿಗೆ ಬಂದಿದ್ದೀರಿ? ನಿಮ್ಮಮನೋರಥವೇನಿದ್ದರೂ ಅದನ್ನುಕೇಳಿಕೊಳ್ಳಿರಿ. ॥ ೧೨ ॥ 
ಅಪರಸ ಊಚುಃ 
ವಯಂ ತ್ವಾಮಾಗತಾ ದ್ರಷ್ಟುಮಿಂದ್ರಲೋಕಾದ ಶ್ರಮಾಪತೇಃ । 
ಶ್ರುತ್ವಾ ಚ ತತ್ರ ಮಾಹಾತ್ಮ್ಯ ಮತ್ತಾ ೦ ಸೇವಯಾಮಹೇ Wl ೧೩ ॥ 


ಅಪ್ಪರೆಯರು ಹೇಳಿದರು 
""ತಮ್ಮ ದರ್ಶ ನಕ್ಕಾಗಿ ನಾವು ಇಂದ್ರ. ಲೋಕದಿಂದ ಬಂದಿದ್ದೇವೆ. ತಮ್ಮಮಾಹಾತ್ಮ್ಮೆ ಯನ್ನು 


ಕೇಳಿ ತಮ್ಮ ಸೇವೆ ಮಾಡಲು ಬಂದಿದ್ದೇವೆ.' '॥1 ೧5 ॥ 


560 ಪ್ರಯಾಗಮಾಹಾತ್ಮ್ಯಮ್‌ 
ಸೂತ ಉವಾಚ 
ಇತಿ ತದ್ವಾಚಮಾಕರ್ಣ್ಯ ಶ್ರೀಮನೋಹರಮಾಧವಃ । 
ತಾ ಊಚೇ ವಚನಂ ಕಾಂತಂ ಸಸ್ಥಿತಾಧರಪಲ್ಲವಃ 1 ೧೪ ॥ 
ಸೂತರು ಹೇಳಿದರು 
ಈ ರೀತಿಯಾಗಿ ಹೇಳಿದ ಅವರ ಮಾತುಗಳನ್ನುಕೇಳಿದ ಶ್ರೀಮಾಧವನು ತನ್ನತುಟಿಗಳಲ್ಲಿ 
ಮುಗುಳ್ನಗೆಯನ್ನು ಚೆಲ್ಲುತ್ತಮನೋಹರವಾದ ಈ ಮಾತುಗಳನ್ನು ಹೇಳಿದನು. ॥ ೧೪ ॥ 
ಶೀ ಮನೋಹರಮಾಧವ ಉವಾಚ 
ಸುಖಮತೆ ೈವ ತಿಷ್ಠಂತು ಭವತ್ಯಸಪರಿಚ್ಛದಾಃ | 
ನಾಟ್ಯಂ ನೃತ್ಯಂ ಪ್ರಕುರ್ವಂತು ಪೂಜನಾವಸರೇ ಮಮ 11 ೧೫ ॥ 
ಮನೋಹರಮಾಧವನು ಹೇಳಿದನು— 
"'ನಿಮ್ಮ ನರ್ತನಗಳಿಗೆ ಬೇಕಾಗಿರುವ ಉಡುಪು, ಸಾಧನ, ಸಾಮಗ್ರಿಗಳು ವಾದ್ಯಗಳು. 
ಸಹಕಾರೀ ದಾಸದಾಸಿಯರೊಡನೆ ಸುಖವಾಗಿ ಇಲ್ಲಿಯೇ ವಾಸ ಮಾಡಿ ನನ್ನಪೂಜಾಸಮಯದಲ್ಲಿ 
ಹಾಡುತ್ತಾನರ್ತನಾದಿಗಳನ್ನುಮಾಡಿರಿ'' ॥ ೧೫ ।। 


ಶ್ರಿ 


ಸೂತ ಉವಾಚ 
ತದಾದ್ಯಪರಸಸರ್ವಾಸಗಂಧರ್ವಾಃ ಪ್ರಹರ್ಷಿತಾಃ । 
ಸಂಸ್ಥಿತಾ ಮುನಯಃ ಪ್ರೀತ್ಯಾ ತಸ್ಮಿನ್ಕ್‌ಬೇರಮಂಡಲೇ WW ೧೬ ॥ 
ಅತಸ್ಪತ್ರ ಚ ಯೇ ಗತ್ವಾ ನರಾ ನಾರ್ಯೋ ದೃಢವ್ರತಾಃ | 
ಪೂಜಯಂತಿ ನಮಸ್ಕಂತಿ ಶ್ರೀಮನೋಹರಮಾಧವಮ್‌ ॥ ೧೭ ॥ 
ಸೌಭಾಗ್ಯಪುತ್ರಪ್‌ೌತಾ ಿದಿಧನಧಾನ್ಯಸಮಾಕುಲಾಃ । 
ಭುಕ್ತ್ವಾತ್ರ ವಿವಿಧಾನ್ಫೋಗಾನ್‌ ವೈಕುಂಠಂ ವೈ ವ್ರಜಂತಿತೇ ೧೮ ॥ 
ಕ್ಷೇತ್ರಸ್ಕೇಶಾನದಿಗ್ಬಾಗೇ ಶಂಕರಾಶ್ರಮಮಂಡಲೇ । 
ಅಪ್ಟಮೇ ವೈಷ್ಣವೇ ಪೀಠೇ ವರೀವರ್ತೃ್ಯಸಿ ಮಾಧವಃ I OF un 
ಅತಸೀಪುಷ್ಪಸಂಕಾಶಃ ಪೀತಾಂಬರಧರೋ ಯುವಾ । 
ಭೀಷಣಾಕೃತಿರಾಬದಕುಟಿಲಾಲಕಸಂಹತಿಃ ೨೦ ॥ 
ಅಸಿಚರ್ಮದರಃ ಸ್ರಗ್ಗೀ ಕ್ರೂರಃ ಕೋಕನದೇಕ್ಷಣಃ 1 
ಬದ್ವಾ ಪರಿಕರಂ ತತ್ರ ಸರ್ವದಾಸ್ಯೇ ಶಿವಾಂತಿಕೇ H 20 1 
ದೇವದಾನವಗಂಧರ್ವಾನ್‌ ದೈತ್ಯಾನ್‌ ರಾಕ್ಷಸಪನ್ನಗಾನ್‌ । 
ನಾನಾವಿಘ್ಠಕರಾನ್‌ ಶಾಸ್ತಿ ತೀರ್ಥೋಪದ್ರವಕಾರಕಾನ್‌ || ೨೨ ॥ 
ವಿಧಾಯ ಪೂಜನಂ ತಸ್ಯ ಶಕಿಕಲಿತಸಾಧನೆ: । 


೮ 
ಲಿ ಕ ಣ್‌ದಮೆಣ ಗ್‌ೆ 4 
ಗೃಣಾತಿ ಚ ವಿರಾಟ್ಸು] ತ್ಯಾ ಪರಮೋ ವೈಷ್ಣವಶ್ಶಿವಃ | ೨೩ 1 


ಅಧ್ಯಾಯ ೭೫ 561 


ತತ್ಯೈಕದಾ ಸಮಾಜಗ್ಯು! ಪಾತಾಲತಲವಾಸಿನಃ । 

ನಾಗಾಶ್ಚ ನಾಗಕನ್ಯಾಶ್ಚ ದ್ರಷ್ಟುಂ ಹರಿಹರೌ ಸಮಮ್‌ 1 ೨೪ 1 
ಉಭಾವಪಿ ಚ ಸಂಪೂಜ್ಯ ಭಕಿಪೂರ್ಣೇನ ಚೀತಸಾ । 
ಬದ್ದಾಂಜಲಿಪುಟಾಸಸ್ಥೂ ರಮಾಮಾಧವಯೋ ಪುರಃ il ೨೫ ॥ 
ತಥಾವಿಧಾಂಶ್ಚ ತಾನ್‌ ದೃಷ್ಟಾ ಶ್ವ ವಾಕ್ಯಮೂಚೇ 5ಸಿಮಾಧವಃ | 
ಕುತೋತತ್ರಾಗಮನಂ ಜಾತಂ ಭವತಾಂ ತಲವಾಸಿನಾಮ್‌ W ೨೬ ॥ 
ಇತಿ ಮಾಧವಜಂ ವಾಕ್ಯಂ ಶ್ರುತ್ವಾ ಪ್ರಮುದಿತಾನನಾಃ । 
ನಾಗಾಶ್ಚನಾಗಪತ್ನ್ಯಶ್ಚಪ್ರಾಪ್ನವನ್ನಸಿಮಾಧವಮ್‌ ॥ ೨೭ ॥ 


ಸೂತರು ಹೇಳಿದರು 

ಹೇ ಶೌನಕಾದಿ ಯಷಿಗಳಿರಾ! ಅಂದಿನಿಂದ ಮೊದಲ್ಗೊಂಡು ಗಂಧರ್ವರಿಂದ ಸಹಿತರಾದ 
ಎಲ್ಲಅಪ್ಪರೆಯರು ಪ್ರಹರ್ಷಿತರಾಗಿ ಆ ಕುಬೇರ ಮಂಡಲದಲ್ಲಿವಾಸ ಮಾಡಲು ಆರಂಭಿಸಿದರು. 
॥ ೧೬ ॥ ಆದ್ದರಿಂದ ಇಲ್ಲಿಗೆ ಹೋಗಿ ಯಾವ ನರನಾರಿಯರು ದೃಢವಾದ ವ್ರತವುಳ್ಳವರಾಗಿ 
ಶ್ರೀಮನೋಹರಮಾಧವದೇವರನ್ನು ಪೂಜೆ ಮಾಡುತಾರೋ ಮತ್ತು ನಮಸ್ಕರಿಸುತ್ತಾ ರೋ 
ಅವರು ಸೌಭಾಗ್ಯವನ್ನು, ಮಕ್ಕಳು, ಮೊಮ್ಮಕ್ಕಳುಗಳನ್ನೂ ಹೊಂದಿ ಧನ ಧಾನ್ಯದಿಂದ 
ಕೂಡಿದವರಾಗಿ ಈ ಲೋಕದಲ್ಲಿನಾನಾವಿಧವಾದ ಭೋಗಗಳನ್ನು ಅನುಭವಿಸಿ ನಂತರ ವೈಕುಂಠಕ್ಕೆ 
ತೆರಳುವರು. ॥ ೧೭-೧೮ ॥ ಈ ಪ್ರಯಾಗಕ್ಷೇತ್ರದ ಈಶಾನ್ಯ ದಿಗ್ಭಾಗದಲ್ಲಿರುವ ಶಂಕರಾಶ್ರಮ 
ಮಂಡಲದಲ್ಲಿಎಂಟನೆಯ ವೈಷ್ಣವಪೀಠವಿರುವುದು. ಇಲ್ಲಿಶ್ರೀಹರಿಯ ""ಅಸಿಮಾಧವ'' ಎಂಬ 
ಮೂರ್ತಿಯಿರುವುದು. ॥ ೧೯ ॥। ಈ ಅಸಿಮಾಧವನು ಅಗಸೆಯ ಹೂವಿನ ಬಣ್ಣುವುಳ್ಳವನೂ, 
ಪೀತಾಂಬರಧಾರಿಯೂ, ಯುವಕನೂ ಭಯಂಕರವಾದ ಆಕಾರವುಳ್ಳವನೂ ಆಗಿದ್ದು ಇವನ 
ಗುಂಗುರುಕೂದಲು ಕಟ್ಟಲ್ಪಟ್ಟಿವೆ. ॥ ೨೦ ॥ ಇವನು ಕತ್ತಿ ಮತ್ತು ಗುರಾಣಿಯನ್ನು ಹಿಡಿದಿದ್ದಾನೆ. 
ಮಾಲಾವನ್ನು ಧರಿಸಿದ್ದಾನೆ, ಕ್ರೂರವಾಗಿದ್ದಾನೆ, ಕಮಲದಳದಂತೆ ಕಣ್ಣುಳ್ಳವನು,- ಸೊಂಟ 
ಕಟ್ಟಿಕೊಂಡು ಅಲ್ಲಿನ ಸೇವಕವೃಂದವನ್ನು ಹೆದ್ದುಬಸಿನಲ್ಲಿಡುವಂತೆ ಶಿವನ ಪಕ್ಕದಲ್ಲಿ ಇರುವನು. 
1೨೧ ॥ ದೇವತೆಗಳು, ದಾನವರು, ಗಂಧರ್ವರು, ದೈತ್ಯರು, ರಾಕ್ಷಸರುಗಳು, ಹಾವಿನ ಜಾತಿಗಳು, 
ಮತ್ತು ನಾನಾವಿಧಗಳಾದ ವಿಫಕಾರಿಗಳನ್ನೂ ತೀರ್ಥಕ್ಕೆ ಉಪದ ಶ್ರವವನ್ನುಂಟುಮಾಡುವರನ್ನೂ 
ಶಿಕ್ಷಿಸುತಾನೆ. ।। ೨೨ ॥। ಇಲ್ಲಿ ಪರಮ ವೈಷ್ಣವನಾಗಿರತಕ್ಕ ರುದ್ರದೇವರು ಅವರ ಶಕ್ಷನುಸಾರವಾಗಿ 
ಸಂಗ್ರಹಿಸಿದ ಪೂಜಾಸಾಧನಗಳಿಂದ ಈ ಅಸಿಮಾಧವನನ್ನು ಪೂಜಾ ಮಾಡುತ್ತಾ ವಿರಾಟ್‌ 
ಸ್ತೋತ್ರ ದಿಂದ ಅವನನ್ನು ಜಪಿಸುತ್ತಿರುತಾನೆ. ॥ ೨೩ ॥ ಈ ಕ್ಷೇತ್ರಕ್ಕೆ ಒಂದು ಬಾರಿ 
ಪಾತಾಳೆಲೋಕದಲ್ಲಿ ವಾಸ ಮಾಡಿಕೊಂಡಿರುವ ನಾಗಗಳೂ ಮತ್ತು ನಾಗಕನ್ನೆ ಯರೂ ಒಟ್ಟಿಗೆ 
ಇರುವ ಪರಿಹರರಿಬ್ಬರನ ನ್ನೂ ನೋಡಲು ಬಂದರು. 1೨೪ ಟ॥ ಭಕ್ತಿಯಿಂದ ತು ನಂಬಿದ ಮನಸಿನಿಂ ದ 
ಅಲ್ಲಿ ಅವರು ಇಬ್ಬರನ್ನೂ ಪೂಜಿಸಿ ಕೈಗಳನ್ನು ಜೋಡಿಸಿ ಉಮಾ ಮತ್ತು ರಮಾದೇವಿಯರ 
ಪತಿಗಳಾದ ಶ್ರಿ, €ಮಹರುದ, ರಮತ್ತುಶ್ರಿ ಅಸಿಮಾಧವರಮುಂ ದೆ ನಿಂತುಕೊಂಡರು. ॥೨೫॥ ಆ 
ರೀತಿಯಾಗಿ ನಿಂತಿದ್ದ "ಅವರನ್ನು ಕುರಿತು ಶ್ರೀಅಸಿಮಾಧವ ದೇವರು ಕೇಳಿದರು. 
""ಪಾತಾಳವಾಸಿಗಳಾದ ತಾವೆಲ್ಲರೂ ಏತಕ್ಕೋಸ್ಕರ ಇಲಿಗೆ ಬಂದಿದ್ದೀರಿ?'' ॥॥ ೨೬ ॥। ಈ ರೀತಿ 
36 


562 ಪ್ರಯಾಗಮಾಹಾತ್ಮ್ಯಮ್‌ 


ಹೇಳಿದ ಮಾಧವನ ಮಾತನ್ನು ಕೇಳಿದ ನಾಗರೂ, ನಾಗಪತ್ನಿಯರೂ ಸಂತೋಷವನ್ನು 
ವ್ಯಕ್ತಪಡಿಸುವ ಮುಖವುಳ್ಳವರಾಗಿ ಶ್ರೀಅಸಿಮಾಧವನ ಸಮೀಪಕ್ಕೆ ಬಂದು ಹೇಳಿದರು. ॥೨೭ ॥ 


ನಾಗಾದಯ ಊಚುಃ 
ದುರ್ಲಭಂ ದರ್ಶನಂ ಲೋಕೇ ತವ ವೈಕುಂಠವಾಸಿನಃ I 


ಕೈಲಾಸವಾಸಿನೋ ಪೃಸ್ಯ ಸರ್ವೇಷಾಂ ನೋ ವಿಶೇಷತಃ i ೨೮ ॥ 

ತೀರ್ಥರಾಜಪ್ರಭಾವೇನ ಯುವಯೋರ್ದರ್ಶನಂ ಸಮಮ್‌ । 

ಭವಿಷ್ಯತೀತಿ ನಿಶ್ಚಿತ್ಯ ವಯಂ ಸರ್ವೇ ಸಮಾಗತಾಃ Il ೨೯ ॥ 

ದರ್ಶನಂ ವಾಮಭೂತನ್ನಃ ಸಂಪ್ರಾಪಂ ಜನ್ಮನಃ ಫಲಮ್‌ । 

ಆಜ್ಞಾಂ ಕುರು ನಮಸುಭ್ಯಂ ನಾಥ್‌ ಕಿಂ ಕರವಾಮಹೇ 1೩೦ ॥ 

ಇತ್ಯಾಕರ್ಣ್ಯ ವಚಸ್ಟೇಷಾಂ ಭಕ್ಕುತ್ಕಲಿತಚೀತಸಾಮ್‌ । 

ಊಚತುಃ ಸದಯಂ ವಾಕ್ಯಂ ಮಾಧವೋಮಾಪತೀ ದ್ವಿಜಾಃ ೩೧ ॥ 
ನಾಗರು ಹೇಳಿದರು— 


ವೈಕುಂಠವಾಸಿಯಾಗಿರುವ ನಿನ್ನ ದರ್ಶನವೂ ಮತ್ತು ಕೈಲಾಸವಾಸಿಯಾಗಿರುವ 
ಶ್ರೀರುದ್ರದೇವರ ದರ್ಶನವೂ ಈ ಭೂಲೋಕದಲ್ಲಿ ಪ್ರಾಪವಾಗುವುದು ದುರ್ಲಭವೇ ಸರಿ. 
ಇದೊಂದು ನಮ್ಮಗಳಿಗೆಲ್ಲವಿಶೇಷವೇ ಸರಿ! ೨೮ ॥ ತೀರ್ಥರಾಜನಾದ ಈ ಪ್ರಯಾಗಮಾಧವನ 
ಅನುಗ್ರಹದಿಂದಲೇ ನಮಗೆ ಒಟ್ಟಿಗೆ ಕಲೆತಿರುವ ಇವರೀರ್ವರ ದರ್ಶನವು ಲಭ್ಯವಾಗುವುದೆಂದು 
ನಿಶ್ಚಯಿಸಿಕೊಂಡೇ ನಾವೆಲ್ಲರೂ ಇಲ್ಲಿಗೆ ಬಂದೆವು. ॥॥ ೨೯ 11 ನಮಗೆಲ್ಲ ನಿಮ್ಮಿಬ್ಬರ ದರ್ಶನವು 
ಲಭ್ಯವಾಗಿ ನಾವು ಜನ್ಮ ತಾಳಿದ್ದಕ್ಕೆ ತಕ್ಕ ಫಲಪ್ರಾಪ್ತಿಯಾಗಿದೆ. ನಿಮ್ಮಿಬ್ಬರಿಗೂ ನಮಸ್ಕಾರಗಳು. 
ನೀವಿಬ್ಬರೂ ನಮಗೆ ಆಜ್ಞಾವನ್ನು ಮಾಡಿ; ನಾವುಗಳೆಲ್ಲಾ ಏನು ಮಾಡಬೇಕು? ॥ ೩೦ ॥ ಈ 
ರೀತಿಯಾಗಿ ಹೇಳಲ್ಪಟ್ಟ, ಭಕ್ತಿಯಿಂದ ಅತ್ಯುತ್ನಾಹಗೊಂಡ ಅವರ ಮಾತನ್ನು ಕೇಳಿದ ಈ 
ಉಮಾಪತಿರಮಾಪತಿಯರು ಆ ನಾಗಗಳನ್ನು ಕುರಿತು ಹೇಳಿದರು. 1೩೧ ॥ 


ಮಾಧವೋಮಾಪತೀ ಊಚತು: 


ಸ್ಮಾತವ್ಯಮತ್ರ ಸತೀರ್ಥೇ ಆವಯೋರಾಶ್ರಮಾಂತಿಕೇ । 
ವದ್ಧಿರ್ಭವತೀಭಿಶ್ಚಸಾಚಿವ್ಯಂ ಕ್ರಿಯತಾಂ ಚ ನೌ | ೩೨ ॥ 


ಅಸಿಮಾಧವ ಮತ್ತು ಉಮಾಪತಿಯರು ಹೇಳಿದರು-- 


ಇ ಎಂದಾಗ ಲೆ ಪಾದ ಚ್‌, 
ನಮ್ಮಿಬ್ಬರ ಆಶ, ಮದ ಸಮೀಪದಲಿರುವ ಈ ಸತೀ 
ವ ರ್‌ ತಾ - 
ನ PS pO 
ನನಾಗಗಳೂನಾಗಕನ್ನಿಕೆಯರೂ ನಮಗೆಸ್ನೇಹಿತರೂಸ್ಥ 
ಆಕೆ 


ಸೂತ ಉವಾಚ 


ಇತ್ನಂ ತದ್ದಚೆ ಆಕರ್ಣ ಸರ್ವೇ ಪಾತಾಲವಾಸಿನಃ । 
ಸ್ಥಿತ್ವಾತತ್ರ ಯಥಾಸ್ನಾನಮುಭಾವಪಿ ಸಿಷೇವಿರೇ Il ೩೩ ॥ 


ಅಧ್ಯಾಯ ೭೫ 563 


ತತ್ತತ್ರ ಯೇ ಗಮಿಷ್ಕಂತಿ ಜನಾಃ ಪಾಪಕ್ಸತೋತಪಿ ಹ। 

ತೇ ತಯೋರ್ದರ್ಶನಾರ್ಚಾಭ್ಯಾಂ ತಯೋರ್ಯಾಸ್ಯಂತಿ ಸತ್ರದೇ ॥ ೩೪ ॥ 
ಯತ್ವಿಂಚಿತ್ತುಕ್ಳತಂ ಯೇ ತ್ರ ಕರಿಷ್ಯಂತಿ ಚ ಮಾನವಾಃ | 
ಅಪ್ರಾಪ್ಯಾನಪರೈರ್ದಿವ್ಯಾನ್ಚ್ರಾಪ್ಟ್ಯಂತೇ ತೇ ಮನೋರಥಾನ್‌ ॥ ೩೫ ॥ 
ಏವಂ ದಿಜ್ನಾಧವಾ ಹೈಷ್ಟೌ ಕಥಿತಾಶ್ಶೌನಕಾದಯಃ । 


ಇದಾನೀಂ ನವಮಂ ವಕ್ಷಿ ಸ ಸಂಕಷ್ಟಹರಮಾಧವಮ್‌ 1 ೩೬ ॥ 

ಸರ್ವೇ ಪಿ ಪೂಜಯಂತ್ಯೇನಂ ಸಂಸುವಂತಿ ಚ ಸರ್ವದಾ । 

ಸರ್ವಸಂಕಷ್ಟನಾಶಾರ್ಥಮಸ್‌ ಸರ್ವತ್ರ ತಿಷ್ಠತಿ 1 ೩೭ ॥ 

ತಥಾಪಿ ವರ್ತತೇ ಸಂಧ್ಯಾವಟಾಧಸಸ್ತ ಚಾಶ್ರಮಃ 1 

ತಸ್ಥಿನ್ನಸತಿ ಧರ್ಮಾತ್ಮಾ ಸಂಕಷ್ಟಹರಮಾಧವಃ I ೩೮ ॥ 

ಯಸ ್ಯ ಯಸ್ಯ ಯದಾ ಯದ್ಯತ್ತಂಕಷ್ಟ ದಂ ಜಾಯತೇ ಭೃಶಮ್‌ I 

ತಸ್ಯ ತಸ್ಯ ತದಾ ತತನ್ನಿವಾರಯತಿ ಮಾಧವಃ 1೩೯ ॥ 

ಸಾಯಂಪಾ ್ರತರ್ದ್ವಿ ಜಾಸ್ತ ಸರ್ವೇ ಸಿದ್ಧಾಶ್ವ ಪರಮರ್ಷಯಃ । 

ಉಪಾಸತೇ ಸದಾ ಸಂಧ್ಯಾಂ ಪೂಜಯಂತಿ ಚ ಮಾಧವಮ್‌ 1೪೦ ॥ 

ಸಂಧ್ಯಾವಟಸ್ಯ ಮಾಹಾತ್ಮ್ಯಂ ಗದಿತುಂ ಕೇಠಪಿ ನೇಶತೇ । 

ಸಂಧ್ಯಾ ವಂದನಲೋಪೊೋತ್ಸಂ ಪಾತಕಂ ಯತ್ರ ನಸ ಕ್ರಶೇತ್‌ 11೪೧ ॥ 
ಸೂತರು ಹೇಳಿದರು 


ಈ ರೀತಿಯಾದ ಅವರಿಬ್ಬರ ಮಾತನ್ನು ಕೇಳಿದ ಆ ಪಾತಾಳೆವಾಸಿಗಳು ಹಸನ್ಮುಖಿಗಳಾಗಿ ಆ 
ಆಶ್ರಮದಲ್ಲಿ ಸೂಚಿತವಾಗಿರತಕ್ಕ ಸ್ಥಾನಗಳಲ್ಲಿದ್ದು ಮಾಧವದೇವರನ್ನು ಮತ್ತು ರುದ್ರದೇವರನ್ನು 
ಸೇವಾ ಮಾಡಿದರು. 11೩೩ । ಅಲ್ಲಿಗೆ ಹೋದವರು ಪಾಪಗಳನ್ನುಮಾಡಿದ್ದರೂ ಈ ದೇವರುಗಳ 
ದರ್ಶನ ಮತ್ತು ಪೂಜಾಗಳಿಂದ ಅವರವರ ಲೋಕಗಳಾದ ವೈಕುಂಠಕ್ಕೂ ಮತ್ತು ಕೈಲಾಸಕ್ಕೂ 
ಹೋಗುವರು. ॥೩೪ ॥ ಈ ಆಶ್ರಮದಲ್ಲಿಯಾವುದಾದರೂ ಸ್ವಲ್ಪಪುಣ್ಯವನ್ನುಮಾಡುವ ಜನರು 
ಬೇರೆಯವರಿಂದ ಹೊಂದಲಾಗದ ಮನೋರಥಗಳನ್ನೆಲ್ಲಾ ಹೊಂದುತ್ತಾರೆ. ೩೫ ॥ ಹೇ 
ಶೌನಕಾದಿಗಳೇ! ಈ ಎಂಟು ದಿಕ್ಕುಗಳಲ್ಲಿಯೂ ಇರುವ ವೈಷ್ಣವಪೀಠಗಳ ಬಗ್ಗೆಯೂ ಆಯಾಯಾ 
ಮಾಧವರೂಪಗಳ ಬಗ್ಗೆಯೂ ಹೇಳಲ್ಪಟ್ಟತು. ಈಗ ಒಂಬತ್ತನೆಯದಾದ ಸಂಕಷ್ಟಹರ ಮಾಧವನ 
ಬಗ್ಗೆ ಹೇಳುತ್ತೇನೆ. || ೩೬ || ಎಲ್ಲ[ ೧ ಇವನನ್ನು ಪೂಜಿಸುತ್ತಾರೆ. ಸ್ಫೋತ್ರರ್ವ ವನ್ನು ಮಾಡುತ್ತಾರೆ. 
ಇವನು ಎಲ್ಲರಸಂ ಪಗಳನ್ನುಪರಿಹಾರ ಮ ಾಡುವುದಕ್ಕಾಗಿ ಆಶ್ರ. 'ಮದಲ್ಲಿ ಎಲ್ಲೆಲ್ಲಿಂ 
ವಟವೆಂಬ ವೃಕದ ಬುಡದಲ್ಲಿ ಆತನ ಆಶ್ರಮವು ಇದೆ. ಆ 
೦ಕಷಹರ ಮಾಧವನು ವಾಸ ಮಾಡುತಾನೆ. ॥ ೩೮ ॥ 


ರುವ: 
Ki 

11 2.೭ 11 ಹಾಗಿದ್ದಾಗ್ಯೂ ಸಂಧಾ 

ಎ pe, ps) ವಾ್‌ ಕಾ 

ಆಶ್ರ 'ಮದಲ್ಲಿ ಧರ್ಮಾ ತವಾದ ಸ 

ಜು ಬು 


ಯಾರ್ಯಾರಿಗೆ ಯಾವ ಯಾವ ಸಂಕಟವು ಹುಟ್ಟಿಕೊಳ್ಳುತ್ತದೋ ಆ ಗಲೇ ಅವುಗಳನ್ನು ಈ 
ಮಾಧವನು ನಿವಾರಣೆ ಮಾಡುವನು. ॥1೩೯ ॥॥ ಸಾಯಂಕಾಲ ಮತ್ತುಬೆಳಿಗ್ಗೆಮತ್ತುಮಧ್ಯಾಹ್ನಕಾಲ 


ಗಳಲ್ಲಿ ಎಲ್ಲ ಬ್ರಾಹ್ಮಣರೂ ಸಿದ್ದರೂ ಮತ್ತು ಯಷಿವರ್ಯರೂ ಇಲ್ಲಿ ಲ್ಲಿ ಸಂಧ್ಯೆಯನ್ನು ಉಪಾಸನೆ 


564 ಪ್ರಯಾಗಮಾಹಾತ್ಮ ಮ್‌ 


ಮಾಡುತ್ತಾರೆ ಮತ್ತು ಈ ಸಂಕಷ್ಟಹರ ಮಾಧವನನ್ನು ಪೂಜಿಸುತ್ತಾರೆ. ॥೪೦ ॥ ಈ ಸಂಧ್ಯಾವಟವೃಕ್ಷದ 
ಮಾಹಾತ್ಮ ಯನ್ನು ಹೇಳಲು ಯಾರು ಸಮರ್ಥರು? ಇಲ್ಲಿ ಸಂಧ್ಯಾವಂದನಲೋಪದಿಂದ 
ಉಂಟಾಗುವ ಪಾತಕವು ಸರ್ಶಿಸುವುದಿಲ್ಲ, 11೪೧॥ 


ಸೂತ ಉವಾಚ 
ತಸ್ಥಾದ್‌ ದ್ವಿಜವರಾಸರ್ವೇ ಗತ್ವಾಸಂಧ್ಯಾವಟಾಂತಿಕೇ । 
ಸಂಧ್ಯಾಮುಪಾಸ್ಯ ವಿಧಿವತ್ಟೂಜಯಂತಿ ಚ ಮಾಧವಮ್‌ I ೪೨ 
ಅಕಾಲೇಪ್ಯಥವಾ ಕಾಲೇ ಸಂಧ್ಯಾ ನೋಪಾಸಿತಾ ಮಯಾ ॥ 
ತದಘಂ ಹರ ಮೇ ಸರ್ವಂ ಸಂಧ್ಯಾವಟ ನಮೋಸ್ತುತೇ I ೪೩ 1 
ಏವಂ ಸಂಧ್ಯಾವಟಂ ಪ್ರಾರ್ಥ್ಯ ಮುಚ್ಛತೇ ಲೋಪಪಾತಕಾತ್‌ । 
ಪ್ರಸನ್ನಶ್ಥಾಭವತ್ತೇಷಾಂ ಸಂಕಷ್ಟಹರಮಾಧವ:ಃ 1 ೪೪ ॥ 
ಗಂಗಾಯಮುನಯೋಸ್ತೀರೇ ವೇಣೀಕ್ಷೇತ್ರೇ ಮನೋಹರೇ । 
ಮಧ್ಯವೇಣೀತಟೇ ವೇಣೀಮಾಧವೋ ಸ್‌ ವಿರಾಜತೇ 11 ೪೫ ॥ 
ಧನುರ್ವಿಂಶತಿವಿಸೀರ್ಣಸಸ್ಯಾಶ್ರಮ ಉದಾಹೃತಃ । 
ತಸ್ಥಿಂಸಿಷ್ಠತ್ಯಸೌ ಲಕ್ಷ್ಮ್ಮಾ ತ್ರಿವೇಣ್ಯಾ ಸಹಿತಸ್ತದಾ 1೪೬ ॥ 
ಇಂದೀವರದಲಶ್ಯಾಮಃ ಕುಶೇಶಯನಿಭೇಕ್ಷಣಃ । 
ಚತುರ್ಭುಜಶ್ಶಂಖಚಕ್ರಗದಾಪದ್ಧಧರಃ ಪ್ರಭುಃ ೪೭ ॥ 
ಶ್ರೀವತ್ಷಕೌಸುಭಾಶೋಭೀ ಪೀತಾಂಬರವಿರಾಜಿತಃ । 
ನಾನಾಲಂಕಾರಶೋಭಿಷ್ಯಃ ಪ್ರಸನ್ನಮುಖಪಂಕಜಃ I ೪೮ ॥ 
ತ್ರಿವರ್ಣಾ ತ್ರಿಗುಣಾ ತ್ಮಕ್ಷಾತ್ರಿವಿಧಾಘವಿನಾಶಿನೀ । 
ತ್ರಿಮಾರ್ಗಗಾ ಪುರಸ್ಪಸ್ಕ ತ್ರಿವೇಣೀ ರಾಜತೇ ಭೃಶಮ್‌ 1೪೯ ॥ 
ದೇವದಾನವಗಂಧರ್ವಾ ಖಯಹಷಯಸಿದ್ದಚಾರಣಾಃ 1 
ಚತುಪ್ಪಪ್ಪಿಕಲಾ ವಿದ್ಯಾ ಸಿದ್ದಯೋ sಪುರಸಸ್ತಥಾ 11 ೫೦ ॥ 
ಸರ್ವಪೀಠಸ್ಥಿತಾಸರ್ವೇ ತತ್ರ ಗತ್ವಾಸಸಾಧನಾಃ । 
ಪ್ರತ್ಯಹಂ ಪೂಜಯಂತ್ಯೇನಂ ವೇಣೀಮಾಧವಮಾದರಾತ್‌ ೫೧ ॥ 
ಫಲಂ ದದಾತಿ ಸರ್ವೇಷಾಂ ಕುಶಲಾಕುಶಲಾತ್ಮನಾಮ್‌ | 
ಶ್ರಮಾನಪೇಕ್ಟ್ಯ ಹ್ಯಖಿಲಂ ಭಕ್ತಾನಾಂ ತು ವಿಶೇಷತಃ | ೫೨ ॥ 
ಧರ್ಮಮರ್ಥಂ ಚ ಕಾಮಂ ಚ ಮೋಕ್ಷಂ ಚೇತಿ ಚತುಷ್ಟಮಮ್‌ | 
ಪ್ರಯಚ್ಛಂತಿ ಯಥಾಕಾಮಮಕಾಮೇ ಮೋಕ್ಟಮೇವ ಹಿ I ೫೩ ॥ 


ಶ್ರುತಿಸ್ಕೃತಿಪುರಾಣಾನಿ ಯಂ ಸುವಂತಿ ಹಿ ಮಾಧವಮ್‌ । 
ಅಮುಷ್ಠಿನ್ಹಾಗರೂಕೇ 5ತ್ರ ಕಃ ಪದಾರ್ಥೊೋ ಸ್ತಿ ದುರ್ಲಭಃ 11೫೪ ॥ 


ಅಧ್ಯಾಯ ೭೫ 565 


ಕಾಶ್ಯಾಂ ವಿಶ್ವೇಶ್ವರಃ ಸಾಕ್ಟಾದುಪದಿಶ್ಯ ತು ತಾರಕಮ್‌ । 

ಮುಕ್ತಿಂ ದದಾತಿ ಪಾಪಾನಾಂ ಭೋಗಂ ಚೈವ ಯಥಾಯಥಮ್‌ ॥। ೫೫ ॥ 
ಅತ್ರ ಸರ್ವಾಣಿ ಪಾಪಾನಿ ಮರಣೇ ಸಮುಪಸಿತೇ । 

ವಿಲಯಂತೇ ಯಥಾಕಾಮಂ ಭುಕಿರ್ಮಕಿಶ್ತ ಸಿದ್ಧೃತಿ W ೫೬ ॥ 
ಅತೋಸಸ್ಮಾದಪರಂ ಕಂ ವಾ ದಯಾಲುಂ ಶರಣಂ ವಯಮ್‌ | 

ವ್ರಜೇಮ ನ ತಥಾನ್ಯೋಪಸ್ತಿ ಭುವನೇಷ್ಠಬಲೇಷ್ಟಪಿ ॥ ೫೭ ॥ 
ಇತಿ ನಿಶ್ಚಿತ್ಯ ಸರ್ವೇ ಪಿ ಯಾಂತಿ ತಚ್ಚರಣಾಂತಿಕೇ । 

ಯಂ ಯಮರ್ಥಮಪೇಕ್ಸಂತೇ ತಂ ತಮರ್ಥಂ ಲಭಂತಿ ತೇ 11 ೫೮ ॥ 
ಅತೋ ಜನ್ಮ ಸಮಾಸಾದ್ಯ ದುರ್ಲಭಂ ಮಾನುಷಂ ವರಮ್‌ | 


ಸಕ್ಕದಪ್ಯತ್ತ ಯೇ ಯಾಂತಿ ಲಬ್ದಂ ತೈರೇವ ತತ್ಸಲಮ್‌ 1೫೯ । 
ಗಂಗಾಯಮುನಸಂಭೇದೇ ಸ್ಥಾತ್ರೈನಂ ಪೂಜಯಂತಿ ಯೇ ! : 
ತೇಷಾಂ ಕರಗತಂ ಜಾತಂ ಪುರುಷಾರ್ಥಚತುಪ್ಪಯಮ್‌ Wl ೬೦ ॥ 
ಮುಖ್ಯಾನ್ಮುಖ್ಯತಮೋ ವೇಣೀಮಾಧವೋ ವರ್ಣಿತೋ ಮಯಾ | 
ಕೃಪಯಾ ಶ್ರೀಗುರೋರ್ವಿಪ್ರಾಃ ಕಿಮನ್ಯತ್ಯಥಯಾಮಿ ವಃ | || ೬೧ 1 


|| ಇತಿ ಪಂಚಸಪ್ಪತಿತಮೋನಧ್ಯಾಯಃ || 


ಎಲ್ಲ ಬ್ರಾಹ್ಮಣರುಗಳು ಸಂಧ್ಯಾವಟದ ಸಮೀಪಕ್ಕೆ ಹೋಗಿ ಸಂಧ್ಯೆಯನ್ನು 
ಆಚರಿಸಿ ವಿಧಿವಠಾಗಿ ಶ್ರೀಮಾಧವನನ್ನು ಪೂಜೆ ಮಾಡುವರು. ॥ ೪೨ ।। ""ಸಕಾಲದಲ್ಲಾಗಲೀ 
ke 
ಅಕಾಲದಲ್ಲಾಗಲೀ ನನ್ನಿಂದ ಸಂದ್ಯೆಯು ಉಪಾಸಿಸಲ್ಪಟ್ಟಿಲ್ಲ ಅದರಿಂದ ಹುಟ್ಟಿದ ಪಾಪಗಳಲ್ಲವನ್ನೂ 
eS 


ಪರಿಹರಿಸು, ಎಲೈ ಸಂಧ್ಯಾವಟವೇ। ನಿನಗೆ ನಮಸ್ಕಾರಗಳು.'' 11೪5. । ಈ ರೀತಿ ಸಂಧ್ಯಾವಟವನ್ನು 
ಪ್ರಾರ್ಥಿಸುವವರಿಗೆ ಎಲ್ಲ ಪಾಪಗಳೂ ಪರಿಹಾರವಾಗುವುವು. ಅಲ್ಲದೆ ಅವರ ವಿಷಯದಲ್ಲಿ 


ಸಂಕಟಹರಮಾಧವನೂ ಪ್ರಸನನಾಗುವನು. ॥ ೪೪ ॥ ಗಂಗಾಯಮುನೆಯರ ದಡದಲ್ಲಿ 
ಕ್ರ 


ಖಲ 
ಮನೋಹರವಾದ ವೇಣೀ ಕೇತ್ರದಲ್ಲಿ ಇರುವ ಮಧ್ರವೇಣೀ ದಡದಲ್ಲಿ ಈ ವೇಣೀಮಾಧರ್ವ 


ವಿರಾಜಮಾನನಾಗಿದ್ದಾನೆ. ೪೫ ॥ ಇವನ ಆಶ್ರಮವು ಇಪತ್ತುಬಾಣಗಳೆ ಎಸ್ತಾರವುಳ್ಳದ್ದುಎಂದು 
ಎಐ ಜು 


ತ್‌ 


ಹೇಳಲ್ಪಟ್ಟಿದೆ. ಇಲ್ಲಿ ಈ ಮಾಧವನು ತ್ರಿವೇಣೀ, ಲಕ್ಷ್ಮೀಸಹಿತನಾಗಿ ಇದ್ದಾನೆ. ॥ ೪೬ ॥ ಈ 


ಇರ? pal ೫ = ೬ ತ್ಮ Ee 
ಕಾಣ್‌, ಎ — ಆ ಹಾಣಿ, 9 ಣಾ, ಇಇ ಖಾ, Fa) ಬಣಣ ಬಾಗ ಲಲಿ 
ಭುಜಗಳಿಂದ ಕೊಡಿಬಾನೆ. ಇವನು ಜಗತ್ತಿಗೇ ಮುಖ್ಯಪ್ರ ಭುವು. 11೪೭ 1 ಇವನ ವಕ್ಷಃಸಳದಲ್ಲಿ 
ಈ 
pe ಎರು SD ಹಚ್‌ ್‌ಲ್ಲಿ 
ಲಕ್ಷ್ಮೀದೇಎಯ ಚಿಹೆಯಾದ ಶ್ರೀವತಲಾಂಛನವಿದೆ, ಕೌಸ್ತುಭವನ್ನುಕೊರಳಲ್ಲಿಟ್ಟದ್ದಾನೆ. ಹಳದೀ 
ಎಸಲು ಹ ~ 
೨ ಕಾ ೨ ಯಿ pe 
ಕ್ಷೆ ಎನೆ. ನಾನಾವಿದವಾದ ಅಲಂಕಾರಗಳಿಂದ ಕಂಗೊಳಿಸುತಿದಾ 


, ಮೂರು ಕಣ್ಣುಳ್ಳ ತಾಪತ್ರಯಗಳನ್ನು ನಾಶಮಾಡತಕ್ಕ, ತ್ರಿಲೋಕಗಳಲ್ಲಿ 


566 ಪ್ರಯಾಗಮಾಹಾತ್ಮ್ಯಮ್‌ 


ಹರಿವುಳ್ಳ ಗಂಗೆಯನ್ನೊಳಗೊಂಡ, ಮೂರು ಅಕ್ಷರಗಳಿಂದ ಪ್ರತಿಪಾದ್ಯವಾದ ತ್ರಿವೇಣಿಯು ಈ 
ವೇಣಿಮಾಧವನ ಎದುರಿಗೆ ಶೋಭಿಸುತಿದೆ. ॥। ೪೯ ॥ ದೇವತೆಗಳು, ದಾನವರು, ಗಂಧರ್ವರು, 
ಯಷಿಗಳು, ಸಿದ್ದರು, ಚಾರಣರು, ಅರವತುನಾಲ್ಕು ಕಲಾಭಿಮಾನಿ ದೇವತೆಗಳು, ಅಪರೆಯರು 
ಮತ್ತು ಇಲ್ಲಿರುವ ಸಮಸ್ತವೈಷ್ಣವಪೀಠಗಳಲ್ಲಿ ಬಂದು ನೆಲೆಸಿರುವವರೆಲ್ಲರೂ ಪ್ರತಿನಿತ್ಯವೂ ಸಕಲ 
ಪೂಜಾ ಸಾಮಗ್ರಿ ಸಹಿತನಾಗಿ ಬಂದು ಈ ವೇಣೀಮಾಧವನನ್ನುಪೂಜಿಸುತ್ತಾರೆ. ॥ ೫೦-೫೧ ॥ಈ 
ವೇಣೀಮಾಧವನು ಪುಣ್ಯಾತ್ಮರಾಗಿರಲಿ ಆಗದಿರಲಿ, ಎಲ್ಲರಿಗೂ ಅವರ ಶ್ರಮವನ್ನನುಸರಿಸಿ 
ಫಲಗಳನ್ನು ಕೊಡುತ್ತಾನೆ. ಭಕ್ತರಿಗಂತೂ ವಿಶೇಷವಾಗಿ ಫಲ ಕೊಡುವನು. । ೫೨ ॥ ಧರ್ಮ, 
ಅರ್ಥ, ಕಾಮ, ಮೋಕ್ಪವೆಂಬ ನಾಲ್ಕು ಪುರುಷಾರ್ಥಗಳನ್ನೂ ಅವರವರ ಅಪೇಕ್ಷೆಯಂತೆ 
ಕೊಡುವನು. ನಿಷ್ಠಾಮಿಗಳಿಗೆ ಮುಕ್ತಿಯನ್ನೇ ಕೊಟ್ಟು ಕರುಣಿಸುವನು. ॥ ೫೩ ॥ ಶ್ರುತಿ, ಸ್ಟೃತಿ 
ಪುರಾಣ, ಇತಿಹಾಸ ಮುಂತಾದುವು ಮಾಭವನನ್ನೇ ಸುತಿಸುತಿವೆ. ಅಂತಹ ಈ ಮಾಧವನ 
ದಯಾದೃಷ್ಟಿಯಿರಲು ಯಾವುದು ತಾನೇ ದುರ್ಲಭವು? ll ೪ | ಕಾಶಿಯಲ್ಲಿ ಸಾಕ್ಟಾತ್‌ 
ವಿಶ್ವೇಶ್ವ ರನೇ ಪಾಪ ಮಾಡಿದವರಿಗೆ ಪಾಪಗಳನ್ನು ಪರಿಹಾರ ಮಾಡಿ ಭೋಗಗಳನ್ನು "ಅವರವರ 
ಯೋಗ ಸತಿ ಮವ್ತಿ ಸಾಧನೆಗಳಿಗನುಸಾರವಾಗಿ "ಕೊಟ್ಟು ತಾರಕಮಂತ್ರ ವನ್ನು ಉಂ ಹದೇಶಿಸಿ 
ತನ್ಮೂಲಕ ಮೋಕ್ಟವನ್ನು ಕೊಡಿಸುತಾನೆ. ॥ ೫೫ ॥ ಈ 3 ವೇಣಿಯಲ್ಲಿ ಮರಣವು ಸನ್ನಿಹಿತ- 
ವಾಗುತ್ತಿರಲು ಎಲ್ಲ ಪಾಪಗಳೂ : ಸರಿಹಾರವಾಗಿ ಒಎರವಕೆ ಅಪೇಕ್ಷೆಗೆ ತ್ಕ (ತೆ ಎಲ್ಲವೂ ಸದ್ಧಿಸಿ 
ಬೋಗವೂ ಮುಕಿಯೂ ದೊರಕುವುದು. ॥1 ೫೬ ॥ ಆದ್ದರಿಂದ ಇವನಿಂದ ಬೇರೆಯಾದ ಯಾವ 
ದಯಾಳುವನ್ನು ನಾವು ಶರಣು ಹೋಗೋಣ? ಇಂತಹ ಬೇರೆಯಾರು ಈ ಹದಿನಾಲ್ಕು 
ಲೋಕಗಳಲ್ಲಿಇದ್ದಾರ? 1 ೫೭ ॥। ಹೀಗೆಂದು ನಿಶ್ಚಯಮಾಡಿಕೊಂಡೇ ಎಲ್ಲರೂ ಈ ಮಾಧ ಧವನ 
ಚೆರಣಕೆಮಲವನ್ನು "ಹಿಡಿದು ಏನನ್ನು ಅಪೇ ಕ್ಟಿಸುತ್ತರೋ ಅವೆಲ್ಲವನ್ನು ಪಡೆಯುವರು. ॥ ೫೮ ॥ 
ಸ ದುರ್ಲಭವಾದ ಮಾನುಷಜನ್ನವನ್ನು ಹೊಂದಿದವನು ಒಂದು ಬಾರಿಯಾದರೂ ಈ 
ಯಾಗಕ್ಷೇತ್ರ ಕ್ಷೆ ಹೋದರೆ ತ ತನ್ನ ಮನುಷ, ಜನ್ಮಹಂಪಾದನೆಗೆ ಸಾರ್ಥಕ್ಯ ವನ್ನು ಪಡೆಯುವ 
ine || ಗಂಗಾಯಮುನೆಯರ ಸಂಗಮ ದಲ್ಲಿಈ ಮಾಧವನನ್ನು ಪೂಜಿಸುವವರು ಪು ನಿಷ 
ಚತುಷ್ಟಯಗಳನ್ನೂ ತಮ್ಮ ಅಂಗೈಯಲ್ಲಿ ಇಟ್ಟುಕೊಳ್ಳುವರು. ೬೦ I ಎಲ್ಲ ಮುಖ್ಯವಾದುವು- 
ಗಳಿಗಿಂತ ಮುಖ್ಯವಾದುದು. ಈತ್ರಿ ಯಾ ನಮ್ಮ ಗುರುಗಳಾದ ಶ್ರೀವೇದವ್ಯಾಸರ 
ಕೃಪೆಯಿಂದ ಇದನ್ನು ನಾಯ ಮಗಳಿಗೆ ಇನ್ನೇನನ್ನು: ಹೇಳಲಿ?॥ ೬೧॥ 


4 


|| ಎಪ್ತತೈದನೆಯ ಅಧ್ಯಾಯವು ; ಸಮಾಪವಾಯಿತು ॥ 


11 ಅಥ ಷಟ್ಪಪತಿತಮೋನಧ್ಯಾಯಃ ॥ ೭೬ ॥ 


ಯಷಯ ಊಚುಃ 
ಸೂತ ಸೂತ ಮಹಾಬುದ್ದೇ ಶ್ರುತ್ವಾ ಮಾಧವವರ್ಣನಮ್‌ । 
ವಯಂ ಪ್ರಮುದಿತಾಸರ್ವೇ ಯತಃ ಪುಣ್ಯವಿವರ್ಧನಮ್‌ ॥ ೧॥ 
ಅವಾಂತರಾಣಿ ತೀರ್ಥಾನಿ ತಥಾ ಪುಣ್ಯಸ್ಥಲಾನಿ ಚ । 
ಪರೋಪಕ್ಕತಯೇಸ್ಥಾಕಂ ತಾನಿ ವರ್ಣಯ ವಿಸರಾತ್‌ 11೨ ॥ 


॥ ಎಪ್ಪತ್ತಾರನೆಯ ಅಧ್ಯಾಯವು ॥ 


ಶೌನಕಾದಿ ಖಷಿಗಳು ಹೇಳಿದರು 
ಎಲೈ ಸೂತರೇ! ಮಹಾಬುದ್ಧಿವಂತರಾದವರೇ! ನಿಮ್ಮಿಂದ ವರ್ಣಿಸಲ್ಪಟ್ಟ 

ಶ್ರೀಮಾಧವದೇವರ ವರ್ಣನೆಯನ್ನು ಕೇಳಿ ನಾವುಗಳು ಸಂತುಷ್ಟರಾಗಿದ್ದೇವೆ, ಇದರಿಂದ ನಮ್ಮಗಳ 
ಪುಣ್ಯವೂ ಹೆಚ್ಚಾಗಿದೆ. IW O 1 ಅಷ್ಟು ಮುಖ್ಯವಲ್ಲದ ತೀರ್ಥಗಳನ್ನು ಮತ್ತು ಪುಣ್ಯಸ್ಥಳಗಳನ್ನು 
ಪರೋಪಕಾರದ ದೃಷ್ಟಿಯಿಂದ ನಮಗೆ ವಿಸ್ತಾರವಾಗಿ ಹೇಳಿರಿ. ॥1೨ ॥1 
ಸೂತ ಉವಾಚ 

ಸಮ್ಯಕೃೃಷ್ಣಂ ಮುನಿಶ್ರೇಷ್ಠಾ ಪರೋಪಕೃತಿವಾಂಛಯಾ I 

ಭವದ್ಧಿಸದಹಂ ವಕ್ಷ್ಮೀ ಶೇಷಪ್ರೋಕಂ ನಿಬೋಧತ 1 


ಸೂತರು ಹೇಳಿದರು 
ಎಲೈ ಶೌನಕಾದಿಗಳೇ! ಪರೋಪಕಾರದ ಆಸೆಯಿಂದ ನಿಮ್ಮಿಂದ ಚೆನ್ನಾಗಿ ಕೇಳಲ್ಪಟ್ಟಿತು. ಈ 
ವಿಷಯದಲ್ಲಿಶ್ರೀಶೇಷದೇವರಿಂದ ಹೇಳಲ್ಪಟ್ಟದ್ದನ್ನುವಿವರಿಸುವೆನು. ॥॥೩ ॥ 


ಶೇಷ ಉವಾಚ 
ಭೋಭೋ ಬ್ರಹ್ಮಸುತಾ ಯೂಯಮಿದಾನೀಂ ಶ್ವಣುತಾದ್ಧತಾಃ I 
ವಕ್ಷೇತವಾಂತರತೀರ್ಥಾನಾಂ ನಾಮಯಾತ್ರಾವಿಧಿಕ್ರಮಮ್‌ ॥೪॥ 
ಇರೆ 
ವಟಸ್ಯ ದಶಹಸಾಂತೇ ಶೂಲಟಂಕೇಶ್ವರಸ್ಥಲಮ್‌ | 


ಉತ್ತರೇ ವರ್ತತೇ ಪುಣ್ಯಂ ಪುಣ್ಯಾತಿಶಯಕಾರಕಮ್‌ 1೫ ॥ 
ಶೂಲಟಂಕೇಶ್ವಧಸ್ತತ್ರ ವರ್ತತೇ ಪರಮೇಶ್ವರ: । 

ಮಾಧವಸ್ಯ ಪ್ರಸಾದಾರ್ಥಂ ವಿಹಾಯಾನಂದಕಾನನ ॥1 ೬॥ 
ತತ್ರ ಗತ್ವಾಚ ಯೇ ಲೋಕಾ ಭಕ್ತ್ಯಾ ತಂ ಪೂಜಯಂತಿ ತೇ ॥ 
ಪತ್ರಪುಷ್ಪಸಲೈಸ್ತೋಯ್ಯೈೆ: ಪ್ರಾಪ್ನುವಂತಿ ಮನೋಗತಮ್‌ 1 ೭॥ 


ರಾತ್ರಮೇಕರಾತ್ರಂ ವಾ ನಿರನ್ನಾಸತ್ರ ಯೇ ಜನಾಃ | 


ತ್ರಿ 
ರುದಾ, ಧಾಯಂ ರುದ್ರಸೂಕಂ ಶಿವಪಂಚಾಕ್ಷರಂ ಮನುಮ್‌ 11೮॥ಟ 
567 


ಹ ರ್‌) 


568 ಪ್ರಯಾಗಮಾಹಾತ್ಮ್ಯಮ್‌ 
ದಕ್ಷಿಣಾಮೂರ್ತಿಮಂತ್ರಂ ವಾಘೋರಮಂತ್ರಂ ಚ ವೈದಿಕಮ್‌ । 


ಜಪಂತಿ ಪ್ರಯತಾತ್ಥಾನಸೇಷಾಂ ಸಿದ್ಧಿ! ಕರೇ ಸ್ಥಿತಾ 1೯॥ 
ತತ್ರ ಜಪಂ ಹುತಂ ದತ್ತಂ ಯತ್ವಿಂಚಿಚ್ಛವತೋಷಣಮ್‌ । 

ಶಂಕರಸ್ಯ ಪ್ರಸಾದೇನ ತಸ್ಯ ಕಾಲಭಯಂ ನ ಹಿ WH ೧೦ 1 
ತಿಲಭಾಂಡೇಶ್ವಧಸತ್ರ ಪಶ್ಚಿಮೇ ವರ್ತತೇ ಶಿವಃ | 

ತಸ್ಯ ಪೂಜನಮಾತ್ರೇಣ ಪ್ರಾಪ್ಯತೇ ಪುಣ್ಯಮುತ್ತಮಮ್‌ W ೧೧॥ 
ಶೂಲಟಂಕೇಶ್ವರೇ ಯೇ ವೈ ತಿಲಭಾಂಡೇಶ್ವರೇ ತಥಾ । 

ರುದ್ರಾಭಿಷೇಕಂ ಕುರ್ವಂತಿ ತೇಷಾಂ ಪುಣ್ಯಮನಂತಕಮ್‌ 1 ೧೨॥ 
ಕರ್ಮಸಾಕ್ಷೀ ಜಗತ್ತೂಜ್ಯಸತ್ತೈವಾಸೇ ವಿನಾಯಕಃ | 

ಸಾಕ್ಷೀವಿನಾಯಕೋ ನಾಮ್ನಾ ಫಲಸಂಪೂರ್ತಿಕಾರಕಃ Wl ೧೩ ॥ 


ಸಂಪೂಜಯಂತಿ ಯೇ ಭಕಾ ಶ್ಯೀ ಸುವಂತಿ ಚ ನಮಂತಿ ಚ । 
ನಿವೇದಯಂತಿ ಯಾತ್ರಾಂ ಚ ತೇಷಾಂ ಪೂರ್ಣಫಲಂ ಲಭೇತ್‌ ॥ ೧೪ ॥ 
ತ್ಯೆ ನ ಪಶ್ಚಿಮೇ ಭಾಗೇ ಕುಲಸಂಭೋಪಸ್ತಿ ಶೋಭನಃ । 


ಬ್ರಹ್ಮಣಾ ಸ್ಥಾಪಿತೋ ಯಜ್ಞೇ ಕುಲವೃದ್ಧಿಕರಸ್ತತಾಮ್‌ 1 ೧೫ ॥ 
ತಂ ಪಶ್ಯಂತಿ ನಮಸ್ಕ 0ತಿ ಸಾಜಯಂತ ಪರಿಕ್ರ ಮೇ । 
ಹಲವರ ಜೇತೇಷಾಂ ಯಾವಚ್ಚಂದ್ರಾ ರ್ಕಮೇದಿನಿ ॥ ೧೬ ॥ 
ತಸ್ಯೋತ್ತರೇ ಸ್ತಿ ಲಲಿತಾ ಕಲ್ಯಾಣೀತಿ ಚ ಗೀಯತೇ । 
ದರ್ಶನಸ್ಪವಪೂಜಾಭಿಸರ್ವೇಷಾಂ ಸರ್ವಕಾಮದಾ 1 ೧೭ ॥ 
ತತೆ ್ಲೈವ ವರ್ತತೇ ಸಾಕ್ಷಾದೀಶ್ಚರೋ ಲಲಿತೇಶ್ವರಃ | 
ತಸ್ಯ ಪೂಜನಮಾತ್ರೇಣ ಜಾಯತೇ ಶಿವವಲ್ಲಭಃ ॥ ೧೮ ॥ 
ವಟಸ್ಯ ಪಶ್ಚಿಮೇ ಭಾಗೇ ಸೂರ್ಯಕುಂಡೋಶಸ್ತಿ ಶೋಭನಃ । 
ಸೂರ್ಯಸತ್ರ ತಪಸ್ತೇಪೇ ಮುನಯೋ ಬಹುವಾಸರಮ್‌ ॥ ೧೯ ॥ 


ಶೇಷದೇವರು ಹೇಳಿದರು--- 


ಎಲೈ ಬ್ರಹ್ಮಪುತ್ರ ರಾದ ಸನಕಾದಿಗಳೇ! ಆದರದಿಂದ ಆಲಿಸಿರಿ. ನಾನು ಅಪ್ರಧಾನವಾದ 
ತಿ i 1 ಒಂದೊಂದೇ ಹೆಸರುಗಳನ್ನು ಕ್ರಮವಾಗಿ ಹೇಳುತ್ತಾ ಅವುಗಳ ಮಹಿಮೆಯನ್ನು 
ವರ್ಣಿಸುತ್ತೇನೆ. ॥ ೪ ॥ ಅಕ್ಷೆಯವಟಕ್ಕೆ ಹತ್ತುಕ್ಕೆಯಳತೆ ದೂರದಲ್ಲಿ ಉತ್ತರಕ್ಕೆ ಶೂಲಟಂಕೇಶ್ವ ರನ 
ಮಂದಿರವಿದೆ. ಇದು ಪುಣ್ಯಕರವೂ ಮತ್ತುಪುಣ್ಯವನು ಬೆಳೆಸತಕ್ಕದ್ದೂ ಆಗಿದೆ. 1೫! ಮಹರುದ್ರ 


ದೇವರು ಶೂಲಟಂಕೇಶ್ವರನಾಗಿ ಶ್ರೀಮಾಧವನ ಅನುಗ್ರ ಹಕ್ಕೋಸ್ಕರ ಆನಂದವನವನು 
ಪರಿತ್ಕಾಗಮಾಡಿ ಇಲ್ಲಿವಿಹಾರಮ ಾಡಿಕೊಂಡಿದ್ದಾರೆ. ।। ೬ ॥ ಅಲ್ಲಿಗೆ ಹೋದ ಭಕ್ತರುಪತ್ರ , ಪುಷ್ಪ 
ಫಲ ಮತ್ತು ಜಲದಿಂದ ಅವನ ನನ್ನು ಪೂಜಿಸಿದವರು ಅವರ ಮನಸ್ಸಿನ ಅಪೇಕ್ಷೆಗಳನ್ನೆಲ್ಲಾ 


ಹೊಂದುವರು. ೭ ಯಾರು ಮೂರು ರಾತ್ರಿಯಾಗಲೀ ಅಥವಾ ಒಂದು ರಾತ್ರಿ ಯಾಗಲೀ 


At 


ಅಧ್ಯಾಯ ೭೬ 569 


ಇಲ್ಲಿ ಇದ್ದು ರುದ್ರಾಧ್ಯಾಯ, ರುದ್ರಸೂಕ್ಕ ಶಿವಪಂಚಾಕ್ಷರಮಂತ್ರ, ದಕ್ಷಿಣಾಮೂರ್ತಿಸ್ತೋತ್ರ, 
ಅಘೋರಮಂತ್ರ ಇವುಗಳನ್ನು ಪ್ರಯತ್ನಪಟ್ಟು ಜಪಿಸುತ್ತಾರೋ, ಅವರಿಗೆ ಅಂಗೈಯಲ್ಲಿಯೇ 
ಸಕಲಸಿದ್ಧಿಯೂ ಇರುವುದು. ॥ ೮-೯ ॥ ಅಲ್ಲಿಮಾಡಿದ ಜಪ, ಹೋಮ, ದಾನ ಸ್ವಲ್ಪವಾದರೂ ಆ 
ಶಿವನನ್ನು ಸಂತುಷ್ಟಿಗೊಳಿಸುವ ಕಾರ್ಯಗಳು, ಇವುಗಳಿಂದ ಈಶ್ವರನು ಪ್ರಸನ್ನನಾಗಿ ಅವರಿಗೆ 
ಅಪಮೃತ್ಯುವಿನ ಅಥವಾ ಯಮನ ಭಯವಿರುವುದಿಲ್ಲ ॥ ೧೦ ॥ ಅಲ್ಲಿಯೇ ಪಶ್ಚಿಮಕ್ಕೆ ಇರುವ 
ತಿಲಭಾಂಡೇಶ್ವರನ ಪೂಜಾ ಮಾಡುವುದರಿಂದ ಉತ್ತಮಪುಣ್ಯಪ್ರಾಪ್ತಿಯಾಗುವುದು. ॥ ೧೧॥ 
ಶ್ರೀಶೂಲ ಟಂಕೇಶ್ವರನಿಗೂ ಮತ್ತು ತಿಲಭಾಂಡೇಶ್ವರನಿಗೂ ರುದ್ರಾಭಿಷೇಕವನ್ನುಮಾಡುವವರು 
ಅನಂತ ಪುಣ್ಯವನ್ನು ಪಡೆಯುವರು. ।। ೧೨ ॥ ಅಲ್ಲಿ ಜಗತ್ತಿಗೆ ಕಣ್ಣಿನಂತಿದ್ದು, ಸಕಲಕರ್ಮಗಳಿಗೆ 
ಸಾಕ್ಷಿಯಾಗಿರುವ ಸಾಕ್ಷೀವಿನಾಯಕನು ಇದ್ದಾನೆ; ಇವನು ಫಲಗಳಿಗೆ ಪರಿಪೂರ್ಣತೆಯನ್ನು 
ತಂದುಕೊಡುವನು. ।। ೧೩ ॥ ಇವನನ್ನು ಯಾರು ಚೆನ್ನಾಗಿ ಪೂಜಿಸಿ, ಭಕ್ತಿಯಿಂದ ನಮಸ್ಕರಿಸಿ ತಮ್ಮ 
ಯಾತ್ರೆಯ ವಿವರಗಳನ್ನು ನಿವೇದನೆ ಮಾಡಿಕೊಳ್ಳುತ್ತಾರೋ ಅವರುಗಳಿಗೆ ಯಾತ್ರೆಯ 
ಪೂರ್ಣಫಲವು ದೊರಕುವುದು. ॥ ೧೪ ॥ ಅದಕ್ಕೆ ಪಶ್ಚಿಮಕ್ಕೆ ಮಂಗಳಕರವಾದ ಬ್ರಹ್ಮದೇವರಿಂದ 
ಸ್ಥಾಪಿತವಾದ ಕುಲಸ್ಥಂಭವಿದೆ. ಇದು ವಂಶವನ್ನುಉದ್ದಾರ ಮಾಡತಕ್ಕದ್ದು ॥ ೧೫ ॥1ಇದನ್ನುದರ್ಶನ 
ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳಿಂದ ಯಾರು ಪೊಜಿಸುವರೋ ಅವರ ವಂಶವು ಸೂರ್ಯ, 
ಚಂದ್ರ ಮತ್ತು ಭೂಮಿಯಿರುವವರೆಗೂ ವೃದ್ಧಿಗೊಳ್ಳುವುದು. ॥ ೧೬ ॥ ಅದಕ್ಕೆ ಉತ್ತರದಲ್ಲಿ 
ಕಲ್ಯಾಣಿಯೆಂದೆನಿಸುವ ಲಲಿತೆಯು (ಪಾರ್ವತೀದೇವಿ) ಇದ್ದಾಳೆ; ಇವಳ ದರ್ಶನ ಮತ್ತುಸ್ಫೋತ್ರ 
ಮಾಡುವುದರಿಂದ ಎಲ್ಲರ ಇಷ್ಟಾರ್ಥಗಳೂ ನೆರವೇರುವುದು. ॥ ೧೭ ॥। ಅಲ್ಲಿಯೇ ಈ 
ಲಲಿತಾದೇವಿಯ ಪತಿಯಾದ ಲಲಿತೇಶ್ವರನಿದ್ದು, ಅವನ ದರ್ಶನ ಮಾಡುವವರು ಶಿವಪ್ರಿಯ 
ರಾಗುತ್ತಾರೆ ॥ ೧೮ ।। ಅಕ್ಷಯವಟವೃಕ್ಷದ ಪಶ್ಚಿಮಕ್ಕೆ ಮಂಗಳಕರವಾದ ಸೂರ್ಯಕುಂಡವಿದೆ. ಅಲ್ಲಿ 
ಸೂರ್ಯದೇವನೂ ಯಷಿಗಳೂ ಬಹುದಿವಸ ತಪಸ್ತುಮಾಡಿದರು. ॥ ೧೯ ॥ 


ಯಷಯ ಊಚುಃ 
ಕುತಸ್ಸೋ5ತ್ರ ತಪಸ್ಟೇಪೇ ಭಾಸ್ಕರೋ ದೇವಸತ್ತಮಃ । 
ತದ್‌ ಬ್ರೂಹಿ ಸೂತ ನಸ್ಪರ್ವಂ ಶ್ರವಣೇಚ್ಛಾವಗಾಹತೇ ॥ ೨೦ ॥ 


ಯಷಿಗಳು ಹೇಳಿದರು 
ಎಲೈ ಸೂತಪುರಾಣಿಕರೇ! ೇವಶ್ರೇಷ್ಠನಾದ ಸೂರ್ಯನು ಏತಕ್ಕಾಗಿ ಇಲ್ಲಿ ತಪಸ್ಸು 

ಮಾಡಿದನು? ಇದನ್ನುಹೇಳಿರಿ. ಇದನ್ನುಕೇಳಲು ನಮಗೆ ಇಚ್ಛೆಯಾಗುತ್ತಿದೆ. ॥೨೦ ॥ 
ಸೂತ ಉವಾಚ 

ವೇದೋದಿತಾನಿ ಕರ್ಮಾಣಿ ಸ್ಪರ್ಗಮೋಕ್ಷಕರಾಣಿ ಚ। 

ತೇಷಾಂ ಪ್ರವರ್ತಕ: ಸೂರ್ಯಸಪಸೇಪೇ ಪುರಾನಘಾಃ 1 ೨೧ ॥ 

ಏವಂ ತಪಸ್ಯತಸ್ಪಸ್ಥ ಶೌನಕಾದ್ಯಾ ಮಹರ್ಷಯಃ | 

ಪ್ರಸನ್ನಸಪಸಾತ್ಯರ್ಥಂ ತಮಾಹ ವಟಮಾಧವಃ ॥ ೨೨ ॥ 


568 ಪ್ರಯಾಗಮಾಹಾತ್ಮ್ಯಮ್‌ 
ದಕ್ಷಿಣಾಮೂರ್ತಿಮಂತ್ರಂ ವಾಘೋರಮಂತ್ರಂ ಚ ವೈದಿಕಮ್‌ | 


ಜಪಂತಿ ಪ್ರಯತಾತ್ಥಾನಸ್ಟೇಷಾಂ ಸಿದ್ದಿ; ಕರೇ ಸ್ಥಿತಾ uF un 
ತತ್ರ ಜಪಂ ಹುತಂ ದತಂ ಯತ್ವಿಂಚಿಚ್ಛಿವತೋಷಣಮ್‌ । 
ಶಂಕರಸ್ಯ ಪ್ರಸಾದೇನ ತಸ್ಯ ಕಾಲಭಯಂ ನ ಹಿ u ೧೦ 
RACE ಪಶ್ಚಿಮೇ ವರ್ತತೇ ಶಿವಃ । 

ತಸ್ಯ ಪೂಜನಮಾತ್ರೇಣ ಪ್ರಾಪ್ಯತೇ ಪುಣ್ಯಮುತ್ತಮಮ್‌ ॥ ೧೧ ॥ 
ಶೂಲಟಂಕೇಶ್ವರೇ ಯೇ ವೈ ತಿಲಭಾಂಡೇಶ್ವರೇ ತಥಾ | 
ರುದ್ರಾಭಿಷೇಕಂ ಕುರ್ವಂತಿ ತೇಷಾಂ ಪುಣ್ಯಮನಂತಕಮ್‌ ॥ ೧೨॥ 
ಕರ್ಮಸಾಕ್ಷೀ ಜಗತ್ಪೂಜ್ಯಸತ್ತ್ಯೈವಾಸ್ತೇ ವಿನಾಯಕಃ । 
ಸಾಕ್ಷೀವಿನಾಯಕೋ ನಾಮ್ನಾ ಫಲಸಂಪೂರ್ತಿಕಾರಕಃ i ೧೩ ॥ 


ಸಂಪೂಜಯಂತಿ ಯೇ ಭಕ್ತ್ಯಾ ಸುವಂತಿ ಚ ನಮಂತಿ ಚ। 
ನಿವೇದಯಂತಿ ಯಾತ್ರಾಂ ಚ ತೇಷಾಂ ಪೂರ್ಣಫಲಂ ಲಭೇತ್‌ ॥ ೧೪ ॥ 
ತಸ್ಯೈವ ಪಶ್ಚಿಮೇ ಭಾಗೇ ಕುಲಸಂಭೋ ಸ್ತಿ ಶೋಭನಃ । 


ಬ್ರಹ್ಮಣಾ ಸ್ಥಾಪಿತೋ ಯಜ್ಞೇ ಕುಲವೃದ್ಧಿಕರಸ್ತತಾಮ್‌ ॥ ೧೫ ॥ 
ತಂ ಪಶ್ಯಂತಿ ನಮಸ್ಕಂತಿ ಪೂಜಯಂತಿ ಪರಿಕ್ರಮೈಃ | 
ಕುಲವೃದ್ಧಿರ್ಭವೇತ್ರೇಷಾಂ ಯಾವಚ್ಚಂದ್ರಾ ್ರಿರ್ಕಮೇದಿನಿ 1 ೧೬ ॥ 
ತಸ್ಯೋತ್ತರೇಶಸ್ತಿ ಲಲಿತಾ ಕಲ್ಯಾಣೀತಿ ಚ ಗೀಯತೇ । 
ದರ್ಶನಸ್ಪವಪೂಜಾಭಿಸರ್ವೇಷಾಂ ಸರ್ವಕಾಮದಾ W ೧೭ ॥ 
ತತ್ಸೈವ ವರ್ತತೇ ಸಾಕ್ಷಾದೀಶ್ವ್ಲರೋ ಲಲಿತೇಶ್ವರಃ । 

ತಸ್ಯ ಪೂಜನಮಾತ್ರೇಣ ಜಾಯತೇ ಶಿವವಲ್ಲಭಃ ॥ ೧೮ ॥ 
ವಟಸ್ಯ ಪಶ್ಚಿಮೇ ಭಾಗೇ ಸೂರ್ಯಕುಂಡೋಪಸ್ತಿ ಶೋಭನ: । 
ಸೂರ್ಯಸತ್ರ ತಪಸ್ಟೇಪೇ ಮುನಯೋ ಬಹುವಾಸರಮ್‌ 1 OF 


ಶೇಷದೇವರು ಹೇಳಿದರು--- 


ಎಲ್ಳೆ ಬ್ರಹ್ಮಪುತ್ರರಾದ ಸನಕಾದಿಗಳೇ! ಆದರದಿಂದ ಆಲಿಸಿರಿ. ನಾನು ಅಪ್ರಧಾನವಾದ 
೦ದೂ ೨ದೇ ಹೆಸರುಗಳೆನ್ನು ಕ್ರ ಕೃಮವಾಗಿ ಹೇಳುತ್ತಾ ಅವುಗಳ ಮಹಿಮೆಯನ್ನು 
. ೪ ಅಕ್ಚಯವಟಕ್ಕೆ ಹತ್ತುಕ್ಕೆಯಳತೆ ದೂರದಲ್ಲಿ ಉತ್ತರಕ್ಕೆ ಶೂಲಟಂಕೇಶ್ವರನ 
ಣ.ಕರವೂ ಮತ್ತುಪುಣ್ಯವನ್ನುಬೆ ಬೆಳೆಸತಕ್ಕದ್ದೂ ಆಗಿದೆ. 1೫ ಮಹರುದ್ರ 
ಲಟಂಕೇಶ್ವರನಾಗಿ ಶ್ರೀಮಾಧವನ ಅನುಗ್ರ ಹಕ್ಕೋಸ್ಕರ ಆನಂದವನವನ್ನು 
ರಿತ್ಯಾಗಮಾಡಿ ಇಲ್ಲಿವಿಹಾರಮಾಡಿಕೊಂಡಿದ್ದಾರೆ. 1೬1೮ ಅಲ್ಲಿಗೆ ಹೋದ ಭಕ್ತರುಪತ್ರ, ಪುಷ್ಪ. 
ಫಲ ಮತ್ತು ಜಲದಿಂದ ಅವನನ್ನು ಪೂಜಿಸಿದವರು ಅವರ ಮನಸ್ಸಿನ 'ಅಪೇಕ್ಟೆಗಳನೆಲ್ಲಾ 
1೭1 


(೩0 

7a 

[2 

ಇ 

= 

ಸ 4 


tL 
ಇ] 
> 


ತ 
L 
ಸ 


। ಯಾರು ಮೂರು ರಾತ್ರಿಯಾಗಲೀ ಅಥವಾ ಒಂದು ರಾತ್ರಿಯಾಗಲೀ 


ಅಧ್ಯಾಯ ೭೬ 569 


ಇಲ್ಲಿ ಇದ್ದು ರುದ್ರಾಧ್ಯಾಯ, ರುದ್ರಸೂಕ್ತ ಶಿವಪಂಚಾಕ್ಟರಮಂತ್ರ, ದಕ್ಷಿಣಾಮೂರ್ತಿಸ್ತೋತ್ರ, 
ಅಘೋರಮಂತ್ರ ಇವುಗಳನ್ನು ಪ್ರಯತ್ನಪಟ್ಟು ಜಪಿಸುತ್ತಾರೋ, ಅವರಿಗೆ ಅಂಗೈಯಲ್ಲಿಯೇ 
ಸಕಲಸಿದ್ಧಿಯೂ ಇರುವುದು. ॥ ೮-೯ ॥ ಅಲ್ಲಿಮಾಡಿದ ಜಪ, ಹೋಮ, ದಾನ ಸ್ವಲ್ಪವಾದರೂ ಆ 
ಶಿವನನ್ನು ಸಂತುಷ್ಟಿಗೊಳಿಸುವ ಕಾರ್ಯಗಳು, ಇವುಗಳಿಂದ ಈಶ್ವರನು ಪ್ರಸನ್ನನಾಗಿ ಅವರಿಗೆ 
ಅಪಮೃತ್ಯುವಿನ ಅಥವಾ ಯಮನ ಭಯವಿರುವುದಿಲ್ಲ. ॥॥ ೧೦ ॥। ಅಲ್ಲಿಯೇ ಪಶ್ಚಿಮಕ್ಕೆ ಇರುವ 
ತಿಲಭಾಂಡೇಶ್ವರನ ಪೂಜಾ ಮಾಡುವುದರಿಂದ ಉತಮಪುಣ್ಯಪ್ರಾಪಿಯಾಗುವುದು. ॥ ೧೧ ॥ 
ಶ್ರೀಶೂಲ ಟಂಕೇಶ್ವರನಿಗೂ ಮತ್ತು ತಿಲಭಾಂಡೇಶ್ವರನಿಗೂ ರುದ್ರಾಭಿಷೇಕವನ್ನು ಮಾಡುವವರು 
ಅನಂತ ಪುಣ್ಯವನ್ನು ಪಡೆಯುವರು. ॥ ೧೨ ॥ ಅಲ್ಲಿ ಜಗತಿಗೆ ಕಣ್ಣಿನಂತಿದ್ದು, ಸಕಲಕರ್ಮಗಳಿಗೆ 
ಸಾಕ್ಷಿಯಾಗಿರುವ ಸಾಕ್ಷೀವಿನಾಯಕನು ಇದ್ದಾನೆ; ಇವನು ಫಲಗಳಿಗೆ ಪರಿಪೂರ್ಣತೆಯನ್ನು 
ತಂದುಕೊಡುವನು. ॥ ೧೩ ॥ ಇವನನ್ನು ಯಾರು ಚೆನ್ನಾಗಿ ಪೂಜಿಸಿ, ಭಕ್ತಿಯಿಂದ ನಮಸ್ಕರಿಸಿ ತಮ್ಮ 
ಯಾತ್ರೆಯ ವಿವರಗಳನ್ನು ನಿವೇದನೆ ಮಾಡಿಕೊಳ್ಳುತಾರೋ ಅವರುಗಳಿಗೆ ಯಾತ್ರೆಯ 
ಪೂರ್ಣಫಲವು ದೊರಕುವುದು. ॥ ೧೪ ॥ ಅದಕ್ಕೆ ಪಶ್ಚಿಮಕ್ಕೆ ಮಂಗಳಕರವಾದ ಬ್ರಹ್ಮದೇವರಿಂದ 
ಸ್ಥಾಪಿತವಾದ ಕುಲಸ್ಥಂಭವಿದೆ. ಇದು ವಂಶವನ್ನು ಉದ್ದಾರ ಮಾಡತಕ್ಕದ್ದು ।। ೧೫ ॥ಇದನ್ನುದರ್ಶನ 
ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳಿಂದ ಯಾರು ಪೂಜಿಸುವರೋ ಅವರ ವಂಶವು ಸೂರ್ಯ, 
ಚಂದ್ರ ಮತ್ತು ಭೂಮಿಯಿರುವವರೆಗೂ ವೃದ್ಧಿಗೊಳ್ಳುವುದು. ॥ ೧೬ ॥। ಅದಕ್ಕೆ ಉತ್ತರದಲ್ಲಿ 
ಕಲ್ಯಾಣಿಯೆಂದೆನಿಸುವ ಲಲಿತೆಯು (ಪಾರ್ವತೀದೇವಿ) ಇದ್ದಾಳೆ; ಇವಳ ದರ್ಶನ ಮತ್ತುಸ್ಟೋತ್ರ 
ಮಾಡುವುದರಿಂದ ಎಲ್ಲರ ಇಷ್ಟಾರ್ಥಗಳೂ ನೆರವೇರುವುದು. ॥ ೧೭ ॥ ಅಲ್ಲಿಯೇ ಈ 
ಲಲಿತಾದೇವಿಯ ಪತಿಯಾದ ಲಲಿತೇಶ್ವರನಿದ್ದು ಅವನ ದರ್ಶನ ಮಾಡುವವರು ಶಿವಪ್ರಿಯ 
ರಾಗುತ್ತಾರೆ ॥ ೧೮ ।। ಅಕ್ಷಯವಟವೃಕ್ಷದ ಪಶ್ಚಿಮಕ್ಕೆ ಮಂಗಳಕರವಾದ ಸೂರ್ಯಕುಂಡವಿದೆ. ಅಲ್ಲಿ 
ಸೂರ್ಯದೇವನೂ ಯಷಿಗಳೂ ಬಹುದಿವಸ ತಪಸ್ತುಮಾಡಿದರು. ॥ ೧೯ ॥1 


ಯಷಯ ಊಚುಃ 
ಕುತಸ್ಸೋತತ್ರ ತಪಸೇಪೇ ಭಾಸ್ಕರೋ ದೇವಸತ್ತಮಃ 1 
ತದ್‌ ಬ್ರೂಹಿ ಸೂತ ನಸರ್ವಂ ಶ್ರವಣೇಚ್ಛಾವಗಾಹತೇ ॥1 ೨೦ ॥ 


ಯಷಿಗಳು ಹೇಳಿದರು 
ಎಲ್ಫೆ ಸೂತಪುರಾಣಿಕರೇ! ದೇವಶ್ರೇಷ್ಠನಾದ ಸೂರ್ಯನು ಏತಕ್ಕಾಗಿ ಇಲ್ಲಿ ತಪಸ್ಸು 

ಮಾಡಿದನು? ಇದನ್ನು ಹೇಳಿರಿ. ಇದನ್ನುಕೇಳಲು ನಮಗೆ ಇಚ್ಚೆಯಾಗುತ್ತಿದೆ. 1೨೦ ॥1 
ಸೂತ ಉವಾಚ 

ವೇದೋದಿತಾನಿ ಕರ್ಮಾಣಿ ಸ್ವರ್ಗಮೋಕ್ಕಕರಾಣಿ ಚ। 

ತೇಷಾಂ ಪ್ರವರ್ತಕಃ ಸೂರ್ಯಸಪಸೇಪೇ ಪುರಾನಘಾಃ I ೨೧ ॥ 

ಏವಂ ತಪಸ್ಯತಸಸ್ಯ ಶೌನಕಾದ್ಯಾ ಮಹರ್ಷಯಃ । 

ಪ್ರಸನ್ನಸಪಸಾತ್ಯರ್ಥಂ ತಮಾಹ ವಟಮಾಧವಃ 11 ೨೨ ॥॥ 


570 ಪ್ರಯಾಗಮಾಹಾತ್ಮ್ಯಮ್‌ 
ಸೂತರು ಹೇಳಿದರು 
ಎಲೈ ಅನಘರಾದ ಶೌನಕಾದಿಗಳೇ! ವೇದಗಳಲ್ಲಿ ಹೇಳಿರತಕ್ಕ ಕರ್ಮಗಳು ಸ್ವರ್ಗ ಮತ್ತು 
ಮೋಕ್ಷಗಳನ್ನು ಕೊಡತಕ್ಕವುಗಳಾಗಿದ್ದು ಅವುಗಳ ಪ್ರವರ್ತಕನೂ ಸೂರ್ಯನೇ. ಅಂತಹ 
ಸೂರ್ಯನು ಹಿಂದೆ ಇಲ್ಲಿ ತಪಸ್ಸು ಮಾಡಿದ್ದನು. ॥। ೨೧ ॥ ಎಲೈ ಶೌನಕಾದಿ ಮಹರ್ಷಿಗಳೇ। ಈ 
ರೀತಿಯಾಗಿ ತಪಸ್ಸುಮಾಡಿದ ಆ ಸೂರ್ಯನಿಗೆ ಸಂತುಷ್ಠನಾದ ಮಾಧವನು ಹೇಳಿದನು. 11೨೨ ॥ 
ಮಾಧವ ಉವಾಚ 
ತಪನ ತಂ ತಪಃ ಕಸ್ಥಾತಪಸ್ಯತೊ ಶ್ರೀ ಪತಾಪನಮ್‌ । 
ತದ್‌ ಬ್ರೂಹಿ ತಪಸಾಂ ಶ್ರೇಷ್ಠ ತಪಸಃ ಕಾರಣಂ ಪರಮ್‌ Il ೨೩ ॥ 
ಮಾಧವದೇವರು ಹೇಳಿದರು-- 
ಬೆಳಗುತ್ತಿರುವ ಸೂರ್ಯನೇ! ಇಲ್ಲಿ ಮಹಾಕಷ್ಟಕರವಾದ ತಪಸ್ಸನ್ನು ಏತಕ್ಕಾಗಿ 
ಮಾಡುತಿದ್ದೀಯೆ? ತಪಸ್ವಿಗಳಿಗೆ ಅಗ್ರಗಣ್ಯನಾಗಿರುವವನೇ! ಅದನ್ನುಹೇಳು. 12೩ । 
ಸೂರ್ಯ ಉವಾಚ 
ಭಗವಂಸಪತಾಂ ಕೇನ ಕರ್ಮಣಾ ಸ್ಕಾಮಹಂ ಪ್ರಭುಃ । 


ಸರ್ವೇಷಾಂ ಕರ್ಮಫಲದಸ್ಪನ್ನಮಾಚಕ್ಷ ಮಾಧವ ॥| ೨೪ ॥ 
ಇದಂ ಹಿ ತ್ವಶ್ಚ್ರಿಯಂ ಕ್ಷೇತ್ರಂ ದೃಷ್ಟ್ವಾನಾನ್ಯತ್ರ ಮೇ ಮನಃ । 
ಗಂತುಮುತ್ತಹತೇ ನಾಥ ತತೋತತ್ಮೈವ ವಸಾಮ್ಯಹಮ್‌ Wl ೨೫ ॥ 


ಇತಿ ಸೌರಂ ವಚಃ ಶ್ರುತ್ವಾ ಮಾಧವೋ ಭಕವತಲ । 
ಪ್ರತ್ಯುವಾಚ ವಚೋ ರಮ್ಯಂ ಸೂರ್ಯಮಾತ್ಮಸ್ವರೂಪಿಣಮ್‌ ॥ ೨೬॥ 
ಸೂರ್ಯನು ಹೇಳಿದನು-- 


ಹೇ ಭಗವಂತನೇ! ಏನು ಕರ್ಮ ಮಾಡುವುದರಿಂದ ನಾನು ಶಪಸ್ವಿಗಳಿಗೆ 
ಪ್ರಭುವಾಗುವೆನು? ಮತ್ತು ಎಲ್ಲರಿಗೂ ಅವರವರ ಕರ್ಮಗಳಿಗೆ ಫಲ ಕೊಡುವೆನು? 11೨೪ 11 ಈ 
ಕ್ಷೇತ್ರವು ನಿನಗೆ ಪ್ರಿಯವಾದುದು ಎಂದು ತಿಳಿದು ಬೇರೆಲ್ಲಿಯೂ ಹೋಗಲು ನನ್ನಮನಸ್ಸುಒಪುತಿಲ್ಲ. 
ಸ್ವಾಮಿಯೇ! ನಾನು ಇಲ್ಲಿಯೇ ವಾಸಿಸುವೆನು. ॥ ೨೫ ॥॥ ಈ ರೀತಿಯಾಗಿ ಹೇಳಿದ ಸೂರ್ಯನ 
ಮಾತನ್ನು ಕೇಳಿದ ಭಕ್ತವತ್ಸಲನಾದ ಮಾಧವನು ಅಂತರ್ಯಾಮಿಯಾಗಿ ತನ್ನ ಸವಿತೃನಾಮಕ 
ಭಗವದ್ರೂಪವುಳ್ಳೆ ಆಸೂರ್ಯನನ್ನುಕುರಿತು ಹೇಳಿದನು. 1೨೬ ॥ 


ಸಂತುಷ್ಠಸಪಸಾ ತೇ5ಹಂ ಪ್ರಯಚ್ಛಾಮಿ ತವೇಪ್ಲಿತಮ್‌ । 

ಮದಾಜ್ಞಯಾ ತಂ ಸರ್ವೇಷಾಮಾದಿತ್ಯಾನಾಂ ಪ್ರಭುರ್ಭವ I ೨೭ ॥ 
ಸ್ಪನ್ನಾನಂ ಗಚ್ಛ ಭದ್ರಂ ತೇ ಜಗತಾಂ ಧುರಮಾವಹ । 

ಸರ್ವೇಷಾಂ ತ್ವದ್ವಿನಾ ಕರ್ಮ ಸರ್ವಂ ಲುಪಂ ಭವಿಷ್ಯತಿ ೨೮ ॥ 


ಅಧ್ಯಾಯ ೭೬ 571 
ಅತ್ರಾಪ್ಯಂಶೇನ ತಿಪ್ಪಸ್ವ ಕೃತ್ವಾಸ್ಥಾನಮನುತ್ತಮಮ್‌ । 
ಫಲದೋ ಭವ ಭಕಾನಾಂ ಯಾತ್ರಿಕಾಣಾಂ ವಿಶೇಷತಃ ೨೯ ॥ 
ಆದಿಷ್ಟೋ ಮಾಧವೇನೈವಮೋಮಿತ್ಯುಕಾ ರಿ ಗಭಸಿಮಾನ್‌ । 
ಸ್ವಸ್ಥಾನಂ ಪರಮಂ ಚಕ್ರೇ ಸೂರ್ಯಕುಂಡಂ ಮನೋಹರಮ್‌ ॥ ೩೦॥ 
ರೋಗಾಪನೋದನಂ ನಾಮ ಸ್ನಾತಾನಾಂ ಬಲವರ್ಥನಮ್‌ । 


ಕ್ಹಯಾಪಸ್ಥಾರಕುಷ್ಠಾದಿಮಹಾರೋಗನಿವಾರಣಮ್‌ ೩೧ ॥ 
ಅತೋತತ್ರ ಸೂರ್ಯಕುಂಡೇ ಯೇ ಸ್ನಾನಂ ಕುರ್ವಂತಿ ಮಾನವಾಃ । 
ಮುಚ್ಯಂತೇ ಸರ್ವರೋಗೇಭ್ಯಃ ಪಾಪೇಭ್ಯಶ್ವ ಮುನೀಶ್ಚರಾಃ 11 ೩೨ ॥ 
ಸೂರ್ಯಕುಂಡೇ ನರಃ ಸ್ನಾತ್ವಾ ಯಃ ಕುರ್ಯಾತೂರ್ಯಪೂಜನಮ್‌ । 
ಯಾವಣಜ್ಞನ್ನ ನಿರೋಗೀಸ್ಯಾದಿತಿ ಮಾಧವಶಾಸನಮ್‌ I ೩೩ ॥ 
ದೇವಾಶ್ಚ ಯಷಯಸ್ಪರ್ವೇ ಸೂರ್ಯಕುಂಡೇ ಸಮಂತತಃ ॥ 

ತಿಷ್ಠಂತಿ ಸ್ವಾಶ್ರಮಾನ್ಯತ್ವಾಸೂರ್ಯಭಕ್ತಿಪರಾಯಣಾಃ I ೩೪ ॥ 


ಪುಷ್ಯಾರ್ಕವಾಸರೇ ಪ್ರಾಪ್ತೇ ರವಾವನುದಿತೇ ಸತಿ | 

ಸ್ನಾತ್ವಾ ಕುಂಡೇ ವಿಧಾನೇನ ಸೂರ್ಯಂ ಸಂಪೂಜಯಂತಿ ಯೇ ॥ ೩೫ ॥ 
ಆರೋಗ್ಯಂ ಪರಮಾಂ ವೃದ್ಧಿಂ ತೇಜಸ್ಟೇಜಸ್ಪಿನಸುತಾನ್‌ | 

ಲಭಂತೇ ತೇ ಮಹಾವಿದ್ಯಾಂ ಸೂರ್ಯಲೋಕಂ ವ್ರಜಂತಿಚ ॥೩೬॥ 
ದಕ್ಷಿಣಂ ಕರಿಷ್ಯಂತಿ ಸೂರ್ಯಕುಂಡಸ್ಯ ಯೇ ನರಾಃ । 


ಪ 


೬ 

ಪ್ರದಕ್ಷಿಣೀಕೃತಂ ಸರ್ವಂ ತೈ: ಪೂರ್ಣಾವನಿಮಂಡಲಮ್‌ I ೩೭ ॥ 
ಯೇ ಕುರ್ವಂತಿ ನಮಸ್ಕಾರಾನ್‌ ಸೌರಮಂತ್ರೈರ್ಯಥಾವಿಧಿ I 

ಯಚಾ ಕಲ್ಪೇನ ತೇ ಸದ್ಯಃ ಪ್ರಾಪ್ನವಂತೀಪ್ಲಿತಂ ಫಲಮ್‌ ॥ ೩೮ ॥ 
ಭಾನೌ ಭಾನೌ ಮಹಾಪೂಜಾಂ ಸಂಕ್ರಾಂತಿಷು ವಿಶೇಷತಃ । 

ಮನುಜಾ ಯೇ ಕರಿಷ್ಯಂತಿ ಸ್ವೇಷ್ಟಂ ತೇಷಾಂ ಭವಿಷ್ಯತಿ || ೩೯ ॥ 
ಸಂಕ್ರಾಂತಿಷು ತುಲಾದಾನಂ ವಿಶೇಷಾದ್ವಿಷುವಾಯನೇ । 

ಯೇ ಕುರ್ವಂತಿ ಯಥಾಶಕ್ತ್ಯಾ ಸೂರ್ಯಸೇಭ್ಯಃ ಪ್ರಸೀದತಿ 1೪೦ ॥ 
ಏವಂ ವಸ್ಸೂರ್ಯಕುಂಡಸ್ಕ ಮಹಿಮಾ ವರ್ಣಿತೋ 5ನಫಾಃ । 
ಅಥಾನ್ಕಾನ್ಮಪಿ ತೀರ್ಥಾನಿ ಪ್ರವಕ್ಷ್ಯಾಮಿ ನಿಬೋಧತ Il ೪೧ I 


|| ಇತಿ ಷಟಪತಿತಮೋತಧ್ಯಾಯಃ || 


ಮಾಧವನು ಹೇಳಿದನು 
“ನಿನ್ನ ತಪಸ್ಸಿನಿಂದ ನಾನು ಸಂತುಷ್ಠಗೊಂಡಿದ್ದೇನೆ. ತಪಸ್ಸಿನಿಂದ ನೀನು 
ಬಯಸುತ್ತಿರುವುದನ್ನು ಕೊಡುವೆನು. ನನ್ನ ಆಜ್ಞೆಯಿಂದ ನೀನು ಎಲ್ಲ ಆದಿತ್ಯರುಗಳಿಗೂ 


572 ಪ್ರಯಾಗಮಾಹಾತ್ಮ್ಯಮ್‌ 


ಅಧಿಪನಾಗು. ॥೨೭ 1 ನೀನು ನಿನ್ನಸ್ಥಾನಕ್ಕೆ ಹೋಗಿ. ಜಗತ್ತಿನ ಭಾರವನ್ನುವಹಿಸು, ಬಿಟ್ಟರೆ ಎಲ್ಲರ 
ಕರ್ಮಗಳೂ ಲೋಪವಾಗುವುದು, ನಿನಗೆ ಮಂಗಳವಾಗಲಿ. ॥೨೮ ।। ಇಲ್ಲಿಕೂಡ ನೀನು ಒಂದು 
ಅಂಶದಿಂದ ಇದ್ದು ಈ ಸ್ಥಾನವನ್ನು ಅತ್ಯುತ್ತಮವಾದುದನ್ನಾಗಿ ಮಾಡು. ಭಕ್ತರಿಗೂ ಅದರಲ್ಲೂ 
ಯಾತ್ರಿಕರಿಗೆ, ಫಲಗಳನ್ನು ಕೊಡತಕ್ಕವನಾಗು.'' ॥ ೨೯ ॥ ಮಾಧವನಿಂದ ಈ ರೀತಿಯಾಗಿ 
ಆಜ್ಞಪ್ಪನಾದ ಸೂರ್ಯನು ""ಓಂ'' ಎಂದು ಹೇಳಿ ಸ್ವಸ್ಥಾನವನ್ನು ಸೇರಿದ್ದಲ್ಲದೆ, ಸೂರ್ಯಕುಂಡ 
ವನ್ನು ಪರಮೋತೃಷ್ಠವಾದದ್ದನ್ನಾಗಿಯೂ ಮನೋಹರವಾದದ್ದನ್ನಾಗಿಯೂ ಮಾಡಿದನು. 
॥ ೩೦ ॥ ಈ ಸೂರ್ಯಕುಂಡವು ರೋಗಪರಿಹಾರಕವೆಂಬ ಹೆಸರನ್ನು ಹೊಂದಿದೆ ಮತ್ತು ಸ್ನಾನ 
ಮಾಡಿದವರ ಬಲವನ್ನುಹೆಚ್ಚಿಸುವುದು, ಹಾಗೂ ಕ್ಷಯ, ಮೂರ್ಛೆ ಮತ್ತು ಕುಷ್ಠರೋಗಗಳಂತಹ 
ಮಹಾರೋಗಗಳನ್ನೂನಿವಾರಣೆ ಮಾಡುವುದು. ॥॥೩೧ ಎಲೈ ಮುನೀಶ್ವರರೇ! ಆದ್ದರಿಂದ ಈ 
ಸೂರ್ಯಕುಂಡದಲ್ಲಿ ಸ್ನಾನ ಮಾಡುವವರು ಸರ್ವಪಾಪಗಳಿಂದಲೂ ಮತ್ತು ಸರ್ವರೋಗ 
ಗಳಿಂದಲೂ ಮುಕ್ತರಾಗುತ್ತಾರೆ. ॥ ೩೨ ॥ ಈ ಸೂರ್ಯಕುಂಡದಲ್ಲಿಸ್ನಾನ ಮಾಡಿ ಸೂರ್ಯನನ್ನು 
ಪೂಜಾ ಮಾಡಿದವರು ಆಯುಸ್ಸು ಇರುವವರೆಗೂ ನಿರೋಗಿಗಳಾಗಿ ಇರುತ್ತಾರೆಂದು 
ಶ್ರೀಮಾಧವನ ಶಾಸನವು. ॥1೩೩ ।। ದೇವತೆಗಳೂ ಯಷಿಗಳೂ ಸೂರ್ಯಕುಂಡದ ಸುತ್ತಲೂ ತಮ್ಮ 
ತಮ್ಮ ಆಶ್ರಮಗಳನ್ನು ಮಾಡಿಕೊಂಡು ಯಾವಾಗಲೂ ಇರುತ್ತಾರೆ. ॥ ೩೪ ॥ 
ಪುಷ್ಯಾರ್ಕಯೋಗದಿಂದ ಕೂಡಿದ ರವಿವಾರದಲ್ಲಿ ಸೂರ್ಯನು ಉದಯಿಸುವ ಮೊದಲೇ 
ಸೂರ್ಯಕುಂಡದಲ್ಲಿಸ್ನಾನ ಮಾಡಿ ವಿಧಿವತ್ತಾಗಿ ಸೂರ್ಯನನ್ನುಪೂಜಿಸುವರು, ಆರೋಗ್ಯವನ್ನು, 
ಏಳಿಗೆಯನ್ನುತೇಜಸ್ಸನ್ನುಪಡೆಯುವುದಲ್ಲದೆ ತೇಜಸ್ವಿಯಾದ ಮಕ್ಕಳನ್ನೂಪಡೆಯುತಾರೆ. ಇವರು 
ಮಹಾವಿದ್ಯೆಯನ್ನು ಪಡೆದು ಸೂರ್ಯಲೋಕವನ್ನು ಕುರಿತು ಹೋಗುವರು. ಇದು ಖಂಡಿತವು. 
॥ ೩೫-೩೬ ॥ ಯಾರು ಸೂರ್ಯಕುಂಡದ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಾರೋ ಅವರು ಇಡೀ 
ಭೂಮಂಡಲವನ್ನೇ ಪ್ರದಕ್ಷಿಣೆ ಮಾಡುತ್ತಿದ್ದಾರೆಂದು ತಿಳಿಯಬೇಕು. ॥ ೩೭ ॥॥ ಯಾರು 
ಸೌರಮಂತ್ರಗಳಿಂದಲೂ, ಸೌರಸೂಕ್ತದಿಂದಲೂ, ಯಗ್ವೇದದ ಕಲ್ಪದ ಪ್ರಕಾರ ನಮಸ್ಕಾರಗಳನ್ನು 
ಮಾಡುವರೋ ಅವರು ಆಗಲೇ ತಾವು ಅಪೇಕ್ಷಿಸಿದ ಫಲವನ್ನುಪಡೆಯುತ್ತಾರೆ. ೩೮ ॥ ಯಾರು 
ಪ್ರತಿಭಾನುವಾರವೂ, ವಿಶೇಷವಾಗಿ ಸಂಕ್ರಾಂತಿದಿವಸಗಳಲ್ಲಿಯೂ ಸೂರ್ಯನ ಮಹಾ 
ಪೂಜೆಯನ್ನುಮಾಡುವರೋ ಅವರು ತಮ್ಮಇಷ್ಟಗಳನ್ನೆಲ್ಲಾಹೊಂದುವರು. ॥೩೯ ॥ಸಂಕ್ರಾಂತಿ- 
ಗಳಲ್ಲಿ ಅದರಲ್ಲೂ ಮೇಷ ಹಾಗೂ ತುಲಾ ಸಂಕ್ರಮಣಗಳಲ್ಲಿ ಯಾರು ತುಲಾಭಾರವನ್ನು 
ಮಾಡಿಸಿಕೊಳ್ಳುವರೋ ಅಂಥವರ ಇಷ್ಟಾರ್ಥಗಳಿಲ್ಲವೂ ನೆರವೇರುವುವು. ॥ ೪೦ ॥ ಎಲೈ 
ಪಾಪರಹಿತರಾದ ಶೌನಕಾದಿಗಳೇ! ಈ ರೀತಿಯಾಗಿ ನನ್ನಿಂದ ಪ್ರಯಾಗದ ಅವಾಂತರ 
ತೀರ್ಥಗಳ ಮತ್ತು ಸೂರ್ಯಕುಂಡದ ಮಹಿಮೆಯು ವರ್ಣಿಸಲ್ಪಟ್ಟಿದೆ. ಅನಂತರ ಪ್ರಯಾಗದ 


ದ್‌ J ಲ 2 ಅದ Xe ಈ ೯ 
ಅನ್ಯಾನೃತೀರ್ಥಗಳ ವಿಷಯಗಳನ್ನುಹೇಳುವನು, ಕೇಳಿ ತಿಳಿಯಿರಿ. ೪೦ ॥ 
ಸ್ರ 


11 ಅಥ ಸಪ್ಪಸಪ್ಪತಿತಮೋಧ್ಯಾಯಃ 1೭೭ ॥ 


ಶೇಷ ಉವಾಚ 
ಅಂತರ್ವೇದೀಸ್ಮತೀರ್ಥಾನಾಂ ನಾಮಗ್ರಹಣಪೂರ್ವಕಮ್‌ । 
ಸರ್ವೇಷಾಮಥ ವಕ್ಷಿ 5Sಹಂ ಸ್ನಾನದಾನಾದಿಜಂ ಫಲಮ್‌ nO 
ಟಸ್ಯ ದಕ್ಷಿಣೇ ಭಾಗೇ ಆದಿವೇಣೀ ವಿರಾಜತೇ । 
ದೇವಾಶ್ಚ ಯಷಯಸರ್ವೇ ವೇದಾಸಾಂ ಸಮುಪಾಸತೇ 11೨ ॥ 


|| ಎಪ್ಪತ್ತೇಳನೆಯ ಅಧ್ಯಾಯವು ॥ 


ಶೇಷದೇವರು ಹೇಳಿದರು— 

ಈಗ ""ಅಂತ್ಯವೇದಿ''ಯಲ್ಲಿರುವ ತೀರ್ಥಗಳ ಬಗ್ಗೆ ಅವುಗಳ ಹೆಸರುಗಳನ್ನು ಉಚ್ಚರಿಸುತ್ತಾ 
ಅವುಗಳಲ್ಲಿನ ಸ್ನಾನದಾನಾದಿಗಳ ಫಲವನ್ನು ಹೇಳುವೆನು. ॥ ೧ ॥ ಅಕ್ಚಯವಟದ ಬಲಭಾಗದಲ್ಲಿ 
ಆದಿವೇಣಿಯು ವಿರಾಜಮಾನವಾಗಿದೆ. ದೇವತೆಗಳೂ, ಯಷಿಗಳೂ ಮತ್ತುವೇದಗಳೂ ಇದನ್ನು 
ಉಪಾಸನೆಮಾಡುತವೆ. 1೨ 1 


ಸನಕಾದಯ ಊಚುಃ: 
ಅವಿಮುಕಂ ನ ಮುಂಚಂತಿ ದೇವಾಶ್ಚ ಮುನಯಸಥಾ 
ಇತ್ಯಸ್ಥಾಭಿಃ ಶ್ರುತಂ ಪೂರ್ವಂ ತೇತತ್ರಾಪಿ ಕುತ ಆಗತಾಃ ೩॥ 


ಸನಕಾದಿಗಳು ಹೇಳಿದರು 
ಹೇ ಶೇಷದೇವರೇ! ದೇವತೆಗಳೂ ಮತ್ತು ಮುನಿಗಳೂ ಅವಿಮುಕ್ತಸ್ಥಾನಗಳನ್ನು ಬಿಟ್ಟು 
ಭೂಲೋಕಾದಿಗಳಿಗೆ ಬರುವುದಿಲ್ಲವೆಂದು ನಮ್ಮಗಳಿಂದ ಕೇಳಲ್ಪಟ್ಟಿದೆ. ಆದಿವೇಣೀಕ್ಷೇತ್ರದಲ್ಲಿ 
ಇವರೆಲ್ಲಾ ಇದ್ದು ಸೇವಾ ಮಾಡುತ್ತಾರೆ ಎಂದು ತಾವು ಹೇಳಿದಿರಿ. ಅವರು ಇಲ್ಲಿಗಾದರೂ ಏನು 
ಕಾರಣದಿಂದ ಬಂದರು? (ವೈಕುಂಠಾದಿಗಳು ಮುಕ್ತಸ್ಥಾನಗಳು. ಇಲ್ಲಿಹೋದವರು ಅವುಗಳನ್ನು 
ಬಿಟ್ಟು ಬರುವುದಿಲ್ಲ. ವಾಸುದೇವನಾಮಕ ಪರಮಾತ್ಮನ ಸಾಕ್ಟಾತ್ಕಾರವಾಗಿ ಇವನಿಂದ ""ಮುಕ್ತೋ 
ಭವ'' ಎಂದು ಹೇಳಿಸಿಕೊಳ್ಳಲ್ಪಟ್ಟವರು ಮುಕ್ತಸ್ಥಾನದಲ್ಲಿದ್ದು ತಮ್ಮಸ್ವ ರೂಪದ ಜ್ಞಾನಾನಂದಾದಿಗಳ 
ಆವಿರ್ಭಾವವಾಗಿ ಮೋಕ್ಷಸುಖವನ್ನು ಅನುಭವಿಸುವರು. ಇಂಥವರು ಈ ವೈಕುಂಠಾದಿ ಲೋಕ 
ಹ ಅನ್ಯತ್ರ, ಬರುವಪ ್ರ ಕಯೇ ಇರುವುದಿಲ್ಲ. ಅದಕ್ಕೇ ಜ್ಞಾನ ಭಕಿಪ್ಟರಾಗ್ವಾ ದಿಗಳಿಂದ ಸಾಧನೆ 
ಮಾಡಿಕೊಂ 'ಡಿರುವರು. ಮು ಮುಮುಕ್ತುಗಳಾದ ಸ ಸಜ್ಜ ಎಗಳಿಗೆ ಈ ಈ ಮುಕ್ತಾ ಹೋಗುವ ಮುನ 
ರಿಂಕುಮಾರದೇವರ ದರ್ಶನವಾಗುವುದು ಇದಾದಮೇಲೆ ಅವರಿಗೆ ಪುನರ್ಜನ್ನಗಳಿಲ್ಲ 
ಅವಿಮುಕಸಾನಗಳ ಇದ್ದು ಭಗವ ದಾ ನಾದಿಸಾಧನೆಗಃ 

೯ ಗಳಲ್ಲಿದೇವತೆಗಳೂ, ಯಷಿಗಳೂ ' ಇರುವರು. ಮನುಷ್ಯೊ 


ಳ್ಳ 
CY 
GL 
We 
ಗ 
J 

"| 
೧. 
[38 
( 
dt NY 


ತಮ ೧, ರಾಜರ್ಷಿಗಳೂ 

ಅವಿಮುಕಸ್ಥಾನದಲ್ಲಿರುವವರು ಮುಕಸ್ಥಾ ನಗಳಿಗೆ ಹೋಗಲು ಬಯಸು 

ತಾರೆಯೇ ಹೊರತು ಬ್ರಹ್ನಾಂ ಂಡದಲ್ಲಿರುವ ಭೂಲೋಕ, ಸ್ವ ಸರ್ಗ , ಪಾತಾಳಾದಿ ಲೋಕಗಳಿಗೂ 

ಬರಲು ಬಯಸುವುದಿಲ್ಲ ಹೀಗಿರುವಾಗ ಈ ರೀತಿಯಾಗಿ ಅಪರೋಕ್ಷಿಸಿಕೊಂಡ ಶಿಂಶುಮಾರ 
573 


574 ಪ್ರಯಾಗಮಾಹಾತ್ಮ ಮ್‌ 
ದೇವರುಳ್ಳ ಸಜ್ಜೀವಿಗಳು ಪ್ರಯಾಗಕ್ಷೇತ್ರಕ್ಕೆ ಯಾವ ಕಾರಣದಿಂದ ಬರುತ್ತಾರೆ ಎಂಬ ಸನಕಾದಿಗಳ 
ಪ ್ರಶ್ನೆಗೆ ಇಲ್ಲಿ ಶ್ರೀಆದಿಶೇಷದೇವರು ಸಮಾಧಾನ ಹೇಳುತಾರೆ.) 11೩ ॥ 
ಶೇಷ ಉವಾಚ 
ಭೋ ಭೋ ಬ್ರಹ್ನಸುತಾಸರ್ವೇ ಶ್ವಣ್ಣಂತು ತ್ಯಕಸಂಶಯಾಃ । 
ನಿರ್ಗುಣಂ ಪದಮಾಸಾದ್ಯ ಸಗುಣಂ ಕೋತನುಸೇವತೇ TANT 
ಸ್ವೇಚ್ಛಯಾ ಲಭ್ಯತೇ ಯತ್ರ ತತ್ರಾನ್ಯಂ ಕೋ ಹಿ ಯಾಚತೇ । 
ಫಲಂ ನಾನಾವಿಧಂ ವಾತ್ರ ನೈಕಮೇವಾಭಿಕಾಂಕ್ಟತಿ 11೫ ॥ 
ಚತುರಂಗಬಲಂ ಯತ್ರ ನೈಕಮಾಶ್ರಯತೇ ಬಲಮ್‌ । 
ಯಾನಂ ಬಹುವಿಧಂ ಯತ್ರ ನೈಕಮೇವಾಧಿರೋಹತಿ HW ೬॥ 
ಸುಪ್ರಾಪೇ ಚಕ್ರವರ್ತಿತ್ಹೇ ಸಾಮಂತತ್ಚಂ ನ ವಾಂಛತಿ । 
ಲಭ್ಯಮಾನೇ ಚ ದೇವತ್ವೇ ಮನುಷ್ಯತ್ತಂ ಕ ಇಚ್ಛತಿ 1 ೭॥ 
ನರೋ ಬಹುಗುಣಾಕಾಂಕ್ಷೀ ನೈಕಮಾಶ್ರಯತೇ ಗುಣಮ್‌ । 
ತಥಾ ಸ್ವರ್ಗಫಲಾಕಾಂಕ್ಟೀ ಪ್ರಯಾಗಂ ಸೇವತೇ ಧ್ರುವಮ್‌ Cu 
ವೃಕ್ಷಂ ವೃಕ್ತಮಟಿತ್ವಾಪಿ ಕಲ್ಪವಕ್ತಂ ನ ಮುಂಚತಿ । 
ತಥಾ ಭೂವಲಯಂ ದೃಷ್ಟ್ವಾ ಪ್ರಯಾಗಂ ನ ವಿಮುಂಚತಿ 11 ೯॥ 
ಪ್ರತ್ಯಕ್ಷಂ ಸುಖಮುತ್ಸೃಜ್ಯ ಸ್ವಾಪ್ನಿಕಂ ಕೋಪಿ ನೇಚ್ಛತಿ । 
ತಥಾ ಪ್ರಯಾಗಮುತ್ತೃಜ್ಯಾವಿಮುಕ್ತಂ ಕೋಪಿ ನೇಚ್ಛತಿ u ೧೦ I 
ಸುಖೇನ ಲಭ್ಯತೇ ಯತ್ರ ಪುರುಷಾರ್ಥಚತುಷ್ಟಯಮ್‌ । 
ತತ್ತ್ವಕ್ತ್ವಾ ಮುಕಿಮಾತ್ರಂ ಕಃ ಕಾಮಯೇದ್ಭೋಗವರ್ಜಿತಮ್‌ ॥೧೧॥ 
ತಾವದ್ಗರ್ಜಂತಿ ತೀರ್ಥಾನಿ ಪೃಥಿವ್ಯಾಂ ಸ್ಪಸ್ತಮಂಡಲೇ I 


ಯಾವನ್ನ ಶ್ರೂಯತೇ ಶ್ರೇಷ್ಠಃ ಪ್ರಯಾಗಸ್ಟೀರ್ಥನಾಯಕಃ ॥ ೧೨ ॥ 
ಉಪದೇಶಂ ವಿನಾ ಮೋಕ್ಷಂ ವಿನಾ ಕ್ಲೇಶಮಘಾರ್ದನಮ್‌ । 

ದೇಹತ್ಯಾಗೇನ ವೈದೇಹ್ಯಂ ಯೋ ದತ್ತೇ ಕಃ ಪರಸತಃ Il ೧೩ ॥ 
ಪಾಪಹಾರೀಣಿ ತೀರ್ಥಾನಿ ಯಾನಿ ಸಂತಿ ಜಗತ್ತಯೇ | 

ಪುನಂತಿ ತಾನಿ ನಾತ್ಮಾನಂ ತೀರ್ಥರಾಜಂ ವಿನಾ ಕ್ಷಚಿತ್‌ | ೧೪ ॥ 
ತಸ್ಥಾದತೆ ಕೈವ ತಿಷ್ಠಂತಿ ತೀರ್ಥದೇವರ್ಷಯೋ ಖಿಲಾ: । 

ಜಾನೀದ್ದಂ ನಿಶ್ಲಿತಮಿದಂ ಸನಕಾದ್ಕಾ ಮಹರ್ಷಯಃ WW ೧೫ 1 
ಅತೋ ಸ್ಥಾಮಾದಿವೇಣ್ಕಾಂ ಯೇ ಸ್ನಾನಂ ಕುರ್ವಂತಿ ವೈ ನರಾಃ । 
ತರ್ಪಯಂತಿ ನಿಜಾನ್ಹಿತ್ರಂಸೇ ವೈ ವೈಕುಂಠಗಾಮಿನಃ 11 ೧೬ ॥ 


ಆದಿವೇಣ್ಯಾಂ ತುಯೇ ಕಿಂಚಿತ್ಸಾನದಾನಜಪಾದಿಕಮ್‌ | 
ರ್ವಂತಿ ಕೋಟಿಗುಣಿತಮೇತೇಷಾಂ ಭವತಿ ಧ್ರುವಮ್‌ ॥1 ೧೭ ॥ 


ಅಧ್ಯಾಯ ೭೭ 
ತಸ್ಯಾಸ್ತು ಪಶ್ಚಿಮೇ ಭಾಗೇ ಪೃತಕುಲ್ಯಾಸ್ತು ಶೋಭನಾ: । 
ತದಗ್ರೇ ಮಧುಕುಲ್ಯಾ ಚ ತೀರ್ಥದ್ವಯಮಿದಂ ವರಮ್‌ 
ಸ್ವಯಜ್ಞಾವಸರೇ ಧಾತ್ರಾ ಬ್ರಾಹ್ಮಣಾರ್ಥಂ ವಿನಿರ್ಮಿತೇ । 
ಸರ್ಪಿಷಾ ಮಧುನಾ ಪೂರ್ವಂ ವಾಹಿನ್ಕೌ ಸರಿತೌ ಶುಭೇ 
ಸರ್ವೇಷಷಿ ಯತ್ತಿಜಸ್ತತ್ರ ಸರ್ವೇ$ನ್ಯೇ ಬ್ರಾಹ್ಮಣಾ ಅಪಿ । 
ಯಥೇಚ್ಛಂ ಪಪುರಾಕಂಠಂ ಫೃುತಂ ಚ ಮಧುರಂ ಮಧು 
ತಯೋಃ ಸ್ನಾತ್ವಾಚ ಯೋ ಭಕಾ ಶ್ರ ತರ್ಪಯೇತ್ಪಿತ್ಸದೇವತಾಃ I 
ದೇವಾಶ್ಚ ಪಿತರಸಸ್ಥೈ ಪ್ರಯಚ್ಛಂತಿ ವರಾನ್ಸಹೂನ್‌ 
ಆಶ್ವಿನಾಸಿತಪಕ್ಷೇ ಯೇ ತತ್ರ ಶ್ರಾದ್ಧಂ ಪ್ರಕುರ್ವತೇ । 
ಆವರ್ಷಂ ಪಿತರಸ್ತೇಷಾಂ ತೃಪಾಸಿಷ್ಠಂತಿ ವೈ ದಿವಿ 
ತತ್ರ ದಾನಂ ಕೃತಂ ಕಿಂಚಿತ್ತತರ್ವಂ ಬಹು ಜಾಯತೇ । 
ಫಲಂ ದದಾತಿ ದಾತ್ಮಣಾಮಿಹ ಲೋಕೇ ಪರತ್ರ ಚ 
ತಯೋಸ್ತು ಪಶ್ಚಿಮೇ ತೀರ್ಥಮಾದಿತ್ಯಸ್ಯ ನಿರಂಜನಮ್‌ । 
ಸರ್ವದಾ ಯತ್ರ ತಿಷ್ಠಂತಿ ದೇವಾಸರ್ವೇ ಸವಾಸವಾಃ 


ತತ್ರ ಯೇ ಯಾತ್ರಿಕಾ ಲೋಕಾ ಗತ್ವಾಸ್ನಾನಂ ಪ್ರಕುರ್ವತೇ । 


ಉಪಾಸ್ಯ ಮಧ್ಯಮಾಂ ಸಂಧ್ಯಾಮುಪತಿಷ್ಠಂತಿ ಪೂಷಣಮ್‌ 
ದೇವರ್ಷಿಪಿತೃಣಾಂ ತೃಪಿಂ ನಿವಾಪಾಂಜಲಿಭಿಶ್ಚ ಯೇ । 
ಕುರ್ವಂತಿ ಚ ಯಥಾಶಕ್ತಿ ದಾನಾನ್ಯಪಿ ಮುನೀಶ್ವರಾಃ 
ವಿಮುಕಪಾತಕಾಸರ್ವೇ ಸೂರ್ಯಲೋಕಂ ವ್ರಜಂತಿ ತೇ | 
ಸ್ಥಿತ್ವಾ ಬಹುಸುಖಂ ತತ್ರ ಜಾಯಂತೇ ವೈದಿಕಾ ದ್ವಿಜಾಃ 
ತಸ್ಯಾಥ ಪಶ್ಚಿಮೇ ತೀರ್ಥಮೃಣಕ್ಷಯಕರಂ ಪರಮ್‌ । 
ಯಣಪ್ರಮೋಚನಂ ನಾಮ ದೇವರ್ಷಿಪಿತೃನೇವಿತಮ್‌ 
ಪಂಚದಂಡಪ್ರಮಾಣಂ ತತ್ತೀರ್ಥಂ ಪರಮಪಾವನಮ್‌ । 
ಯಣಾಪಕಾರಣಂ ಶ್ರೇಷಮಣತ್ರಯವಿಮೋಕ್ಷಣಮ್‌ 
© ಲ ey 

ಜನ್ಮಜನ್ಮಾಂತರಾಣಾಂ ಸ್ನಾದೇತಜನೋದ ವಂ ತಥಾ | 

ಆ ೨ ಜ ೬ಬ 
ತತ್ತರ್ವಂ ನಾಶಮಾಯಾತಿ ತತ್ರೀರ್ಥೇ ಸ್ನಾನಮಾತ್ರತಃ 
ತತ್ರ ಸ್ನಾನೇನ ಪೂರ್ಣಾಯಾಂ ಪುನಶ್ಚ ನ ಭವೇದ್ಧಣಮ್‌ । 
ವಿಮುಕೋ ಜಾಯತೇ ಸದ್ಯೋ ದೇವರ್ಷಿಪಿತೃ್ವಣಾಮೃಣಾತ್‌ 
ಅತಸತ್ರ ಚ ಯೇ ಗತ್ವಾ ಸ್ನಾನಂ ದಾನಂ ಪ್ರಕುರ್ವತೇ । 
ಯಣಮುಕ್ತಾ ಭವಂತ್ಯೇತೇ ಇಹ ಲೋಕೇ ಪರತ್ರ ಚ 


575 


I ೧೮ ॥ 


Il ೧೯ ॥ 


i ೨೦ ॥॥ 


|| ೨೧ ॥ 


|| ೨೨ ॥ 


Il ೨೩ ॥ 


Il ೨೪ ॥ 


IW ೨೫ ॥ 


|| ೨೬ ॥ 


Il ೨೭ ॥ 


I ೨೮ ॥ 


Il ೨೯ ॥ 


|| ೩೦ Il 


11 ೩೧ 1 


| ೩೨ ॥| 


576 ಪ್ರಯಾಗಮಾಹಾತ್ಮ ಮ್‌ 


ಬಹವಸತ್ರ ನಿರ್ಮುಕ್ತಾ ಐಹಿಕಾಮುಷ್ಠಿಕಾದ್ಧಣಾತ್‌ । | 
ಏತತ್ಸರ್ವಂ ಮಯಾ ದೃಷ್ಟಂ ಬ್ರಹ್ಮಪುತ್ರಾ ಮಹೌಜಸಃ ॥ ೩೩ ॥ 


Il ಇತಿ ಸಪ್ಪಸಪ್ರಿತಮೋನಧ್ಯಾಯಃ |! 


ಶ್ರೀಶೇಷದೇವರು ಹೇಳಿದರು 


. ಹೇ ಬ್ರಹ್ಮನ ಮಕ್ಕಳಾದ ಸನಕಾದಿಗಳೇ! ನೀವೆಲ್ಲರು ನಿಸ್ಸಂಶಯವಾಗಿ ಈ ವಿಷಯವನ್ನುಕೇಳಿ 
ತಿಳಿದುಕೊಳ್ಳಿರಿ. ಸತ್ವರಜಸ್ತಮೋಗುಣಗಳ ವ್ಯಾಪಾರವಿಲ್ಲದ ಸ್ಥಾನವನ್ನು ತಲುಪಿದ ಯಾವನು 
ತಾನೇ ಸಗುಣವಾದ ವ್ಯಾಪಾರಕ್ಕೆ ಬದ್ಧವಾಗಿರುವ ಸ್ಥಾನವನ್ನು ಬಯಸುತ್ತಾರೆ? ॥ ೪ ॥ 
ಬೇಕಾದ್ದೆಲ್ಲವೂ ಸ್ವೇಚ್ಛಯಾ ಸಿಗುತ್ತಿರುವಾಗ ಬೇರೆಯವರನ್ನು ಯಾರು ತಾನೇ ಯಾಚಿಸುವರು? 
ಇಲ್ಲಿ ಬೇಡದೆಯೇ ನಾನಾವಿಧಗಳಾದ ಫಲಗಳು ಸಿಗುತಿರಲಾಗಿ ಒಂದೇ ಒಂದು ಫಲವನ್ನು 
ಬೇಡುವ ಸ್ಥಿತಿಯನ್ನು ಯಾರು ಇಚ್ಛಿಸುತ್ತಾರೆ? ॥ ೫ ॥ ಚತುರಂಗಬಲವು ಸ್ವಾಧೀನದಲ್ಲಿರುವಾಗ 
ಯಾರು ತಾನೇ ಒಂದೇ ಒಂದು ಬಗೆಯ ಸೈನ್ಯಕ್ಕೆ ಬಯಸುವರು? ಬಹುವಿಧಗಳಾದ 
ವಾಹನಗಳಿರುವಾಗ ಒಂದೇ ಒಂದು ವಾಹನದಿಂದ ಯಾರೂ ತೃಪ್ತಿಪಟ್ಟುಕೊಳ್ಳುವುದಿಲ್ಲ. 1೬। 
ಚಕ್ರವರ್ತಿಪದವಿಯು ಅದಾಗದೇ ಬಂದಿರುವಾಗ ಸಾಮಂತರಾಜನ ಪದವಿಗೆ ಯಾರು ತಾನೇ 
ಆಶಿಸುತ್ತಾರೆ? ದೈವತ್ವವೇ ಲಭಿಸುತ್ತಿರುವಾಗ ಮನುಷ್ಯತ್ವವನ್ನು ಯಾರೂ ಬಯಸರು. ॥ ೭॥ 
ಬಹುಗುಣಗಳಿಗೆ ಆಸೆಪಡುತ್ತಿರುವವನು ಒಂದೇ ಒಂದನ್ನುಎಂದಿಗೂ ಆಶ್ರಯಿಸನು. ಹಾಗೆಯೇ 
ಸರ್ವತೋಮುಖವಾದ ಫಲಗಳ ಆಸೆಯುಳ್ಳವನು ಪ್ರಯಾಗವನ್ನೇ ಆಶ್ರಯಿಸುತ್ತಾನೆ. ne 
ಮರದಿಂದ ಮರವನ್ನು ಹುಡುಕಿ ಅಲೆಯುತ್ತಿರುವವನು ಕಲ್ಪವೃಕ್ಷವು ಸಿಕ್ಕಿದ ಮೇಲೆ ಬೇರೆಯಾದ 
ಮರವನ್ನು ಅಪೇಕ್ಟಿಸನು. ಹಾಗೆಯೇ ಭೂಮಂಡಲದಲ್ಲೆಲ್ಲಾ ಹುಡುಕಿ ಅಲೆದಾಡಿದವನು 
ಪ್ರಯಾಗವು ಸಿಕ್ಕಿದಾಗ ಅದನ್ನು ಬಿಡುವುದಿಲ್ಲ, ॥ ೯ ॥ ಪ್ರತ್ಯಕ್ಷವಾಗಿ ಸುಖವು ಸಿಗುತಿರುವಾಗ 
ಸ್ವಾಪ್ತಸುಖವನ್ನುಯಾರೂ ಬಯಸರು. ಹಾಗೆಯೇ ಪ್ರಯಾಗವನ್ನು ಬಿಟ್ಟುವಿಮುಕ್ತಸ್ಥಾನದಲ್ಲಿರಲು 
ಯಾರೂ ಬಯಸರು. ॥ ೧೦ ॥ ಪ್ರಯಾಗದಲ್ಲಿ ಧರ್ಮ, ಅರ್ಥ, ಕಾಮ ಮತ್ತುಮೋಕ್ಟವೆಂಬ 
ಪುರುಷಾರ್ಥಚತುಷ್ಟಯವೂ ಸಿಗುತಿರಲು ಯಾರು ತಾನೇ ಪುನರ್ಜನ್ನವಿಲ್ಲದ ಕೇವಲ ಮುಕ್ತಿಯನ್ನು 
ಅಪೇಕ್ಬಿಸಿಯಾನು? ॥ ೧೧ ॥ ಎಲ್ಲತೀರ್ಥಗಳು ಅವರವರು ತಾವೇ ಶ್ರೇಷ್ಠವೆಂದೂ, ಮುಕಿಸಹಿತ 
ಸರ್ವಫಲದಾಯಕವೆಂದೂ ಎಲ್ಲಿಯವರೆಗೆ ಈ ತೀರ್ಥರಾಜನ ಹೆಸರು ಕೇಳುವುದಿಲ್ಲವೋ 


ಅಲ್ಲಿಯವರೆಗೆ ಗರ್ಜಿಸುತಿರುತವೆ. ॥ ೧೨ | ಗುರುಗಳ ಉಪದೇಶವಿಲ್ಲದೆ ಎಲ್ಲಿ; ಮುಕ್ತಿ ಸಿಗುವುದೋ, 
ವ್ರತ ನೇಮನಿಷ್ಠಾದಿ ಕ್ಷೇಶಗಳಿಲ್ಲದೇ ಎಲ್ಲಿ ಪಾಪಗಳು ನಾಶವಾಗುವುವೋ, ಬರೇದೇಹತ್ವಾಗದಿಂದ 
ಎಲ್ಲಿ ಪುನರ್ಜನ್ಮವಿಲ್ಲದೇ ಮುಕಿಪ್ರಾಪ್ತಿಯೋ ಅಂತಹ ಫಲವನ್ನು ಕ್ಷೇತ್ರ ನಾಯಕನನ್ನು ಬಿಟ್ಟರೆ 
ಯಾರುತಾನೆ ಕೂಡಬಲ್ಲರು? ॥ ೧೩ ॥ ಪಾಪಪರಿಹಾರಕಗಳೆಂದು ಯಾವ ಯಾವ ತೀರ್ಥಗಳು 
ಮೂರು ಲೋಕಗಳಲ್ಲಿ ಇವೆಯೋ ಅವುಗಳೆಲ್ಲಾ ಎಂದೆಂದಿಗೂ ಈ ತೀರ್ಥರಾಜನನ್ನು ಬಿಟ್ಟರೆ 
ತಮ್ಮನು ತಾವೇ ಪವಿತ್ರ ಗಳನಾಗಿ ಮಾಡಿಕೊಳ್ಳಲಾರವು. ॥ ೧೪ ॥। ಅದರಿಂದಲೇ ದೇವತೆಗಳು 


ಲ್ಲಿಯೇಇರುತ್ತಾರೆ. ಸನಕಾದಿ ಮಹರ್ಷಿಗಳೇ! ಈ 
ಳಿಯಿರಿ. ॥ ೧೫ ಈ ಆದಿವೇಣಿಯಲ್ಲಿಸ್ತಾನ ಮತ್ತುಪಿತೃತರ್ಪಣವನ್ನು 
ಕ್‌ - ಂೀ್ಪ ಆ 


ಮಾಡುವ ಮನುಷ್ಯರೆಲ್ಲರೂ ವೈಕುಂಠಲೋಕಕ್ಕೆ ಹೋಗತಕ್ಕವರು. ಮುಕ್ತಿಯನ್ನು ಪಡೆಯ 


ಮಾ 


Go ™) 


ಅಧ್ಯಾಯ ೭೭ 577 


ತಕ್ಕವರು. ॥॥ ೧೬ ॥ ಈ ಆದಿವೇಣಿಯಲ್ಲಿ ಯಾರು ಅಲ್ಪಸ್ವಲ್ಪವಾದರೂ ಸ್ನಾನ, ದಾನ ಮತ್ತು 
ಜಪಾದಿಗಳನ್ನು ಮಾಡುತಾರೋ ಅವರುಗಳಿಗೆ ಇವೆಲ್ಲವೂ ಕೋಟಿ ಸಂಖ್ಯಾದಷ್ಟು ಫಲಗಳನ್ನು 
ಕೊಡುವುವು. ಇದು ನಿಶ್ಚಯವು. ॥ ೧೭ ॥ ಆದಿವೇಣಿಯ ಪಶ್ಚಿಮದಲ್ಲಿ "ತುಪ್ಪದ ಕೊಳ'' ಮತ್ತು 
ಅದರ ಅಗ್ರಭಾಗದಲ್ಲಿ "'ಜೇನುತುಪ್ಪದ ಕೊಳ''ವೆಂದೂ ಅತಿಮಂಗಳಕರವಾದ ಎರಡು 
ಶ್ರೇಷ್ಠತೀರ್ಥಗಳಿವೆ. ೧೮ ॥ ತನ್ನ ಅಶ್ವಮೇಧದ ಸಮಯದಲ್ಲಿ ಶ್ರೀಬ್ರಹ್ಮದೇವರು ಈ ಎರಡು 
ತೀರ್ಥಗಳನ್ನು ನಿರ್ಮಿಸಿದರು. ಇವೆರಡೂ ಮಂಗಳಕರವಾದ ತುಪ್ಪದ ಮತ್ತು ಜೇನಿನ 
ಪ್ರವಾಹಗಳಾಗಿದ್ದುವು. ॥ ೧೯ ॥ ಎಲ್ಲ ಖತ್ವಿಜರೂ ಮತ್ತು ಬೇರೆ ಬೇರೆ ಬ್ರಾಹ್ಮಣರುಗಳೂ 
ಇವುಗಳಿಂದ ಕಂಠಪೂರ್ತಿ ತುಪ್ಪವನ್ನೂ ಜೇನನ್ನೂಕುಡಿಯುತ್ತಿದ್ದರು. ೨೦ ॥ ಇವೆರಡರಲ್ಲಿ ಸ್ನಾನ 
ಮಾಡಿ ಪಿತೃತರ್ಪಣಗಳನ್ನುಕೊಟ್ಟವರಿಗೆ ದೇವತೆಗಳೂ ಮತ್ತುಪಿತೃದೇವತೆಗಳೂ ಯಥೇಚ್ಛವಾಗಿ 
ವರಗಳನ್ನು ಕೊಡುತಾರೆ. ॥ ೨೧ ।। ಆಶ್ಚೀಜಬಹುಳದಲ್ಲಿ ಇವೆರಡರ ಸನ್ನಿಧಾನದಲ್ಲಿ ಯಾರು 
ಶ್ರಾದ್ಧವನ್ನು ಮಾಡುತ್ತಾರೋ ಅಂಥವರ ಪಿತೃಗಳು ಸ್ವರ್ಗದಲ್ಲಿ ಆ ವರ್ಷಪೂರ್ತಿಯಾಗಿ 
ತೃಪ್ತಿಯಿಂದಿರುತ್ತಾರೆ. (ಭಾದ್ರಪದ ಪೂರ್ಣಿಮೆಗೆ ಭಾದ್ರಪದ ಮಾಸವು ಮುಗಿಯುತ್ತದೆ. ಆ ನಂತರ 
ಆಶ್ವಿಜ ಮಾಸದ ಆರಂಭ. ಹೀಗಾಗಿ ಆಶ್ವೀಜ ಕೃಷ್ಣಪಕ್ಚವೆಂದರೆ ಇಲ್ಲಿ ಪಿತೃಪಕ್ಷವನ್ನು 
ಇಟ್ಟುಕೊಳ್ಳಬೇಕು.) ॥ ೨೨ ॥ ಅಲ್ಲಿ ಮಾಡಿದ ಅಲದಾನವೂ ಕೂಡ ಬಹಳ ಫಲಪ್ರ ದವಾಗಿ 
ಪರಿಣಮಿಸುತ್ತದೆ ಮತ್ತುದಾನ ಮಾಡಿದವರಿಗೆ ಈ ಲೋಕದಲ್ಲಿಯೂ ಮತ್ತುಪರಲೋಕದಲ್ಲಿಯೂ 
ಬಹುಫಲಗಳನ್ನುಕೊಡುತ್ತವೆ. ॥1೨೩ ॥ ಇವುಗಳ ಪಶ್ಚಿಮಭಾಗದಲ್ಲಿ ಆದಿತ್ಯನ ತೀರ್ಥವಿರುವುದು. 
ಇದು ಶುದ್ಧವೂ ಪವಿತ್ರವೂ ಆಗಿರುವುದು. ಇಲ್ಲಿ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇವತೆಗಳೂ 
ಇರುತಾರೆ. ॥ ೨೪ ॥ ಈ ತೀರ್ಥಕ್ಕೆ ಹೋಗಿ ಯಾವ ಯಾತ್ರಿಕನು ಸ್ನಾನವನ್ನು ಮಾಡಿ 
ಮಾಧ್ಯಾಹ್ನಿಕನಂಧ್ಯೆ ಯನ್ನು ಮಾಡಿ "ಸೂರ್ಯದೇವನನ್ನು ಉಪಾಸಿಸುತಾನೋ ಮತ್ತು 
ಜಲತರ್ಪಣದಿಂದ ದೇವತೆಗಳು, ಯಷಿಗಳು ಮತ್ತು ಪಿತೃಗಳನ್ನು ತೃಪಿಪಡಿಸುತ್ತಾನೋ ಮತ್ತು 
ಯಥಾಶಕ್ತಿ ದಾನಗಳನ್ನು ಕೊಡುತ್ತಾನೋ ಅವನು ಸರ್ವಪಾಪಗಳಿಂದ ವಿಮುಕ್ಷನಾಗಿ 
ಸೂರ್ಯಲೋಕಕ್ಕೆ ಹೋಗಿ ಅಲ್ಲಿ ಬಹಳ ಸುಖದಿಂದ ಬಹುಕಾಲವಿದ್ದು ಅನಂತರ ಒಳ್ಳೆಯ 
ವೈದಿಕಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ॥ ೨೫-೨೭ ।। ಇದರ ಪಶ್ಚಿಮಕ್ಕೆ "ಯಣವಿಮೋಚಕ'' ಎಂಬ 
ತೀರ್ಥವಿದೆ. ಇದು ಉತ್ತಮವಾದ ತೀರ್ಥವು. ಇದನ್ನು ದೇವತೆಗಳು, ಯಷಿಗಳು ಮತ್ತುಪಿತೃಗಳು 
ಸೇವಿಸುತ್ತಾರೆ. ॥ ೨೮ ।। ಐದು ದಂಡಗಳ ಅಳತೆಯ ಈ ತೀರ್ಥವು ಪರಮಪಾವನಕರವಾದುದು. 
ಯಣಪರಿಹಾರ Ki hbo ದೇವ, ಯಷಿ ಮತ್ತು ಪಿತೃಯಣದಿಂದ ವಿಮೋಚನೆ 
ಮಾಡುವಂತಹುದು. ॥ ೨೯ ॥ ಈ ತೀರ್ಥದಲ್ಲಿ ಕೇವಲ ಸ್ನಾನ ಮಾಡುವುದರಿಂದಲೇ 
ಜನ್ಮಜನ್ಮಾಂತರದ ಸಕ ಈ ಜನ ದ ಪಾಪಗಳೂ, ಯಣಗಳೊ ಪರಿಹಾರವಾಗುವುದು. 1೩೦ i 
ಇದರಲ್ಲಿ ಪೌರ್ಣಮಯಂದು ಸಾನ ನ ಮಾಡುವುದರಿಂದ ಪುನಃ ಯಣಪ್ರಾಪಿಯಾಗದು. ದೇವ 
ಯಷಿ ಪಿತ್ರಯಣಗಳಿಂದ ಎಮೋ pi ದುವನು. ॥2೧॥ ಆದ್ದರಿಂದ [ಇದರಲ್ಲಿನ್ನಾನ ಮಾಡಿ 


ದಾನಾದಿಗಳನ್ನು ಮಾಡಿದವರು ಈ ಜುಹು ಭೂ ಯೂ ಮತ್ತು ರಾಜಾ ಯಣ 


ವಿಮುಕರಾಗುತಾ ಎರೆ. 11೭೨ 1% 


`ಆ 
ವಿಮೋಚನ ಹೊಂದಿದ್ದಾರೆ .ಎಲ್ಪೆ ಬ್ರ ಗ ರೇ ತ ಏದನ್ನುಕಂ ೧ಡಿದ್ದೇನೆ. 135. 11 


U 


| ಎಪ್ಪತ್ತೇಳನೆಯ ಅಧ್ಯಾಯವು ಸಮಾಪವಾಯಿತು ॥ 
37 


11 ಅಥ ಅಷ್ಟಸಪ್ರತಿತಮೋ 5ಧ್ಯಾಯಃ 1 ೭೮ ॥ 


ಶೇಷ ಉವಾಚ 

ಅಸ್ಥಿನರ್ಥೇ 5ಥ ವಕ್ಷಿ 5: Sಹಮಿತಿಹಾಸಂ ಪುರಾತನಮ್‌ । 
ಯಸ್ಯ ಶ್ರವಣಮಾತ್ರೇಣ ಸರ್ವಸ್ಥಾನ್ಯುಚ್ಛತೇ ಯಣಾತ್‌ uO 
ಆನಂದಕಾನನೇ ಕಶ್ಚಿದ್ಬಾಹ್ಮಣೋ ವಾಮನಾಭಿಧಃ । 
ಕುಟುಂಬೀ ಮಮತಾಸಕೋ ವೇದವೇದಾಂಗಪಾರಗಃ ॥ ೨॥ 
ಕರ್ಮಕಾಂಡೇ ತಿನಿಷ್ಠಾತಃ ಸಮರ್ಥೋತತಿಪರಾಕ್ರಮೀ | 
ಪ್ರತಿಗ್ರಹಸಮರ್ಥಶ್ಚ ಪ್ರತಿಗ್ರಹಪರೋಪಪಿ ಚ WA 
ಸರ್ವಪ್ರತಿಗ್ರಹಗ್ರಾಹೀ ಗ್ರಾಹ್ಯಾಗ್ರಾಹ್ಯವಿವರ್ಜಿತಃ | 
ದುಷ್ಠದಾನಪ್ರತಿಗ್ರಾಹೀ ಸರ್ವದಾನಮಹೋದ್ಯತಃ ue ॥ 
ಸರ್ವೋಜ್ಜಿತಪ್ರತಿಗ್ರಾಹೀ ಶಾವಕರ್ಮಪರಾಯಣಃ | 
ಏಕಾದಶಾನ್ನಭೋಜೀ ಚ ಪ್ರೇತಶಯ್ಯಾಪರಾಯಣಃ 1೫॥ 
ಯಸ್ತೇನ ನ ಗೃಹೀತೋಪಸ್ತಿ ವಾರಾಣಸ್ಯಾಂ ಪ್ರತಿಗ್ರಹಃ । 
ನೈತಾದ್ಧಕ್‌ ದೃಶ್ಯತೇ ಕೋಪಿ ಕುತ್ರಾಪಿ ಸನಕಾದಯಃ W ೬॥ 
ಇತಿ ನಾನಾವಿಧೋಪಾಯೈರ್ದುಷ್ಠೆ ಸೈ; ಸಂಚಿತವಾನ್ನನಮ್‌ । 
ತಥಾಪಿ ಚ ದರಿದ್ರಃ ಸ್ಯಾದ್ಧಣಂ ಗೃಹ್ಣಾತಿ ಸರ್ವತಃ U೭ 
ಯಣಂ ಗೃಹೀತ್ವಾ ವಿಪ್ರೇಭ್ಯಃ ಕುಟುಂಬಂ ಪೋಷಯತ್ಯಸ್‌ೌ । 
ಸ್ವಯಂ ಮಿಷ್ಟಾನ್ನಮಶ್ನಾತಿ ಸರ್ವದಾ ಯತ್ರ ಕುತ್ರಚಿತ್‌ mS 
ಕಿಂ ಚಿತ್ರಂ ಯುಕಮೇವೈತತ್ಕುಮಾರ್ಗಾಸಾದಿತಂ ಧನಮ್‌ । 
ಶೀಘ್ರಂ ನಶ್ಯತ್ಯವಿಜ್ಞಾತಂ ಭುಂಕೇ ಪಾಪಫಲಂ ತ್ಸನೌ 1 ೯॥ 
ಸನ್ಮಾರ್ಗೇಣಾರ್ಜಿತಂ ದ್ರವ್ಯಮಲ್ಪಮಪ್ಯಧಿಕಾಯತೇ । 
ನ ನಶ್ಯತಿ ಕದಾಪ್ಯೇತತ್ಸಲಂ ಯಚ್ಛತಿ ಶೋಭನಮ್‌  ೧೦॥ 
ತ ಏವಾತ್ರ ದ್ವಿಜಾ ಧನ್ಯಾ ಸತ್ರಥಾಪಧನೇನ ಯೇ । 
ಪೋಷಯಂತಿ ಕುಟುಂಬಂ ಸ್ವಂ ಪಾಪದ್ರವ್ಯಪರಾಜ್ಯುಖಾಃ I ೧೧॥ 

ಸ್ಕೇತ್ಚಂ ವರ್ತಮಾನಸ್ಯ ಕುಟುಂಬಾಸಕಚೇತಸಃ । 

ುರ್ಜರಂ ಪಾತಕಂ ಜಾತಂ ಬಹೂನಾಂ ಚ ಯಣಂ ತಥಾ I ೧೨ ॥ 
ಯಣದ್ರವ್ಯೇನ ಮಿಷ್ಠಾನ್ನಂ ಭುನಕ್ತಿ ಪ್ರಿಯಮಾತ್ಮನ: । 
ಯೋ ದ್ರವ್ಯಂ ಯಾಚತೇ ಸ್ವೀಯಂ ನ ತೇನ ಸಹ ಭಾಷತೇ ul ೧೩ ॥ 
ತದ್ಭಯಾತ್ಸ್ಮಗೃಹೇ ನೈವ ದಿವಸೇ ತಿಷ್ಠತಿ ಸ್ವಯಮ್‌ । 
ಮುಕ್ತಿಮಂಟಪಿಕಾಯಾಂ ತು ರಾತ್ರ ಸ್ವಪಿತಿ ನಿತ್ಯಶಃ Wl ೧೪ ॥ 


578 


ಅಧ್ಯಾಯ ೭೮ 579 
ನಿಂದ್ಯಮಾನಸ್ಪತಃ ಕಾಶ್ಯಾಂ ಸರ್ವೇಷಾಮೃಣಪೀಡಿತಃ | 


ತ್ಯಕ್ತ್ವಾ ಕಾಶೀಂ ಜಗಾಮಾಸ್‌ೌ ಗ್ರಾಮಾಂತರಮಲಕ್ಷಿತಃ | ೧೫ ॥ 
ತತ್ರಾಪ್ಯನೇಕಮಾರ್ಗೇಣ ಬಿಭರ್ತಿ ಸ್ಟೋದರಂ ಶಠಃ | 

ತತೋ ಬಹುತರೇ ಕಾಲೇ ವೃದ್ಧ ಪಂಚತ್ವಮಾಪ ಸಃ Il ೧೬ ॥ 
ಕ್ರಿಯಾಕರ್ತುರಭಾವೇನ ಸ್ವೀಯಪಾಪವಶಾತದಾ | 

ನಾಗ್ನಿದಾಹೋ ಭವತಸ್ತ್ರ ನಕರ್ಮಾಪ್ರ್‌ರ್ಧ್ವದೈಹಿಕಮ್‌ Il ೧೭ ॥ 
ಯಮಲೋಕಮಥೋ ನೇತುಂ ಕಾಲದೂತಾಸಮಾಗತಾಃ I 

ಕರಾಲಾಃ ಪಾಶಹಸ್ತಾಶ್ಚ ಯವಶಾಸನಕಾರಿಣಃ ॥ ೧೮ ॥ 
ಅಂಗುಷ್ಠಮಾತ್ರಂ ಪುರುಷಂ ಪಾಶೈರ್ಬದ್ಧ್ವಾ ಯಮಾಲಯಮ್‌ । 
ನಿನ್ಯುಸ್ವಿಭಿರ್ಮುಹೂರ್ತೈಶ್ಚ ತಾಡಯಂತಃ ಕಶಾದಿಭಿಃ 11೧೯ I 


ನೀತ್ವಾ ಸಂಯಮನೀಂ ಶೀಘ್ರಮಂತಕಾಯ ನಿವೇದ್ಯ ತಮ್‌ । - 
ಪ್ರಾಹುಃ ಪ್ರಾಂಜಲಯೋ ದೂತಾ ಧರ್ಮರಾಜಂ ವಚೋ ಮೃದು ॥ ೨೦ ॥ 


॥ ಎಪ್ಪತ್ತೆಂಟನೆಯ ಅಧ್ಯಾಯವು ॥ 


ಶೇಷದೇವರು ಹೇಳಿದರು--- 


ಈ ಯಣಪ್ರಮೋಚಿನೀತೀರ್ಥದ ಯಣವಿಮೋಚಕಸಾಮಧ್ಯ ೯ದ ಬಗ್ಗೆ ಒಂದು ಪುರಾತನ 
ಇತಿಹಾಸವಿದೆ. ಅದನ್ನು ಹೇಳುತ್ತೇನೆ. ಇದನ್ನು ಶ್ರವಣಮಾಡಿದ ಮಾತ್ರದಿಂದಲೇ ಎಲ್ಲಬಗೆಯ 
ಯಣಗಳ ದೆಶೆಯಿಂದಲೂ ಬಿಡುಗಡೆಯಾಗುತ್ತದೆ. ॥ ೧ ॥ ಕಾಶೀಪಟ್ಟಣದಲ್ಲಿರುವ 
ಆನಂದವನದಲ್ಲಿ ವೇದವೇದಾಂಗಗಳಲ್ಲಿ ಪಾರಂಗತನಾದ ವಾಮನನೆಂಬ ಬ್ರಾಹ್ಮಣ- 
ನೊಬ್ಬನಿದ್ದನು. ಅವನು ಕುಟುಂಬಸ್ಥನಾಗಿದ್ದನು ಮತ್ತು ಕುಟುಂಬದಲ್ಲಿ ಅತಿಯಾದ 
ವ್ಯಾಮೋಹವನ್ನು ಇಟ್ಟುಕೊಂಡಿದ್ದನು. ॥ ೨ ॥ ಇವನು ಸಮರ್ಥನೂ ಕರ್ಮತಾಂಡದಲ್ಲಿ 
ನಿಷ್ಠಾತನೂ ಆಗಿದ್ದನು. ಪರಾಕ್ರಮಿಯೂ, ದಾನಸ್ವೀಕಾರ ಮಾಡುವುದು ಹೇಗೆಂದು ಚೆನ್ನಾಗಿ 
ಬಲ್ಲವನೂ ಆಗಿದ್ದು ದಾನವನ್ನು ಚೆನ್ನಾಗಿ ಸ್ವೀಕಾರ ಮಾಡುತ್ತಲೂ ಇದ್ದನು. 11೩ ॥ ಎಲ್ಲಬಗೆಯ 
ದಾನಗಳನ್ನೂ ಸ್ವೀಕರಿಸುತ್ತಿದ್ದನು. ಇಂತಹುದನ್ನು ತೆಗೆದುಕೊಳ್ಳಬಹುದು ಮತ್ತು ಇಂತಹುದನ್ನು 
ತೆಗೆದುಕೊಳ್ಳಬಾರದು ಎಂಬ ವಿಚಾರವೇ ಅವನಿಗೆ ಇರಲಿಲ್ಲ ದುಷ್ಪದಾನಗಳನ್ನೂ 
ತೆಗೆದುಕೊಳ್ಳುತ್ತಿದನು ಮತ್ತುಎಲ್ಲಾದಾನಗಳನ್ನುತಾನೇಸ್ವೀಕಾರ ಮಾಡಲು ಮಹಾಪ್ರಯತ್ನವನ್ನೂ 


ನಡೆಸುತ್ತಿದ್ದನು. ॥ ೪ ॥ ಎಲ್ಲರಿಂದಲೂ ತಿರಸ್ಕರಿಸಿದ್ದನ್ನೂ ದಾನ ತೆಗೆದುಕೊಳ್ಳುತ್ತಿದ್ದನು. ಸತ್ತ 
[oe ke ೮ ಬಟ ವ ಜಾ ಬ 
ಹನ್ನೊಂದನೆಯ ದಿವನದ ಭೋಜನವನ್ನೂ ಮಾಡುತ್ತಿದನು. ಹೆಣಕ್ಕೆ ಸಂಬಂಧಪಟ್ಟ 
ತ್‌ fe ಇವ ನ 
ಕಾರ್ಯಗಳನ್ನೆಲ್ಲಾ ಮಾಡಿಸುವುದರಲ್ಲಿಯೇ ಆಸಕನಾಗಿದ್ದನು. ಪ್ರೇತ ಶಯ್ಭಾದಾನವನ್ನೂ 
ಸು £ ಅವ ನ 
ತೆಗೆದುಕೊಳ್ಳುತ್ತಿದನು. ॥ 5 ॥ ಇಡೀ ವಾರಾಣಸೀಪಟ್ಟಣದಲ್ಲಿಅವನು ಸ್ವೀಕಾರ ಮಾಡದಂತಹ 
ದಾನವೊಂದೂ ಇರಲಿಲ್ಲ ಹೇ ಸನಕಾದಿಗಳೇ! ಇವನಂತಹವರು ಬೇರೆ ಯಾರೂ ನೋಡಲೂ 
ಸಹ ಎಲ್ಲಿಯೂ ಸಿಗುವುದಿಲ್ಲ ೬ 1 ಈ ರೀತಿಯಾಗಿ ನಾನಾವಿಧಗಳಾದ ದುಷ್ಟ 


580 ಪ್ರಯಾಗಮಾಹಾತ್ಸ್ಯಮ್‌ 


ಎಲ್ಲರಿಂದಲೂ ಹಣವನ್ನು ಸಾಲವನ್ನಾಗಿ ಪಡೆಯುತಿದ್ದನು. ।। ೭ ॥ ಇವನು ಬ್ರಾಹ್ಮಣರುಗಳಿಂದ 
ಸಾಲ ತಂದು ತನ್ನ ಸಂಸಾರವನ್ನು ಸಾಗಿಸುತ್ತಿದ್ದನು. ಎಲ್ಲಿ ಭೋಜನಕ್ಕೆ ಹೋದರೂ, ಅಲ್ಲಿತಾನು 
ಮಾತ್ರ ಭಕ್ಷ್ಯಭೋಜ್ಯಗಳನ್ನೂ ಸಿಹಿಯಾದ ಮಿಠಾಯಿಗಳನ್ನೂ ತಿನ್ನುತಿದ್ದನು. ೮ ॥ ಅಹೋ! 
ಇದೇನಾಶ್ಚರ್ಯವು. ಕಾರಣವೆಂದರೆ ಕೆಟ್ಟಮಾರ್ಗದಿಂದ ಸಂಪಾದಿಸಿದ ಹಣವು ಬೇಗನೆ 
ತನಗರಿಎಲ್ಲದೆಯೇ ಹಾಳಾಗಿ ನಂತರ ಅವನು ಅವನ ಪಾಪದ ಫಲವನ್ನು ಮಾತ್ರ 
ಅನುಭವಿಸುವನು. ॥ ೯ ॥ ಸನ್ಮಾರ್ಗದಿಂದ ಸಂಪಾದಿಸಿದ ಹಣವು ಅಲ್ಲವಾದರೂ ಅದು 
ವೃದ್ಧಿಯಾಗುತ್ತದೆ. ಇದು ಎಂದೂ ನಾಶವಾಗುವುದಿಲ್ಲ, ಅಲ್ಲದೆ ಮಂಗಳವನ್ನೇ ತಂದುಕೊಡುವುದು. 
॥ ೧೦ ॥ ಪಾಪದಿಂದ ಬರುವ ಹಣವನ್ನು ತಿರಸ್ಕರಿಸಿ ಒಳ್ಳೆಯ ದಾರಿಯಲ್ಲಿ ಸಂಪಾದಿಸಿದ 
ಹಣದಿಂದ ತಮ್ಮ ಕುಟುಂಬವನ್ನು ಪೋಷಿಸುವ ಬ್ರಾಹ್ಮಣರೇ ಧನ್ಯರು. ॥ ೧೧ ॥ ಈ ರೀತಿಯಾಗಿ 
ಕೇವಲ ದುಷ್ಪಮಾರ್ಗಗಳಿಂದಲೇ ಸಂಪಾದಿಸುತ್ತ ತನ್ನ ಕುಟುಂಬಪೋಷಣೆಯಲ್ಲಿಯೇ 
ಆಸಕನಾಗಿದ್ದ ಆ ಕಾಶಿಯ ಬ್ರಾಹ್ಮಣನಲ್ಲಿ ಜೀರ್ಣಿಸಿಕೊಳ್ಳಲಾಗದಷ್ಟು ಪಾಪದ ಹೊರೆ ಮತ್ತು 
ಬಹುಜನರ ಯಣದ ಹೊರೆಯೂ ಸೇರಿದ್ದವು. ॥ ೧೨ ।। ಈ ರೀತಿಯಾಗಿ ಸಾಲ ಮಾಡಿ ತಂದ 
ಹಣದಿಂದ ತಾನು ಮೃಷ್ಠಾನ್ನವನ್ನು ಭೋಜನ ಮಾಡುತ್ತಿದ್ದನು. ಆದರೆ ಸಾಲಗಾರರು ಬಂದರೆ 
ಅವರೊಡನೆ ಮಾತನ್ನೂ ಕೂಡ ಆಡುತ್ತಿರಲಿಲ್ಲ. ॥॥ ೧೩ ॥ ಅವನು ಸಾಲಗಾರರ ಭಯದಿಂದ 
ಹಗಲು ಮನೆಯಲ್ಲೇ ಇರುತ್ತಿರಲಿಲ್ಲ ಮತ್ತು ರಾತ್ರಿಯಲ್ಲಿ ಮುಕ್ತಿಮಂಟಪದಲ್ಲಿ ಹೋಗಿ 
ಮಲಗುತ್ತಿದ್ದನು. ॥॥ ೧೪ ।। ಒಂದು ದಿನ ಖಣಕ್ಕಾಗಿ ತಗಾದೆ ಮಾಡುವವರ ಕಾಟ ಹೆಚ್ಚಾಗಲು, 
ಯಾರ ಕಣ್ಣಿಗೂ ಬೀಳದೆ ಕಾಶಿಯನ್ನು ಬಿಟ್ಟು ಬೇರೆ ಊರಿಗೆ ಹೊರಟುಹೋದನು. ॥ ೧೫ ॥ 
ಅಲ್ಲಿಯೂ ಈ ಮೂರ್ಯನು ಅನೇಕ ದುರ್ಮಾರ್ಗಗಳಿಂದಲೇ ತನ್ನಹೊಟ್ಟಿ ಹೊರೆಯುತ್ತಿದ್ದನು. 
ಹೀಗಿರಲು ಬಹಳ ವರ್ಷಗಳ ನಂತರ ವೃದ್ಧಾಪ್ಯ ಬಂದು ಅವನು ಪ್ರಾಣಬಿಟ್ಟನು. ॥ ೧೬ ।। ಇವನ 
ಪಾಪದ ಕಾರಣದಿಂದಾಗಿ ಯಾವ ಪುರೋಹಿತರೂ ಇವನಿಗೆ ಅಂತ್ಯಸಂಸ್ಕಾರಾದಿಗಳನ್ನು 
ದಿನವಾರವನ್ನೂ ಮಾಡಿಸಲು ಒಪ್ಪಲಿಲ್ಲ. ಅವನ ದೇಹಕ್ಕೆ ಅಗ್ನಿಸಂಸ್ಕಾರವೂ ಆಗಲಿಲ್ಲ ॥। ೧೭ ॥ 
ಹೀಗಿರಲು, ಯಮದೂತರು ಅವನನ್ನು ಒಯ್ಯಲು ಬಂದರು. ಇವರು ಯಮ ಪಾಶವನ್ನುಕ್ಕೆಯಲ್ಲಿ 
ಹಿಡಿದಿದ್ದರು, ಕರಾಳವಿಕಾರರಾಗಿದ್ದರು. ॥ ೧೮ ॥॥ ಅಂಗುಷ್ಠ ಮಾತ್ರ ದೇಹದ ಇವನನ್ನು ಹಗ್ಗದಿಂದ 
ಬಿಗಿದು ಚಾವಟಿಗಳಿಂದ ಹೊಡೆಯುತ್ತಾ ಮೂರು ಮುಹೂರ್ತಗಳೊಳಗೆ ಯಮಪಟ್ಟಣಕ್ಕೆ 
ಎಳೆದುಕೊಂಡು ಹೋದರು. ॥। ೧೯ ॥ ಯಮದೇವರ ಪಟ್ಟಣವಾದ ಸಂಯಮಿನೀಪುರಕ್ಕೆ 
ಇವನನ್ನು ಕರೆದುಕೊಂಡು ಹೋಗಿ ಯಮರಾಜರದುರಿಗೆ ಕೈಜೋಡಿಸಿ ನಿಂತು ಯಮದೂತರು 
ಇವನ ಬಗ್ಗೆಕಠಿಣವಾದ ಮಾತುಗಳನ್ನು ಹೇಳಿದರು. 122 1 
ದೂತಾ ಊಚುಃ: 

ಧರ್ಮರಾಜ ದ್ವಿಜಶ್ಲಾಯಮಾನೀತೋ ವಾಮನಾಭಿಧಃ । 

ಆಜ್ಞಾಂ ದೇಹಿ ಸ್ವದೂತೇಷು ಕಿಂಕರ್ತವ್ಯಮಮುಷ್ಠ ವೈ W೨೦೧ ॥ 

ದೂತವಾಕ್ಯಂ ಸಮಾಕರ್ಣ್ಯ ಚಿತ್ರಗುಪಂ ವಚೋ ಇಬ್ರವೀತ್‌ । 

ಯದ್ಭವೇತಸ್ತ್ಯ ಕರ್ತವ್ಯಂ ದೃಷ್ಟಾ ಶಿ ತದ್ಧೂಹಿ ಸತ್ವರಮ್‌ || ೨೨ ॥ 


ಅಧ್ಯಾಯ ೭೮ 581 
ಚಿತ್ರಗುಪೋಪಿ ದೃಷ್ಟ್ಯನಮೂಚೇ ಸಂಯಮಿನೀಪತಿಮ್‌ । 


ಕ್ರಮೇಣ ಸರ್ವನರಕೇಷ್ಟಯಂ ಪಾತ್ಯೋತತಿಪಾತಕೀ ॥ ೨೩ ॥ 
ಶ್ರುತ್ವಾತದುದ್ಯತಾಸ್ಪರ್ವೇ ನಿನ್ಯುಸಂ ನರಕಾಂತಿಕಮ್‌ । 
ಯಾತನಾಯೋದ್ಯಮಂ ಚಕ್ರುಸ್ತಾವಚ್ಛಿತ್ರಮಭೂದ್ಹ್ವಿಜಾಃ ॥ ೨೪ ॥ 
ತಸ್ಮಿನ್ಯಾಲೇ ಮಹಾನ್ಸಶ್ಲಿದ್ದದ್ರಸಸ್ಯ ಕಲೇವರಾತ್‌ । 
ಖಂಡಮೇಕಮುಪಾದಾಯ ಗಗನೇ ಚೋದಡೀಯತ ॥| ೨೫ ॥ 


ತತ್ಪೃಷ್ಯೇ ಬಹವೋ ಗೃಧ್ರಾಃ ಸಮಾಯಾತಾಃ ಪಲೇಚ್ಛಯಾ । 
ತಾನ್ಸೃ್ಯಷ್ಟ್ಯಾತಿದ್ರುತೋ ಗೃಧ್ರಃ ಸೋಪಿ ಯಾತೋ ವಿಹಾಯಸಾ ॥ ೨೬ ॥ 
ಆಜಗಾಮ ಗೃಹೀತ್ವಾತತ್ಪೃಯಾಗಸ್ಕೋಪಮಂಡಲೇ । 


ಯಣಪ್ರಮೋಚನಾದೂರ್ದ್ವಂ ತಾವತ್ತೇ$ಪಿ ಸಮಾಗತಾಃ ॥| ೨೭ ॥ 
ತಸ್ಯ ತೈರಭವದ್ಕುದ್ಧಂ ಬಲಿನೋ ಬಲಿಭಿಸಹ । 

ತದಂತರೇ ತದಾಸ್ಯಾತತ್ತಲಂ ನಿಪಪಾತ ಹ || ೨೮ ॥ 
ಪತಿತಂ ತನ್ನಹಾಪುಣ್ಯೇ ಬಯಣಮೋಚನಮಂಡಲೇ । 

ತೇನಾಸ್‌ ಮುಮುಚೇ ಪಾಪಾದಧಮರ್ಣಾಚ್ಚ ವಾಮನಃ ೨೯ ॥ 
ತತೋ ವಿಮಾನಮಾರುಹ್ಯ ವಿಷ್ಣುದೂತಾ ಯಮಾಂತಿಕಮ್‌ । 
ಗತ್ವಾಭಿಜಗದುಃ ಕಾಲಂ ವಿಪ್ರೋ ಸ್‌ ಮುಚ್ಛತಾಮಿತಿ WW ೩೦ ॥ 
ಇತ್ಯುಕ್ತ್ವಾತಂ ಸಮಾಕೃಷ್ಯ ವಿಪ್ರಂ ದಿವ್ಯವಪುರ್ಧರಮ್‌ । 

' ಸ್ವವಿಮಾನೇ ಸಮಾರೋಪ್ಯ ನಿನ್ಯುರ್ವೈಕುಂಠಮಂದಿರೇ IW ೩೧ ॥ 
ಯಣಮೋಚನಮಾಹಾತೃ 192 ಕೋ ವಾ ಗದಿತುಮರ್ಹತಿ । 
ಯದ್ಭೂಮಿಸ್ಪರ್ಶಮಾತ್ರೇಣ ಸ ಮುಕ್ತೋ ಯಣಪಾತಕ್ಕೆ: 1 ೩೨ ॥ 
ತಸ್ಮಾದತ್ರ ಮುನಿವ್ಯಾಘ್ರ ದೇಶದೇಶಾಂತರಾಗತಾಃ | 
ಸ್ನಾನದಾನಾದಿಕಂ ಕರ್ಮ ಕರಿಷ್ಯಂತ್ಯ ಫೌಮೋಚನೇ (1 ೩೩ ॥ 
ಯಣ್ಯೆರ್ವಿಮುಕಾಸ್ಟೇ ಸರ್ವೇ ಸಪ್ಪಜನ್ಮಕ್ಕತೈೆರಪಿ | 
ನಿಷ್ಟಾಪಾ ನಿರ್ಮಲಾ ಭೂತ್ವಾ ಯಾಸ್ಕಂತಿ ಹರಿಮಂದಿರಮ್‌ I ೩೪ 1 
ಯಣಮೋಚನಮಾಹಾತ್ಸ್ಯಮೇವಮುಕ್ತಂ ಯಥಾಶ್ರುತಮ್‌ । 
ಅಥಾಪರಂ ಪ ರ್ರವಕ್ಷಾ ಮಿ ಸುತೀರ್ಥಂ ಸನಕಾದಯಃ || ೩೫ ॥ 


|| ಇತಿ ಅಷ್ಟಸಪ್ಪತಿತಮೋ ಧ್ಯಾಯಃ I 


ಯಮದೂತರು ಹೇಳಿದರು 
"ಎಲೈ ಧರ್ಮರಾಜರೇ! ಈ ವಾಮನನೆಂಬ ಹೆಸರುಳ್ಳ ಬ್ರಾಹ್ಮಣನನ್ನು ಎಳೆದುಕೊಂಡು 
ಬಂದಿದ್ದೇವೆ. ಇವನಿಗೆ ಏನು ಮಾಡಬೇಕೆನ್ನುವುದಕ್ಕೆ ಯಮಕಿಂಕರಿಗೆ ಆಜ್ಞೆ ಮಾಡಿರಿ.'' ॥ ೨೧ ॥ 


11 


582 ಪ್ರಯಾಗಮಾಹಾತ್ಸ್ಯಮ್‌ 


ದೂತರ ಮಾತನ್ನು ಕೇಳಿದ ಧರ್ಮರಾಜನು ಚಿತ್ರಗುಪರನ್ನು ಕುರಿತು ""ಅವನಿಗೆ ಏನು ಮಾಡ 
ಬೇಕೋ ಅದನ್ನು ನೋಡಿ ಜಾಗ್ರತೆಯಾಗಿ ಹೇಳಿ'' ಎಂದನು. ॥ ೨೨ ॥ ಚಿತ್ರಗುಪರಾದರೋ 
ಇವನನ್ನು ನೋಡಿ ಸಂಯಮಿನೀಪತಿಯಾದ ಧರ್ಮರಾಜನನ್ನುಕುರಿತು, "ಇವನು ಅತಿಪಾತಕೀ, 
ಕ್ರಮೇಣ ಎಲ್ಲ ನರಕಗಳಲ್ಲೂ ಹಾಕತಕ್ಕದ್ದು.'' ಎಂದು ಹೇಳಿದರು. ॥ ೨೩ ॥ ಇದನ್ನು ಕೇಳಿ 
ಯಮದೂತರು ಅವನನ್ನು ನರಕಗಳ ಸಮೀಪಕ್ಕೆ ಒಯ್ದರು ಮತ್ತು ಯಾತನೆಗಳನ್ನು ಕೊಡಲು 
ಯತ್ನಶೀಲರಾದರು. ಹೇ ಸನಕಾದಿದ್ವಿಜೋತ್ತಮರೇ। ಕೇಳಿರಿ. ಅಷ್ಟರಲ್ಲಿ ಒಂದು ಚಮತ್ಕಾರವು 
ನಡೆಯಿತು. ॥ ೨೪ || ಆ ಸಮಯದಲ್ಲಿ ಒಂದು ದೊಡ್ಡ ಹದ್ದು ಬಂದು ಇವನ ಯಾತನಾದೇಹದ 
ಒಂದು ತುಂಡುಮಾಂಸವನ್ನು ಕಚ್ಚಿಕೊಂಡು ಹೋಯಿತು. ॥। ೨೫ ॥॥ ಅದರ ಹಿಂದೆ ಅನೇಕ 
ಹದ್ದುಗಳು ಮಾಂಸದ ಆಸೆಯಿಂದ ಹಿಂಬಾಲಿಸಿ ಹಾರಿದವು. ಅವುಗಳನ್ನುಕಂಡ ಆ ಹದ್ದುಆಕಾಶದಲ್ಲಿ 
ವೇಗವಾಗಿ ಹಾರಿತು. ॥ ೨೬ ॥ ಆ ಮಾಂಸದ ತುಂಡನ್ನು ಕಚ್ಚಿಕೊಂಡು ಪ್ರಯಾಗ 
ಮಂಡಲದಲ್ಲಿರುವ ಬಣಮೋಚನಸರಸ್ಸಿನ ಮೇಲೆ ಹಾರಿ ಬರುತ್ತಿರುವಾಗ ಆ ಹದ್ದುಗಳು ಪರಸ್ಪರ 
ಹೋರಾಡಲಾರಂಭಿಸಿದವು. ॥ ೨೭ ॥ ಆಗ ಆ ಹದ್ದಿನ ಬಾಯಿಯಿಂದ ಮಾಂಸದ ತುಂಡು 
ಮಹಾಪುಣ್ಯಕರವಾದ ಯಣಮೋಚನಮಂಡಲದಲ್ಲಿ ಬಿದ್ದಿತು. ॥ ೨೮ ।। ಆದ್ದರಿಂದಲೇ ಈ 
ವಾಮನನು ನೀಚವಾದ ಯಣದ ದೆಶೆಯಿಂದಲೂ ಪಾಪದ ದೆಶೆಯಿಂದಲೂ ಮುಕನಾದನು. 
11೨೯ ।। ಅನಂತರ ವಿಷ್ಣುದೂತರು ವಿಮಾನದಲ್ಲಿಕುಳಿತುಕೊಂಡು ಯಮನ ಸಮೀಪಕ್ಕೆ ಬಂದರು. 
ಬಂದು ಯಮಧರ್ಮನನ್ನು "'ಈ ಬ್ರಾಹ್ಮಣನನ್ನು ಬಿಟ್ಟುಬಿಡು'' ಎಂದು ಹೇಳಿದರು. ॥। ೩೦ ॥ 
ಹೀಗೆ ಹೇಳಿ ಆ ವಿಷ್ಣುದೂತರು ಆ ಬ್ರಾಹ್ಮಣನನ್ನು ಎಳೆದುಕೊಂಡು ಹೋದರು. ಅಷ್ಟರಲ್ಲಿಯೇ 

ಅವನಿಗೆ ದಿವ್ಯಶರೀರವು ಬಂದಿತು. ಅವನನ್ನು ತಮ್ಮ ವಿಮಾನದಲ್ಲಿ ಕೂಡಿಸಿಕೊಂಡು 

ವೈಕುಂಠನಗರಿಗೆ ಒಯ್ದರು. ॥ ೩೧ ॥ ಯಾವ ಭೂಮಿಯ ಸ್ಪರ್ಶಮಾತ್ರದಿಂದಲೇ ಯಣ 

ಸಂಬಂಧವಾದ ಪಾತಕಗಳೆಲ್ಲವೂ ನಾಶವಾಗುವುವೋ ಅಂತಹ ಖಯಣಮೋಚನಸರಸ್ಸಿನ 

ಮಾಹಾತ್ಮ್ಯೆಯನ್ನು ಯಾರಿಂದ ವರ್ಣಿಸಲು ಸಾಧ್ಯ? ॥ ೩೨ ಮುನಿಶ್ರೇಷ್ಠರೇ! ಆದ್ದರಿಂದಲೇ, 

ದೇಶದೇಶಾಂತರಗಳಲ್ಲಿರುವವರೂ ಈ ಯಣಮೋಚನಸರಸಿನಲ್ಲಿ ಸ್ನಾನದಾನಾದಿಕರ್ಮಗಳನ್ನು 
ಮಾಡುತಾರೆ. ॥ ೩೩ ॥ ಅವರೆಲ್ಲರು ಏಳೇಳು ಜನ್ಮಗಳಲ್ಲಿ ಮಾಡಿರುವ ಖುಣಗಳಿಂದ 

ಬಿಡಲ್ಪಟ್ಟವರಾಗಿ ಶ್ರೀಹರಿಯ ಮಂದಿರವಾದ ವೈಕುಂಠಕ್ಕೆ ಹೋಗುವರು. ೩೪ ॥ ನಾನು ಹೇಗೆ 

ಶ್ರವಣಮಾಡಿದ್ದೆನೋ ಹಾಗೆಯೇ ಯಣಮೋಚನತೀರ್ಥದ ಮಾಹಾತ್ಮ್ಯೆಯನ್ನು ಹೇಳಿದ್ದೇನೆ. 

ಇನ್ನುಬೇರೆ ಬೇರೆ ಒಳ್ಳೆಯ ತೀರ್ಥಗಳ ವಿಷಯವಾಗಿಯೂ ಹೇಳುವೆನು. ೩೫ ॥ 


ಖಿ ಸೇವ ಲ ಖು 
ಎಪೆತೆಂಟನೆಯ ಅಧ್ಯಾಯವು ಸಮಾಪವಾಯಿತು ॥ 
ಶಾನ್‌ + 


॥ ಅಥ ಏಕೋನಾಶೀತಿತಮೋತಧ್ಯಾಯಃ ॥ ೭೯ ॥ 


ಶೇಷ ಉವಾಚ 
ತಸ್ಯ ಪಶ್ಚಿಮಭಾಗೇಪಸ್ತಿ ಪಾಪಮೋಚನಮುತ್ತಮಮ್‌ । 


ತೀರ್ಥಸಂಭೂತಪಾಪಫುಮನ್ಯಪಾಪವಿನಾಶಕಮ್‌ WO 
ಕಾಯಿಕಂ ವಾಚಿಕಂ ಪಾಪಂ ಮಾನಸಂ ತ್ರಿವಿಧಂ ಹೃಘಮ್‌ । 
ಏತಜ್ನನ್ನಪ್ರಭೂತಂ ಚ ಜನ್ಮಜನ್ಮಾಂತರಾರ್ಜಿತಮ್‌ ॥ ೨ ॥ 
ಆರ್ದ್ರಂ ಶುಷ್ಠಂ ಲಘು ಸ್ಥೂಲಂ ಜ್ಞಾತಮಜ್ಞಾತಪಾತಕಮ್‌ । 

ತತ್ಸರ್ವಂ ನಾಶಮಾಯಾತಿ ತತ್ತೀರ್ಥೇ ಸ್ನಾನಮಾತ್ರತಃ 1 ೩॥ 
ತತ್ರ ಸ್ನಾತ್ವಾಚ ಯೇ ಮರ್ತ್ಯಾಸ್ಪರ್ಪಯಂತಿ ಪಿತ್ಕನ್ಸ್ಟತಾನ್‌ । 

ತದೈವ ಪಿತರಸ್ತೇಷಾಮಾಪ್ನವಂತಿ ಪರಾಂ ಗತಿಮ್‌ nv un 
ದಶದಂಡಾತ್ಮಕಂ ತೀರ್ಥಂ ತದ್ಧಿ ಪ್ರೋಕಂ ಪುರಾತನಃ । 

ತತ್ರಾಕ್ಜಯ್ಯಕೃತಂ ಕರ್ಮ ಸ್ನಾನದಾನಜಪಾದಿಕಮ್‌ ೫ ॥ 
ಅಸ್ಥಿನರ್ಥೆೇ ಮುನಿಶ್ರೇಷ್ಠಾ ವಾಚ್ಯಂ ಪುಣ್ಯಂ ಕಥಾನಕಮ್‌ । 
ಸಮೃಜ್ಯನಸ್ತಮಾಧಾಯ ತತ್ತರ್ವಮವಧಾರ್ಯತಾಮ್‌ It I 
ಪುರಾ ಚಂದ್ರಪುರೇ ರಮ್ಯೇ ವಿಪ್ರ ಆಸೀನ್ಜಹಾಮತಿಃ । 
ವೇದಶಾಸ್ತ್ರಪ್ರವೀಣಶ್ಚ ಸದಾಚಾರರತಸ್ತದಾ 1೭॥ 
ತತ್ತತ್ನೀ ಲಲಿತಾನಾಮ್ನೀ ಪತಿಶುಶ್ರೂಷಣೇ ರತಾ । 

ಸ್ವಧರ್ಮನಿರತಾ ನಿತ್ಯಂ ಸತ್ಯವಾಗಲ್ಪಭಾಷಿಣೀ me 
ತಯಾ ಸಾಕಂ ಸ ಧರ್ಮಾತ್ಮಾ ಗಾರ್ಹಸ್ಥ್ಯಂ ಬುಭುಜೇ ಸುಖಮ್‌ । 
ಷಟ್ಕರ್ಮಾಣ್ಯಾಚರನ್ನಾನಿ ವಿಷ್ಣುಭಕ್ತಿಪರಾಯಣ: ॥ ೯॥ 
ಏವಂ ಕಾಲೇ ಸುಸಂವ್ಯತ್ರೇ ಮಧ್ಯಮೇ ವಯಸಿ ಸ್ಥಿತಃ । 

ಜರೇಣ ಪೀಡಿತೋತತ್ಯರ್ಥಂ ಮಮಾರ ಸನಕಾದಯಃ 1 ೧೦ ॥ 


ಸ ಸದಾಚರಣೇನಾಪಿ ಧರ್ಮಾಚರಣತೊ ಪಿ ಚ । 

ಸ್ವರ್ಗಂ ಪಾ ್ರಿಪ್ಯಾಮರೋ ಭೂತ್ವಾ ಭುಂಜನ್ಫೋಗಾನುವಾಸ ಹ ॥1೧೧॥ 
ಮತಂ ಪತಿಮಪುತ ಕಾ 

ಅಥಾತ್ರ ಲಲಿತಾ ದೃಷ್ಟ್ವಾ ಮೃತಂ ಪತಿಮಪುತ್ರಕಾ 1 


ಭೃಶಂ ವಿಲಾಪ್ಯ ಕರುಣಂ ಸಂಸ್ತಭ್ಯಾತ್ಮಾನಮಾತ್ಮನಾ Il ೧೨ ॥ 
ತತ್ಲಾಂಪರಾಯಿಕಂ ಕೃತ್ಯಂ ಬ್ರಾಹ್ಮಣಾನಾಮನುಜ್ಞಯಾ | 

~ ಲಲ Ci 
ಯಥಾಶಕ್ತಿ ಯಥಾವಿತಂ ಸ್ವಯಮೇವ ಚಕಾರ ಹ | ೧೩ ॥ 


ತತಸಸ್ಟ್‌ ಸ್ವಗೇಹೇ ಸಾ ಸ್ವದರ್ಮನಿರತಾ ಸದಾ। 
ಸ್ವದೇಹಂ ಶೋಧಯಾಮಾಸ ಮು ಹಃ I ೧೪ ॥ 


584 ಪ್ರಯಾಗಮಾಹಾತ್ಮ್ಯಮ್‌ 
ಸ್ತ್ರಿಕಾಮಯಂ ಪರೋ ಧರ್ಮ: ಶ್ರುತಿಸ್ಕೃತಿವಿನಿಶ್ಚಿತ: । 


ಪತಿಸೇವಾನುವರ್ತಿತ್ಚಂ ತದ್ವಚಃಪರಿಪಾಲನಮ್‌ ॥ ೧೫ ॥ 

ಮೃತೇ 5ನ್ಜಾರೋಹಣಂ ತಸ್ಮಿನ್ಹ ಹೃಚರ್ಯಮಥಾಪಿ ವಾ । 

ಯಾವಜ್ಜೀವಂ ಪ್ರಕರ್ತವ್ಯಂ ತೇನ ತಾಸಾಂ ಸತೀಗತಿಃ ॥ ೧೬ ॥ 

ಇತ್ಥಂ ಸಾ ವರ್ತಮಾನಾಪಿ ದುಷ್ಪಪ್ರಾಚೀನಕರ್ಮಣಾ | 

ತರುಣೀರೂಪಸಂಪನ್ನಾ ಮತಿಭೇದಮವಾಪ ಸಾ Wl ೧೭ ॥ 

ತಾಂ ದೃಷ್ಟ್ವಾ ಲಲಿತಾಂ ಖನ್ನಾಂ ಭೃಶಂ ಲಲಿತಯೌವನಾಮ್‌ | 

ಏಕಾಕಿನೀಂ ಭೋಕುಕಾಮಾ ನಾನೋಪಾಯಾತ್ವಚಕ್ರಿರೇ ॥ ೧೮ ॥ 

ತತಮೀಪೇ ಸಿತಾ ಕಾಚಿದ್ಬಾ ಹ್ಮಣೀ ವ್ಯಭಿಚಾರಿಣೀ । 

ತದ್ದಾರಾ ಬೋಧಯಾಮಾಸುರ್ಲಲಿತಾಂ ಲಲಿತಾಕೃತಿಮ್‌ 1೧೯ ॥ 

ಸಾ ತತ್ತಮೀಪಮಾಗತ್ಕ ವ್ಯಭಿಚಾರಧುರಂಧರಾ I 

ಸಂಭಲೀತ್ಸಮುರೀಕೃತ್ಯ ಜಗಾದ ಲಲಿತಂ ವಚಃ il ೨೦ ॥ 
॥ ಎಪ್ಪತೊಂಬತನೆಯ ಅಧ್ಯಾಯವು ॥ 


ಶೇಷದೇವರು ಹೇಳಿದರು 


ಈ ಆದಿವೇಣಿಯ ಪಶ್ಚಿಮದಿಗ್ಳಾಗದಲ್ಲಿ ಉತ್ತಮವಾದ ಪಾಪಮೋಚನವೆಂಬ 
ತೀರ್ಥವಿದೆ. ಇದು ತೀರ್ಥಕ್ಷೇತ್ರಗಳಲ್ಲಿ ಮಾಡಿರುವ ಪಾಪಗಳಲ್ಲದೆ ಅನ್ಯಪಾಪಗಳನ್ನೂ 
ಪರಿಹಾರಮಾಡುವುದು. ।। ೧।। ಕಾಯಿಕ, ವಾಚಿಕ ಮತ್ತುಮಾನಸಿಕ ಎಂಬ ತ್ರಿವಿಧಪಾಪಗಳನ್ನು 
ನಾಶಮಾಡುವುದಲ್ಲದೆ ಈ ಜನ್ಮದಲ್ಲಿ ಹುಟ್ಟಿರುವ ಮತ್ತು ಜನ್ಮಜನ್ಮಾಂತರಗಳಲ್ಲಿಯೂ ಹುಟ್ಟಿರುವ 
ಪಾಪಗಳನ್ನೂ ನಾಶಮಾಡುವುದು. ॥॥ ೨ ॥॥ ಈ ತೀರ್ಥದಲ್ಲಿ ಕೇವಲ ಸ್ನಾನ ಮಾಡುವುದರಿಂದ 
ಹೊಸದಾಗಿ ಮಾಡಿರತಕ್ಕ, ತುಂಬಾ ಹಳೆಯದಾದ, ಹಗುರವಾದ, ಭಾರಿಯಾದ, ತಿಳಿದೂ ತಿಳಿದೂ 
ಮಾಡಿರುವ ಮತ್ತು ತಿಳಿಯದೇ ಮಾಡಿರುವ ಪಾಪಗಳೆಲ್ಲವೂ ನಾಶವಾಗುವುವು. ॥ ೩ ॥ ಈ 
ತೀರ್ಥದಲ್ಲಿ ಸ್ನಾನ ಮಾಡಿ ತನ್ನ ಪಿತೃಗಳಿಗೆ ತರ್ಪಣ ಕೊಟ್ಟರೆ ಆ ಪಿತೃಗಳು ಆಗಲೇ 
ಪರಮಗತಿಯನ್ನು ಪಡೆಯುತ್ತಾರೆ. ॥ ೪ ॥ ಹತ್ತು ದಂಡ ಉದ್ದಗಲಗಳುಳ್ಳ ದಶದಂಡ 
ತೀರ್ಥವೆಂಬುದೊಂದು ಅಲ್ಲಿಯೇ ಇದೆ. ಪುರಾತನ ಬ್ರಾ ಹ್ಹಣೋತ್ತಮರ ಹೇಳಿಕೆಯಂತೆ ಇಲ್ಲಿ 
Bl ಸ್ನಾನ, ದಾನ ಮತ್ತು ಜಪಾದಿಗಳು ಅಕ್ಷಯವಾಗುವುದು. 1೫ ॥ ಈ ವಿಷಯವನ್ನೇ 
ಷಿಕರಿಸ ತಕ್ಕ ಒಂದು ಪ್ರಣ ಕರವಾ ಎದ ಕಥೆಯನ್ನು ಹೇಳುವೆನು. ಸನಕಾದಿಗಳೇ | ಚೆನ್ನಾಗಿ ಗಮನಿಸಿ 
ಮನಸ್ಸಿಗೆ ತಂದುಕೊಳ್ಳಿರಿ. ॥ ೬ ॥ ಹಿಂದೆ ಚಂದ್ರಪುರವೆಂಬ ಊರಿನಲ್ಲಿ ಮಹಾ 
ಬುದಿವಂತನಾದ ಒಬ್ಬ ಬ್ರಾ ಪೃಣನಿದ್ದವು. ಅವನು ವೇದಶಾಸ್ತ್ರಾದಿಗಳಲ್ಲಿ ಪಂಡಿತನಾಗಿದ್ದಲ್ಲದೆ 

ಆಗ ಗಿದ್ದನು. | ೭ ॥ ಲಲಿತಾ ಎಂಬ ಹೆಸರಿನ ಅವನ ಹೆಂಡತಿಯು 
ಪತಿಸೇವಾದಲ್ಲಿಯಾವಾಗಲೂ ನಿರತಳಾಗಿದ್ದು ಸ್ವಧರ್ಮದಲ್ಲಿನಿ ತೈವೂ ಆಸಕಳಾಗಿದಳು. ಅಲ್ಲದೆ 
ಸತ್ಯವನ್ನು ನುಡಿಯತಕ್ಕವಳೂ, ಅಲ ಲಭಾಷಿಣಿಯೂ ಆಗಿದ್ದಳು. ॥1೮ ॥1 ಇವಳೂಡನೆ ಕೂಡಿಕೊಂಡು 
ಧರ್ಮಾತ್ಮನಾಗಿದ್ದ ಆ ಬ್ರಾಹ್ಮಣನು ಸುಖವಾಗಿ ಗಾರ್ಹಸ್ಥ ; ಜೀವನವನ್ನು ನಡೆಸುತ್ತಿದ್ದನು. ತನ್ನ 


ಅಧ್ಯಾಯ ೭೯ 585 


ವರ್ಣಕ್ಕೆ ಉಚಿತವಾದ ಷಟ್ಕರ್ಮಗಳನ್ನು ಮಾಡುತ್ತಿದ್ದನು ಮತ್ತು ಪರಮವಿಷ್ಣುಭಕ್ತನೂ ಆಗಿದ್ದನು. 
॥ ೯ ॥ ಹೇ, ಸನಕಾದಿಗಳೇ! ಹೀಗಿರುತ್ತಿರಲು ಮಧ್ಯವಯಸಿನಲ್ಲಿದ್ದ ಅವನು ಅತೀವಜ್ವರದಿಂದ 
ಪೀಡಿತನಾಗಿ ಸತ್ತುಹೋದನು. ॥ ೧೦ ॥ ಅವನು ತನ್ನ ಸದಾಚಾರಗಳಿಂದಲೂ 
ಧರ್ಮನಿಸ್ಕೆಯಿಂದಲೂ ಸ್ವರ್ಗಕ್ಕೆ ಹೋಗಿ ಅಲ್ಲಿ ದೇವತಾಶರೀರವನ್ನು ಪಡೆದು ಸುಖಭೋಗ- 
ಗಳನ್ನು ಅನುಭವಿಸಿದನು. ।। ೧೧ ॥ ಈ ಭೂಲೋಕದಲ್ಲಿಲಲಿತೆಯು ಮಕ್ಕಳಿಲ್ಲದವಳಾಗಿದ್ದರೂ 
ಮೃತನಾದ ಗಂಡನನ್ನು ಕಂಡು ಬಹುವಾಗಿ ಪರಿತಪಿಸಿದಳು. ಮೃತ್ಯುವಿನ ಕಾರಣವನ್ನು ತಿಳಿದು 
ಹೇಗೋ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡಳು. ॥ ೧೨॥ಬಾ ್ರಿಷ್ನಣರುಗಳ ಸಹಾಯದಿಂದ 
ತಾನೇ ತನ್ನ ಶಕ್ತಿಮತ್ತುಧನದ ಪ್ರಕಾರ ಪತಿಯ ಸಂಸ್ಕಾರಗಳನ್ನೆಲ್ಲಮಾಡಿ ಮುಗಿಸಿದಳು. ॥ ೧೩ ॥ 
ಅನಂತರ ತನ್ನಮನೆಯಲ್ಲಿ ಇದ್ದುಕೊಂಡು ತನ್ನವೈಧವ್ಯಕ್ಕೆ ಸಮ್ಮತವಾದ ಧರ್ಮಗಳಲ್ಲಿನಿರತಳಾಗಿದ್ದು 
ನಾನಾವಿಧಗಳಾದ ವ್ರತಾದಿಗಳಿಂದ ತನ್ನ ದೇಹವನ್ನು ಶೋಧಿಸಿದಳು. ॥ ೧೪ ॥ ಸ್ತ್ರೀಯರಿಗೆ 
ಗಂಡನಿರುವಾಗ ಗಂಡನ ಸೇವೆಯಲ್ಲಿಯೇ ಆಸಕಳಾಗಿರುವುದು ಮತ್ತುಗಂಡನ ಇಚ್ಛೆಗೆ ಅನುಸರಿಸಿ 
ಇರುವುದು ಮತ್ತು ಅವನ ಮಾತನ್ನು ಪರಿಪಾಲಿಸುವುದು - ಈ ಧರ್ಮವು ಶ್ರುತಿ, ಸ್ಪೃತಿಗಳಲ್ಲಿ 
ನಿಶ್ಚಯಿಸಲ್ಪಟ್ಟಿದೆ. ಇದು ಎಲ್ಲಾಕಾಲಕ್ಕೂ ಅನ್ವಯಿಸುವುದು. ।। ೧೫ ।। ಅವನು ಮೃತನಾದಮೇಲೆ 
ಅವನ ಜೊತೆಗೆ ಚಿತೆಯನ್ನೇರಿ ದೇಹತ್ಯಾಗ ಮಾಡುವುದು. ಇದು ಸಾಧ್ಯವಿಲ್ಲದಿರುವಾಗ 
ಬದುಕಿರುವವರೆಗೂ ಬ್ರಹ್ಮಚರ್ಯದಿಂದ ಇರುವುದು. ಹೀಗೆ ಮಾಡುವವರಿಗೆ ""ಸತೀ'' ಎಂಬ 

ಹೆಸರು ಪ್ರಾಪ್ತವಾಗುವುದು. ॥। ೧೬ ॥ ಈ ರೀತಿಯಾಗಿ ಅವಳು ಇದ್ದರೂ ಕೂಡಾ ಅವಳ ದುಷ್ಪ 
ಪ್ರಾಚೀನ ಕರ್ಮದ ಫಲವಾಗಿ ತರುಣಿಯೂ ರೂಪಸಂಪನ್ನೆಯೂ ಆದ ಆಕೆಯು ಕೆಟ್ಟಮನಸ್ಸನ್ನು 
ಹೊಂದಿ ಮತಿಭೇದವನ್ನುಪಡೆದಳು. ॥ ೧೭ ।॥। ಇವಳು ಕೋಮಲವಾಗಿದ್ದಳು. ಖಿನ್ನಳಾಗಿದ್ದಳು. 

ಅತಿಯಾದ ಲಾಲಿತ್ಯದಿಂದ ಕೂಡಿದ ಯೌವನವನ್ನು ಪಡೆದಿದ್ದಳು. ಜೊತೆಗೆ ಒಬ್ಬಳೇ ಇದ್ದಳು. 

ಹೀಗಿರುವ ಇವಳನ್ನು ನೋಡಿ ಇವಳನ್ನು ವಶಪಡಿಸಿಕೊಂಡು ಭೋಗಿಸಲು ನಾನಾವಿಧಗಳಾದ 

ಉಪಾಯಗಳನ್ನು ಪರಪುರುಷರು ಮಾಡುತ್ತಿದ್ದರು. ॥। ೧೮ ।। ಅವಳ ಸಮೀಪದಲ್ಲಿಯೇ ಒಬ್ಬ 

ಬ್ರಾಹ್ಮಣ ವ್ಯಭಿಚಾರಿಣಿಯು ಇದ್ದಳು. ಸುಮನೋಹರಳೂ, ಮನೋಹರವಾದ ಶರೀರವುಳ್ಳವಳೂ 

ಆಗಿದ್ದ ಇವಳನ್ನು ಆ ವ್ಯಭಿಚಾರಿ ಹೆಂಗಸಿನ ಮೂಲಕ ವಿಟಪುರುಷರು ಪ್ರಚೋದನಕ್ಕೆ 

ಪ್ರಾರಂಭಿಸಿದರು. ॥ ೧೯ ॥ ಆ ಬ್ರಾಹ್ನಣಸ್ತೀಯು ವ್ಯಭಿಚಾರ ಮಾಡುವುದರಲ್ಲಿ 
ಅಗ್ರಗಣ್ಯೆಯಾಗಿದ್ದಳು. ಆದ್ದರಿಂದ ತಾನು ಆ ವಿಧವೆಯ ಸಮೀಪಕ್ಕೆ ಬಂದು ವ್ಯಭಿಚಾರಿಗಳ 

ದೂತೆಯಾಗಿ ಮೃದುಮಧುರವಾದಮಾತುಗಳನ್ನು ಹೇಳಿದಳು. 11೨೦ ॥1 


ಸಂಭಲ್ಕುವಾಚ 
ಲಲಿತೇ ತವ ಸೌಂದರ್ಯಂ ದೃಷ್ಟಾ ರಿ ತೌರುಣ್ಯಮೇವ ಚ। 
ಭೋಗಹೀನಮಿತಿ ಜ್ಞಾತ್ವಾ ಭೃಶಂ ತಪ್ಯಾಮ್ಯ:ಪಂ ಮುಹುಃ Il ೨೧ ॥ 
ತವೇದಂ ಯೌವನಂ ವ್ಯರ್ಥಂ ಸುರೂಪಂ ಚ ಸುಶೋಭನಮ್‌ । 
ಗತಂ ನ ಪುನರಾಯಾತಿ ವಿನಾ ಜನ್ಮಾಂತರಂ ಖಲು I ೨೨ ॥ 


ಭೋಗಾಂಸ್ಟ್ರಂ ಭುಂಕ್ಹ್ವ ಸತತಂ ಜಾರೈಸ್ಪಹ: ಸುಮಧ್ಯಮೇ । 
ಗತೇ ಜಲೇ ಪುನರ್ವೃರ್ಥಂ ಕೇದಾರಕರಣಂ ಯತಃ ॥| ೨೩ 1 


ಪ್ರಯಾಗಮಾಹಾತ್ಸ್ಯಮ್‌ 


ಮದ್ಗೇಹೇ ಬಹವೋ ಯಾಂತಿ ಸುರೂಪಾಸರುಣಾ ನರಾಃ । 
ಅಹಂ ಭುನಜ್ಜಿ ತೈಸ್ಲಾಕಂ ಜಾರಸಂಭೋಗಜಂ ಸುಖಮ್‌ 
ಮಯಾನುಭೂತಂ ತತೌಖ್ಯಂ ತವ ಚಾಸ್ತಿಫಿ ಮೇ ಮತಿಃ । 
ಆರ್ತೇ ದಾನಂ ಪ್ರಶಂಸಂತಿ ಸರ್ವಶಾಸ್ತ್ರೇಷು ಪಂಡಿತಾಃ 
ಆಜ್ಞಾಪಯಸಿ ಚೀನ್ನಹ್ಯಮಧುನೈವ ತ್ವದಂತಿಕೇ । 
ತಾನಾನಯಾಮಿ ತರುಣಾನುರೂಪಾನ್ಫೋಗಕೋವಿದಾನ್‌ 
ಸಕ್ಕತ್ತ್ಯಯಾನುಭೂತಂ ಚೇತತುಖಂ ಕಾಮತಪ್ಪಯಾ । 

ನ ತ್ಯಕ್ಸ್ಯಸಿ ಕದಾಪ್ಯೇನಾನ್‌ ಸ್ವಯಮಾಕಾರಯಿಷ್ಯಸಿ 

ಏವಂ ಪ್ರಲೋಭಿತಾ ವಾಕ್ಕೈರ್ಲಲಿತಾ ಕಾಮಭರ್ಜಿತಾ | 
ಅಂಗೀಚಕಾರ ತದ್ವಾಕ್ರಂ ತಥಾಚರದಶಂಕಿತಾ 

ತೇ:ಪಿ ತದ್ವಚಸಾ ನಿತ್ಯಮಾಗತ್ಯೈತದ್ಗೃಹಂ ವಿಟಾಃ | 
ಲಲಿತಾಂ ಚ್ಯಾವಯಾಮಾಸುಃ ಸ್ವೀಯಧರ್ಮಾದಧರ್ಮಿಣಃ 
ಪಾಪಕರ್ಮ ತತೋ ನಿತ್ಯಂ ಚರತುಸ್ತೇ ಉಭೇ ಸ್ತ್ರಿಯಾ | 
ಧನಂ ಜಗ್ಗಹತುಸೇಭ್ಯ: ಸ್ವಭೋಗಾರ್ಥಂ ವಿಶೇಷತಃ 
ಕುಲಜಾತಿವಲೋರೂಪಪ್ರೇಮಕ್ರೀಡಾಪರಾಜ್ಯುಖೇ । 
ದ್ರವ್ಯಮಾತ್ರರತೇ ನಿತ್ಯಂ ಚಕ್ರತುರ್ವ್ಯಭಿಚಾರಕಮ್‌ 
ಏಕಸ್ಥಿನ್ನಿವಸೇ ಕೇ5ಪಿ ನಾಗತಾ ಧನಿನಸದಾ । 

ಪ್ರತೀಕ್ಷಾಂ ಚಕ್ರತುರ್ದ್ವಾರೇ ತೇ ಉಭೇ ಪ್ರಹರಾವಧಿ 
ತತಸ್ಪೇನ ಯಥಾಶಶ್ಚಿದಚ್ಛನ್ಹಿಪ್ರೋ ವಿಲೋಕಿತಃ । 


ಎದಿ 


ತಮಾಹೂಯ ಗೃಹಂ ನೀತ್ವಾ ಬುಭುಜಾತೇ5ಮುನಾ ಸುಖಮ್‌ 


ನಿದ್ರಿತಾಸ್ತೇ ತತಸ್ಪರ್ವೇ5ನಂಗಯುದ್ಧಶ್ರಮಾಕುಲಾಃ । 

ರಾತ್ರ 10ತೇ ಕಾಲಸರ್ಪೇಣ ಸಂದಷ್ಟೇ ತೇ ಉಭೇ ಸ್ತ್ರಿಯಾ 
ಪಾಪರಾಶೀ ಮೃತೇ ದೃಷ್ಟ್ವಾ ಯಮದೂತಾಸಮಾಗತಾಃ । 
ಬದ್ವಾ ಪಾಶೈರುಭೇ ನಿನ್ಮುರಂಜಸಾ ಶಮನಾಲಯಮ್‌ 
ತತೋ ದೃಷ್ಟ್ವಾ ತಯೋಃ ಕರ್ಮ ನರಕಾರ್ಹಂ ವಿಚಿಂತ್ಯ ಚ । 


ಯಮಾಜ್ಞಾಂ ಪ್ರಾಪ್ಯ ತೇ ದೂತಾ ನಿನ್ಯುರ್ನಿರಯಸನ್ನಿಧಿಮ್‌ 


ಪ್ರಾತರುತ್ನಾಯ ವಿಪ್ರೋ sಸಾವುಭೇ ದೃಷ್ಟ್ವಾ ಮೃತೇ ಸ್ಪಿಯ್‌ । 


ಶುಶೋಚ ಭಿನಹದಯೋ ಭಶಂ ತದಿರಹಾಕುಲಃ 
ಇ ಭ್ರ ವ 


ಪಶ್ಯತಾಹೋ ಮಹಾಶ್ಚರ್ಯಂ ಸಾಂಪ್ರತಂ ದುರ್ಭಗಸ್ಯ ಮೇ । 
v೪ 


ಸಂಗಮಾತಾ ್ರಿನ್ಸತೇ ಚೋಭೇ ಧಿಜ್ನಾಂ ಪಾಪನಿಧಿಂ ಬತ 


|| ೨೪ ॥ 


Il ೨೫ ॥ 


|| ೨೬ ॥ 


I ೨೭ ॥ 


1 ೨೮ ॥ 


| ೨೯ ॥ 


1 2೩೦ ॥ 


11೩೧ ॥ 


I ೩೨ ॥ 


| ೩೩ ॥ 


| ೩೪ ॥ 


|| ೩೫ ॥ 


|| at Il 


Il ೩೭ 1 


11 ೩೮ ॥ 


ಅಧ್ಯಾಯ ೭೯ 587 
ವಿಲಷ್ಯೆ ವಂ ಸುದುಃಖೇನ ತ್ಯಕಾ ತ್ತ್ವ ಸ್ಟ್ರೀಯಂ ಗೃಹಾದಿಕಮ್‌ | 


ತಯೋರ್ವಸ್ತ್ರೇ ಸಮಾದಾಯ ನಿಃಸೃತಸತ್ತುರಾದ್ದಹಿ: IAF ॥ 
ದುಃಖೇನ ಮಹತಾ ವ್ಯಾಪ್ಠಃ ಕ್ಷುತ್ಪಡಾಕುಲಿತೇಂದ್ರಿಯಃ । 
ಎಲಪನ್ನಿಭ್ರಮನ್ನಿಪ್ರಸೀರ್ಥರಾಜಂ ಸಮಾಗತಃ I ೪೦ ॥ 
ಪಾಪಮೋಚನದಿಗ್ಬಾಗೇ ಸಮಾಸ್ತ್ರೀರ್ಯ ಸ ವಾಸಸೀ । 

ಶ್ರಾಂತಸತ್ರ ಪ್ರಸುಷ್ವಾಪ ವಿಲಪ್ಯ ಚ ಪುನಃ ಪುನಃ 1 ೪೧ ॥ 
ಪಾಪಮೋಚನಭೂಭಾಗಸ್ಪರ್ಶಮಾತ್ರೇಣ ವಾಸಸೋಃ | 

ನಷ್ಟು ಪಾಪಂ ತಯೋಃ ಸರ್ವಂ ವ್ಯಭಿಚಾರಾದಿಸಂಭವಮ್‌ I ೪೨ ॥ 
ತಾವತ್ತು ವೈಷ್ಣವಾನೀತಂ ವಿಮಾನಮಧಿರುಹ್ಯತೇ | 

ಬ್ರಾಹ್ಮಣೋಪಕ್ಕತಿಂ ಜ್ಞಾತ್ವಾ ಸಮಾಯಾತೇ ತದಂತಿಕೇ | ೪೩ ॥ 
ಗತ್ವಾ ತಮೂಚುತುರ್ವಿಪ್ರಂ ಕಿಂ ಸುಪ್ರೋ5ಸಿ ಮಹಾಮತೇ । 
ಉತ್ಪಿಷ್ಕೋತ್ರಿಷ್ಠ ಭದ್ರಂ ತೇ ತ್ಹಯಾವಾಂ ತಾರಿತೇ ಬಲಾತ್‌ | ೪೪ ॥ 
ಇತಿ ಶ್ರುತ್ಹಾಸ ಚೋತ್ಥಾಯ ಪೂರ್ವದೃಷ್ಟೇ ವಿಲೋಕ್ಯ ತೇ । 

ಸ್ನಾತ್ವಾ ತದಾಜ್ಞಯಾ ವಿಪ್ರೋ ದೇವಯಾನಂ ಸಮಾರುಹತ್‌ ॥ ೪೫ I 
ದಿವ್ಯರೂಪಧರಾಃ ಸರ್ವೇ ದಿವ್ಯವಸ್ತವಿಭೂಷಣಾಃ I 

ಜಗ್ಗುರ್ವೈಕುಂಠಭವನಂ ದಿವ್ಯಸ್ತ್ರಗನುಲೇಪನಾಃ 1 ೪೬ ॥ 
ಪಾಪಮೋಚನಮಾಹಾತ್ಥ :ಮೇವಂ ವಃ ಕಥಿತಂ ಮಯಾ । 
ವಸ್ತಸಂಪರ್ಕಮಾತ್ರೇಣ ಯತ್ರ ಪಾಪಾ ದಿವಂ ಗತಾಃ 1 ೪೭ ॥ 
ಅತೋಶತತ್ರ ಯೇ ಕರಿಷ್ಕಂತಿ ಸ್ನಾನದಾನಜಪಾದಿಕಮ್‌ । 

ತೇ ಪಾಪನಿಗಡಂ ಛಿತ್ವಾ ಯಾಸ್ಯಂತಿ ಹರಿಸನ್ನಿಧಿಮ್‌ I ೪೮ ॥ 
ಪಾಪಮೋಚನತೀರ್ಥಸ್ಯ ಮಹಿಮಾ ವರ್ಣಿತೋ ಮಯಾ । 
ಅಥಾನ್ಯತೀರ್ಥಮಾಹಾತ್ಥ $9 ವಕ್ಷಾ ಮಿ ಸನಕಾದಯಃ YE un 


1 ಇತಿ ಏಕೋನಾಶೀತಿತಮೋಧ್ಯಾಯಃ Il 


- ಬ ಹ A ದಿ 57ನೆ | J) 

ವ ಈ ಯೌವನವು ವರ್ಥವಾಗಿ ಹೋಗುತಿದೆ. ನಿನಗೆ ಒಪ್ಪತಿರುವ 
ಳ ಬಣ ಮೇ 

ಇ 

ು 


J ಮು 
4 ಪ ಆಹ್‌ 
ವರ್ಥವಾಗುತಿದೆ. ಕಳೆದುಹೋದ ರೂಪ ಮತುಯೌವನಗಳು ಮುಂದಿನ ಜ 


ರ 


ಈ ಸ 
ವಗಳಿಲದೆ ಪುವಃ 
ಇ! Ne Re 
ಇ 


ಹಿಂದಿರುಗಿ ಬರುವುದಿಲ್ಲ. ಇದು ನಿಶ್ಚಯ. ॥೨೨ ॥ ತೆಳು ನಡುವಿನ ಸುಂದರಿಯೇ, ನೀನು ಒಂದೇ 
ಸಮನಾಗಿ ಜಾರಪುರುಷರೂಡನ ಭೋಗಗಳನ್ನು ಅನುಭವಿಸು. ನೀರುಮುಗಿದುಹೋ 
ವ್ಯವಸಾಯ ಮಾಡಲು ಪ್ರಯತ್ನಿಸುವುದು ವ್ಯರ್ಥ ಯತ್ನವೇ ಸರಿ. ॥ ೨೩ ॥ ನನ್ನ ಮನೆಗೆ 


0 
ಲ 
(4. 


588 ಪ್ರಯಾಗಮಾಹಾತ್ಸ್ಯಮ್‌ 


ಸುಂದರರೂ ಯೌವನವುಳ್ಳವರೂ ಆದ ಬಹಳ ಪುರುಷರುಗಳು ಬರುತ್ತಾರೆ. ಅವರುಗಳೊಡನೆ 
ಸಂಭೋಗ ಹೊಂದಿ ಸುಖವನ್ನು ಅನುಭವಿಸುತ್ತೇನೆ. ।। ೨೪ ॥ ನಾನು ಅನುಭವಿಸುತ್ತಿರುವ ಈ 
ಸುಖವು ನಿನಗೂ ಆಗಲೆಂದು ನನ್ನ ಅಭಿಪ್ರಾಯವು. ದುಃಖದಲ್ಲಿರುವವರಿಗೆ ಸಹಾಯ 
ಮಾಡಬೇಕಾದುದನ್ನುಎಲ್ಲಶಾಸ್ತ್ರಗಳಲ್ಲಿಹೇಳಿರುವುದಾಗಿ ಪಂಡಿತರುಗಳು ಶ್ಲಾಘನೆ ಮಾಡುತ್ತಾರೆ. 
॥ ೨೫ ॥ ನೀನು ನನಗೆ ಆಜ್ಞೆ ಮಾಡಿದರೆ ನಾನು ಈಗಲೇ ನಿನ್ನ ಸಮೀಪಕ್ಕೆ ಸುಂದರರಾಗಿರತಕ್ಕ 
ಭೋಗಕಲೆಯಲ್ಲಿ ಕುಶಲಿಗಳಾದ ತರುಣರನ್ನು ಕಳುಹಿಸುತ್ತೇನೆ. ॥॥ ೨೬ ॥। ಕಾಮದಿಂದ 
ಸಂತಪಳಾಗಿರುವನಿನ್ನಿಂದ ಒಂದು ಸಲ ಅವರುಗಳೊಡನೆ ಸಂಭೋಗವಾದ ನಂತರ ಆಸುಖವನ್ನು 
ತಿಳಿದ ಮೇಲೆ ನೀನು ಇವರುಗಳನ್ನು ಎಂದೆಂದೂ ಬಿಡುವುದಿಲ್ಲ ಮತ್ತು ನೀನೇ ಅವರುಗಳಿಗೆ 
ಹೇಳಿಕಳುಹಿಸುತ್ತೀಯೆ.'' ॥ ೨೭ ।। ಕಾಮದ ಆಸೆಯಲ್ಲಿ ಬೆಂದು ಹೋಗಿದ್ದ ಆ ಲಲಿತೆಯು ಈ 
ರೀತಿಯಾದ ಮಾತುಗಳಿಂದ ಆಸೆಗೆ ಒಳಪಟ್ಟವಳಾಗಿ ಅವಳ ಮಾತುಗಳನ್ನು ಒಪ್ಪಿಕೊಂಡಳು; 
ನಂತರ ಈ ದುರಾಚಾರದ ಶಂಕೆಯೂ ಅವಳಿಗೆ ಬರಲಿಲ್ಲ ॥ ೨೮ ॥॥ ಆ ಅಧರ್ಮಿಗಳಾದ 
ವಿಟಪುರುಷರು ದೂತಿಯ ಮಾತಿನಿಂದ ನಿತ್ಯವೂ ಲಲಿತೆಯ ಮನೆಗೆ ಬಂದು ಅವಳನ್ನು ಅವಳ 
ಸತೀಧರ್ಮದಿಂದ ಕೆಳಕ್ಕೆ ಕೆಡವಿದರು. ೨೯ ॥ ಇದಾದ ಮೇಲೆ ಈ ಇಬ್ಬರು ಹೆಂಗಸರೂ ಇದೇ 
ಪಾಪಕಾರ್ಯವನ್ನು ನಿತ್ಯವೂ ನಡೆಸುತ್ತಿದ್ದು ತಮ್ಮ ಭೋಗಗಳಿಗಾಗಿ ವಿಶೇಷವಾಗಿ ಆ ವಿಟಪುರುಷರ 
ದೆಶೆಯಿಂದ ಹಣವನ್ನು ಸಂಪಾದಿಸುತ್ತಿದ್ದರು. ॥ ೩೦ ।। ತಮ್ಮ ವಯಸ್ಸು, ರೂಪ, ಪ್ರೇಮಕ್ರೀಡಾ 
ಇವುಗಳಲ್ಲಿ ಹಿಂಜರಿಯುತ್ತಿದ್ದ ಮತ್ತು ದ್ರವ್ಯಸಂಪಾದನೆಯಲ್ಲಿ ಮಾತ್ರ ಆಸಕ್ತಿಯಿದ್ದ ಅವರಲ್ಲಿ 
ವ್ಯಭಿಚಾರವು ಮನೆಮಾಡಿಕೊಂಡಿತು. ॥। ೩೧ ।। ಒಂದು ದಿವಸ ಯಾವ ಧನಿಕರೂ ಅವರಲ್ಲಿಗೆ 
ಬರಲಿಲ್ಲ, ಅವರಿಬ್ಬರೂ ವಿಟಪುರುಷರಿಗಾಗಿ ಬಾಗಿಲಲ್ಲಿ ನಿರೀಕ್ಷಣೆ ಮಾಡಿ ಒಂದುಪ್ರಹರದಕಾಲ 
ಕಾದು ನೋಡಿದರು. ॥॥ ೩೨ ॥॥ ಅನಂತರ ಆ ದಾರಿಯಲ್ಲಿ ಹೋಗುತ್ತಿದ್ದ ಯಾವನೋ ಒಬ್ಬ 
ಧನಿಕನಲ್ಲದ ಬ್ರಾಹ್ಮಣನನ್ನು ಅವರಿಬ್ಬರೂ ನೋಡಿದರು. ಅವನನ್ನುಮನೆಯೊಳಗೆ ಕರೆದುಕೊಂಡು 
ಹೋಗಿ ಅವರಿಬ್ಬರೂ ಅವನಿಂದ ಸುಖದಿಂದ ಸಂಭೋಗ ಮಾಡಿಸಿಕೊಂಡರು. ॥ ೩೩ ॥ 
ಕಾಮಕೇಳಿಯಿಂದ ಆಯಾಸಗೊಂಡಿದ್ದ ಅವರೆಲ್ಲರೂ ಗಾಢನಿದ್ರೆಯಲ್ಲಿದ್ದರು. ಆಗ ರಾತ್ರಿಯು 
ಮುಗಿಯುತ್ತಿದ್ದಂತೆ ಆ ಇಬ್ಬರು ಸ್ತ್ರೀಯರನ್ನುಕಾಳಸರ್ಪವು ಕಡಿಯಿತು. ॥ ೩೪ ॥ ಪಾಪದ ಹೊರೆ 
ಹೊತ್ತಿರುವ ಆ ಇಬ್ಬರು ಸ್ತ್ರೀಯರು ಮೃತರಾಗಿರುವದನ್ನು ಅರಿತು ಯಮದೂತರು ಅಲ್ಲಿಗೆ ಧಾವಿಸಿ 
ಬಂದರು; ಅವರನ್ನು ಹಗ್ಗದಿಂದ ಕಟ್ಟ ಯಮನ ಸಮೀಪಕ್ಕೆ ಕರೆದೊಯ್ದರು. ॥ ೩೫ ॥ 
ಯಮರಾಜನು ಅವರಿಬ್ಬರ ಕುಕರ್ಮಗಳನ್ನು ತಿಳಿದು ಸ್ವಲ್ಪಕಾಲ ಮಾಡಬೇಕಾದ್ದನ್ನು 
ಯೋಚಿಸಿದನು. ಅನಂತರ ದೂತರು ಯಮನ ಆಜ್ಞೆಯನ್ನು ಪಡೆದು ಅವರಿಬ್ಬರನ್ನು ನರಕದ 
ಸಮೀಪಕ್ಕೆ ಒಯ್ದರು. 115.೬ ॥ ಅವರಿಬ್ಬರೊಡನೆ ಮಲಗಿದ್ದಬ್ರಾಹ್ನಣನು ಬೆಳಿಗ್ಗೆ ಎದ್ದುಆ ಇಬ್ಬರು 
ಸ್ತ್ರೀಯರೂ ಮೃತರಾಗಿರುವು ನ್ನು ತಿಳಿದು ಎದೆ ಒಡೆದವನಾಗಿ ಅವರ ವಿರಹಕ್ಕಾಗಿ ಬಹಳ 
ದುಃಖಪಟ್ಟನು. ॥೩೭ ॥ ''ದುರದೃಷ್ಟನಾದ ನನಗೆ ಇದೇನು ಆಶ್ಚರ್ಯದ ಸಂಗತಿ ಈಗ ಬಂದಿದೆ? 
ನನ್ನ ಜೊತೆ ಸಂಭೋಗ ಮಾಡಿದ್ದರಿಂದಲೇ ಈ ಇಬ್ಬರು ಸ್ತ್ರೀಯರೂ ಮೃತರಾಗಿದ್ದಾರೆ. ಪಾಪದ 
ನಿಧಿಯಾಗಿರುವ ನನಗೆ ಧಿಕ್ಕಾರವು.'' ॥ ೩೮ ॥। ಹೀಗೆಂದು ಬಹಳ ಹೊತ್ತು ಅಳುತ್ತಾ ಇದ್ದು 
ಅನಂತರ ತನ್ನಮನೆಯನ್ನೂತ್ಯಜಿಸಿ ಆಸ್ಟ್ರೀಯರ ವಸ್ಟ್ರಗಳನ್ನುತೆಗೆದುಕೊಂಡು ಊರಿಂದ ಹೊರಗೆ 


ಅಧ್ಯಾಯ ೭೯ 569 


ಬಂದನು. ॥ ೩೯ ॥ ಬಹಳ ದುಃಖದಿಂದ ಕೂಡಿದವನಾಗಿ ಹಸಿವು ಮತ್ತು ನೀರಡಿಕೆಯಿಂದ 
ದುರ್ಬಲಗಳಾದ ಇಂದ್ರಿಯಗಳೊಡನೆ ಅಲೆಯುತ್ತಾ ಅಳುತ್ತಾ ತೀರ್ಥರಾಜನಾದ ಪ್ರಯಾಗ 
ಕ್ಷೇತ್ರಕ್ಕೆ ಬಂದನು. ॥ ೪೦ ॥| ಪಾಪಮೋಚನ ತೀರ್ಥದ ಪಕ್ಕದಲ್ಲಿಆ ಸೀರೆಗಳನ್ನು ಹರಡಿ ಬಿಕ್ಕಿ ಬಿಕ್ಕಿ 
ಅಳುತ್ತಾಶ್ರಾಂತನಾಗಿ ಅಲ್ಲಿಮಲಗಿ ನಿದ್ರೆಹೋದನು. ॥೪೧ ॥ ಆ ಸೀರೆಗಳಿಗೆ ಪಾಪವಿಮೋಚನ 
ತೀರ್ಥಕ್ಷೇತ್ರದ ಸ್ಪರ್ಶಮಾತ್ರದಿಂದ ಆ ಸ್ತ್ರೀಯರಿಬ್ಬರ ವ್ಯಾಪಾರದ ಪಾಪವೆಲ್ಲವೂ ನಾಶವಾಗಿ 
ಹೋಯಿತು. ॥ ೪೨ ॥ ಆ ಸ್ತ್ರೀಯರಿಬ್ಬರೂ ವಿಷ್ಣುಲೋಕದಿಂದ ಬಂದ ವಿಮಾನದಲ್ಲಿ 
ಕುಳಿತುಕೊಂಡು ಈ ಬಾ ಫ್ರಹ್ಮಣನಿಂದ ಆದ ಉಪಕಾರವನ್ನು ತಿಳಿದು ಅವನ ಸಮೀಪಕ್ಕೆ ಬಂದರು. 
॥ ೪೩ ॥ ಅಲ್ಲಿಗೆ ಹೋಗುತ್ತಲೇ ಆ ಬ್ರಾಹ್ಮಣನನ್ನು ಕುರಿತು "ಮಹಾಬುದ್ಧಿವಂತನಾದ 
ಬ್ರಾಹ್ಮಣನೇ! ಏತಕ್ಕಾಗಿ ನಿದ್ರಿಸುತ್ತಿದ್ದಿ? ಏಳು, ಏಳು. ನಿನಗೆ ಮಂಗಳವಾಗಲಿ. ಬಲವಂತವಾಗಿ 
ನಾವಿಬ್ಬರೂ ನಿನ್ನಿಂದ ಉದ್ಭೃತರಾಗಿದ್ದೇವೆ.'' ॥ ೪೪ ॥ ಈ ರೀತಿಯಾಗಿ ಹೇಳಿದ ಮಾತುಗಳನ್ನು 
ಕೇಳಿದ ಆ ಬ್ರಾಹ್ಮಣನು ಎದ್ದುಕುಳಿತು ಮೊದಲೇ ನೋಡಿದ್ದಆ ಸ್ಟ್ರೀಯರಿಬ್ಬರನ್ನೂನೋಡಿದನು. 
ಅವರ ಆಜ್ಞಾದಿಂದ ಸ್ನಾನ ಮಾಡಿ ಆ ಬ್ರಾಹ್ಮಣನು ಆ ವೈಷ್ಣವವಿಮಾನವನ್ನು ಹತ್ತಿದನು. ॥ ೪೫ ॥ 
ಆಗ ಅವರೆಲ್ಲರೂ ದಿವ್ಯಃ ವಾದ ವಸ ಗಳನ್ನು ಧರಿಸಿದ್ದರು, ದಿವಾ )ಭರಣಗಳಿಂದ ಅಲಂಕ್ಕ ತರಾಗಿದ್ದರು 
ಮತ್ತುದಿವ್ಯ ವಾದ ಮಾಲಾಗಳನ್ನು ಧರಿಸಿ ದಿವ್ಯವಾದ ಗಂಧವನ್ನು ಹಚ್ಚಿಕೊಂಡು ವೈ ವೈಕುಂಠನಗರಕ್ಕೆ 
ಹೋದರು. 1೪೬॥ ಪಾಪಮೋಚನತೀರ್ಥದ ಮಾಹಾತ್ಯೆಯನ್ನುನಾನು ನಿಮಗಾಗಿ ಹೇಳಿದ್ದೇನೆ. 
ಈ ತೀರ್ಥಕ್ಷೇತ್ರದ ಸಂಸರ್ಗದಿಂದಲೇ ಪಾಪಿಗಳು ಪಾಪದಿಂದ ಪರಿಪೃತರಾಗಿ ವೈಕುಂಠನಗರಿಗೆ 
ಹೋದರು. ॥ ೪೭ ॥ ಆದ್ದರಿಂದ ಇಲ್ಲಿ.ಯಾರು ಸ್ನಾನ, ದಾನ ಮತ್ತು ಜಪಾದಿಗಳನ್ನು 
ಮಾಡುತ್ತಾರೋ ಅವರು ಬಲವಾಗಿ ಸುತ್ತಿಕೊಂಡಿರುವ ಪಾಪರೂಪಬೇಡಿಯನ್ನು ಕತ್ತರಿಸಿ 
ವೈಕುಂಠಕ್ಕೆ ಪ ಶ್ರಯಾಣ ಮಾಡುವರು. ॥೪೮ ॥ ಹೇ ಸನಕಾದಿಗಳೇ! ಪಾಪ ವಿಮೋಚನ ತೀರ್ಥದ 
ಹ ನನ್ನಿಂದ ವರ್ಣಿಸಲ್ಪಟ್ಟಿತು. ಬೇರೆ ತೀರ್ಥಗಳ ಮಾಹಾತ್ಮ್ಯೆಯನ್ನು ಹೇಳುವೆನು. 
೪೯॥ 


(1 ಎಪ್ಪತ್ತೊಂಬತ್ತನೆಯ ಅಧ್ಯಾಯವು ಸಮಾಪವಾಯಿತು Il 


11 ಅಥ ಅಶೀತಿತಮೋ 5ಧ್ಯಾಯಃ 11೮೦ ॥ 


ಸೂತ ಉವಾಚ--- 


ರಾಮತೀರ್ಥಮಥೋ ವಕ್ಷಿ ಕೆ ರಾಮೇಣಾಧಿಷ್ಠಿತಂ ಯತಃ । 
ನಿಂದಾಪೈಶೂನ್ಯಘಾತಾದಿಪಾಪಕ್ಷಯಕರಂ ಪರಮ್‌ 1 ೧॥ 
ದೇವನಿಂದಾಪರಾ ಯೇ ಚ ಗುರುನಿಂದಾಪರಾಶ್ಚ ಯೇ । 

ವೇದನಿಂದಾಪರಾ ಯೇ ಚ ತೀರ್ಥನಿಂದಾಪರಾಯಣಾಃ 1೨1 
ಪಿತೃನಿಂದಾಪರಾ ಯೇ ಚ ಪರನಿಂದಾಪರಾಶ್ಚ ಯೇ । 

ತೇ5ತ್ರ ಮಜ್ಜನಮಾತ್ರೇಣ ಪೂತಾತ್ಮಾನೋ ಭವಂತಿ ವೈ 11೩ ॥ 
ಸರ್ವಕಾಮಪ್ರದಂ ತೀರ್ಥಂ ಜಾಮದಗ್ನ್ನಪ್ರಕಾಶಿತಮ್‌ । 
ಸರ್ವರೋಗಹರಂ ಪಠ್ಯಂ ಪರಾಕ್ರಮವಿವರ್ಧನಮ್‌ 1೪ ॥ 


(1 ಎಂಬತ್ತನೆಯ ಅಧ್ಯಾಯವು ॥ 
ಸೂತರು ಹೇಳಿದರು--- 


ಇನ್ನು ರಾಮತೀರ್ಥವನ್ನು ಕುರಿತು ಹೇಳುವೆನು. ಇಲ್ಲಿ ಶ್ರೀಪರಶುರಾಮನು 
ವಾಸಮಾಡಿದನು. ಈ ಸ್ಥಳದಲ್ಲಿನಿಂದೆ ಮಾಡುವುದು ಮತ್ತುಸುಳ್ಳು ಹುಟ್ಟಿಸಿ ಚಾಡಿ ಹೇಳುವುದು, 
ಕೊಲೆ ಮಾಡುವುದು ಮುಂತಾದವುಗಳಿಂದ ಹುಟ್ಟುವ ಪಾಪವು ಪರಿಹಾರವಾಗುವುವು. ॥ ೧॥ 
ದೇವನಿಂದೆ, ಗುರುನಿಂದೆ, ವೇದನಿಂದೆ, ತೀರ್ಥನಿಂದೆ, ಪಿತ್ಸನಿಂದೆ ಮತ್ತು ಮತ್ತೊಬ್ಬರ ನಿಂದೆ ಹೀಗೆ 
ನಿಂದಾಗಳಲ್ಲಿಯೇ ಆಸಕರಾದವರು ಈ ರಾಮತೀರ್ಥದಲ್ಲಿಕೇವಲ ಸ್ನಾನ ಮಾಡುವುದರಿಂದಲೇ 
ತಮ್ಮ ಪಾಪಗಳಿಂದ ವಿಮೋಚಿತರಾಗಿ ಪರಿಶುದ್ಧರಾಗುತ್ತಾರೆ. ॥ ೨-೩ ॥ ಈ ತೀರ್ಥವು ಎಲ್ಲ 
ಕಾರ್ಯಗಳ ಉಪಯೋಗಕ್ಕೆ ಬರುವುದು. ಇದನ್ನು ಪರಶುರಾಮದೇವರು ಪ್ರಕಾಶಕ್ಕೆ ತಂದರು. 
ಇದು ಪಥ್ಯರೂಪದಲ್ಲಿದ್ದುಎಲ್ಲರೋಗಗಳನ್ನುವಾಸಿಮಾಡುವುದಲ್ಲದೆ ಎಲ್ಲರ ಪರಾಕ್ರಮವನ್ನೂ 
ಬೆಳೆಸುವುದು. ॥1೪ ॥ 


ಸನಕಾದಯ ಊಚುಃ 


ಕಥಂ ವೈ ಜಾಮದಗ್ಗೆ ನ ತದ್ದಿತಾರ್ಥಂ ಪ್ರಕಾಶಿತಮ್‌ । 
ತದ್ದದಸ್ವ ಯಥಾಪೂರ್ವಂ ಯೇನ ನಶ್ಶೇತ ಸಂಶಯಃ 11೫ ॥ 


ಸನಕಾದಿಗಳು ಹೇಳಿದರು 


"“ಜಮದಗಿ ಬುಷಿಗಳ ಮಕ್ಕಳಾದ ಶ್ರೀಪರಶುರಾಮದೇವರು ಈ ತೀರ್ಥವನ್ನು ತಮ್ಮ 
ಹಿತಕ್ಕೋಸ್ಕರ ಹೇಗೆ ಬೆಳಕಿಗೆ ತಂದರು? ಹಿಂದೆ ಹೇಗೆ ನಡೆಯಿತೋ ಹಾಗೆ ಈ ವಿಷಯವನ್ನು 
ವರ್ಣಿಸಿರಿ. ಇದರಿಂದ ನಮ್ಮ ಸಂಶಯವು ನಾಶವಾಗುವುದು.'' ೫ ॥1 

| 590 


ಅಧ್ಯಾಯ ೮೦ 591 


ಶೇಷ ಉವಾಚ 
ಪೂರ್ವಂ ಪರಶುರಾಮೇಣ ಸತ್ವರಂ ಪಿತುರಾಜ್ಞಯಾ । 
ರೇಣುಕಾ ನಿಹತಾ ಮಾತಾ ಜಮದಗ್ನೇಃ ಪ್ರಿಯಂ ಕೃತಮ್‌ ॥ ೬ ॥ 
ತತೋ ಮಾತೃವಧೇನಾಸ್‌ೌ ಪ್ರಸನ್ನೋ ಮುನಿರಾಹ ತಮ್‌ । 
ರಾಮ ತೇ5ಹಂ ಪ್ರಸನ್ನೋಪಸ್ಥಿ ಮದ್ವಾಕ್ಯಪರಿಪಾಲನಾತ್‌ ॥ ೭॥ 


ವರಂ ವರಯ ಭದ್ರಂ ತೇ ಮತಃ ಶೀಘ್ರಂ ಮನೋಗತಮ್‌ । 
ಶ್ರುತ್ವಾತಾಂ ಪೈತ್ಛಕೀಂ ವಾಣೀಂ ಯಯಾಚೇ ಮಾತೃಜೀವನಮ್‌ ॥೮॥ 
ಮುನಿಸ್ತಮೋಮಿತಿ ಪ್ರಾಹ ರೇಣುಕಾಪ್ಪತ್ನಿತಾ ಸತೀ । 


ದೃಷ್ಟ್ರ್ಯಾಪಿ ತಾಂ ಸ ಸಂತೇಪೇ ಸ್ವಮಾತುಃ ಪ್ರಾಕೃತಾದ್ದಧಾತ್‌ ॥ ೯॥ 
ಪಾಪಂ ಮನಸಿ ಸಂಧಾಯ ಪಿತರಂ ಪ್ರಾಹ ಭಾರ್ಗವಃ । 

ಮಯಾ ಚರಿತಪಾಪಸ್ಯ ನಿಷೃತಿಂ ಬ್ರೂಹಿ ಮೇ ಪಿತಃ ॥1 ೧೦ ॥ 
ಸ ಹೋವಾಚ ಪುನಾ ರಾಮಂ ಪಾಪಂ ಮಾತೃವಧೋದ್ಬ್ಭವಮ್‌ । 
ಸಮಸತೀರ್ಥಯಾತಾ ಭಿ: ಪರಾಣುದ ಮಮಾಜ್ಞಯಾ 11 ೧೧ ॥ 


ತತ್ತಿತುರ್ವಚನಂ ಶ್ರುತ್ವಾ ಗೃಹೀತ್ವಾ ಪರಶುಂ ಸಮ್‌ । 
ಚಚಾಲ ತೀರ್ಥಯಾತಾ ಯೈ ಸಹಿತೋ ಮುನಿಭಿಃ ಪುರಾತ್‌ WW ೧೨ ॥ 
ಪೃಥಿವ್ಯಾಮಟಮಾನೋ ಆಸ್‌ ತೀರ್ಥಯಾತ್ರಾಪ್ರಸಂಗತಃ । 


ಪ್ರಯಾಗಮಾಜಗಾಮಾಂತೇ ಬಹುಭಿಃ ಪರಿವಾರಿತಃ ॥ ೧೩ ॥ 
ಪಾಪಮೋಚನತೀರ್ಥಸ್ಯ ಪಶ್ಚಿಮೇ ಭೂಮಿಮಂಡಲೇ । 

ಉವಾಸ ಸರ್ವಸಹಿತಃ ಪ್ರಸನ್ನಾತ್ಮಾ ಸ ಭಾರ್ಗವಃ ॥ ೧೪ ॥ 
ತತಃ ಸ್ನಾತ್ವಾತ್ರಿವೇಣ್ಯಾಂ ತೇ ಕೃತ್ವಾ ಮುಂಡನಮುತ್ತಮಮ್‌ । 
ಬ್ರಾಹ್ಮಣಾನ್ಭೋಜಯಾಮಾಸುಃ ಕೃತ್ವಾಶ್ರಾದ್ಧಾನಿ ವಿಸ್ತರಾತ್‌ . ॥ ೧೫ ॥ 
ರಾಮೋಷಷಿ ಸಕಲಂ ಕೃತ್ಯಂ ಕೃತ್ವಾ ಶ್ರಾದ್ಧಾಂತಮುತ್ತಮಮ್‌ । 
ಗೋದಾನಾನಿ ಚಕಾರಾಥ ಬಾ ್ರಿಹ್ನಣೇಭ್ಯೋ ಯಥಾವಿಧಿ Wl ೧೬ ॥ 
ಪೂರ್ವೋಕ್ರೇನ ವಿಧಾನೇನ ಮುಖ್ಯಕಲ್ಪಾನುಸಾರತಃ । 

ದದೌ ಪರಶುರಾಮೋ ತತ್ರ ಕೋಟಿಧೇನೂರಲಂಕ್ಷತಾಃ H ೧೭ ॥ 
ಬಹೂನ್ನನ್ನಾನಿ ದಾನಾನಿ ಯಥಾವಿಧಿ ಯಥಾಧನಮ್‌ । 

ದ್ವಿಜೀಭ್ಯಃ ಪ್ರದದೌ ಭಕ್ತ್ಯಾ ಮಾಧವಪ್ರೀತಯೇ ಪರಃ Hu ೧೮ ॥ 
ಚಕು ್ರರನ್ಯೇ ಪಿ ದಾನಾನಿ ಸ್ಪಸ್ತವಿತ್ತಾನುಸಾರತಃ | 

ಬಾ ತ್ರಹ್ಮಣಾಂಸ್ಫ್ರೋಷಯಾಮಾಸುಸೀರ್ಥರಾಜನಿವಾಸಿನಃ || ೧೯ ॥ 


ಜ್ಞಾತ್ವಾ ತೀರ್ಥಸ್ಯ ಮಾಹಾತ್ಸ್ಯಂ ರಾಮಃ ಸಂತುಷ್ಠಮಾನಸಃ | 
ನಿವಾಸಾಯ ಮತಿಂ ಚಕ್ರೇ ಕೃತ್ವಾಶ್ರಮಮನುತ್ತಮಮ್‌ | ೨೦ ॥ 


592 ಪ್ರಯಾಗಮಾಹಾತ್ಮ್ಯಮ್‌ 


ತದಾರಭ್ಯ ತು ತತ್ತೀರ್ಥಂ ರಾಮತೀರ್ಥಮಿತಿ ಸ್ಮೃತಮ್‌ | 
ತ್ರಿಂಶದ್ಧನುಃಪ್ರಮಾಣಂ ತದ್ಭರ್ಮಬಾಹುಲ್ಯಕಾರಕಮ್‌ ॥ ೨೧ ॥ 
ತಸ್ಥಿಂಸ್ಟೀರ್ಥೇ ತುಯಃ ಕಶ್ಚಿದೋದಾನಂ ಕುರುತೇ ನರಃ । 
ಕೋಟಿಗೋದಾನಜಂ ಪುಣ್ಯಂ ಸಂಪ್ರಾಪ್ನೋತಿ ನ ಸಂಶಯಃ ॥೨೨॥ 
ಕದಾಚಿದಾಗತಾ ವಾಣೀ ವೀಣಾಪುಸಕಧಾರಿಣೀ । 


ರಾಮಾಶ್ರಮಪದಂ ದ್ರಷ್ಟುಂ ತೀರ್ಥಪ್ರಾಂತವಿಹಾರಿಣೀ ॥ ೨೩ ॥ 
ಜಾಮದಗ್ನ್ಯಸ್ತುತಾಂ ದೃಷ್ಟ್ವಾ ಸಹಸೋತ್ಥಾಯ ಸಾದರಮ್‌ । 
ಪ್ರಾಂಜಲಿಃ ಪುರತಃ ಸ್ಥಿತ್ವಾ ನತ್ವಾ ಸುತ್ವಾಬ್ರವೀದ್ವಚಃ W ೨೪ ॥ 


ಶೇಷದೇವರು ಹೇಳಿದರು 


ಪೂರ್ವದಲ್ಲಿತಂದೆಯಾದ ಜಮದಗ್ನಿಯ ಆಜ್ಞೆಯಂತೆ ಅವರ ಮಗನಾದ ಪರಶುರಾಮನು 
ತನ್ನ ತಾಯಿಯಾದ ರೇಣುಕೆಯನ್ನು ಸಂಹಾರಮಾಡಿ ತನ್ನ ತಂದೆಗೆ ಹಿತವನ್ನು ಮಾಡಿದನು. ॥ ೬ ॥ 
ತಾಯಿಯ ವಧೆಯಿಂದ ಸಂತುಷ್ಟನಾದ ಆ ಮುನಿಯು ರಾಮನನ್ನು ಕುರಿತು ಹೇಳಿದನು-- 
““ರಾಮನೇ। ನನ್ನಮಾತನ್ನು ಪರಿಪಾಲಿಸಿದ್ದರಿಂದ ನಿನ್ನ ವಿಷಯದಲ್ಲಿ ನಾನು ಸಂತುಷ್ಠನಾಗಿದ್ದೇನೆ. 
ನಿನಗೆ ಮಂಗಳವಾಗಲಿ. ನನ್ನಿಂದ ನಿನ್ನಮನಸಿನಲ್ಲಿರುವ ವರವನ್ನು ಬೇಡಿಕೊ.'' ಆ ಪಿತೃವಾಕ್ಯವನ್ನು 
ಕೇಳಿದ ಪರಶುರಾಮನು ತಾಯಿಯನ್ನು ಪುನಃ ಬದುಕಿಸಿಕೊಡಲು ಬೇಡಿದನು. ॥ ೭-೮ ॥ ಆ 
ಯಷಿಯು 'ಹಾಗೆಯೇ ಆಗಲೆಂದು' ಒಪ್ಪಿದನು. ತಾಯಿಯು ಎದ್ದು ಕೂತಳು. ಅವಳ 
ಕಳಂಕವೆಲ್ಲವೂ ಹೋಗಿ ""ಸತಿ''ಯಾಗಿ ವಿರಾಜಮಾನಳಾದಳು. ಹೆಂಡತಿ ರೇಣುಕೆಯು ಪುನಃ 
ಜೀವಿತಳಾದುದರಿಂದ ಜಮದಗ್ಗಿಗಳಿಗೆ ಸಂತೋಷವಾಯಿತು. ತನ್ನಿಂದ ತಾಯಿಯ 
ವಧೆಯಾದ್ದರಿಂದ ಉಂಟಾದ ಮಾತೃವಧಾಪಾಪದ ಪ್ರಾ ಯಕ್ತಿತಕ್ಕಾಗಿ ತಂದೆಯನ್ನು 
ಪ್ರಾರ್ಥಿಸಿದನು. ತಾನೆಸಗಿದ ಪಾಪವನ್ನುಮನಸ್ಸಿನಲ್ಲಿಟ್ಟುಕೊಂಡು ಇತು ಕೇಳಿದನು, ' "ನನ್ನಿಂದ 
ನಡೆದಿರುವ ಪಾಪಕ್ಕೆ ಪ್ರಾಯಶ್ಚಿತ್ರವನ್ನು ಹೇಳಿ.'' ॥ ೯-೧೦ ॥ ಆಗ ಜಮದಗ್ನಿ ಯಷಿಯು 
ರಾಮನನ್ನು ಕುರಿತು ಹೇಳಿದನು. ""ತಾಯಿಯ ಹತ್ಯೆಯಿಂದ ಹುಟ್ಟಿರುವ ಪಾಪವನ್ನು 
ಸಮಸತೀರ್ಥಗಳ ಯಾತ್ರೆಯ ಮೂಲಕ ಹೋಗಲಾಡಿಸಿಕೋ.'' ॥ ೧೧ ॥ ತನ್ನ ತಂದೆಯ 
ಮಾತನ್ನು ಕೇಳಿ ಸಾಮ ತನ್ನ ಕೊಡಲಿಯ ಸಹಿತ ಮುನಿಗಳೊಡಗೂಡಿ ತಿ ೀರ್ಥಯಾತ್ರೆಗೆ ಗೆ 
ಹೊರಟನು. ॥೧೨ ॥ ತೀರ್ಥಯಾತ್ರೆ ಯ ಪ್ರಸಂಗದಿಂದ ಭೂಮಿಯಲ್ಲೆಲ್ಲಾಸಂಚಾರ ಮಾಡುತ್ತಾ 
ಕೊನೆಗೆ ಸರಿವಾಂಸಮೇತನಾಗಿ. ಪ ಪ್ರಯಾಗಕ್ಷೇತ್ರಕ್ಕ ಬಂದನು. ॥ ೧೩ ॥ ಈ ಕೇತ್ತದ 
ಪಶ್ಚಿಮದಲ್ಲಿರುವ ಪಾಪಮೋಚನತೀರ್ಥದ ಪಶ್ಚಿಮದಿಗ್ಭಾಗದಲ್ಲಿರುವ ಭೂಭಾಗದಲ್ಲಿ 
ಎಲ್ಲರೂಡಗೂಡಿ ಸಂತೋಷದಿಂದ ವಾಸಮಾಡಿದನು. ॥ ೧೪ ॥ ಅನಂತರ ಬ್ರಾಹಣರು 
ತ್ರಿವೇಣಿಯಲ್ಲಿ ಸ್ನಾನ ಮಾಡಿ ವಿಧಿವತ್ತಾಗಿ ಉತ್ತಮವಾಗಿ ಕೌರವನ್ನು ಮಾಡಿಸಿಕೊಂಡು 
ವಿಸಾರವಾಗಿ ಶ್ರಾದ್ಧ ನ್ನು ಮಾಡಿ ಬ್ರಾ ಹೃಣರುಗಳಿಗೆ 1 ಭೋ ಜನವನ್ನು ಮಾಡಿಸಿದರು. || 0೫ ॥ 
೯ವರಾಮನೂ ಶ್ರಾದ್ಧದ ಸೆಮಾಪಿಯವರೆಗೆ ಎಲ್ಲ ಕೃ ಕೃತ್ಯ ಗಳನೂ ವಿಧಿವತ್ತಾಗಿ ಮಾಡಿ 


ಹ 


ಯಥಾವಿಧಿಯಾಗಿ ಬ್ರಾ ಹೃಣರುಗಳಿಗ ಸೋದಾನಗಳನ್ನು ಕೂಟ ಟನು. (ಜೀ ವತಿತ್ಯವಾಗಿದ್ದರೂ 
ಪರ 


ply 


ರಾಮನು ಲೋಕಶಿಕ್ಷಣಾರ್ಥ ವಾಗಿ ಚಿರಪಿತೃಗಳನ್ನು ಉದ್ದೇಶಿಸಿ ಶಾ,ದಾದಿಗಳನು 


ತ 


ಅಧ್ಯಾಯ ೮೦ 593 


ಮಾಡಿದ್ದಾರೆ.) ॥ ೧೬ ॥ ಮೊದಲೇ ಹೇಳಿದ ವಿಧಿವಿಧಾನಗಳಿಂದಲೂ ಮುಖ್ಯವಾದ 
ಕಲ್ಪಾನುಸಾರವಾಗಿಯೂ ಇಲ್ಲಿ ಪರಶುರಾಮನು ಚೆನ್ನಾಗಿ ಅಲಂಕೃತವಾದ ಕೋಟಿಧೇನುಗಳನ್ನು 
ದಾನಮಾಡಿದನು. ॥। ೧೭ ॥ ಸರ್ವೋತ್ತಮನಾದ ಈ ರಾಮನು ಬೇರೆ ಬೇರೆ ಬಹಳ ದಾನಗಳನ್ನೂ 
ವಿಧಿವತ್ತಾಗಿ ಯಥಾಯೋಗ್ಯದಕ್ಷಿಣೆಗಳೊಂದಿಗೆ ಬ್ರಾಹ್ಮಣರುಗಳಿಗೆ ಮಾಧವನ ಪ್ರೀತಿಗಾಗಿ ದಾನ 
ಮಾಡಿದನು. ॥॥ ೧೮ ॥ ಉಳಿದ ಮುನಿಗಳೂ ಈ ಪ್ರಯಾಗಕ್ಷೇತ್ರವಾಸಿಗಳಾದ ಬಾ ್ರಹ್ಮಣರುಗಳಿಗೆ 
ಯಥಾವಿಧಿ ಧನದೊಂದಿಗೆ ಬೇರೆ ಬೇರೆ ದಾನಗಳನ್ನೂತಮ್ಮಹಣದ ಸೌಕರ್ಯಾನುಸಾರ ದಾನ 
ಮಾಡಿ ಅವರನ್ನು ಸಂತೋಷಗೊಳಿಸಿದರು. ॥ ೧೯ ॥ ಈ ತೀರ್ಥದ ಮಾಹಾತ್ಮ್ಯೆಯನ್ನು ತಿಳಿದ 
ರಾಮನು ಸಂತುಪ್ಟಿಗೊಂಡ ಮನಸ್ಸುಳ್ಳವನಾಗಿ ಅತ್ಯಂತ ಉತ್ತಮವಾಗಿರುವ ಆಶ್ರಮವನ್ನುಮಾಡಿಸಿ 
ಈ ಕ್ಷೇತ್ರದಲ್ಲಿಯೇ ವಾಸಿಸಲು ಮನಸ್ಸುಮಾಡಿದನು. ॥೨೦।। ಅಂದಿನಿಂದ ಆರಂಭಿಸಿ ಆ ಜಾಗವು 
ರಾಮತೀರ್ಥವೆಂದು ಸ್ಥರಣೆ ಮಾಡಲ್ಪಡುತ್ತಿದೆ. ಮೂವತ್ತುಧನುಸ್ಸುಗಳ ವಿಸ್ತಾರವುಳ್ಳ ಈ ಜಾಗವು 
ಧರ್ಮದ ಬಾಹುಳ್ಯಕ್ಕೆ ಮೂಲಕಾರಣವಾಗಿದೆ. ॥॥ ೨೧ ॥। ಯಾರೇ ಆಗಲೀ ಆ ತೀರ್ಥದಲ್ಲಿ 
ಗೋದಾನವನ್ನು ಮಾಡಿದರೆ ಅವನು ಕೋಟಿಧೇನುಗಳ ದಾನಪುಣ್ಯವನ್ನು ಪಡೆಯುವನು; 
ಇದರಲ್ಲಿ ಸಂದೇಹವೇ ಇಲ್ಲ. ॥ ೨೨ ॥ ಒಂದು ಸಲ, ವೀಣೆ ಮತ್ತು ಪುಸ್ತಕಗಳನ್ನು ಕೈಯಲ್ಲಿ 
ಇಟ್ಟುಕೊಂಡು ಈ ಪ್ರಯಾಗಕ್ಷೇತ್ರಪ್ರಾಂತ್ಯದಲ್ಲಿ ಅಲೆದಾಡುತ್ತಾ ಹಾಗೆಯೇ ರಾಮಾಶ್ರಮವನ್ನು 
ನೋಡಲು ಸರಸ್ವತಿಯು ಬಂದಳು. ॥ ೨೩ ।। ಜಮದಗ್ನಿಯ ಮಗನಾದ ರಾಮನಾದರೋ 
ಆಕೆಯನ್ನುನೋಡಿ ಸಂತೋಷಗೊಂಡು ಥಟ್ಟನೆ ಎದ್ದುಆದರದಿಂದ ಕೈಮುಗಿದು ಎದುರಿಗೆ ನಿಂತು 
ನಮಸ್ಕರಿಸಿ ಈ ಮಾತುಗಳನ್ನು ಹೇಳಿದನು. ॥।೨೪ ॥1 


ರಾಮ ಉವಾಚ 
ಸರಸ್ವತಿ ನಮಸ್ರೇಇಸ್ತು ತ್ವಂ ಕುತೋತತ್ರ ಸಮಾಗತಾ । 
ತದ್ಬೂ ಹಿ ಸಕಲಂ ವೃತ್ತಂ ಪ್ರಸಾದಂ ಕುರು ತೇ ನಮಃ ॥ ೨೫ ॥ 
ಜಾಮದಗ್ನ್ಯವಚಃ ಶ್ರುತ್ವಾ ತೀರ್ಥರಾಜೇತಿಲಾಲಸಾ । 
ವೀಣಾವಾದ್ಯರಸಾಭಿಜ್ಞಾ ಪೊ ತ್ರೀವಾಚೈನಂ ಸರಸ್ವತೀ 1 ೨೬ ॥ 


had ಕ 
€ರ್ಥರಾಜವ ಬಗ್ಗೆ ಅತಿಲಾಲಸೆಯುಳ್ಳ, ವೀಣಾವಾದನದ ರಸವನ್ನು ಚೆನ್ನಾ 


a 
ಈ 
CS RS SS) dd ಲ. ಬಿ ವಿಸಿ 
ಅರಿತಿರುವ ಸರಸ್ತತಿಯು ರಾಮನನು ಕುರಿತು ಹೇಳಿದಳು. 11೨೫-೨೬ ॥1 
ಮಾ ಕ್‌ 


ಸರಸ್ವತ್ಯುವಾಚ-- 
ರಾಮ ರಾಮ ಮಹಾಬಾಹೋ ಕ್ಷೇತ್ರಮೇತದನುತ್ತಮಮ್‌ I 
ಬ್ರಹ್ಮಾಂಡಾದಧಿಕಂ ದೃಷ್ಟ್ವಾ ವಸಾಮ್ಯತ್ತ ಯಥಾಸುಖಮ್‌ || ೨೭ ॥ 
ಗಂಗಾಯಮುನಯೋಃ ಸಂಧೌ ಗುಪರೂಪಾ ವಸಾಮ್ಯಹಮ್‌ । 
ಪಂಚಕ್ರೋಶಾತ್ಮಕೇ ಕ್ಷೇತ್ರೇ ಯಥೇಚ್ಛೆಂ ವಿಚರಾಮಿ ಚ ॥1 ೨೮ ॥ 


594 ಪ್ರಯಾಗಮಾಹಾತ್ವ್ಯಮ್‌ 
ಅದ್ಯ ತ್ವಾಮಾಗತಂ ಜ್ಞಾತ್ವಾ ದ್ರಷ್ಟುಂ ತ್ವಾಮಹಮಾಗತಾ | 


ತ್ವಮಪ್ಯತ್ತೈವ ತಿಪ್ಪಸ್ವತೀರ್ಥೇ ಸರ್ವೋತಮೋತಮೇ ೨೯ ॥ 
ಇತಿ ಸಾರಸ್ವತೀಂ ವಾಚಂ ಶ್ರುತ್ವಾ ರಾಮೋಷಷಿ ಹರ್ಷಿತಃ । 
ಉಪವೇಶ್ಯಾಸನೇ ವಾಣೀಂ ವಚನಂ ಪುನರಬ್ರವೀತ್‌ ॥ ೩೦ ॥ 


ಸರಸ್ವತಿಯು ಹೇಳಿದಳು 

““ಮನೋಹರನಾದ ರಾಮನೇ! ದೀರ್ಪವಾದ ಬಾಹುಗಳುಳ್ಳವನೇ! ಈ ಕ್ಷೇತ್ರವು ಇಡೀ 
ಬ್ರಹ್ಮಾಂಡದಲ್ಲಿ ಅತ್ಯಧಿಕಶ್ರೇಷ್ಠತ್ವವುಳ್ಳದ್ದು. ಇದನ್ನರಿತು ನಾನು ಇಲ್ಲಿ ಸುಖವಾಗಿ ವಾಸಿಸಲು 
ನಿಶ್ಚಯಿಸಿದ್ದೇನೆ. ॥॥ ೨೭ 1 ಗಂಗಾಯಮುನೆಯರ ಸಂಗಮದಲ್ಲಿ ಗುಪ್ಪವಾಗಿ ವಾಸಿಸಿ 
ಪಂಚಕ್ರೋಶರೂಪ ಕ್ಷೇತ್ರದಲ್ಲಿಇಚ್ಛಾನುಸಾರ ಸಂಚರಿಸುತ್ತೇನೆ. ॥೨೮ ।। ಇಲ್ಲಿಬಂದಿರುವುದಾಗಿ 
ತಿಳಿದು ನಿನ್ನನ್ನನೋಡಲು ಬಂದೆನು. ಸರ್ವೋತಮಕ್ಷೇತ್ರಗಳಿಗಿಂತ ಉತ್ತಮವಾದ ಈ ಕ್ಷೇತ್ರದಲ್ಲಿ 
ನೀನೂ ವಾಸಮಾಡು.'' ॥ ೨೯ ॥ ಈ ರೀತಿಯಾಗಿ ಸರಸ್ವತಿದೇವಿಯ ಮಾತನ್ನು ಕೇಳಿ 
ಸಂತೋಷಗೊಂಡ ಪರಶುರಾಮದೇವರು, ದೇವಿಯನ್ನು ಆಸನದಲ್ಲಿ ಕೂಡಿಸಿ ಮತ್ತೆ 
ಮಾತನಾಡಿದರು ॥1೩೦ ॥ 


ರಾಮ ಉವಾಚ 

ತ್ವಮಸ್ಯ ತೀರ್ಥ ರಾಜಸ್ಯ ಸವನಂ ಕುರು ಶಾರದೇ । 

° | 

ತಚ್ಛು _ತ್ವಾತ್ಟೈವ ತಿಷ್ಠಾಮಿ ನ ಯಾಮೀತಃ ಕ್ಷಚ ಸ್ಥಲೇ 1 ೩೧॥ 

ಪರಶುರಾಮನು ಹೇಳಿದನು 
""ಎಲೈ ಶಾರದೆಯೇ! ನೀನು ಈ ತೀರ್ಥರಾಜನ ಸೋತ್ರವನ್ನುಮಾಡು, ಅದನ್ನುಆಲಿಸುತ್ತಾ 

ಇಲ್ಲಿಯೆ ಇರುವೆನು. ಇನ್ನುಇಲ್ಲಿಂದ ಎಲ್ಲಿಗೂ ಹೋಗೆನು.'' 1೩೧ ॥ 
ಸರಸ್ಪತುವಾಚ 

ಪರರೂಪಾ ಚ ಪಶ್ಯೂತೀ ಮಧ್ಯಮಾ ವೈಖರೀತಿ ಚ! 

ಚತೂರೂಪಾಹಮೇವಾಸ್ಥಿ ಪಂಚಮೀ ನಾಸ್ತಿ ಕಾಚನ ೩೨ ॥ 

ಸಾಹಮಸ್ಯ ಸವೇ ಪೂರ್ವಂ ಪ ಶ್ರವೃತ್ತಾವಿಧಿಶಾಸನಾತ್‌ । 

ಯಾವಚ್ಛೆಕ್ಕಂ ಸುತಿಂ ಕತಾ ಗುಣಾನಂತ್ತಾತರಾವತಾ | ೩೩ ॥ 

ಅ ಇದಿ ಲವ RA) ಲ 

ತದಾ5ಯಾಸೇನ ರಕ್ತಾನಸಂಸವಾಸಾಮರ್ಥ್ಯಜಾತಯಾ 1 

ಹ್ರಯಾ ಗುಪ್ತಾ ವಸಾಮೃಂತರ್ಗಂಗಾಯಮುನಸಂಗಮೇ | ೩೪ ॥ 

ಅತೋ ಸ್ತ ಸವನಂ ಕರ್ತುಂ ಕ ಶಕೋಶಸಿ ಜಗತಯೆಃ । 

೪ ಷಿ ಎಂ ಈ 

ತ್ತಕಾ _ವೆಕುಂಠಭವನಂ ಹರಿರ್ಯತಾ ಧಿಶಿಷತಿ 1 ೩೫ ॥ 

ಶಿ ಎದಲೇ್ಲ ದೇ ಅ 

ಅಸ್ಥಿನ್ನೇವಾಪ್ರಮೇ ರಾಮ ತ್ವಯಾ ಸೇಯಂ ಯಥಾಸುಖಮ್‌ । 

ರಾಮತೀರ್ಥವಮಿತಿ ಖ್ಯಾತಿಂ ಯಾಸ್ಕತೀದಂ ತವ ಸ್ವಲಮ್‌ || ೩೬ 1 


ಅಧ್ಯಾಯ ೮೦ 595 
ರಾಜ್ಯಕಾಮಾಶ್ಚ ಯೇ ಕೇಚಿತ್‌ ಕರಿಷ್ಯಂತಿ ದೃಢಾಶಯಾಃ । 


ಪಂಚಾಗ್ನಿದ್ದಾದಶಾಗ್ನೀನಾಂ ಸಾಧನಂ ಚ ಯಥಾವಿಧಿ 1 ೩೭ ॥ 
ಧೂಮ್ರಪಾನಂ ತಥಾಕಾಶಜಲವಾಸಂ ವಿಕರ್ತನಮ್‌ । 

ಕೃತ್ವಾ ಚಾಗ್ನಿವಿಧಾನಂ ಹಿ ಲಪ್ಪ ತೇ ತೇ ಮನೋಗತಮ್‌ I ೩೮ ॥ 
ಅನ್ಯಾನಿ ಕ್ರೂರಕರ್ಮಾಣಿ ಕುರ್ವತಾಮತ್ರ ವೈ ನೃಣಾಮ್‌ । 
ಅಖಂಡಭೂಪತಿತ್ವಾದಿ ಫಲಂ ತೇಷಾಂ ತು ನಿಶ್ಚಿತಮ್‌ 11೩೯ un 


1 ಇತಿ ಅಶೀತಿತಮೋನಧ್ಯಾಯಃ || 


ಸರಸ್ವತಿಯು ಹೇಳಿದಳು 

""ಪರರೂಪಾ, ಪಶ್ಯಂತೀ, ಮಧ್ಯಮಾ ಮತ್ತುವೈಖರೀ ಎಂದು ನಾಲ್ಕು ರೂಪಗಳುಳ್ಳವಳು 
ನಾನೇ ಆಗಿದ್ದೇನೆ. ಇನ್ನು ಐದನೇ ರೂಪವನ್ನು ಹೊಂದಿ ""ಪಂಚಮೀ'' ಎಂದು ಹೆಸರುಳ್ಳವಳು 
ಬೇರೆ ಯಾರೂ ಇಲ್ಲ ॥ ೩೨ ॥ ನಾನು ಮೊದಲೇ ಶ್ರೀಬ್ರಹ್ನದೇವರ ಆಜ್ಞಾನುಸಾರ ಈ 
ಪ್ರಯಾಗಮಾಧವನ ಸ್ತೋತ್ರದಲ್ಲಿ ಪ್ರವೃತ್ತಳಾಗಿದ್ದೆ. ನನ್ನ ಶಕ್ತನುಸಾರ ಸ್ತುತಿಯನ್ನು ಮಾಡಿದೆನು. 
ಮಾಧವನ ಗುಣಗಳು ಅನಂತವಾದುದರಿಂದ ನಾನು ಸುಮ್ಮನಾಗಿ ನಿವೃತ್ತಳಾಗಬೇಕಾಯಿತು. 
॥ ೩೩ ॥ ಆಗ ಈ ಮಾಧವನ ಸ್ತೋತ್ರಗಳನ್ನು ರಚಿಸಲು ನನ್ನ ಅಸಾಮರ್ಥ್ಯದಿಂದ ಲಜ್ಜಿತಳಾದ 
ನಾನು ಕೆಂಪೇರಿ ಗಂಗಾಯಮುನೆಯರ ಸಂಗಮದಲ್ಲಿ ಅಡಗಿ ಗುಪವಾಗಿ ಹರಿಯುತಿದ್ದೇನೆ. 
॥1 ೩೪ ॥ ಶ್ರೀಹರಿಯು ವೈಕುಂಠವನ್ನು ಬಿಟ್ಟು ಯಾವ ಕ್ಷೇತ್ರದಲ್ಲಿ ವಾಸ ಮಾಡಿಕೊಂಡಿದ್ದಾನೋ 
ಅಂತಹ ಈ ಈ ಕ್ಷೇತ್ರದ ಸ್ಟೋತ್ರವನ್ನು ರಚನೆ ಮಾಡಲು ಮೂರು ಲೋಕಗಳಲ್ಲಿಯಾರು ತಾನೇ 
ಸಮರ್ಥರು? ॥ ೩೫ ॥ ಎಲೈ ರಾಮನೇ! ಇದೇ ಆಶ್ರಮದಲ್ಲಿಯೇ ನೀನೂ ಸುಖವಾಗಿ 
ಇದ್ದುಬಿಡು. ಈ ಆಶ್ರಮವೂ ""ರಾಮತೀರ್ಥ'' ಎಂಬ ಹೆಸರನ್ನು ಪಡೆಯಲಿ. ॥ ೩೬ ॥ 
ರಾಜ್ಯಾಪೇಕ್ಟೆಯುಳ್ಳವರು ದೃಢವಾದ ಆಶಾಗಳುಳ್ಳವರಾಗಿ ಪಂಚಾಗ್ನಿಸಾಧನೆ, ಹನ್ನೆರಡು ಅಗ್ನಿಗಳ 
ಸಾಧನೆ, ಧೂಮವನ್ನು ಪಾನ ಮಾಡುವುದು, ಆಕಾಶ ಮತ್ತುನೀರಿನಲ್ಲಿವಾಸ ಮತ್ತುಸೂರ್ಯನ 
ಬಿಸಿಲಿನಲ್ಲಿಯೇ ವಾಸ ಮಾಡುವುದು ಮುಂತಾದವುಗಳನ್ನೂ ಇನ್ನೂ ಅನೇಕ ಅಗ್ನಿಸಂಬಂಧವಾದ 
ಸಾಧನಗಳನ್ನೂಇಲ್ಲಿವಿಧಿಪೂರ್ವಕವಾಗಿ ಮಾಡುತ್ತಾತಮ್ಮಮನೋರಥಗಳನ್ನೆಲ್ಲಾಹೊಂದುತ್ತಾರೆ. 
(೩೭-೩೮ । ಇನ್ನೂ ಬೇರೆ ಬೇರೆಯಾದ ಕ್ಲಿಷ್ಟಕರ್ಮಗಳನ್ನುಇಲ್ಲಿ ಮಾಡುವ ಮನುಷ್ಯರುಗಳಿಗೆ 
ಇಡೀ ಭೂಮಂಡಲದ ಆಧಿಪತ್ಯ ಮುಂತಾದುವು ನಿಶ್ಚಯವಾಗಿ ದೊರಕುವುದು. ।1೩೯ ॥ 


॥। ಎಂಬತ್ತನೆಯ ಅಧ್ಯಾಯವು ಸಮಾಪವಾಯಿತು ॥ 


(| ಏಕಾಶೀತಿತಮೋತಧ್ಯಾಯಃ 11 ೮೧ un 


ರಾಮ ಉವಾಚ 
ಪಂಚಾಗ್ನಾ ದೇಸಥಾ ಧೂಮಪಾನಾದೇಶ್ವ ವಿಧಿಂ ವದ । 
ತಮಹ್ನಾಯ ಕರಿಷ್ಯಾಮಿ ಕರಿಷ್ಯಂತ್ಯಪರೇ ಜನಾಃ 11೧॥ 


| ಎಂಬತ್ತೊಂದನೆಯ ಅಧ್ಯಾಯವು | 


ಪರಶುರಾಮನು ಹೇಳಿದನು 
"ಎಲೈ ಸರಸ್ವತೀದೇವಿಯೇ! ಪಂಚಾಗ್ನಿಯ ಮತ್ತುಧೂಮಪಾನ ಉಪಾಸನೆಗಳ ವಿಧಿಗಳನ್ನು 
ಹೇಳು. ನಾನು ಅವುಗಳನ್ನು ಶೀಘ್ರವಾಗಿಆಚರಿಸುತ್ತೇನೆ ಮತ್ತುಇತರರೂ ಆಚರಿಸುವರು.'' ॥ ೧॥ 
ಸರಸ್ಪತ್ಯುವಾಚ-- 
ಪಂಚಾಗ್ನ್ಯಾದೇಸ್ಪಾಧನಸ್ಯ ವಿಧಿಂ ವಕ್ಸೀ ಪ್ರಯತ್ನತಃ | 
ತಥೈವ ಜಲವಾಸಾದೇಃ ಶೃಣು ರಾಮ ಯಥಾಶ್ರುತಮ್‌ ॥ ೨॥ 
ಆದೌ ಭೂಶೋಧನಂ ಕುರ್ಯಾಚ್ಛಿಕೀರ್ಷನ್ನಗ್ನಿನಾಧನಮ್‌ I 
ಪ್ರಾಚೀಂ ಸಂಸಾಧ್ಯ ಯತ್ನೇನ ವೇದೀಂ ಕುಯಾನ್ನನೋರಮಾಮ್‌ ॥೩॥ 
ಪಂಚದ್ವಾದಶಹಸ್ತೈಶ್ಚ ವಿಸ್ತತಾಂ ಚ ಕರೋಚ್ಛಿ $ತಾಮ್‌ । 
ಕೂರ್ಮಪೃಷ್ಠೋನ್ನತಾಂ ಶ್ಷಕ್ಷ್ಮಾಂ ಗೋಮಯಾದ್ಯನುಲೇಪಿತಾಮ್‌ ॥೪ ॥ 
ತಸ್ಯಾಂ ದಿಕ್ಷು ಪ್ರಕುರ್ವೀತ ಸಮಕುಂಡಚತುಷ್ಟಯಮ್‌ । 


ಚತುರ್ವಿಂಶಾಂಗುಲಂ ಯೋನಿಮೇಖಲಾಕಂಠಭೂಷಿತಮ್‌ 1೫ ॥ 
' ಹಸ್ತಮಾತ್ರಾ ಪ್ರಕರ್ತವ್ಯಾ ಮಧ್ಯೇ ಸ್ವಾಹನವೇದಿಕಾ । 

ಪಂಚಾಗ್ನಿಸಾಧನೇ ಪ್ರೋಕ್ತಂ ವೇದೀಕುಂಡಾದಿಲಕ್ಷಣಮ್‌ ॥ ೬॥ 

ಯದಾ ತು ದ್ವಾದಶಾಗ್ನೀನಾಂ ಸಾಧನಂ ಕರ್ತುಮೀಹತೇ । 

ಕುಂಡಾನಾಂ ತು ಚತುಪ್ಶಂ ಪ್ರಾಕ್ಸಶ್ಲಾದಪಿ ತಥೈವ ತತ್‌ 1 ೭॥ 

ಕುಂಡದ್ದಯಂ ತಥಾ ಯಾಮ್ಯಾಮೇಕಕುಂಡಂ ತಥೋತರೇ । 

ಮಧ್ಯೇ ತು ಪೂರ್ವವದ್ವೇದೀಂ ಸ್ವಾಸನಾರ್ಥಂ ಪ್ರಕಲ್ಲಯೇತ್‌ 1೮॥ 

ತತಃ ಶುಭೇಹ್ಲಿ ಕರ್ತಾ ಚ ಕೃತನಿತ್ಯಕ್ರಿಯಶ್ಯುಚಿಃ । 

ದೇಶಕಾಲಾವನುಸ್ಥೃತ್ಯ ಫಲಮುಲ್ಲಖ್ಯ ಮಾನಸಮ್‌ ॥ ೯॥ 

ಸಂಕಲ್ಪ್ಯ ಪೂಜಯೇತ್ಸಶ್ಥಾದ್ದಿಫ್ಲೇಶಂ ಸ್ಪಸ್ತಿವಾಚಯೇತ್‌ । 

ದ್ವಿಜೈಸಹ ಸ್ವಗೃಹ್ಯೋಕ್ರವಿಧಿನಾಭ್ಯುದಯಾದಿಕಮ್‌ I ೧೦॥ 

ದಿಕ್ಲಾಲಾನ್ಲೂಜಯೇತ್ಸಶ್ಥಾದಿಂದ್ರಾದೀನ್ನಶ ಚ ಕ್ರಮಾತ್‌ । 

ಕಲಶಾನ್‌ ಸ್ಥಾಪಯೇತತ್ರ ವಾರಿಪೂರ್ಣಾನಲಂಕೃತಾನ್‌ W ೧೧॥ 


596 


ಅಧ್ಯಾಯ ೮೧ 
ಬಲಿದಾನಂ ಪ್ರಕರ್ತವ್ಯಂ ಮಾಷಾನ್ನೇನಾಷ್ಟದಿಕ್ಚೃಪಿ । 
ತತೋಗ್ಲಿಸ್ನಾಪನಂ ಕುರ್ಯಾತ್ಸ್ಯಗೃಹ್ಯೋಕ್ಪವಿಧಾನತಃ 
ಅರಣೀಸಂಭವಂ ವಹ್ನಿಂ ಸೂರ್ಯಕಾಂತಸಮುದ್ಧವಮ್‌ | 


597 


Il ೧೨ ॥ 


ಅಥಾಗ್ನಿಂ ಶ್ರೋತ್ರಿಯಾಗಾರಾದಾನೀಯ ಸ್ಥಾಪಯೇತ್ಶ್ರಮಾತ್‌ ॥ ೧೩॥ 


ಆಗ್ನೇಯ್ಯಾಂ ತು ಸಹಸ್ರಾರ್ಚಿಂ ನೈರ್ಜತ್ಯಾಂ ಸ್ಪಸಿನಾಮಕಮ್‌ । 


ಸಪಜಿಹ್ವತು ವಾಯವ್ಯಾಮೀಶೇ ವೈಶ್ವಾನರಂ ತಥಾ 
ಸ್ಥಾಪನಂ ದ್ವಾದಶಾಗ್ನೀನಾಮೀಶಾನೀತಃ ಕ್ರಮಾಚ್ಚರೇತ್‌ । 
ಸಹಸ್ರಾರ್ಚಿಶ್ಚತುಶ್ಶಂಗಸ್ಪಪ್ಪಜಿಹ್ಟೋ ದ್ವಿಶೀರ್ಷಕಃ 
ವೈಶ್ವಾನರೋ ಜಾತವೇದಾ ಧೂಮವ್ಯಾಪೀ ಹುತಾಶನಃ । 
ಹವ್ಯವಾಟೈಖನಾಮಾ ಚ ದೇವಯೋಷಸಥಾಂತಿಮಃ 

ಏವಂ ವಹ್ಲಿಂ ಪ್ರತಿಷ್ಠಾಪ್ಯ ಧ್ಯಾತ್ವಾ ಪರಿಸಮೂಹ್ಯ ಚ । 
ಪರಿಸ್ತೀರ್ಯಾಥ ಪರ್ಯುಕ್ಷ N ಜುಹುಯಾತ್ತಫುತಾಂಸ್ಪಿಲಾನ್‌ 
ಸಹಸ್ರಂ ಜುಹುಯಾದಿಷ್ಠಮಂತ್ರೇಣ ಪ್ರಥಮೇ ದಿನೇ ॥ 
ಪ್ರತ್ಯಹಂ ತು ದಶಾಂಶೇನ ಜಪಸ್ಯ ಹವನಂ ಚರೇತ್‌ 

ಏವಂ ಹುತ್ವಾ ಮಹತ್ಯಾಷ್ಮೈಃ ಪ್ರಜ್ಞಾಲ್ಯಾಗ್ನಿಂ ಸಮಂತತಃ | 
ಭೂತಶುದ್ಧ್ಯಾದಿಕಂ ಕೃತ್ವಾಧ್ಯಾಯೇತ್ಸೃಸ್ಟೇಷ್ಟದೇವತಾಮ್‌ 
ಮಧ್ಯೇ ಸ್ಥಿತ್ವಾ ಜಪನ್ನಂತ್ರಂ ರವೌ ವಿನಸಲೋಚನಃ । 
ಅನಾವ್ಯತಾಂಗಃ ಕುರ್ವೀತ ಪುರಶ್ನರಣಮುತಮಮ್‌ 
ಮುಹೂರ್ತತ್ರಿತಯಂ ನಿತ್ಯಂ ಕರ್ಮ ಕೃತ್ವಾ ತತಃ ಪರಮ್‌ । 
ಉಪವಿಶ್ಯಾಸನೇ ಮಧ್ಯೇ ವಜ್ನಿಜ್ವಾಲಾಪರೀವೃತಃ 
ಮುಹೂರ್ತತ್ರಿತಯಂ ಯಾವದ್ದಿನಶೇಷಮತಂದ್ರಿತಃ । 
ಪ್ರಸನ್ನಾಚಲಚಿತಸನ್ನಿಷ್ಟಮಂತ್ರಂ ಸಮಭ್ಯಸೇತ್‌ 
ವಸಂತಗ್ರೀಷ್ಠಯೋ ಕುರ್ಯಾದೇತತ್ಕರ್ಮತ್ರಯಂ ಬುಧಃ । 
ಕರ್ಮದ್ವಯಮಿದಂ ಪ್ರೋಕಂ ತೃತೀಯಮವಧಾರಯ 

ವಕ್ಷಿ ಕ ಪರಶುರಾಮಾಥ ಧೂಮ್ರಪಾನವಿಧಿಂ ಶುಭಮ್‌ । 
ಯಸ್ಯಾನುಷ್ಠಾನಮಾತ್ರೇಣ ಸ್ಪೇಷ್ಟಶಿದ್ದಿರ್ನ ಸಂಶಯಃ 


ಪೂರ್ವೋಕ ವಿಧಿನಾ ಕೃತ್ವಾ ವೇದೀಂ ಪಂಚಕರಾಂ ಶುಭಾಮ್‌ । 


ಹಸ್ತಮಾತ್ರಂ ತು ತನ್ನದ್ಯೇ ಕುಂಡಂ ಕುರ್ಯಾತಲಕ್ಷಣಮ್‌ 
ದಕ್ಷಿಣೋತರಯೋರ್ವೇದ್ಯಾಃ ಪಂಚಹಸ್ತ್‌ ಸಕರ್ಣಕೌ ॥ 
ಕ್ಷೀರವ್ಯಕ್ಷಭವೌ ಸಂಭ್‌ ನಿಖನೇತ್ರಂಚಮಾಂಶತಃ 


11 ೧೪ ॥ 


I ೧೫ ॥ 


1 ೧೬ I 


1 ೧೭ ॥ 


1 ೧೮ ॥ 


1 ೧೯ ॥ 


Il ೨೦ ॥ 


|1 ೨೧ ॥ 


|| ೨೨ ॥ 


॥ ೨೩ ॥ 


|| ೨೪ I 


I ೨೫ ॥ 


Il ೨೬ ॥ 


598 


ಪ್ರಯಾಗಮಾಹಾತ್ವ್ಯಮ್‌ 
ತನ್ನಧ್ಯೇ ವಲಿಕಾಂ ದತ್ವಾಸರಲಾಂ ಸುದ್ಧಢಾಂ ನವಾಮ್‌ । 


ತಸ್ಯಾಃ ಕೋಟಿದ್ದಯೇ ಕಾರ್ಯಾ ತ್ರಿಶೂಲ್‌ ಷೋಡಶಾಂಗುಲ್‌॥ ೨೭ ॥ 


ಮಂಡಪಸ್ತತ್ರ ಕರ್ತವ್ಯಃ ಪತಾಕಾ ಧ್ವಜಭೂಷಿತಃ | 
ಸರ್ವಲಕ್ಸಣಸಂಪನ್ನ ಇತಿ ಕೇಚನ ಮನ್ಯತೇ 

ಸುಮುಹೂರ್ತೇ ತತಃ ಕರ್ತಾ ಕೃತನಿತ್ಯಕ್ರಿಯಶ್ಶುಚಿಃ 1 
ಗಣೇಶಂ ಪೂಜಯಿತ್ವಾ ಚ ಪುಣ್ಯಾಹಂ ವಾಚಯೇದ್ದಿ ಜಃ 
ಸ್ವಶಾಖೋಕ್ರವಿಧಾನೇನ ಕುಂಡೇಪಗ್ಗಿಂ ಸ್ಥಾಪ್ಯ ಪೂರ್ವವತ್‌ । 
ಕೃತ್ವಾ ಧ್ಯಾನಾದಿಕಂ ಸರ್ವಂ ತತೋ ಹವನಮಾಚರೇತ್‌ 
ತಿಲವ್ರೀಹಿಯವಾನಾಜ್ಯಾನ್ಹಾಂಗಾರೇ5ಗ್ಗೌ ಸಹಸ್ರಕಮ್‌ । 
ಗಾಯತ್ರಾ, , ಜುಹುಯಾದ್ಯದ್ವಾ ಸ್ವೇಷ್ಠಮಂತ್ರೇಣ ಸಾಧಕ: 
ತತೋ ಂಜಸಾಗ್ನಿಮಾಚ್ಛಾದ್ಯ ಶರಾವೇಣ ಸಮಂತತಃ । 
ತನ್ನಧ್ಯೇ ವಿವರಂ ಕುರ್ಯಾಚ್ಚತುರಂಗುಲಮಾನಕಮ್‌ 
ತಸ್ಥಿನ್ನಿವೇಶ್ಯಾ ಸುಶಕ್ಷ್ಮಾನಲಿಕಾ ದ್ವಾದಶಾಂಗುಲಾ | 

ಮೂಲೇ ಸ್ಥೂಲಾ ಚ ಸರಲಾ ಸಂಕೋಚಾಗ್ರಾ ಬಿಲಾನ್ನಿತಾ 
ತಸ್ಯೋಪರಿ ಸ್ವಯಂ ತಿಷ್ಕೇಲ್ಲಮ್ಹಮಾನೋಹ್ಯಧೋಮುಖಃ | 
ಸ್ಥೂಲಾಯಾ ಮಧ್ಯಮೇ ಭಾಗೇ ರಜಾ ಫಿ ಬದ್ಧಪದಾಂಬುಜಃ 
ನಲಿಕಾಗ್ರಂ ಮುಖೇ ಕ್ಷಿಪ್ತ್ವಾ ಪಿಬೇದ್ಧೂಮಂ ಶನೈಶ್ಶನೈಃ । 
ಸ್ವೇಷ್ಟ್ಠಮಂತ್ರಂ ಜಪಂಸಿಷ್ಯೇನ್ಮುಹೂರ್ತತ್ರಿತಯಾವಧಿ 
ಮುಹೂರ್ತತ್ರಿತಯಂ ಪ್ರಾತರ್ದಿನಾಂತೇ ತಾವದೇವ ಹಿ | 
ಕಾಲದ್ವಯೇ ಪಿ ಕುರ್ವೀತ ಧೂಮ್ರಪಾನಮತಂದ್ರಿತಃ 
ಪ್ರಾತರ್ಜಪದಶಾಂಶೇನ ಹುತ್ವಾಸಾಯಂ ಪಿಬೇದಮುಮ್‌ । 
ಸಾಯಂ ಜಪದಶಾಂಶೇನ ಪ್ರಾತರ್ಹುತ್ವಾಪಿಬೇದಮುಮ್‌ 
ಅನೇನ ವಿಧಿನಾ ಯಸ್ತು ತಪಶ್ಚರತಿ ದಾರುಣಮ್‌ । 
ಸರ್ವಾನ್ಯಾಮಾನವಾಪ್ನೋತಿ ಕಿಂಕರ್ಯಸ್ಪಸ್ಯ ಸಿದ್ಧಯಃ 
ಪ್ರಯಾಗೇ ಯಸ್ತು ಕುರ್ವೀತ ವರ್ಷಸಾಧ್ಯಮಿದಂ ತಪಃ | 
ಇಹ ಲೋಕೇ ಪರತ್ರಾಪಿ ಸ ಲಭೇದ್ವಾಂಛಿತಂ ಫಲಮ್‌ 
ಆಕಾಶವಾಸಂ ಕುರ್ವೀತ ವರ್ಷಾಸು ಚ ಶರದ್ಯಪಿ | 
ಜಲವಾಸಂ ಪ್ರಕುರ್ವೀತ ಹೇಮಂತೇ ಶಿಶಿರೇನಪಿ ಚ 

ಛಿತ್ವಾ ಸ್ವದೇಹಂ ಮಾಂಸಾನಿ ಶಕುನೇಭ್ಯೋ ದದಾತಿ ಯಃ | 
ಸಮಾಃ ಲಕ್ಷಂ ಸುಖಂ ಸ್ವರ್ಗೇ ಭುಕಾ ತ್ತ್ವ ಭೂಮಿಪತಿರ್ಭವೇತ್‌ 


I ೨೮ H 


| ೨೯ 1 


ll ೩೦ ॥ 


I ೩೧ ॥ 


11 ೩೨ ॥ 


I ೩೩ ॥ 


H ೩೪ ॥ 


I ೩೫ ॥ 


11 ೩೬ I 


11 ೩೭ ॥ 


11 ೩೮ ॥ 


|| ೩೯ ॥ 


Il ೪೦ Il 


11 ೪೧ ॥ 


ಅಧ್ಯಾಯ ೮೧ 599 


ಶುಷ್ಠ್ಯಗೋಮಯಖಂಡಾನಾಂ ಚೂರ್ಣಪೂರ್ಣಾವಟೇ ಸ್ವಯಮ್‌ । 
ಕೃತನಿತ್ಯಕ್ರಿಯಃ ಸ್ಥಿತ್ವಾ ಕಂಠಂ ಚೂರ್ಣೇನ ಪೂರಯೇತ್‌ ॥1 ೪೨ ॥ 
ಪುರತೋ ವಹ್ನಿಮುದ್ಬೋಧ್ಯ ಫಲಮುಲ್ಲಿಖ್ಯ ವಾಂಛಿತಮ್‌ । 

ಜಪನ್ನಂತ್ರಂ ಹರಿಂ ಧ್ಯಾಯನೃಶ್ಥೀಕುರ್ಯಾತ್ಸ್ಯಕಾಂ ತನುಮ್‌ il ೪೩ ॥ 
ಏವಂ ಯಃ ಕುರುತೇ ಕ್ರೂರಂ ಪ್ರಯಾಗೇ ಕರ್ಮ ಮಾನವಃ | 

ಯಂ ಯಂ ಕಾಮಯತೇ ಕಾಮಂ ತಂ ತಂ ಪ್ರಾಪ್ನೋತಿ ನಿಶ್ಚಿತಮ್‌ ॥॥ ೪೪ ॥ 
ಸ್ವಜೋಮಸಮಸಂಖ್ಯಾಬ್ಬಂ ಭುಕ್ತ್ವಾ ಸ್ಪರ್ಗಸುಖಂ ತ್ವ | 


ತತಃ ಸರ್ಗಾತ್ತರಿಭ್ರಷ್ಟೋ ಜಂಬೂದ್ವೀಪಾಧಿಪೋ ಭವೇತ್‌ I ೪೫ ॥ 
ಅಕಾಮೋ ಮುಕಿಕಾಮೋ ವಾ ಪ್ರಯಾಗೇತನೇನ ಕರ್ಮಣಾ । 
ಮಾಧವಸ್ಯ ಪ್ರಸಾದೇನ ಮುಕ್ತಿಮಾಪ್ನೋತಿ ನಿಶ್ಚಿತಮ್‌ I ೪೬ ॥ 
ಇತಿ ತೇ ಕಥಿತಂ ಸರ್ವಂ ಮಯಾ ಭಾರ್ಗವನಂದನ । 

ಪಾರ್ವತ್ಯೆ ಎ ಶಂಕರೇಣೋಕಂ ತತ್ವ್ರೀತ್ಯಾ ಕರ್ಮಸಪ್ಪಕಮ್‌ 1೪೭ ॥ 


ಸರಸ್ವತಿಯು ಹೇಳಿದಳು--- 

""ಹೇ ರಾಮನೇ! ಪಂಚಾಗ್ನಿಸಾಧನೆಯ ವಿಧಿಯನ್ನು ಪ್ರಯತ್ನ ಮಾಡಿ ಹೇಳುವೆನು. 
ಹಾಗೆಯೇ ಧೂಮಪಾನ ಮತ್ತುಜಲವಾಸದ ವಿಧಾನವನ್ನೂನಾನು ಕೇಳಿ ಉಪದಿಷ್ಟಳಾಗಿರುವಂತೆ 
ಹೇಳುವೆನು. ॥। ೨ ।। ಪಂಚಾಗ್ನಿಸಾಧಕನು ಮೊದಲು ಭೂಮಿಯನ್ನು ಶುದ್ಧಿಮಾಡಬೇಕು. 
ಪೂರ್ವದಿಕ್ಕನ್ನು ನಿಶ್ಚಯಿಸಿ ಅಲ್ಲಿ ಸುಂದರವಾದ ವೇದಿಕೆಯನ್ನು ಮಾಡಬೇಕು. ॥ ೩ ॥ ಈ 
ವೇದಿಕೆಯು ಹನ್ನೆರಡು ಹಸ್ತಉದ್ದಮತ್ತು ಐದು ಹಸ್ತಅಗಲದವಿಸ್ತಾರವಾಗಿದ್ದು ಎತ್ತರವು ಆಮೆಯ 
ಬೆನ್ನಿನಷ್ಟುಇರಬೇಕು. ವೇದಿಕೆಯು ರಮ್ಯವಾಗಿದ್ದು ಅದನ್ನುಗೋಮಯದಿಂದಸಾರಿಸಿ ರಂಗವಲ್ಲಿ 
ಕೆಮ್ಮಣ್ಣಿನಿಂದ ಅಲಂಕರಿಸಬೇಕು. ॥ ೪ ॥ ಆ ವೇದಿಕೆಯ ನಾಲ್ಕು ದಿಕ್ಕುಗಳಲ್ಲಿಯೂ 
ಸಮವಾಗಿರತಕ್ಕ, ಇಪ್ಪತ್ತುನಾಲ್ಕು ಅಂಗುಲ ಅಳತೆಯ; ಯೋನಿ, ಮೇಖಲಾ ಮತ್ತು 
ಕುಂಡಕಂಠಗಳನ್ನು ಹೊಂದಿರುವ ನಾಲ್ಕು ಅಗ್ನಿಕುಂಡಗಳನ್ನೂ ಮಾಡಬೇಕು. ॥। ೫ ।। ಮಧ್ಯದಲ್ಲಿ 
ಒಂದು ಮೊಳ ಅಳತೆಯುಳ್ಳ ತಾನು ಕೂಡುವ ವೇದಿಕೆಯನ್ನು ರಚಿಸಬೇಕು. ಈ ರೀತಿಯಾಗಿ 
ಪಂಚಾಗ್ನಿಸಾಧನೆಯ ವೇದಿಕೆಯ ಲಕ್ಷಣಗಳನ್ನು ಹೇಳಿಯಾಯಿತು. ॥ ೬ ॥ ಇನ್ನು ದ್ವಾದಶಾಗ್ನಿ 
ಸಾಧನೆಯನ್ನು ಮಾಡಲು ಬೇಕಾದ ವೇದಿಕೆಯ ವಿವರಗಳನ್ನು ಹೇಳುವೆನು. ಮೊದಲು 
ಪೂರ್ವದಿಕ್ಕಿನಲ್ಲಿ ಒಂದೇ ಸಮನಾದ ನಾಲ್ಕು ಕುಂಡಗಳನ್ನೂ ಅದಕ್ಕೆ ಎದುರುಪಾರ್ಶ್ವದಲ್ಲಿಅದೇ 
ರೀತಿಯ ನಾಲ್ಕು ಕುಂಡಗಳನ್ನೂ ಇಡಬೇಕು. ಅದೇ ಅಳತೆಯ ಎರಡು ಕುಂಡಗಳನ್ನು 
ದಕ್ಷಿಣಪಾರ್ಶ್ವ ದಲ್ಲಿಯೂ ಮತ್ತುಉತ್ತರಪಾರ್ಶ್ವದಲ್ಲಿಯೂ ಇಡಬೇಕು. ಮೊದಲೇ ಹೇಳಿದಂತೆ 
ಮಧ್ಯದಲ್ಲಿಸಾಧಕನು ಕೂಡುವುದಕ್ಕೆ ಒಂದು ವೇದಿಕೆಯನ್ನುನಿರ್ಮಿಸಬೇಕು. ॥ ೭-೮ ॥ ನಂತರ 
ಒಂದು ಶುಭದಿನದಲ್ಲಿ ಕರ್ತೃವು ತನ್ನ ನಿತ್ಯಕರ್ಮಗಳನ್ನು ಮುಗಿಸಿ ಶುಚಿರ್ಭೂತನಾಗಿದ್ದು 
ದೇಶಕಾಲಗಳನ್ನುಚ್ಚರಿಸಿ, ಈ ಸಾಧನೆಯ ಫಲವನ್ನುದ್ದೇಶಿಸಿ, ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. 
॥ ೯ ॥| ನಂತರ ಗಣೇಶನನ್ನು ಪೂಜಿಸಿ, ಬ್ರಾಹ್ಮಣರುಗಳಿಂದ ಸ್ವಸಿವಾಚನಾದಿಗಳನ್ನು, ತನ್ನ 


600 ಪ್ರಯಾಗಮಾಹಾತ್ಮ್ಯಮ್‌ 


ಗೃಹ್ಯೋಕ್ತ ವಿಧಿಯಿಂದ ಅಭ್ಯುದಯಾದಿಗಳನ್ನು ಸ್ವೀಕರಿಸಬೇಕು. ॥ ೧೦ ॥ ನಂತರ ಇಂದ್ರಾದಿ 
ದಶದಿಕ್ಟಾಲಕರುಗಳನ್ನು ಕ್ರಮವಾಗಿ ಪೂಜಿಸಿ, ನೀರಿನಿಂದ ಪೂರ್ಣವಾಗಿರುವ ಅಲಂಕೃತವಾದ 
ಕಳಶಗಳನ್ನುಸ್ಥಾಪಿಸಬೇಕು. ॥॥ ೧೧ ॥ ಉದ್ದುಮಿಶ್ರಿತ ಅನ್ನವನ್ನುಬಲಿದಾನಕ್ಕಾಗಿ ಹಾಕಿ, ನಂತರ ತಮ್ಮ 
ತಮ್ಮ ಗೃಹ್ಯೋಕವಿಧಿಯಂತೆ ಅಗ್ನಿಯನ್ನು ಸ್ಥಾಪಿಸಬೇಕು. I ೧೨ ॥ ಅರಣೀಕಟ್ಟಿಗೆಯನ್ನು ಕಡೆದು 
ಅಥವಾ ಸೂರ್ಯನಕಿರಣಗಳಿಂದ ಉತ್ಪತ್ತಿಮಾಡಿದ ಅಥವಾ ಶ್ರೋತ್ರಿಯರ ಮನೆಯಿಂದ ತಂದ 
ಅಗ್ನಿಯನ್ನು ಕುಂಡಗಳಲ್ಲಿ ಸ್ಥಾಪಿಸಬೇಕು. ॥ ೧೩ ॥ ಆಗ್ನೇಯದ ಕುಂಡದಲ್ಲಿ "ಸಹಸ್ರಾರ್ಚಿ'ನಾಮಕ 
ಅಗ್ನಿಯನ್ನೂ ನೈರುತ್ಯದ ಕುಂಡದಲ್ಲಿ "'ಸ್ವಸಿನಾಮಕ'' ಅಗ್ನಿಯನ್ನೂ, ""ಸಪ್ಪಜಿಹ್ವಾಖ್ಯ'' ಅಗ್ನಿಯನ್ನು 
ವಾಯವ್ಯದ ಕುಂಡದಲ್ಲಿಯೂ, ""ವೈಶ್ವಾನರಾಖ್ಯ'' ಅಗ್ನಿಯನ್ನು ಈಶಾನ್ಯದಲ್ಲಿರುವ ಕುಂಡ- 
ದಲ್ಲಿಯೂ ಸ್ಥಾಪನೆ ಮಾಡಬೇಕು. । ೧೪ ॥ ದ್ವಾದಶಾಗ್ನಿಗಳ ಸ್ಥಾಪನೆಯನ್ನು ಈಶಾನ್ಯಮೂಲೆ- 
ಯಿಂದ ಪ್ರಾರಂಭಮಾಡಿಕೊಂಡು ಕ್ರಮವಾಗಿ ಮೇಲೆ ಹೇಳಿದಂತೆ ಮಾಡಬೇಕು. ಈ ಹನ್ನೆರಡು 
ಅಗ್ನಿಗಳ ಹೆಸರುಗಳು ಈ ರೀತಿಯಾಗಿವೆ. ಸಹಸ್ರಾರ್ಚಿ, ಚತುಶ್ಶೃಂಗ, ಸಪ್ಪಜಿಹ್ವ, ದ್ವಿಶೀರ್ಷಕ, 
ವೈಶ್ವಾನರ, ಜಾತವೇದಾ, ಧೂಮವ್ಯಾಪೀ, ಹುತಾಶನ, ಹವ್ಯವಾಟ್‌, ಶಿಖಿ, ದೇವಯೋಷ, 
ಅಂತಿಮ. ॥। ೧೫-೧೬ ॥ ಈ ರೀತಿಯಾಗಿ ಅಗ್ನಿಯನ್ನು ಹನ್ನೆರಡು ಕುಂಡಗಳಲ್ಲಿ ಸ್ಥಾಪಿಸಿ, ಧ್ಯಾನ 
ಮಾಡಿ ಪರ್ಯುಕ್ಷಣಂ, ಪರಿಶೇಚನಂ, ಪರಿಸಮೂಹನಂ, ಪರಿಸ್ತೀರ್ಯ ಎಂದು ಹೇಳಿ ನಾಲ್ಕು 
ಕಡೆಗೂ ನೀರು ಹಾಕಿ ಎಂಟು ದಿಕ್ಕಿನಲ್ಲಿಅಕ್ಷತೆಯನ್ನಿಟ್ಟುಅನಂತರ ತುಪ್ಪದ ಜೊತೆಗೆ ಎಳ್ಳನ್ನುಹೋಮ 
ಮಾಡತಕ್ಕದ್ದು. 1 ೧೭ ॥ ನಂತರ ಉದ್ದಿಷ್ಟವಾದ ಕಾರ್ಯಕ್ಕೆ ಉಚಿತವಾದ ಮಂತ್ರದಿಂದ 
ಮೊದಲನೇ ದಿವಸ ಸಾವಿರ ಬಾರಿ ಹೋಮ ಮಾಡಬೇಕು. ಅಲ್ಲಿಂದ ಪ್ರತಿನಿತ್ಯವೂ ಜಪ ಮಾಡಿ 
ಇದರ ಹತ್ತನೇ ಒಂದು ಭಾಗದಷ್ಟುಸಂಖ್ಯೆಯಲ್ಲಿ ಹೋಮವನ್ನು ಮಾಡಬೇಕು. ॥ ೧೮ ॥ ಹೀಗೆ 
ಹೋಮ ಮಾಡಿ ದೊಡ್ಡ ದೊಡ್ಡ ಕಾಷ್ಠಗಳಿಂದ ಎಲ್ಲ ಕುಂಡಗಳಲ್ಲಿಯೂ ಅಗ್ನಿಯನ್ನು 
ಪ್ರಜ್ವಲಿಸಬೇಕು. ನಂತರ ಭೂತಶುದ್ಧಿಯನ್ನು ಮಾಡಿ ತಮ್ಮ ಇಷ್ಟದೇವತೆಗಳನ್ನು ಧ್ಯಾನ 
ಮಾಡಬೇಕು. ॥। ೧೯ ॥। ಅನಂತರ ಕೌಪೀನವನ್ನು ಮಾತ್ರ ಧಾರಣ ಮಾಡಿ ಈ ಕುಂಡಗಳ 
ಮಧ್ಯದಲ್ಲಿ ನಿಂತುಕೊಂಡು ಸೂರ್ಯನಲ್ಲಿ ಕಣ್ಣುಗಳನ್ನು ಇರಿಸಿ ಪುರಶ್ಚರಣವನ್ನು ಉತ್ತಮವಾಗಿ 
ಮಾಡಬೇಕು. ॥೨೦ ॥ ಪ್ರತಿನಿತ್ಯವೂ ನಿತ್ಯಕರ್ಮಗಳನ್ನು ಮುಗಿಸಿ,ಮೂರು ಮುಹೂರ್ತ ಕಾಲ 
ಜ್ವಲಿಸುತ್ತಿರುವ ಜ್ವಾಲೆಗಳ ಅಗ್ನಿಕುಂಡಗಳ ಮಧ್ಯದಲ್ಲಿ ಇರುವ ಆಸನದಲ್ಲಿ ಕುಳಿತಿರಬೇಕು. ದಿನ 
ಮುಗಿಯಲು ಇನ್ನೂ ಮೂರು ಮುಹೂರ್ತಗಳಿರುವರೆಗೂ ಪ್ರಸನ್ನಚಿತ್ತನಾಗಿದ್ದು ಪುನಃ ಚಿತ್ತ 
ಚಾಂಚಲ್ಯವಿಲ್ಲದೆ ಈ ಕರ್ಮಕ್ಕೆ ಸಂಬಂಧಪಟ್ಟ ಮಂತ್ರವನ್ನು ಧ್ಯಾನಮಾಡುತ್ತಿರಬೇಕು. 
| ೨೧ - ೨೨ ॥ ವಸಂತಯತುವಿನಲ್ಲಾಗಲೀ ಅಥವಾ ಗ್ರೀಷ್ಠಯತುವಿನಲ್ಲಾಗಲೀ ಈ ಮೂರು 
ಕರ್ಮಗಳನ್ನು ಮಾಡಬೇಕು. ಈಗ ಎರಡು ಕರ್ಮಗಳನ್ನು ವಿವರಿಸಿದ್ದಾಯಿತು. ಇನ್ನು 
ಮೂರನೆಯದಾದ ಧೂಮಪಾನಕರ್ಮವನ್ನು ವಿವರಿಸುವೆನು. ॥ ೨೩ ॥॥ ಹೇ ಪರಶುರಾಮ।, 
ಮಂಗಳಕರವಾದ ಧೂಮಪಾನದ ವಿಧಿವತ್ತಾದ ಕರ್ಮಾನುಷ್ಠಾನ ಮಾತ್ರದಿಂದ ಕರ್ತೃವಿನ 
ಇಷ್ಟಸಿದ್ದಿಯೆಲ್ಲವೂ ಖಂಡಿತವಾಗಿ ಆಗುವುದು. ॥ ೨೪ ।। ಐದು ಬಾಹುಗಳಳತೆಯ ಚೌಕವಾದ 
ವೇದಿಕೆಯನ್ನು ಹಿಂದೆ ಹೇಳಿರುವಂತ ಮಂಗಳಮಯವಾಗಿ ನಿರ್ಮಿಸಬೇಕು. ಎಲ್ಲ ಲಕ್ಷಣದಿಂದ 
ಕೂಡಿರುವ ಒಂದು ಕೈಯಳತೆಯ ಕುಂಡವನ್ನು ಅದರ ಮಧ್ಯೆ ನಿರ್ಮಾಣ ಮಾಡಬೇಕು. ॥೨೫ ॥ 
ಈ ವೇದಿಕೆಯ ದಕ್ಷಿಣ ಮತ್ತುಉತ್ತರಭಾಗಗಳಲ್ಲಿಐದು ಕೈ ಎತ್ತರವಿರುವ ಕೊಂಬುಗಳುಳ್ಳ, ಹಾಲು 


ಅಧ್ಯಾಯ ೮೧ 601 


ಸುರಿಸತಕ್ಕ ಎಕ್ಕೆ, ಆಲ ಮುಂತಾದ ಮರಗಳ ಎರಡು ಕಂಭಗಳನ್ನು ರೆಂಬೆಗಳ ಐದನೆ ಒಂದು 
ಭಾಗದಷ್ಟು ಭೂಮಿಯಲ್ಲಿ ಹೂಳಿರುವಂತೆ ನೆಡಬೇಕು. ॥ ೨೬ ॥ ಅವುಗಳ ಮಧ್ಯೆ ಎರಡು 
ತುದಿಗಳುಳ್ಳ ಒಂದು ದೃಢವಾದ ಸರಳವಾದ ವಲಿಯವನ್ನು (ವಲಿ- ಅಡ್ಡಲಾಗಿ ಕಟ್ಟುವ ಸಲಾಕೆ) 
ಕಟ್ಟಬೇಕು. ಆ ವಲಿಯ ಎರಡು ತುದಿಗಳಿಗೂ ಎರಡು ಹದಿನಾರು ಅಂಗುಲಗಳ ಉದ್ದವುಳ್ಳ 
ತ್ರಿಶೂಲಗಳನ್ನು ಕಟ್ಟಬೇಕು. ॥ ೨೭ ॥ ಇವಿಷ್ಟನ್ನೂ ಒಳಗೊಂಡಿರುವಂತೆ ಧ್ವಜ, ಪತಾಕೆಗಳಿಂದ 
ಸುಂದರವಾಗಿ ಅಲಂಕರಿಸಲ್ಪಟ್ಟ ಒಂದು ಎಲ್ಲಾ ಲಕ್ಷಣಗಳಿಂದ ಕೂಡಿದ ಮಂಟಪವನ್ನು ರಚನೆ 
ಮಾಡಬೇಕು ಎಂದು ಕೆಲವರ ಅಭಿಪ್ರಾಯ. 1 ೨೮ ॥ ಶುಭತಿಥಿಯಲ್ಲಿ ಶುಭಮುಹೂರ್ತದಲ್ಲಿ 
ಕರ್ತೃವು ನಿತ್ಯಕರ್ಮಗಳನ್ನು ಮುಗಿಸಿ, ಶುಚಿರ್ಭೂತನಾಗಿ ಗಣೇಶನ ಪೂಜೆಯನ್ನು ಮಾಡಿ, 
ಪುಣ್ಯಾಹವಾಚನವನ್ನು ಬ್ರಾಹ್ಮಣರುಗಳಿಂದ ಹೇಳಿಸಿ, ತನ್ನ ಶಾಖೆಗೆ ಅನುಸಾರಿಯಾದ 
ವಿಧಾನದಿಂದ ಮೊದಲಿನಂತೆ ಕುಂಡದಲ್ಲಿ ಅಗ್ನಿಯನ್ನು ಸ್ಥಾಪಿಸಿ ಪೂರ್ವದಂತೆ ಧ್ಯಾನಾದಿಗಳನ್ನು 
ಮಾಡಿ ಅನಂತರ ಹವನವನ್ನುಮಾಡಬೇಕು. ॥ ೨೯-೩೦ ॥| ಗಾಯತ್ರೀಮಂತ್ರದಿಂದ ಎಳ್ಳು, ಭತ್ತ 
ಮತ್ತು ಜವೆಗೋಧಿ ಇವುಗಳನ್ನು ತುಪದ ಸಹಿತ ಸಾವಿರ ಸಲ ಹೋಮ ಮಾಡಬೇಕು. ಅಥವಾ ತಮ್ಮ 
ಇಷ್ಟವಾದ ಮಂತ್ರದಿಂದಲಾದರೂ ಈ ಹೋಮವನ್ನು ಮಾಡಬಹುದು. ॥೩೧ ॥ ಅನಂತರ ಆ 
ಅಗ್ನಿಯನ್ನುಮಧ್ಯದಲ್ಲಿ ನಾಲ್ಕು ಅಂಗುಲದ ಒಂದು ರಂಧ್ರವುಳ್ಳ ಮಣ್ಣಿನ ತಟ್ಟೆಯಿಂದ ಮುಚ್ಚಬೇಕು 
॥ ೩೨ ॥ ಆ ರಂಧ್ರದ ಮಧ್ಯದಲ್ಲಿ ಹನ್ನೆರಡು ಅಂಗುಲ ಉದ್ದದ ರಂಧ್ರವಿರುವ ಒಂದು 
ಕೊಳವೆಯನ್ನು ತೂರಿಸಬೇಕು. ಈ ಕೊಳವೆಯು ಬುಡದಲ್ಲಿ ದಪ್ಪವಾಗಿದ್ದು ತುದಿಯಲ್ಲಿ 
ಸಣ್ಣದಾಗಿರಬೇಕು. ॥ ೩೩ ॥॥ ಅದರ ಮೇಲೆ ಕೆಳಮುಖ ಮಾಡಿಕೊಂಡು ಸ್ಥೂಲವಾದ ವಲಿಯ 
ಮಧ್ಯಭಾಗದಲ್ಲಿ ಎರಡು ಕಾಲುಗಳನ್ನು ಹಗ್ಗದಿಂದ ಬಲವಾಗಿ ಬಿಗಿದು ಎಳೆದು ಕಟ್ಟಿಕೊಂಡು 
ಜೋತಾಡುತ್ತಾ ನಿಲ್ಲಬೇಕು. ॥ ೩೪ ॥। ನಳಿಕೆಯ ಅಗ್ರಭಾಗವನ್ನು ಮುಖದಲ್ಲಿ ಇಟ್ಟುಕೊಂಡು 
ಮೆಲ್ಲಮೆಲ್ಲಗೆ ಧೂಮವನ್ನುಮೂರು ಮುಹೂರ್ತಗಳಕಾಲ ತನ್ನಇಷ್ಟಸಿದ್ದಿಕೊಡತಕ್ಕ ಮಂತ್ರವನ್ನು 
ಜಪಿಸುತ್ತಾ ಕುಡಿಯಬೇಕು. ॥ ೩೫ ॥ ಆಲಸ್ಯವಿಲ್ಲದೆ ಈ ರೀತಿ ಬೆಳಿಗ್ಗೆ ಮೂರು 
ಮುಹೂರ್ತಗಳವರೆಗೆ ಮತ್ತು ಹಗಲಿನ ಕೊನೆಗೆ ಮೂರು ಮುಹೂರ್ತಗಳವರೆಗೆ ಎರಡು 
ಸಾರಿಯೂ ಮಾಡಬೇಕು. ॥೩೬ ॥ ಬೆಳಿಗ್ಗೆ ಮಾಡಿದ ಜಪದ ಸಂಖ್ಯೆಯ ಹತ್ತನೇ ಒಂದು ಭಾಗದ 
ಸಂಖ್ಯೆಯಷ್ಟು ಹೋಮಮಾಡಿ ಸಾಯಂಕಾಲ ಧೂಮಪಾನ ಮಾಡಬೇಕು. ಸಾಯಂಕಾಲದ ಜಪ 
ಸಂಖ್ಯೆಯ ಹತ್ತನೇ ಒಂದು ಭಾಗದಷ್ಟು ಮಾರನೆಯ ದಿನದ ಬೆಳಿಗ್ಗೆ ಹೋಮಮಾಡಿ ಮೂರು 

ಮುಹೂರ್ತ ಕಾಲ ಧೂಮಪಾನ ಮಾಡಬೇಕು. ॥ ೩೭ ॥ ಈ ವಿಧಾನದಿಂದ ಯಾರು 

ದಾರುಣವಾದ ಈ ತಪಸ್ಸನ್ನುಮಾಡುವನೋ ಅವನ ಸರ್ವಕಾಮನೆಗಳೂಸಿದ್ಧಿಸುವುವು ಮತ್ತುಎಲ್ಲ 
ಸಿದ್ಧಿಗಳೂ ಅವನ ದಾಸಿಯರಿದ್ದಂತೆ ಆಗುವುವು. । ೩೮ ॥। ಪ್ರಯಾಗಕ್ಷೇತ್ರದಲ್ಲಿ ಇಡೀ ವರ್ಷ 

ಯಾರು ಈ ಸಾಧನೆಯನ್ನು ಮಾಡುವರೋ ಅವರು ಈ ಲೋಕದಲ್ಲಿಯೂ ಮತ್ತು 
ಪರಲೋಕದಲ್ಲಿಯೂ ಅಪೇಕ್ಷಿತಫಲಗಳನ್ನೆಲ್ಲಾ ಹೊಂದುವರು. ॥ ೩೯ ॥ ವರ್ಷಖತುವಿನಲ್ಲಿ 
ಮತ್ತುಶರದೃತುವಿನಲ್ಲಿ ಆಕಾಶವಾಸವನ್ನು ಯಾರು ಮಾಡುತ್ತಾರೋ(ಅಂದರೆ ಬಟ್ಟಬಯಲಿನಲ್ಲಿ 
ಯಾವಾಗಲೂ ಇರುವದು), ಹೇಮಂತಖಯತುವಿನಲ್ಲಿ; ಮತ್ತುಶಿಶಿರಯತುವಿನಲ್ಲಿಯಾರು ಜಲವಾಸ 

ಮಾಡುತ್ತಾರೋ ಮತ್ತು ಯಾರು ತನ್ನ ಅಂಗಾಂಗಗಳ ಮಾಂಸಗಳನ್ನು ತುಂಡುತುಂಡಾಗಿ ಕತ್ತರಿಸಿ 

ಕತ್ತರಿಸಿ ಪಕ್ಷಿಗಳಿಗೆ ತಿನ್ನಲು ಹಾಕುತ್ತಾರೋ ಅಂತಹವರು ಒಂದು ಲಕ್ಷವರ್ಷ ಸ್ವರ್ಗದಲ್ಲಿದ್ದುಪುನಃ 


602 ಪ್ರಯಾಗಮಾಹಾತ್ಮ್ಯಮ್‌ 


ಭೂಮಿಯಲ್ಲಿ ರಾಜನಾಗಿ ಹುಟ್ಟುತ್ತಾರೆ. ॥ ೪೦-೪೧ ॥ ಅಕ್ಷಯವಟದ ಸನ್ನಿಧಿಯಲ್ಲಿ ಆಕಳ 
ಸಗಣಿಯ ಒಣಗಿದ ಬೆರಣಿಯ ಉಂಡೆಗಳ ಪುಡಿಯಿಂದ ತುಂಬಿದ ಹಳ್ಳದಲ್ಲಿನಿತ್ಯಕ್ರಿಯೆಗಳಾದ 
ನಂತರ ಕುತ್ತಿಗೆಯವರೆಗೂ ಈ ಪುಡಿಯನ್ನು ರಾಶಿರಾಶಿಯಾಗಿ ಸುರಿದುಕೊಂಡು ತಾನೇ ತನ್ನ 
ಎದುರಿಗೆ ಆ ಗೊಬ್ಬರಕ್ಕೆ ಬೆಂಕಿಯನ್ನಿಟ್ಟುಕೊಂಡು ತನಗೆ ಇಷ್ಟವಾದ ಫಲವನ್ನು ಉದ್ದೇಶಿಸಿ 
ಘೋಷಣೆ ಮಾಡಿ ತನಗೆ ಇಷ್ಟವಾಗಿರತಕ್ಕ ಮಂತ್ರವನ್ನು ಜಪಿಸುತ್ತಾ ಶ್ರೀಹರಿಯನ್ನು 
ಧ್ಯಾನಮಾಡುತ್ತಾತನ್ನಶರೀರವನ್ನೆಲ್ಲಾಭಸ್ಮಮಾಡಿಕೊಳ್ಳಬೇಕು. ॥। ೪೨-೪೩ ॥ ಯಾವ ಮಾನವನು 
ಈ ಕ್ರೂರಕರ್ಮವನ್ನು ಪ್ರಯಾಗದಲ್ಲಿ ಮಾಡುವನೋ ಅವನು ಏನೇನು ಫಲಗಳನ್ನು 
ಅಪೇಕ್ಸಿಸುತಾನೋ ಅವುಗಳೆಲ್ಲಾ ಸಿದ್ಧಿಸುವುವು. ॥ ೪೪ 11 ಅವನು ತನ್ನ ಶರೀರದ ಕೂದಲುಗಳ 
ಸಂಖ್ಯೆಯಷ್ಟು ವರ್ಷಗಳವರೆಗೆ ಸ್ವರ್ಗಸುಖವನ್ನನುಭವಿಸಿ ನಂತರ ಭೂಲೋಕದಲ್ಲಿ ಹುಟ್ಟಿ 
ಜಂಬೂದ್ವೀಪದ ಅಧಿಪತಿಯಾಗುವನು. ॥ ೪೫ ॥॥ ಯಾವ ಅಪೇಕ್ಷೆಯೂ ಇಲ್ಲದವನು ಮತ್ತು 
ಮುಕ್ತಿಯನ್ನು ಬಯಸುವವನು ಈ ಕರ್ಮವನ್ನು ಪ್ರಯಾಗದಲ್ಲಿ ಆಚರಿಸಿದರೆ ಮಾಧವನ 
ಅನುಗ್ರಹದಿಂದ ನಿಶ್ಚಯವಾಗಿಯೂ ಮುಕ್ತಿಯನ್ನುಪಡೆಯುವನು. ॥॥೪೬ ॥। ಈ ರೀತಿಯಾಗಿ, ಹೇ 
ಪರಶುರಾಮನೇ! ನಿನಗೋಸ್ಕರ ನಾನು ಎಲ್ಲವನ್ನೂ ಹೇಳಿಯಾಯಿತು. ಈ ಏಳು ಕರ್ಮಗಳ ಬಗ್ಗೆ 
ಮಹೇಶ್ವರನು ಹಿಂದೆ ಪಾರ್ವತೀದೇವಿಗೆ ಉಪದೇಶಿಸಿದ್ದಾನೆ. ॥ ೪೭ ॥ (ಪಂಚಾಗ್ನಿ ತಪಸ್ಸು 
ದ್ವಾದಶಾಗ್ನಿ ತಪಸ್ಸು, ಧೂಮಪಾನ, ಆಕಾಶವಾಸ, ಜಲವಾಸ, ಸ್ವಮಾಂಸಚ್ಛೇದನ, ಅಗ್ನಿಪ್ರವೇಶ 
ಹೀಗೆ ಏಳು ಕರ್ಮಗಳು. ಇವುಗಳಲ್ಲಿ ಮೊದಲನೆಯ ಐದು ಹಾಗೂ ಏಳನೇ ತಪಸ್ಸುಗಳನ್ನುಸಜ್ಜನರು 
ಅನುಷ್ಠಾನ ಮಾಡಿದ ಮತ್ತುಆರನೆಯದನ್ನು ರಾಕ್ಷಸರು ಮಾಡಿದ ಉಲ್ಲೇಖವಿದೆ.) 


ಶೇಷ ಉವಾಚ 

ಇತಿ ಸಾರಸ್ವತಂ ವಾಕ್ಯಂ ಶ್ರುತ್ವಾಹೌ ಭೃಗುನಂದನಃ | 

ಪುನರಪ್ಯವದದ್ವಾಣೀಂ ವಾಣೀಮತಿಮನೋರಮಾಮ್‌ I ೪೮ ॥ 
ಶೇಷದೇವರು ಹೇಳಿದರು 

ಈ ರೀತಿಯಾದ ಸರಸ್ವತೀದೇವಿಯ ಉಪದೇಶವನ್ನು ಕೇಳಿದ ಶ್ರೀಪರಶುರಾಮನು 

ಮನೋಹರಳಾದ ಆಕೆಯನ್ನು ಕುರಿತು ಮನೋಹರವಾದ ಈ ಮಾತುಗಳನ್ನು ಹೇಳಿದನು. ॥೪೮। 
ಪರಶುರಾಮ ಉವಾಚ 

ಸಮ್ಯಗುಕ್ಟಂ ಭವತ್ಕೇದಂ ಪ್ರಯಾಗೇ ಕರ್ಮಸಪ್ಪಕಮ್‌ I 


ತಚ್ಛು ಶ್ವಾನಂದಮಾಪನ್ನಂ ಮಾನಸಂ ಮಮ ಶಾರದೇ 1೪೯॥ 
ಮಮಾಶ್ರಮಾಂತಿಕೇ ಸ್ಥೇಯಂ ಭವತ್ಯಾನುಗ್ರಹಾನ್ನಯಿ । 
ಸರ್ವಲೋಕೋಪಕಾರಾರ್ಥಮತ್ರ ಸ್ಥಾನಾಂತರಂ ಕುರು H ೫೦ ॥ 
ತಥೇತಿ ತಂ ಪ ಕ್ರತಿಜ್ಞಾಯ ಕೃತ್ವಾ ತೀರ್ಥಂ ಮನೋರಮಮ್‌ । 

ನಾಮ್ನಾ ಸರಸ್ಪತೀಕುಂಡಂ ತತ್ರಾಪ್ಯಂಶೇನ ಸಾ ಸ್ಥಿತಾ 1 ೫೧ ॥ 


ತಸ್ಮಿನ್ಕುಂಡೇ ತು ಯೇ ಸ್ನಾನಂ ದಾನಂ ತಸ್ಯಾಃ ಪ್ರಪೂಜನಮ್‌ । 
ಕರಿಷ್ಯಂತಿ ನರಾ ನಾರ್ಯಸೇ ಯಾಂತಿ ಬ್ರಹ್ಮಣಃ ಪದಮ್‌ 1 ೫೨ ॥ 


ಅಧ್ಯಾಯ ೮೧ 603 
ತದಗ್ರೇ ಚಾಪರಂ ತೀರ್ಥಂ ನಾಮ್ನಾ ಗೋಘಟ್ಟಗಂ ಸ್ಮೃತಮ್‌ । 


ಗವಾಂ ಸಂಘಟನೇನೇದಂ ದತಾನಾಂ ಭಾರ್ಗವೇಣ ತು I ೫೩ ॥ 

ತತ್ರಾಪಿ ಸ್ನಾನದಾನಾದಿಕರಣಾದೀಪ್ಲಿತಂ ಫಲಮ್‌ । 

ತೀರ್ಥತ್ರಯಮಿದಂ ಪೊ ್ರೀಕ್ಷಮಥೋನ್ಯಚ್ಚ ವದಾಮಿ ವಃ Il ೫೪ ॥ 
॥ ಇತಿ ಏಕಾಶೀತಿತಮೋ 5ಧ್ಯಾಯಃ ॥ 


ಪರಶುರಾಮನು ಹೇಳಿದನು--- 

"ಹೇ ಶಾರದಾದೇವಿಯೇ! ತಮ್ಮಿಂದ ಈ ಏಳು ಕರ್ಮಗಳು ಪ್ರಯಾಗದಲ್ಲಿ 
ಅತ್ಯಂತಫಲದಾಯಕಗಳೆಂದು ಹೇಳಲ್ಪಟ್ಟಿತು. ಇದನ್ನು ಆಲಿಸಿ ನನ್ನ ಮನಸ್ಸಿಗೆ ಆನಂದವಾಗಿದೆ. 
॥ ೪೯ ॥ ತಾವು ನನ್ನ ಮೇಲೆ ಅನುಗ್ರಹ ಮಾಡಿ ನನ್ನ ಆಶ್ರಮದಲ್ಲಿ ವಾಸಿಸಿರಿ. ಸರ್ವಜನರ 
ಉಪಕಾರಕ್ಕಾಗಿ ತಾವು ಇಲ್ಲಿಮತ್ತೊಂದು ವಾಸಸ್ಥಳವನ್ನುಮಾಡಿಕೊಳ್ಳಿರಿ. ॥॥೫೦ ॥ ""ಹಾಗೆಯೇ 
ಆಗಲಿ'' ಎಂದು ಶಾರದೆಯು ಹೇಳಿ ಸರಸ್ವತೀ ಕುಂಡವೆಂಬ ಮನೋಹರವಾದ ತೀರ್ಥವನ್ನು 
ಮಾಡಿ ಅದರಲ್ಲಿ ಸನ್ನಿಹಿತಳಾಗಿ ಒಂದಂಶದಿಂದ ವಾಸ ಮಾಡಿದಳು. ॥। ೫೧ ॥। ಯಾರು ಆ 
ಕುಂಡದಲ್ಲಿ ಸ್ನಾನದಾನಾದಿಗಳನ್ನು ಮಾಡಿ ಶಾರದೆಯ ಪೂಜೆಯನ್ನು ಮಾಡುವರೋ ಅವರು 
ಪರಬ್ರಹ್ಮನ ಲೋಕವಾದ ವೈಕುಂಠಕ್ಕೆ ಹೋಗುವರು. ॥ ೫೨ 1 ಈ ಪರಶುರಾಮಾಶ್ರಮದ ಮುಂದೆ 
ಇನ್ನೊಂದು ತೀರ್ಥವಿದೆ. ಇದರ ಹೆಸರು "ಗೋಘಟ್ಟನತೀರ್ಥ''ವೆಂದು. ಶ್ರೀ ಪರಶುರಾಮರು 
ದಾನ ಮಾಡಿದ ಗೋವುಗಳು ಒಂದಕ್ಕೊಂದು ಹೊಡೆದಾಡಿದಾಗ ಈ ತೀರ್ಥವು 
ನಿರ್ಮಾಣವಾಯಿತು. ॥॥ ೫೩ ।। ಇಲ್ಲಿಕೂಡಾ ಸ್ನಾನ ಮತ್ತು ದಾನಾದಿಗಳನ್ನು ಮಾಡುವುದರಿಂದ 
ಅಪೇಕ್ಷಿತಫಲಗಳು ಸಿಗುವುವು. ಈ ರೀತಿಯಾಗಿ ಪರಶುರಾಮ ಕ್ಷೇತ್ರದಲ್ಲಿರುವ ಮೂರು ತೀರ್ಥಗಳ 
ಬಗ್ಗೆಯೂ ಹೇಳಿಯಾಯಿತು. ಇನ್ನು ಬೇರೆ ಬೇರೆ ತೀರ್ಥಗಳ ವಿಷಯವಾಗಿಯೂ 
ಹೇಳುವೆನು. ೫೪ ॥ 


॥ ಎಂಬತ್ತೊಂದನೆಯ ಅಧ್ಯಾಯವು ಸಮಾಪವಾಯಿತು ॥ 


I ದ್ವೃಶೀತಿತಮೋ ಧ್ಯಾಯಃ 11 ೮೨ ॥ 


ಶೇಷ ಉವಾಚ 
ತಸ್ಯಾಪಿ ಪಶ್ಚಿಮೇ ಭಾಗೇ ವರ್ತತೇ ಸನಕಾದಯಃ । 
ಪಿಶಾಚಮೋಚನಂ ನಾಮ ತೀರ್ಥಂ ಪರಮಪಾವನಮ್‌ 1 ೧॥ 
ತತ್ರೀರ್ಥಸ್ನಾನಮಾತ್ರೇಣ ಪಾಪಂ ನಶ್ಯತಿ ತತ್ಕ್ಪಣಾತ್‌ । 
ರಕ್ಷೋಭಭೂತಪಿಶಾಚಾನಾಂ ಭಯಂ ಚಾಪಿ ಪ್ರಣಶ್ಯತಿ ೨ 


ಯೇ ಕೇಚಿತ್ತಕುಲೇ ಜಾತಾ ಪಿಶಾಚಾ ಪಾಪಕರ್ಮಣಃ | 
ತತ್ರ ಸ್ನಾನೇನ ದಾನೇನ ತೇಷಾಂ ಮೋಕ್ಟೋ ಭವೇದ್ಭು,ವಮ್‌ ॥೩॥ 
ತಸ್ಯಾಥ ಪಶ್ಚಿಮೇ ಭಾಗೇ ಕಾಮತೀರ್ಥಮನುತ್ತಮಮ್‌ । '` 


ಕಾಮೇಶ್ವರೋಪಪಿ ತತ್ರಾಸ್ತೇ ತಸ್ಯ ತೀರ್ಥಸ್ಯ ದೈವತಮ್‌ ೪॥ 
ತಸ್ಥಿಂಸೀರ್ಥೇ ತುಯಃ ಸ್ನಾತ್ವಾ ಕಾಮೇಶ್ವರಮಥೋ ರ್ಚಯೇತ್‌ I 
ಸರ್ವಕಾಮಸಮೃದ್ಧೋ ಸೌ ಪರತ್ರೇಹಾಪಿ ಜಾಯತೇ ॥1 ೫ ॥ 
ತಸ್ಯಾಪಿ ಪಶ್ಚಿಮೇ ಭಾಗೇ ಕಾಪಿಲಂ ತೀರ್ಥಮುತ್ತಮಮ್‌ । 

ಜ್ಞಾನಪ್ರದಂ ಚ ಭಕ್ತಾನಾಂ ಕಪಿಲೇನ ಪ್ರಕಾಶಿತಮ್‌ | ೬ ॥ 
ಕಪಿಲೇನೈವ ತತ್ರೀರ್ಥೇ ಸ್ಥಾಪಿತಶ್ಚಂದಿರೇಶ್ವರಃ | 

ತಸ್ಯ ದರ್ಶನಮಾತ್ರೇಣ ಕೃತಕ್ಕತ್ಯೋ ಭವೇನ್ನರಃ WN 


ಸ್ನಾತ್ವಾತು ಕಾಪಿಲೇ ತೀರ್ಥೇ ಪೂಜಯೇದಿಂದಿರೇಶ್ವರಮ್‌ । 
ಯೋಜ ಪಾಪವಿನಿರ್ಮುಕೋ ವಿಜ್ಞಾನಂ ಲಭತೇ5ಮಲಮ್‌ 1೮ ॥ 
ಇಂದಿರೇಶ್ರಥಮಾರಭ್ಯ ಯಾವತಕ್ತ್ಷಕಮಂಡಲಮ್‌ । 


ಅಸಂಖ್ಯಾತಾನಿ ತೀರ್ಥಾನಿ ತನ್ನಧ್ಯೇ ನಿವಸಂತಿ ಹಿ (1೯ ॥ 
ಯತ್ರ ಕುತ್ರಾಪಿ ತನ್ನಧ್ಯೇ ಸ್ನಾನದಾನಜಪಾದಿಕಮ್‌ । 

ಕುರ್ವತಾಂ ಪಾಪನಾಶ: ಸ್ಯಾತ್ಸಲಂ ಚಾವಿಕಲಂ ಭವೇತ್‌ Wl ೧೦ ॥ 
ಅಥ ತಕ್ಷಕತೀರ್ಥಸ್ಯ ಮಹಿಮಾನಂ ಬ್ರುವೇ$ನಘಾಃ | 

ತತ್ರಾಸ್ತಿ ತಕ್ಷಕಂ ಕುಂಡಂ ತಥಾಸ್ತೇ ತಕ್ಚಕೇಶ್ವರಃ 11 ೧೧ ॥ 
ತಸ್ವಿನ್ಕುಂಡೇ ನರಃ ಸ್ನಾತ್ವಾ ಪೂಜಯೇತಕ್ಷಕೇಶ್ವರಮ್‌ | 

ಯಸ್ಯ ದರ್ಶನಮಾತ್ರೇಣ ವಿಷಬಾಧಾ ನ ಜಾಯತೇ I ೧೨ । 
ಸರ್ವೇಭ್ಯೋ ವೃಶ್ಚಿಕೇಭೃಶ್ಚ ವಿಷವಲ್ಲೀಭ್ಯ ಏವ ಚ । 
ನಾನಾವಿಷವಿಘಾತೇಭ್ಯೋ ಭಯಂ ನೈವ ಪ್ರಜಾಯತೇ | ೧೩ ॥ 


ಕದಾಚಿದಶ್ವಿನೌ ದೇವ್‌ ಶಸ್ತ್ರೇ ಪಾರದಕರ್ಮಣಿ । 
ಕೃತೋದ್ಯೋಗ್‌ೌ ವನಂ ಯಾತಾ ಕಿಷ್ಠಿಂಧೇ ಪರ್ವತೋತಮೇ ॥೧೪॥ 


604 


ಅಧ್ಯಾಯ ೮೨ 605 
ರಸರಾಜಂ ವಿನಿರ್ಮಾಯ ಕಪ್ಟೇನ ಪರಮೇಣ ತೌ | 


ಸಂಸ್ಥಾಪ್ಯ ಕಂದರಾಯಾಂ ತಂ ಗುಪ್ಪಮಾಯಯತುರ್ಗಹಮ್‌ ॥ ೧೫ ॥ 
ತದಾಸ್‌ೌ ತಕ್ಸಕೋ ಹ್ರೀಯಚ್ಛಲೇನ ಪೀಯತೇ ರಸಮ್‌ । 


ಗತ್ವಾ ಪಾತಾಲವಿವರಂ ಸಾಶಂಕಸತ್ರ ತಸ್ಥಿವಾನ್‌ 1 ೧೬ ॥ 
ತತಸಾವಾಗತೌ ತತ್ರ ನಾಸತ್ಕ್‌ ರಸಭಾಜನೇ । 

ಉತ್ಸಾಪ್ಯಾಲೋಕ್ಕ ತಚ್ಛುಷ್ಠಂ ವಿಸ್ಥಿತಾವಿದಮೂಚತುಃ ॥ ೧೭ ॥ 
ಕೇನ ನೀತಂ ಕಥಂ ನೀತಂ ಕಸ್ಕ ಜಾತಂ ಫಲೋನ್ನುಖಮ್‌ I 

ಏಕೇನ ಸಾಧ್ಯತೇನ್ಯೇನ ಭುಜ್ಯತೇ ನಿಶ್ಚಿತಾ ಮತಿಃ I ೧೮ ॥॥ 


ತಥಾಪಿ ಸ್ಪರ್ಗಿಣಾಂ ದೇವಂ ಕಥಯಾವಃ ಪ್ರಭುಂ ಕಿಲ । 
ವಿಚಾರ್ಯೈವಂ ಗತೌ ಸ್ವರ್ಗಂ ಕಥಯಾಮಾಸತುರ್ಹರಿಮ್‌ ೧೯ 1 


11 ಎಂಬತ್ತೆರಡನೆಯ ಅಧ್ಯಾಯವು ॥ 


ಶೇಷದೇವರು ಹೇಳಿದರು--- 

ಹೇ ಸನಕಾದಿಗಳೇ! ಆದಿವೇಣಿಯ ಪಶ್ಚಿಮಭಾಗದಲ್ಲಿ '"ಪಿಶಾಚಮೋಚನ''ವೆಂಬ 
ಹೆಸರುಳ್ಳ ಪರಮಪಾವನವಾದ ತೀರ್ಥವಿದೆ. ॥ ೧ ॥ ಆ ತೀರ್ಥದಲ್ಲಿ ಸ್ನಾನ ಮಾಡುವ 
ಮಾತ್ರದಿಂದಲೇ ತಕ್ಷಣವೇ ಪಾಪವು ನಾಶವಾಗುವದು. ರಾಕ್ಷಸ, ಭೂತ ಮತ್ತು ಪಿಶಾಚಗಳ 
ಭಯವೂ ಕೂಡ ನಾಶವಾಗುವುದು. ॥1೨ ॥ ಈ ತೀರ್ಥದಲ್ಲಿಸ್ನಾನ ಮತ್ತುದಾನ ಮಾಡುವವರ 
ಕುಲದಲ್ಲಿ ಯಾರಾದರೂ ತಮ್ಮ ಪಾಪಗಳಿಂದ ಹಿಶಾಚಿಗಳಾಗಿದ್ದರೆ ಅವರು ಖಂಡಿತವಾಗಿಯೂ 
ಪಿಶಾಚಿರೂಪದಿಂದ ಬಿಡುಗಡೆ ಹೊಂದುತ್ತಾರೆ. 1೩ ॥ ಈ ಪಿಶಾಚಮೋಚಕ ತೀರ್ಥದ ಪಶ್ಚಿಮಕ್ಕೆ 
ಕಾಮೇಶ್ವರನು ದೇವತೆಯಾದ ಅತ್ಯುತ್ತಮವಾದ ""ಕಾಮತೀರ್ಥ''ವಿದೆ. ॥೪ ॥ ಇದರಲ್ಲಿಸ್ನಾನ 
ಮಾಡಿ ಯಾರು ಕಾಮೇಶ್ವರನನ್ನುಪೂಜಿಸುತ್ತಾರೋ ಅವನಿಗೆ ಈ ಲೋಕದ ಮತ್ತುಪರಲೋಕದ 
ಸರ್ವ ಅಪೇಕ್ಷೆಗಳೂ ಕೈಗೂಡುತ್ತವೆ. ॥ ೫ ॥ ಇದರ ಪಶ್ಚಿಮಭಾಗದಲ್ಲಿ "“ಕಾಪಿಲತೀರ್ಥ''ವೆಂಬ 
ಉತ್ತಮವಾದ ತೀರ್ಥವಿದೆ. ಇದನ್ನುಕಪಿಲಮಹರ್ಷಿಯು ಬೆಳಕಿಗೆ ತಂದನು. ಇದು ತನ್ನಭಕ್ತರಿಗೆ 
ಜ್ಞಾನವನ್ನು ಕೊಡುವುದು. ॥ ೬ ॥॥ ಈ ತೀರ್ಥದಲ್ಲಿ ಕಪಿಲಯಷಿಯಿಂದಲೇ ಸ್ಥಾಪಿತವಾಗಿರುವ 
ಇಂದಿರೇಶ್ವರನು ತನ್ನದರ್ಶನಮಾತ್ರದಿಂದಲೇ ಭಕ್ತರನ್ನು ಕೃತಕೃತ್ಯರನ್ನಾಗಿ ಮಾಡುವನು. ॥1೭ ॥ 
ಯಾರು ಕಾಪಿಲತೀರ್ಥದಲ್ಲಿ ಸ್ನಾನ ಮಾಡಿ ಇಂದಿರೇಶ್ವರನನ್ನು ಪೂಜಿಸುವನೋ ಅವರು 
ಪಾಪಗಳಿಂದ ಬಿಡಲ್ಪಟ್ಟವರಾಗಿ ನಿರ್ಮಲವಾದ ಪಾರಮಾರ್ಥಿಕ ತತ್ವಜ್ಞಾನವನ್ನು ಪಡೆಯುವರು. 
|| ೮ ॥ ಇಂದಿರೇಶ್ವರ ತೀರ್ಥದಿಂದ ಆರಂಭಿಸಿ "“ತಕ್ಷಕ''ತೀರ್ಥ ದವರೆಗೆ ಲೆಕ್ಕವಿಲ್ಲದಷ್ಟು 
ತೀರ್ಥಗಳಿವೆ. ॥ ೯ ॥ ಇವುಗಳಲ್ಲಿ ಯಾವ ಒಂದರಲ್ಲಿಯಾದರೂ ಸ್ನಾನ, ದಾನ ಮತ್ತು 
ಜಪಾದಿಗಳನ್ನು ಮಾಡಿದರೂ ಪಾಪಗಳು ಪರಿಹಾರವಾಗಿ ಫಲಗಳೂ ಹೆಚ್ಚಾಗಿ ಬರುವುವು. 
॥ ೧೦ ॥| ಹೇ ಪಾಪವಿಲ್ಲದ ಸನಕಾದಿಗಳೇ! ಇನ್ನು ತಕ್ಷಕತೀರ್ಥದ ಮಹಿಮೆಯನ್ನು ಹೇಳುವೆನು. 
ಅಲ್ಲಿ ""ತಕ್ಕಕಕುಂಡ''ವಿದೆ ಮತ್ತು "'ತಕ್ಷಕೇಶ್ವರನೂ'' ಇದ್ದಾನೆ. ॥ ೧೧ ॥ ಈ ಕುಂಡದಲ್ಲಿ ಸ್ನಾನ 
ಮಾಡಿ ತಕ್ಷಕೇಶ್ವರನನ್ನು ಪೂಜಿಸತಕ್ಕದ್ದು. ಈ ತಕ್ಷಕೇಶ್ವರನ ದರ್ಶನಮಾತ್ರದಿಂದಲೇ ವಿಷದ 


[| ದ್ವಶೀತಿತಮೋನಧ್ಯಾಯಃ 11 ೮೨ ॥॥ 


ಶೇಷ ಉವಾಚ 
ತಸ್ಯಾಪಿ ಪಶ್ಚಿಮೇ ಭಾಗೇ ವರ್ತತೇ ಸನಕಾದಯಃ | 
ಪಿಶಾಚಮೋಚನಂ ನಾಮ ತೀರ್ಥಂ ಪರಮಪಾವನಮ್‌ WO 
ತತ್ತೀರ್ಥಸ್ನಾನಮಾತ್ರೇಣ ಪಾಪಂ ನಶ್ಯತಿ ತತ್ಕಣಾತ್‌ । 
ರಕ್ಟೋಭೂತಪಿಶಾಚಾನಾಂ ಭಯಂ ಚಾಪಿ ಪ್ರಣಶ್ಯತಿ ೨ 
ಯೇ ಕೇಚಿತ್ತಕುಲೇ ಜಾತಾ ಪಿಶಾಚಾ ಪಾಪಕರ್ಮಣಃ | 
ತತ್ರ ಸ್ನಾನೇನ ದಾನೇನ ತೇಷಾಂ ಮೋಕ್ಟೋ ಭವೇದ್ದು)ವಮ್‌ ॥೩॥ 
ತಸ್ಯಾಥ ಪಶ್ಚಿಮೇ ಭಾಗೇ ಕಾಮತೀರ್ಥಮನುತಮಮ್‌ । 


ಕಾಮೇಶ್ವರೋಷಷಪಿ ತತ್ರಾಸ್ಟೇ ತಸ್ಯ ತೀರ್ಥಸ್ಯ ದೈವತಮ್‌ 11೪ ॥ 
ತಸ್ಮಿಂಸ್ಟೀರ್ಥೇ ತುಯಃ ಸ್ನಾತ್ವಾ ಕಾಮೇಶ್ವರಮಥೋ ರ್ಚಯೇತ್‌ I 
ಸರ್ವಕಾಮಸಮೃದ್ಧೋ ಸೌ ಪರತ್ರೇಹಾಪಿ ಜಾಯತೇ 1 ೫ ॥ 
ತಸ್ಯಾಪಿ ಪಶ್ಚಿಮೇ ಭಾಗೇ ಕಾಪಿಲಂ ತೀರ್ಥಮುತಮಮ್‌ । 

ಜ್ಞಾನಪ್ರದಂ ಚ ಭಕ್ತಾನಾಂ ಕಪಿಲೇನ ಪ್ರಕಾಶಿತಮ್‌ ॥1 ೬ 
ಕಪಿಲೇನೈವ ತತ್ರೀರ್ಥೇ ಸ್ಥಾಪಿತಶ್ಚಂದಿರೇಶ್ವರ: | 

ತಸ್ಯ ದರ್ಶನಮಾತ್ರೇಣ ಕೃತಕೃತ್ಯೋ ಭವೇನ್ನರಃ 11 ೭॥ 


ಸ್ಥಾತ್ವಾತು ಕಾಪಿಲೇ ತೀರ್ಥೇ ಪೂಜಯೇದಿಂದಿರೇಶ್ವರಮ್‌ I 
ಯೋ ಜಸ್‌ ಪಾಪವಿನಿರ್ಮುಕ್ರೋ ವಿಜ್ಞಾನಂ ಲಭತೇ5ಮಲಮ್‌ ॥೮॥ 
ಇಂದಿರೇಶ್ರಥಮಾರಭ್ಯ ಯಾವತಕ್ಷಕಮಂಡಲಮ್‌ I 


ಅಸಂಖ್ಯಾತಾನಿ ತೀರ್ಥಾನಿ ತನ್ನಧ್ಯೇ ನಿವಸಂತಿ ಹಿ 1 ೯ ॥ 
ಯತ್ರ ಕುತ್ರಾಪಿ ತನ್ನಧ್ಯೇ ಸ್ನಾನದಾನಜಪಾದಿಕಮ್‌ । 

ಕುರ್ವತಾಂ ಪಾಪನಾಶಃ ಸ್ಯಾತ್ಸಲಂ ಚಾವಿಕಲಂ ಭವೇತ್‌ ॥ ೧೦ ॥ 
ಅಥ ತಕ್ಷಕತೀರ್ಥಸ್ಕ ಮಹಿಮಾನಂ ಬ್ರುವೇತನಘಾಃ । 

ತತ್ರಾಸ್ತಿ ತಕ್ಷಕಂ ಕುಂಡಂ ತಥಾಸ್ಟೇ ತಕ್ಕಕ್ಷೇಶ್ರರಃ ॥ ೧೧॥ 
ತಸ್ಥಿನ್ಕುಂಡೇ ನರಃ ಸ್ನಾತ್ವಾ ಪೂಜಯೇತಕ್ಷಕೇಶ್ವರಮ್‌ I 

ಯಸ್ಯ ದರ್ಶನಮಾತ್ರೇಣ ವಿಷಬಾಧಾ ನ ಜಾಯತೇ WON 
ಸರ್ವೇಭ್ಯೋ ವೃಶ್ಚಿಕೀಭೃಶ್ಚ ವಿಷವಲ್ಲೀಭ್ಯ ಏವ ಚ ॥ 
ನಾನಾವಿಷವಿಫಾತೇಭ್ಯೋ ಭಯಂ ನೈವ ಪ್ರಜಾಯತೇ I ೧೩ ॥ 


ಕದಾಚಿದಶ್ಚಿನ್‌ ದೇವಾ ಶಸ್ತೇ ಪಾರದಕರ್ಮಣಿ । 
ಕೃತೋದ್ಯೋಗ”ೌ ವನಂ ಯಾತೌ ಕಿಷ್ಕಿಂಧೇ ಪರ್ವತೋತಮೇ 11 ೧೪ ॥ 


604 


ಅಧ್ಯಾಯ ೮೨ 605 


ರಸರಾಜಂ ವಿನಿರ್ಮಾಯ ಕಷ್ಟೇನ ಪರಮೇಣ ತೌ | 
ಸಂಸ್ಥಾಪ್ಯ ್ಯ ಕಂದರಾಯಾಂ ತಂ 'ಗುಪ್ತಮಾಯಯತುರ್ಗಹಮ್‌ Il ೧೫ 1 
ತದಾ ತಕ್ಷಕೋ ಹಿ ಂೀಯಚ್ಛ ಲೇನ ಪೀಯತೇ ರಸಮ್‌ I 


ಗತ್ವಾ ಪಾತಾಲವಿವರಂ ಸ ಸಾಶಂಕಸತ್ರ ತಸ್ಥಿವಾನ್‌ ॥ ೧೬ ॥ 
ತತಸಾವಾಗತೌ ತತ್ರ ನಾಸತ್ಕೌ ರಸಭಾಜನೇ । 

ಉತ್ಪಾಪ್ಯಾಲೋಕ್ಯ ತಚ್ಛುಷ್ಠಂ ವಿಸ್ಠಿತಾವಿದಮೂಚತುಃ 1 ೧೭ ॥ 
ಕೇನ ನೀತಂ ಕಥಂ ನೀತಂ ಕಸ್ಯ ಜಾತಂ ಫಲೋನ್ನುಖಮ್‌ [ 

ಏಕೇನ ಸಾಧ್ಯತೇನ್ಯೇನ ಭುಜ್ಯತೇ ನಿಶ್ಚಿತಾ ಮತಿಃ 1 ೧೮ ॥ 


ತಥಾಪಿ ಸ್ಪರ್ಗಿಣಾಂ ದೇವಂ ಕಥಯಾವಃ ಪ್ರಭುಂ ಕಿಲ ॥ 
ವಿಚಾರ್ಯೈವಂ ಗತೌ ಸ್ವರ್ಗಂ ಕಥಯಾಮಾಸತುರ್ಹರಿಮ್‌ 1 ೧೯ ॥ 


(1 ಎಂಬತ್ತೆರಡನೆಯ ಅಧ್ಯಾಯವು ॥ 


ಶೇಷದೇವರು ಹೇಳಿದರು--- 

ಸನಕಾದಿಗಳೇ। ಆದಿವೇಣಿಯ ಪಶ್ಚಿಮಭಾಗದಲ್ಲಿ ""ಪಿಶಾಚಮೋಚನ''ವೆಂಬ 
ಹೆಸರುಳ್ಳ ಪರಮಪಾವನವಾದ ತೀರ್ಥವಿದೆ. ॥ ೧ ॥ ಆ ತೀರ್ಥದಲ್ಲಿ ಸ್ನಾನ ಮಾಡುವ 
ಮಾತ್ರ ದಿಂದಲೇ ತಕ್ಷಣವೇ ಪಾಪವು ನಾಶವಾಗುವದು. ರಾಕ್ಷಸ, ಭೂತ ಮತ್ತು ಪಿಶಾಚಗಳ 
ಚತ ಕೂಡ ನಾಶವಾಗುವುದು. 1೨ ಈ ತೀರ್ಥದಲ್ಲಿ ಸ್ನಾನ ಮತ್ತುದಾನ ಮಾಡುವವರ 
ಕುಲದಲ್ಲಿ ಯಾರಾದರೂ ತಮ್ಮ ಪ ಪಾಪಗಳಿಂದ ಪಿಶಾಚಿಗಳಾಗಿದ್ದರೆ ಅವರು ಖಂಡಿತವಾಗಿಯೂ 
ಪಿಶಾಚಿರೂಪದಿಂದ ಬಿಡುಗಡೆ ಹೊಂದುತ್ತಾರೆ. ।1೩ ॥ ಈ ಪಿಶಾಚಮೋಚಕ ತೀರ್ಥದ ಪಶ್ಚಿಮಕ್ಕೆ 
ಕಾಮೇಶ್ವರನು ದೇವತೆಯಾದ ಅತ್ಯುತ್ತಮವಾದ ""ಕಾಮತೀರ್ಥ''ವಿದೆ. ॥। ೪ 1 ಇದರಲ್ಲಿಸ್ನಾನ 
ಮಾಡಿ ಯಾರು ಕಾಮೇಶ್ವರನನ್ನುಪೂಜಿಸುತ್ತಾರೋ ಅವನಿಗೆ ಈ ಲೋಕದ ಮತ್ತುಪರಲೋಕದ 
ಸರ್ವ ಅಪೇಕ್ಷೆಗಳೂ ಕೈಗೂಡುತ್ತವೆ. ॥ ೫ ॥ ಇದರ ಪಶ್ಚಿಮಭಾಗದಲ್ಲಿ ""ಕಾಪಿಲತೀರ್ಥ''ವೆಂಬ 
ಉತ್ತಮವಾದ ತೀರ್ಥವಿದೆ. ಇದನ್ನುಕಪಿಲಮಹರ್ಷಿಯು ಬೆಳಕಿಗೆ ತಂದನು. ಇದು ತನ್ನ ಭಕ್ತರಿಗೆ 
ಜ್ಞಾನವನ್ನು ಕೊಡುವುದು. ॥ ೬॥ pS ತೀರ್ಥದಲ್ಲಿ ಕಪಿಲಯಷಿಯಿಂದಲೇ ಸ್ಥಾಪಿತವಾಗಿರುವ 
ಇಂದಿರೇಶ್ವ ರನು ತನ್ನ ದರ್ಶನಮಾತ್ರದಿಂದಲೇ ಭಕ್ತರನ್ನು ಕೃತಕೃತ್ಯರನ್ನಾಗಿ ಮಾಡುವನು. TAT 
ಯಾರು ಕಾಪಿಲತೀರ್ಥದಲ್ಲಿ ಸ ಸ್ನಾನ ಮಾಡಿ ಇಂದಿರೇಶ್ವ ರನನ್ನು ಪೂಜಿಸುವನೋ ಅವರು 
ಪಾಪಗಳಿಂದ ಬಿಡಲ್ಪಟ್ಟವರಾಗಿ ನಿರ್ಮಲವಾದ ಪಾರಮಾರ್ಥಿಕ ತತ್ವಜ್ಞಾನವನ್ನು ಪಡೆಯುವರು. 
॥ ೮ ॥ ಇಂದಿರೇಶ್ವರ ತೀರ್ಥದಿಂದ ಆರಂಭಿಸಿ ""ತಕ್ಬಕ''ತೀರ್ಥದವರೆಗೆ ಲೆಕ್ಕವಿಲ್ಲದಷ್ಟು 
ತೀರ್ಥಗಳಿವೆ. ॥ ೯ ॥ ಇವುಗಳಲ್ಲಿ ಯಾವ ಒಂದರಲ್ಲಿಯಾದರೂ ಸ್ನಾನ, ದಾನ ಮತ್ತು 
ಜಪಾದಿಗಳನ್ನು ಮಾಡಿದರೂ ಪಾಪಗಳು ಪರಿಹಾರವಾಗಿ ಫಲಗಳೂ ಹೆಚ್ಚಾಗಿ ಬರುವುವು. 
1 ೧೦ ॥ ಹೇ ಪಾಪವಿಲ್ಲದ ಸನಕಾದಿಗಳೇ! ಇನ್ನು ತಕ್ಷಕತೀರ್ಥದ ಮಹಿಮೆಯನ್ನು ಹೇಳುವೆನು. 
ಅಲ್ಲಿ "“ತಕ್ಷಕಕುಂಡ''ವಿದೆ ಮತ್ತು ""ತಕ್ಷಕೇಶ್ವರನೂ'' ಇದ್ದಾನೆ. ॥ ೧೧ ॥ ಈ ಕುಂಡದಲ್ಲಿ ಸ್ನಾನ 
ಮಾಡಿ ತಕ್ಬಕೇಶ್ವರನನ್ನು ಪೂಜಿಸತಕ್ಕದ್ದು. ಈ ತಕ್ಕಕೇಶ್ವರನ ದರ್ಶನಮಾತ್ರದಿಂದಲೇ ವಿಷದ 


606 ಪ್ರಯಾಗಮಾಹಾತ್ತ್ಯಮ್‌ 

ಬಾಧೆಗಳೆಲ್ಲವೂ ಮಾಯವಾಗುವುವು ಮತ್ತು ಹಾವು, ಚೇಳು ಮತ್ತು ವಿಷಬಳ್ಳಿಗಳಿಂದ ಆಗುವ 
ನಾನಾವಿಧವಾದ ವಿಷದ ಭಯವೂ ಇರುವುದಿಲ್ಲ ॥ ೧೨-೧೩ ॥ ಒಂದಾನೊಂದು ಸಲ 
ಅಶ್ವಿನೀದೇವತೆಗಳು ಪಾದರಸಕ್ಕೆ ಸಂಬಂಧಪಟ್ಟ ಪದಾರ್ಥಗಳನ್ನುಹುಡುಕುವುದರಲ್ಲಿಆಸಕರಾಗಿ 
ಪರ್ವತಶ್ರೇಷ್ಠವಾದ ಕಿಶ್ಶಿಂಧೆಗೆ ಬಂದರು. ।। ೧೪ ॥ ಕಷ್ಟಪಟ್ಟುಪಾದರಸದಿಂದ ರಸರಾಜನಾದ 
ಸಿಂಧೂರವನ್ನು ನಿರ್ಮಾಣ ಮಾಡಿ ಅದನ್ನು ಈ ಪರ್ವತದ ಗುಹೆಯಲ್ಲಿಟ್ಟು ತಮ್ಮ ನಿವಾಸಕ್ಕೆ 
ಹೊರಟು ಹೋದರು. ॥ ೧೫ ॥ ಆಗ ಅಲ್ಲಿಗುಹೆಗಳಲ್ಲಿಆಹಾರಕ್ಕಾಗಿ ಸಂಚೆರಿಸುತಿದ್ದತಕ್ಷಕನು ಈ 
ರಸರಾಜನನ್ನು ಅಪಹಾರ ಮಾಡಿ ತನ್ನ ಲೋಕವಾದ ಪಾತಾಲಕ್ಕೆ ಹೋಗಿ ಭಯದಿಂದಲೇ ಅಲ್ಲಿ 
ಇದ್ದುಬಿಟ್ಟನು. ॥ ೧೬ ।। ಅಶ್ವಿನಿದೇವತೆಗಳು ರಸರಾಜನನ್ನಿಟ್ಟಿದ್ದಸ್ಥಳಕ್ಕೆ ಬಂದು ಪಾತ್ರೆಯನ್ನು ಎತ್ತಿ 
ನೋಡಲಾಗಿ ಅದರೊಳಗೆ ರಸರಾಜನಿರಲಿಲ್ಲ ಮತ್ತು ಪಾತ್ರೆಯು ಒಣಗಿತ್ತು ಇದರಿಂದ 
ಆಶ್ಚರ್ಯಗೊಂಡ ಅವರು ಈ ರೀತಿಯಾಗಿ ಹೇಳಿದರು. ॥ ೧೭ ॥ ""ಯಾರಿಂದ 
ತೆಗೆದುಕೊಳ್ಳಲ್ಪಟ್ಟಿದೆ? ಹೇಗೆ ತೆಗೆದುಕೊಳ್ಳಲ್ಪಟ್ಟಿತು? ಫಲ ಕೊಡತಕ್ಕ ಸ್ಥಿತಿಯಲ್ಲಿರುವ ಇದು ಯಾರ 
ಭಾಗ್ಯಕ್ಕೆ ದಕ್ಕಿದೆ? ಒಬ್ಬನಿಂದ ಸಾಧಿಸಲ್ಪಟ್ಟಿದ್ದನ್ನುಇನ್ನೊಬ್ಬನು ಅನುಭವಿಸುವನು. ಶ್ರುತಿಗಳಲ್ಲಿಯೂ 
ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಮತ್ತು ನಿಶ್ಚಯ ಮಾಡಲ್ಪಟ್ಟಿದೆ. ॥ ೧೮ ॥ ಸ್ವರ್ಗಾಧಿಪತಿಯಾದ 
ಇಂದ್ರನಿಗೆ ದೂರು ಸಲ್ಲಿಸೋಣ.'' ಹೀಗೆ ವಿಚಾರ ಮಾಡಿ ಅವರಿಬ್ಬರೂ ಇಂದ್ರನಿಗೆ ದೂರು 
ಕೊಟ್ಟರು. ॥ ೧೯॥ 


ನಾಸತ್ಯಾವೂಚತುಃ-- 
ದೇವೇಂದ್ರ ವಾಂ ನ ಜಾನೀವಃ ಕೇನ ನಾವೌಷಧಂ ಹೃತಮ್‌ । 
ಜಾನಾಸಿ ತ್ವಂ ಯದಿ ಬ್ರೂಹಿ ಕರಿಷ್ಯಾವಸಥೋದ್ಯಮಮ್‌ HW ೨೦ ॥ 
ತಚ್ಛ ತ್ವೇಂದ್ರೋವದತ್ತಾಭ್ಯಾಂ ನೈತಾದೃಕ್ಕೋ ಆಪಿ ದೃಶ್ಯತೇ । 
ತೈಲೋಕ್ಯೇ ಕೋತಸ್ತಿ ತಂ ಶಾಸ್ತ್ರಿ ಯತ್ರ ಕುತ್ರಾಪಿ ದೃಶೃತಾಮ್‌ ॥ ೨೧॥ 
ಅನ್ನಿಷೃತೌ ತತಃ ಸ್ಪರ್ಗೇ ಮೃತ್ಕುಲೋಕೇ ವಿಲೋಕ್ಯ ಚ । 


ಪಾತಾಲಮೀಯತುಸ್ಪೂರ್ಣಮನ್ಹೇಷ್ಟುಂ ರಸತಸ್ಕರಮ್‌ W ೨೨ ॥ 
ಜ್ಞಾತ್ವಾ ತಾವಾಗತೌ ದ್ರಷ್ಟುಮಾತ್ಥಾನಂ ತಕ್ಕಕಃ ಸಲೀಮ್‌ । 

ಪಲಾಯನಂ ನಿಲೀಯಾಶು ಚಕ್ರೇ ಪಾತಾಲತೋ ಬಲೀ ॥ ೨೩ ॥ 
ಆಗತ್ಯ ತೀರ್ಥರಾಜೇತಸೌ ಪ್ರಯಾಗೇ ಗತಸಾದ್ವಸಃ । 

ಪ್ರವಿಶ್ಯ ಯಾಮುನೇ ಕುಂಡೇ ನಿಲೀಯಾವಸ್ಥಿತಸ್ತದಾ WW ೨೪॥ 
ಅಥಾಶ್ಲಿನೌ ತಮನ್ವಿಷ್ಯ ಪಾತಾಲೇ ಸರ್ವತಸದಾ । 

ಅದೃಷ್ಟ್ವಾತಂ ತತೋ ಗತ್ವಾ ದೇವೇಂದ್ರಂ ಪುನರೂಚತುಃ ॥ ೨೫ ॥ 
ತೈಲೋಕ್ಕೇ ಸಕಲಂ ದೃಷ್ಟಂ ನ ಪ್ರಾಪೋ ರಸತಸ್ಕರಃ । 

ಪರಂತು ತಕ್ಷಕೋ ನಾಗಃ ಪಾತಾಲೇಷಷಪಿ ನ ದೃಶ್ಯತೇ ॥ ೨೬ ॥ 


ಸ ಏವ ಹೃತವಾನ್ಸಿಂ ವಾ ಕ್ವಾಸ್ಟೇ ಸಂಪ್ರತಿ ತಕ್ಷ: । 
ಇತ್ಯಾವಾಂ ನೈವ ಜಾನೀವಸ್ವಯೇದಮವಧಾರ್ಯತಾಮ್‌ ಚ| ೨೭ ॥ 


ಅಧ್ಯಾಯ ೮೨ 607 


ಇಂದ್ರೋ ಷಪಿ ತದ್ವಚಃ ಶ್ರುತ್ವಾ ಮಾಯಯಾ ಪುರುಷರೂಪಭಾಕ್‌ । 
`ದದರ್ಶ ಸರ್ವತಃ ಸ್ವೇನಮದೃಷ್ಟಾ ಗುರುಮಬ್ರವೀತ್‌ ॥ ೨೮ ॥ 


ಅಶ್ವಿನೀದೇವತೆಗಳು ಹೇಳಿದರು 

"'ದೇವೇಂದ್ರನೇ। ನಮ್ಮ ರಸರಾಜಾಖ್ಯ ಔಷಧವು ಯಾರಿಂದ ಅಪಹೃತವಾಗಿದೆಯೋ 
ತಿಳಿಯದು. ತಿಳಿದಿದ್ದರೆ ನೀವು ಹೇಳಿರಿ. ಅದರಂತೆ ನಾವು ಅದನ್ನು ಹುಡುಕುವ ಪ್ರಯತ್ನ 
ಮಾಡುತ್ತೇವೆ.'' ॥ ೨೦ ॥1 ಇದನ್ನು ಕೇಳಿ ಇಂದ್ರನು ""ಅಂತಹವನು ಯಾರೂ ಕಾಣಬರುತಿಲ್ಲ, 
ಮೂರು ಲೋಕದಲ್ಲಿ ಇದರ ಅಪಹಾರಕನು ಎಲ್ಲಿದ್ದರೂ ಅವನನ್ನು ನಾನು ದಂಡಿಸುತ್ತೇನೆ. 
ಎಲ್ಲಿದ್ದರೂ ಹುಡುಕಿರಿ.'' ಎಂದು ಹೇಳಿದನು. ॥ ೨೧ ॥ ಅವರು ರಸರಾಜನನ್ನು ಸ್ವರ್ಗಲೋಕ, 
ಮೃತ್ಯುಲೋಕಗಳಲ್ಲೆಲ್ಲಾ ಹುಡುಕಿ ಪಾತಾಳಲೋಕಕ್ಕೆ ಬಂದರು. ॥ ೨೨ । ತಾನು ತಂದಿರುವ 
ರಸರಾಜನನ್ನುಹುಡುಕಿಕೊಂಡು ಅಶ್ವಿನೀದೇವತೆಗಳು ಬಂದಿರುವುದನ್ನು ತಕ್ಷಕನು ತಿಳಿದು ಹೆದರಿ 
ಯಾರಿಗೂ ಕಾಣದಂತೆ ಅಲ್ಲಿಂದ ಓಡಿಹೋದನು. ॥ ೨೩ ॥ ತಕ್ಕಕನು ಪ್ರಯಾಗಕ್ಷೇತ್ರಕ್ಕೆ ಓಡಿ 
ಬಂದು ಜಾಗ್ರತೆಯಾಗಿ ಅಲ್ಲಿರುವ ಯಮುನಾಮಡುವಿನಲ್ಲಿ ಬಚ್ಚಿಟ್ಟುಕೊಂಡನು. ॥ ೨೪ ॥ 
ಅಶ್ವಿನೀದೇವತೆಗಳು ಪಾತಾಲದಲ್ಲಿ ಅವನಿಗಾಗಿ ಎಲ್ಲೆಡೆಯಲ್ಲಿಯೂ ಹುಡುಕಿ ಪತ್ತೆಯಾಗದೆ 
ಹಿಂದಿರುಗಿ ಪುನಃ ದೇವೇಂದ್ರನನ್ನು ಕುರಿತು ಹೇಳಿದರು. ॥ ೨೫ ॥। "ಮೂರು ಲೋಕಗಳಲ್ಲಿ 
ಎಲ್ಲಿಯೂ ರಸಕಳ್ಳನು ಕಂಡುಬರುತ್ತಿಲ್ಲ ಆದರೆ ತಕ್ಷಕನು ಮಾತ್ರ ಪಾತಾಳಲೋಕದಲ್ಲೂ 
ಕಂಡುಬರುತ್ತಿಲ್ಲ. ॥ ೨೬ ॥। ಅವನೇ ಅದನ್ನು ಅಪಹರಿಸಿದ್ದಾನೋ ಏನೋ? ಅವನು ಈಗ 
ಎಲ್ಲಿದ್ದಾನೆ ಎಂಬುದೂ ನಮ್ಮಿಬ್ಬರಿಗೆ ತಿಳಿಯದು. ನೀವು ಇದನ್ನು ಮನಸ್ಸಿಗೆ ತಂದುಕೊಳ್ಳಿರಿ.'' 
1೨೭ ॥ ಇಂದ್ರನಾದರೋ ಅವರ ಹೇಳಿಕೆಯನ್ನು ಕೇಳಿ ತನ್ನ ಮಾಯಾಶಕ್ತಿಯಿಂದ ಮನುಷ್ಯನ 
ರೂಪವನ್ನು ಧರಿಸಿ ತಕ್ಷಕನಿಗಾಗಿ ಸರ್ವತ್ರ ಹುಡುಕಿ ಅವನನ್ನು ಕಾಣದಿರಲು ಗುರುಗಳಾದ 
ಶ್ರೀಬೃಹಸ್ಪತ್ಯಾಚಾರ್ಯರಿಗೆ ಹೇಳಿದನು. 11೨೮ ॥ 


ಇಂದ್ರ ಉವಾಚ 
ನ ಜಾನೇ5ಹಂ ಗುರೋ ಕೃತ್ಯಂ ಕಸ್ಯ ಜಾತಮಲಾೌಕಿಕಮ್‌ । 
ಮಯಾ ತು ಸರ್ವತೋ ದೃಷ್ಟಂ ತ್ವಮಿದಾನೀಂ ವಿಚಾರಯ | ೨೯ ॥ 


ಆ 
ಇಂದ್ರನು ಹೇಳಿದನು 
ಈ ಕಾರ್ಯವನ್ನು ಯಾರು ಮಾಡಿದ್ದಾರೆಂದು ನನಗೆ ತಿಳಿಯದಾಗಿದೆ. ಇದು ಅಲೌಕಿಕ 
ವಾಗಿದೆ. ನನ್ನಿಂದ ಎಲ್ಲಕಡೆಯೂ ಹುಡುಕಲ್ಪಟ್ಟಿದೆ. ಈಗ ತಾವೇ ಇದನ್ನುವಿಚಾರಿಸಿರಿ.'' 1೨೯ I 


ಗುರುರುವಾಚ--- 
ಜಾನೇನಹಂ ತಕ್ಷಕಸ್ಯೆ ವ ಕರ್ಮೇದಮಿತಿ ನಿಶ್ಚಿತಮ್‌ । 
ತಥಾಪಿ ಸುಲಭೋ ನಾಯಂ ಯತಸ್ಪೀರ್ಥೇ ತದಾಶ್ರಯಃ Il ೩೦ ॥ 
ಪೀತಂ ತತಕ್ಷಕೇನೈವ ಸೋತವಧ್ಯೋಪಸ್ತಿ ಚ ಭೂತಲೇ । 
ಅಕ್ಷಯ್ಯವಟಮಧ್ಯಾಸ್ತೇ ಕ್ಷೇತ್ರರಾಜಸ್ಯ ಮಂಡಲೇ il ೩೧ ॥ 


608 ಪ್ರಯಾಗಮಾಹಾತ್ಮ ಮ್‌ 
ಸರ್ವದಾ ಮಾಧವಂ ಧ್ಯಾಯನ್ವರ್ತತೇ ಯಾಮುನೇ ಹ್ರದೇ । 
ತತ್ಕೇತ್ರಸ್ಯ ನಿವಾಸೇನ ನ ಸ ವಧ್ಯೋಪಸ್ತಿ ಕಸ್ಯಚಿತ್‌ ॥೩೨॥ 
ಅಥೋಪರಮ್ಯತಾಮಿಂದ್ರ ತ್ವಯೈತಾಭ್ಯಾಂ ಚ ಸರ್ವಥಾ । 
ಭವತಾಮುದ್ಯಮೋ ಮೋಘಃ ಸರ್ವಥೈವ ಭವಿಷ್ಯತಿ 1 ೩೩ ॥ 
ಭೂಯಂ ಸಂಪಾದಯದ್ದಂ ತಂ ರಸರಾಜಂ ಯಥಾವಿಧಿ । 
ಕಿಂ ವ್ಯರ್ಥೇನಾಗ್ರಹೇಣಸ್ಕಾದತೋ ಭವತ ನಿಶ್ಚಲಾಃ ॥ ೩೪ ॥ 
ಗುರೋರ್ವಚನಮಾಕರ್ಣ್ಯ ತ್ರಯೋ ಪೀಂದ್ರಾದಯಸಥಾ । 
ತ್ಯಕ್ಷ್ವಾಶಾಂ ಸದನಂ ಸ್ವಂ ಸ್ವಂ ಜಗ್ಗುರ್ಮಾನಮುಖಶ್ರಿಯಃ ॥ ೩೫ ॥ 
ತದಾರಭ್ಯ ಪ್ರಸಿದ್ಧಂ ತತಕ್ಷಕಂ ಕುಂಡಮುತ್ತಮಮ್‌ । 
ಸರ್ವಪಾಪಪ್ರಶಮನಂ ಸರ್ವೋಪದ್ರವನಾಶನಮ್‌ Wl ೩೬ ॥ 
ಸರ್ವಸ್ಯಾಂ ಶುಕ್ಲಪಂಚಮ್ಯಾಂ ಮಾರ್ಗಶ್ರಾವಣಯೋಃ ಪರಮ್‌ । 
ಯಃ ಸ್ನಾಯಾತಕ್ಷಕ್ಷೇ ಕುಂಡೇ ವಿಷಬಾಧಾ ನ ತತ್ಕುಲೇ 1೩೭ ॥ 
ಯಃ ಸ್ನಾತ್ವಾತತ್ರ ಕುರ್ವೀತ ಸ್ನಾನದಾನಜಪಾದಿಕಮ್‌ । '` 
ತಕ್ಪಕೇಶ್ವ್ಚರಪೂಜಾಂ ಚ ಧನವಾನ್ನ ಭವೇತದಾ ೩೮ ॥ 
ಏವಂ ತಕ್ಪಕತೀರ್ಥಸ್ಯ ಮಾಹಾತ್ಮ 19 ಗದಿತಂ ಮಯಾ । 
ತೀರ್ಥಾಂತರಮಥೋ ವಕ್ಷ 4 ಶೃಣ್ವಂತು ಸನಕಾದಯಃ 11೩೯ ॥ 


| ಇತಿ ದ್ವ ಶೀತಿತಮೋತಧ್ಯಾಯಃ || 
ಬೃಹಸ್ಪತ್ಯಾಚಾರ್ಯರು ಹೇಳಿದರು 


""ನಿಶ್ಚಯವಾಗಿಯೂಇದು ತಕ್ಷಕನದೇ ಕೆಲಸವೆಂದು ನಾನು ಚೆನ್ನಾಗಿ ತಿಳಿದಿದ್ದೇನೆ. ಅವನು 
ತೀರ್ಥದೊಳಗೆ ಅವಿತುಕೊಂಡಿರುವುದರಿಂದ ಅವನನ್ನು ಕಂಡುಹಿಡಿಯುವುದು ಸುಲಭವಲ್ಲ, 
೩೦ ॥ ರಸರಾಜನನ್ನು ತಕ್ಷಕನೇ ಪಾನಮಾಡಿದ್ದಾನೆ. ಅವನು ಈಗ ಭೂಲೋಕದಲ್ಲಿ ಅವಧ್ಯನು. 
ಪ್ರಯಾಗವೆಂಬ ಕ್ಷೇತ್ರರಾಜನಿಗೆ ಸೇರಿದ ಭೂಮಂಡಲದಲ್ಲಿರುವ ಅಕ್ಷಯ್ಯವಟಕ್ಷೇತ್ರದ 
ಆಶ್ರಯದಲ್ಲಿದ್ದಾನೆ. ॥ ೩೧ ॥॥ ಅದಲ್ಲದೆ ಯಮುನಾಮಡುವಿನೊಳಗೆ ಅಡಗಿದ್ದುಯಾವಾಗಲೂ 
ಶ್ರೀಮಾಧವನನ್ನೇ ಧ್ಯಾನಮಾಡುತ್ತಿದ್ದಾನೆ. ಮಾಧವನ ಕ್ಷೇತ್ರದಲ್ಲಿ ವಾಸ ಮಾಡಿರುವುದರಿಂದ 
ಅವನು ಯಾರಿಂದಲೂ ಅವಧ್ಯನು. ॥ ೩೨ ॥ ಇಂದ್ರನೇ! ನಿನ್ನಿಂದಲಾಗಲೀ ಈ 
ಅಶ್ವಿನೀದೇವತೆಗಳಿಂದಲಾಗಲೀ, ಇವನನ್ನು ಹುಡುಕುವ ವ್ಯರ್ಥವಾದ ಶ್ರಮವು ಕೈಬಿಡತಕ್ಕದ್ದು. 
॥ ೩3. ॥॥ ಯಥಾವಿಧಿಯಾಗಿ ಪುನಃ ಈ ರಸರಾಜನ ಉತ್ಪತ್ತಿಗೆ ಪ್ರಯತ್ನನಡೆಯಲಿ. ವ್ಯರ್ಥವಾದ 
ಆಗ್ರಹದಿಂದ ಏನು ಪ್ರಯೋಜನ? ತಾವುಗಳೆಲ್ಲರೂ ಸುಮ್ಮನಿದ್ದುಬಿಡಿ.'' ॥ ೩೪ ॥ 
ಬೃಹಸ್ಪತ್ಯಾಚಾರ್ಯರ ಮಾತನ್ನು ಕೇಳಿ ಆ ಅಶ್ವಿನೀದೇವತೆಗಳು ಮತ್ತು ಇಂದ್ರಾದಿಗಳು ತಮ್ಮ 
ಆಶೆಗಳನ್ನು ಬಿಟ್ಟುಬಾಡಿದ ಮುಖಕಮಲವುಳ್ಳವರಾಗಿ ತಮ್ಮತಮ್ಮ ಮನೆಗಳಿಗೆ ಹಿಂತಿರುಗಿದರು. 
1 ೩೫ ॥ ಇದಾದಮೇಲೆ ಆ ಯಮುನಾಕುಂಡವು ತಕ್ಷಕಕುಂಡವೆಂದು ಪ್ರಸಿದ್ಧಿ ಹೊಂದಿ, 


ಅಧ್ಯಾಯ ೮೨ 609 


ಉತ್ತಮವೂ ಸರ್ವಪಾಪಪರಿಹಾರಕವೂ ಮತ್ತು ಸರ್ವ ಉಪದ್ರವನಿವಾರಕವೂ ಎಂದು 
ಸುಪ್ರಸಿದ್ಧವಾಯಿತು. ॥ ೩೬ ॥॥ ಯಾರು ಈ ತಕ್ಷಕಕುಂಡದಲ್ಲಿ ಎಲ್ಲ ಮಾಸಗಳ ಶುಕ್ಷಪಂಚಮಿ 
ಯಂದು, ವಿಶೇಷವಾಗಿ ಮಾರ್ಗಶೀರ್ಷ ಹಾಗೂ ಶ್ರಾವಣಗಳ ಶುಕ್ಲ ಪಂಚಮಿಯಂದು ಸ್ನಾನ 
ಮಾಡುವರೋ ಅವರ ಕುಲದಲ್ಲಿಯೇ ವಿಷದ ಬಾಧೆಯು ಯಾರಿಗೂ ಇರುವುದಿಲ್ಲ 
॥ ೩೭ ॥ ಯಾರು ಇಲ್ಲಿ ಸ್ನಾನ, ದಾನ ಮತ್ತು ಜಪಾದಿಗಳನ್ನು ಮಾಡಿ ತಕ್ಕಕೇಶ್ವರನನ್ನು ಪೂಜೆ 
ಮಾಡುವರೋ ಅವರು ಐಶ್ವರ್ಯವಂತರಾಗುತಾರೆ. 1೩೮ ॥ ಈ ರೀತಿಯಾಗಿ ತಕ್ಷಕತೀರ್ಥದ 
ಮಾಹಾತ್ಮ್ಯೆಯನ್ನು ನಾನು ಹೇಳಿಯಾಯಿತು. ಬೇರೆ ತೀರ್ಥಗಳ ವಿಷಯವಾಗಿ ಹೇಳುವೆನು; 
ಕೇಳಿರಿ. 1 ೩೯ ॥ 


| ಎಂಬತ್ತೆರಡನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ತ್ರ ಶೀತಿತಮೋತಧ್ಯಾಯಃ ॥ ೮೩ ॥ 


ಶೇಷ ಉವಾಚ 

ಕಾಲಿಯಸ್ಯ ಹ್ರದೋಪೃಸ್ತಿ ತಸ್ಕೈವ ನಿಕಟೇ ಮಹಾನ್‌ । 
ಸರ್ವರೋಗಹರಃ ಪುಣ್ಯಃ ಸರ್ವಪಾಪಪ್ರಣಾಶನಃ ॥೧॥ 
ಯಮಾಶ್ರಿತ್ಯ ಸುಖಂ ಪ್ರಾಪ ಕಾಲಿಯಸ್ತಾರ್ಕ್ಸ್ಯಪೀಡಿತ: । 

ತ್ಯಕ್ತಾ ರಮಣಕದ್ವೀಪಂ ಸುಖಂ ಸುಸ್ವಾಪ ಸಾನುಗಃ ೨ 
ತತ್ರಯಾಂತಿ ನರಾ ಯೇ ಚ ಪೂಜಯಂತಿ ಚ ಕಾಲಿಯಮ್‌ । 
ಸರ್ವಬಾಧಾವಿನಿರ್ಮುಕ್ತಾ ಬಲವಂತೋ ಭವಂತಿ ತೇ 1೩ ॥ 
ಸ್ನಾನಂ ದಾನಂ ಜಪಂ ಹೋಮಂ ಸ್ವಾಧ್ಯಾಯಂ ಪಿತೃತರ್ಪಣಂ | 

ಕುರ್ವತಾ ಜಾಯತೇ ತಸ್ಥಿನ್ನ ನೈಹಿಕಾಮುಷ್ಠಿಕಂ ಫಲಮ್‌ Hv ॥ 


|| ಎಂಬತ್ತಮೂರನೆಯ ಅಧ್ಯಾಯವು ॥ 


ಶೇಷದೇವರು ಹೇಳಿದರು 


ಈ ತಕ್ಬ್ಪಕತೀರ್ಥಕ್ಕೆ ಹತ್ತಿರದಲ್ಲಿಯೇ ಸರ್ವರೋಗಗಳ ನಿವಾರಕವು, ಪುಣ್ಯಕರವಾದುದು 
ಮತ್ತುಎಲ್ಲಪಾಪಗಳ ಪರಿಹಾರಕವು ಅತಿ ಉತ್ತಮವೂ ಆದ ಕಾಲಿಯ ಹ್ರದವೆಂಬ ಮಡುವೊಂದು 
ಇದೆ. ॥। ೧ ॥ ಗರುಡನಿಂದ ಪೀಡಿತನಾದ ಕಾಲಿಯನೆಂಬ ಸರ್ಪವು ಯಾವುದನ್ನು ಆಶ್ರಯಿಸಿ 
ಸುಖವಾಗಿದ್ದಾನೆಯೋಮತ್ತುತನ್ನಪರಿವಾರಸಹಿತನಾಗಿ ತಾನಿದ್ದ ""ರಮಣಕ ದ್ವೀಪ''ವನ್ನುಬಿಟ್ಟು 
ಯಾವುದರಲ್ಲಿ ಸುಖವಾಗಿ ನಿದ್ದೆ ಮಾಡಿಕೊಂಡಿದ್ದಾನೋ ಅಂತಹ ಕಾಲಿಯಹ್ರದದ ವಿಷಯ 
ಹೇಳುವೆನು. ೨ ಈ ಪ್ರದಕ್ಕೆ ಹೋಗಿ ಈ ಕಾಲಿಯಸರ್ಪವನ್ನುಪೂಜಾ ಮಾಡುವ ಮನುಷ್ಯನು 
ಎಲ್ಲಪಾಪಗಳಿಂದ ಬಿಡಲ್ಪಟ್ಟವನಾಗಿ ಬಲಿಷ್ಠನಾಗುವನು. ॥ ೩ ।। ಇದರಲ್ಲಿಸ್ನಾನ, ದಾನ, ಜಪ, 
ಹೋಮ, ಸ್ವಾಧ್ಯಾಯ ಮತ್ತು ಪಿತೃತರ್ಪಣವನ್ನು ಮಾಡತಕ್ಕವನು ಇಹಲೋಕದ ಮತ್ತು 
ಪರಲೋಕದ ಫಲಗಳನ್ನು ಹೊಂದಿದವನಾಗುತಾನೆ. ॥1೪ ॥1 


ಸನಕಾದಯ ಊಚುಃ 
ದ್ವೀಪಂ ರಮಣಕಂ ರಮ್ಯಂ ಕುತಸತ್ಯಾಜ ಕಾಲಿಯಃ | 
ಗರುಡೇನ ವಿರೋಧಶ್ಚ ಕುತೋ ವಾsಭೂದನೇನ ಹಿ 1೫ ॥ 
ಏತನ್ನಃ ಸರ್ವಮಾಚಕ್ಚ್ವ ಕೃಪಯಾ ಧರಣೀಧರ । 
ಏತಸ್ಯ ಶ್ರವಣೇಸ್ಥಾಕಂ ಪರಮಾಸ್ತೇ ಕುತೂಹಲಂ Wt Nn 


ಸನಕಾದಿಗಳು ಹೇಳಿದರು--- 

""ಕಾಲಿಯನು ರಮಣೇಯವಾಗಿರತಕ್ಕ ರಮಣಕದ್ವೀಪವನ್ನು ಏತಕ್ಕಾಗಿ ಬಿಟ್ಟುಬಂದನು? 
ಇವನಿಗೆ ಶ್ರೀಗರುಡದೇವರೊಡನೆ ಹೇಗೆ ವಿರೋಧವು ಬಂದಿತು? ಎಲೈ ಭೂಮಿಯನ್ನು ತಮ್ಮ 
ಹೆಡೆಗಳ ಮೇಲೆ ಹೊತ್ತಿರುವ ಶ್ರೀಶೇಷದೇವರೇ! ಈ ಸರ್ವವಿಷಯವನ್ನೂನಮಗೆ ದಯಮಾಡಿ 

610 


ಅಧ್ಯಾಯ ೮೩ 


611 


ಹೇಳಿರಿ. ಈ ವಿಷಯವನ್ನುತಿಳಿಯಲು ನಮಗೆ ಬಹಳ ಕುತೂಹಲವಿರುವುದು.'' ॥ ೫-೬ ॥1 


ಶೇಷ ಉವಾಚ 
ಕಶ್ಯಪಸ್ಯ ಉಭೇ ಭಾರ್ಯೇ ಕದ್ರುಶ್ಚ ವಿನತಾ ತಥಾ | 


ಕದ್ರುಸಂತಾನಸಂಪನ್ನಾ ವಿನತಾ ನ ತಥಾ ಪುನಃ ॥ ೭॥ 
ಸಂತಾನಗರ್ವಿತಾ ಕದ್ರೂರ್ವಿನತಾಮವಜಾನತಿ । 

ಆಸತುರ್ವಿನತಾಪುತೌ ದ್ವಾವೇವ ಗರುಡಾರುಣ್‌ಾ 1೮॥ 
ವಿನತಾ ಸರ್ವದಾ ಗೇಹೇ ಪುತ್ರಚಿಂತಾಸಮಾಕುಲಾ । 

ತಿಷ್ಠತಿ ಮ್ಲಾನವಕ್ತಾಸಾ ಪತಿಸೇವಾಪರಾಯಣಾ EF 
ಕದಾಚಿದ್ದೈನತೇಯೋಸ್‌ ಮಾತುರಂತಿಕಮಾಗತಃ । 

ಪಪ್ರಚ್ಛ ಮಾತರಂ ಕಿಂ ತ್ವಂ ಭಾಸಿ ಚಿಂತಾಸಮಾಕುಲಾ I ೧೦॥ 


ಶೇಷದೇವರು ಹೇಳಿದರು--- 


ಶ್ರೀಕಶ್ಯಪ ಯಷಿಗಳಿಗೆ ವಿನತಾ ಮತ್ತುಕದ್ರು ಎಂಬ ಇಬ್ಬರು ಹೆಂಡತಿಯರಿದ್ದರು. ಕದ್ರುವಿಗೆ 
ಅನೇಕಸಂತಾನವಿದ್ದವು. ಅಷ್ಟೊಂದು ಮಕ್ಕಳು ವಿನತಾಗೆ ಇರಲಿಲ್ಲ. ॥ ೭ ॥। ಅನೇಕ ಮಕ್ಕಳ 
ತಾಯಿಯಾಗಿದ್ದಕದ್ರುವು ವಿನತಾಳನ್ನು ಹೀಯಾಳಿಸುತ್ತಿದ್ದಳು. ವಿನತಾ ದೇವಿಗೆ ಗರುಡ, ಅರುಣ 
ಎಂಬ ಎರಡೇ ಮಕ್ಕಳು ಇದ್ದರು. ।। ೮ ॥॥ ವಿನತೆಯು ಯಾವಾಗಲೂ ಸಂತಾನಚಿಂತೆಯಿಂದ 
ವ್ಯಾಕುಲಗೊಂಡು ಬಾಡಿದ ಮುಖವುಳ್ಳವಳಾಗಿ ಪತಿಸೇವಾ ಮಾಡಿಕೊಂಡು ಮನೆಯಲ್ಲೇ 
ಇರುತ್ತಿದ್ದಳು. ॥ ೯ ॥। ಒಂದಾನೊಂದು ಸಾರಿ ಗರುಡದೇವರು ತಾಯಿಯ ಹತಿರ ಬಂದು ""ನೀನು 


ಏತಕ್ಕಾಗಿ ಚಿಂತೆಯಿಂದ ಕೂಡಿದವಳಾಗಿ ಕಾಣುತ್ತೀ?'' ಎಂದು ಕೇಳಿದರು. ॥ ೧೦ ॥ 


ವಿನತಾ ಉವಾಚ 
ಇತಿ ಪುತ್ರವಚಃ ಶ್ರುತ್ವಾ ವಿನತೋವಾಚ ದುಃಖಿತಾ | 


ಗರುತ್ಫನಂತತೇರ್ದುಃಖಾದ್ದುಖಮನೃನ್ನ ಯೋಷಿತಾಮ್‌  ೧೧॥ 
ತ್ವಂ ಜ್ಯೇಷ್ಕೋ ಮಮ ಪುತ್ರೊ ಕಸಿ ಪಕ್ಷೀ ತಿರ್ಯಕ್ಕರೋಮಿ ಕಿಂ | 
ಅರುಣಶ್ಚಾಪರಃ ಪುತ್ರ ಇತಿ ಚಿಂತಾಕುಲಾಮ್ಯಹಮ್‌ ॥ ೧೨ ॥ 
ಸಪತ್ನ್ಯಾ ಬಹವಃ ಪುತ್ರಾಃ ಕಾದ್ರವೇಯಾ ಮಹಾಬಲಾಃ | 

ಪ್ರೌಢಾಃ ಪ್ರತಾಪಸಂಪನ್ನಾ ಸಂತಿ ಸರ್ಪಾ ಮಹಾಭಯಾಃ ॥ ೧೩ ॥ 
ಇತಿ ಮಾತೃವಚಃ ಶ್ರುತ್ವಾ ದುಃಖತಾಮವಲೋಕ್ಕ ತಾಮ್‌ । 

ಉವಾಚ ಸತ್ವಸಂಪನ್ನೋ ಗರುತ್ಮಾನ್ಮಾತರಂ ವಚಃ ॥ ೧೪ ॥ 

ವಿನತೆಯು ಹೇಳಿದಳು 


ಈ ರೀತಿಯಾದ ಮಗನ ಮಾತನ್ನು ಕೇಳಿ ವಿನತೆಯು ಹೇಳಿದಳು. 


“ಹೇ 


ಗರುಡನೇ। ಮಕ್ಕಳಾಗದಿರುವ ಚಿಂತೆಗಿಂತ ಬೇರೆಯಾವ ಚಿಂತೆಯು ತಾನೇ ನಾರಿಯರಿಗೆ 


612 ಪ್ರಯಾಗಮಾಹಾತ್ಮ್ಯಮ್‌ 


ಇರುವುದು?'' ॥ ೧೧ ॥ ನೀನು ನನ್ನ ಜ್ಯೇಷ್ಠಮಗನು. ನೀನು ಪಕ್ಷಿಜಾತಿಯವನಾಗಿದ್ದಿ. ನೀನು 
ಏನನ್ನು ತಾನೇ ಮಾಡಬಲ್ಲೆ? ಅರುಣನು ಇನ್ನೊಬ್ಬ ಮಗನು. ಅವನಿಗೆ ತೊಡೆಗಳೇ ಇಲ್ಲ 
ಆದ್ದರಿಂದ ಚಿಂತಾಕುಲಳಾಗಿದ್ದೇನೆ. ॥ ೧೨ ॥ ನನ್ನ ಸವತಿ ಕದ್ರುವಿಗೆ ಸರ್ಪಜಾತಿಯ 
ಬಹುಮಕ್ಕಳಿದ್ದಾರೆ. ಅವರೆಲ್ಲಾಬಲಿಷ್ಠರು ಮತ್ತುಬಹುಪ್ರತಾಪಿಗಳು''. 1 ೧೩ ।। ಈ ರೀತಿಯಾಗಿ 
ತಾಯಿಯು ಆಡಿದ ಮಾತುಗಳನ್ನು ಕೇಳಿದ ಗರುಡದೇವರು ದುಃಖಿತಳಾಗಿರುವ ತಾಯಿಯನ್ನು 
ನೋಡಿ ಸತ್ವಯುತವಾದ ಮಾತುಗಳನ್ನುಹೇಳಿದರು. | ೧೪॥ 


ಗರುಡ ಉವಾಚ 
ಕಿಂಜಾತೈರ್ಬಹುಭಿಃ ಪುತ್ರೈಃ ಮಾತಃ ಸಂತಾಪಕಾರಕೈೆಃ | 
ವರಮೇಕಃ ಕುಲಾಲಂಬೀ ಯೇನ ಖ್ಯಾತಿಂ ಲಭೇತ್ಕುಲಮ್‌ W ೧೫ ॥ 
ಮತ್ತಮಃ ಕೋಸ್ತಿ ಹೇ ಮಾತಃ ಸರ್ವಬ್ರಹ್ಮಾಂಡಗೋಲಕೇ । 
ತ್ವಮದ್ಯ ಮೇ ಬಲಂ ಪಶ್ಯ ದರ್ಶಯೇ ತವ ತುಷ್ಪಯೇ HW ೧೬ ॥ 


ಇತ್ಯುಕ್ಟ್ವೋಡ್ಹೀಯ ಸಹಸಾ ಖಂ ಜಗಾಮ ಖಗೇಶ್ವರ: । 
ಪಕ್ಷಾಭ್ಯಾಮೀರಯನ್ಹಾಯುಂ ಸ್ವಸಾಮರ್ಥ್ಯಂ ಪ್ರದರ್ಶಯನ್‌ ॥ ೧೭॥ 
ಗರುಡೋದ್ವಾತಮಾತ್ರೇಣ ತ್ರಯೋ ಲೋಕಾಃ ಪ್ರಕಂಪಿತಾಃ । 


ಪ್ರಕಂಪಿತಾಮಹೀ ಸರ್ವಾ ಸಶೈಲವನಕಾನನಾ ॥ ೧೮ ॥ 
ಗಗನಂ ನಷ್ಟಚಂದ್ರಾರ್ಕಂ ಜ್ಯೋತಿರ್ನೈವ ಪ್ರಕಾಶತೇ । 

ದೇವತಾ ಭಯಭೀತಾಶ್ಚ ಮಾರುತೊಎಪಿ ಪ್ರವಾತಿ ನ ೧೯ ॥ 
ಸೂರ್ಯೋ ವಿಯತಿ ಬಭ್ರಾಮ ಚಂದ್ರೊ 5ಪಿ ಚಲಿತಃ ಪದಾತ್‌ । 
ಭೂಚರಾಣಿ ನ ದೃಶ್ಯಂತೇ ಖೇಚರಾಣಿ ಕುತಃ ಪುನಃ Wl ೨೦ ॥ 


ಪಿನಾಕೀ ಸಪರೀವಾರಃ ಸ್ಥಕದರ್ಯಾಮಲೀಯತ I 
ಬ್ರಹ್ಮಾ ಜಲನಿಧ್‌ೌ ಮಗ್ನೋ5ಹಂ ಚ ಮಾಲಿಂ ವ್ಯಕಂಪಯಮ್‌ ॥ ೨೧॥ 
ಏವಂ ಜಗದ್ವ್ಯತಿಕರಂ ಕುರ್ವನ್ನಾಗಾಂತಕೋ ಯಯಾ । 


ಕೀರಾಬ್ಧಿ ಶಯನಂ ವಿಷ್ಣುಂ ಸರ್ವಾನಗಣಯನ್ನಲಾತ್‌ Il ೨೨ ॥ 
ಭಗವಾನಪಿ ತಂ ದೃಷ್ಟಾ ಎಕೌಶ್ಯಪೇಯಂ ಮಹಾಬಲಂ । 

ಉತ್ಥಾಯ ಯುಯುಧೇ ತೇನ ಜ್ಞಾತುಂ ತದ್ದಿಕ್ರಮಾವಧಿಂ ॥| ೨೩ ॥ 
ಫಟಾತ್ಕಾರೇಣ ತಂ ದೂರೇ ಚಕಾರ ಗರುಡಸದಾ। 

ನಿರಾಯುಧೋ ಮಹಾವಿಷ್ಣುರ್ಯುಯುಧೇ ತೇನ ಮುಷ್ಠಿಭಿಃ 1೨೪ ॥ 
ಚಿರಕಾಲಮಭೂದ್ಯುದ್ದಂ ವಿಷ್ಣುನಾ ಗರುಡೇನ ವೈ I 

ಖಗೇಂದ್ರ: ಪ್ರಾಪ ಕಿಮಪಿ ತಥಾಪಿ ನ ಪರಾಜಯಮ್‌ I 2೫ 1 


ತಥಾ ತಸ್ಯ ಬಲಂ ದೃಷ್ಟಾ ಎತುತೋಷ ಭಗವಾನ್ಹರಿ: | 
ಉವಾಚ ಚ ವಚೋ ರಮ್ಯಂ ಕರಮುದ್ಯಮ್ಯ ಸಾದರಮ್‌ Il ೨೬ ॥ 


ಅಧ್ಯಾಯ ೮೩ 613 


ಗರುಡದೇವರು ಹೇಳಿದರು-.- 

ತಾಯಿಗೆ ಸ ಸಂತಾಪವನ್ನುಂಟುಮಾಡುವ ಬಹಳ ಮಕ್ಕಳುಗಳಿಂದೇನು ಪ್ರಯೋಜನ? ಕುಲಕ್ಕೆ 
ಕಂಬದಂತಿರುವ ಮತ್ತುಕುಲಕ್ಕೆ ಖ್ಯಾತಿಯನ್ನುತರುವ ಒಬ್ಬ ನೇ ಮಗನುಶೆ ಷನ. 11೧೫ (ಎಲ 
ತಾಯಿಯೇ! ಇಡೀ ಬ್ರಹ್ಮಾಂಡದಲ್ಲಿ ನನ್ನ ಸಮರು ಯಾರಿದ್ದಾರೆ? ಈಗಲೇ ನನ್ನ ಬಲವನ್ನು 
ನೋಡು, ನಿನ್ನ ಸಂತೋಷಕ್ಕೋಸ್ಕರ ಅದನ್ನು ತೋರಿಸುತ್ತೇನೆ. ॥ ೧೬ ॥ ಹೀಗೆ ಹೇಳಿ ಥಟ್ಟನೇ 
ಆಕಾಶಕ್ಕೆ ಹಾರಿ ಆ ಪಕ್ಷಿರಾಜನಾದ ಗರುಡನು ತನ್ನ ರೆಕ್ಕೆಗಳಿಂದ ಗಾಳಿಯನ್ನು ಪ್ರೇರಿಸುತ್ತಾ ತನ್ನ 
ಸಾಮಥ್ಯ ೯ವನ್ನು ತೋರಿಸಿದನು. ॥ ೧೭ ॥। ಗರುಡನಿಂದ ಹುಟ್ಟಿಸಲ್ಲಟ ಕೇವಲ ಆ ಗಾಳಿಯಿಂದಲೇ 
ಮೂರು ಲೋಕಗಳೂ ನಡುಗಿದವು. ಪರ್ವತಗಳು, ವನಗಳು ಮತ್ತು ಕಾಡುಗಳ ಸಹಿತ 
ಇಡೀ ಭೂಮಿಯೇ ನಡುಗತೊಡಗಿತು. ॥ ೧೮ ॥ ಆಕಾಶದಲ್ಲಿ ಸೂರ್ಯಚಂದ್ರರ 
ಬೆಳಕಿಲ್ಲದಂತಾಯಿತು. ಅಗ್ನಿ ನಕ್ಷತ್ರ ಗಳು ಬೆಳಗದಂತಾಯಿತು. ಗಾಳಿಯೂ ಬಲಗ 
ದೇವತೆಗಳು ಭಯದಿಂದ ಬೆದರಿದರು. ॥ ೧೯ ॥ ಸೂರ್ಯನು ಆಕಾಶದಲ್ಲಿ ಪರದಾಡು- 
ವಂತಾಯಿತು, ಚಂದ್ರ ನೂ ತನ್ನಸ್ಥಾನದಿಂದ ಭ್ರ ಷ್ಠನಾದನು. ಭೂಮಿಯಲ್ಲಿ ಸಂಚರಿಸುವ ಯಾವ 
ಪ್ರಾಣಿಗಳೂ ಫದ ಯತು ಇನ್ನು ಆಕಾಶದಲ್ಲಿ. ಪಕ್ಷಿಗಳ ಪಾಡೇನು? ॥1೨೦ ॥ ಶಿವನು 
ತನ್ನ ಪ ಪರಿವಾರದೊಡನೆ ತನ್ನ ಗುಹೆಯೊಳಗೆ ಸೇರಿಕೊಂಡನು. ಬ್ರಹ್ಮನು ಸಮುದ್ರದೊಳಗೆ 
ಅಡಗಿಕೊಂಡನು. ನಾನೂ ನನ್ನ ಹೆಡೆಗಳನ್ನು ಅಲ್ಲಾಡಿಸಲು ಶುರುಮಾಡಿದೆ. ॥ ೨೧ ॥ ಈ 
ರೀತಿಯಾಗಿ ಜಗತ್ತಿನ ಅವಸಾ ನಮೋ ಎನ್ನುವಷ್ಟು ನಿ ಆತಂಕವನ್ನುಂಟುಮಾಡಿ, ನಾಗರ ಅಂತಕನಾದ 
ಗರುಡನು ಕ್ಷೀರಸಾಗರದಲ್ಲಿ ಮಲಗಿರತಕ್ಕ ಶ್ರಿ ವಿಷ್ಣುವಿನ ಸಮೀಪಕ್ಕೆ ಹೋದನು. ॥ ೨೨ ॥ 
ಭಗವಂತ ನಾದರೋ ಕಶ ೃಪಯಪಿಗಳ ಮಗನಾದ ಗರುಡನನು ಮಹಾಬಲಿಷ್ಯನೆಂದು ತಿಳಿದು ಅವನ 
ಬಲದ ಅವಧಿಯನ್ನು Han ಅವನೊಡನೆ ಯುದ್ಧಮಾಡಿದನು. ॥ ೨೩ ॥ ಗರುಡನು ತನ್ನ 
ಪಕ್ಷಗಳಿಂದ ಫಟಫಟನೆ ಬಡಿದು ಅವನನ್ನು ದೂರಕ್ಕೆ ತಳ್ಳಿದನು. ನಿರಾಯುಧನಾಗಿ ಶ್ರೀವಿಷ್ಣುವು 
ಅವನೊಡನೆ ಮುಷ್ಟಿಗಳಿಂದ ಯುದ್ಧಮಾಡಿದನು. ॥ ೨೪ ॥। ಗರುಡನಿಗೂ ವಿಷ್ಣುವಿಗೂ ಬಹುಕಾಲ 
ಯುದ್ಧವಾಯಿತು. ಆದರೂ, ಗರುಡನು ಸ್ವಲ್ಪವೂ ಪರಾಜಯವನ್ನು ಹೊಂದಲಿಲ್ಲ ॥ ೨೫ ॥ 
ಆರೀತಿಯಾದ ಗರುಡನ ಬಲವನ್ನು ತಿಳಿದು ಶಿ ಶ್ರೀವಿಷ್ಣುವು 7 ಸಂತುಷ್ಠನಾದನು. ಕೈಯನ್ನು ಮೇಲಕ್ಕೆತ್ತಿ 
ಆದರದಿಂದ ರಮ್ಯವಾಗಿ ಈ ರೀತಿ 'ಮಾತುಗಳನ್ನಾಡಿದನು. (1೨೬. || 


ಶ್ರೀ ಭಗವಾನುವಾಚ 
ಧನ್ಯೋಸಿ ವಿನತಾಪುತ್ರ ಸಮ್ಮತೋ ಮೇ ಪರಾಕ್ರಮೇ । 


ತುಷ್ಟೋಹಂ ತವ ಯುದ್ಧೇನ ವರಂ ವರಯ ಕಾಂಕ್ಷಿತಮ್‌ ॥1 ೨೭ ॥ 
ಧನ್ಯೇಯಂ ವಿನತಾ ಸಾಧ್ವೀ ಯಯಾ ಕುಕ್ನ್‌ ಧೃತೋ ಭವಾನ್‌ । 
ಏಕೋಷಷಪಿ ತ್ಹಾದಶಃ ಪುತ್ರೋ ವರಂ ನ ಬಹವೋ ಪರೇ I ೨೮ ॥ 


ಭಗವಂತನು ಹೇಳಿದನು 

"ಎಲೈ ವಿನತಾಪುತ್ರನಾದ ಗರುಡನೇ! ನೀನು ಧನ್ಯನು. ನೀನು ಬಲಿಷ್ಠನೆಂಬುದರಲ್ಲಿನನ್ನ 
ಒಪ್ಪಿಗೆಯಿದೆ. ನಿನ್ನ ಯುದ್ಧಕೌಶಲದಿಂದ ನಾನು ಸಂತೋಷಗೊಂಡೆನು. ಬೇಕಾದ ವರವನ್ನು 
ಕೇಳಿಕೋ. ॥ ೨೭ ॥ ಯಾರು ನಿನ್ನಂತಹ ಮಗನನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ಅವನಿಗೆ 


614 ಪ್ರಯಾಗಮಾಹಾತ್ಸ್ಯಮ್‌ 
ಜನ್ಮಕೊಟ್ಟಿದ್ದಾಳೋ ಆ ವಿನತೆಯು ಧನ್ಯಳು. ಬೇರೆ ಹಲವು ಮಕ್ಕಳುಗಳನ್ನು ಪಡೆಯುವುದಕ್ಕಿಂತ 
ನಿನ್ನಂತಹ ಒಬ್ಬ ಪುತ್ರನೇ ಶ್ರೇಷ್ಠನು.'' 1೨೮ । 
ಗರುಡ ಉವಾಚ 
ಯೋಯಂ ಜಯತಿ ಸಂಗ್ರಾಮೇ ತಸ್ಮೈ ದತ್ತಾದ್‌ ವರಂ ತು ಸಃ । 
ಅತಸ್ತ್ಯಮೇವ ಜೇತಾರಂ ಮಾಂ ಯಾಚಯ ಪರಂ ಬಲಂ I ೨೯ ॥ 


ಗರುಡದೇವರು ಹೇಳಿದರು 

“*ಯಾರು ಯುದ್ಧದಲ್ಲಿ ಜಯವನ್ನು ಹೊಂದುವನೋ ಅವನು ಸೋತವನಿಗೆ ವರವನ್ನು 
ಕೊಡುವನು. ನಾನೇ ಈಗ ಗೆದ್ದವನು. ಆದ್ದರಿಂದ ಗೆದ್ದಿರುವ ಮಹಾ ಬಲಿಷ್ಠನಾದ ನನ್ನಿಂದ ನೀನೇ 
ವರವನ್ನುಬೇಡು. 1೨೯ 1 


ಶ್ರೀ ಭಗವಾನುವಾಚ 
ಸತ್ಯಮೇತಾದ್ದಶೋಪಸಿ ತ್ವಂ ವಿಕ್ರಮೇಣ ಬಲೇನ ವಾ | 
ಮಮ ಭಾರವಹಂ ಯಾನಂ ಭವ ತ್ವಂ ವಿನತಾಸುತ  ೩೦॥ 
ಆಶ್ರಯಶ್ಚ ಭವೇತ್ಯುಕ್ತೀ ತಮೋಮಿತಿ ವದನ್‌ ಖಗಃ । 
ಸ್ವಪೃಷ್ಟೇ ತಂ ಮಹಾವಿಷ್ಣುಂ ಸಲಕ್ಷೀಕಮುವಾಹ ಸಃ ॥ ೩೧ ॥ 
ಕುತ್ರ ಯಾಮೀತಿ ತೇನೋಕ್ಷೇ ವಿಷ್ಣುಸ್ತಮವದದ್ವಚಃ । 
ಸ್ವಗೃಹಂ ನಯ ಮಾಂ ಭದ್ರ ವಿನತಾತೋಷಕಾರಣಾತ್‌ 1 ೩೨ ॥ 
ಇತಿ ಶ್ರುತ್ವಾವಚೋ ಹೃದ್ಯಂ ತದಾ ಲಕ್ಷೀಪತೇಃ ಶುಭಂ । 
ಖಮುತ್ಪಪಾತ ಗರುಡ: ಸ್ವಗೃಹಾಭಿಮುಖಂ ಯಯ | ೩೩ ॥ 
ಏತಸ್ಥಿನಂತರೇ ಶ್ರುತ್ವಾ ವಿನತಾ ತೀವ್ರನಿಸ್ವನಂ 1 
ದದ್ಭಶೇ ಪುತ್ರಮಾಯಾಂತಂ ಸಲಕ್ಷೀಪತಿಕಂ ಪುರಃ 11 ೩೪ ॥ 
ತತೋ ದೃಷ್ಟಾ  ಫನಶ್ಯಾಮಂ ಪೀತಕೌಶೇಯವಾಸಸಂ ।॥ 
ಚತುರ್ಬಾಹುಂ ವಿಶಾಲಾಕ್ಷಂ ಶಂಖಚಕ್ರಾದಿಭೂಷಿತಮ್‌ I ೩೫ ॥ 
ಪ್ರಸನ್ನವದನಂ ವಿಷ್ಣುಂ ವಾಮಾಂಕಸ್ಥ ಶ್ರಿಯಾ ಯುತಮ್‌ । 
ಪತಿತ್ವಾ ದಂಡವತ್‌ ಭೂಮಾವುತ್ಥಾಪ್ಯ ಪ್ರಾಂಜಲಿಃ ಸ್ಥಿತಾ H ೩೬ ॥ 
ವಿನತಾಮುದ್ಧಲದ್ಹಾಹ್ಟಾಂ ಪ್ರಾಂಜಲೀಂ ಪುರತಃ ಸ್ಥಿತಾಮ್‌ । 
ಭಗವಾನ್ವಾಹ ತೇ ಪುತ್ರೋ ಜೇತಾ ಮೇ ವಿನತೇ ಭವೇತ್‌ 11೩೭ ॥ 
ಅಮುನಾ ಮೇ ವರೋ ದತ್ತೋ ಮಯಾ$ಯಂ ವಾಹನೇ ವೃತಃ । 
ಗೃಹಾಣೇಮಂ ಸ್ಪಪುತ್ರಂ ತ್ರ ವಿನತೇ ಮಮ ವಲ್ಲಭಮ್‌ 1೩೮ ॥ 


ಭಗವಂತನು ಹೇಳಿದನು 
"'ಹೇವಿನತೆಯ ಮಗನೇ! ನಿಶ್ಚಯವಾಗಿಯೂ ನೀನು ಜಯವನ್ನು ಗಳಿಸಲು ಬೇಕಾದ ಬಲ 


ಅಧ್ಯಾಯ ೮೩ 615 


ಮತ್ತು ಪರಾಕ್ರಮವನ್ನು ಹೊಂದಿರುವೆ. ಆದ್ದರಿಂದ ನೀನು ನನ್ನ ಭಾರವನ್ನು ಹೊರುವ ವರವನ್ನು 
ನಾನು ನಿನ್ನಿಂದ ಪಡೆದಿರುವೆನು. ನೀನು ನಾನು ಹೇಳಿದಂತೆ ಕೇಳುವವನಾಗು'' ಎಂದನು. ಗರುಡನು 
ವಿಷ್ಣುವಿನ ಆಜ್ಞೆಯನ್ನು ಒಪ್ಪಿ ""ಓಂ'' ಎಂದು ಹೇಳಿ ತನ್ನ ಬೆನ್ನಿನ ಮೇಲೆ ಶ್ರೀಮಹಾಲಕ್ಷ್ಮೀ 
ಸಮೇತನಾದ ಮಹಾವಿಷ್ಣುವನ್ನುಹೊತ್ತುಕೊಂಡನು. ॥1೩೦-೩೧ ॥ ""ಎಲ್ಲಿಹೋಗಲಿ?'' ಎಂದು 
ಗರುಡನು ಪ್ರಶ್ನಿಸಲು ಭಗವಂತನು ಹೇಳಿದನು; ""ಮಂಗಳಕರನೇ! ನಿನ್ನ ಮನೆಗೆ ಕರೆದೊಯ್ಯಿ. 
ನಿನ್ನಂತಹ ಮಗನನ್ನು ಪಡೆದು ಅವಳು ಜಗತಿಗೆ ಮಾಡಿರುವ ಉಪಕಾರವನ್ನು ಅವಳಿಗೆ ತಿಳಿಸಲು 
ಮತ್ತುವಿನತೆಗೆ ಪ್ರಸನ್ನತೆಯನ್ನುಂಟುಮಾಡಲು ಇದು ಆವಶ್ಯಕವು.'' 11೩೨ ॥1 ಲಕ್ಷ್ಮಿ ಪತಿಯ ಈ 
ಆಪ್ಯಾಯಮಾನವಾದ ಮಾತನ್ನು ಕೇಳಿದ ಗರುಡನು ಆಕಾಶಕ್ಕೆ ಹಾರಿ ತನ್ನ ಮನೆಯ ಕಡೆ 
ಹೊರಟನು. 11೩೩ ॥ ಇಷ್ಟರಲ್ಲಿಯೇ ಜೋರಾದ ಶಬ್ದವನ್ನುಕೇಳಿದ ವಿನತೆಯು ಲಕ್ಷ್ಮೀಪತಿಯನ್ನು 
ಬೆನ್ನಿನ ಮೇಲೆ ಕೂಡಿಸಿಕೊಂಡು ಬರುತ್ತಿರುವ ತನ್ನಮಗನನ್ನುನೋಡಿದಳು. ॥1೩೪ ॥ವಿನತೆಯು 
ಮೇಘದಂತೆ ನೀಲವರ್ಣದಿಂದ ಕೂಡಿದ, ಹಳದೀ ರೇಶ್ಮೆ ಪೀತಾಂಬರವನ್ನು ಉಟ್ಟಿರುವ, ನಾಲ್ಕು 
ಬಾಹುಗಳುಳ್ಳ, ವಿಶಾಲವಾದ ಕಣ್ಣುಗಳುಳ್ಳ, ಪ್ರಸನ್ನವಾಗಿರುವ ಮುಖದಿಂದ ಕೂಡಿರುವ, 
ಎಡತೊಡೆಯ ಮೇಲೆ ಕೂಡಿಸಿಕೊಂಡಿರುವ ಶ್ರೀಲಕ್ಷ್ಮೀದೇವಿಯನ್ನುಳ್ಳ ಮಹಾವಿಷ್ಣುವನ್ನುನೋಡಿ 
ಸಾಷ್ಟಾಂಗನಮಸ್ಕಾರವನ್ನು ಮಾಡಿ ನಂತರ ಎದ್ದು ಕೈಮುಗಿದು ನಿಂತಳು. ॥ ೩೫-೩೬ ॥ 
-ಆನಂದಬಾಷ್ಟಗಳನ್ನು ಸುರಿಸುತ್ತಾ ಕೈಮುಗಿದು ನಿಂತಿರುವ ಆ ವಿನತೆಯನ್ನು ಕುರಿತು ಭಗವಂತನು 
ಹೇಳಿದನು. '"ಹೇ ವಿನತೆಯೇ! ನಿನ್ನಮಗನು ನನ್ನನ್ನು ಸೋಲಿಸಿದವನು ಆಗಿದ್ದಾನೆ. ॥ ೩೭ ॥ 
ಇಂದು ಇವನಿಂದ ನನಗೆ ವಾಹನವಾಗುವನೆಂದು ವರವು ಕೊಡಲ್ಪಟ್ಟಿತು. ವಿನತೆಯೇ! ನೀನು ನಿನ್ನ 
ಮಗನನ್ನುಸ್ವೀಕರಿಸು. ಇವನು ನನಗೆ ಬಹಳ ಬೇಕಾದವನು..'' ।1೩೮ ॥ 


ವಿನತೋವಾಚ-- 
ಧನ್ಯಾ ಮಾತಾ ಪಿತಾ ಧನ್ಯೋ ಧನ್ಯಂ ಧನಕುಲಾದಿಕಮ್‌ । 
ತಸ್ಯ ಯಸ್ಯ ಕುಲೇ ಭಾಗ್ಯೋ ಜಾಯತೇ ವೈಷ್ಣವಸುತಃ 11೩೯ ॥ 
ಅಯಂ ತು ತ್ವಾಂ ಸಪತ್ನೀಕಂ ಪೃಷ್ಟೇನೋವಾಹ ಮತುತಃ । 
ಅತೋತನೇನಾಥ ಭಗವನ್ನಾವಿತಂ ಕಾಶ್ಯಪಂ ಕುಲಮ್‌ 1೪೦ I 
ಯೋಗ್ಯಸ್ವಪುತ್ರವಿರಹಾದ್ಯಶ್ಕೋಕೋ ಮೇ ಪ್ಯಭೂತ್ತರಾ । 
ಅದ್ಯ ಯೋಗೃತಮಂ ಪುತ್ರಂ ಜ್ಞಾತ್ವಾ ಸುವಿಲಯಂ ಗತಃ 1೪೧ ॥ 
ಕಿಮತ್ರ ಕಾರ್ಯಮೇತಸ್ಯ ಸರ್ವದಾಸ್ತುತವಾಂತಿಕೇ । 
ಉಚ್ಛಿಷ್ಠಭುಗ್ಬವದ್ದಾ ಫೇ ಸೇವಾಕಾರೋವತಿಷ್ಠತು 1 ೪೨ ॥ 
ವಿನತಾಯಾಃ ವಚಃ ಶ್ರುತ್ವಾ ಪ್ರಸನ್ನೋ ಭಗವಾಂಸದಾ । 
ವೈಕುಂಠಭವನಂ ಯಾತೋ ಗರುಡಾಧಿಷ್ಠಿತೋ ವಿಭುಃ IW ೪೩ ॥ 
ತತ್ರಾಗತ್ವಾಥ ಭಗವಾನ್‌ ಗರುಡಂ ಪರಯಾ ಮುದಾ | 
ಸ್ವತೋರಣೇ ಪ್ರತಿಷ್ಠಾಪ್ಯ ಮಂದಿರಂ ಸ್ವಯಮಾವಿಶತ್‌ I ೪೪ ॥ 


ನಾನಾಭಕೆ ಶ ಚೋಜೆ ಶ ವಿಷುನಿರ್ಮಾಲ್ಲಧಾರಣ್ಣೆ: । 
ಇಲಚ ಶಲ ಣ fy ಲ 
ಪರಮಾನಂದಮನುಪಾ ್ರಿಪಸಸ್ಟ್‌ ತತ್ರೈವ ಕಾಶ್ಯಪಿಃ 1 ೪೫ ॥ 


616 ಪ್ರಯಾಗಮಾಹಾತ್ಮ್ಯಮ್‌ 
ಕದಾಚಿದಾಗತಸತ್ರ ನಾರದೋ ಭಗವತ್ವಿಯ: । 


ಭ್ರಮನರ್ವೇಷು ಲೋಕೇಷು ಭಗವದ್ಧರ್ಶನೋತುಕಃ 11 ೪೬ 1 

ತಂ ದೃಷ್ಟಾ « ಗರುಡಸೂರ್ಣಂ ಸಮುತ್ನಾಯ ನನಾಮ ಚ । 

ನಾರದೋ ಗರುಡಂ ದೃಷ್ಟಾ ಒ ವಚನಂ ಸಮವೋಚತ 11೪೭ ॥ 
ವಿನತೆಯು ಹೇಳಿದಳು-- 


“ಇವನ ತಾಯಿಯು ಧನ್ಯಳು, ತಂದೆಯು ಧನ್ಯನು, ಇವನ ಕುಲವು ಮತ್ತು ಸಂಪತ್ತು 
ಧನ್ಯವಾದುವು. ಯಾರ ಕುಲದಲ್ಲಿ ಭಾಗ್ಯವಂತನಾದ ವಿಷ್ಣುಭಕನಾದ ಇಂತಹ ಮಗನು 
ಹುಟ್ಟುವನೋ ಆದೂ ಧನ್ಯವು, ಅವರೂ ಧನ್ಯರು. ॥। ೩೯ ॥ ಇವನಾದರೋ ಹೆಂಡತಿಯಿಂದ 
ಕೂಡಿದ ನಿನ್ನನ್ನು ಬೆನ್ನಿನ ಮೇಲೆ ಹೊತ್ತಿದ್ದಾನೆ; ಆದ್ದರಿಂದ ಕಶ್ಯಪರ ಕುಲವು ಉದ್ಭೃತವಾಯಿತು. 
1೪೦ ॥ ಯೋಗ್ಯನಾದ ಪುತ್ರನು ನನಗೆ ಇಲ್ಲದ್ದರಿಂದ ಯಾವ ದುಃಖವು ಇದ್ದಿತೋ ಅದು ಈಗ 
ಅತ್ಯಂತ ಯೋಗ್ಯವಾದ ಮಗನಿವನು ಎಂದು ತಿಳಿದು ಮಾಯವಾಯಿತು. ॥೪೧ ॥ ಇವನಿಗೆ ಇಲ್ಲಿ 
ಏನು ಕೆಲಸವಿದೆ? ಯಾವಾಗಲೂ ನಿನ್ನ ಸಮೀಪದಲ್ಲಿಯೇ ಇರಲಿ. ನಿನ್ನ ಸೇವಕನಾಗಿ ನಿನ್ನ 
ಸಮೀಪದಲ್ಲಿಯೇ ಇದ್ದುನಿನ್ನನೈವೇದ್ಯಶೇಷವನ್ನುತಿಂದುಕೊಂಡಿರಲಿ.'' ೪೨ ॥ ವಿನತೆಯ ಈ 
ಮಾತನ್ನುಕೇಳಿದ ಭಗವಂತನು ಗರುಡನ ಮೇಲೆ ಕುಳಿತುಕೊಂಡು ವೈಕುಂಠಲೋಕಕ್ಕೆ ಹೋದನು. 
1೪೩ ॥ ಅಲ್ಲಿಗೆ ಬಂದ ಭಗವಂತನು ಗರುಡನನ್ನುತನ್ನಭವನದ ಹೆಬ್ಬಾಗಿಲಿನ ಹತ್ತಿರ ಸಂತಸದಿಂದ 
ನಿಲ್ಲಿಸಿ, ತನ್ನ ಮಂದಿರವನ್ನು ಪ್ರವೇಶ ಮಾಡಿದನು. ॥ ೪೪ ।। ಈ ಕಶ್ಯಪರ ಮಗನಾದ ಗರುಡನು 
ಪರಮಾತ್ಮನಿಗೆ ನಿವೇದಿತವಾಗಿರತಕ್ಕ ನಾನಾಭಕ್ಷ್ಯ ಭೋಜ್ಯಾದಿಗಳನ್ನು ಭೋಜನ ಮಾಡುತ್ತಾ 
ಭಗವನ್ನಿರ್ಮಾಲ್ಯವನ್ನು ಕೊರಳಲ್ಲಿ ಧಾರಣೆ ಮಾಡಿಕೊಂಡು, ಪರಮಾನಂದವನ್ನು ಪಡೆದು ಆ 
ವೈಕುಂಠದಲ್ಲಿಯೇ ಇದ್ದುಬಿಟನು. ॥ ೪೫ || ಒಂದಾನೊಂದು ದಿನ ಭಗವಂತನ ಏಕಾಂತಭಕ್ತರಾದ 
ನಾರದಯಷಿಗಳು ಎಲ್ಲ ಲೋಕಗಳಲ್ಲಿಯೂ ಸಂಚಾರ ಮಾಡಿ ಭಗವಂತನ ದರ್ಶನಕ್ಕಾಗಿ 
ವೈಕುಂಠಕ್ಕೆ ಬಂದರು. ೪೬ ।। ಅವರನ್ನುನೋಡಿ ಗರುಡನು ಥಟ್ಟನೆ ಎದ್ದುನಮಸ್ಕರಿಸಿದನು. ಆಗ 
ರುಡನನ್ನುನೋಡಿ ನಾರದರು ಹೇಳಿದರು. 11೪೭ । 


ನಾರದ ಉವಾಚ 


ಗರುತ್ಫನ್‌ ದುರ್ಬಲ: ಕಸ್ಯಾತ್‌ ದೃಶ್ಯಸೇ ಕಾರಣಂ ವದ । . 
ವೈಕುಂಠೇ ವಸತಿಸ್ಟೇತ್ರ ಕಿಂ ಸುಖಾಯ ನ ಜಾಯತೇ 1೪೮ ॥ 


ಧಿ 


ನಾರದರು ಹೇಳಿದರು 
"ಹೇ ಗರುಡನೇ! ಏಕೆ ನೀನು ದುರ್ಬಲನಾಗಿ ಕಾಣುತ್ತೀಯೆ? ವೈಕುಂಠದಲ್ಲಿನ ವಾಸವು 
ನಿನಗೆ ಸುಖಮಯವಾಗಿಲ್ಲವೇ?'' ॥೪೮ ॥ 
ಗರುಡ ಉವಾಚ 
ಸುಖಂ ತಿಷ್ಠಾಮಿ ಭಗವನ್ನರ್ಶನೇನ ಭವಾದೃಶಾಮ್‌ । 
ವಿಷ್ಣುನಿರ್ಮಾಲ್ಯಲಾಭೇನ ಕೃತಾರ್ಥೋಹಂ ನ ಸಂಶಯಃ il ೪೯ 1 


ಅಧ್ಯಾಯ ೮೩ 617 


ಗರುಡನು ಹೇಳಿದನು. 

“ಎಲೈ ಪೂಜ್ಯರೇ! ನಿಮ್ಮಂತಹವರ ದರ್ಶನಲಾಭದಿಂದ ನಾನು ಬಹುಸುಖವಾಗಿದ್ದೇನೆ. 
ವಿಷ್ಣುವಿಗೆ ನಿವೇದಿತವಾದವುಗಳನ್ನು ಭುಂಜಿಸಿ ಕೃತಾರ್ಥನಾಗಿದ್ದೇನೆ. ಈ ವಿಷಯದಲ್ಲಿಸ ಸಂಶಯವು 
ಬೇಡ.'' NYE 


ನಾರದ ಉವಾಚ 
ಭೂಮಂಡಲಾದಹಂ ಯಾತಸತ್ತೈಕಂ ದೃಷ್ಟಮದ್ಬುತಂ । 
ಸರ್ವಲೋಕಾಸವ ಭ್ರಾತ್ಮನ್‌ ಪೂಜಯಂತಿ ಫಣೇಶ್ವರಾನ್‌ ॥ ೫೦ ॥ 
ಅಪದಾ ಅಪಿ ಪೂಜ್ಯಂತೇ ಹೃಶ್ರುತಾಃ ಫಣಿನಃ ಕಥಮ್‌ । 
ತವ ಪೂಜಾಂ ನ ಕುರ್ವಂತಿ ಕಾರಣಂ ತತ್ರ ಕಿಂ ವದ I ೫೧॥ 


ನಾರದರು ಹೇಳಿದರು— 

ಭೂಮಂಡಲದಿಂದ ಬರುತ್ತಿರುವ ನಾನು, ಅಲ್ಲಿಒಂದು ಅದ್ಭುತವನ್ನುನೋಡಿದೆನು. ಎಲ್ಲ 
ಜನರೂ ನಿನ್ನಅಣ್ಣತಮ್ಮಂದಿರಾದ ಫಣಿಯುಳ್ಳ ನಾಗಗಳನ್ನುಪೂಜಿಸುವರು. ॥ ೫೦ ॥ ಕಾಲು ಮತ್ತು 
ಕಿವಿಗಳಿಲ್ಲದಿದ್ದರೂ ನಾಗಗಳನ್ನುಏಕೆ ಪೂಜಿಸುತ್ತಾರೆ? ನಿನ್ನಪೂಜೆಯನ್ನುಯಾರೂ ಮಾಡುವುದೇ 
ಇಲ್ಲ ಏನುಕಾರಣ? ಅದನ್ನುಹೇಳು. KO I 


ಗರುಡ ಉವಾಚ 
ಅಕೃತೋಪ ಪದ್ರವಂ ಕಂಚಿತ್‌ ಸ್ತ ನ ಪೂಜ್ಯತೇ । 
ಅತ್ರೇದಮೇವ ಜಾನೀಹ ಕಾರಣಂ ಮುನಿಪುಂಗವ 1 ೫೨ ॥ 


ಗರುಡನು ಹೇಳಿದನು-- 
""ಬಾಧೆಯನ್ನುಂಟುಮಾಡದಿರುವ ಯಾವುದನ್ನು ದೊಡ್ಡವರು ಕೂಡಾ ಪೂಜಿಸುವುದಿಲ್ಲ, 
ಇಲ್ಲಿಇದೇ ಕಾರಣವೆಂದು ಮುನಿಶ್ರೇಷ್ಠರಾದ ತಾವು ತಿಳಿಯಿರಿ.'' ॥ ೫೨ ।। 


ನಾರದ ಉವಾಚ 
ತವ ಭಾಗೋ ಪಿ ತತ್ಸೈವ ದೀಯತೇ ಸಕಲೈರ್ಜನೈಃ I 
ಭ್ರಾತ್ಮಭ್ಯೋ ಯತ್ನರೈರ್ದತ್ರಂ ಸರ್ವೇಷಾಂ ತತ್ತಮಂ ಯತಃ Il ೫೩ ॥ 


ನಾರದರು ಹೇಳಿದರು--- 
""ಎಲ್ಲರಿಂದಲೂ ನಿನ್ನ ಭಾಗವೂ ಕೂಡ ಆನಾಗಗಳಿಗೇ ಕೊಡಲ್ಲಡುತಿದೆ. ಬೇರೆಯವರಿಂದ 
ಕೊಡಲ್ಪಡತಕ್ಕವುಗಳೆಲ್ಲ ಎಲ್ಲ ,ಅಣ್ಣತಮ್ಮಂದಿರಿಗೂ ಸಮವಾಗಿ ಹಂಚಲ್ಪಡಬೇಕು.'' 11೫೩ 1 


ಗರುಡ ಉವಾಚ 
ಮಮ ಭಾಗಂ ನ ಯಚ್ಛಂತಿ ಕಸ್ಮಾದ್ಗ ತಿ ಭೋಗಿನಃ । 
ಗಚ್ಛಾಮಿ ಭೂತಲಂ ಶೀಘ್ರಂ ಭಾಗಂ ಗೃಹ್ಲಾಮಿ ತಂ ಮುನೇ ॥೫೪॥ 


618 ಪ್ರಯಾಗಮಾಹಾತ್ಮ್ಯಮ್‌ 
ಇತ್ಯುಕ್ತಾ ಚ ಗರುಡ: ಶೀಘ್ರಂ ಗತ್ವಾ ಪನ್ನಗಸನ್ನಿಧಿಮ್‌ I 
ಸ್ವೀಯಂ ಭಾಗಂ ಯಯಾಚೇ ತಾಂಸ್ತೇಪಿ ತಸ್ಕೈ ದದುರ್ದ್ರುತಮ್‌ ॥ ೫೫ ॥ 
ತತೆ ್ಲೈಕಃ ಕಾಲಿಯೋ ನಾಗೋ ನ ದದೌ ಬಲವತ್ತರಃ | 


ಯುಯುಧೇ ಗರುಡಸ್ಟೇನ ಪರಾಜಿತ್ಯ ಬಬಂಧ ತಮ್‌ 1 ೫೬ ॥ 

ತತಶ್ಚಲೇನ ನಿಷ್ಯಮ್ಯ ಕಾಲಿಯೋ ಸ್‌ ಪಲಾಯಿತಃ । 

ಯಾತಃ ಪ್ರಯಾಗಯಮುನಾಹ್ರದೇ ಲೀನೋ ವ್ಯತಿಷ್ಠತ ॥ ೫೭ ॥ 

ಅದೃಷ್ಟಾ ಆಕೌಲಿಯಂ ಪಶ್ನಾದರುಡೋಪನ್ನಿಷ್ಯ ತಂ ಬಹು | 

ತೀರ್ಥರಾಜಾಶ್ರಿತಂ ಜ್ಲಾತ್ವಾಜಗಾಮ ಹರಿಸನ್ನಿಧಿಮ್‌ 1 ೫೮ ॥ 

ತದಾರಭ್ಯ ಪ್ರಸಿದ್ಧೋಯಂ ಪ್ರಯಾಗೇ ಕಾಲಿಯೋ ಹ್ರದಃ । 

ಉಕ್ತ ಮೇತಸ್ಯ ಮಾಹಾತ್ಮ್ಯಂ ತೀರ್ಥಾಂತರಮಥೋಚ್ಯತೇ I ೫೯ 
|| ಇತಿ ತ್ರಶಿತಿತತಮೋನಧ್ಯಾಯಃ I 


ಗರುಡನು ಹೇಳಿದನು 


""ನನ್ನಭಾಗವನ್ನುನನಗೆ ಕೊಡದೇ ನಾಗಗಳೇ ಏತಕ್ಕಾಗಿ ಎಲ್ಲವನ್ನೂತೆಗೆದುಕೊಳ್ಳುತಾರೆ? 
ಜಾಗ್ರತೆ ಭೂಲೋಕಕ್ಕೆ ಹೋಗಿ ನನ್ನಭಾಗವನ್ನುನಾನು ತೆಗೆದುಕೊಳ್ಳುವೆನು.'' ॥ ೫೪ ॥ ಎಂದು 
ಹೇಳಿ ಶೀಘ್ರವಾಗಿ ಗರುಡನು ನಾಗಗಳ ಸಮೀಪಕ್ಕೆ ಬಂದು ಅವುಗಳನ್ನುತನ್ನ ಭಾಗಕ್ಕಾಗಿ ಕೇಳಿದನು. 
ಅವುಗಳು ಭಾಗವನ್ನು ಅವನಿಗೆ ಕೊಟ್ಟವು. ॥। ೫೫ ।। ಆದರೆ, ಬಲಿಷ್ಠವಾದ "'ಕಾಲಿಯ''ವೆಂಬ 
ನಾಗನು ಗರುಡನ ಭಾಗವನ್ನು ಕೊಡಲಿಲ್ಲ ಗರುಡನು ಅವನೊಡನೆ ಹೋರಾಡಿ ಅವನನ್ನು 
ಬಂಧಿಸಿದನು. ॥ ೫೬ | ಕಾಲಿಯನು ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಪ್ರಯಾಗದ 
ಯಮುನೆಯ ಹ್ರದದಲ್ಲಿಅವಿತುಕೊಂಡನು. ॥ ೫೭ ।। ಕಾಲಿಯನಾಗನನ್ನು ಕಾಣದೆ ಗರುಡನು 
ಅವನಿಗಾಗಿ ಹುಡುಕಿದನು. ಕಡೆಗೆ ಅವನು ತೀರ್ಥರಾಜನ ಆಶ್ರಯದಲ್ಲಿರುವುದನ್ನು ಅರಿತು 
ವೈಕುಂಠಕ್ಕೆ ಬಂದನು. ॥ ೫೮ ॥ ಅಲ್ಲಿಂದ ಪ್ರಾರಂಭವಾಗಿ ಈ ಹ್ರದವು ಉತ್ತಮವಾದ 
ಪ್ರಯಾಗದಲ್ಲಿಕಾಲಿಯಮಡುವೆಂದು ಪ್ರಸಿದ್ಧವಾಗಿದೆ. ಈ ರೀತಿಯಾಗಿ ಈ ಕಾಲಿಯಮಡುವಿನ 
ಮಾಹಾತ್ಮೈಯನ್ನುಹೇಳಿದ್ದಾಯಿತು. ಇನ್ನುಬೇರೆ ತೀರ್ಥಗಳ ಬಗ್ಗೆಹೇಳುವೆನು. 1೫೯ 


| ಎಂಬತ್ತಮೂರನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಚತುರಾಶೀತಿತಮೋತಧ್ಯಾಯಃ NNT 


ಶೇಷ ಉವಾಚ 
ತಸ್ಯಾಪಿ ಪಶ್ಚಿಮೇ ಪ್ರಾಂತೇ ಚಕ್ರತೀರ್ಥಂ ಮನೋರಮಮ್‌ । 
ಸರ್ವಬಾಧಾಪ್ರಶಮನಂ ಸರ್ವಾರಿಷ್ಟನಿವಾರಣಮ್‌ WO 
ಗತ್ವಾ ಪರಮಯಾ ಭಕ್ತ್ಯಾ ತತ್ರ ಯಃ ಸ್ನಾತಿ ಮಾನವಃ । 
ಚಕ್ರದಿವ್ಯವಪುರ್ಭೂತ್ವಾಸ ಗಚ್ಛೇದ್ವೈಷ್ಣದಂ ಪದಮ್‌ 1೨ 
ಯತ್ಶಿಂಚಿತುಕ್ಛತಂ ತತ್ರ ದಾನಹೋಮಜಪಾದಿಕಮ್‌ । 
ಯಃ ಕರೋತಿ ಸ ಧರ್ಮಾತ್ಮಾ ವಾಂಛಿತಂ ಲಭತೇ ಫಲಮ್‌ ERT 
ಸುದರ್ಶನಸ್ಯ ಮಂತ್ರಸ್ಯ ಯಃ ಕುರ್ಯಾತತ್ರ ವೈ ಜಪಂ । 
ತಸ್ಕಾಧೀನಂ ಭವೇಚ್ಛಕ್ರಂ ಸರ್ವಕಾರ್ಯಾರ್ಥಸಾಧಕಮ್‌ IY I 
ತತ್ಪಶ್ಚಿಮೇ ಪರತೀರ್ಥಂ ಪ ರ್ರಸಿದ್ಧಂ ಸಿಂಧುಸಾಗರಮ್‌ । 
ಸರ್ವಾಘನಾಶನಂ ಪುಣ್ಯಂ ವರ್ತತೇ ಸನಕಾದಯಃ 1೫ ॥ 


ತತ್ರ ಯೇ ಸ್ನಾಂತಿ ಮನುಜಾಃ ಸಿಂಧುಸಾಗರಸಂಗಮೇ । 
ತೇ ವಿದ್ವಸಾಖಿಲಾಘ್‌ೌಘಾಃ ಯಾಂತಿ ವಿಷ್ಣೋಃ ಪರಂ ಪದಮ್‌ ॥೬॥ 
ಯತ್ತ್ವಿಂಚಿದಪಿ ಸತ್ಕರ್ಮ ತತ್ರ ಯತ್ಠ್ರಿಯತೇ ನರೈಃ । 


ತತ್ತೀರ್ಥಸ್ಯ ಪ್ರಭಾವೇನ ತತ್ಪಾಗರ ಇವೈಥತೇ 1೭ 
ತದುತ್ತರೇ ಪರಂ ತೀರ್ಥಂ ಪಾಂಡವೈರ್ಯದಧಿಷ್ಠಿತಮ್‌ । 

ಪಂಚಾನಾಂ ಸುಖದಂ ಯಸ್ಸ್ಥಾತಸ್ಥಾತತ್ತಂಚಪಾಂಡವಮ್‌ 1೮॥ 
ಪಂಚಾಪಿ ಪಾಂಡವಸ್ತತ್ರ ಚಕ್ರಿರೇ ಸ್ವಾಶ್ರಮಂ ಮುದಾ । 

ತತೀರ್ಥಸ್ಯ ಪ್ರಭಾವೇನ ಲೇಭಿರೇ ಸ್ವಮನೋಗತಮ್‌ | ೯॥ 
ರಾಜ್ಯಂ ಪ್ರಾಪುಂ ಯಶೋ ಜಾತಂ ರಿಪೂಣಾಂ ಮರಣಂ ತಥಾ । 

ಕೃಷ್ಣಸ್ಯ ದರ್ಶನಂ ನಿತ್ಯಂ ಕ್ಷೇತ್ರಸ್ಯಾಸ್ಯ ಪ್ರಭಾವತಃ HW ೧೦॥ 
ಸ್ನಾತ್ವಾ ಪಾಂಡವಕೂಪೇ ಯೇ ಸಂಸ್ಥಿತಾ ಪಾಂಡವೈಃ ಸಹ । 
ಗೋವಿಂದಸ್ಥರಣಂ ಭಕ್ತ್ಯಾ ಕುರ್ವಂತ್ಯೇತೇ *ಚ್ಯುತಪ್ರಿಯಾಃ ॥ ೧೧ ॥ 
ಸ್ನಾನದಾನಾದಿಕಂ ಯೇತ್ರ ಯತ್ಮಿಂಚಿದಪಿ ಕುರ್ವತೇ । 

ಪೂಜನಂ ಪಾಂಡವಾನಾಂ ಚ ತತ್ತೇಷಾಮಕ್ತಯಂ ಭವೇತ್‌ WW ೧೨ ॥ 
ತದುತ್ತರೇಪಸ್ತಿ ವರುಣಸ್ಯಾಶ್ರಮಃ ಪ್ರಾಗುದಾಹ್ಮತಃ । 
ಯಷಿಸಿದ್ದಸುರೈರ್ಜುಷ್ಪಸರ್ವಕಾಮಫಲಪ್ರದ:ಃ HW ೧೩ ॥ 


ಸ್ಥಾತ್ವಾವೈ ವಾರುಣೇ ಕುಂಡೇ ವರುಣಂ ಪೂಜಯಂತಿ ಯೇ । 
ದಾನಂ ಚ ಕುರ್ವತೇ ಭಕಾ ಕೆ ಲಭಂತೇ ತೇ ಮನೋಗತಮ್‌ ॥೧೪॥ 


619 


620 


ಪ್ರಯಾಗಮಾಹಾತ್ಮ್ಯಮ್‌ 

ಯಷೀಣಾಮಾಶ್ರಮಾ: ಪುಣ್ಯಾ ಬಹವಸತ್ರ ಸಂತಿ ವೈ। 

ತೇಷಾಂ ಪ್ರಾಧಾನಿಕಾನ್ನತ್ವೇ ಪುಣ್ಯಾನ್ನೇಕೇಷಾಂಚಿದಾಶ್ರಮಾನ್‌ ॥ ೧೫ ॥ 
ವರುಣಸ್ಕೋತರೇ ಭಾಗೇ ವರ್ತತೇ ಕಶ್ಯಪಾಶ್ರಮಃ । 


ನಾನಾವಕ್ಷಲತಾಕೀರ್ಣೋ ದರ್ಶನಾನಂದವರ್ಧನಃ W ೧೬ I 
ಕಶ್ಯಪೋ ತತ್ರ ತಪಸೇಪೇ ಸೃಷ್ಟಿಕಾಮಃ ಪುರಾನಘಃ । 
ತತ್ವಭಾವಾಚ್ಛಕಾರಾಸ್‌ ತತಃ ಸೃಷಿಂ ಚ ಕಾಶ್ಯಪೀಮ್‌ 1 ೧೭ ॥ 
ತತ್ರ ಗತ್ವಾತು ಯೇ ಲೋಕಾ ಪೂಜಯಂತಿ ಚ ಕಶ್ಯಪಮ್‌ । 

ಅವಿಚ್ಛಿನ್ನಾ ಭವೇತೇಷಾಂ ಪುತ್ರಪೌತ್ರಾದಿಸಂತತಿಃ ॥ ೧೮ ॥ 
ಏಕರಾತ್ರಂ ದ್ವಿರಾತ್ರಂ ವಾ ತ್ರಿರಾತ್ರಂ ವಾಪಿ ಯೇ ನರಾಃ । 

ತತ್ರವಾಸಂ ಪ್ರಕುರ್ವಂತಿ ಸಿದ್ಧಯಸತ್ರರೇ ಸ್ಥಿತಾಃ WW OF I 


ಸಿದ್ದಿದಶ್ದಾಶ್ರಮೋ 5ಸ್ತೃತ್ರೇರವಿದೂರೇ ತದುತರೇ । 
ಯತ್ರಾನಸೂಯಯಾ ಸಾರ್ಧಂ ವರ್ತತೇತತ್ರಿ: ಸ್ವಜಾರ್ಯಯಾ ॥ ೨೦ ॥ 
ಪುರಾ ತತ್ರ ತಪಸ್ತೇಪೇ ಸುಚಿರಂ ಪುತ್ರಕಾಮ್ಯಯಾ । 


ತುಪ್ಪೇಭ್ಯೋ ಮಾಧವಾದಿಭ್ಯೋ ದತಾದೀನಾಪ ಸತುತಾನ್‌ Il ೨೧ ॥ 

ಅತಸ್ಪದಾಶ್ರಮೇ ಯಸ್ತು ಪುತ್ರಮಿಚ್ಛುಸಪಶ್ನರೇತ್‌ । 

ಅಚಿರಾತತ್ವನಾದೇನ ಸತ್ತುತ್ರತ್ವಮವಾಪ್ನುಯಾತ್‌ ॥1 ೨೨ ॥ 

ಯೋ ನರಃ ಪೂಜಯೇದತ್ರಿಂ ಸಾನುಸೂಯಂ ಯಥಾವಿಧಿ । 

ದದ್ಯಾಚ್ಚ ತತ್ರ ಯತ್ವಿಂಚಿತ್‌ ಸೋಪಿ ಸ್ವೇಷ್ಟಮವಾಪ್ನ್ನಯಾತ್‌  ॥ ೨೩ ॥ 
ರಚ ಕ ವಟ 

ತದುತ್ತರೇ3ತಿರಮ್ಯೋಸ್ತಿ ಭಾರದ್ವಾಜಾಶ್ರಮೋ ಮಹಾನ್‌ । 

ತಪಸ್ಪಪ್ತ್ವಾ ಪುರಾ ಯತ್ರ ಪರಂ ಸಿದ್ದಿಮವಾಪವಾನ್‌ || ೨೪ ॥ 

ಪಾ ್ರಿಗಾಸೀತ್ತಕಲರ್ಷಿಭ್ಯೋ ಭರದ್ದಾಜಾಶ್ರಮೋ$ನಘಾಃ । 

ಸಮಾಯಾತಾಸ್ಪತಶ್ಚಾನ್ಯೇ ಯಷಯಃ ಕಶ್ಯಪಾದಯಃ ॥1 ೨೫ ॥ 

ಭರದ್ವಾಚೇಶ್ವರಸತ್ರ ಸ್ಥಾಪಿತೋ ಮುನಿನಾ ಆಮುನಾ । 

ತಯೋರ್ದರ್ಶನಮಾತ್ರೇಣ ಕಲಿತಂ ಜಾಯತೇ ಫಲಮ್‌ ॥1 ೨೬ ॥ 

ಪೂಜಯೇದ್ಭಕ್ತಿ ಮಾನ್ಯಸ್ತು ಭಾರದ್ವಾಜಂ ಮಹೇಶ್ವರಂ | 

ಸರ್ವಾನ್ಯಾಮಾನವಾಪ್ನೋತಿ ಭರದ್ದಾಜಪ್ರಸಾದತಃ Wl ೨೭॥ 

ಪ್ರಯಾಗಮಾಗತೋ ಯಸ್ತು ಭಾರದ್ದಾಜಂ ನ ಗಚ್ಛತಿ । 

ತಸ್ಯ ಯಾತ್ರಾಫಲಂ ಶೂನ್ಯಂ ಜಾಯತೇ ನಾತ್ರ ಸಂಶಯಃ ॥1 ೨೮ ॥ 


ತ್ರಿರಾತ್ರಮೇಕರಾತ್ರಂ ವಾ ತತ್ರ ವಾಸಂ ಕರೋತಿ ಯಃ । 
ಜಪಾದಿನಿರತೋ ಭಕಾ ರ್ಯ ಕಾಮಾನಾಪ್ನೋತಿ ಪುಷ್ಕಲಾನ್‌ 1 ೨೯ ॥ 


ಅಧ್ಯಾಯ ೮೪ 621 


ತಸ್ಕೋತರೇಸ್ತಿ ವಿಪ್ರೇಂದ್ರಾ ಸೀತಾರಾಮಾಶ್ರಮೋ ಮಹಾನ್‌ । 


ಯಸ್ಯ ದರ್ಶನಮಾತ್ರೇಣ ಜಾಯತೇ ರಾಮ ವಲ್ಲಭಃ H ೩೦ ॥ 

ಯದಾ ದಾಶರಥೋ ರಾಮೋ ಸೀತಾಲಕ್ಷ್ಮಣಸಂಯುತಃ । 

ಪ್ರವೇಷುಂ ದಂಡಕಾನ್ನಗೇ ಸಾಕೇತಾದುರ್ವನುಜ್ಞಯಾ I ೩೧॥ 
ಟ ಜಲ ಗು ಇ 

ತದಾಗತ್ಯಾತ್ರ ವೈ ರಾಮೋ ಭರದ್ವಾಜಸ್ಯ ಸನ್ನಿಧೌ । 

ಸಿತ್ಸಾತದಾಜ್ಲಯಾ ಪಶ್ಚಾಚಿತ್ರಕೂಟಗಿರಿಂ ಗತಃ || ೩೨ ॥ 

ಇದ ನ ಚಚ” 

ತದಾರಭ್ಯಾತ್ರ ವೈ ವಿಖ್ಯಾತಃ ಸೀತಾರಾಮಾಶ್ರಮಃ ಕಿಲ । 

ಕಾಮಿತಾರ್ಥಪ್ರದಃ ಪುಂಸಾಂ ಸರ್ವಪಾಪವಿನಾಶಕ್ಕತ್‌ ॥1 ೩೩ ॥ 

ತತ್ರ ಗತ್ವಾಚ ಯೇ ರಾಮಂ ಸೀತಾಲಕ್ಷ್ಮಣಸಂಯುತಂ । 

ಪೂಜಯಂತಿ ನರಾ ನಾರ್ಯೋ ಯಾಂತಿ ತೇ ರಾಮಸನ್ನಿಧಿಂ (1 ೩೪ ॥ 

ವಿಶ್ವಾಮಿತ್ರಾಶ್ರಮಸಸ್ಯಾಪ್ಯ್ಯತರೇ ವರ್ತತೇ ಮಹಾನ್‌ । 

ತಸ್ಮಿನ್ನಮನಮಾತ್ರೇಣ ಪಾಪಂ ನಶ್ಯತಿ ತತ್‌ಕ್ಷಣಾತ್‌ | ೩೫ ॥ 

ಯೇ 5ರ್ಚಯಂತಿ ನರಾ ಭಕ್ತ್ಯಾ ವಿಶ್ವಾಮಿತ್ರಂ ಮಹಾಮುನಿಂ । 

ಸರ್ವಾನ್ಯಾಮಾನವಾಷ್ಕಾಂತೇ ಬ್ರಹ್ಮಲೋಕಂ ವ್ರಜಂತಿ ತೇ ॥ A೬ ॥ 


ತತ್ರಾಚರಂತಿ ಗಾಯತ್ರ್ಯಾಃ ಪುರಶ್ಚರಣಮುತ್ತಮಮ್‌ । 
ಯೇ ತೇ ಪಾಪವಿನಿರ್ಮಕಾಃ ಪ್ರಯಾಂತಿ ಬ್ರಹ್ಮಣಃ ಪದಮ್‌ ॥ ೩೭ ॥ 
ತಸ್ಯಾಪ್ರ್ಯತ್ತರತಃ ಕುಂಡಂ ವರ್ತತೇ ಗೌತಮಾಶ್ರಮಃ | 


ಸಾಹಲ್ಯಸ್ತಿಷ್ಛತೇ ಯತ್ರ ಗೌತಮೋತಖಿಲಕರ್ಮಕ್ಸತ್‌ ॥1 ೩೮ ॥ 
ತಂ ನಮಸ್ಕಂತಿ ಯೇ ಲೋಕಾಃ ಪೂಜಯಂತಿ ಸುವಂತಿ ಚ । 

ಗೌತಮಸ್ಯ ಪ್ರಸಾದಾತ್ರೇ ಯಾಸ್ಯಂತಿ ಗತಿಮುತ್ತಮಾಮ್‌ 1೩೯ ॥ 
ತಸ್ಫೋದಗಾಶ್ರಮಶ್ಚಾಸಿ ಜಮದಗ್ನೇರ್ಮಹಾಮುನೇಃ । 

ರೇಣುಕಾಸಹಿತೋ ಯತ್ರ ಜಮದಗ್ಗಿರ್ವಿರಾಜತೇ ೪೦ ॥ 
ತಂ ಪೂಜಯಂತಿ ಯೇ ಲೋಕಾ ಭಕಾ ಡೆ ನಾನೋಪಸಾಧನೈಃ | 

ಪ್ರಸನ್ನೋ ಜಾಯತೇ ತೇಷಾಂ ಜಮದಗ್ನಿ! ಸರೇಣುಕಃ YO I 
ತತ್ರವಾಸಾಜ್ಯಪಾದ್ದಾನಾನ್ನಮನಾತ್ಲೂಜನಾದಪಿ । 

ಲಭಂತೇ ವಾಂಛಿತಂ ಲೋಕಾ ಇಹಾಮುತ್ರ ಚ ನಿಶ್ಚಿತಮ್‌ HW ೪೨ ॥ 
ವಶಿಷ್ಠಸ್ಯಾಶ್ರಮಃ ಪುಣ್ಯಸಸ್ಯಾಪೃತರತೋ ಮಹಾನ್‌ । 

ಅಸ್ತಿ ಯತ್ರ ಸಪತ್ನೀಕೋ ವಸಿಷ್ಠೋ ಮುನಿಸತಮಃ | ೪೩ ॥ 


ತತ್ರ ಗತ್ವಾಚ ಯೇ ಲೋಕಾ ಏರದ್ವಿತ್ರಿದಿನೋಷಿತಾಃ | 
ನಮಂತಿ ಪೂಜಯಂತ್ಶೇನಂ ಜೀವನ್ಮುಕ್ತಾ ಭವಂತಿ ತೇ I ೪೪ ॥ 


622 ಪ್ರಯಾಗಮಾಹಾತ್ಮ ಹಮ್‌ 
ಯತ್ನಿಂಚಿತುಕ್ಸತಂ ತತ್ರ ಕೃತಮಣ್ಣಸಿ ಭಕಿತಃ । 
ಸ್ನಾನದಾನಜಪಾರ್ಚಾದಿ ತದಾನಂತ್ಯಾಯ ಕಲ್ಪತೇ I ೪೫ ॥ 
ವರುಣಾಶ್ರಮಮಾರಭ್ಯ ಯಾವದ್ವಾಯವ್ಯಮಂಡಲಂ । 
ಖಷೀಣಾಮಪರೇಷ ಚ ಸಂತ್ಯಪ್ಪಾಶೀತಿರಾಶ್ರಮಾಃ W V೬ ॥ 
ಭಿನ್ನಶೋ ವರ್ಣನೇ ತೇಷಾಂ ಕಃ ಕಲ್ಪ ಸನಕಾದಯಃ | 
ನಮಸ್ಕುರ್ಯಾದತಸ್ತೇಭ್ಯೋ ಭಕ್ತಿಮಾನ್ಯಾತ್ರಿಕೋ ನರಃ ॥1 ೪೭. 


ಎದಿ 


ಏವಂ ಪಶ್ಚಿಮತೀರ್ಥಾನಿ ಕಥಿತಾನಿ ಯಥಾಮತಿ | 
ವಕ್ಷ 5ಥೋತರತೀರ್ಥಾನಿ ಶೃಣುದ್ವಮವಧಾನತಃ 11೪೮ ॥ 
॥! ಇತಿ ಚತುರಾಶೀತಿತಮೋನಧ್ಯಾಯಃ ॥ 
(1 ಎಂಬತ್ತನಾಲ್ಕನೆಯ ಅಧ್ಯಾಯವು ॥। 
ಶೇಷದೇವರು ಹೇಳಿದರು-- 
ಈ ಕಾಲೀಯತೀರ್ಥದ ಪಶ್ಚಿಮಭಾಗದಲ್ಲಿ ಎಲ್ಲಕಷ್ಟಗಳನ್ನುನಿವಾರಣೆ ಮಾಡತಕ್ಕ ಮತ್ತು 
ಎಲ್ಲ ಅನಿಷ್ಠಗಳನ್ನು ಹೋಗಲಾಡಿಸತಕ್ಕ ಮನೋಹರವಾದ ಚಕ್ರತೀರ್ಥವಿದೆ. ॥ ೧ ॥ ಈ 
ಪ್ರಾಂತ್ಯಕ್ಕೆ ಹೋಗಿ ಯಾರು ಪರಮಭಕ್ತಿಯಿಂದ ಸ್ನಾನ ಮಾಡುವರೋ ಅವರು 
ಸುದರ್ಶನಚಕ್ರದಂತೆ ಪ್ರಕಾಶಮಾನವಾದ ದೇಹವನ್ನು ಪಡೆದು ವೈಕುಂಠಕ್ಕೆ ಪ್ರಯಾಣ 
ಮಾಡುವರು. ॥೨ ॥। ಧರ್ಮಾತ್ಮರಾದ ಯಾರೇ ಆಗಲೀ ಅಲ್ಲಿದಾನ, ತಪಸ್ಸು ಹೋಮ ಮತ್ತು 
ಜಪಾದಿ ಸಾತ್ವಿಕಕಾರ್ಯಗಳನ್ನು ಮಾಡಿದರೆ ಅಪೇಕ್ಷಿತಫಲಗಳನ್ನೆಲ್ಲಾ! ಹೊಂದುವರು. ॥೩ ॥ ಅಲ್ಲಿ 
ಸುದರ್ಶನಚಕ್ರಮಂತ್ರವನ್ನು ಯಾರು ಜಪಿಸುತ್ತಾರೋ ಅವರಿಗೆ ಎಲ್ಲ ಕಲಸಗಳನ್ನು ಸಾಧಿಸಬಲ್ಲ 
ಸುದರ್ಶನಚಕ್ರವು ಅಧೀನವಾಗುವುದು. ॥ ೪ ॥ ಈ ತೀರ್ಥದ ಪಶ್ಚಿಮದಲ್ಲಿ ಅತ್ಯುತ್ತಮವಾದ 
ಪ್ರಸಿದ್ಧವಾದ ""ಸಿಂಧುಸಾಗರಸಂಗಮ'' ತೀರ್ಥವಿದೆ. ಹೇ ಸನಕಾದಿಗಳಾ! ಈ ತೀರ್ಥವು ಎಲ್ಲ 
ಪಾಪಗಳನ್ನುಪರಿಹರಿಸತಕ್ಕದ್ದುಮತ್ತುಪುಣ್ಯಕರವಾದದ್ದು ಇದರಲ್ಲಿಯಾರು ಸ್ನಾನ ಮಾಡುವರೋ 
ಅವರ ಪಾಪಗಳೆಲ್ಲಾ ಪರಿಹಾರವಾಗಿ ಅವರು ವಿಷ್ಣುಲೋಕಕ್ಕೆ ಹೋಗುವರು. ॥ ೫-೬ ।। ಇಲ್ಲಿ 
ಮಾಡಿದ ಯಾವ ಕಾರ್ಯವಾಗಲೀ ಅವು ಈ ತೀರ್ಥದ ಪ್ರಭಾವದಿಂದ ಸಾಗರದಷ್ಟು 
ಪುಣ್ಯಪ್ರದವಾಗಿ ಬೆಳೆಯುವುದು. ॥ ೭ ॥ ಇದಕ್ಕೆ ಉತ್ತರದಲ್ಲಿಪಂಚಪಾಂಡವತೀರ್ಥವಿದೆ. ಇದೂ 
ಉತ್ತಮವಾದ ತೀರ್ಥವು. ಇದರ ದಡದಲ್ಲಿಪಂಚಪಾಂಡವರು ವಾಸಮಾಡಿದ್ದರು. ಇದು ಅತ್ಯಂತ 
ಸುಖವನ್ನುಕೊಡತಕ್ಕದ್ದು. ಇದರ ಪ್ರಭಾವದಿಂದ ಅವರ ಮನೋರಥಗಳಲ್ಲಈಡೇರಿ ಶತ್ರುಗಳೂ 
ನಾಶವಾಗಿ, ರಾಜ್ಯವನ್ನು ಪಡೆದರು. ಈ ಕ್ಷೇತ್ರದ ಪ್ರಭಾವದಿಂದ ಅವರಿಗೆ ನಿತ್ಯವೂ ಶ್ರೀಕೃಷ್ಣನ 
ದರ್ಶನವು ಲಭ್ಯವಾಗುತ್ತಿತ್ತು ಇಲ್ಲಿ ಪಾಂಡವರ ಜೊತೆಯಲ್ಲಿದ್ದು ಈ ತೀರ್ಥದಲ್ಲಿ ಸ್ನಾನ 
ಮಾಡಿದವರು ಅಚ್ಯುತನಿಗೆ ಪ್ರಿಯರಾಗುವರು. ॥ ೮-೧೧ ॥ ಇಲ್ಲಿ ಯಾರು ಸ್ನಾನ ಮತ್ತು 
ದಾನಾದಿಸತ್ಕಾರ್ಯಗಳನ್ನು ಮಾಡಿ ಪಂಚಪಾಂಡವರ ಪೂಜೆಯನ್ನು ಮಾಡುವರೋ ಅವರ 
ಕಾರ್ಯಗಳಿಗೆ ಅಕ್ಚಯಫಲಗಳು ಲಭಿಸುವುವು. ॥ ೧೨ ॥ ಇದಕ್ಕೆ ಉತ್ತರದಲ್ಲಿ ಮೊದಲೇ 
ವರ್ಣಿಸಿರತಕ್ಕ ""ವರುಣಾಶ್ರಮವು'' ಇದೆ. ಇದು ಯಷಿಸಿದ್ದರುಗಳಿಂದ ತುಂಬಿದೆ. ಇದು ಎಲ್ಲರ 


ಅಧ್ಯಾಯ ೮೪ 623 


ಅಪೇಕ್ಷಿಕತವಾದ ಫಲವನ್ನುಕೊಡುತ್ತದೆ. ॥ ೧೩ ।। ವರುಣಾಶ್ರಮದಲ್ಲಿನ ಕುಂಡದಲ್ಲಿಸ್ನಾನ ಮಾಡಿ 
ಭಕ್ತಿಯಿಂದ ದಾನವನ್ನು ಮಾಡುವವರ ಅಪೇಕ್ಟೆಗಳೆಲ್ಲ ಸಿದ್ಧಿಸುವುವು ॥॥ ೧೪ ॥ ಅಲ್ಲಿ ಅನೇಕ 
ಪುಣ್ಯಕರವಾದ ಖಯಷ್ಯಾಶ್ರಮಗಳಿವೆ. ಅವುಗಳಲ್ಲಿ ಪ್ರಧಾನವಾಗಿರತಕ್ಕ ಪುಣ್ಯಕರವಾದ ಕೆಲವನ್ನು 
ವರ್ಣಿಸುತ್ತೇನೆ. ॥॥ ೧೫ ।। ವರುಣಾಶ್ರಮದ ಉತ್ತರಭಾಗದಲ್ಲಿ ಕಶ್ಯಪರ ಆಶ್ರಮವಿದೆ. ಅದು 
ನಾನಾವಿಧಗಳಾದ ಮರಗಳು ಮತ್ತು ಬಳ್ಳಿಗಳಿಂದ ಕೂಡಿದ್ದು ನೋಡಲಿಕ್ಕೆ ಆನಂದವನ್ನು 
ಉಂಟುಮಾಡುವುದು. ॥ ೧೬ ॥॥ ಪ್ರಪ್ರಥಮ ಸೃಷ್ಟಿಯನ್ನುಮಾಡುವ ಸಲುವಾಗಿ ಕಶ್ಯಪರು ಇಲ್ಲಿ 
ತಪಸ್ಸು ಮಾಡಿದರು. ಅದರ ಪ್ರಭಾವದಿಂದಲೇ ಕಶ್ಯಪರು ಕಾಶ್ಯಪೀಸೃಷ್ಟಿಯನ್ನು ಮಾಡಲು 
ಶಕರಾದರು. ॥ ೧೭ ॥ ಇಲ್ಲಿ ಹೋಗಿ ಯಾರು ಕಶ್ಯಪರನ್ನು ಪೂಜಿಸುತ್ತಾರೋ ಅವರಿಗೆ 
ಪುತ್ರಪೌತ್ರರು ಆದಿಯಾಗಿ ಸಂತತಿಯ ಅಭಿವೃದ್ಧಿಯಾಗುವುದು. ॥ ೧೮ ॥ ಇಲ್ಲಿ ಯಾರು 
ಒಂದು, ಎರಡು ಅಥವಾ ಮೂರು ರಾತ್ರಿಗಳ ವಾಸವನ್ನು ಮಾಡುವರೋ ಸಿದ್ದಿಗಳೆಲ್ಲವೂ ಅವರ 
ಅಂಗೈಯಲ್ಲಿಯೇ ಇರುವುದು. ॥। ೧೯ ॥ ಇದಕ್ಕೆ ಉತ್ತರದಲ್ಲಿ ಸ್ವಲ್ಪ ದೂರದಲ್ಲಿಯೇ ಎಲ್ಲ 
ಸಿದ್ಧಿಗಳನ್ನು ಕೊಡಬಲ್ಲ ಅತ್ರಿಯಷಿಗಳ ಆಶ್ರಮವಿರುವುದು. ಇಲ್ಲಿ ತನ್ನ ಹೆಂಡತಿಯಾದ 
ಅನಸೂಯಾದೇವಿಯೊಡನೆ ಅತ್ರಿಯಷಿಗಳು ವಾಸಮಾಡಿದ್ದರು. ॥॥ ೨೦ ॥ ಹಿಂದೆ ಇಲ್ಲಿ 
ಅತ್ರಿಖಷಿಗಳು ಪುತ್ರಾಪೇಕ್ಟೆಯಿಂದ ಬ್ರಹ್ಮವಿಷ್ಣುಮಹೇಶ್ವರರನ್ನು ಕುರಿತು ತಪಸ್ಸುಮಾಡಿದರು. 
ಬಹಳ ಕಾಲಮಾಡಿದ ಅವರ ತಪಸ್ಸಿನಿಂದ ತುಷ್ಪರಾದ ಈ ಮೂವರು ದೇವತೆಗಳ ಅನುಗ್ರಹದಿಂದ 
ದತ್ತಾತ್ರೇಯನೇ ಮೊದಲಾದ ಮಕ್ಕಳನ್ನು ಪಡೆದರು. ॥ ೨೧ ॥ ಆದ್ದರಿಂದ ಈ ಆಶ್ರಮದಲ್ಲಿ 
ಪುತ್ರಾಪೇಕ್ಷೆಯಿಂದ ಯಾರು ತಪಸ್ಸುಮಾಡುವರೋ ಅವರಿಗೆ ಅತ್ರಿಯಷಿಗಳ ಅನುಗ್ರಹದಿಂದ 
ಸತ್ತಂತಾನವು ಪ್ರಾಪವಾಗುವುದು. ॥। ೨೨ ॥॥ ಯಾರು ಅನಸೂಯಾದೇವಿಯಿಂದ ಕೂಡಿದ 
ಅತ್ರಿಯಷಿಗಳನ್ನು ಪೂಜಿಸುವರೋ ಮತ್ತು ಅಲ್ಲಸ್ವಲ್ಲವಾದರೂ ದಾನವನ್ನು ಮಾಡುವರೋ 
ಅವರು ತೆಮ್ಮ ಅಪೇಕ್ಟೆಗಳನ್ನೆಲ್ಲಾ ಹೊಂದುವರು. ॥ ೨೩ ॥ ಇದಕ್ಕೆ ಉತ್ತರದಲ್ಲಿ ಅತ್ಯಂತ 
ರಮಣೀಯವಾದ ಭರದ್ವಾಜಾಶ್ರಮವಿರುವುದು. ಇಲ್ಲಿ ಶ್ರೀಭರದ್ವಾಜಯಷಿಗಳು ತಪಸ್ಸನ್ನು 
ಮಾಡಿ ಪರಮಸಿದ್ದಿಯನ್ನು ಪಡೆದರು. ॥ ೨೪ ॥ ಎಲ್ಲಯಷಿಗಳೂ ಬರುವ ಮುನ್ನ ಇಲ್ಲಿಕೇವಲ 
ಭರದ್ವಾಜರ ಆಶ್ರಮವೊಂದೇ ಇದ್ದಿತು. ನಂತರ ಪಾಪರಹಿತರಾದ ಕಶ್ಯಪಾದಿ ಅನೇಕಯಷಿಗಳು 
ಇಲ್ಲಿಗೆ ಬಂದರು. ॥ ೨೫ ।। ಭರದ್ವಾಜನಿಂದ ಅಲ್ಲಿ "'ಭರದ್ವಾಜೇಶ್ವರ''ನು ಸ್ಥಾಪಿಸಲ್ಪಟ್ಟನು. ಈ 
ರುದ್ರದೇವರ ಮತ್ತುಭರದ್ವಾಜರ ದರ್ಶನದಿಂದ ಅಪೇಕ್ಷಿತ ಎಲ್ಲಕಾಮನೆಗಳೂ ಸಿದ್ಧಿಸುವುವು. 
|| ೨೬ ॥ ಭಕ್ತಿಯಿಂದ ಭರದ್ವಾ ಜೇಶ್ವರನನ್ನು ಮತ್ತು ಭರದ್ವಾಜರನ್ನೂ ಪೂಜಿಸುವವನು, ಅವರ 
ಅನುಗ್ರಹದಿಂದ ಸರ್ವ ಅಭೀಷ್ಟಗಳನ್ನು ಹೊಂದುವನು. ॥ ೨೭ ॥। ಪ್ರಯಾಗಕ್ಕೆ ಬಂದಿರುವ 
ಯಾವನಾಗಲೀ, ಈ ಭರದ್ವಾಜಾಶ್ರಮಕ್ಕೆ ಬರದಿದ್ದರೆ ಅವನ ಯಾತ್ರಾಫಲವು 
ಶೂನ್ಯವಾಗುವುದು. ಇದರಲ್ಲಿ ಸಂದೇಹವೇ ಬೇಡ. ॥1೨೮ ॥ ಒಂದು ರಾತ್ರಿಯಾಗಲೀ, ಮೂರು 
ರಾತ್ರಿಯಾಗಲೀ ಈ ಭರದ್ವಾಜಾಶ್ರಮದಲ್ಲಿಇದ್ದು ಜಪಾದಿಗಳಲ್ಲಿನಿರತರಾದವರ ಅಪೇಕ್ಟೆಗಳೆಲ್ಲಾ 
ಸಿದ್ಧವಾಗುವುವು. ॥ ೨೯ ॥ ಶೌನಕಾದಿಗಳೇ! ಈ ಭರದ್ವಾಜಾಶ್ರಮದ ಉತ್ತರಕ್ಕೆ, 
ಶ್ರೀಸೀತಾರಾಮಾಶ್ರಮವೆಂಬ ಮಹಾನಾಶ್ರಮವಿರುವುದು. ಇದರ ದರ್ಶನಮಾತ್ರದಿಂದಲೇ 
ಯಾತ್ರಿಕರು ರಾಮದೇವರಿಗೆ ಪ್ರಿಯರಾಗುವರು. ॥ ೩೦ ॥ ಶ್ರೀರಾಮನು ಸೀತಾದೇವಿ ಮತ್ತು 
ಲಕ್ಷ್ಮಣನೊಡನೆ ಅಯೋಧ್ಯಾವನ್ನು ಬಿಟ್ಟುದಂಡಕಾರಣ್ಯಕ್ಕೆ ದಶರಥನ ಆಜ್ಞಾದಿಂದ ಹೊರಟಾಗ 


624 ಪ್ರಯಾಗಮಾಹಾತ್ಮ್ಯಮ್‌ 


ಮೊದಲು ಭರದ್ವಾಜಾಶ್ರಮಕ್ಕೆ ಬಂದು ಈ ಸ್ಥಳದಲ್ಲಿಯೇ ಇದ್ದು ಅನಂತರ ಭರದ್ವಾಜರ 
ಆಜ್ಞಾದಿಂದ ಚಿತ್ರಕೂಟಕ್ಕೆ ತೆರಳಿದನು. ।। ೩೧-೩೨ ॥ ಅಲ್ಲಿಂದ ಆರಂಭವಾಗಿ ಈ ಸ್ಥಳವು 
"'ಸೀತಾರಾಮಾಶ್ರಮ''ವೆಂದು ಪ್ರಸಿದ್ಧಿಪಡೆದಿದೆ. ಈ ಆಶ್ರಮವು ಮನುಷ್ಯರ ಸಕಲಅಪೇಕ್ಟೆಗಳನ್ನು 
ಕೊಡುವುದಲ್ಲದೆ, ಸಕಲಪಾಪಗಳನ್ನೂಪರಿಹರಿಸುತ್ತದೆ. ।।೩೩ ।। ಈ ಆಶ್ರಮಕ್ಕೆ ಹೋಗಿ ಯಾರು 
ಸೀತಾಲಕ್ಷ್ಮ! ಣರೊಡನಿರುವ ಶ್ರೀರಾಮನನ್ನು ಪೂಜಿಸುತ್ತಾರೋ ಅಂತಹ ನರನಾರಿಯರು 
ವೈಕುಂಠಕ್ಕೆ ಪ್ರಯಾಣ ಮಾಡುವರು. ॥ ೩೪ ॥ ಇದಕ್ಕೆ ಉತ್ಪರದಲ್ಲಿ ಅತಿಶ್ರೇಷ್ಠವಾದ 
ವಿಶ್ವಾಮಿತಾ ಶ್ರಮವಿದೆ. ಇದನ್ನು ನೋಡಿ ನಮಸ್ಕಾರ ಮಾಡುವುದರಿಂದಲೇ ಎಲ್ಲಪಾಪಗಳೂ 
ತಕ್ಷಣವೇ ನಾಶವಾಗುವುವು. ॥॥೩೫ 11 ಯಾರು ಮಹಾಮುನಿಯಾದ ವಿಶ್ವಾಮಿತ್ರನನ್ನುಭಕಿಯಿಂದ 
ಅರ್ಚಿಸುತಾರೋ ಅವರು ಸಕಲ ಇಷ್ಟುರ್ಥಗಳನ್ನೂ ಪಡೆದು ಬ್ರಹ್ನಲೋಕವನ್ನೂ ಪಡೆಯುತ್ತಾರೆ. 
11೩೬ ॥ ವಿಶ್ವಾಮಿತ್ರರ ಆಶ್ರಮದಲ್ಲಿ ಗಾಯತ್ರೀಮಂತ್ರಗಳ ಪುರಶ್ಚರಣವನ್ನು ಆಚರಿಸಿದವರು 
ಪಾಪವಿಮುಕರಾಗಿ ಸಾಕ್ಟಾತ್‌ ಎಷ್ಟುವಿನ ಲೋಕಕ್ಕೆ ಹೋಗುವರು. ॥೩೭ । ಅದಕ್ಕೆ ಉತ್ತರದಲ್ಲಿ 
ಗೌತಮಾಶ್ರಮವಿದ್ದು ಅಲ್ಲಿ ಗೌತಮ ಕುಂಡವಿದೆ. ಈ ಆಶ್ರಮದಲ್ಲಿ ಗೌತಮರು ಪತ್ನೀ 
ಅಹಲ್ಯೆಯೊಡನೆ ಇದ್ದು ಎಲ್ಲರಿಗೂ ಆನಂದವನ್ನುಂಟುಮಾಡುತ್ತಿದ್ದರು. ॥ ೩೮ ॥ ಇವರನ್ನು 
ನಮಸ್ಕರಿಸಿ, ಪೂಜೆ ಮಾಡಿ ಮತ್ತು ಸೋತ್ರ ಮಾಡತಕ್ಕವರು ಗೌತಮರ ಪ್ರಸಾದದಿಂದ 
ಉತ್ತಮಗತಿಯನ್ನು ಹೊಂದುತ್ತಾರೆ. ॥ ೩೯ ॥ ಇದಕ್ಕೆ ಉತ್ತರದಲ್ಲಿ ಮಹಾಮುನಿಯಾದ 
ಜಮದಗ್ನಿಗಳ ಆಶ್ರಮವಿದೆ. ಅಲ್ಲಿ ಪತ್ನೀ ರೇಣುಕಾದೇವಿಯೊಡನೆ ಜಮದಗ್ನಿಯಷಿಗಳು 
ವಿರಾಜಮಾನರಾಗಿದ್ದಾರೆ. ॥। ೪೦ ।। ನಾನಾವಿಧಗಳಾದ ಪೂಜಾಸಾಮಗ್ರಿಗಳಿಂದ ಅವರನ್ನು 
ಯಾರು ಪೂಜಿಸುವರೋ, ಅವರಿಗೆ ರೇಣುಕಾಸಹಿತರಾದ ಜಮದಗ್ಗಿಗಳು ಪ್ರಸನ್ನರಾಗಿ ಅನುಗ್ರಹ 

ಮಾಡುವರು. ॥ ೪೧ ॥॥ ಅಲ್ಲಿವಾಸಮಾಡಿ, ಜಪ ಮಾಡಿ, ಅನ್ನದಾನ ಮಾಡಿ, ನಮಸ್ಕಾರ ಮತ್ತು 
ಪೂಜಾದಿಗಳನ್ನು ಮಾಡುವವರು ಈ ಲೋಕದಲ್ಲಿ ಅವರವರ ಅಪೇಕ್ಟೆಗಳನ್ನೆಲ್ಲಾ ಪಡೆದು 

ಪರಲೋಕದ ಆಸೆಗಳನ್ನೆಲ್ಲಾಹೊಂದುವರು, ಇದು ನಿಶ್ಚಯವು. ೪೨॥ ಇದಕ್ಕೆ ಉತ್ತರದಲ್ಲಿರುವ 

ವಸಿಷ್ಠರ ಆಶ್ರಮವು ಅತಿ ಉತ್ತಮವಾದುದು ಮತ್ತು ಪುಣ್ಯಕರವಾದುದು. ಇಲ್ಲಿ ಪತ್ನಿಯಾದ 

ಅರುಂಧತೀದೇವಿಯೊಡನೆ ವಸಿಷ್ಠರು ಇದ್ದಾರೆ. ೪೩ ॥ ಈ ಆಶ್ರಮಕ್ಕೆ ಹೋಗಿ ಯಾರು ಒಂದು, 

ಎರಡು ಅಥವಾ ಮೂರು ದಿವಸಗಳಿದ್ದು ಈ ಮಹಾಮುನಿಯನ್ನು ನಮಿಸಿ ಪೂಜಿಸುತ್ತಾರೋ 

ಅವರು ಜೀವನ್ನುಕ್ತರಾಗುತ್ತಾರೆ. ॥ ೪೪ ॥ ಈ ವಸಿಷ್ಠಾಶ್ರಮದಲ್ಲಿ ಅಣುವಿನಷ್ಟುಸಣ್ಣಪ್ರಮಾಣದ 

ಪುಣ್ಯಕಾರ್ಯವನ್ನು ಭಕಿಯಿಂದ ಮಾಡಿದವನು, ಅಂದರೆ ಸ್ನಾನ, ದಾನ ಮತ್ತು ಜಪಾದಿಗಳನ್ನು 

ಮಾಡಿದವನು ನಾಶವಾಗದ ಜ್ಞಾನಾನಂದಾದಿಸ್ವರೂಪವುಳ್ಳ ಮೋಕ್ಷವನ್ನು ಪಡೆಯುತ್ತಾನೆ. 

೪೫ ॥॥ ವರುಣಾಶ್ರಮದಿಂದ ಆರಂಭಿಸಿ ವಾಯುವಿನ ಆಶ್ರಮದ ತನಕ ಮಧ್ಯೆ ಎಂಬತ್ತೆಂಟು 

ಯಷ್ಯಾಶ್ರಮಗಳಿವೆ. ॥ ೪೬ ॥। ಇವುಗಳೊಂದೊಂದನ್ನೂ ಬಿಡಿಸಿ ಬಿಡಿಸಿ ಯಾರು ತಾನೇ 

ವರ್ಣಿಸಲು ಸಾಧ್ಯವು? ಆದ್ದರಿಂದ ಅವುಗಳನ್ನೆಲ್ಲಾ ಸೇರಿಸಿ ಸಾಕೆಲ್ಫೇನ ಯಾತ್ರಿಕನು 

ನಮಸ್ಕರಿಸಬೇಕು. ॥ ೪೭ ॥ ಯಪಷಿಗಳಿರಾ! ಈ ರೀತಿಯಾಗಿ ಪ್ರಯಾಗದ ಪಶ್ಚಿಮಭಾಗದ 

ತೀರ್ಥಗಳನ್ನು ಹೇಳಿದ್ದಾಯಿತು. ಇನ್ನು ಮುಂದೆ ಪ್ರಯಾಗದ ಉತ್ತರಕ್ಕೆ ಇರುವ ತೀರ್ಥಗಳನ್ನು 

ವರ್ಣಿಸುವೆ, ಕೇಳಿರಿ. 1 ೪೮ ॥ 


| ಎಂಬತ್ತನಾಲ್ಕನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಪಂಚಾಶೀತಿತಮೋನಧ್ಯಾಯಃ 1 ೮೫ ॥ 


ಶೇಷ ಉವಾಚ 
ಅಶ್ವಸ್ಥಾನಮಥೋ ವಕ್ಷ ವಾಯುಮಂಡಲಪೂರ್ವತಃ | 
ವಿಜಯೈಶ್ವ್ಚರ್ಯದಂ ಪುಂಸಾಂ ಸರ್ವಶತ್ರುವಿನಾಶನಮ್‌ uO 
ಪ್ರಯಾಗೇ ದಾನಮಾಹಾತ್ಮ್ಯಂ ಶ್ರುತ್ವಾನಂತಫಲಾನ್ಹಿತಮ್‌ । 
ಇಂದ್ರಃ ಕದಾಚಿದಾಗತ್ಯ ಹಯದಾನೇ ಮತಿಂ ದಧ್‌ೌ ॥೨॥ 
ಉಚಿ ತ ಃಶ್ರವಂಸಮಾನೀಯ ಹಯರತ್ನಂ ಪುರಂದರಃ | 
ಯದಾ ದಾತುಂ ಮನಶ್ಚಕ್ರೀ ತದಾ ವಿಧಿರವಿಘ್ನಯತ್‌ 1೩ ॥ 
ಅಶ್ವದಾನೇ ಸಮಾರಬ್ಬೇ ಬ್ರಹ್ಮಾದ್ಯಾ ದೇವತಾಸದಾ । 
ಗುರುಂ ಪ್ರಣಮ್ಯ ಪಪ್ರಚ್ಛುರ್ಹಯದಾನಸ್ಕ ಕಾರಣಮ್‌ 1೪॥ 


|| ಎಂಬತ್ತೈದನೆಯ ಅಧ್ಯಾಯವು [| 


ಶೇಷದೇವರು ಹೇಳಿದರು-- 

ಎಲ್ಫೆ ಶೌನಕಾದಿಗಳೇ! ವಾಯುಮಂಡಲದ ಪೂರ್ವಭಾಗದಲ್ಲಿ ""ಅಶ್ವಸ್ಥಾನ''ವೆಂಬ 
ಕ್ಷೇತ್ರವಿದೆ. ಇದು ಮನುಷ್ಯರಿಗೆ ಶತ್ರುನಾಶವನ್ನಲ್ಲದೆ ವಿಜಯವನ್ನೂ ಐಶ್ವರ್ಯವನ್ನೂ 
ತಂದುಕೊಡುತ್ತದೆ. ॥॥ ೧ ॥ ಪ್ರಯಾಗದಲ್ಲಿಮಾಡುವ ದಾನವು ಎಣೆಯಿಲ್ಲದಷ್ಟುಫಲಪ್ರದವೆಂದು 
ಕೇಳಿದ ಇಂದ್ರನು ಒಂದು ಬಾರಿ ಪ್ರಯಾಗಕ್ಕೆ ಬಂದು ಅಲ್ಲಿ ಕುದುರೆಗಳನ್ನು ದಾನ ಕೊಡಲು 
ನಿರ್ಧಾರಮಾಡಿದನು. ॥ ೨ ॥॥ ಯಾವಾಗ ಉಚ್ಛೆಃಶ್ರವಸ್ಥೆಂಬ ಅಶ್ವರತ್ನವನ್ನು ದಾನಕೊಡಲು 
ಇಂದ್ರನು ಮನಸ್ಸು ಮಾಡಿದನೋ ಆವಾಗ ಚತುರ್ಮುಖಬ್ರಹ್ಮದೇವರು ಅವನ ಈ ದಾನಕ್ಕೆ 
ವಿಘುವನ್ನುಂಟುಮಾಡಿದರು. ॥ ೩ ।। ಅಶ್ವದಾನವು ಪ್ರಾರಂಭವಾಗಲು ಬ್ರಹ್ನಾದಿದೇವತೆಗಳು 
ಬಂದು ತಮ್ಮ ಗುರುಗಳಾದ ಬೃಹಸ್ಪತ್ಯಾಚಾರ್ಯರನ್ನು ನಮಸ್ಕರಿಸಿ, ಈ ಹಯದಾನದ ಕಾರಣವನ್ನು 
ಕೇಳಿದರು. ॥। ೪ ॥ 


ಬ್ರಹ್ಮಾದಯ ಊಚುಃ 
ಮರುತ್ವಾನ್‌ ದಾನಶೂರೋ ಭೂತ್‌ ಪ್ರಯಾಗೇ ಭಗವನ್ಮುತಃ । 
ತತ್ತರ್ವಂ ವದ ಚಾಸ್ಮಾಕಂ ಯೇನ ನಶ್ಯೇತ ನೋ ಭಯಮ್‌ 11೫ ॥ 
ದಶಧೇನುಸಮೊ $ನಡ್ದಾನ್ನಶಭಿಸ್ಸಸಮೋ ಹಯಃ । 
ತಂ ಪ್ರಯಾಗೇ ತು ಯೋ ದದ್ಯಾನ್ನತ್ತದಂ ತತ್ಕರೇ ಸ್ಥಿತಮ್‌ ೬ ॥ 
ಸ್ವಪದಚ್ಯುತಿಭೀತೋ5ಹಂ ಪೃಚ್ಛಾಮಿ ತ್ವಾಂ ಬೃಹಸ್ಪತೇ । 
ನಿಶ್ಚಿತ್ಯ ಮನಸಾ ಸರ್ವಂ ಸಾದ್ದನಂ ಮೇ ನಿವಾರಯ I ೭ 
ಬ್ರಹ್ನಾದಿಗಳು ಹೇಳಿದರು 


"ಹೇ ಆಚಾರ್ಯರೇ! ಇಂದ್ರನು ದಾನಶೂರನೆಂದು ಪ್ರಸಿದ್ಧನಾಗಿದ್ದರೂ, ಪ್ರಯಾಗದಲ್ಲಿ 
40 625 


626 ಪ್ರಯಾಗಮಾಹಾತ್ಮ ಮ್‌ 


ಏತಕ್ಕಾಗಿ ದಾನಮಾಡಲು ಅಪೇಕ್ಷಿಸುತ್ತಾನೆ? ಪೂಜ್ಯರಾದ ತಾವು ವಿಚಾರಮಾಡಿ ಈ ವಿಷಯದ 
ಬಗ್ಗೆ ಎಲ್ಲವನ್ನೂ ಹೇಳಿರಿ. ಇದರಿಂದ ನಮ್ಮ ಭಯವು ನಿವಾರಣೆಯಾಗುವುದು. । ೫ ॥ ಹತ್ತು 
ಆಕಳುಗಳಿಗೆ ಒಂದು ವೃಷಭ ಮತ್ತುಹತ್ತುವೃಷಭಗಳಿಗೆ ಒಂದು ಕುದುರೆಯು ಸಮ. ಹೀಗಿರುವಾಗ 
ಪ್ರಯಾಗದಲ್ಲಿ ಯಾರು ಅಶ್ವವನ್ನು ದಾನ ಮಾಡುತ್ತಾರೋ ಅವನ ಕೈಯಲ್ಲಿ ನನ್ನ ಪದವಿಯು 
ಇರುವುದು. ॥। ೬ ॥ ಹೇ ಬೃಹಸ್ಟತಿಯೇ! ನನ್ನ ಪದವಿಗೆ ಎಲ್ಲಿ ಚ್ಯುತಿ ಬರುವುದೋ ಎಂಬ 
ಭಯದಿಂದ ನಿಮ್ಮನ್ನು ಪ್ರಶ್ನಿಸುತ್ತಿದ್ದೇನೆ. ಮನಸ್ಸಿನಲ್ಲಿ ಎಲ್ಲವನ್ನೂ ನಿಶ್ಚಯಿಸಿ ನನ್ನ ಭಯವನ್ನು 
ನಿವಾರಣೆ ಮಾಡಿ. ॥ ೭॥ 
ಬೃಹಸ್ಪತಿರುವಾಚ 

ಬಹುಧಾ ಮಾಧವಪ್ರೀತೈೈ ನ ಪದಪ್ರಾಪ್ತಯೇ ತವ । 

ಪ್ರಯಾಗೇ ಮಘವಾ ಬ್ರಹ್ನನ್ನಶಂ ದಾತುಂ ಸಮುದ್ಯತಃ ೮ ॥ 

ಗೌರವೀಂ ವಾಚಮಾಕರ್ಣ್ಯ ಸಂದಿಹಾನಸಥಾಷ್ಯಸ್‌ I 

ಅಶ್ವಂ ಸಂಸಂಭಯಾಮಾಸ ಬ್ರಹ್ಮಾ ಸಂಭನವಿದ್ಯಯಾ WE Wn 

ತತೋಸೌ ಜಡತಾಂ ಪ್ರಾಪ; ಸಮರ್ಥೋಪೇಂದ್ರವಾಜಿರಾಟ್‌ । 

ತಥಾಭೂತಂ ತಮಾಲಕ್ಷ್ಯ ಪಪ್ರಚ್ಛೇಂದ್ರೋಪಿ ವಾಕ್ಠತಿಮ್‌  ॥ ೧೦॥ 
ಬೃಹಸತ್ಯಾಚಾರ್ಯರು ಹೇಳಿದರು 

ಹೇಗೆ ಹೇಗೆ ಯೋಚಿಸಿದರೂ ಇಂದ್ರನು ಮಾಡುತಿರುವ ದಾನವು ಶ್ರೀಮಾಧವನ 

ಪ್ರೀತಿಗಾಗಿಯೇ, ನಿನ್ನ ಸ್ಥಾನವನ್ನು ಪಡೆಯುವುದಕ್ಕಾಗಿ ಅಲ್ಲ ಮಾಧವನನ್ನು ಪ್ರೀತಿ 
ಪಡಿಸುವುದಕ್ಕಾಗಿಯೇ ಇಂದ್ರನು ಪ್ರಯಾಗದಲ್ಲಿಕುದುರೆಯನ್ನು ದಾನ ಮಾಡುವನು..'' ॥1೮ ॥ 
ಬೃಹಸ್ಪತ್ಯಾಚಾರ್ಯರ ಮಾತಿನಿಂದ ಬ್ರಹ್ಮದೇವರ ಸಂದೇಹ ನಿವಾರಣೆಯಾಗಲಿಲ್ಲ; ಅವನು ಆ 
ಕುದುರೆಯನ್ನು ಸಂಭನವಿದ್ಯೆಯಿಂದ ಕಂಭದಂತೆ ಜಡವನ್ನಾಗಿ ಮಾಡಿದನು. ॥ ೯ ।। ಅನಂತರ 
ಇಂದ್ರನ ಆ ಅಶ್ವರಾಜವು ಸಮರ್ಥವಾಗಿದ್ದರೂ ಜಡವಾಯಿತು. ಆರೀತಿ ಜಡವಾದ 
ಕುದುರೆಯನ್ನುನೋಡಿ ಇಂದ್ರನು ಬೃಹಸ್ಫತ್ಯಾಚಾರ್ಯರನ್ನುಕೇಳಿದನು. ॥ ೧೦॥ 
ಇಂದ್ರ ಉವಾಚ 

ಸಮಾನೀತೋ ಮಯಾ ದಾತುಂ ಮಾಧವಪ್ರೀತಯೇ ಹಯಃ | 

ಪದಮಾತ್ರಂ ನ ಚಲತಿ ಪ್ರಯಾಗೇತಸ್‌ೌ ಕುತೋ ವದ ॥ ೧೧॥ 


ಇಂದ್ರನು ಹೇಳಿದನು 


"ಹೇ ಆಚಾರ್ಯರೇ! ಮಾಧವನ ಪ್ರೀತಿಗಾಗಿ ದಾನ ಮಾಡಲು ನಾನು ಈ ಕುದುರೆಯನ್ನು 
ತಂದೆನು. ಏತಕ್ಕಾಗಿ ಇದು ಒಂದು ಹೆಜ್ಜೆಯನ್ನೂಇಡಲಾರದಾಗಿದೆ, ಹೇಳಿರಿ9'' ॥ ೧೧ ॥ 


ಗುರುರುವಾಚ--- 
ಯಥಾ ಪೃಥೋಸ್ತ್ವಯಾ ಶಕ್ರ ಯಜ್ಞಾಶ್ಸೋ ಮುಷಿತಃ ಪುರಾ ॥ 
ತಥಾ ಧಾತ್ರಾಪಿ ದಾನಾಶಸವಾಯಂ ಸಂಭಿತೋ ಬಲಾತ್‌ I ೧೨ ॥ 


ಅಧ್ಯಾಯ ೮೫ 627 
ತಸ್ಮಾದುಪರಮಸ್ವ ತ್ವಂ ಪ್ರಯಾಗೇ ಹಯದಾನತಃ । 


ಪ್ರೀತ ಏವಾಸ್ತಿತೇ ಶಕ್ರ ಮಾಧವೋ ಭಕ್ತವತಲಃ Il ೧೩ ॥ 
ಪ್ರಯಾಗೇನಲ್ಬಂಚ ಯದ್ದಾನಂ ಪುಣ್ಯಾತಿಶಯಕಾರಣಂ । 

ಬ್ರಹ್ಮಾ ಬಿಭೇತಿ ಮಘವನ್ನೇತಸ್ಥಾತ್ವಪದಚ್ಯುತೇಃ ॥ ೧೪ ॥ 
ಏಕೇನೈವಾಶ್ಚದಾನೇನ ಪ್ರಾಪ್ಯತೇ ಬ್ರಹ್ಮಣಃ ಪದಮ್‌ । 
ಏಕೇನೈವಾಶ್ಚಮೇಧೇನ ಪುರುಹೂತಪದಂ ವ್ರಜೇತ್‌ 1 ೧೫ ॥ 
ಏಕೇನ ಧೇನುದಾನೇನ ಲಕ್ಷಗೋದಾನಜಂ ಫಲಮ್‌ । 

ಏಕೇನ ವೃಷದಾನೇನ ಕೈಲಾಸೇ ವಸತೇ ನರಃ I ೧೬ I 


ಏವಂ ಸರ್ವಾಣಿ ದಾನಾನಿ ಪ್ರಯಾಗೇಷು ಶತಾಧಿಕಮ್‌ । 
ಫಲಂ ಯಚ್ಛತಿ ದೇವೇಂದ್ರ ವಿಘ್ನಂ ಕುರ್ವಂತ್ಯತೋsಮರಾಃ ॥೧೭॥ 
ಯೇತತ್ರ ದಾನಂ ಕರ್ತುಕಾಮಾಸ್ತಾನನ್ಯತ್ರ ನಯಂತಿ ತೇ । 


ಕಾರಯಂತಿ ಚ ದಾನಾನಿ ತೀರ್ಥೇ ವಾಸವ ಭಂಗುರೇ 1 ೧೮ ॥ 
ಮಾಧವೀಯಾ ಕೃಪಾ ಯಸ್ಥಿನರಿಪೂರ್ಣಾ ಭವಿಷ್ಯತಿ | 
ದಾನಂ ಘಟೇತ ತಸೈ ವ ಪ್ರಯಾಗೇ ಮಾಧವಪ್ರಿಯೇ 1೧೯ ॥ 


ಬೃಹಸ್ಪತ್ಯಾಚಾರ್ಯರು ಹೇಳಿದರು 

"ಇಂದ್ರನೇ, ನೀನು ಯಾವ ರೀತಿ ಪೃಥುರಾಜನ ಯಜ್ಞಾಶ್ವವನ್ನು ನಿನ್ನ ಸ್ಥಾನಕ್ಕೆ ಎಲ್ಲಿ ಚ್ಯುತಿ 
ಬರುವುದೋ ಎಂಬ ಭಯದಿಂದ ಅಪಹಾರ ಮಾಡಿದ್ದೆಯೋ ಅದೇ ರೀತಿ ಈಗ ಚತುರ್ಮುಖ 
ಬ್ರಹ್ಮನು ಅವನ ಪದವಿಗೆ ನೀನು ಎಲ್ಲಿ ಚ್ಯುತಿಯನ್ನುಂಟುಮಾಡುವಿಯೋ ಎಂದು ಹೆದರಿ ನಿನ್ನ 
ಕುದುರೆಯನ್ನು ಜಡವಾದುದ್ದನ್ನಾಗಿ ಮಾಡಿದ್ದಾನೆ. ॥ ೧೨ ।। ಆದ್ದರಿಂದ ಇಂದ್ರನೇ! ನೀನು ' 
ಹಯದಾನವನ್ನು ಪ್ರಯಾಗದಲ್ಲಿ ಬಿಟ್ಟುಬಿಡು. ಭಕ್ತವತ್ಸಲನಾದ ಮಾಧವನು ನಿನ್ನ ವಿಷಯದಲ್ಲಿ 
ಪ್ರೀತನಾಗಿಯೇ ಇದ್ದಾನೆ. ॥ ೧೩ ॥ ಪ್ರಯಾಗದಲ್ಲಿ ಮಾಡಿದ ಅಲ್ಪ ದಾನವೂ ಪುಣ್ಯದ 
ಅತಿಶಯಕ್ಕೆ ಕಾರಣವಾಗುವುದು. ಇಂದ್ರನೇ! ನೀನು ಮಾಡುವ ಈ ದಾನದಿಂದ ತನ್ನ 
ಪದಚ್ಯುತಿಯಾಗುವುದೆಂದು ಬ್ರಹ್ಮನು ಹೆದರುತಿದ್ದಾನೆ. ॥ ೧೪ ॥ ಪ್ರಯಾಗದಲ್ಲಿ ಒಂದೇ 
ಕುದುರೆಯ ದಾನದಿಂದಲೇ ಬ ್ರಿಹ್ನನ ಪದವಿಯು ಪ್ಪಾ ್ರಿಪ್ರವಾಗುವದು ಮತ್ತುಒಂದು ಅಶ್ವಮೇಧ 
ಯಾಗದಿಂದಲೇ ಇಂದ್ರಪದವಿಯು ಲಭ್ಯವಾಗುವುದು. ॥ ೧೫ ॥ ಒಂದು ಗೋವಿನ ದಾನದಿಂದ 
ಲಕ್ಷ ಗೋದಾನದ ಫಲವು ಸಿಗುವುದು, ಒಂದು ವೃಷಭದಾನದಿಂದ ಕೈಲಾಸದಲ್ಲಿ ವಾಸವು 
ಲಭ್ಯವಾಗುವುದು. ॥। ೧೬ ॥ ದೇವೇಂದ್ರನೇ! ಈ ರೀತಿಯಾಗಿ ಪ್ರಯಾಗದಲ್ಲಿ ಮಾಡಿದ 
ಒಂದೊಂದು ದಾನವೂ ನೂರರಷ್ಟು ಫಲದಾಯಕವು. ಈ ಕಾರಣಕ್ಕಾಗಿಯೇ ದಾನ 
ಮಾಡುವವರಿಗೆ ದೇವತೆಗಳು ಪ್ರಯಾಗದಲ್ಲಿವಿಫುವನ್ನುಂಟುಮಾಡುತ್ತಾರೆ. ॥ ೧೭ ॥ ಇಲ್ಲಿದಾನ 
ಮಾಡಲು ಪ್ರವೃತ್ತರಾದವರನ್ನು ದೇವತೆಗಳು ಬೇರೆ ಕಡೆಗೆ ಅಲ್ಲಿ ದಾನಕೊಡೆಂದು ಹೇಳುತ್ತಾ 
ಒಯ್ಯುತ್ತಾರೆ. ಬೇರೆ ಕಡೆ ಮಾಡಿದ ದಾನದ ಫಲವು ನೀರುಗುಳ್ಳೆಯಂತೆ ಕ್ಷಣಭಂಗುರವಾದದ್ದು 
॥ ೧೮ ॥ ಯಾರ ಮೇಲೆ ಮಾಧವನ ಕೃಪೆಯು ಪರಿಪೂರ್ಣವಾಗಿದೆಯೋ ಅವನಿಂದಲೇ 
ಮಾಧವನ ಪ್ರಯ ಕ್ಷೇತ್ರವಾದ ಪ್ರಯಾಗದಲ್ಲಿದಾನವು ಜರುಗುತ್ತದೆ. ॥ ೧೯॥ 


628 ಪ್ರಯಾಗಮಾಹಾತ್ಮ್ಯಮ್‌ 

ಶೇಷ ಉವಾಚ 
ಇತಿ ವಾಕ್ಯಂ ಗುರೋಃ ಶ್ರುತ್ವಾ ಪ್ರಸನ್ನಹೃದಯಾಂಬುಜಃ । 
ಇಂದ್ರೋ ಪಿ ವಿರತೋ ದಾನಾತ್‌ ಪ್ರೀತ್ಯಾ ಚಾತ್ಮಭುವಸಥಾ ॥ ೨೦॥ 
ತದಾರಭ್ಯ ಹರೇಸತ್ರ ವರ್ತತೇ ಸಂಭಿತೋ ಹಯಃ | 


ತಸ್ಯ ಪೂಜನಮಾತ್ರೇಣ ಸಂಪ್ರೀಣಾತಿ ಶಚೀಪತಿಃ 1 ೨೧ ॥ 
ಪರಿಕ್ರಮಂತಿ ಯೇ ಲೋಕಾಃ ಪೂಜಯಿತ್ವಾತು ತಂ ಹಯಮ್‌ । 
ಪ್ರದಕ್ಷಿಣೀಕೃತಂ ಜೆ ಕ್ಲೇಯಮೇತೈರವನಿಮಂಡಲಮ್‌ ॥| ೨೨ ॥ 
ತಸ್ಕೈವ ನಿಕಟೇ ಪೂರ್ವೇ ವೃಷರೂಪೋಶಸ್ತಿ ಧರ್ಮರಾಟ್‌ । 

ತಸ್ಯ ದರ್ಶನಮಾತ್ರೇಣ ಧರ್ಮಿಷ್ಠೋ ಜಾಯತೇ ನರಃ ॥1 ೨೩ ॥ 
ತಂ ಯೇ 5ರ್ಚಯಂತಿ ಮನುಜಾ ಧರ್ಮರಾಜಂ ಯತವ್ರತಾಃ | 
ವಾಂಛಿತಂ ಫಲಮಾಯಾಂತಿ ಧರ್ಮಸೇಭ್ಯಃ ಪ್ರಸೀದತಿ |1 ೨೪ ॥॥ 
ತಸ್ಯಾಪಿ ಪೂರ್ವದಿಗ್ಬಾಗೇ ವಾಸುಕೇರುತರೇ ತಥಾ । 

ಅಸ್ತಿ ಭೋಗವತೀತೀರ್ಥಂ ದರ್ಶನಾದಘನಾಶನಮ್‌ I ೨೫ ॥ 
ಯದಾಸಿಮಾಧವಾಭ್ಯಾಶೇ ಸರ್ವಪಾತಾಲವಾಸಿನಃ । 

ಸಮಾಯಾತಾಸದಾ ಸೋಪಿ ಸಮಾಯಾತೋ ಧರಾತಲಾತ್‌ || ೨೬ ॥ 


ಶೇಷದೇವರು ಹೇಳಿದರು. 


ಬೃಹಸ್ಪತ್ಯಾಚಾರ್ಯರ ಮಾತುಗಳನ್ನು ಕೇಳಿ ಇಂದ್ರನ ಮನಸ್ಸಿಗೆ ಹರ್ಷವಾಯಿತು. ತಾನು 
ದಾನದದಶೆಯಿಂದ ನಿವೃತ್ತನಾದನು. ಬ್ರಹ್ಮದೇವರೂ ಸಂತುಷ್ಠರಾದರು. ।೨೦ ।। ಅವತಿನಿಂದಲೂ 
ಇಂದ್ರನ ಆ ಕುದುರೆಯು ಅಲ್ಲಿಯೇ ಜಡವಾಗಿ ಇದೆ. ಅದನ್ನುಪೂಜೆಮಾಡುವದರಿಂದಇಂದ್ರನಿಗೆ 
ಸಂತೋಷವಾಗುವುದು. ॥೨೧॥। ಯಾರು ಈ ಕುದುರೆಯನ್ನು ಪ್ರದಕ್ಷಿಣೆಮಾಡುವರೋ ಮತ್ತು 
ಪೂಜಿಸುತ್ತಾರೋ ಅವರು ಇಡೀ ಭೂಮಂಡಲವನ್ನೇ ಪ್ರದಕ್ಷಿಣೆ ಮಾಡುತ್ತಾರೆಂದು ತಿಳಿಯಬೇಕು. 
॥ ೨೨ ॥ ಈ ಕುದುರೆಯ ಪೂರ್ವಕ್ಕೆ ಹತ್ತಿರದಲ್ಲಿಯೇ ಯಮಧರ್ಮರಾಜನು ಎತ್ತಿನ 
ರೂಪದಲ್ಲಿದ್ದಾನೆ. ಇದರ ದರ್ಶನಮಾತ್ರದಿಂದಲೇ ಜೀವಿಗಳು ಧರ್ಮಿಷ್ಠರಾಗುತ್ತಾರೆ. ॥ ೨೩ । 
ವ್ರತದ ದೀಕ್ಷೆಯಿಂದ ಯಾರು ಈ ಧರ್ಮರಾಜನನ್ನುಪೂಜಿಸುತ್ತಾರೋ ಅವರು ಅಪೇಕ್ಟಿಸಿದ್ದನ್ನೆಲ್ಲಾ 
ಹೊಂದುವರು ಮತ್ತು ಧರ್ಮವು ಅವರಿಗೆ ಒಲಿಯುವುದು. ॥ ೨೪ ॥ ಇದರ ಪೂರ್ವಕ್ಕೆ, 
ವಾಸುಕೀತೀರ್ಥದ ಉತ್ತರಕ್ಕೆ ಭೋಗವತೀ ತೀರ್ಥವಿದೆ. ಇದರ ದರ್ಶನದಿಂದ ಪಾಪಗಳು 
ಪರಿಹಾರವಾಗುವುವು. ॥ ೨೫ ।। ಅಸಿಮಾಧವನ ಆಶ್ರಮದ ಸಮೀಪದಲ್ಲಿ ಹಿಂದೆ ಸಮಸರಾದ 
ಪಾತಾಲವಾಸಿಗಳು ಬಂದು ತಂಗಿದ್ದರು. ಆಗ ಮಾಧವನೂ ಅಲ್ಲಿಗೆ ಬಂದಿದ್ದನು. ॥ ೨೬ ॥1 


ಸನಕಾದಯ ಊಚುಃ: 


ಕಸ್ಥಾತ್ಬೋಗವತೀತ್ಕಾಖ್ಯಾಂ ಪ್ರಾಪ ಸಾ ನಾಗರಾಟ್‌ ಪ್ರಭೋ । 
ತನ್ನಃ ಕಥಯ ಬೋಧಾಯ ಬುದ್ಧಾರ್ಥೋ ಯಾತಿ ಪುಣ್ಯತಾಮ್‌ 1 ೨೭ ॥ 


ಅಧ್ಯಾಯ ೮೫ 629 


ಸನಕಾದಿಗಳು ಹೇಳಿದರು. 

"ಹೇ ಪ್ರಭುವಾದ ನಾಗರಾಜರೇ! ಈ ತೀರ್ಥಕ್ಕೆ ಭೋಗವತೀ ಎಂಬ ಹೆಸರು ಹೇಗೆ 
ಬಂದಿತು? ಇದನ್ನು ನಮಗೆ ಹೇಳಿರಿ. ಇದನ್ನು ತಿಳಿಯುವುದೂ ಪುಣ್ಯಕರವೇ'' ಎಂದರು. 
1೨೭ 


ಶೇಷ ಉವಾಚ 
ಯದಾ ನಿಪತಿತಾ ಗಂಗಾ ಸ್ವಸ್ಥ ಪಾತಾಲಮಾಗತಾ । 
ಮಮ ಭೋಗೇ ಮುನಿಂದ್ರಾ: ಸಾ ತಸ್ಮಾತ್‌ ಭೋಗವತೀ ಸತಾ ॥ ೨೮ ॥ 
ಸ್ಪರ್ಗೇ ಮಂದಾಕಿನೀ ಪ್ರೋಕ್ತಾ ಮಂದಗತ್ಯಾ ಪತಾಕಿನೀ । 


ಗಾಂ ಗತಾ ಗೀತಯಾ ಗಂಗಾ ತಸ್ಥಾತ್‌ತ್ರಿಪಥಗಾ ಸ್ಮೃತಾ ॥| ೨೯ ॥ 
ಭಗೀರಥಸಮಾನೀತಾ ಪ್ರೋಕ್ತಾ ಭಾಗೀರಥೀತಿ ಚ । 

ಜಹ್ನುಪೀತಪರಿತ್ಯಕ್ತಾ ಜಾಹ್ನವೀತಿ ಚ ಗೀಯತೇ 1 ೩೦ ॥ 
ವಿಷ್ಣಪಾದಾತ್ವಭೂತತ್ಪಾದ್ದೆ ಪಸವೀತಿ ಚ ಕೀರ್ತ್ಯತೇ । 

ಇತ್ಯನೇಕವಿಧೇಯಾ ಸಾ ವಸುತೋ ಬ್ರಹ್ಮರೂಪಿಣೀ 1 ೩೧ 
ಏವಂ ಭೋಗವತೀ ತೀರ್ಥಂ ವರ್ತತೇ ಕಾಮಿತಪ್ರದಮ್‌ । 

ತತ್ರ ಸ್ನಾತ್ವಾ ಚ ಪೀತ್ವಾ ಚ ಸರ್ವಾನ್ಯಾಮಾನವಾಪ್ನುಯಾತ್‌ ॥1 ೩೨ ॥ 
ಯತ್ವಿಂಚಿತ್ತುಕ್ಳತಂ ಕರ್ಮ ಕೃತಂ ಭೋಗವತೀಹ್ರದೇ । 
ಸ್ನಾನದಾನಜಪಾರ್ಚಾದಿ ತದಕ್ಷಯಮುದಾಹೃತಮ್‌ I ೩೩ ॥ 
ತಸ್ಯಾಭ್ಯಾಶೇ ಪರಂ ಪುಣ್ಯಮಸ್ತಿ ವಾಸುಕಿಮಂಡಲೇ । 

ಮಮ ಸ್ಥಾನಂ ಚ ತತ್ರೈವ ವರ್ತತೇ ಸನಕಾದಯಃ I ೩೪ ॥ 
ಪುರಾ ತತ್ರ ತಪಸ್ತೇಪೇ ದಿವೋದಾಸೋ ಮಹಾತಪಾಃ । 
ಷಷ್ಠಿವರ್ಷಸಹಸ್ರಾಣಿ ಮಹಾರಾಧನತತ್ತರಃ (1 ೩೫ ॥ 
ಪ್ರಾದುರಾಸಮಹಂ ತತ್ರ ಫಣಾಮಂಡಲಮಂಡಿತಃ ॥ 

ದೃಷ್ಟ್ವಾ ತುಷ್ಟಾವ ಮಾಂ ತತ್ರ ದಿವೋದಾಸಃ ಕೃತಾಂಜಲಿಃ ll ೩೬ ॥ 


ಶ್ರೀ ಶೇಷದೇವರು ಹೇಳಿದರು 

ಗಂಗೆಯು ಊರ್ಧ್ವಲೋಕಗಳಿಂದ ಅಧೋಲೋಕಗಳಿಗೆ ಇಳಿದುಬಂದಾಗ ಪಾತಾಳಕ್ಕೆ 
ಬಿದ್ದಳು. ಆಗ ಅವಳು ನನ್ನ ದೇಹದ ಮೇಲೆ ಬಿದ್ದು ಅಲ್ಲಿಯೇ ಇದ್ದುಬಿಟ್ಟಳು. ಆದ್ದರಿಂದ ಅವಳಿಗೆ 
""ಭೋಗವತೀ'' ಎಂಬ ಹೆಸರು ಬಂದಿತು. ॥ ೨೮ ॥। ಇವಳು ಮಂದಗತಿಯಿಂದ ಸ್ವರ್ಗದಲ್ಲಿ 
ಹರಿಯುವುದರಿಂದ ಮಂದಾಕಿನೀ ಎಂದು, ಪಾತಾಳದಲ್ಲಿ ಹರಿಯುವವಳಾದ್ದರಿಂದ ಪತಾಕಿನೀ, 
ಭೋರ್ಗರೆಯುತ್ತಾ ಹರಿಯುವುದರಿಂದ ಗಂಗಾ ಎಂದೂ ಮತ್ತು ಮೂರು ಲೋಕಗಳಲ್ಲೂ 
ಹರಿಯುವವಳಾದ್ದರಿಂದ ತ್ರಿಪಥಗಾ ಎಂದೂ ಹೆಸರುಳ್ಳವಳು. ॥ ೨೯ ॥ ಭಗೀರಥನು ಇವಳನ್ನು 
ಸ್ವರ್ಗದಿಂದ ಭೂಮಿಗೂ ಮತ್ತು ಭೂಲೋಕದಿಂದ ಪಾತಾಳಕ್ಕೂ ಕರೆತಂದಿದ್ದರಿಂದ ಇವಳಿಗೆ 


630 ಪ್ರಯಾಗಮಾಹಾತ್ಚ್ಯಮ್‌ 


ಭಾಗೀರಥೀ ಎಂದು, ಜಹ್ನುಯಷಿಯು ಪಾನಮಾಡಿ ಬಿಟ್ಟಿದ್ದರಿಂದ ಜಾಹ್ನವೀ ಎಂದು 
ಹೆಸರಾಯಿತು. 1೩೦ । ವಿಷ್ಣುಪಾದದಲ್ಲಿಹುಟ್ಟಿದ್ದರಿಂದ ""ವೈಷ್ಣವೀ'' ಎಂದು ಹೆಸರಾಯಿತು. ಈ 
ರೀತಿಯಾಗಿ ಗಂಗೆಯು ಅನೇಕ ಹೆಸರಿನಲ್ಲಿ ಕರೆಯಲ್ಪಟ್ಟಿದ್ದಾಳೆ. ಆದರೆ ವಾಸ್ತವವಾಗಿ ಅವಳು 
ಸಾಕ್ಷಾತ್‌ ಪರಬ್ರಹ್ಮನ ಸ್ವರೂಪಳೇ. (ಪರಬ್ರಹ್ಮನ ಸನ್ನಿಧಾನಕ್ಕೆ ಪಾತ್ರಳೆಂದರ್ಥ) ॥ ೩೧ ॥ ಈ 
ರೀತಿಯಾದ ಭೋಗವತೀತೀರ್ಥವು ಅಲ್ಲಿ ಇದೆ. ಇದು ಅಪೇಕ್ಷಿಸಲ್ಲಟ್ಟದ್ದನ್ನು ಕೊಡುವುದು. 
ಅದರಲ್ಲಿ ಸ್ನಾನಮಾಡಿದವರೂ, ಆ ಜಲವನ್ನು ಪಾನಮಾಡಿದವರೂ ಎಲ್ಲಾ ಅಪೇಕ್ಟೆಗಳನ್ನೂ 
ಪಡೆಯುವರು. ॥।೩೨।। ಸ್ನಾನ, ದಾನ, ಜಪ, ಅರ್ಚನೆ ಮುಂತಾದ ಅಲ್ಪಸ್ವಲ್ಪಸತ್ಕಾರ್ಯಗಳನ್ನು 
ಭೋಗವತೀಕುಂಡದಲ್ಲಿಮಾಡಿದರೆ ಅದರ ಫಲ ಅಕ್ಷಯವಾಗುವುದೆಂದು ಹೇಳಲ್ಪಟ್ಟಿದೆ. (೩೩ ॥1 
ಎಲೈ! ಸನಕಾದಿಗಳಿರಾ, ಅದರ ಸಮೀಪದಲ್ಲಿ ವಾಸುಕಿ ಮಂಡಲದಲ್ಲಿ ಮಹಾಪುಣ್ಯಕರವಾದ ನನ್ನ 
ಸ್ಥಾನವೂ ಇದೆ. ಹಿಂದೆ, ಮಹಾತಪಸ್ವಿಯಾದ ದಿವೋದಾಸನು ಈ ಭೋಗವತೀ ತೀರ್ಥದ 
ತೀರದಲ್ಲಿ ತಪಸ್ಸು ಮಾಡಿದನು. ನನ್ನ ಆರಾಧನೆಯಲ್ಲೇ ತತ್ತರನಾಗಿ ಅರವತ್ತುಸಹಸ್ರ ವರ್ಷಗಳು 
ತಪಸ್ಸನ್ನಾಚರಿಸಿದನು. ॥ ೩೪-೩೫ ।। ನನ್ನಬಹುಫಣಿಗಳೊಡನೆ ನಾನು ಅವನಿಗೆ ಪ್ರತ್ಯಕ್ಷನಾದೆನು. 
ದಿವೋದಾಸನು ಕೈ ಜೋಡಿಸಿಕೊಂಡು ನನ್ನನ್ನುಸೋತ್ರದಿಂದ ಸಂತೋಷಗೊಳಿಸಿದನು. ॥೩೬ ॥1 
ದಿವೋದಾಸ ಉವಾಚ 
ನಮಾಮಿ ತ್ವಾಂ ಶಾಶ್ವತಂ ಶೇಷರಾಜಂ 
ವಿಶ್ವೋತ್ಪತಿಸ್ಥಾನಸಂಹಾರಹೇತುಂ | 
ನಾಗೇಶಂ ತ್ವಾಂ ಸರ್ಪನಾಥಂ ಹ್ಯನಂತಂ 
ಸರ್ವಾಧ್ಯಕ್ಷಂ ವಾಸುಕಿಂ ತ್ವಾಂ ನಮಾಮಿ 1೩೭ ॥ 
ಫಣಿನಂಫಣೇಂದ್ರಂ ಫಣಿನಾಂ ಗಣೈರ್ಯುತಂ 
ಫಣಾತಪತ್ರಂ ಫಣಿರಾಜರಾಜಿತಮ್‌ । 
ಫಣಾಸಹಸ್ರಸ್ಥಕಿರೀಟಶಕೋಭಿತಂ 
ತಂ ವಾಸುಕಿಂ ದೇವಮಹಂ ಪ್ರಪದ್ಯೇ 1 ೩೮ ॥ 
ಬಿಭರ್ತಿ ಯಂ ವೈ ಸತತಂ ಮಹೇಶೋ 
ಬಿಭರ್ತಿ ಯಂ ವೃ ಶಿರಸಾ ಗಣೇಶಃ । 
ನಮಂತಿ ಯಂ ವೈ ದಿನಕ್ಛತುರೇಶಾ- 
ಸಂ ವಾಸುಕಿಂ ತ್ವಾಮಹಮಾನತೋಶಸ್ಥಿ 11೩೯॥ 
ಯೇ ದೇಹಭಾಜಾಂ ಪ್ರಣಿಧಾಯ ಕುಂಡಲೀಂ 
ನಾರೀಷು ಯಾ ಕುಂಡಲಿನೀತಿ ಗೀಯತೇ । 
ಕುರ್ವಂತ್ಯುಪರ್ಯಸ್ಯ ಬಲೇನ ಯೋಗಿನೋ 
ಯೋಗಸ್ಯ ಸಿದ್ಧಿಂ ತಮಹಂ ನತೋಸಸ್ಟ್ರ 1೪೦ ॥ 
ಅಭಿನವತರರೂಪಂ ಗೂಢಪಾದಂ ಫಣೀಂದ್ರಂ 
ಸುನಯನಶ್ರುತಿಯುಕಂ ಖ್ಯಾತಕಾಕೋದರಂ ತಮ್‌ । 


ಅಧ್ಯಾಯ ೮೫ ದ 631 
ಅವಿದಿತಗತಿಮಂತಂ ಸರ್ಪರಾಜಂ ದ್ವಿಜಿಹ್ಟಂ 


ಸಕಲಭುವನವೀರಂ ವಾಸುಕಿಂ ತ್ವಾಂ ನಮಾಮಿ 11 ೪೧ ॥ 
ಸುವತೀತಿ ದಿವೋದಾಸೇ ಸುಪ್ರಸನ್ನಃ ಕೃತಾಂಜಲ್‌ । 
ಸೋತ್ರೇಣ ಪರಭಕ್ತ್ಯಾಹಮವೋಚಮನಘಾ ಇತಿ Hl ೪೨ ॥ 
ದಿವೋದಾಸನು ಹೇಳಿದನು 


ಅನೇಕ ಕಲ್ಪಗಳ ಆಯಸ್ಸಿದ್ದುಶಾಶ್ವತನೆಂದು ಖ್ಯಾತಿ ಪಡೆದವರೇ! ಶೇಷ ಎಂಬ ಹೆಸರಿನಿಂದ 
ವಿರಾಜಮಾನರಾಗಿರುವವರೇ! ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯವನ್ನುಂಟುಮಾಡುವ 
ಸಂಕರ್ಷಣದೇವರನ್ನು ಅಂತರ್ಯಾಮಿಯಾಗಿ ಉಳ್ಳವರೇ! ಸರ್ಪಗಳಿಗೆಲ್ಲಾ 
ಅಧಿಪತಿಯಾಗಿರುವವರೇ! ವಾರುಣೀದೇವಿಗೆ ಪತಿಯಾಗಿರುವವರೇ! ಅನಂತನೆಂಬ 
ಹೆಸರುಳ್ಳವರೇ! ಎಲ್ಲರಿಗೂ ಶೆ ಶ್ರೇಷ್ಠರಾಗಿರುವವರೇ! ಮತ್ತು ವಾಸಸುಖವನ್ನು ಕೊಡುವುದರಿಂದ 
ವಾಸುಕಿ ಎರಿಬ ನಾಮವುಳ್ಳವರೇ। ನಿಮಗೆ ನಮಸ್ಕಾ ರಗಳು. ॥ 1೩೭ |! ಹೆಡೆಯಿಂದ ““ಫಣಿ'' ಎಂದು 
ಕರೆಯಲ್ಪಟ್ಟವರೇ! ಹೆಡೆಯುಳ್ಳ ನಾಗಗಳಿಗೆ ಕ್ರೇಷ್ಠನಾಗಿರುವರೇ! ಹೆಡೆಯುಳ್ಳ ಹಾವುಗಳಿಂದ 
ಕೂಡಿರುವವರೇ! ಫಣಿರಾಜನೆಂಬ ಪದವಿಯಿಂದ ವಿರಾಜಮಾನರಾಗಿರುವವರೇ! ಸಹಸ್ರ 
ಫಣಿಗಳ ಮೇಲೂ ಕಿರೀಟವುಳ್ಳವರೇ। ಮತ್ತು ವಾಸುಕಿ ಎಂಬ ಹೆಸರುಳ್ಳವರೆ! ನಿಮಗೆ 
ನಮಸ್ಕಾರಗಳು. ॥ ೩೮ ॥। ಯಾರನ್ನು ರುದ್ರದೇವರು ಕೊರಳಲ್ಲಿ ಧಾರಣೆ ಮಾಡಿದ್ದಾರೋ, 
ಯಾರನ್ನು ಗಣೇಶನು ಹೊಟ್ಟೆಯ ಮೇಲೆ ಧಾರಣೆ ಮಾಡಿದ್ದಾನೋ, ಯಾರನ್ನು ಯಾವಾಗಲೂ 
ಇಂದ್ರ ಮತ್ತು ಸೂರ್ಯನು ನಮಸ್ತ ್ವರಿಸುತ್ತಾರೋ, ಅಂಥ ವಾಸುಕಿಯೆಂಬ ಹೆಸರಿನಿಂದ 
ವಿರಾಜಮಾನರಾಗಿರುವ ಶೇಷದೇವರೇ! ನಿಮಗೆ ನಮಿಸುತ್ತೇನೆ. ॥ ೩೯ ॥ ಪುರುಷರಲ್ಲಿ ಮತ್ತು 
ನಪುಂಸಕರಲ್ಲಿ ಇರುವ ಈ ಶೇಷದೇವರ ರೂಪಕ್ಕೆ ""ಕುಂಡಲೀ'' ಎಂದು ಸ್ವ್ರೀಯರಲ್ಲಿರುವ ಈ 
ರೂಪಕ್ಕೆ ಕುಂಡಲಿನೀಎಂದು ಹೇಳಲ್ಪಡುತ್ತದೆ. ಯೋಗಿಗಳ ಜೊತೆ ಊರ್ಧ್ಯಮುಖವಾಗಿ ಹೋಗಿ 
ಅವರಿಗೆ ಭೋಗದ ಪರಮಾವಧಿಯಾದ ಬ್ರಹ್ಮಾನಂದವನ್ನು ಉಣಿಸುವ ಶಿ ಶ್ರೀ ಶೇಷದೇವರೆ! 
ನಿಮಗೆ ನಮಸ್ಕಾರಗಳು. (ಕುಂಡಲಿನೀ ಎಂಬಪ ್ರೈಖ್ಯಾ ತ ನಾಮಾಂಕಿತರಾದ ತೇಷದೇವರು ಎಲ್ಲ 
ಜೀವಿಗಳ ಮೂಲಾಧಾರಸ್ಥಾನದಲ್ಲಿರುವ ಸುಷುಮ್ನಾ ನಾಡಿಯ ರಂಧ್ರವನ್ನು ನಿರೋಧಿಸುತ್ತ 
ಚಿತ್ಸೆಕಾಗ್ರತೆಯಿಂದ ಸಮಾಧಿಯಲ್ಲಿದ್ದು ಭಗವಧ್ಯಾನಾ ಸಕ್ತರಾಗಿರುತ್ತಾರಲ್ಲದೇ ಆಹಾರವು. 
ಜೀರ್ಣವಾಗುವುದಕ್ಕೂ ಮತ್ತು ಸೃಷ್ಟಿಕಾರ್ಯವು ಮುಂದುವರೆಯುವುದಕ್ಕೂ ಸಹಾಯ 
ಮಾಡುತ್ತಾರೆ. ಸಮಾಧಿಯಲ್ಲಿರುವ ಶೇಷನು ಯೋಗಿಗಳಲ್ಲಿ ಜಾಗ್ರತನಾಗಿದ್ದು ಯೋಗಿಗಳು 
ಬ್ರಹ್ಮಮಾರ್ಗದಲ್ಲಿ ಯಾತ್ರೆಮಾಡಲು ಪ್ರಾ ರಂಭಿಸಿದಾಗ. ಮುತ್ರ ಚಿತ್ನೈ ಕಾಗ್ರ ತೆಯಿಂದ 
ಎಚ್ಚರಗೊಂಡು ನಿರೋಧಿಸಿಕೊಂಡಿರುವ ರಂದ್ರ ವನ್ನುತೆಗೆಯುತ್ತಾರೆ. ಕುಂಡಲಿನಿಯ. ಸುರಳಿಯ 
ಆಕಾರದಲ್ಲಿ ಅಧೋಮುಖವಾಗಿದ್ದ ಶೇಷನು, ಯೋಗಿಗಳು ಬ್ರಹ್ಮಮಾರ್ಗದಲ್ಲಿ ಪ್ರಯಾಣ 
ಮಾಡುವಾಗ ತಲೆಯನ್ನೆ ತ್ತಿ ಹೆಡೆಯನ್ನು ಬಿಚ್ಚಿ ಊರ್ದ್ವಮುಖಿಯಾಗುತ್ತಾನೆ. ಯೋಗಗಳು 
ಬ್ರಹ್ಮಮಾರ್ಗದಲ್ಲಿ ಹೋಗಿ ಬ್ರಹ್ಮಾನಂದವನ್ನು ಅನುಭವಿಸುವಾಗ ಊರ್ಧ್ವಮುಖವಾಗಿ 
ಸಂಚರಿಸಿ ಅವರಿಗೆ ಬ್ರಹ್ಮಾನಂದದ ಅಮೃತವನ್ನು ಪಾನಮಾಡಿಸಿ ನಂತರ ಅವರು 
ಎಚ್ಚರಗೊಂಡಾಗ ಅಧೋಭಾಗದ ಮೂಲಾಧಾರಕ್ಕೆ ಬಂದು ಸೇರುತ್ತಾರೆ.) 1೪೦ ॥ ಈಗ 
ನವೀನವಾದ ವಾಸುಕಿಯ ರೂಪದಲ್ಲಿರುವವರೇ! ನಿಮ್ಮ ಶರೀರದಲ್ಲಿ ಅಡಗಿರುವ 


632 ಪ್ರಯಾಗಮಾಹಾತ್ಮ್ಯಮ್‌ 


ಪಾದಗಳುಳ್ಳವರೇ! ಹೆಡೆಯುಳ್ಳ . ಸರ್ಪಗಳಿಗೆಲ್ಲಾ ರಾಜರಾಗಿರುವವರೇ! ಕಣ್ಣಿನಲ್ಲಿಯೇ 
ಶ್ರೋತ್ರೇಂದ್ರಿಯವನ್ನೂ (ಕುಂಡಲೀ ಗೂಢಪಾಚ್ಚಕ್ಚುಃ - ಅಮರಕೋಶ) ಹೊಂದಿರತಕ್ಕವರೇ! 
ಕಾಕೋದರನೆಂಬ ಪ್ರಸಿದ್ಧ ಹೆಸರುಳ್ಳವರೇ। ಯಾರಿಂದಲೂ ಗುರುತಿಸಲಾಗದ ಚಲನದ 
ಮಾರ್ಗವುಳ್ಳವರೇ, ಸರ್ಪಜಾತಿಗೆ ರಾಜರೇ, ಎರಡು ನಾಲಿಗೆಯುಳ್ಳವರೇ! ಎಲ್ಲಲೋಕಗಳಲ್ಲಿ 
ಅತಿಪರಾಕ್ರಮಶಾಲಿಗಳಾದವರೇ! ವಾಸುಕಿಯೆಂಬ ಹೆಸರುಳ್ಳವರೇ! ನಿಮಗೆ ನಮಸ್ಕಾರಗಳು. 
11೪೧ ಈ ರೀತಿಯಾದ ಸ್ತೋತ್ರದಿಂದ ಸ್ತುತಿಸಿ ದಿವೋದಾಸನು ಕೈಜೋಡಿಸುತ್ತಿರಲಾಗಿ, ಎಲೈ! 
ಪಾಪರಹಿತರಾದ ಸನಕಾದಿಗಳೇ, ಸುಪ್ರಸನ್ನನಾದ ನಾನು ಅವನ ಉತ್ತಮ ಭಕ್ತಿಗೆ ಪ್ರಸನ್ನನಾಗಿ, 
ಅವನನ್ನು ಕುರಿತು ಮುಂದೆ ಹೇಳುವಂತೆ ಮಾತನಾಡಿದೆನು. 11೪೨ ॥ 


ಶೇಷ ಉವಾಚ 
ವರಂ ಬ್ರೂಹಿ ವರಂ ಬ್ರೂಹಿ ದಿವೋದಾಸ ಸಸತ್ವರಂ | 
ಸರ್ವಾರ್ಥಸಾಧನಂ ಬ್ರೂಹಿ ಯತ್ರೇ ಮನಸಿ ವರ್ತತೇ ॥ ೪೩ ॥ 


ಶೇಷದೇವರು ಹೇಳಿದರು--- 

““ಹೇ ದೇವೋದಾಸ! ನಿನಗೆ ವಾಂಛಿತವಾದ ವರವನ್ನು ಹೇಳು. ನಿನ್ನ ಮನಸಿನಲ್ಲಿರುವ ಸರ್ವ 
ಅರ್ಥ ಗಳನ್ನೊಳಗೊಂಡ ಪುರುಷಾರ್ಥಗಳನ್ನೊಳಗೊಂಡ ವರವನ್ನೂ, ಮೋಕ್ಸಕ್ಕೆ 
ಸಾಧನೀಭೂತವಾದ ವರವನ್ನೂಕೇಳಿಕೋ.'' 11೪೩ 
ದಿವೋದಾಸ ಉವಾಚ 


ಯದಿ ಪ್ರಸನ್ನೋ ಭಗವಾನ್‌ ಭವಾನ್‌ ಸರ್ವಾರ್ಥಸಾಧಕಮ್‌ । 

ವಾರಾಣಸ್ಯಾಧಿಪತ್ಯಂ ಮೇ$ಚಲಂ ದೇಹಿ ಪತಂಜಲೇ 11 ೪೪ ॥ 
ದಿವೋದಾಸನು ಹೇಳಿದನು 

""ಪತಂಜಲಿ'' ಎಂಬ ಸುಪ್ರಸಿದ್ಧ ನಾಮಾಂಕಿತರೇ! ಪೂಜ್ಯರಾದ ತಾವು ಪ್ರಸನ್ನರಾಗಿದ್ದರೆ, 

ನಾಲ್ಕು ವಿಧ ಪುರುಷಾರ್ಥ ಗಳನ್ನುಸಾಧಿಸಲು ಯೋಗ್ಯವಾದ ವಾರಾಣಸಿಯ ಶಾಶ್ವತಾಧಿಪತ್ಯವನ್ನು 
ನನಗೆ ಕರುಣಿಸಿ'' ಎಂದು ಬೇಡಿದನು. ॥೪೪ ॥ 

ತಥೇತು ್ಯಕೋ ಮಯಾ ಪಶ್ಚಾತ್‌ ದಿವೋದಾಸೋ ಮಹೀಪತಿ: । 

ಕಾಶ್ಯಾಂ ಗತ್ವಾಪ್ರಜಾಸ್ಪರ್ವಾಃ ಧರ್ಮೇಣಾಪಾಲಯಚ್ಚಿರಮ್‌ 1೪೫ ॥ 

ತಸ್ಯೈವ ಪೌರುಷಂ ವಕುಂ ನ ಕೋಪಿ ಭುವನೇ ಪ್ರಭುಃ 1 


ವಿಶೇಶೋsಪಿ ಗತೋ ದೂರೇ ವಿಹಾಯ ನಂದಕಾನನಮ್‌ 11 ೪೬ ॥ 
ಏವಂ ವಿಧಮಿದಂ ಕ್ಷೇತ್ರಂ ವಾಸುಕೇರ್ಮಮ ಚ ಪ್ರಿಯಮ್‌ | 
ತ್ರಿಂಶದ್ಧಂಡಾತ್ಮಕಂ ಕ್ಷೇತ್ರಂ ನಾನಾ ನಾಗಗಣಾನ್ವಿತಮ್‌ I ೪೭ ॥ 


ಯಃ ಸ್ನಾತ್ವಾ ಮಾಮಕೇ ಕುಂಡೇ ವಾಸುಕಿಂ ಮಾಂ ಪ್ರಪೂಜಯೇತ್‌ ।ಟ 
ಪ್ರಾಪ್ನೋತಿ ಸಕಲಾನರ್ಥಾನಿಹ ಪ್ರೇತ್ಯ ದಿವಂ ವ್ರಜೇತ್‌ 1 ೪೮ ॥ 


a 


ಅಧ್ಯಾಯ ೮೫ 633 


ಶ್ರಾವಣೇ ಶುಕ್ಲ ಪಂಚಮ್ಯಾಂ ಪಕ್ಷೇ ಯೇ ಯಾತ್ರಿಕಾ ಜನಾಃ | 
ಪೂಜಯಂತಿ ವಿಶೇಷೇಣ ತೇಷಾಂ ತುಷ್ಟೋ ಭವಾಮ್ಯಹಮ್‌ ॥೪೯॥ 
ಸ್ನಾನದಾನಾದಿಕಂ ತತ್ರ ಕುರ್ವತಾಮಖಿಲೇ ಕುಲೇ । 


ಅಸ್ಥಜ್ಜಾತಿಕೃತಾ ಬಾಧಾ ನ ಭವೇದಿತಿ ಶಾಸನಮ್‌ 1೫೦ ॥ 
ಉತರಾವಧಿಭೂತಂ ತತ್ವಯಾಗಸ್ಯ ಮುನೀಶ್ಚರಾಃ I 
ವರ್ಣಿತಂ ವಾಸುಕಿಕ್ಷೇತ್ರಮಥಾನ್ಯದಪಿ ವಚ್ಚಿ ವಃ 1 ೫೧ ॥ 


il ಇತಿ ಪಂಚಾಶೀತಿತಮೋಧ್ಯಾಯಃ [| 

""ಹಾಗೆಯೇ ಆಗಲಿ'' ಎಂದು ನನ್ನಿಂದ ಹೇಳಿಸಿಕೊಂಡ ದಿವೋದಾಸರಾಜನು ಕಾಶಿಗೆ 
ಹೋಗಿ ಬಹುಕಾಲ ಧರ್ಮದಿಂದ ರಾಜ್ಯಪರಿಪಾಲನೆ ಮಾಡಿದನು. ॥ ೪೫ ॥ ಅವನ 
ಪರಾಕ್ರಮವನ್ನು ವರ್ಣಿಸಲು ಈ ಲೋಕದಲ್ಲಿಯಾರೂ ಶಕ್ತನಲ್ಲ ಏಕೆಂದರೆ ಸಾಕ್ಟಾತ್‌ ಈಶ್ವರನೇ 
ದಿಗ್ಬ್ರಂತನಾಗಿ ಕಾಶಿಯನ್ನು ಬಿಟ್ಟು ಪ್ರಯಾಗದ ಪೂರ್ವಭಾಗದಲ್ಲಿರುವ ನಂದನವನಕ್ಕೆ 
ಹೊರಟುಹೋದನು. (ಇದು ಅತಿಶಯೋಕ್ಷಲಂಕಾರವು). ಈ ರೀತಿಯಾಗಿರತಕ್ಕ ಈ ಕ್ಷೇತ್ರವು 
ನನಗೂ, ನನ್ನ ರೂಪವೇ ಆದ ವಾಸುಕಿಗೂ ಬಹು ಪ್ರಿಯವಾದದ್ದು. ॥॥ ೪೬ ॥ ಮೂವತ್ತು 
ದಂಡಗಳ ವಿಸ್ತಾರವುಳ್ಳದ್ದು. (ಡೋಲು ಶಬ್ದಕೇಳಿಸುವ ವಿಸ್ತಾರಕ್ಕೆ ಒಂದು ದಂಡವೆಂದು ಹೆಸರು). 
ಇದು ನಾನಾ ಬೆಟ್ಟಗಳ ಶ್ರೇಣಿಗಳಿಂದ ಕೂಡಿದೆ. ॥ ೪೭ ।। ನನಗೆ ಸಂಬಂಧಪಟ್ಟ ಈ ವಾಸುಕೀ 
ಕುಂಡದಲ್ಲಿಯಾರು ಸ್ನಾನಮಾಡಿ ವಾಸುಕಿಯನ್ನೂಮತ್ತುನನ್ನನ್ನೂಪೂಜಿಸುವರೋ ಅವರು ಎಲ್ಲ 
ಪುರುಷಾರ್ಥಗಳನ್ನೂ ಹೊಂದಿ ಸ್ವರ್ಗಲೋಕಕ್ಕೂ ತೆರಳುವರು. ॥ ೪೮ ॥ ಶ್ರಾವಣಮಾಸದ 
ಶುಕ್ಲಪಕ್ಚದಲ್ಲಿನ ಪಂಚಮಿಯಂದು ಯಾರು ನನ್ನನ್ನುಪೂಜಿಸುವರೋ ಅಂತಹ ಯಾತ್ರಿಕನಿಗೆ ನಾನು 
ಬಹು ಪ್ರಸನ್ನನಾಗುತ್ತೇನೆ. ॥ ೪೯ ॥ ಅಲ್ಲಿ ಸ್ನಾನ ದಾನಾದಿಗಳನ್ನು ಮಾಡುವವರ ಕುಲಕ್ಕೆ 
ಸೇರಿದವರ್ಯಾರಿಗೂ ನಮ್ಮಸರ್ಪಗಳ ಭಯವು ಇರುವುದಿಲ್ಲ ಹೀಗೆಂದು ನನ್ನಶಾಸನವಿದೆ. ॥ ೫೦ ॥ 
ಉತ್ತರ ದಿಕ್ಕಿನವರೆಗೆ ಇರುವ ಪ್ರಯಾಗದಲ್ಲಿನ ವಾಸುಕೀ ತೀಥ ೯ಕ್ಷೇತ್ರವನ್ನು ವರ್ಣಿಸಿದ್ದಾಯಿತು. 
ಹೇ ಯಷಿಗಳಿರಾ! ಬೇರೇ ತೀರ್ಥಗಳನ್ನುಹೇಳುವೆ. WHO Il 


| ಎಂಬತ್ತೈದನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಷಡಶೀತಿತಮೋತಧ್ಯಾಯಃ ॥ ೮೬ ॥ 


ಶೇಷ ಉವಾಚ 
ಗಂಗಾಯಾಃ ಪಶ್ಚಿಮೇ ತೀರೇ ವಾಸುಕೇರ್ದಕ್ಷಿಣೇ ಶುಭಮ್‌ । 
ಆಧಿವ್ಯಾಧಿಹರಂ ಪುಣ್ಯಂ ಬ್ರಹ್ಮಕುಂಡೋ ವಿರಾಜತೇ 11 ೧॥ 
ಬ್ರಹ್ಮಣಾ ನಿರ್ಮಿತಂ ಕುಂಡಂ ಬ್ರಹ್ಮಹತ್ಯಾನಿವಾರಕಮ್‌ । 
ಬ್ರಹ್ಮಣಾಧಿಷ್ಠಿತಂ ಶಶ್ಚತರ್ವಕಾಮಕರಂಡಕಮ್‌ ॥ ೨ ॥ 
ತತ್ರ ಸ್ನಾತ್ವಾಚ ಯೇ ಲೋಕಾಸರ್ಪಯಂತಿ ಸ್ಪಶಾನ್ಸಿತ್ರನ್‌ । 
ತದೈವ ಪಿತರಸ್ತೇಷಾಂ ಗಚ್ಛಂತಿ ಬ್ರಹ್ಮಣಃ ಪದಮ್‌ 1 ೩ ॥ 
ಸ್ಲಾನಹೋಮತಪೋದಾನಜಪಸ್ಥಾಧ್ಯಾಯಪೂಜನಮ್‌ | 
ಭಕ್ತ್ಯಾ ಕುರ್ವಂತಿ ಯೇ ವಿಪ್ರಾ ಬ್ರಹ್ಮಲೋಕೇ ವಸಂತಿ ತೇ ೪॥ 
ತಸ್ಯ ದಕ್ಷಿಣದಿಗ್ಬಾಗೇ ತ್ರಿಷು ಲೋಕೇಷು ವಿಶ್ರುತಂ । 
ದಶಾಶ್ವಮೇಧಿಕಂ ತೀರ್ಥಂ ವರ್ತತೇ ಪಾಪನಾಶನಮ್‌ 1೫ ॥ 
ತಸ್ಥಿನ್ನೇಕಗುಣಂ ಪುಣ್ಯಂ ದಶವೃದ್ಧ್ಯಾ ವಿವರ್ಧತೇ । 
ಪಾಪಂ ಪ್ರಶಮಮಾಯಾತಿ ವಾಜನಃಕಾಯಸಂಚಿತಮ್‌ WE I 
ಅನ್ಯತ್ರ ಶಶಯಜ್ಞೈರ್ಯನ್ನರೈಃ ಫಲಮವಾಪ್ಯತೇ । 
ತದತೈಕೇನ ಯಜ್ಞೇನ ಪ್ರಾಪ್ಯತೇ ಸಕಲಂ ಫಲಮ್‌ ೭॥ 
ಅತ ಏವ ಪುರಾ ತತ್ರ ವಾಜಿಮೇಧಾಃ ಕೃತಾ ದಶ । 
ಬ್ರಹ್ಮಣಾ ದೇವಮುಖ್ಯೇನ ತೇನ ಖ್ಯಾತಂ ತದ್ಭವ ತತ್‌ 11೮ ॥ 
ದಶಾಶ್ವಮೇಧಿಕೇ ತೀರ್ಥೇ ವೈಶಾಖೇ ಮಾಸಿ. ಯೋ ನರಃ | 
ನಿಯತಂ ಪ್ರತ್ಯಹಂ ಸ್ತಾತಿ ಸೋತಶ್ರಮೇಧಫಲಂ ಲಭೇತ್‌ 1೯॥ 
ಯಸ್ಯಕಸ್ಯಾಪಿ ಧಾನ್ಯಸ್ಯ ತುಲಾಂ ತತ್ರ ಕರೋತಿ ಯಃ | 
ಸುವರ್ಣಾದಿತುಲಾಪುಣ್ಯಂ ಭಕ್ತ್ಯಾ ಪ್ರಾಪ್ನೋತಿ ಮಾನವಃ HW ೧೦॥ 
ದಶಾಶ್ವಮೇಧಿಕೇ ತೀರ್ಥೇ ಪಂಚಯಜ್ಞಾನ್ಯರೋತಿ ಯಃ । 
ಪಂಚಾಶ್ಚಮೇಧಜಂ ಪುಣ್ಯಂ ಪ್ರಾಪ್ಲೋತ್ಯೇವ ನ ಸಂಶಯಃ 1 ೧೧ ॥ 
ಧನುಃಶತಮಿತೇ ತಸ್ಮಿನ್‌ ದೇಹತ್ಯಾಗಂ ಕರೋತಿ ಯಃ | 
ನ ವೈ ಸ ಪುನರಾಯಾತಿ ಸಂಸ್ಕತಿಂ ಸನಕಾದಯ:ಃ ॥ ೧೨ ॥ 
ಸ್ನಾನತರ್ಪಣತೋ ದಾನಾದ್ಧೋಮಾತ್‌ ಸ್ವಾಧ್ಯಾಯತೋ ಜಪಾತ್‌ । 
ಅಸಂಖ್ಯಂ ಸುಕ್ಛತಂ ಯತ್ರ ಪ್ರಾಪ್ನೋತಿ ಶ್ರದ್ಧಯಾ ಜನಃ WW ೧೩ ॥ 
ಪ್ರಾತಃ ಸ್ನಾತ್ವಾ ವಿಧಾನೇನ ಗಂಗಾಯಮುನಸಂಗಮೇ । 
ತತ್ರ ಮಾಧ್ಯಾಹ್ನಿಕಂ ಕೃತ್ವಾ ಸರ್ವಪಾಪೈಃ: ಪ್ರಮುಚ್ಯತೇ I ೧೪ ॥ 


634 


ಅಧ್ಯಾಯ ೮೬ 


ಯಾತ್ರಾರ್ಥಮಾಗತಾ ಯೇ ಚ ಪ್ರಯಾಗೇ ಸಕಲಾ ಜನಾಃ । 
ದಶಾಶ್ವಮೇಧೇ ನ ಸ್ಟಾಂತಿ ಬ್ರಹ್ಮಾ ತೇಭ್ಯಃ ಪ್ರಕುಪ್ಯತೇ 

ತಸ್ಥೆ ಪವ ಪಶ್ಚಿಮೇ ಭಾಗೇ ಶಿವಸ್ಯ ಸ್ಥಾನಮುತ್ತಮಮ್‌ । 

ತತ್ರ ಗತ್ವಾಶಿವಂ ಭಕ್ತಾ ್ಯ್ಯ ತತ್ರೀರ್ಥೇಶಂ ನಮಂತಿ ಯೇ 
ಪೂಜಯಂತ್ಯುಪಚಾರೈಶ್ಚ ಬಿಲಪತಾ ್ರದಿಭಿಶ್ಯುಚೈಃ | 


ತೇಷಾಂ ಯಾತ್ರಾಫಲಂ ಪೂರ್ಣಂ ಜಾಯತೇ ನಾತ್ರ ಸಂಶಯಃ 


ಗಂಗಾಯಾಃ ಪಶ್ಚಿಮೇ ಭಾಗೇ ಲಕ್ಷೀತೀರ್ಥಂ ತದಂತಿಕೇ । 
ತಪಸ್ಪಪ್ತಾ 3 ಪುರಾ ಯತ್ರ ಮಾಧವಂ ಪ್ರಾಪ ವಲ್ಲಭಮ್‌ 
ಲಕ್ಷ್ಮೀತೀರ್ಥಾತ್ಮರಂ ತೀರ್ಥಂ ಲಕ್ಷೀಪಾಪಿಕರಂ ನಹಿ। 
ಸ್ನಾತ್ವಾ ಪೂಜನದಾನಾದ್ಯೆ ರ್ಗ್ಗಹೇ ಲಕ್ಷೀ: ಸ್ಥಿರಾಯತೇ 
ತೀರ್ಥಂ ಮಹೋದಧೇಸತ್ರ ದಕ್ಷಿಣೇನಸ್ತಿ ಮಲಾಪಹಮ್‌ । 
ತಸ್ಯ ದರ್ಶನಮಾತ್ರೇಣ ಸರ್ವಂ ನಶ್ಯಂತಿ ಸಂಕಟಮ್‌ 
ಜಗತ್ತಯಗತಾಃ ಸರ್ವೇ ತೀರ್ಥರಾಜೇ ಸಮಾಗತಾಃ । 
ತದಾರಭ್ಯಾಂಶತಸತ್ರ ತಿಷ್ಠಂತ್ಯೇವಾಭಿಲಾಷಕಾಃ 
ಮಹೋದಧ್‌ ಸ್ನಾನಪಾನಾದ್ದೇವರ್ಷಿಪಿತೃತರ್ಪಣಾತ್‌ | 


ಲ 
ಸರ್ವಪಾಪವಿಶುದ್ಧಾತ್ಮಾ ಯಾತಿ ವಿಷುಹರಂ ಪದಂ 


ಣ 
ಯತ್ಕಿಂಚಿತ್ಕುರುತೇ ದಾನಂ ನರೋ ಭಕ್ತ್ಯಾ ಮಹೋದಧ್‌ ।ಟ 
ತಸ್ಯ ತದ್ದಾನಜಂ ಪುಣ್ಯಂ ಪ್ರಲಯೇಷಪಿ ನ ನಶ್ಯತಿ 
ತಸ್ಯಾಥ ದಕ್ಷಿಣೇ ಭಾಗೇ ಹ್ಯುರ್ವಶೀಕುಂಡಮುತ್ತಮಂ | 
ವರ್ತತೇ5ಮಲಪಾನೀಯಂ ಖಷಿಸಿದ್ಧ ಸುರೈರ್ವತಮ್‌ 
ತತ್ರ ಸ್ನಾನಾಚ್ಚ ಪಾನಾಚ್ಚ ದೇವರ್ಷಿಪಿತೃತರ್ಪಣಾತ್‌ । 
ಯತ್ಫಲಂ ಸಮವಾಪ್ನೋತಿ ತದನ್ಯತ್ರ ಸುದುರ್ಲಭಮ್‌ 
ತ್ರಿರಾತ್ರಂ ಪಂಚರಾತ್ರಂ ವಾ ಸಪರಾತ್ರಮಥತ್ರ ಯಃ | 
ಸ್ಥಿತ್ವಾ ಸ್ನಾನಜಪಾರ್ಚಾದಿ ಕುರುತೇ ನಿಯತವ್ರತಃ 


ರೂಪವಾನ್‌ ಗುಣವಾನ್‌ ದಕ್ಷೋ ಧನೀಭೂತ್ವಾಸ ಧಾರ್ಮಿಕಃ । 


ಊರ್ವಶೀಸದೃಶೀನಾಂ ತು ಸ್ವ್ರೀಣಾಂ ಭವತಿ ವಲ್ಲಭಃ 
ಅಪರಂ ಚೋರ್ವಶೀಕುಂಡಂ ಯಮುನಾದಕ್ಷಿಣೇ ತಟೇ । 
ವಿದ್ಯತೇ ಸನಿಮಿತಂ ತದ್ದದಿಷ್ಠೇ ಮುನಿಪುಂಗವಾಃ 
ಬ್ರಹ್ಮನಾಲಮಥೋ ವಕ್ಷ ಯಸ್ಥಾತ್ರ್ರಹ್ಮಾ ಪ್ರಜಾಯತೇ | 
ಪ್ರಲಯೇ ಲಯಮಾಪ್ಲೋತಿ ಸಂಹೃತ್ಯ ಸಕಲಂ ಜಗತ್‌ 


635 


1 ೧೫ ॥ 


1 ೧೬ ॥ 


IW ೧೭ 1 


1 ೧೮ ॥ 


IW ೧೯ ॥| 


| ೨೦ ॥ 


11 ೨೧ ॥ 


11 ೨೨ ॥ 


Il ೨೩ 1 


|| ೨೪ I 


|| ೨೫ ॥ 


|| ೨೬ ॥ 


|| ೨೭ ॥ 


॥ ೨೮ ॥ 


| ೨೯ ॥ 


636 ಪ್ರಯಾಗಮಾಹಾತ್ಮ್ಯಮ್‌ 
ತಸ್ಥಾತತ್ವಾವನಂ ತೀರ್ಥಂ ಧನುರ್ವಿಂಶತಿಮಂಡಲಮ್‌ । 


ವಾಸೇನೇಷ್ಠಪ್ರದಂ ನೃಣಾಂ ಮರಣಾನ್ಮರಣಾಪಹಮ್‌ 1೩೦ ॥ 
ಸ್ನಾನಸಂಧ್ಯಾರ್ಚ್ಛನಧ್ಯಾನದಾನಹೋಮಾದಿತರ್ಪಣೈ: I 
ಅನಂತಪುಣ್ಯಮಾಪ್ನೋತಿ ಭಕ್ತಿಮಾನ್ಯಾತ್ರಿಕೋ ನರಃ ೩೧ ॥ 


ಏನಮನ್ಯಾನ್ಯತೀರ್ಥಾನಿ ವರ್ಣಿತಾನಿ ಯಥಾಶ್ರುತಂ ॥ 
ಯಾತ್ರಾಮಮೀಷಾಂ ಕೃತ್ವಾಂತೇ ಪುನರ್ವೇಣ್ಯಾಂ ವ್ರಜೇನ್ನರಃ ॥೩೨॥ 
ತತ್ರ ಸ್ನಾತ್ವಾತಥಾ ಕೃತ್ವಾವೇಣೀಮಾಧವಪೂಜನಂ | 

ಸಂಪ್ರಾರ್ಥ್ಯ ದಂಡವನ್ನತ್ವಾ ತತೋ ಯಾತ್ರಾಂ ನಿವೇದಯೇತ್‌ ॥ ೩೩ ॥ 
ಏವಂ ಯಃ ಕುರುತೇ ಯಾತ್ರಾಂ ಭಕಿಮಾನ್ಯಾತ್ರಿಕೋ ನರಃ । 
ಯಾತ್ರಾಸಾಫಲ್ಯಮಾಸಾದ್ಯ ಪ್ರಾಪ್ಲುಯಾತ್ತ ಮಹತ್ನ್ಸಲಮ್‌ ॥1 ೩೪ ॥ 


(1 ಎಂಬತ್ತಾರನೆಯ ಅಧ್ಯಾಯವು ॥ 


ಶ್ರೀ ಶೇಷದೇವರು ಹೇಳಿದರು-- 

ಗಂಗೆಯ ಪಶ್ಚಿಮಕ್ಕೂ ಮತ್ತು ವಾಸುಕೀತೀರ್ಥದ ದಕ್ಷಿಣಕ್ಕೂ ಬ್ರಹ್ಮಕುಂಡವೆಂಬ 
ತೀರ್ಥವಿದೆ. ಇದು ಸಕಲ ದೈಹಿಕ ವ್ಯಾಧಿಗಳನ್ನೂ, ಮಾನಸಿಕ ವ್ಯಥೆಗಳನ್ನೂ ಪರಿಹಾರ 
ಮಾಡುವುದಾಗಿದ್ದು ಅತ್ಯಂತ ಶುಭಕರವೂ, ಪುಣ್ಯಪ್ರದವೂ ಆಗಿದೆ. ॥ ೧ ॥ ಈ ಕುಂಡವು 
ಬ್ರಹ್ಮದೇವರಿಂದ ನಿರ್ಮಿತವಾದದ್ದು ಇದರಲ್ಲಿಬ್ರಹ್ಮನು ಶಾಶ್ವತವಾಗಿ ವಾಸಮಾಡಿಕೊಂಡಿದ್ದಾನೆ. 
ಇದು ಬ್ರಹ್ನಹತ್ಯೆಯ ದೋಷಪರಿಹಾರಮಾಡುವುದು, ಎಲ್ಲಾ ಕಾಮನೆಗಳಿಗೆ ಪೆಟ್ಟಿಗೆಯಿದ್ದಂತೆ 
ಇರುವುದು. ॥1೨ ಇಲ್ಲಿಸ್ನಾನಮಾಡಿ ಪಿತೃತರ್ಪಣ ಮಾಡಿದವರ ಪಿತೃಗಳು ಆಗಲೇ ವೈಕುಂಠವನ್ನು 
ಕುರಿತು ಹೋಗುವರು. ॥ ೩ ।। ಇಲ್ಲಿಸ್ನಾನ, ದಾನ, ಜಪ, ತಪ, ಸ್ವಾಧ್ಯಾಯ ಮತ್ತುಪೂಜೆಯನ್ನು 
ಭಕ್ತಿಯಿಂದ ಮಾಡುವ ವಿಪ್ರರು ಬ್ರಹ್ನಲೋಕದಲ್ಲಿವಾಸಿಸುವರು. ॥೪ ॥ ಈ ಬ್ರಹ್ಮಕುಂಡದ ದಕ್ಷಿಣ 
ದಿಗ್ಬಾಗದಲ್ಲಿ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿರುವ ಪಾಪಪರಿಹಾರಕವಾದ 
""ದಶಾಶ್ವಮೇಧ'' ತೀರ್ಥವಿದೆ. ॥ ೫ ॥ ಅಲ್ಲಿ ಪುಣ್ಯ ಬರುವಷ್ಟು ಒಂದು ಸತ್ಕಾರ್ಯ ಮಾಡಿದರೂ 
ಅದು ಹತ್ತರಷ್ಟು ವೃದ್ಧಿಯಾಗುವುದು. ವಾಕ್‌, ಮನಸ್ಸು ಮತ್ತು ಶರೀರ ಇವುಗಳಿಂದ ಆಗಿರತಕ್ಕ 
ಪಾಪಗಳಿಲ್ಲಾ ನಿವೃತ್ತಿಯಾಗುವುವು. ॥ ೬ ॥ ಬೇರೆ: ಬೇರೆ ತೀರ್ಥಗಳಲ್ಲಿ ಮಾಡಲ್ಪಟ್ಟ ನೂರು 
ಯಜ್ಞಗಳ ಫಲವು ಇಲ್ಲಿಒಂದೇ ಒಂದು ಯಜ್ಞಮಾಡುವುದರಿಂದಲೇ ಲಭ್ಯವಾಗುವುವು. ॥ ೭ ॥ 
ಆದ್ದರಿಂದ ಬ್ರಹ್ನದೇವರಿಂದ ಅಲ್ಲಿಹತ್ತುಅಶ್ವಮೇಧ ಯಾಗಗಳು ಆಚರಿಸಲ್ಪಟ್ಟವು. ಆದ್ದರಿಂದಲೇ 
""ದಶಾಶ್ವಮೇಧತೀರ್ಥ''ವೆಂದು ಈ ಕ್ಷೇತ್ರಕ್ಕೆ ಹೆಸರು ಬಂದಿತು. ॥ ೮ ॥ ಈ ತೀರ್ಥದಲ್ಲಿ 
ವೈಶಾಖಮಾಸದಲ್ಲಿ ಪ್ರತಿನಿತ್ಯವೂ ಯಾರು ಸ್ನಾನಮಾಡುವರೋ ಅವರಿಗೆ ಅಶ್ವಮೇಧಯಾಗದ 
ಫಲವು ಲಭಿಸುವುದು. ॥। ೯ ॥। ಯಾರು ಭಕ್ತಿಯಿಂದ ಇಲ್ಲಿ ಯಾವುದೇ ಧಾನ್ಯದ ತುಲಾಭಾರ 
ಮಾಡಿಸಿಕೊಂಡು ಆ ಧಾನ್ಯವನ್ನು ದಾನಮಾಡಿದರೆ ಅವರಿಗೆ ಬಂಗಾರದಿಂದ ತುಲಾಭಾರ 
ಮಾಡಿಸಿಕೊಂಡು ಆ ಬಂಗಾರವಷ್ಟನ್ನೂ ದಾನಮಾಡಿದರೆ ಬರುವ ಪೂರಾ ಪುಣ್ಯವು 


ಲು 


ಪ್ರಾಪ್ತವಾಗುವುದು. ॥ ೧೦॥ ಈ ದಶಾಶ್ವಮೇಧ ತೀರ್ಥದಲ್ಲಿಯಾರು ಪಂಚಮಹಾಯಜ್ಞಗಳನ್ನು 


ಅಧ್ಯಾಯ ೮೬ 637 


ಮಾಡುವನೋ ಅವನಿಗೆ ಐದು ಅಶ್ವಮೇಧಯಾಗ ಮಾಡಿದ ಫಲವು ಬರುವುದು. ಇದರಲ್ಲಿ 
ಸಂದೇಹವಿಲ್ಲ, ॥ ೧೧ ॥ ನೂರು ಬಾಣಗಳ ವಿಸ್ತಾರವುಳ್ಳ ಈ ತೀರ್ಥದಲ್ಲಿಯಾರು ದೇಹತ್ಯಾಗ 
ಮಾಡುವರೋ ಅವರಿಗೆ ಪುನರ್ಜನ್ಮವಿಲ್ಲ, ಅಂದರೆ ಅವರು ಮುಕ್ತರಾಗುತ್ತಾರೆ. ॥ ೧೨ ॥ 
ಶ್ರದ್ಧೆಯಿಂದ ಇಲ್ಲಿ ಸ್ನಾನ, ದಾನ, ತರ್ಪಣ, ಹೋಮ, ಸ್ವಾಧ್ಯಾಯ ಮತ್ತು ಜಪ ಇವುಗಳನ್ನು 
ಮಾಡುವ ದಶೆಯಿಂದ ಎಲ್ಲಾ ಪಾಪಗಳೂ ಪರಿಹಾರವಾಗುವುವು. ॥ ೧೩ ॥ ಗಂಗೆ- 
ಯಮುನೆಯರ ಸಂಗಮದಲ್ಲಿ ವಿಧಿಪೂರ್ವಕವಾಗಿ ಪ್ರಾತಃಕಾಲದಲ್ಲಿ ಸ್ನಾನಮಾಡಿ ಮತ್ತು ಅಲ್ಲಿ 
ಮಾಧ್ಯಾಹಿಕ ಮಾಡಿದವನ ಎಲ್ಲ ಪಾಪಗಳೂ ಪರಿಹಾರವಾಗುತ್ತದೆ. ॥ ೧೪ ॥ ಯಾತ್ರೆಗಾಗಿ 
ಪ್ರಯಾಗಕ್ಕೆ ಬಂದು ದಶಾಶ್ವಮೇಧ ಕುಂಡದಲ್ಲಿಯಾರು ಸ್ನಾನಮಾಡುವುದಿಲ್ಲವೋ ಅವರ ಬಗ್ಗೆ 
ಚತುರ್ಮುಖ ಬ್ರಹ್ಮದೇವರು ಕುಪಿತರಾಗುವರು. ॥ ೧೫ ॥ ಈ ದಶಾಶ್ವಮೇಧ ಕುಂಡದ 
ಪಶ್ಚಿಮಭಾಗದಲ್ಲಿ ಉತ್ತಮವಾದ ಮಹಾರುದ್ರ ದೇವರ ಸ್ಥಾನವಿದೆ. ಅಲ್ಲಿಗೆ ಹೋಗಿ ಈ ತೀರ್ಥದ 
ಸ್ವಾಮಿಯಾದ ಶಿವನನ್ನು ಬಾ ಕಾಡಿ ಬಿಲ್ವಪತ್ರೆ ಯಿಂದಲೂ ಮತ್ತು ಷೋಡಶೋಪಚಾರ 
ಪೂಜಾದಿಗಳಿಂದಲೂ ಸೇವಿಸಿದವರಿಗೆ ಪ ಯಾಗದ ಯಾತ್ರೆಯ ಪೂರ್ಣಫಲವು ಸಿಗುವುದು. 
1 ೧೬- ೧೭ ॥ ಈ ಶಿವಸ್ಥಾನದ ಹತ್ತಿರದಲ್ಲೇ? ಗಂಗೆಯಪ ಪಶ್ಚಿಮಕ್ಕೆ ಲಕ್ಷೀತೀರ್ಥವಿದೆ. ಇಲ್ಲಿಹಿಂದೆ ಶ್ರೀ 
ಲಕ್ಷೀದೇವಿಯು ತಪ ಸನ್ನು ಮಾಡಿ ಶ್ರೀ ಮಾಧವನನ್ನು ತನ್ನ ಗಂಡನನ್ನಾಗಿ "ಪಡೆದಳು. 
ಲಕ್ಷೀತೀರ್ಥಕ್ಕಿಂತ ಹೆಚ್ಚಿಗೆ ಐಶ್ನ ಸರ್ಯವನ್ನು ಕೂಡತಕ್ಕ ಬೇರೊಂದು 'ತೀರ್ಥವಲ್ಲವು. ಯಾರುಇಲ್ಲಿ 
ಸ್ನಾನಾದಿಗಳನ್ನು ಮಾಡಿ ಪೂಜೆ, ದಾನಾದಿಗಳನ್ನು ಮಾಡುವರೋ ಅವರ ಮನೆಯಲ್ಲಿ ಸಂಪತ್ತು 
ಶಾಶ್ವತವಾಗಿರುತ್ತದೆ. ॥ ೧೮-೧೯ ಇದಕ್ಕೆ ದಕ್ಷಿಣದಲ್ಲಿ ಮಲವನ್ನುಪರಿಹರಿಸುವ “ಮಹೋದಧಿ' 
ಎಂಬ ತೀರ್ಥವಿದೆ. ಇದರ ದರ್ಶನ ಮಾತ್ರದಿಂದಲೇ ಎಲ್ಲಸಂಕಷ್ಟಗಳೂ ಪರಿಹಾರವಾಗುವವು. 
| ೨೦ ॥ ಮೂರು ಲೋಕಗಳಲ್ಲಿರುವ ಎಲ್ಲ ತೀರ್ಥದೇವತೆಗಳೂ ಪ್ರಯಾಗದಲ್ಲಿ ಹಿಂದೆ 
ಸಮ್ಮಿಳಿತರಾಗಿದ್ದರು. ಅಲ್ಲಿಂದ ಮೊದಲ್ಗೊಂಡು ಅವರೆಲ್ಲರೂ ಒಂದಂಶದಿಂದ ಪ್ರಯಾಗದಲ್ಲೇ 
ಇದ್ದುಬಿಟ್ಟಿದ್ದಾರೆ. ॥ ೨೧ ॥ ಈ ಮಹೋದಧಿ ತೀರ್ಥದಲ್ಲಿ ಸ್ನಾನ, ಪಾನ, ದೇವ ಖಷಿ 
ಪಿತೃತರ್ಪಣ, ಮುಂತಾದುವುಗಳನ್ನು ಮಾಡಿದವರು ಎಲ್ಲ ಪಾಪಗಳಿಂದ ವಿಮುಕ್ತರಾಗಿ ಶ್ರೀ 
ವೈಕುಂಠವನ್ನುಕುರಿತು ಹೋಗುವರು. 1೨೨ ॥ ಈ ಮಹೋದಧಿ ತೀರ್ಥದಲ್ಲಿಯಾರು ಏನುಸ್ವಲ್ಪ 
ದಾನವನ್ನು ಭಕ್ತಿಯಿಂದ ಮಾಡಿದರೂ ಆ ದಾನದಿಂದ ಉಂಟಾದ ಪುಣ್ಯವು ಪ್ರಳಯದಲ್ಲಿಯೂ 
ನಾಶವಾಗುವುದಿಲ್ಲ ॥ ೨೩ ॥ ಈ ಮಹೋದಧಿ ತೀರ್ಥದ ದಕ್ಷಿಣಕ್ಕೆ ಉತ್ತಮವಾದ 
ಊರ್ವಶೀಕುಂಡವಿದೆ. ಇದರ ನಿರ್ಮಲವಾದ ನೀರನ್ನು ಸೇವಿಸಿಕೊಂಡು ಯಷಿಗಳೂ ಸಿದ್ದರೂ 
ಅಲ್ಲಿ ತಂಗಿದ್ದಾರೆ. ॥ ೨೪ ॥ ಇಲ್ಲಿ ಸ್ನಾನ, ದಾನ ಮತ್ತು ದೇವರ್ಷಿ ಪಿತೃತರ್ಪಣ ಇವುಗಳನ್ನು 
ಮಾಡುವುದರಿಂದ ಲಭ್ಯವಾಗುವ ಪುಣ್ಯವು ಮತ್ತೆಲ್ಲಿಯೂ ಸಿಗುವುದಿಲ್ಲ. ೨೫ 1 ಇಲ್ಲಿಮೂರು 
ತ್ರಿ, ಐದು ರಾತ್ರಿ ಅಥವಾ ಏಳು ರಾತ್ರಿಗಳು ಇದ್ದು ನಿಯತವ್ರತಿಯಾಗಿ ಯಾರು ಸ್ನಾನ, ಜಪ, 
ಪೂಜಾ ಮತು ದಾನಾದಿಗಳನು ಮಾಡುವನೋ ಅಂತಹವನು ರೂಪವಂತನೂ, ಗುಣವಂತನೂ, 
ಧನಿಕನೂ "ಮತ್ತು ಧಾರ್ಮಿಕನೂ ಆಗುವುದಲ್ಲದೆ ಊರ್ವಶಿಯಂಥಾ ಸ್ತ್ರೀಯರಿಗೆ 
ಪತಿಯಾಗುವನು. ॥ ೨೬-೨೭ ॥। ಹೇ, ಮುನಿಶ್ರೇಷ್ಠರೇ! ಯಮುನಾನದಿಯ ದಕ್ಷಿಣತೀರದಲ್ಲಿ 
ಇನ್ನೊಂದು ಊರ್ವಶೀ ತೀರ್ಥವಿರುವುದು. ಈ ರೀತಿಯಾಗಿ ಎರಡೆರಡು ಊರ್ವಶೀ 
ತೀರ್ಥವಿರುವುದಕ್ಕೆ ಕಾರಣವನ್ನು ಮುಂದೆ ಹೇಳುವೆನು. ॥ ೨೮ ॥ ಈಗ ""ಬ್ರಹ್ಮನಾಲ 
ತೀರ್ಥ''ವನ್ನು ವರ್ಣಿಸುತ್ತೇನೆ. ಇದರಿಂದಲೇ ಚತುರ್ಮುಖ ಬ್ರಹ್ಮನು ಹುಟ್ಟದ. ಪ್ರಲಯ 


638 ಪ್ರಯಾಗಮಾಹಾತ್ಮ ಮ್‌ 


ಕಾಲದಲ್ಲಿ ಇಡೀ ಜಗತ್ತನ್ನೆಲ್ಲಾಸಂಹರಿಸಿ ಪರಬ್ರಹ್ಮನು ಈ ಬ್ರಹ್ಮನಾಲ ತೀರ್ಥದಲ್ಲಿಲೀನಮಾಡಿ 
ಇಟ್ಟುಕೊಂಡಿರುವನು. ॥ ೨೯ ॥ ಆದ್ದರಿಂದಲೇ ಈ ತೀರ್ಥವು ಅತಿ ಪಾವನವಾದದ್ದು ಇದರ 
ವಿಸ್ತಾರವು ಇಪ್ಪತ್ತು ಬಾಣಗಳಷ್ಟು (೧೨೦ ಅಡಿಗಳಷ್ಟು). ಇಲ್ಲಿ ವಾಸಮಾಡಿದವರ ಸಕಲ 
ಇಷ್ಟುರ್ಥಗಳೂ ಲಭ್ಯವಾಗುವುವು ಮತ್ತುಇಲ್ಲಿಮೃತರಾದವರಿಗೆ ಪುನರ್ಜನ್ನವಿರುವುದಿಲ್ಲ ೩೦ ॥ 
ಇಲ್ಲಿಸ್ನಾನ, ದಾನ, ಧ್ಯಾನ, ಸಂಧ್ಯಾ, ಅರ್ಚನೆ, ಹೋಮ ಮತ್ತುತರ್ಪಣ ಇವುಗಳನ್ನು ಭಕ್ತಿಯಿಂದ 
ಮಾಡಿದ ಯಾತ್ರಿಕನು ಎಣೆಯಿಲ್ಲದಷ್ಟು ಪುಣ್ಯವನ್ನು ಪಡೆಯುವನು. ॥ ೩೧ ॥ ನಾನು 
ಕೇಳಿರುವಂತೆಯೇ ಇನ್ನೂಬೇರೆ ಬೇರೆ ತೀರ್ಥಗಳೂ ವರ್ಣಿಸಲ್ಪಟ್ಟಿವೆ. ಯಾತ್ರಿಕನು ಇವೆಲ್ಲವುಗಳ 
ಸೇವೆಯನ್ನು ಮಾಡಿ ಮುಗಿಸಿ ಪುನಃ ತ್ರಿವೇಣಿಯನ್ನು ಪ್ರವೇಶಿಸತಕ್ಕದ್ದು. ॥ ೩೨ ।| ತ್ರಿವೇಣಿಯಲ್ಲಿ 
ಸ್ನಾನಮಾಡಿ ಹಿಂದೆ ಹೇಳಿರುವಂತೆ ವೇಣೀಮಾಧವನ ಪೂಜೆಯನ್ನು ಮಾಡಿ, ಸಾಷ್ಟಾಂಗ 
ನಮಸ್ಕಾರವನ್ನೆರಗಿ ಯಾತ್ರೆಯ ಪರಿಪೂರ್ಣತೆಗಾಗಿ ನಿವೇದನೆ ಮಾಡಬೇಕು. 11೩೩ ।। ಯಾವ 
ಯಾತ್ರಿಕನು ಈ ರೀತಿಯಾಗಿ ಭಕಿಭರಿತನಾಗಿ ಯಾತ್ರೆಯನ್ನು ಮುಗಿಸುವನೋ ಅಂಥಹವನು 
ಯಾತ್ರೆಯ ಸಾಫಲ್ಯವನ್ನುಪಡೆದು ಮಹಾಫಲವನ್ನುಹೊಂದುವನು. ॥೩೪॥ 


ಸನಕಾದಯೋ ಊಚುಃ: 
ಅತ್ಯದ್ಭುತಾನಿ ತೀರ್ಥಾನಿ ದೇವತಾಯತನಾನಿ ಚ । 


ತ್ವನ್ನುಖಾಂಭೋಜತಃ ಸ್ಥಾದ್ಯ ಶ್ರುತ್ವಾನಂದಮುಪಾಗತಾಃ | ೩೫ ॥ 
ವಿಧಿನಾ ಕೇನ ಕರ್ತವ್ಯೋ ಯಾತ್ರಾ ವಿಧಿರಯ ನೃಭಿಃ। 
ತಂ ವದಸ್ವ ಸುಬೋಧಾಯ ಸರ್ವಲೋಕೋಪಕಾರಕಃ 1 ೩೬ ॥ 


ಸನಕಾದಿಗಳು ಹೇಳಿದರು--- 


""ಅತಿ ಅದ್ಭುತಗಳಾದ ತೀರ್ಥಗಳು ಮತ್ತುಆ ತೀರ್ಥದೇವತೆಗಳ ಮಂದಿರಗಳು ಇವುಗಳ 
ಬಗ್ಗೆ ತಮ್ಮ ಮುಖಕಮಲದಿಂದ ಕೇಳಿ ನಮಗೆ ಅತ್ಯಾನಂದವಾಗಿದೆ. ॥ ೩೫ ॥ ಎಲ್ಲರೂ 
ಯಾವಾಗಲೂ ಯಾವ ವಿಧಿವಿಧಾನಗಳಿಂದ ಯಾತ್ರೆಯನ್ನು ಮಾಡಬೇಕು? ನಮ್ಮ 
ಅರಿವಿಗೋಸ್ಕರ ಎಲ್ಲಜನರ ಉಪಕಾರ ಮಾಡತಕ್ಕ ನೀವು ಅದನ್ನು ಹೇಳಿರಿ'' 1೩೬ 11 
ಶೇಷ ಉವಾಚ 


ಸಮ್ಯಕ್‌ ಪೃಪ್ಟಂ ಮುನಿಶ್ರೇಷ್ಠಾ ಭವದ್ಬಿರ್ಲೋಕಮಂಗಲೈ: । 


ಶೃಣ್ವಂತು ಪ್ರಣಿಧಾನೇನ ತೀರ್ಥಯಾತ್ರಾವಿಧಿಂ ಬ್ರುವೇ ॥ ೩೭ ॥ 
ದಾನಾಧ್ಯಯನಶಕಾನಾಂ ಜಪಧ್ಯಾನರತಾತ್ಮನಾಮ್‌ | 
ನಾವಶ್ಯಕೋ ವೋ ಮುನಯಸ್ಪೀರ್ಥಯಾತ್ರಾವಿಧಿಃ ಸ್ಮೃತಃ ೩೮ ॥ 


ಏತದರ್ಥೊ sಸಮರ್ಥಾನಾಂ ರಂಕವೈಧೇಯರೋಗಿಣಾಂ | 

ತೀರ್ಥಾ sವಾಂತರತೀರ್ಥಾನಾಂ ಯಾತ್ರಾ ಪ್ರೋಕ್ತಾ ಮನೀಷಿಭಿಃ॥ ೩೯ ॥ 
ಪುಣ್ಯಮಾಸೇ ತಮಲೇ ಪಕ್ಷೀ ಸುತಿಥೌ ಶುಭವಾಸರೇ ॥ 

ಪರ್ವಕಾಲೇ ಚ ಸಂಕ್ರಾಂತೌ ಮನ್ಹಾದಿಷು ಯುಗಾದಿಷು ೪೦ ॥ 


ಅಧ್ಯಾಯ ೮೬ 
ಪ್ರಾತಃ ಸ್ನಾತ್ವಾ ವಿಧಾನೇನ ಗಂಗಾಯಮುನಸಂಗಮೇ । 
ನಿವರ್ತ ನಿಖಿಲಂ ನಿತ್ಯವತಪೂಜನಸಾಧನಃ 
ಶ್ರೀಮಾಧವ ದಯಾಸಿಂಧೋ ವಾಂಛಿತಾರ್ಥಫಲಪ್ರದ | 
ಅನುಜಾನೀಹಿ ಮಾಮದ್ಯ ತ್ವತ್ರೀರ್ಥಾನಾಂ ಪರಿಕ್ರಮೇ 
ನ ಜಾನೇ ತೀರ್ಥನಾಮಾನಿ ದೇವತಾಯತನಾನಿ ಚ । 
ಅತಃ ಪರಿಕ್ರಮಾನ್ಯುರ್ವೇ ಹ್ಯಂತರ್ವೇದ್ಯಾ ಯಥಾಕ್ರಮಮ್‌ 
ಇತಿ ಸಂಪ್ರಾರ್ಥ್ಯ ಮತಿಮಾನ್‌ ಸಪತ್ನೀಕೋ ಥವೈಕಲಃ I 
ಅಕ್ಷತಾನ್ಸಿಕಿರನ್ನಚ್ಛೇದುಕಪೂರ್ವಾಂ ಪ್ರದಕ್ಷಿಣಾಮ್‌ 
ಸ್ನಾಯಾನ್ಮಹತ್ತು ತೀರ್ಥೇಷು ಗಂಗಾಯಮುನತೀರ್ಥಯೋಃ । 
ಮಾರ್ಜನಾಚಮನೇ ಕುರ್ಯಾತ್ಮ್ರಚಿತ್ಟೂಜಾ ಕೃಚಿನ್ನತಿಃ 
ದುಷ್ಟಾಲಾಪವೃಥಾಲಾಪಸಂಸಾರಾಲಾಪವರ್ಜಿತಃ I 
ಮಾಧವಂ ಮನಸಾ ಧ್ಯಾಯನ್‌ ಮಾಧವೇತೀರಯನ್‌ ಪುನಃ 
ಯಥಾ ಪಾ ್ರಿಗುಕ್ತೆ ತೀರ್ಥಾನಾಂ ಭಕಾ ್ರ್ಯ ಕೃತ್ವಾ ಪ್ರದಕ್ಷಿಣಾಂ I 
ಪುನರ್ವೇಣೀಂ ಸಮಾಸಾದ್ಯ ಸ್ನಾತ್ವಾ ಸರ್ವಂ ನಿವೇದಯೇತ್‌ 
ಮಾಧವಾನಂತ ಗೋವಿಂದ ಜಗನ್ನಾಥ ಜಗತ್ಛತೇ । 
ಗೃಹಾಣ ಮತೃತಾಂ ಯಾತ್ರಾಂ ಫಲದೋ ಭವ ತೇ ನಮಃ 
ಏವಂ ಯಃ ಕುರುತೇ ಯಾತ್ರಾಂ ಅಂತರ್ವೇದ್ಯಾ ಯಥಾವಿಧಿ । 
ಅಗಣ್ಯಂ ಪುಣ್ಯಮಾಪ್ನೋತಿ ಮಾಧವಶ್ಚ ಪ್ರಸೀದತಿ 
ಪ್ರಯಾಗಕ್ಕತಪಾಪಾನಾಂ ಅಜ್ಞಾನೇನ ವಿಶುದ್ಧಯೇ । 
ಲಘೂನಾಂ ಹಿ ವಿನಾಶಾಯ ವರ್ಷೇ ಕುರ್ಯಾತ್ವದಕ್ಷಿಣಮ್‌ 
ತತ್ರಸ್ಥಾನಾಂ ವಿಧಿಶ್ಟಾಯಂ ಪ್ರಾಯಶ್ಚಿತ್ತ ಸ್ವರೂಪಕಃ 1 
ಯಾತ್ರಿಕಾನಾಂ ಯಥಾಕಾಲಂ ತದಭಾವೇತಫಲಪ್ರದಃ 
ಅಂತರ್ವೇದೀಸ್ಥ ತೀರ್ಥಾನಿ ತೇಷಾಂ ಯಾತ್ರಾವಿಧಿಶ್ಚಯಃ । 
ನಿರೂಪಿತೋ ಮುನಿಶ್ರೇಷ್ಯಾಃ ಸರ್ವೇಷಾಮುಪಕಾರಕಃ 
ಪದ್ಭ್ಯಾಂ ಪೂರ್ಣಫಲಶ್ಲಾಯಮರ್ಧಾದಿ ವಾಹನಾದಿತಃ । 
ಅಸಮರ್ಥೋ ದ್ವಿಜದ್ದಾಧಾ ಸಂಪೂರ್ಣೋ ಭೃತಿದಾನತಃ 
ಅಶಕಾನಾಂ ದರಿದ್ರಾಣಾಂ ಸರ್ವೇಷಾಂ ಪಾಪಸಂಭವೇ | 
ಯಾತ್ರಾವಿಧಿಫಲಂ ಪೂರ್ಣಂ ಯಥಾಸ್ಯಾತನ್ನಿ ಬೋದಧತ 
ಅರುಣೋದಯವೇಲಾಯಾಂ ಗಂಗಾಯಮುನಸಂಗಮೇ । 
ತೀರ್ಥಾನಿ ದೇವತಾ ನದ್ಯಃ ಸ್ನಾನಮಾಯಾಂತಿ ನಿತ್ಯಶಃ 


639 


11 ೪೧ ॥ 


11 ೪೨ ॥ 


il ೪೩ ॥ 


H ೪೪ ॥ 


1 ೪೫ 1 


|| ೪೬ ॥ 


Il ೪೭ ॥ 


1 ೪೮ ॥ 


il YE ॥ 


Il ೫೦ ॥ 


I ೫೧ ॥ 


I ೫೨ ॥ 


1 ೫೩ ॥ 


11 ೫೪ ॥ 


| ೫೫ I 


640 ಪ್ರಯಾಗಮಾಹಾತ್ಮ್ಯಮ್‌ 
ಅಥ ತತ್ತಮಯೇ ತತ್ರ ಸ್ನಾತ್ವಾ ಧ್ಯಾತ್ವಾಖಿಲಾನಪಿ । 


ತದರ್ಥಂ ಚ ಪುನಃ ಸ್ನಾತ್ವಾ ತೀರ್ಥಯಾತ್ತಾ ಫಲಂ ಲಭೇತ್‌ 11 ೫೬ ॥ 
ಅಂತರ್ವೇದೀ ಮುನಿಶ್ರೇಷ್ಠಾಃ ಸಾಂಗೋಪಾಂಗಾ ನಿರೂಪಿತಾ । 
ಅಥೋ ಮಧ್ಯಬಹಿರ್ವೆದ್ಯೀ ವರ್ಣಯಾಮಿ ಯಥಾಮತಿ I ೫೭ ॥ 


| ಇತಿ ಷಡಶೀತಿತಿಮೋ5ಧ್ಯಾಯಃ || 


'ಶೇಷದೇವರು ಹೇಳಿದರು 


ಹೇ ಮುನಿಶ್ರೇಷ್ಠರಾದ ಸನಕಾದಿಗಳೇ! ಲೋಕಕ್ಕೇ ಮಂಗಳಕರರಾಗಿರತಕ್ಕ ನಿಮ್ಮಗಳಿಂದ 
ಚೆನ್ನಾಗಿ ಪ್ರಶ್ನೆ ಮಾಡಲ್ಪಟ್ಟಿತು. ನಾನು ತೀರ್ಥಯಾತ್ರೆಯ ವಿಧಿಯನ್ನು ಹೇಳುವೆನು, ಗಮನವಿಟ್ಟು 
ಕೇಳಿರಿ. ೩೭ ।। ಹೇ ಮುನಿಗಳೇ! ದಾನ, ಅಧ್ಯಯನದಲ್ಲಿ ಸಮರ್ಥರಾದ ಮತ್ತು ಜಪಧ್ಯಾನದಲ್ಲಿ 
ಆಸಕ್ತರಾದ ನಿಮಗೆ ಈ ತೀರ್ಥಯಾತ್ರಾವಿಧಿಯು ಆವಶ್ಯಕವಿಲ್ಲವು. ॥ ೩೮ ॥ ಈ 
ಅಧ್ಯಯನಾದಿಗಳಿಗೆ ಅಸಮರ್ಥರಾದ ದರಿದ್ರರು, ರೋಗಿಗಳು, ಅಜ್ಞಾನಿಗಳು ಮುಂತಾದವರಿಗೆ 
ಈ ತೀರ್ಥಗಳ, ಅವಾಂತರ ತೀರ್ಥಕ್ಷೇತ್ರಗಳ ವಿಧಿವಿಧಾನಗಳನ್ನು ಜ್ಞಾನಿಗಳು ಹೇಳಿದ್ದಾರೆ. 
॥ ೩೯ ॥ ಪುಣ್ಯಕರವಾದ ಮಾಸಗಳಲ್ಲಿ ಶುಕ್ಲಪಕ್ಷದಲ್ಲಿ ಶುಭವಾರದಲ್ಲಿ ಪರ್ವಕಾಲದಲ್ಲಿ 
ಸಂಕ್ರಾಂತಿಯಲ್ಲಿ ಮನ್ವಾದಿಗಳಲ್ಲಿ ಮತ್ತು ಯುಗಾದಿಗಳಲ್ಲಿ ಬೆಳಿಗ್ಗೆ ವಿಧಿವಿಧಾನಗಳಿಂದ 
Pl ಯಮುನೆಯರಸ ಸಂಗಮದಲ್ಲಿ ಎಲ್ಲನಿತ್ಯಕರ್ಮಗಳನ್ನೂಮುಗಿಸಿಕೊಂಡು, ಎಲ್ಲಾಪೂಜಾ 
ಸಾಮಗ್ರಿಗಳನ್ನುಸಂಗ್ರಹಿಸಿ ವಿವ ಹೇ ದಯಾಸ ಮುದ್ರ ನೇ, ಅಪೇಕ್ಷಿಕವಾದ ಫಲವನ್ನು 
ಕೊಡತಕ್ಕವನೇ, ನಿನ್ನ a ಪ್ರದಕ್ಷಿಣೆ ಮಾಡಲು ನನಗೆ ಅಪ್ಪಣೆಯನ್ನು ಕೊಡು. 1೪೦-೪೨ ॥ 
ತೀರ್ಥಗಳ ಹೆಸರುಗಳು ನನಗೆ ತಿಳಿಯದು. ದೇವತಾ ಮಂದಿರಗಳ ಹೆಸರೂ ತಿಳಿಯದು. ಈ 
ಕಾರಣದಿಂದಲೇ ಅಂತರ್ವೇದಿಯ ಪ್ರದಕ್ಷಿಣೆಯನ್ನು ಕ್ರಮವಾಗಿ ಮಾಡುವೆನು.'' ।। ೪೩ ॥ ಈ 
ರೀತಿ ಪ್ರಾರ್ಥಿಸಿ ಬುದ್ಧಿವಂತನಾದವನು ತನ್ನ ಹೆಂಡತಿಯೊಡನಾಗಲೀ, ತಾನೊಬ್ಬನೇ ಆಗಲಿ 
ಹೋಗುವದಾರಿಯಲ್ಲಿ ಅಕೃತೆಯನ್ನು ಚೆಲ್ಲುತ್ತಾ ಅಂತರ್ವೇದಿಯ ಪ್ರದಕ್ಷಿಣೆಯನ್ನು ಹಾಕತಕ್ಕದ್ದು ಕ 
1೪೪ ॥ ಮಹಾ ಮಹಾ ಸುತೀರ್ಥಗಳಲ್ಲಿಕಲವು ಸಮಯದಲ್ಲಿಸ್ನಾನಮಾಡಬೇಕು, ಕೆಲವು ವೇಳೆ 
ಪ್ರೋಕ್ಟಿಸಿಕೊಳ್ಳಬೇಕು, ಕೆಲವು ಸಮಯದಲ್ಲಿಬರೇ ಆಚಮನಮಾಡಬೇಕು, ಕೆಲವು ಸಲಪೂಜಾ 
ಮಾಡಬೇಕು, ಮತ್ತುಕೆಲವು ವೇಳೆ ನಮಸ್ಕರಿಸಬೇಕು. ॥ ೪೫ ॥ ದುಷ್ಟಮಾತುಗಳನ್ನೂ ವ್ಯರ್ಥ 
ಮಾತುಗಳನ್ನೂ ಮತ್ತುಸಂಸಾರಕ್ಕೆ ಸಂಬಂಧಪಟ್ಟ ಮಾತುಗಳನ್ನೂ ಬಿಟ್ಟುಕೇವಲ ಮಾಧವನನ್ನು 
ಮನಸಿನಲ್ಲಿ ಧ್ಯಾನಿಸುತ್ತಾ ""ಮಾಧವ। ಮಾಧವ!'' ಎಂದು ಉಚ್ಚರಿಸುತ್ತಾ ಹಿಂದೆ ಹೇಳಿದ 
ತೀರ್ಥಗಳನ್ನು ಭಕ್ತಿಯಿಂದ ನಮಸ್ಕರಿಸಿ ಪುನಃ ವೇಣೀ ಸಂಗಮಕ್ಕೆ ಬಂದು ಅಲ್ಲಿ ಎಲ್ಲವನ್ನೂ 
ನಿವೇದಿಸಬೇಕು. ॥ ೪೬-೪೭ ॥ ' 5 ೇ ಲಕ್ಷೀಪ ಪತಿಯಾಗಿದ್ದು ಮಾಧವನೆಂಬ ಹೆಸರುಳ್ಳವನೇ!, 
ನಿತ್ಯನಾಗಿರುವವನೇ! ವೇದಪ ್ರತಿಪಾದ್ಯನೇ। ಜಗತ್ತಿಗೆ ಸ್ವಾಮಿಯೇ! ಜಗತ್ತತಿಯೇ! ನಾನು 
ಮಾಡಿರುವ ಯಾತ್ರೆಯನ್ನು ಸ್ವಿ ಕರಕ "ನನಗೆ ಫಲವನ್ನು ಕೂಡತಕ್ಕವನಾಗು"". 1 ೪೮ | ಈ 
ರೀತಿಯಾಗಿ ಜಾಡು ಅಂತರ್ವೇದಿಯ ಯಾತೆ ಯನ್ನು ವಿಧಿವತ್ತಾಗಿ ಪರಿಸಮಾಪ್ತಿ- 
ಗೊಳಿಸುವರೋ ಅವರಿಗೆ ಅಪರಿಮಿತ ಪುಣ್ಯಪ್ರಾಪ್ತಿಯಾಗಿ ಶ್ರೀ ಮಾಧವನೂ ಒಲಿಯುವನು. 
I ೪೯ ॥ ಅಜ್ಞಾನದಿಂದ ಪ್ರಯಾಗದಲ್ಲಿ ಮಾಡಿದ ಸಣ್ಣ ಪಾಪಗಳು ನಾಶವಾಗಲು 


ಅಧ್ಯಾಯ ೮೬ 641 


ವರ್ಷಕ್ಕೊಮ್ಮೆಯಾದರೂ ಪ್ರಯಾಗದ ಪ್ರದಕ್ಷಿಣೆಯನ್ನುಮಾಡಬೇಕು. ॥ ೫೦ ॥ ಈ ಕಟ್ಟಳೆಯು 
ಪ್ರಯಾಗದಲ್ಲಿವಾಸಮಾಡಿಕೊಂಡಿರುವವರಿಗೆ ಪ್ರಾಯಶ್ಚಿತ್ತರೂಪವಾದದ್ದು. ಬೇರೆ ಯಾತ್ರಿಕರಿಗೆ 
ವರ್ಷಕ್ಕೊಮ್ಮೆ ಪ್ರದಕ್ಷಿಣೆಯಿಲ್ಲದಿದ್ದರೂ, ಕೇವಲ ಒಮ್ಮೆ ಪ್ರದಕ್ಷಿಣೆಮಾಡುವುದರಿಂದಲೇ ಫಲವು 
ದೊರಕುವುದು. ॥ ೫೧ ॥ ಈ ಅಂತರ್ವೇದಿಯಲ್ಲಿರತಕ್ಕ ತೀರ್ಥಸೇವನೆಯು ನನ್ನಿಂದ 
ನಿರೂಪಿತವಾಯಿತು. ಇದು ಎಲ್ಲರಿಗೂ ಉಪಯುಕವಾದುದು. ॥ ೫೨ ॥ ಕಾಲ್ಲಡಿಗೆಯಿಂದ 
ಪ್ರದಕ್ಷಿಣೆಮಾಡಿದರೆ ಪೂರ್ಣ ಫಲವೂ, ವಾಹನದಲ್ಲಿ ಪ್ರದಕ್ಷಿಣೆ ಮಾಡಿದರೆ ಅರ್ಧ ಫಲವೂ 
ಸಿಗುತ್ತದೆ. ಅಸಮರ್ಥರಾದವರು ಹಣಕೊಟ್ಟು ಬ್ರಾಹ್ಮಣರ ಮೂಲಕ ಪ್ರದಕ್ಷಿಣೆ ಮಾಡಿಸಿದರೂ 
ಪೂರ್ಣಫಲವು ಸಿಗುವದು. ॥ ೫೩ ॥ ಅಶಕ್ತರೂ, ದರಿದ್ರರೂ ಮತ್ತುಪಾಪಿಗಳಿಗೂ ಯಾತ್ರೆಯ 
ಪೂರ್ಣಫಲವು ಸಿಗಬೇಕಾದರೆ ವಿಧಿವತ್ತಾಗಿ ಯಾತ್ರೆಯನ್ನು ಹೇಗೆ ಮಾಡಬೇಕೋ ಅಂತಹ 
ವಿಧಿವಿಧಾನವನ್ನು ಹೇಳುತ್ತೇನೆ. ಚೆನ್ನಾಗಿ ಅರ್ಥಮಾಡಿಕೊಳ್ಳಿರಿ. ॥ ೫೪ ॥ ಪ್ರತಿ ದಿನವೂ 
ಅರುಣೋದಯ ಕಾಲದಲ್ಲಿತೀರ್ಥ ದೇವತೆಗಳೂ, ನದೀ ದೇವತೆಗಳೂ, ಗಂಗೆ-ಯ.ಖುನೆಯರ 

, ಸಂಗಮ ಕ್ಷೇತ್ರವಾದ ತ್ರಿವೇಣಿಯಲ್ಲಿಸ್ನಾನಮಾಡಲು ಬರುತ್ತಾರೆ. ॥ ೫೫ ॥ ಅದೇ ಸಮಯದಲ್ಲಿ 
ಸಂಗಮದಲ್ಲಿ ಸ್ನಾನ ಮಾಡಿ ಮತ್ತೆಎಲ್ಲಾನದೀ ದೇವತೆಗಳನ್ನು ಧ್ಯಾನ ಮಾಡಿ ಪುನಃ ಸ್ನಾನ ಮಾಡಿದರೆ 
ಅಂತಹ ಯಾತ್ರಿಕನಿಗೆ ಪೂರ್ಣ ಫಲವು ದೊರಕುವದು. ॥ ೫೬ ॥ ಹೇ ಮುನಿಶ್ರೇಷ್ಠರೆ! 
ಅಂರ್ತವೇದಿಯಲ್ಲಿರುವ ತೀರ್ಥಗಳನ್ನು ಸಾಂಗೋಪಾಂಗವಾಗಿ ನಿರೂಪಿಸಿದ್ದೇನೆ. ಇನ್ನು 
ಮಧ್ಯವೇದಿಯಲ್ಲಿನ ಮತ್ತು ಬಹಿರ್ವೇದಿಯಲ್ಲಿನ ತೀರ್ಥಗಳ ಬಗ್ಗೆ ನನಗೆ ತಿಳಿದಿರುವಂತೆ 
ನಿರೂಪಿಸುವೆನು. 11 ೫೭ ॥ | 


॥॥ ಎಂಬತ್ತಾರನೆಯ ಅಧ್ಯಾಯವು ಸಮಾಪವಾಯಿತು ॥ 


41 


11 ಅಥ ಸಪಾಶೀತಿತಮೋsಧ್ಯಾಯಃ 11 ೮೭ ॥ 


ಶೇಷ ಉವಾಚ 
ಮಧ್ಯವೇದ್ಯಾಮಥೋ ವಕ್ಷ ಮುಖ್ಯತೀರ್ಥಾನಿ ಸುವ್ರತಾಃ 1 
ಯೇಷಾಂ ದರ್ಶನಮಾತ್ರೇಣ ನಿಷ್ಠಾಪಸ್ಪಿದಿವಂ ವ್ರಜೇತ್‌ WO 
ಕೇತ್ರಸ್ನಾಗ್ಗೇಯದಿಗ್ಲಾಗೇ ಪ್ರಾಂತವೇಣ್ಕಾಂ ಅವಾಕಟೇ । 
pt ಶೇಷ ಬ ದು ಶೆ ವಿ 
ಸೋಮತೀರ್ಥಂ ಶ್ರುತಿಖ್ಯಾತಂ ತ್ರಿಷು ಲೋಕೇಷು ವಿಶ್ರುತಮ್‌ ॥೨॥ 
ಯತ್ರಾಗತ್ಯ ಪುರಾ ಸೋಮೋ ಪೀಡಿತೋ ರಾಜಯಕ್ಷ್ಮಣಾ । 


ಶಿವಸ್ಯಾರಾಧನಂ ಚಕ್ರೇ ಭಕ್ತ್ಯಾ ತದಪನುತ್ತಯೇ WA 

ತತಸತ್ರಪಸಾ ತುಪ್ಪ ಶಂಕರೋ ಲೋಕಶಂಕರಃ । 

ಗತ್ವಾ ಯಥೇಪಿತಾನ್‌ ಕಾಮಾನ್‌ ವಚನಂ ಚೇದಮಬ್ರವೀತ್‌ ॥೪॥ 
|! ಎಂಬತ್ತೇಳನೆಯ ಅಧ್ಯಾಯವು ॥ 


ಶೇಷದೇವರು ಹೇಳಿದರು-- 
ಎಲೈ ಸನಕಾದಿಗಳೇ! ಪ್ರಯಾಗದ ಮಧ್ಯವೇಣಿಯಲ್ಲಿರುವ ಮುಖ್ಯವಾದ ತೀರ್ಥಗಳ ಬಗ್ಗೆ 

ಹೇಳುತ್ತೇನೆ. ಈ ತೀರ್ಥಗಳ ದರ್ಶನಮಾತ್ರದಿಂದಲೇ ಜನರು ಪಾಪರಹಿತರಾಗಿ ಸ್ವರ್ಗವನ್ನು 
ಕುರಿತು ಹೋಗುವರು. ॥ ೧ ॥ ಪ್ರಯಾಗ ಕ್ಷೇತ್ರದ ಆಗ್ನೇಯ ದಿಗ್ಬಾಗದಲ್ಲಿರುವ 
ಮಧ್ಯವೇಣೀಯಲ್ಲಿ ಪ್ರುತಿಪ್ರಸಿದ್ದವಾದ ಮತ್ತು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾದ 
ಸೋಮತೀರ್ಥವು ಇದೆ. ॥॥೨ ॥ ಹಿಂದೆ ಕ್ಷಯರೋಗದಿಂದ ಪೀಡಿತನಾಗಿದ್ದ ಚಂದ್ರನು ಇಲ್ಲಿಗೆ 
ಬಂದು ಇದರ ನಿವಾರಣೆಗಾಗಿ ಶಿವನನ್ನುಕುರಿತು ತಪಸ್ಸುಮಾಡಿದನು. ॥13. ॥ ಅನಂತರ ಲೋಕಕ್ಕೆ 
ಮಂಗಳವನ್ನುಂಟುಮಾಡುವ ಶಂಕರನು ಆ ಚಂದ್ರನ ತಪಸ್ಸಿನಿಂದ ತುಷ್ಪನಾಗಿ ಅವನ 
ಅಪೇಕ್ಷೆಗಳನ್ನೆಲ್ಲಾಕೊಟ್ಟು ಈ ರೀತಿಯಾಗಿ ಮಾತನಾಡಿದನು. ॥೪ ॥ 
ಶಂಕರ ಉವಾಚ 

ಅತ್ರಿನೇತ್ರಸಮುದ್ಭೂತ ಸೋಮಾಸ್ಸಿಂಸರ್ಥನಾಯಕೇ । 

ಮಾಮುಪಾಸಿತವಾನ್ಯತ್ತ್ವಂ ದ್ರುತಂ ತೇನಾಹಮಾಗತಃ ೫ ॥ 

ಆಜನ್ಮ ವಿವಿಧಾಯಾಸೇ ಸ್ಥಾನೇನ್ಯತ್ರಾಸ್ಮದಾದಯಃ | 

ಉಪಾಸಿತಾಃ ಪ್ರಸೀದಂತಿ ನದ್ರಾಗತ್ರ ತು ಮಂಕ್ಷುತೇ ॥ ೬॥ 

ಅತಸ್ತ್ವ ಮಪ್ಯದೋ ಭಕಾ ಕ ಸೇವಸ್ವ ಗತಮತ್ತರಃ | 

ಮಾಂ ಪ್ರತಿಷ್ಠಾಪ್ಯ ವಿಧಿವನ್‌ ಮಂತ್ರಂ ಚೇಮಂ ಜಪಾನಿಶಮ್‌ ॥೭॥ 

ಯತ್ರ ಗಂಗಾ ಚ ಯಮುನಾ ಯತ್ರ ಪ್ರಾಚೀ ಸರಸ್ವತೀ । 

ಯತ್ರ ಸೋಮೇಶ್ವರೋ ದೇವಸ್ತತ್ರ ಮಾಮಮೃತಂ ಕೃಧಿ ॥೮॥ 

ಏವಂ ಕೃತೇ ತವಾಭೀಷ್ಟಮಖಲಂ ಸೇತ್ಮ್ಯತಿ ಧ್ರುವಮ್‌ । 

ಪರಂ ಕಾಮ್ಯಮಿದಂ ಸ್ಥಾನಂ 154 ಚ ಭವಿಷ್ಯತಿ Wen 


ಅಧ್ಯಾಯ ೮೭ 643 


ಶಂಕರನು ಹೇಳಿದನು 
“ಅತ್ರಿ ಯಷಿಗಳ ಕಣ್ಣಿನಿಂದ ಹುಟ್ಟಿಬಂದಿರುವ ಚಂದ್ರನೇ! ಈ ಶ್ರೇಷ್ಠವಾದ ಸೋಮವೆಂಬ 

ತೀರ್ಥಕ್ಷೇತ್ರದಲ್ಲಿ ನೀನು ನನ್ನನ್ನು ಉಪಾಸನೆ ಮಾಡಿದ್ದರಿಂದ ನಾನು ಬಂದಿದ್ದೇನೆ. 
೫ ॥ ಬೇರೆ ಬೇರೆಕ್ಷೇತ್ರಗಳಲ್ಲಿನಾವುಗಳು ಬೇಗನೆ ಪ್ರಸನ್ನರಾಗದೇ ಹುಟ್ಟಿದಾಗಿನಿಂದ ಆಚರಿಸುವ 
ಕಷ್ಟಸಾಧ್ಯಗಳಾದ ತಪಸ್ಸಿನಿಂದ ಮಾತ್ರ ಸಂತುಷ್ಟರಾಗುತ್ತೇವೆ; ಆದರೆ ಇಲ್ಲಿಯಾದರೋ 
ಜಾಗ್ರತೆಯಾಗಿ ಪ್ರಸನ್ನರಾಗುತ್ತೇವೆ. ।। ೬ ॥ ಆದ್ದರಿಂದ ನೀನು ಯಾವ ಮಾತರ್ಯವೂ ಇಲ್ಲದೆ 
ಭಕ್ತಿಯಿಂದ ಈ ಕ್ಷೇತ್ರವನ್ನು ಸೇವಿಸು. ಇಲ್ಲಿ ನನ್ನನ್ನು ವಿಧಿವತ್ತಾಗಿ ಪ್ರತಿಷ್ಠಾಪಿಸಿ ನನ್ನನ್ನು ಮತ್ತು ಈ 
ಕ್ಷೇತ್ರವನ್ನೂ ಈ ಮಂತ್ರದಿಂದ ಜಪಮಾಡು. ॥ ೭ ॥ ""ಎಲ್ಲಿ ಗಂಗೆಯು, ಯಮುನೆಯು ಮತ್ತು 
ಪೂರ್ವದಿಕ್ಕಿಗೆ ಪ್ರವಹಿಸುವ ಸರಸ್ವತಿಯು ಮತ್ತುಎಲ್ಲಿಸೋಮೇಶ್ವರ ದೇವರೂ ಇದ್ದಾರೆಯೋ 
ಅಲ್ಲಿನನ್ನನ್ನುಮರಣರಹಿತನನ್ನಾಗಿ ಮಾಡು''. ॥ ೮ ॥ ಈ ರೀತಿಯಾಗಿ ಜಪಮಾಡಿದರೆ ನಿನ್ನಎಲ್ಲಾ 
ಅಭೀಷ್ಟಗಳೂ ನಿಶ್ಚಯವಾಗಿ ಸಿದ್ಧಿಸುವುವು. ಅಪೇಕ್ಟೆಗಳನ್ನೆಲ್ಲಾಸಿದ್ಧಿಸುವ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರವು 
ಅತಿ ಶ್ರೇಷ್ಠವಾದುದು ಮತ್ತುಎಲ್ಲರ ಅಭೀಷ್ಟಗಳೂ ಇಲ್ಲಿಸಿದ್ಧಿಸುತ್ತವೆ. ॥ ೯ ॥1 
ಶೇಷ ಉವಾಚ 

ಇತಿ ವಾಚಃ ಸಮಾಕರ್ಣ್ಯ ಶಾಂಕರೀಂ ಶಂಕರಪ್ರಿಯಃ । 

ಶಂಭೋರ್ಲಿಂಗಂ ಪ್ರತಿಷ್ಠಾಪ್ಯ ಸೋಮಸ್ಸೋಮೇಶ್ವರಾಭಿಧಮ್‌ 1 ೧೦ 1 

ತತ್ರಾಶ್ರಮಪದಂ ಚಕ್ರೀ ಮಾಧವಸ್ಯಾಪ್ಯದೂರತಃ । 


ನಾನಾವೃಕ್ಷಲತಾರಮ್ಯಂ ನಂದನಂ ನಂದನಾತಿಗಮ್‌ I ೧೧ ॥ 
ತತ್ರ ಸ್ಥಿತ್ವೋಷಸಿ ಸ್ನಾತ್ವಾ ಪ್ರಾಂತವೇಣ್ಯಾಂ ಯಥಾವಿಧಿಮ್‌ । 
ಜಜಾಪ ಮಂತ್ರಮನಿಶಂ ಶಿವಾದಿಷ್ಠಂ ಸಮಾಹಿತಃ | ೧೨ ॥ 


ದ್ವಿಜಾನಾಮೌಷಧೀನಾಂ ಚಾಪ್ಯಧಿಪೋ ನಿರಗ್ಗದೋತಪ್ಯಭೂತ್‌ । 
ತದಾದಿ ಖ್ಯಾತಿಮಾಯಾತಂ ತೀರ್ಥಂ ಸೋಮೇಶ್ಚರಾಭಿಧಮ್‌ 1 ೧೩ ॥ 
ತಸ್ಥಾತ್ರತ್ರ ತು ಯೇ ಗತ್ವಾ ಸ್ನಾತ್ವಾ ಸೋಮೇಶ್ವರಂ ಪ್ರಭುಂ | 
ಪೂಜಯಿಷ್ಯಂತಿ ಮನುಜಾ ಯಥೋಪಕರಣಾದಿಭಿಃ 1 ೧೪ ॥ 
ರುದ್ರಾಭಿಷೇಕಂ ಸೂಕಾನಿ ಶಿವಪಂಚಾಕ್ಷರೀಜಪಮ್‌ । 

ಸ್ವಾಧ್ಯಾಯಂ ಬ್ರಹ್ಮಯಜ್ಗಂ ಚ ದಾನಂ ಬ್ರಾಹ್ಮಣಭೋಜನಮ್‌ ॥ ೧೫ ॥ 
ಯೇ ಕುರ್ವಂತಿ ನರಾ ಭಕಾ ಶ್ಯ ತೇಷಾಂ ಸೋಮೇಶರಾಭಿಧಃ I 


ಶಿವಸದೇಕತಾಪನ್ನೋ ಮಾಧವಶ್ಚ ಪ್ರಸೀದತಿ ॥ ೧೬ ॥ 
ಏಕರುದ್ರಮಹಾರುದ್ರಫಲಂ ತತ್ರ ಪ್ರಜಾಯತೇ । 
ಶೈವಮಂತ್ರಸ್ಥ ಸಿದ್ಧಿಃ ಸ್ಯಾತ್‌ ಸಹಸ್ರಜಪಮಾತ್ರತಃ ॥ ೧೭ ॥ 


ಸೋಮವತ್ಯಾಮಮಾಯಾಂ ಯಃ ಕುರ್ಯಾತ್ಸೋಮೇಶಪೂಜನಮ್‌ | 
ಸ ಸೋಮಯಾಗಬಂ ಪುಣ್ಯಂ ಪ್ರಾಪ್ನಯಾನ್ನಾತ್ರ ಸಂಶಯಃ ॥ ೧೮ ॥ 


ಪ್ರಯಾಗಮಾಹಾತ್ಸ್ಯಮ್‌ 


ಇತ್ಯಾದಿಗುಣಮಾಪನ್ನಂ ಸೋಮತೀರ್ಥಂ ಮುನೀಶ್ರಧಾಃ I 
ವರ್ಣಿತಂ ಮೋ ತತೋನನ್ಯಾನಿ ವರ್ಣಯಾಮಿ ಯಥಾಕ್ರಮಮ್‌॥ ೧೯ ॥ 
ಪಶ್ಚಿಮೇ ಸೋಮತೀರ್ಥಸ್ಯ ಸೂರ್ಯತೀರ್ಥಮಿತಿ ಸ್ಮೃತಮ್‌ 


ತತ್ರ ಸ್ನಾನಾಚ್ಚಪಾನಾಚ್ಚಸೂರ್ಯಲೋಕೇ ಮಹೀಯತೇ - ॥೨೦॥ 
ಪ್ರಸಿದ್ಧಂ ಧನದಂ ತೀರ್ಥಂ ಕೌಬೇರಂ ತಸ್ಯ ಪಶ್ಚಿಮೇ | 
ಸ್ನಾನದಾನಾದಿಭಿಸತ್ರ ಧನಿನಃ ಸ್ಯುಃ ಪುನಃ ಪುನಃ ೨೧ ॥ 
ತಸ್ಯಾಪಿ ಪಶ್ಚಿಮೇ ರಮ್ಯಂ ವಾಯುತೀರ್ಥಂ ವರಪ್ರದಂ | | 
ಸ್ನಾತಾನಾಂ ತತ್ರ ಭೂತಾನಾಂ ವಾಯುಬಾಧಾ ನ ಜಾಯತೇ ॥೨೨॥ 
ಅಥ ತತ್ಪಶ್ಚಿಮೇ ತ್ವಗಿತೀರ್ಥಂ ಪರಮಪಾವನಮ್‌ ।ಟ 

ಸ್ನಾತೋ ಹ್ಯಗ್ನಿಸಮಸ್ತಶ್ತಿನಗ್ನಿಲೋಕಂ ವ ಶ್ರಜೇನ್ನರಃ Il ೨೩ 
ಪಶ್ಚಿಮೇ ಧರ್ಮರಾಜಸ್ಯ ತೀರ್ಥಂ ತ್ವನರಕಂ ಸ್ಮೃತಂ | 
'ಸ್ನಾನಾಚ್ಚತರ್ಪಣಾತತ್ರ, ನರಕಂ ನ ಪ್ರಪದ್ಯತೇ || ೨೪ ॥ 
ವಾರುಣೇ ತಸ್ಯ ವಿಖ್ಯಾತಂ ವೀರತೀರ್ಥಂ ಚ ವರ್ತತೇ ॥ 

ತತ್ರ ಮಜ್ಜನತೋ ಜಂತುರ್ಲಭತೇ ಶೂರವೀರತಾಮ್‌ Il ೨೫ ॥ 
ತದಂತಿಕೇ ವರೀವರ್ತಿ ಪ್ರಾಗುಕ್ರೋ ಮಾಧವಾಶ್ರಮಃ । 
ಸ್ನಾನಪೂಜನವಾಸಾದ್ಯೈ: ವೈಕುಂಠಂ ತತ್ರ ಗಚ್ಛತಿ Wl ೨೬ ॥ 
ತಸ್ಯಾದೂರೇ ವರೀವರ್ತಿ ಯಾಮ್ಯಂ ತೀರ್ಥಂ ಮುನೀಶ್ಚರಾಃ I 

ತತ್ರ ಸ್ನಾನಾರ್ಚನಾಭ್ಯಾಂ ಚ ನ ಯಾತಿ ಯಮಸಾದನಮ್‌ I ೨೭ ॥ 
ತಥಾ:ವಿದೂರೇ ವಾರುಣ್ಯಾಂ ರಾಮತೀರ್ಥಂ ವಿಶಾರದಮ್‌ । 
ಸೀತಾಕುಂಡಂ ತತಃ ಪಶ್ನಾದ್ಧನುಮತೀರ್ಥಮುತಮಮ್‌ 11 ೨೮ ॥ 
ಯದಾಹಿ ಭಗವಾನ್ವಿಹ್ಲುರ್ದೇವದ್ವಿಜಸುಖೇಚ್ಛಯಾ | 

ಆವಿರ್ಬಭೂವ ಯಃ ಕ್ಲೋಣ್ಯಾಂ ಸಾಕೇತಾಧಿಪತೇಃ ಕುಲೇ 11೨೯ ॥ 
ರಾಮೋಲಕ್ಷ್ಮ! ಣಶತ್ರುಪ್ಲುಭರತಾಖ್ಯಾಭಿರನ್ನಿತಃ | 

ಬಾಲಲೀಲಾಹೃತಸ್ಪಾಂತೋ ವಿಶ್ವಾಮಿತ್ರಪ್ರಿಯಾನ್ವಿತಃ Il ೩೦ ॥ 
ಗಾಧಿಜಾನುಚರಶ್ರೇಷ್ಠಸತ್ನಾ ್ರಿಪಾತಿಬಲಾಬಲಃ । 

ತಾಟಕಾಜಠರಚ್ಛೇದೀ ಪ್ರಾಪ್ತ ಗಾಧಿಸುತಾಶ್ರಮಃ  ೩೧॥ 
ಕ್ರವ್ಯಾನ್ನಿ ಧನನಿರ್ವಿಘ್ನಸಮಾಪಿತತದದ್ದರಃ | 
ಮಿಥಿಲೇಶಾದ್ದರಾಲೋಕೋತ್ಕಲಿತರ್ಷಿಪದಾನುಗಃ I ೩೨ ॥ 


ರುಷ್ಪಗೌತಮಸಂಶಪ್ಪಾಹಲ್ಯೋದ್ಧಾರಯಶಸ್ಕರ: | 
ಮಹೇಶ್ವದಧನುರ್ಭಂಗಪ್ಪಾ ್ರಿಪಸೀತಾಪರಿಗ್ರಹಃ 1 ೩೩ ॥ 


ಅಧ್ಯಾಯ ೮೭ 
ಜಾಮದಗ್ನ್ಯಮದದ್ದಂಸೀ ಮಾತಾಪಿತೃಪ್ರಿಯಂಕರ: । 
ಮಂಥರಾದಿಷ್ಟ ಕೈಕೇಯೀವಾಗ್ಬದ್ಧಜನಕೇಪ್ಟಕ್ಟತ್‌ 
ಸ್ವೇಚ್ಛಂ ಸನಾಭಯೇ ದತ್ತರಾಜ್ಯಃ ಸೀತಾನುಜಾನ್ವಿತಃ । 
ಗುಹೋತ್ರೀರ್ಣಮಹಾಗಂಗೋ ಭರದ್ವಾಜಾನುಮೋದಿತಃ 
ತದ್ದೇದಿತಾಖಲೋದಂತಸ್ಪಚ್ಛಿಷ್ಯೋತೀರ್ಣತಾರಣಿ: । 
ಚಿತ್ರಕೂಟಕೃ್ಛತಾವಾಸೋ ವಿಹಿತಸ್ವೀಯಸಾಂತ್ಹನಃ 
ಪ್ರವಿಷ್ಣದಂಡಕಾರಣ್ಯೋ ವಿರಾಧಪ್ರಾಣದಾರಣಃ । 
ಶರಭಂಗಂ ಸುತೀಕ್ಷ ಜಿ ಚಾಪ್ಯಗಸ್ಪ ಸ್ಯಂ ಭಾ ್ರಿತ್ಛ ಸಂಯುತಮ್‌ 
ದೃಷ್ಟ್ವಾ ನತ್ವಾ ಕೃತಾತಿಥ್ಯೋ ತದ್ಭಹೀತೇಂದ್ರಕಾರ್ಮುಕಃ । 
ಪ್ರತಿಜ್ಞಾತಾಸ್ಪಪವಧಃ ಪ್ರಾಪಪಂಚವಟೀತಟಃ 
ತತೃತಾಶ್ರಮವಾಸೀ ಚ ರಾಕ್ಸಪೀನಾಸಿಕಾಹರಃ | 
ಖರತ್ರಿಶಿರದೂಷಘ್ನೋ ಹತಮಾಯಾಮೃಗಃ ಕ್ಷಣಾತ್‌ 
ವಿಜ್ಞಾತಾಖಿಲದುಶ್ಚೇಷ್ಟಃ ಪ್ರಾಕೃತಂ ಭಾವಮಾಗತಃ । 
ಜಟಾಯುಲಬ್ಬ ವೃತಾಂತಸಸ್ಯ ಮುಕ್ತಿ ಪ್ರದಾಯಕ; 
ತದುಕ್ತಶಬರೀಪ್ರೋಕ್ತಪಂಪಾವಾಯುಸುತಾನ್ವಿತಃ । 
ಸುಗ್ರೀವಕ್ಕತಸೌಹಾರ್ದೋೇ ತದ್ದಾಲಿಕೃತಘಾತನಃ | 
ಹನೂಮದ್ವಿಕ್ರಮಪ್ರಾಪ್ತಸೀತೋದಂತಶ್ಚತೈರ್ಯುತಃ । 
ನಲಾಶ್ಶಬದ್ಧಸತ್ತೇತುಃ ಪ್ರೋತೀರ್ಣಲವಣಾರ್ಣವಃ 
ವಿಭೀಷಣಸಖಃ ಸಂಖ್ಯೇ $ಶೇಷರಾಕ್ಷಸಮರ್ದನಃ | 
ಸ್ವಹಸ್ತ ಹತಲಂಕೇಶೋ ವಿಭೀಷಣವರಪ್ರದಃ 
ಅಂಗೀಕೃತಾವನಿಸುತೋ ಜೀವಿತಾಮೃತವಾನರಃ । 
ವಿಭೀಷಣಾದಿಸಂವೀತಃ ಪುಷ್ಪಕಾಧಿಷ್ಠಿತಃ ಸ್ವರಾಟ್‌ 
ಯಥಾಗತಂ ಸಮಾಯಾತೋ ಯಮುನಾದಕ್ಷಿಣೇ ತಟೇ । 
ತತ್ರಾವತೀರ್ಯ ತೇ ಸರ್ವೇ ವೇಣ್ಯಾಂ ಸ್ನಾತ್ವಾ ಪ್ರಹರ್ಷಿತಾಃ 


ಬಾ ್ರ್ರಹ್ಮಣೇಭ್ಯೋ ಧನಂ ಭೂರಿ ದದುಃ ಸರ್ವೇ ಯದೃಚ್ಛಯಾ । 


ಸೀತಾ ಬ್ರಾಹ್ಮಣಪತ್ನೀಭ್ಯೋ ವಾಯನಾನಿ ದದೌ ಸ್ವಯಮ್‌ 
ಭೂಷಣಾನಿ ವಿಚಿತ್ರಾಣಿ ಮಣಿಮುಕಾನಿಫಾನಿ ಚ। 
ವೇಣೀದಾನಂ ಕೃತಸ್ನಾನಾ ವೇಣ್ಯಾಂ ರಾಮೇಣ ಹರ್ಷಿತಾ 
ನವರತ್ನಾದಿಸಂಯುಕ್ತಾಂ ಚಕಾರ ತ್ರ್ಯಂಗುಲಂ ಸತೀ । 
ಯದ್ಯತ್ಪೂರ್ವಂ ಮತಂ ವೇಣೈೈ ತತ್ರತ್‌ ಕೃತ್ವಾ ಪತಿಪ್ರಿಯಾ 


645 


I ೩೪ ॥ 


I ೩೫ ॥ 


1 ೩೬ I 


11 ೩೭ ॥ 


Il ೩೮ ॥ 


11೩೯ ॥ 


I ೪೦ ॥ 


1೪೧ 1 


| ೪೨ 1 


1 ೪೩ ॥ 


|| ೪೪ ॥ 


i ೪೫ 1 


11 ೪೬ Il 


11 ೪೭ UW 


11 ೪೮ ॥ 


646 ಪ್ರಯಾಗಮಾಹಾತ್ಮ್ಯಮ್‌ 


ಕಾರಯಾಮಾಸ ವಿಧಿನಾ ದಂಪತೀನಾಂಚ ಭೋಜನಮ್‌ । 
ರಾಮಸ್ವಿವೇಣೀಂ ಸಂಪೂಜ್ಯ ಮಾಧವಂ ಚಾಕ್ಷಯಂ ವಟಮ್‌ ॥೪೯॥ 


ಭರದ್ದಾಜಾಂತಿಕಂ ಗತ್ವಾ ಕಥಿತಾಶೇಷಸತೃಥ:ಃ | 

ಹನೂಮಂತಂ ಪುರಃ ಪ್ರೇಷ್ಯ ಸ್ವಯಂ ಚಾನುಜಗಾಮ ಸಃ WW ೫೦ ॥ 
ಭರತಾದಿಕೃತಾಹ್ಲಾದಃ ಕೃತ್ವಾ ರಾಜ್ಯಮಕಂಟಕಃ I 

ಯಜ್ಞಾಶ್ಲ ವಿವಿಧಾನ್‌ ಕೃತ್ವಾ ಜಗಾಮ ಸ ನಿಜಂ ಪದಮ್‌ 1 ೦ ॥ 
ತದಾದಿ ಖ್ಯಾತಿಮಾಯಾತಂ ತೀರ್ಥತ್ರಯಮಿದಂ ಪರಂ । 

ಏಷು ಸ್ನಾನಾರ್ಚನಾವಾಸ್ಯೆಃ ಪ್ರಾಪ್ಲುಯಾದೀಪಿತಂ ಫಲಂ ॥ ೫೨ ॥ 
ಸೀತಾಕುಂಡೇ ಚ ಯೇ ನಾರ್ಯೋ ಗತ್ವಾಸ್ನಾತ್ವಾ ಯಥಾವಿಧಿ । 

ರಾಮಂ ಸೀತಾಂ ಹನೂಮಂತಂ ಪೂಜಯಂತ್ಯುಪಸಾಧನೈಃ 11 ೫೩ ॥ 
ಜನ್ಮಜನ್ಮನಿ ಸೌಭಾಗ್ಯಂ ಸಂತತಿಂ ಚ ಪರಾಂ ಶ್ರಿಯಂ ॥ 

ಭುಕ್ಷೇಹ ಪತಿಭಿಸ್ಪಾಕಮಂತೇ ಯಾಸ್ಯಂತಿ ಸದ್ಧತಿಂ 1 ೫೪ ॥ 
ಏತದೇತಾನಿ ತೀರ್ಥಾನಿ ವರ್ಣಿತಾನಿ ಪುರಾತನೈಃ I 

ಅತ ಊರ್ಧ್ವಂ ವದಿಷ್ಯಾಮಿ ನೈರ್ಯತ್ಕಾಂ ತಾನಿ ಯಾನಿ ತು I ೫೫ ॥ 


|! ಇತಿ ಸಪ್ಪಾಶೀತಿತಮೋನಧ್ಯಾಯಃ || 
ಶೇಷದೇವರು ಹೇಳಿದರು. 


ಹೀಗೆಂದು ಹೇಳಿದ ರುದ್ರದೇವರ ಮಾತುಗಳನ್ನುಆಲಿಸಿದ, ರುದ್ರದೇವರಿಗೆ ಪ್ರಿಯನಾದ 
ಚಂದ್ರನು ""ಸೋಮೇಶ್ವರ''ವೆಂಬ ಹೆಸರುಳ್ಳ ಈಶ್ವರನ ಲಿಂಗವನ್ನು ಪ್ರತಿಷ್ಠಾಪಿಸಿ ಅಲ್ಲಿ 
ಮಾಧವದೇವರ ಸಮೀಪದಲ್ಲಿಯೇ ನಂದನವನ್ನು ಮೀರಿಸುವಂತಹ ಒಂದು ಆಶ್ರಮವನ್ನೂ 
ಮಾಡಿದನು. ಇದು ನಾನಾ ಬಗೆಯ ಮರ, ಬಳ್ಳಿಗಳಿಂದ ಕೂಡಿದ್ದಿತು. ॥ ೧೦-೧೧ ॥ ಇಲ್ಲಿಯೇ 
ಇದ್ದುಕೊಂಡು ಈ ಪ್ರಾಂತ್ಯದ ವೇಣಿಯಲ್ಲಿಉಷಃಾಲದಲ್ಲಿವಿಧ್ಯಕ್ತವಾಗಿ ಸ್ನಾನಮಾಡಿ ಶಿವನಿಂದ 
ಉಪದಿಷ್ಟವಾದ ಮಂತ್ರವನ್ನು ಮನಸ್ಸನ್ನಿಟ್ಟು ಜಪಮಾಡಿದನು. ॥ ೧೨ ॥ ಪಕ್ಷಿಗಳಿಗೂ ಮತ್ತು 
ಸಸ್ಯಗಳಿಗೂ ಅಧಿಪತಿಯಾದ ಚಂದ್ರನು ಆರೋಗ್ಯವಂತನಾದನು. ಅಂದಿನಿಂದ ಈ 
ಸೋಮತೀರ್ಥವು ಸೋಮೇಶ್ವರತೀರ್ಥವೆಂಬ ಹೆಸರನ್ನು ಪಡೆಯಿತು. ॥ ೧೩ ॥ ಆದ್ದರಿಂದ 
ಅಲ್ಲಿಗೆ ಹೋಗಿ ಯಾರು ಭಕ್ತಿಯಿಂದ ಸ್ನಾನಮಾಡಿ ಸೋಮೇಶ್ವರನನ್ನು ಸಕಲ 
ಪೂಜಾಸಾಮಗ್ರಿಗಳೊಡನೆ ಪೂಜಿಸುತ್ತಾರೋ ಮತ್ತು ರುದ್ರಾಭಿಷೇಕವನ್ನು ಮಾಡುತ್ತಾರೋ, 
ರುದ್ರಾಭಿಷೇಕ ಸೂಕ್ತಗಳನ್ನು ಹೇಳಿ ಶಿವಪಂಚಾಕ್ಷರೀ ಜಪವನ್ನು ಮಾಡಿ, ಜೊತೆಗೆ ಅಧ್ಯಯನ, 
ಬ್ರಹ್ಮಯಜ್ಞ ದಾನಾದಿಗಳು ಮತ್ತು ಬ್ರಾಹ್ಮಣ ಭೋಜನವನ್ನು ಮಾಡಿಸುವರೋ ಅಂಥವರಲ್ಲಿ 
ಸೋಮೇಶ್ವರನು ಆತ್ಮೀಯವಾದ ಅಭಿಮಾನವನ್ನು ತೋರುವನು ಮತ್ತು ಶ್ರೀ ಮಾಧವನೂ 
ಪ್ರಸನ್ನನಾಗುವನು. ॥ ೧೪-೧೬ ॥ ಅಲ್ಲಿಐಕರುದ್ರ ಮತ್ತುಮಹಾರುದ್ರದ ಫಲವೂ ಸಿಗುವುದು. 
ಸಾವಿರ ಸಲ ಜಪಮಾಡಿದವರಿಗೆ ಶೈವ ಮಂತ್ರದ ಸಿದ್ಧಿಯೂ ಆಗುವುದು. ॥| ೧೭ ॥ ಈಕ್ಷೇತ್ರದಲ್ಲಿ 
ಸೋಮವಾರ ಅಮಾವಾಸ್ಯೆಯಂದು ಯಾರು ಸೋಮೇಶ್ವರನನ್ನು ಪೂಜಿಸುವರೋ ಅವರು 


ಅಧ್ಯಾಯ ೮೭ 647 


ಖಂಡಿತ ಸೋಮಯಾಗದ ಪುಣ್ಯವನ್ನುಹೊಂದುವರು. ॥ ೧೮ || ಹೇ ಸನಕಾದಿ ಮುನೀಶ್ವರರೇ! 
ಇದೇ ಮೊದಲಾದ ಗುಣಗಳಿಂದ ಕೂಡಿದ ಸೋಮತೀರ್ಥವನ್ನು ವರ್ಣಿಸಿದ್ದಾಯಿತು. ಇನ್ನುಬೇರೆ 
ಬೇರೆ ತೀರ್ಥಗಳನ್ನೂ ಕ್ರಮವಾಗಿ ವರ್ಣಿಸುವೆನು. ॥ ೧೯ ॥ ಈ ಸೋಮತೀರ್ಥದ ಪಶ್ಚಿಮಕ್ಕೆ 
ಸೂರ್ಯತೀರ್ಥವಿದೆ. ಇದರಲ್ಲಿ ಸ್ನಾನ, ಪಾನಾದಿಗಳನ್ನು ಮಾಡಿದರೆ ಸೂರ್ಯಲೋಕದ 
ಪ್ರಾಪ್ತಿಯುಂಟಾಗುತ್ತದೆ. ॥ ೨೦ ॥॥ ಕುಬೇರಾಶ್ರಮದ ಪಶ್ಚಿಮಕ್ಕೆ ಪ್ರಸಿದ್ಧವಾದ ""ಧನದ''ವೆಂಬ 
ಸರೋವರವಿದೆ. ಇದರಲ್ಲಿನ್ನಾನ ದಾನಾದಿಗಳನ್ನುಮತ್ತೆಮತ್ತೆಮಾಡುವುದರಿಂದ ಧನಿಕರಾಗುತಾರೆ. 
1೨೧ ಈ ಧನದ ತೀರ್ಥದ ಪಶ್ಚಿಮಕ್ಕೆ ವಾಯುತೀರ್ಥವಿದೆ. ಇದು ವರವನ್ನು ಕೊಡತಕ್ಕದ್ದು ಇಲ್ಲಿ 
ಸ್ನಾನಮಾಡುವವರಿಗೆ ವಾಯು ಸಂಬಂಧವಾದ ಬಾಧೆಗಳು ಇರುವುದಿಲ್ಲ. ॥ ೨೨ ॥ ಇದಕ್ಕೆ 
ಪಶ್ಚಿಮದಲ್ಲಿ ಪರಮಪಾವನವಾದ ಅಗ್ನಿ ತೀರ್ಥವಿದೆ. ಇದರಲ್ಲಿ ಸ್ನಾನಮಾಡಿದವರು ಅಗ್ನಿಯಂತೆ 
ತೇಜೋಮಯರಾಗುವುದಲ್ಲದೆ, ಅಗ್ನಿಲೋಕಕ್ಕೆ ಪ್ರಯಾಣಮಾಡುವರು. ॥ ೨೨. ॥ ಇದಕ್ಕೆ 
ಪಶ್ಚಿಮದಲ್ಲಿ ""ಧರ್ಮತೀರ್ಥ''ವೆಂಬುದು ಇದೆ. ಇದು ತನ್ನಸೇವಾಮಾಡಿದವರನ್ನುನರಕದಿಂದ 
ತಪ್ಪಿಸುವುದರಿಂದ ಇದು ""ಅನರಕ'' ತೀರ್ಥವೆಂದು ಸ್ಥರಣೆಮಾಡಲ್ಪಡುತ್ತದೆ. ಇಲ್ಲಿಸ್ನಾನಮಾಡಿ 
ತರ್ಪಣ ಕೊಡುವವರಿಗೂ ಮತ್ತುಅವರ ಪಿತೃಗಳಿಗೂ ನರಕವು ಪ್ರಾಪ್ತವಾಗುವುದಿಲ್ಲ. ॥೨೪ ॥1 
ಇದರ ಪಶ್ಚಿಮಭಾಗದಲ್ಲಿ (ವರುಣದಿಕ್ಕಿನಲ್ಲಿ) “ವೀರತೀರ್ಥ''ವು ಇದೆ. ಇದು ಪ್ರಸಿದ್ಧವಾದುದು. 
ಇದರಲ್ಲಿಸ್ನಾನ ಮಾಡಿದವರು ಶೂರರೂ ವೀರರೂ ಆಗುವರು. ॥ ೨೫ ॥ ಅದರ ಸಮೀಪದಲ್ಲಿ 
ಹಿಂದೆ ಹೇಳಲ್ಪಟ್ಟ ಮಾಧವಾಶ್ರಮವಿದೆ. ಇಲ್ಲಿ ಸ್ನಾನ ಪೂಜೆ ಮತ್ತು ವಾಸಮಾಡುವುದರಿಂದ 
ವೈಕುಂಠವು ಪ್ರಾಪವಾಗುವುದು. ॥ ೨೬ ॥। ಹೇ ಮುನೀಶ್ವರರೇ! ಅದರ ಸಮೀಪದಲ್ಲಿಯೇ 
ಯಮಧರ್ಮರಾಜನ ತೀರ್ಥವಿದೆ. ಇದರಲ್ಲಿ ಸ್ನಾನ ಅರ್ಚನಾದಿಗಳನ್ನು ಮಾಡುವವರು 
ಯಮಧರ್ಮನ ಲೋಕಕ್ಕೆ ಹೋಗುವುದಿಲ್ಲ. ॥ ೨೭ 1॥ ಅದಕ್ಕೆ ಹತ್ತಿರದಲ್ಲಿಯೇ ಪಶ್ಚಿಮ 
ದಿಗ್ಭಾಗದಲ್ಲಿ ವಿಶಾಲವಾದ ""ರಾಮತೀರ್ಥ''ವಿದೆ. ಇದು ತನ್ನ ಸೇವಾ ಮಾಡಿದವರನ್ನು 
ಜ್ಞಾನಿಗಳನ್ನಾಗಿ ಮಾಡುವುದು. ಇದಾದ ಮೇಲೆ "ಸೀತಾ ಕುಂಡ''ವೂ ಅನಂತರ 
""ಹನುಮತೀರ್ಥ''ವೂ ಇವೆ. ಇವೆಲ್ಲಉತ್ತಮ ತೀರ್ಥಗಳು. 11೨೮ ॥1 ಹಿಂದೆ ತ್ರೇತಾಯುಗದಲ್ಲಿ 
ಅವ್ಯಾ ಹತಷ ಡ್ಲುಣಸಂಪ ನ್ನನಾದ ಶ್ರೀ ಮಹಾವಿಷ್ಣುವು ದೇವ ಬ್ರಾ ಹ್ಮಣರ ಹಿತಕ್ಕಾಗಿ. 
ಅಯೋಧ್ಯಾ ಪತಿಯಾಗಿದ್ದ 5 ದಶರಥರಾಜನ ವಂಶದಲ್ಲಿ ೧ ಆವಿರ್ಭ ವಿಸಿದನು. (ಅಂದರೆ ಕೌಸಲ್ಯೆ be 
ಗರ್ಭದಿಂದ ಬರಲಿಲ್ಲವೆಂದು ತಿಳಿಯಬೇಕು). ಮಹಾವಿಷ್ಣುವಿನ ಈ ಅವತಾರವು ಭೂಮಿಯಲ್ಲಿ 
ಮಹಾಯಶಸ್ವಿಯಾದದ್ದು. ॥ ೨೯ ॥ ಇವನೇ ಶ್ರೀ ರಾಮನು. ಇವನು ಲಕ್ಷ್ಮಣ, ಭರತ, 
ಶತ್ರುಘ್ನರೆಂಬ ತಮ್ಮಂದಿರೊಡಗೂಡಿ ಬಾಲಲೀಲೆಗಳಿಂದ ಅಯೋಧ್ಯಾನಗರವಾಸಿಗಳ ಮನಸ್ಸನ್ನು 
ಅಪಹಾರಮಾಡಿದನು. ಇವನು ವಿಶ್ವಾಮಿತ್ರನಿಗೆ ಅನುಚರನಂತೆಯೂ, ಶಿಷ್ಯನಂತೆಯೂ ಇದ್ದು 
ಅವರಿಂದ ಬಲ, ಅತಿಬಲ ಎಂಬ ಮಂತ್ರಗಳನ್ನು ಪಡೆದನು, ತಾಟಕಿಯೆಂಬ ರಾಕ್ಷಸಿಯನ್ನು 
ಬಾಣದಿಂದ ಸಂಹರಿಸಿದನು ಕೊನೆಗೆ ಗಾಧಿಸತನಾದ ವಿಶ್ವಾಮಿತ್ರರ ಸಿದ್ಧಾಶ್ರಮಕ್ಕೆ ಹೋದನು. 
(1 ೩೦-೩೧ ॥ ಅಲ್ಲಿ ರಾಕ್ಷಸರುಗಳನ್ನು ಧ್ವಂಸಮಾಡಿ ಯಜ್ಥೆ ಒದಗಿದ್ದ ವಿಘ್ನಗಳನ್ನು ಪರಿಹರಿಸಿ, 
ಮಿಥಿಲಾ ಪಟ್ಟಣದ ದೊರೆಯ ಯಜ್ಞವನ್ನು ನೋಡುವುದರಲ್ಲಿ ಆಸಕ್ತರಾದ ವಿಶ್ವಾ ಮಿತ್ರರನ್ನೇ 
ಅನುಸರಿಸಿ ಹೊರಟು, ಕುಪಿತರಾದ ಗೌತಿಮರಿಂದ ಶಾಪಹೊಂದದ್ದ ಅಹಳ್ಕೆಯನ್ನು ತನ್ನ 
ಕೃಪಾದೃಷ್ಟಿಯಿಂದ ಉದ್ಧರಿಸಿ, ಶಿವಧನುಸ್ಸನ್ನು ಭಂಗಮಾಡಿ ಮಹಾಯಶಸ್ಸುಪಡೆದು, ಸೀತೆಯನ್ನು 


648 ಪ್ರಯಾಗಮಾಹಾತ್ಮ್ಯಮ್‌ 


ಪಾಣಿಗ್ರಹಣ ಮಾಡಿಕೊಂಡು, ಜಮದಗ್ನಿ ಪುತ್ರನಾದ ಪರಶುರಾಮದೇವರನ್ನು 
ಪರಾಭವಗೊಳಿಸಿದಂತೆ ಜಗತ್ತಿಗೆ ತೋರಿಸಿ ನಂತರ ಅಯೋಧ್ಯೆಯಲ್ಲಿ ತಾಯಿ ತಂದೆಯರಿಗೆ 
ಸಂತೋಷವನ್ನುಂಟುಮಾಡಿದನು. ಅನಂತರ ರಾಮನು ಮಂಥರೆಯ ಉಪದೇಶಕ್ಕೆ ಜೋತುಬಿದ್ದ 
ಕೈಕೇಯಿಗೆ ಕೊಟ್ಟವಚನಕ್ಕೆ ಕಟ್ಟುಬಿದ್ದಾಗ ತನ್ನತಂದೆಯ ಅಪೇಕ್ಷೆಯನ್ನು ನೆರವೇರಿಸುವುದಕ್ಕಾಗಿ ತನ್ನ 
ಇಚ್ಛೆಯಿಂದಲೇ ಭರತನಿಗೆ ರಾಜ್ಯವನ್ನು ಒಪ್ಪಿಸಿ, ಸೀತೆ ಮತ್ತು ತಮ್ಮನಾದ ಲಕ್ಷ್ಮಣರಿಂದೊಡಗೂಡಿ 
ವನಕ್ಕೆ ಹೊರಟನು. ಅಲ್ಲಿ ಅಡ್ಡವಾಗಿ ಬಂದ ಗಂಗೆಯನ್ನು ಗುಹನೆಂಬ ಬೆಸ್ತನ ಹರಿಗೋಲಿನ 
` ಮೂಲಕ ದಾಟಿದನು. ಆಮೇಲೆ ಭರದ್ವಾಜರಿಂದ ಒಪ್ಪಿಗೆಯನ್ನು ಪಡೆದು, ಅವರಿಂದ 
ಅವಶ್ಯಕವಾದ ಸಕಲ ವೃತ್ತಾಂತವನ್ನೂ ತಿಳಿದು, ಭರದ್ವಾಜರ ಶಿಷ್ಕನಿಂದ ಯಮುನಾನದಿಯನ್ನು 
ಹರಿಗೋಲಿನಲ್ಲಿ ದಾಟಿಸಲ್ಪಟ್ಟು ಚಿತ್ರಕೂಟಕ್ಕೆ ಬಂದು ಅಲ್ಲಿ ವಾಸಮಾಡಿ ಸಮಾಧಾನದಿಂದ 
ಇದ್ದನು. ॥ ೩೨-೩೬ ॥। ಆಮೇಲೆ ದಂಡಕಾರಣ್ಯವನ್ನು ಪ್ರವೇಶಿಸಿದನು. ಅಲ್ಲಿ ವಿರಾಧನನ್ನು 
ಸಂಹರಿಸಿದನು. ತಮ್ಮನಾದ ಲಕ್ಷಣನೊಡನೆ ಶರಭಂಗಯಷಿಗಳನ್ನೂ, ಸುತೀಕ್ಷ್ಮರನ್ನೂ ಮತ್ತು 
ಅಗಸ್ನರನ್ನೂನೋಡಿದನು. ॥(೩೭ ।। ಅಗಸ್ಸರಿಗೆ ನಮಸ್ಕರಿಸಿ ಅವರ ಅತಿಥಿಸತ್ಕಾ ರವನ್ನು ಸ್ವ (ಕರಿಸಿ 
ಅವರಿಂದ ಇಂದ್ರಧನುಸನ್ನು ಸ್ವೀಕರಿಸಿ ಅವರ ಸಮ್ಮುಖದಲ್ಲಿ ರಾಕ್ಷಸರ ವಧೆಗಾಗಿ ಪ ಪ್ರ ತಿ ಸ್ಲೆಯನ್ನು 
ಮಾಡಿದನು. ಅಲ್ಲಿಂದ ಶ್ರೀ ರಾಮನು ಪಂಚವಟಿಗೆ ಬಂದನು. 1 ೩೮ । ಅಲ್ಲಿ ಆಶ್ರ ಮವನ್ನು 
ನಿರ್ಮಿಸಿ ವಾಸ ಸಮಾಡಿದನು. ರಾವಣನ ತಂಗಿ ಶೂರ್ಪಣಖಾ ರಾಕ್ಚಸಿಯ ಕಿವಿ, ಮೂಗುಗಳನ್ನು 
ಲಕ್ಷ್ಮಣನು ಕತ್ತರಿಸಿದನು. ಇವರೊಡನೆ ಮುಯ್ಯಿತೀರಿಸಲು ಬಂದ ತ್ರಿಶಿರ, ಖರ ಮತ್ತು 
ದೂಷ ಣರೆಂಬ 'ರಾಕ್ಚಣರನ್ನುಸ ಸಂಹರಿಸಿದನು. ಮಾಯಾ ಜಿಂಕೆಯ ರೂಪದಲ್ಲಿ ವಂಚಿಸಲು ಬಂದಿದ್ದೆ 
ಮಾರೀಚನನ್ನು ಒಂದು ಕೃಣದಲ್ಲಿಸ ಸಂಹರಿಸಿದನು. ॥|೩೯ ॥ ರಾವಣ ಮತು » ಮಾರೀಚರ ಎಲ್ಲ. ಕೆಟ್ಟ 
ವ್ಯಾಪಾರಗಳನ್ನು ತಿಳಿದಿದ್ದರೂ, "ಸೀತಾವಿಯೋಗದಿಂದ ದುಃಖ, ವಿರಹಾದಿಗಳುಳ್ಳ ಮಾನುಷ್ಯ, 
ಭಾವವನ್ನು ಪ್ರದರ್ಶಿಸುತ್ತಾ ಜಟಾಯುವಿನಿಂದ ತಿಳಿಸಲ್ಪಟ್ಟ ಸೀತಾಪಹರಣದ 
ವೃತ್ತಾಂತವುಳ್ಳವನಾಗಿ, ಆ ಜಟಾಯುವಿಗೆ ಮುಕ್ತಿಯನ್ನು ಕೂಡತಕ್ಕವನಾದನು. ॥ ೪೦ ॥ 
ಜಟಾಯುವಿನಿಂದ ಬೀಳ್ಕೊಂಡು ಶಬರಿಯ ಆತಿಥ್ಯವನ್ನು ಸ್ವೀಕರಿಸಿ ಪಂಪಾಸರೋವರಕ್ಕೆ ಬಂದು 
ಅಲ್ಲಿವಾಯುಸುತನಾದ ಹನುಮಂತನನ್ನುಕಂಡನು. ಹನುಮಂತನ ಮೂಲಕ ಸುಗ್ರೀವನೊಡನೆ 
ಸಖ್ಯ ಮಾಡಿಕೊಂಡು, ನಂತರ ವಾಲಿಯನ್ನೂ ಸಂಹರಿಸಿದನು. ॥। ೪೧ ॥ ಹನುಮಂತನ 
ಪರಾಕ್ರಮದಿಂದ ಆದ ಸಮುದ್ರೋಲ್ಲಂಘನ, ಲಂಕಾಭಂಗರೂಪಗಳಿಂದ ತಿಳಿದ ಸೀತಾ 
ಕಜ ವೃತ್ತಾಂತವುಳ್ಳವನಾಗಿ, 'ಸೀತಾದೇವಿಗೆ ರಾವಣನಿಂದಾದ ಹಿಂಸೆಯನ್ನು ಅರಿತು 
ನಳನೆಂಬ ವಾನರನಿಂದ ಬೆಟ್ಟಗುಡ್ಡಗಳನ್ನು ಉಪಯೋಗಿಸಿ ಸೇತುವೆಯನ್ನು ಕಟ್ಟಿಸಿ ಸಮುದ್ರ ವನ್ನು 
ದಾಟಿದನು. ॥ ೪೨ ॥ ರಾಮನು. ವಿಭೀಷಣನೊಡನೆ ಸಖ್ಯ ಮಾಡಿಕೊಂಡನು ಮತ್ತು ಅನೇಕ. 
ರಾಕ್ಷಸರುಗಳನ್ನು ಸಂಹರಿಸಿದನು. ನಂತರ ತನ್ನ ಕೈಯಿಂದಲೇ ರಾವಣನನ್ನು ಸಂಹರಿಸಿ 
ವಿಭೀಷಣನಿಗೆ ರಾಜ್ಯಾಭಿಷೇಕರೂಪ ವರವನ್ನಿತ್ತನು. ॥೪೩ ॥1 ಯುದ್ಧದಲ್ಲಿಸತ್ತಿರುವ ವಾನರಗಳನ್ನು 
ಬದುಕಿಸಿದನು. ಅಗ್ನಿಪ್ರವೇಶದ ಮೂಲಕ ಸೀತಾದೇವಿಯನ್ನು ಅಂಗೀಕಾರ ಮಾಡಿ ನಂತರ 
ವಿಭೀಷಣಾದಿಗಳೊಡನೆ ಪುಷ್ಪಕ ವಿಮಾನದಲ್ಲಿಕುಳಿತು ಅಯೋಧ್ಯೆಗೆ ಹಿಂತಿರುಗಿದನು. ॥ ೪೪ ॥1 
ಬರುತ್ತಿರುವಾಗ ಯಮುನಾನದಿಯು ಕಂಡುಬಂದಿತು. ಎಲ್ಲರೂ ಆ ನದಿಯ ದಕ್ಷಿಣತೀರದಲ್ಲಿ 
ಇಳಿದು ""ವೇಣಿ''ಯಲ್ಲಿ ಸ್ನಾನಮಾಡಿ ಸಂತೋಷಭರಿತರಾದರು. ॥ ೪೫ ॥ ಬ್ರಾಹ್ಮಣರಿಗೆ 


ಅಧ್ಯಾಯ ೮೭ 649 


ಇಷ್ಟಬಂದಷ್ಟು ಭೂರಿದಕ್ಷಿಣೆಗಳನ್ನು ಕೊಟ್ಟರು. ಸೀತಾದೇವಿಯೂ ಬಾ ್ರಹ್ಮಣ ಪತ್ನಿಯರಿಗೆ ತಾನೇ 
ಮರದ ಬಾಗಿನಗಳನ್ನುಕೊಟ್ಟಳು. ॥೪೬ ॥ ವಿಚಿತ್ರವಾದ ನವರತ್ನಖಚಿತದ ಆಭರಣಗಳನ್ನುದಾನ 
ಮಾಡಿದಳು. ಶ್ರೀ ರಾಮಚಂದ್ರ ರೊಡನೆ ಸಂತೋಷದ ಎಲ್ಲರೂ ತ್ರಿವೇಣಿಯಲ್ಲಿ ಸ್ನಾನವನ್ನು 
ಮಾಡಿ ie. ದಾನವನ್ನು 80) I ೪೭ I ಬಾರ ತನ್ನ ಹೆರಳಿನ ಮೂರು 
ಅಂಗುಲ ಕೂದಲಿನ ತುದಿಯನ್ನು ಕತ್ತರಿಸಿ ನವರತ್ನಗಳ ಸಹಿತವಾಗಿ ವೇಣಿಗೆ ದಾನಮಾಡಿದಳು. 
ಗಂಡನಿಗೆ ಪ್ರಿಯಳಾಗಿದ್ದ ಸೀತೆಯು ಏನೇನು ದಾನಗಳನ್ನು ಮನಸಿನಲ್ಲಿ ಅಂದುಕೊಂಡಿದ್ದಳೋ 
ಅವುಗಳನ್ನೆಲ್ಲಾ ಕೊಟ್ಟಳು. ॥ ೪೮ ॥ ಶ್ರೀ ರಾಮಚಂದ್ರನೂ ವಿಧಿವತಾಗಿ ದಂಪತಿಗಳ 
ಭೋಜನವನ್ನು ಮಾಡಿಸಿದನು, ತ್ರಿವೇಣಿಯನ್ನೂ ವೇಣೀಮಾಧವನನ್ನೂ ಮತ್ತು 
ಅಕ್ಚಯವಟವೃಕ್ಟವನ್ನೂ ಪೂಜೆಮಾಡಿದನು. ॥೪೯ 1 ಭಾರದ್ವಾಜರ ಸಮೀಪಕ್ಕೆ ಹೋಗಿ ಅವರಿಗೆ 
ನಡೆದಿರುವ ಎಲ್ಲ ವೃತ್ತಾಂತಗಳನ್ನೂ ಹೇಳಿದನು. ಹನುಮಂತನನ್ನು ಮೊದಲೇ ಅಯೋಧ್ಯೆಗೆ 
ಕಳುಹಿಸಿ ತಾನೂ ಅವನನ್ನು ಹಿಂಬಾಲಿಸಿದನು. ॥ ೫೦ ॥ ಅಯೋಧ್ಯೆಗೆ ಹೋಗಿ, ಭರತನಿಗೆ 
ಆಹ್ಲಾದವನ್ನುಂಟುಮಾಡಿದನು. ರಾಜ್ಯಾಭಿಷಿಕ್ಷನಾಗಿ ನಿಷ್ಠಂಟಕವಾಗಿ ರಾಜ್ಯಭಾರ ಮಾಡಿದನು. 
ನಾನಾವಿಧಗಳಾದ ಯಜ್ಞಗಳನ್ನು ಮಾಡಿ ಅನಂತರ ತನ್ನ ಲೋಕಕ್ಕೆ ಹಿಂತಿರುಗಿದನು. ॥। ೫೧ ॥ 
ಇದಾದ ನಂತರ ಈ ಮೂರೂ ತೀರ್ಥಗಳು ಪ್ರಸಿದ್ಧಿಪಡೆದವು. ಇವುಗಳಲ್ಲಿವಾಸಿಸಿ ಯಾರು ಸ್ನಾನ 
ಮತ್ತು ಅರ್ಚನೆಗಳನ್ನು ಮಾಡುವರೋ ಅವರು ತಮ್ಮ ಅಪೇಕ್ಷೆಗಳನ್ನೆಲ್ಲಾ ಹೊಂದುವರು ॥ ೫೨॥ 
ಸೀತಾಕುಂಡದಲ್ಲಿ ಯಾವ ಸ್ತ್ರೀಯರು ವಿಧಿವತ್ತಾಗಿ ಸ್ನಾನಮಾಡಿ, ರಾಮ, ಸೀತೆ ಮತ್ತು 
ಹನುಮಂತನನ್ನು ಪೂಜಿಸುತಾರೋ ಅವರು ಜನ್ನ ಜನ್ನಾಂತರದಲ್ಲಿಯೂ ಸ ಸೌಭಾಗ್ಯವನ್ನೂ. 

ಸಂತತಿಯನ್ನೂ ಮತ್ತು ಅಪಾರ ಐಶ್ವರ್ಯವನ್ನೂ ಈ ಲೋಕದಲ್ಲಿ ತಮ್ಮ ಪತಿಗಳೊಡನೆ ಪಡೆದು 
ನಂತರ ಸದ್ಗತಿಯನ್ನು ಪಡೆಯುತ್ತಾರೆ. ॥ ೫೩-೫೪ ॥ ಈ ರೀತಿಯಾದ ಪುರಾತನಗಳಾದ ಈ 
ತೀರ್ಥಗಳು ವರ್ಣಿಸಲ್ಪಟ್ಟವೆ. ಇನ್ನು ನೈರುತ್ಯದಿಕ್ಕಿನಲ್ಲಿರುವ ತೀರ್ಥಗಳನ್ನೂ ವರ್ಣಿಸುವೆ. ॥ ೫೫ ॥ 


॥ ಎಂಬತ್ತೇಳನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ಅಷ್ಟಾಶೀತಿತಮೋ5ಧ್ಯಾಯಃ 1 ೮೮ ॥ 


ಶೇಷ ಉವಾಚ 
ತೇಷಾಮದೂರೇ ವಿಖ್ಯಾತಮುರ್ವಶೀಕುಂಡಮುತ್ತಮಮ್‌ । 
ಪ್ರಾಕ್‌ಪಂಚಾಪರಸಾಂ ಮಧ್ಯೇ ಶಪೇಂದ್ರೇಣ ಕ್ರುಧೋರ್ವಶೀ ॥೧॥ 
ಸದ್ಯೋ ಭೂತಲಮಾಯಾತಾ ಪುರೂರವಸಮಾಶ್ರಿತಾ । 
ಶಚೀಪತೇಃ ಸಭಾಂ ಕಾಂತ್ಯಾ ದ್ಯೋತಯಂತೀಂ ವರಾಂಗನಾಮ್‌ ॥ ೨॥ 
ಲಾವಣ್ಯಹ್ರದಿನೀಂ ಮತ್ವಾ ತಾಮುವಾಚ ಪುರೂರವಾಃ । 


ಕಾಸಿ ತ್ವಂ ವದವಾಮೋರು ಕುತೋ ವಾತ್ರ ಸಮಾಗಮಃ ॥1೩॥ 

ಸತ್ಯಂ ವದಾಖಿಲಂ ವೃತ್ತಂ ಸ್ಟೀಯಂ ಮಾನಸಹಾರಿಣೀ । 

ರಾಜವಾಕ್ಕಂ ಸಮಾಕರ್ಣ್ಯ ಹೃಹೋವಾಚ ತಮುರ್ವಶೀ 1೪॥ 
॥ ಎಂಬತ್ತೆಂಟನೆಯ ಅಧ್ಯಾಯವು ॥ 


ಶೇಷದೇವರು ಹೇಳಿದರು 

ಈಗ ಹೇಳಿದ ತೀರ್ಥಗಳಿಗೆ ಹತ್ತಿರದಲ್ಲಿಯೇ ಊರ್ವಶೀಕುಂಡವಿದೆ. ಇದು 
ಉತ್ತಮವಾದುದೂ, ಪ್ರಸಿದ್ದವಾದ ಐದು ಅಪ್ಯರೆಯರಲ್ಲಿ ಒಬ್ಬಳಾದ ಊರ್ವಶಿಯು 
ಕೋಪಗೊಂಡ ಇಂದ್ರನಿಂದ ಶಾಪವನ್ನು ಹೊಂದಿದಳು. ॥॥ ೧ ॥॥ ಊರ್ವಶಿಯು ಕೂಡಲೇ 
ಭೂಮಿಗೆ. ಬಂದು ಪುರೂರವನನ್ನು ಆಶ್ರಯಿಸಬಯಸಿದಳು. ತನ್ನ ದೇಹಕಾಂತಿಯಿಂದ ಇಡೀ 
ಇಂದ್ರನ ಸಭೆಯನ್ನು ಬೆಳಗುತ್ತಿದ್ದ ಲಾವಣ್ಯದ ಮಡುವಿನಂತಿರುವ ಊರ್ವಶಿಯನ್ನು ಕುರಿತು 
ಪುರೂರವನು ಹೇಳಿದನು. "“ಚಿತಾಪಹಾರಕವಾಗಿರುವ ಸುಂದರವಾದ ತೊಡೆಗಳುಳ್ಳವಳೇ। ನೀನು 
ಯಾರು? ಇಲ್ಲಿಗೆ ಬಂದ ಕಾರಣವೇನು? ಎಲ್ಲಾ ವೃತ್ತಾಂತವನ್ನು ಸತ್ಯವಾಗಿ ಹೇಳು'' ಎಂಬ 
ಪುರೂರವರಾಜನ ಪ್ರಶ್ನೆಯಿಂದ ಸಂತುಷ್ಠಳಾದ ಊರ್ವಶಿಯು ಅವನನ್ನು ಕುರಿತು ಹೇಳಿದಳು. 
WW ೨-೪ 


ಊರ್ವಶ್ಯುವಾಚ-- 
ಶಚೀಪತೇಃ ಪುರೇ ಪಂಚ ಫತಾಚ್ಯಾದ್ಯಾಃ ಸುರಾಂಗನಾಃ | 
ತಾಸಾಂ ಯಾ ಹ್ಯರ್ವಶೀ ಸಾಹಂ ದೈವಾದಿಹ ಸಮಾಗತಾಃ 1 ೫ ॥ 
ಇಂದ್ರಾನುಜ್ಞಾಪರಾ ನಿತ್ಯಂ ವರ್ತಮಾನಾಪ್ಯಹಂ ಪ್ರಭೋ | 
ನಾಗಾಂ ಶಚೀಪತೇ:ಃ ಪಾರ್ಶ್ವಂ ಕದಾಚಿದ್ದೆ ಪವಚೋದಿತಾ WE 
ತಮೇವ ಹೇಲನಂ ಜ್ಞಾತ್ವಾ ಕುಪಿತೇನ ಮರುತ್ಹತಾ । 
ಶತಂ ಸಮಾ ಭುವಂ ಯಾಹೀತ್ಯೇವಂ ಶಪ್ತಾ ಸ್ವತರ್ಮಣಾ Wn 
ತೇನ ಭೂಮಂಡಲಂ ಪ್ರಾಪ್ಯ ಸ್ವವಾಸಾಯೋಚಿತಂ ಸ್ಥಲಂ । 
ಸರ್ವತ್ರಾನ್ವಿಷ್ಯ ಚಾಪ್ರಾಪ್ಯ ತ್ವಾಮಹಂ ಶರಣಂ ಗತಾ 1 ೮॥ 

650 


ಅಧ್ಯಾಯ ೮೮ 651 
ಅತಸ್ತ್ವಂ ಯತ್ರ ಮೇ ಸ್ಥಾನಂ ದಾಸ್ಯಸ್ಯತ್ರ ಸ್ಥಿಥಾ ಸತೀ । 
ಕ್ಷಪಯಿತ್ವಾನಿಜಂ ಶಾಪಂ ಗಮಿಷ್ಯಾಮ್ಯಮರಾವತೀಮ್‌ En 
ಊರ್ವಶಿಯು ಹೇಳಿದಳು 
""ಶಚೀಪತಿಯಾದ ಇಂದ್ರನ ಅಮರಾವತೀನಗರದಲ್ಲಿ ಇರುವ ಫೃತಾಚಿಯೇ ಮೊದಲಾದ 
ಅಪ್ಪರ ಸ್ತ್ರೀಯರಲ್ಲಿ ನಾನೂ ಒಬ್ಬಳು. ನಾನು ಯಾವಾಗಲೂ ಇಂದ್ರನ ಸರ್ವೋತ್ಯಷ್ಟವಾದ 
ಆಜ್ಞೆಗೆ ಒಳಪಟ್ಟಿದ್ದರೂ ದೈವಚೋದಿತಳಾಗಿ ಒಂದು ದಿನ ಇಂದ್ರನ ಪಕ್ಕಕ್ಕೆ ಹೋಗಲಿಲ್ಲ. ಅದನ್ನು 
ತನಗಾದ ಅವಮಾನವೆಂದು ತಿಳಿದ ಇಂದ್ರನು ""ನೀನು ನೂರು ವರ್ಷಗಳವರೆಗೆ 
ಭೂಲೋಕದಲ್ಲಿರು'' ಎಂದು ಶಪಿಸಿದನು. ॥ ೫-೭ ।। ಆದ್ದರಿಂದ ಭೂಮಂಡಲಕ್ಕೆ ಬಂದು ನನ್ನ 
ವಾಸಕ್ಕೆ ಉಚಿತವಾದ ಸ್ಥಳವನ್ನು ಹುಡುಕಿ, ಅಂತಹ ಸ್ಥಳವ್ಯಾವುದೂ ಸಿಗದೆ ಈಗ ನಿನ್ನನ್ನು 
ಶರಣುಹೊಕ್ಕಿದ್ದೇನೆ. ॥ ೮ ॥ ಆದ್ದರಿಂದ ನೀನು ಎಲ್ಲಿ ನನಗೆ ಜಾಗವನ್ನು ಕೊಡುತ್ತೀಯೋ ಅಲ್ಲಿ 
ಇದ್ದುಕೊಂಡು ನನ್ನ ಶಾಪದ ಅವಧಿಯನ್ನು ಕಳೆದು ಅಮರಾವತಿಗೆ ಹಿಂತಿರುಗುವೆನು''. | ೯ । 
ಪುರೂರವಾ ಉವಾಚ 
ಕಿಮರ್ಥಂ ಖದ್ಯತೇ ಬಾಲೇ ತ್ವಮತ್ತೈವ ವಸಾನಿಶಮ್‌ । 
ಶತಕ್ರತೋರಧೀನಾಹಮಿತಿ ಚೀತ್ತಾನ್ನರೋಮ್ಯಹಮ್‌ ॥ ೧೦॥ 
ಏವಮುಕ್ತ್ವಾ ಸಮಾರೇಭೇ ಕ್ರತೂನಾಂ ವೈ ಸಹಸ್ರಕಮ್‌ । 
ತದಾ ದುಂದುಭಯೋ ನೇದುರ್ಭುವಿ ಜಾತೋ ಮಹೋತ್ಸವಃ 1 ೧೧ ॥ 


ತಚ್ಛು ತ್ವಾಸಹಸಾ ಬ್ರಹ್ಮಾ ಚಕಂಪೇ ಸ್ವಪದೇ ಸ್ಥಿತಃ । 


ಸ್ವಪದಚ್ಯುತಿಭೀತಸನ್‌ ವೃದ್ಧಬ್ರಾಹ್ಮಣರೂಪತಃ 11 ೧೨ ॥ 
ಯಜ್ಞಾನ್ಷಿಘ್ನಯಿತುಂ ತೂರ್ಣಂ ಯಜ್ಞವಾಟಂ ಸಮಾಗತಃ । 
ರಾಜಾ ಸಂಪೂಜಯಾಮಾಸ ತಮುವಾಚ ಪಿತಾಮಹಃ | ೧೩ ॥ 


ಪುರೂರವನು ಹೇಳಿದನು 

"ಎಲೈ ಬಾಲೆಯೇ! ನೀನು ಏತಕ್ಕಾಗಿ ದುಃಖಿಸುತ್ತಿ? ನೀನು ಇಲ್ಲಿಯೇ ಯಾವಾಗಲೂ 
ಇದ್ದುಬಿಡು. ನಾನು ಇಂದ್ರನ ಅಧೀನನೆಂದು ನೀನು ತಿಳಿದಿದ್ದರೆ ನಾನೂ ನೂರು ಯಜ್ಞಗಳನ್ನು 
ಆಚರಿಸಿ ಶತಕ್ರತುವೆನಿಸಿರುವ ಇಂದ್ರನಿಗೆ ಸಮನಾಗುವೆನು.'' ॥ ೧೦ ॥ ಹೀಗೆ ಹೇಳಿದವನೇ 
ಸಾವಿರ ಯಜ್ಞಗಳನ್ನು ಮಾಡಲು ಪಾ ಫ್ರರಂಭಿಸಿದನು. ಆಗ ದೇವದುಂದುಭಿಗಳು ಮೊಳಗಿದುವು 
ಮತ್ತು ಭೂಮಿಯಲ್ಲಿ ಮಹೋತ್ಸವವು ಉಂಟಾಯಿತು. ॥। ೧೧ ॥ ಬ್ರಹ್ಮಪದವಿಯಲ್ಲಿರುವ 
ಚತುರ್ಮುಖ ಬ್ರಹ್ಮನು ನಡುಗಿದನು. ತನ್ನ ಪದವಿಗೆ ಚ್ಯುತಿ ಬಂದೀತೆಂದು ಹೆದರಿ ವೃದ್ಧ 
ಬ್ರಾಹ್ಮಣವೇಷದಿಂದ ಯಜ್ಞಗಳಿಗೆ ವಿಘ್ನವನ್ನುಂಟುಮಾಡುವ ಉದ್ದೇಶದಿಂದ ಪುರೂರವನ 
ಯಜ್ಞಮಂಟಪವನ್ನು ಪ್ರವೇಶಮಾಡಿದನು. ॥ ೧೨-೧೩ ॥ 


ಬ್ರಹ್ಮೋವಾಚ-- 
ಯಜ್ವನ್ಹಾನವತಾಂ ಶ್ರೇಷ್ಠ ದ್ವಿಜಕಾಮಪ್ರಪೂರಕ | 
ಭವಾನ್ಹದಾತು ಭಿಕ್ಷಾಂ ಮೇ ಯಾಚಕೋನಹಂ ಸಮಾಗತಃ 1 ೧೪ ॥ 


652 ಪ್ರಯಾಗಮಾಹಾತ್ಮ್ಯಮ್‌ 


ಬ್ರಹ್ಮದೇವರು ಹೇಳಿದರು 
“ಎಲೈ, ಯಜ್ಞಗಳನ್ನು ಮಾಡಿ ದಾನಗಳನ್ನು ಕೊಡತಕ್ಕವರಲ್ಲಿ ಅಗ್ರಗಣ್ಯನೇ। ಮತ್ತು 
ಬ್ರಾಹ್ಮಣರ ಅಪೇಕ್ಷೆಗಳನ್ನು ಪೂರೈಸತಕ್ಕವನೇ। ನಾನು ಯಾಚಕನು, ಯಾಚನೆಗಾಗಿ ಬಂದಿದ್ದೇನೆ. 
ತಾವು ನನಗೆ ಭಿಕ್ಷೆಯನ್ನುಕೊಡಿ''. ಎಂದನು. ॥ ೧೪ ॥ 
ಪುರೂರವಾ ಉವಾಚ 
ಧನಧಾನ್ಯಗೃಹಗ್ಗಾ ತ್ರಮರತ್ನಾನಿ ಚ ವಸುಂಧರಾಮ್‌ । 
ಕಿಂ ವಾಂಛಸಿ ಸಮಾಚಕ್ಷ ದಾಸ್ಯಾಮಿ ದ್ವಿಜಸತ್ತಮ I ೧೫ ॥ 
ಪುರೂರವನು ಹೇಳಿದನು--- 
“ಹೇ, ಬ್ರಾಹ್ಮಣ ಶ್ರೇಷ್ಠನೇ! ಧನ, ಧಾನ್ಯ, ಮನೆ, ಗ್ರಾಮ ಮತ್ತು ಭೂಮಿಯನ್ನು ಏನನ್ನು 
ಬೇಡುವೆಯೋ ಅದನ್ನುಕೊಡುವೆನು''. ॥ ೧೫ ॥ 
ದ್ವಿಜ ಉವಾಚ 
ದಾನಶೂರೋಸಿ ಜಾನಾಮಿ ಯದೀಪಿತಮಿದಂ ಕುರು । 
ಪ್ರಯಾಗೇ ಮಾ ಕುರು ಕ್ಷೇತ್ರೇ ಯಜ್ಞಾನಕ್ಷಯಕಾಮದಾನ್‌ 1 ೧೬॥ 
ಊರ್ವಶೀ ತ್ಹಂ ಸುಖಂ ಭುಂಕ್ಷ್ವ ಯಾವದ್ವೆ ರಾಗೃ್ಯಮಾವಹೇತ್‌ I 
ತತಃ ಸಾ ತ್ವದನುಜ್ಞಾತಾ ಯಾತು ಪಾರ್ಶ್ವಂ ಶಚೀಪತೇಃ Wl ೧೭ ॥ 
ಬ್ರಾಹ್ಮಣನು ಹೇಳಿದನು 
""ಹೇ ರಾಜನೇ! ನೀನು ದಾನಮಾಡುವುದರಲ್ಲಿಶೂರನಾಗಿದ್ದಿ ಅದು ನನಗೆ ಗೊತ್ತು ಈಗ 
ನನ್ನ ಮನಸ್ಸಿನಲ್ಲಿರುವ ಈ ಕಾರ್ಯವನ್ನು ಮಾಡು. ಎಣೆಯಿಲ್ಲದಷ್ಟು ಅಪೇಕ್ಷೆಗಳು ಸಿಗುವ 
ಯಜ್ಞಗಳನ್ನು ಪ್ರಯಾಗದಲ್ಲಿ ಮಾಡಬೇಡ. ॥ ೧೬ ॥॥ ಊರ್ವಶಿಯೊಡನೆ ಅವಳಿಗೆ ವೈರಾಗ್ಯ 
ಬರುವವರೆಗೂ ಸುಖಪಡು. ಅವಳಿಗೆ ವೈರಾಗ್ಯ ಬಂದನಂತರ ಅವಳು ನಿನ್ನ ಆಜ್ಞೆಪಡೆದು ಇಂದ್ರನ 
ಹತ್ತಿರ ಹೋಗಲಿ''. ॥ ೧೭ ॥ 


ತತೋ ನಿವವ್ಯತೇ ರಾಜಾ ಯಜ್ಞೇಭ್ಯೋ ಬ್ರಹ್ನವಾಕ್ಯತಃ । 


ಸಕಲಾನ್ವಿಷಯಾನ್ದಿವ್ಯಾನುರ್ವಶ್ಯಾ ಬುಭುಜೇ ಸುಖಮ್‌ I ೧೮ ॥ 
ಊರ್ವಶೀ ತತ್ರ ವಿಪುಲಂ ಕುಂಡಂ ನಿರ್ಮಾಯ ನಿರ್ಮಲಮ್‌ ।ಟ 

ಪುಷ್ಪ ವ್ವಲತಾಕೀರ್ಣಂ ಸರ್ವದಾ ತತ್ರ ತಿಷ್ಠತಿ 1೧೯॥ 
ನಿತ್ಯಂ ವೇಣ್ಯಾಮುಷಃ ಸ್ನಾತ್ವಾ ಸ್ವಾಶ್ರಮೇ ಚಾಸನೇ ಸ್ಥಿತಾ । 

ಆಮಧ್ಯಾಹ್ನಂ ಹರಿಂ ಧ್ಯಾತ್ವಾ ತತೋ ವಿಷಯಭೋಗಕ್ಕತ್‌ ॥ ೨೦ ॥ 
ತದಾರಭ್ಯೋರ್ವಶೀನಾಮ್ನಾ ಕುಂಡಂ ಖ್ಯಾತಮಿದಂ ಭುವಿ | 

ವಿಚಿತ್ರ ಫಲದಂ ನೃಣಾಂ ಸ್ವ್ರೀಣಾಂ ಸೌಭಾಗ್ಯವರ್ಧನಂ I ೨೧ 1 


ಸ್ನಾನದಾನಾರ್ಚನಧ್ಯಾನಹೋಮಸ್ವಾಧ್ಯಾಯತರ್ಪಣಮ್‌ | 
ಆಚರಂಸ್ಪತ್ರ ನಿಷ್ಟಾಪಃ ಸ್ವರ್ಗಲೋಕೇ ವಸೇಚ್ಚಿರಂ ॥| ೨೨ ॥ 


೦ 


ಅಧ್ಯಾಯ ೮೮ 653 
ತತಃ ಸುಧಾರಸಂ ನಾಮ ತೀರ್ಥಂ ಪರಮಪಾವನಮ್‌ ।ಟ 


ವರ್ತತೇ ಯಮುನಾತೀರೇ ಯಮಬಾಧಾನಿವಾರಣಮ್‌ I ೨೩ ॥ 
ಸ್ನಾನೇನ ಸರ್ವರೋಗಾಣಾಂ ನಾಶನಂ ಚಾಮಲೋದಕಮ್‌ । 
ಸೇವನಾತ್ಮಲ್ಪ ಕಾಲೇನ ಸ್ಪರ್ಗಭೋಗಪ್ರದಾಯಕಮ್‌ ॥1 ೨೪ ॥ 


ತಸ್ಯ ದಕ್ಷಿಣತೋ ದೂರೇ ಕಂಬಲಾಶ್ಚತರಾವುಭ್‌ । 
ವರ್ತತೇ ತೌ ಮಹಾನಾಗಾ ತಯೋಸತೀರ್ಥಮುತಮಮ್‌ ॥ ೨೫ ॥ 
ಬ್ರಹ್ಮಣಾ ಸ್ಥಾಪಿತ ಪೂರ್ವಂ ಸರ್ವವಿಫ್ನನಿವಾರಣೇ | 


ಯಜ್ಞಾಂತೇ ವರದಾನಂ ಚ ಪ್ರಸನ್ನೇನಾಮುನಾ ಕೃತಮ್‌ || ೨೬ I 
ಭವದ್ಬಾ 59 ಮಮ ಸಾಹಾಯ್ಯಂ ಯಾಜ್ಲಿಕಂ ಬಹುಧಾ ಕೃತಮ್‌ | 
ಅತೋತ್ರ ತಿಷ್ಠತಾಂ ಪ್ರೀತ್ಯಾ ಸರ್ವೇಷಾಂ ಫಲದಾಯಿನೌ ॥ ೨೭ ॥ 
ವಿಪ್ರಾಣಾಂ ಚ ತಥಾ ರಾಜ್ಞಾಂ ದ್ರವ್ಯಂ ಪ್ರತಿಗ್ರಹಾದಿಜಮ್‌ । 
ಅತ್ರಾಮಿತಂ ವರೀವರ್ತಿ ಯುವಾಂ ತಸ್ಯಾಧಿಕಾರಿಣೌ I ೨೮ ॥ 
ಯೇತತ್ರ ಯಾತ್ರಾರ್ಥಮಾಯಾಂತಿ ಪೂಜಯಿಷ್ಯಂತಿ ನೋ ಯುವಾಂ | 
ತದ್ಯಾತ್ತಾ ಶಿಫಲಭಾಗಾನಾಂ ಬಾಗಿನೌ ಭವತಂ ಯುವಾಂ 11 ೨೯ ॥ 
ಅತಸ್ಪತೂಜನಂ ಕಾರ್ಯಮವಶ್ಯಂ ಸ್ವಷಲಾರ್ಥಿಭಿಃ | 
ಗ್ರಾಮಸ್ಥೈರ್ಯಾತ್ರಿಕೈರ್ವಾಪಿ ವರ್ಷೇ ವರ್ಷೇ ಯಥಾವಿಧಿ  ॥ ೩೦॥ 
ಪೂರ್ಣಾಯಾಂ ಸಿತಪಂಚಮ್ಯಾಂ ಅನ್ಯೇಷ್ಟಪಿ ಚ ಪರ್ವಸು | 
ಪಂಚಾಮೃತ್ರೈರ್ಧೂಪದೀಪೃರ್ನೈವೇದೈ ಕ ಪೂಜಯೇದಲಮ್‌ 1೩೧ ॥ 
ಏವಂ ಪೂಜಯತಾಂ ಭಕ್ತ್ಯಾ ಪ್ರಸನ್ನ್‌ ಭವತಶ್ಚತಾೌ । 

ಆರೋಗ್ಯಂ ವಿಪುಲಂ ದ್ರವ್ಯಂ ದತ್ತೋ ಯಾವದಪೇಕ್ಷತೀಮ್‌ ॥೩೨॥ 
ಪೂಜನಾದಿಷ್ಟಸಾಮರ್ಥ್ಯೆ ಸ್ನಾತ್ವಾ ವೇಣ್ಯಾಂ ಯತವ್ವ್ರತ್ರೈಃ! 

ಮನಸಾ ದೂಯಮಾನೇನ ನಮಸ್ಕಾರ್ಯಾ ತತಃ ಸುಖಮ್‌ ॥ ೩೩ ॥ 
ತಸ್ಯಾಥ ಪಶ್ಚಿಮೇ ಭಾಗೇ ವಿಕಿರಂ ಪುಣ್ಯಸಾಧನಂ । 

ನಿರ್ಯತ್ಯಾಧಿಷ್ಠಿತಂ ದಿವ್ಯಂ ಮಾಧವೇನ ಚ ಭೂಷಿತಮ್‌ Il ೩೪ ॥ 
ಪ್ರಾಗೇತದ್ವರ್ಣಿತಂ ಪ್ರಾಯೋ ಮಧ್ಯವೇದೀಪ್ರಸಂಗತಃ । 

ಪುನರುಕಂ ಮುನಿಶ್ರೇಷ್ಠಾ ನಾನಾ ಶುಭಫಲಪ್ರದಮ್‌ ॥ ೩೫ ॥ 
ಸೋಮೇಶ್ವರಂ ಸಮಾರಭ್ಯ ವಿಕಿರಾಂತಂ ಯಥಾಮತಿ । 

ಕಾನಿ ಚೋಕಾನಿ ತೀರ್ಥಾನಿ ಪ್ರಸಿದ್ಧಾನ್ಯಖಿಲಾನಿ ಭೋಃ ॥1 ೩೬ ॥ 


ಸರ್ವೇಷಾಂ ವರ್ಣನೇ ಕೋ ವಾ ಯಮುನಾತೀರವಾಸಿನಾಂ ॥ 
ತೀರ್ಥಾನಾಂ ಹಿ ಸಮರ್ಥೋ ಸ್ತಿ ತಸ್ಮಾತೇಭ್ಯೋ ನಮೋನಮಃ ॥ ೩೭ ॥ 


ಪ್ರಯಾಗಮಾಹಾತ್ಮ್ಯಮ್‌ 


ತತೋ ಧನದದಿಗ್ಬಾಗೇ ವಿದೂರೇ ಬಹುಮೂಲಕಃ | 
ನಾಗಸ್ತುವರ್ತತೇ ತೀರ್ಥಾವಧಿಸಂಭಧರಃ ಪರಃ 


1 ೩೮ ॥ 


ತಂ ಚ ಯಃ ಪೂಜಯೇದ್ಧಕ್ಷಾ ರ್ಯ ತೀರ್ಥಸ್ನೋ ಯಾತ್ರಿಕೋಪಿ ವಾ । 


ಪುತ್ರಪೌತ್ರಸುಖಾವಾಪಿಂ ಧನಪ್ರಾಪಿಂ ಚ ವಿಂದತಿ 


ತದುದಗ್‌ ಭಾರ್ಗವಂ ತೀರ್ಥಂ ಗಾಲವಂ ಚಾಪರಂ ತಥಾ । 
ಯೇಷು ಸ್ನಾನೇನ ಪೂತಾತ್ಮಾ ವ್ರಜೇತ್ಸ್ವರ್ಗಂ ಪ್ರಭಾಮಯಃ 
ಕೋಟಿತೀರ್ಥಂ ತು ತತೂರ್ವೇ ಗಂಗಾಯಾ ದಕ್ಷಿಣೇ ತಟೇ । 


ವರ್ತತೇ ಪರಮಸ್ಥಾನಂ ಕೋಟಿತೀರ್ಥಫಲಪ್ರದಮ್‌ 
ಸರ್ವದಾ ಪುಣ್ಯಕಾಲೇ ವಾ ತೀರ್ಥಸ್ಥಾ ಯಾತ್ರಿಕಾಸಥಾ । 
ಕೋಟಿತೀರ್ಥಂ ಸಮಾಸಾದ್ಯ ಯತ್ಕರಿಷ್ಯಂತಿ ತದ್ದಹು 


ಸ್ನಾನಂ ದಾನಂ ಜಪೋ ಹೋಮಃ ಸ್ವಾಧ್ಯಾಯ: ಪಿತೃತರ್ಪಣಂ | 


ರುದಾ ್ರಿಭಿಷೇಕಸ್ಪನ್ನಂತ್ರಜಪಃ ಪಾರ್ಥಿವಪೂಜನಮ್‌ 
ತದನ್ಯತುಕ್ಸತಂ ಕಿಂಚಿದ್ಬಕ್ತಿಮದ್ಬಿರ್ನರೈ: ಕೃತಂ । 
ಸರ್ವಂಕೋಟಿಗುಣಂ ತತ್ರ ಜಾಯತೇ ನಾತ್ರ ಸಂಶಯಃ 
ತಸ್ಥಿನ್ನಭಸ್ಥಿತಾಷ್ಟಮ್ಯಾಮಿಂದುಯೋಗೇ ವಿಶೇಷತಃ । 


ಪುಣ್ಯಂ ಕೋಟಿಗುಣಂ ಧತೇ ಕೋಟಿತೀರ್ಥೇಶಪೂಜನಮ್‌ 
ಗಂಗಾಯಾ ಉತ್ತರೇ ತೀರೇ ಮಾನಸಂ ತೀರ್ಥಮುತಮಮ್‌ I 


ಸ್ನಾನಮಾತ್ರೇಣ ತತ್ರಾಶು ಮಾನಸಂ ನಶ್ಶತೇ ಮಲಮ್‌ 
a ಶೆ 


ತಸ್ಥೆ ಪವ ಪೂರ್ವದಿಗ್ಬಾಗೇ ಹಂಸತೀರ್ಥಂ ಮನೋಹರಮ್‌ । 


ತತ್ರ ಸ್ನಾನೇನ ಪಾನೇನ ಹಂಸವನ್ನಿರ್ಮಲೋ ಭವೇತ್‌ 
ಕಾಲಕೂಪಮಥೋ ವಕ್ಷ್ಮೀ ಕಾಲಬಾಧಾನಿವಾರಣಮ್‌ । 
ಸ್ನಾನಾತತ್ರ, ಚತುರ್ದಶ್ಶಾಂ ನರಕಂ ನೈವ ಪಶ್ಯತಿ 

ತಸ್ಯಾಗ್ರೇ ಶಾಲ್ಗಲೀತೀರ್ಥಂ ಶಾಲ್ಗಲೀವ್ನಕ್ಷ ಚಿಹ್ನಿತಮ್‌ । 
ತಚ್ಛಾಯಾಸ್ಪರ್ಶನೇನೈವ ಪಾಪಿನಃ ಶುದ್ಧಿಮಾಗತಾಃ 
ತತ್ತುರೋ ಬ್ರಹ್ಮಕುಂಡೋಸ್ತಿ ಧನುರಾಕಾರ ಆಯತಃ । 
ತತ್ರ ಸ್ನಾನೇನ ಪಾನೇನ ಬ್ರಹ್ಮಲೋಕಮವಾಪ್ನುಯಾತ್‌ 
ತದರ್ವಾಕ್‌ ಪರಮಂ ತೀರ್ಥಂ ಹಂಸಪ್ರಪತನಂ ಸ್ಥ ಘಂ I 
ತತ್ರ ತಿಷ್ಠಂತಿ ಯೇ ಜೀವಾ ಹಂಸಾ ಏವ ನ ಸಂಶಯಃ 
ಹಂಸರೂಪೀ ಜಗನ್ನಾಥಸತ್ರಾಸೇ ಸರ್ವದಾ ಕಿಲ । 

ತತ್ರ ಸ್ನಾನಾಚ್ಚ ಪಾನಾಚ್ಚ ನರೋ ಹಂಸಗತಿಂ ಲಭೇತ್‌ 


AF ॥ 


11೪೦ ॥ 


11 ೪೧ ॥ 


Il ೪೨ ॥ 


Il ೪೩ ॥ 


I ೪೪ I 


1 ೪೫ ll 


| ೪೬ ॥ 


11 ೪೭ ॥॥ 


|| ೪೮ Il 


11೪೯ ॥ 


Il ೫೦ ॥ 


Il ೫೧ ॥ 


1 ೫೨ ॥ 


ಅಧ್ಯಾಯ ೮೮ 655 
ಪ್ರತಿಷ್ಠಾನೇ ಮಹಾನ್ನೂಪಃ ಸಮುದ್ರಾಖ್ಲೋ ವಿರಾಜತೇ । 
೨ ಕೆ ಖ್‌ 


ದರ್ಶನಾದ್ಯಸ್ಯ ಪಾನಾಚ್ಚ ನರೋ ನಿಷ್ಕಲ್ಲಷಹೋ ಭವೇತ್‌ 1 ೫೩ ॥ 
ಅಮಾಯಾಂ ಪೌರ್ಣಮಾಸ್ಕಾಂ ವಾ ಚಂದ್ರಸೂರ್ಯಗ್ರಹೇ ತಥಾ । 
ಯತ್ನರಿಕ್ರಮನಾದ್ಭೂಮಿಪ್ರದಕ್ಷಿಣಫಲಂ ಲಭೇತ್‌ 1 ೫೪ ॥ 
ಸ್ನಾನದಾನಾದಿಜಂ ತತ್ರ ಸುಕೃತಂ ಬಹು ವರ್ಧತೇ । 

ತತ್ರ ವೈ ಮರಣಾತ್ಸ್ವರ್ಗಂ ಪ್ರಾಪ್ನೋತ್ಯತ್ರ ನ ಸಂಶಯಃ ॥ ೫೫ ॥ 
ತಸ್ಯಾಪಿ ದಕ್ಷಿಣೇ ಭಾಗೇ ವ್ಯಾಸತೀರ್ಥಂ ಮನೋಹರಂ । 

ತತ್ರ ವ್ಯಾಸಾಶ್ರಮಶ್ಚಾಸ್ತಿ ದೇವರ್ಷಿಗಣಸಂವೃತಃ ॥1 ೫೬ ॥ 


ತತ್ರ ವಿಶಾ ತ್ರಮ್ಯ ಸಂಪೂಜ್ಯ ದಂಡವತ್ವಣಿಪತ್ಯ ತಂ। 
ಪ್ರಾರ್ಥಯೇದೃಕ್ತಿಮಾನ್ಯೋ ವೈ ವಿದ್ಯಾವಾನ್‌ ಸ ಭವೇದ್‌ ಧ್ರುವಮ್‌ ॥ ೫೭ ॥ 
ತಸ್ಕೈವಾಗ್ನೇಯದಿಗ್ಭಾಗೇ ಪ್ರಾಂತವೇಣ್ಯಾ ಉದಕಟೇ । 


ವರ್ತತೇ ನಾಗತೀರ್ಥಂ ಹಿ ನಾಗನಾಗೀಗಣಾವೃತಮ್‌ 1 ೫೮ ॥ 
ತತ್ರ ಗತ್ವಾತು ಯೇ ಜೀವಾ ದಧಿದುಗ್ಭಾದಿಸಾಧನೈಃ I 

ಪೂಜಯಂತಿ ನಮಸ್ಯಂತಿ ತೇಷಾಂ ಪುಣ್ಯಮನಂತಕಂ I ೫೯ ॥ 
ಏವಂ ಮಧ್ಯಬಹಿರ್ವೇದ್ಯೋರ್ಮುಖ್ಯ ತೀರ್ಥಾನಿ ಯತ್ನತಃ | 

ಮಯಾ ವಃ ಕಥಿತಾನ್ಯದ್ಯ ಪರೋಪಕ್ಸತಯೇsಮಲಾಃ 1 ೬೦ ॥ 
ಪಂಚಯೋಜನವಿಸ್ತೀರ್ಣೇ ಮಂಡಲೇ ಯಾನಿ ಸಂತಿ ವೈ I 

ತಾನಿ ವಕುಮಶೇಷೇಣ ನ ಶಕ್ರೋ5ಹಂ ಕುತೋತಪರೇ 1 ೬೧ ॥ 
ಪುನಶ್ಚಯಮುನಾಸಂಗಾದ್ಗಂಗಾಸಂಗಾದ್ದಹೂನಿ ಚ । 

ಸಮಾಗತಾನಿ ತೀರ್ಥಾನಿ ಗಣನಾ ಕೇನ ಶಕೃತೇ || ೬೨ n 
ಏಕೈವ ಯಮುನಾ ಯತ್ರ ದರ್ಶನಾತ್ಚಾಪನಾಶಿನೀ । 

ತಥೈವ ಗಂಗಾ ಕಿಂ ತಸ್ಯ ವರ್ಣಂ ಮಾಹಾತ್ಮ ವೈಭವಂ Il ೬೩ ॥ 


ತಸ್ಯಾಸ್ಯ ತೀರ್ಥರಾಜಸ್ಯ ಬ್ರಹ್ಮಪುತ್ರಾಭವತ್ಯತೇ । 
ವೇದೀನಾಂ ತ್ರಿತಯಂ ಪ್ರೋಕಂ ಕಿಮನ್ಯಚ್ಛೊ ೨ೇತುಮಿಚ್ಛಥ ॥ ೬೪॥ 
|| ಇತಿ ಅಷ್ಠಾಶೀತಿತಮೋಧ್ಯಾಯಃ Il 


ಇದಾದ ನಂತರ ಪುರೂರವಸನು ಯಜ್ಞಮಾಡುವುದನ್ನು ನಿಲ್ಲಿಸಿದನು. ಬ್ರಹ್ಮದೇವರ 
ಆಜ್ಞಾಪ್ರಕಾರ ಊರ್ವಶಿಯೊಡನೆ ದಿವ್ಯವಾಗಿರತಕ್ಕ ಸಕಲ ಭೋಗಗಳನ್ನೂ ಅನುಭವಿಸಿದನು. 
॥1 ೧೮ ॥ ಊರ್ವಶಿಯಾದರೋ ಅಲ್ಲಿವಿಶಾಲವಾದ ವನವನ್ನುಮತ್ತುಸರೋವರನ್ನುನಿರ್ಮಾಣ 
ಮಾಡಿದಳು. ಅದು ಅಲ್ಲಿ ಈಗಲೂ ಪುಷ್ಪಗಳಿಂದಲೂ, ಸಮೃದ್ಧವಾದ ಮರಗಳಿಂದಲೂ, 
ಬಳ್ಳಿಗಳಿಂದಲೂ ಶೋಭಾಯಮಾನವಾಗಿದೆ. ॥ ೧೯ ॥। ಊರ್ವಶಿಯು ನಿತ್ಯವೂ ಉಷಃ 
ಕಾಲದಲ್ಲಿ ವೇಣೀಯಲ್ಲಿ ಸ್ನಾನಮಾಡಿ ತನ್ನ ಆಶ್ರಮಕ್ಕೆ ಬಂದು ಆಸನದಲ್ಲಿ ಕುಳಿತು ಮಧ್ಯಾಹ್ನ 


656 ಪ ಯಾಗಮಾಹಾತ್ಮೆ ಮ್‌ 


ಹೆ 

ಆಗುವವರೆಗೂ ಶ್ರೀಹರಿಯನ್ನು ಧ್ಯಾನಿಸುತ್ತಿದ್ದು ಅನಂತರ ತನ್ನ ವಿಷಯಭೋಗಗಳಲ್ಲಿ 
ಆಸಕಳಾಗುತ್ತಿದ್ದಳು. ೨೦ । ಅಲ್ಲಿಂದ ಆರಂಭವಾಗಿ ಈ ಕುಂಡವು ""ಊರ್ವಶೀಕುಂಡ''ವೆಂಬ 
ಹೆಸರಿನಿಂದ ಪ್ರಸಿದ್ಧವಾಗಿದೆ ಮತ್ತುಪುರುಷರಿಗೆ ವಿಚಿತ್ರ ಫಲಗಳನ್ನೂ ಸ್ತ್ರೀಯರ ಸೌಭಾಗ್ಯವನ್ನೂ 
ಅಭಿವೃದ್ಧಿ ಮಾಡತಕ್ಕದ್ದೂ ಆಗಿದೆ. ॥॥ ೨೧ ॥ ಇಲ್ಲಿ ಸ್ನಾನ, ದಾನ, ದೇವತಾರ್ಚನಾ, ಧ್ಯಾನ, 
ಹೋಮ, ಸ್ವಾಧ್ಯಾಯ ಮತ್ತುತರ್ಪಣ ಇವುಗಳನ್ನುಮಾಡುವವರು ಪಾಪಗಳಿಂದ ವಿಮುಕ್ತರಾಗಿ 
ಸ್ವರ್ಗಲೋಕದಲ್ಲಿವಿಹಾರಮಾಡುತ್ತಾರೆ. ॥॥ ೨೨ । ಅಲ್ಲಿಂದ ಹತ್ತಿರದಲ್ಲೇ ಪರಮಪಾವನವಾದ 
` *ಸುಧಾರಸತೀರ್ಥ'' ವೆಂಬುದು ಇದೆ. ಇದೂ ಯಮುನಾತೀರದಲ್ಲಿದೆ. ಇದು ಯಮನಿಂದ 
ಕೂಡಿರುವ ನರಕಬಾಧೆಗಳನ್ನು ತಪ್ಪಿಸುತ್ತದೆ. ॥। ೨೩ ॥। ಇದು ನಿರ್ಮಲವಾದ ಜಲದಿಂದ ಕೂಡಿದೆ. 
ಇಲ್ಲಿ ಸ್ನಾನ ಮಾಡಿದರೆ ಸರ್ವರೋಗಗಳೂ ನಾಶವಾಗುವುವು. ಇದನ್ನು ಸೇವಿಸುವುದರಿಂದ 
ಸ್ವರ್ಗಭೋಗವು ಲಭ್ಯವಾಗುವುದು. 1೨೪ 1 ಇದಕ್ಕೆ ದಕ್ಷಿಣಕ್ಕೆ ಹತಿರದಲ್ಲೇ “ಕಂಬಲ'' ಮತ್ತು 
""ಅಶ್ವತರ'' ಎಂಬ ಎರಡು ಮಹಾನಾಗದೇವತೆಗಳಿದ್ದಾರೆ. ಈ ದೇವತೆಗಳ ತೀರ್ಥಗಳೂ 
ಇವುಗಳಾಗಿವೆ. ಇವೆರಡೂ ಉತಮ ತೀರ್ಥಗಳು. ॥ ೨೫ ॥ ಪೂರ್ವದಲ್ಲಿ ಇವೆರಡೂ 
ತೀರ್ಥಗಳೂ ಬ್ರಹ್ಮನಿಂದ ಸ್ಥಾಪಿಸಲ್ಪಟ್ಟುವು. ಇವು ಯಜ್ಞದ ವಿಘ್ನಗಳನ್ನು ` ಪರಿಹರಿಸತಕ್ಕವು. 
ಯಜ್ಞವೆಲ್ಲವೂ ಮುಗಿದ ಮೇಲೆ ಬ್ರಹ್ಮನಿಂದ ಇವರಿಗೆ ""ನಿಮ್ಮಿಬ್ಬರಿಂದ ಯಜ್ಞಕ್ಕೆ ಬಹು 
ಸಹಾಯಮಾಡಲ್ಲಟ್ಟಿತು. ಆದ್ದರಿಂದ ನೀವಿಬ್ಬರೂ ಇಲ್ಲಿಯೇ ಇರಿ. ಎಲ್ಲರಿಗೂ ಅವರವರ 
ಅಪೇಕ್ಷಿತ ಫಲಗಳನ್ನು ಕೊಡಿರಿ. ॥ ೨೬-೨೭ ॥ ಇಲ್ಲಿ ಬ್ರಾಹ್ಮಣರ ಮತ್ತುರಾಜರಿಗೆ ಸೇರಿದ ಪ್ರತಿ 
ಗ್ರಹಾದಿಗಳಿಂದ ಬಂದ ಬಹು ದ್ರವ್ಯವಿರುವದು. ಇದಕ್ಕೆ ನೀವಿಬ್ಬರೂ ಅಧಿಕಾರಿಗಳು. ।।೨೮ ॥ 
ಇಲ್ಲಿ ಯಾತ್ರೆಗಾಗಿ ಬಂದವರು ನಿಮ್ಮಿಬ್ಬರನ್ನೂ ಯಾರು ಪೂಜಿಸುವುದಿಲ್ಲೋ ಅಂಥವರ 
ಯಾತ್ರೆಯ ಫಲದ ಭಾಗವು ಪೂರಾ ನಿಮಗೇ ಸೇರಲಿ'' ಎಂದು ಹೇಳಲ್ಪಟ್ಟಿತ್ತು. 1೨೯ 1 ಆದ್ದರಿಂದ 
ಯಾತ್ರೆಯ ಫಲವನ್ನು ಅಪೇಕ್ಷಿಸುವವರು ಮತ್ತು ಈ ಗ್ರಾಮಸ್ಥರು ಅವಶ್ಯವಾಗಿ ಈ ಇಬ್ಬರು 
ನಾಗದೇವತೆಗಳನ್ನು ಪ್ರತಿವರ್ಷವೂ ಪೂಜೆ ಮಾಡಬೇಕು. ॥೩೦॥ ಹುಣ್ಣಿಮೆಯ ದಿನ, ಶುಕ್ಲಪಕ್ಷದ 
ಪಂಚಮೀ ಮತ್ತು ಬೇರೆ ಬೇರೆ ಪರ್ವಕಾಲದ ದಿವಸ ಈ ನಾಗದೇವತೆಗಳನ್ನು 
ಪಂಚಾಮೃತಾಭಿಷೇಕ, ಧೂಪ, ದೀಪ ಮತ್ತುನೈವೇದ್ಯಾದಿಗಳಿಂದ ಪೂಜಿಸತಕ್ಕದ್ದು. ॥ ೩೧ ॥ ಈ 
ರೀತಿಯಾಗಿ ಭಕ್ತಿಯಿಂದ ಪೂಜೆಮಾಡುವವರಿಗೆ ಈ ಇಬ್ಬರು ನಾಗದೇವತೆಗಳೂ ಪ್ರಸನ್ನರಾಗಿ 
ಆರೋಗ್ಯ, ವಿಫುಲವಾದ ಹಣ ಮತ್ತು ಅವರಿಂದ ಅಪೇಕ್ಷಿತವಾದ ಸಕಲವನ್ನೂ ಕೊಡುತ್ತಾರೆ. 
112೨ ॥1 ಪೂಜಾದಿಗಳನ್ನುಮಾಡಲು ಸಾಮರ್ಥ್ಯವಿಲ್ಲದಿದ್ದರೆ ವೇಣೀ ಸಂಗಮದಲ್ಲಿಸ್ನಾನ ಮಾಡಿ 
ತನ್ನ ಅಸಾಮರ್ಥ್ಯಕ್ಕಾಗಿ ಮನಸ್ಸಿನಲ್ಲಿ ಮರುಗಿ, ಎಷ್ಟು ಕೈಲಾಗುವುದೋ ಅಷ್ಟು ನಮಸ್ಕಾರಗಳನ್ನು 
ಮಾಡುವುದು. ಹೀಗೆ ಮಾಡಿದರೂ ಅವರಿಗೆ ಒಳ್ಳೆಯದಾಗುವುದು. ॥(೩೩ ॥ ಈ ನಾಗದೇವತೆಗಳ 
ಕ್ಷೇತ್ರದ ಪಶ್ಚಿಮ ಭಾಗದಲ್ಲಿ ಪುಣ್ಯಸಾಧನೆಯಾಗತಕ್ಕ ""ವಿಕಿರ'' ಕ್ಷೇತ್ರವಿದೆ. ಇದು ಪ್ರಯಾಗದ 
ನೈರುತ್ಯದಿಕ್ಕಿನಲ್ಲಿದೆ. ಈ ಕ್ಷೇತ್ರದಲ್ಲಿ ನೈರುತ್ಯದಿಕ್ಷಾಲಕನಾದ ನಿರ್ಯತಿಯಿದ್ದಾನೆ. ಇದೂ ಶ್ರೀ 
ಮಾಧವನಿಂದ ಅಲಂಕೃತವಾಗಿದೆ. ॥ ೩೪ ॥॥ ಮೊದಲೇ ಮಧ್ಯವೇಣೀಯ ಪ್ರಸಂಗದಲ್ಲಿಇದನ್ನು 
ವರ್ಣಿಸಿಯಾಗಿದೆ. ಇದು ನಾನಾವಿಧವಾದ ಫಲಗಳನ್ನು ಕೊಡತಕ್ಕ ಕ್ಷೇತ್ರವು. ಆದ್ದರಿಂದ ಇದನ್ನು 
ಪುನಃ ವರ್ಣಿಸಲಾಗಿದೆ. ॥ ೩೫ ।। ಸೋಮೇಶ್ವರದಿಂದ ಆರಂಭಮಾಡಿ ವಿಕಿರ ಕ್ಷೇತ್ರದ ವರೆಗೆ 
ಇರುವ ಕೆಲವು ತೀರ್ಥಗಳನ್ನು ವರ್ಣಿಸುವೆನು. ಇವುಗಳೆಲ್ಲವೂ ಪ್ರಸಿದ್ಧವಾದುವುಗಳು. 1೩೬ ॥ 


ಅಧ್ಯಾಯ ೮೮ 657 


ಯಮುನೆಯ ದಡದಲ್ಲಿರತಕ್ಕ ಎಲ್ಲಾ ತೀರ್ಥಗಳನ್ನೂ ವರ್ಣಿಸಲು ಯಾರಿಗೆ ತಾನೇ ಸಾಧ್ಯವು? 
ಆದ್ದರಿಂದ ಆ ತೀರ್ಥಗಳಿಗೆಲ್ಲಾ ಒಟ್ಟಾರೆ ನಮಸ್ಕಾರಗಳು. ॥ ೩೭ ॥ ಅನಂತರ ಕುಬೇರನ ಉತ್ತರ 
ದಿಗ್ಭಾಗದ ಹತ್ತಿರದಲ್ಲೇ ""ಬಹುಮೂಲಕ''ವೆಂಬ ನಾಗವು ಇದೆ. ಇದು ತೀರ್ಥಗಳ ಸರಣಿಗೆ 
ಕೊನೆಯ ಸ್ಥಂಭದಂತಿದ್ದು ಅವುಗಳ ಅವಧಿಯಾಗಿದೆ. ॥ ೩೮ ॥ ಪ್ರಯಾಗವಾಸಿಯಾಗಲೀ 
ಅಥವಾ ಯಾತ್ರಿಕನಾಗಲೀ ಯಾರು ಈ ನಾಗನನ್ನು ಪೂಜಿಸುವರೋ ಅವರಿಗೆ ಮಕ್ಕಳು, 
ಮೊಮ್ಮಕ್ಕಳ ಸುಖವೂ, ಅಪಾರ ಧನಪ್ರಾಪ್ತಿಯೂ ಆಗುತ್ತದೆ. ॥ ೩೯ ॥ ಇದರ ಉತ್ತರ ಭಾಗದಲ್ಲಿ 
""ಭಾರ್ಗವ'', ಮತ್ತು ""ಗಾಲವ'' ವೆಂಬ ತೀರ್ಥಗಳಿವೆ. ಇವುಗಲ್ಲಿ ಸ್ನಾನಮಾಡಿದವನು 
ತೇಜಸ್ವಿಯಾಗಿಯೂ ಪವಿತ್ರನಾಗಿಯೂ ಇದ್ದುಸ್ವರ್ಗಕ್ಕೆ ಪ್ರಯಾಣಮಾಡುವನು (೪೦ ॥। ಇದರ 
ಪೂರ್ವಕ್ಕೆ, ಗಂಗೆಯ ದಕ್ಷಿಣ ದಡದಲ್ಲಿ ಅತಿ ಶ್ರೇಷ್ಠವಾದ ಬಹು ಫಲಪ್ರದಾಯಕವಾದ 
ಕೋಟತೀರ್ಥವೆಂಬ ಕ್ಷೇತ್ರವಿದೆ. ॥ ೪೧ ॥। ಎಲ್ಲಾ ಕಾಲದಲ್ಲಿಯೂ ಅಥವಾ ಪುಣ್ಯಕಾಲದಲ್ಲಿ 
ತೀರ್ಥವಾಸಿಗಳಾಗಲೀ ಅಥವಾ ಯಾತ್ರಿಕರಾಗಲೀ ಈ ಕ್ಷೇತ್ರಕ್ಕೆ ಬಂದು ಯಾವ ಸತ್ಕಾರ್ಯವನ್ನು 
ಮಾಡಿದರೂ ಅದು ಬಹು ಫಲಪ್ರದಾಯಕವಾಗುವುದು. ॥ ೪೨ ಈ ಕ್ಷೇತ್ರದಲ್ಲಿಸ್ನಾನ, ದಾನ, 
ಜಪ, ಹೋಮ, ಸ್ವಾಧ್ಯಾಯ, ಪಿತೃತರ್ಪಣ, ರುದ್ರಾಭಿಷೇಕ, ರುದ್ರಮಂತ್ರ ಮತ್ತುಭೂ ಪೂಜೆ 
ಅಶ್ವತ್ಥ ಬಿಲ್ವಾದಿ ಮರಗಳ ಪೂಜೆ ಇವುಗಳನ್ನು ಮತ್ತು ಬೇರೆ ಬೇರೆ ಸತ್ಕಾರ್ಯಗಳನ್ನೂ 
ಮಾಡಿದವನಿಗೆ ಕೋಟಿಯಷ್ಟು ಪ್ರಮಾಣದಲ್ಲಿ ಪುಣ್ಯವು ಸಲ್ಲುವುದರಲ್ಲಿ ಸಂಶಯವಿಲ್ಲ. 
॥ ೪೩-೪೪ ॥ ಈ ಪುಣ್ಯಕಾರ್ಯಗಳನ್ನು ಶ್ರಾವಣಶುಕ್ಷ ಅಷ್ಟಮಿಯಂದು, ಅದರಲ್ಲೂ 
ಸೋಮವಾರದಂದು ಮಾಡಿದವರಿಗೆ ' ಪುಣ್ಯಕೋಟಿಯು ದೊರಕುವುದಲ್ಲದೇ, 
ಕೋಟಿತೀರ್ಥಗಳನ್ನು ಸೇವಾಮಾಡಿದ ಫಲ ಬರುವುದು. ॥ ೪೫ ॥ ಇನ್ನು ಗಂಗೆಯ ಉತ್ತರ 
ತೀರದಲ್ಲಿಉತ್ತಮವಾದ ""ಮಾನಸ'' ವೆಂಬ ತೀರ್ಥವಿದೆ. ಇದರಲ್ಲಿಸ್ನಾನಮಾಡುವುದರಿಂದಲೇ 
ಮನಸ್ಸಿಗೆ ಸಂಬಂಧಪಟ್ಟ ಕಲ್ಲಶಗಳೆಲ್ಲವೂ ಜಾಗ್ರತೆಯಾಗಿ ನಾಶವಾಗುವುವು. ॥ ೪೬ ॥ ಅದರ 
ಪೂರ್ವಕ್ಕೆ ಮನೋಹರವಾದ ಹಂಸತೀರ್ಥವಿದೆ. ಇದರಲ್ಲಿಸ್ನಾನ, ಪಾನಾದಿಗಳನ್ನುಮಾಡಿದವರು 
ಹಂಸಪಕ್ಷಿಯಂತೆ ನಿರ್ಮಲರಾಗುತ್ತಾರೆ. ೪೭ | ಈಗ ""ಕಾಲಕೂಪ''ವನ್ನುವರ್ಣಿಸುತ್ತೇನೆ. ಇದು 
ಯಮನ ಅಥವಾ ಮೃತ್ಯುವಿನ ಭಯವನ್ನು ನಿವಾರಣೆ ಮಾಡುವುದು. ಅಲ್ಲಿಚತುರ್ದಶಿಯ ದಿವಸ 
ಸ್ನಾನಮಾಡುವುದರಿಂದ ನರಕದ ದರ್ಶನವೇ ತಪ್ಪಿಹೋಗುವುದು. ೪೮ ॥ ಅದರ ಎದುರಿಗೆ 
'"ಶಾಲಲೀ'' ತೀರ್ಥವಿದೆ. ಇದು ಶಾಲ್ದಲೀ ವೃಕ್ಷಗಳ ನೆರಳಿನಿಂದ ಚಿಹ್ನಿತವಾಗಿದೆ; ಈ ವೃಕ್ಷಗಳ 
ನೆರಳಿನ ಸ್ಪರ್ಶಮಾತ್ರದಿಂದಲೇ ಪಾಪಿಗಳು ಶುದ್ಧಿಯನ್ನು ಹೊಂದುವರು. ॥ ೪೯ ॥ ಅದರ 
ಎದುರಿಗೆ ಧನುಸ್ಲಿನ ಆಕಾರವಿರುವ ""ಬ್ರಹ್ಮಕುಂಡ''ವೆಂಬುದಿದೆ. ಅಲ್ಲಿಸ್ನಾನ, ಪಾನಾದಿಗಳನ್ನು 
ಮಾಡುವುದರಿಂದ ಬ್ರಹ್ಮಲೋಕವನ್ನು ಹೊಂದುವರು. ॥ ೫೦ ॥ ಇದರ ಹಿಂದೆ 
ಪರಮೋತ್ತಮವಾದ ““ಹಂಸಪ್ರಪತನ'' ವೆಂಬ ತೀರ್ಥವಿದೆ. ಅಲ್ಲಿ ಇರುವವರು 
ಸಂನ್ಯಾಸಿಗಳಂತೆಯೇ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ॥ ೫೧ ॥ ಈ ಕ್ಷೇತ್ರದಲ್ಲಿ 
ಹಂಸರೂಪೀ ಪರಮಾತ್ಮನು ಯಾವಾಗಲೂ ಸನ್ನಿಹಿತನಾಗಿರುವನು. ಈ ತೀರ್ಥದಲ್ಲಿ ಸ್ನಾನ, 
ಪಾನಾದಿಗಳನ್ನು ಮಾಡಿದ ಮನುಷ್ಯನು ಸನ್ಯಾಸಿಯ ಸಿದ್ಧಿಯನ್ನು ಹೊಂದುತ್ತಾನೆ. ॥ ೫೨ ।। ಇನ್ನು 
ಪ್ರತಿಷ್ಠಾನದಲ್ಲಿ "“ಸಮುದ್ರತೀರ್ಥ'' ವೆಂಬ ಮಹಾ ಸರಸ್ಸುವಿರಾಜಮಾನವಾಗಿದೆ. ಇದರ ದರ್ಶನ 


42 


658 ಪ್ರಯಾಗಮಾಹಾತ್ಸ್ಯಮ್‌ 


ಮತ್ತು ಪಾನದಿಂದ ಮನುಷ್ಯನು ಪಾಪಗಳನ್ನು ಕಳೆದುಕೊಳ್ಳುತ್ತಾನೆ. ॥ ೫೩ ॥॥ ಅಮಾವಾಸ್ಯೆ, 
ಪೌರ್ಣಿಮೆ ಮತ್ತು ಸೂರ್ಯಚಂದ್ರಗ್ರಹಣದಲ್ಲಿ ಈ ಕ್ಷೇತ್ರವನ್ನು ಪ್ರದಕ್ಷಿಣೆ ಮಾಡಿದರೆ 
ಭೂಪ್ರದಕ್ಷಿಣೆಯ ಫಲವು ಲಭಿಸುವುದು. ॥। ೫೪ ।। ಇಲ್ಲಿ ಸ್ನಾನ, ಪಾನಾದಿಗಳಿಂದ ಪುಣ್ಯವು 
ಬೆಳೆಯುವುದು. ಇಲ್ಲಿದೇಹತ್ಯಾಗ ಮಾಡುವುದರಿಂದ ಸ್ವರ್ಗಪ್ರಾಪ್ತಿಯಾಗುವದು. ಈ ವಿಷಯದಲ್ಲಿ 
ಯಾವ ಸಂಶಯವೂ ಬೇಡ. ॥೫೫ ॥। ಇದರ ದಕ್ಷಿಣಕ್ಕೆ ಮನೋಹರವಾದ ವ್ಯಾಸತೀರ್ಥವಿದೆ. ಇಲ್ಲಿ 
ವ್ಯಾಸಾಶ್ರಮವಿದ್ದು ದೇವತೆಗಳೂ, ಯಷಿಗಳೂ ಮತ್ತುಗಂಧರ್ವರು ಇರುತ್ತಾರೆ. ।। ೫೬ ॥ ಇಲ್ಲಿ 
ವಾಸಮಾಡಿ ಈ ತೀರ್ಥಕ್ಕೆ ಮತ್ತು ಶ್ರೀ ವ್ಯಾಸಮಹರ್ಷಿಗಳಿಗೆ ಪೂಜೆಯನ್ನು ಸಲ್ಲಿಸಿ, ನಮಸ್ಕಾರ 
ಮಾಡಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಅವರಿಗೆ ತತ್ವಜ್ಞಾನದ ಅರಿವಾಗುವುದು. ಇದು ನಿಶ್ಚಯ. 
॥ ೫೭ ।। ಇದರ ಆಗ್ನೇಯ ಭಾಗದಲ್ಲಿವೇಣೀಯ ಉತ್ತರ ದಡದಲ್ಲಿ""ನಾಗ ತೀರ್ಥ''ವಿದೆ. ಇದು 
ಗಂಡು ಹೆಣ್ಣುಸರ್ಪಗಳಿಂದ ತುಂಬಿದೆ. ॥ ೫೮ ॥ ಅಲ್ಲಿಗೆ ಹೋಗಿ ಯಾರು ಹಾಲು ಮತ್ತುಮೊಸರು 
ಮುಂತಾದುವುಗಳಿಂದ ಈ ನಾಗಗಳನ್ನು ಪೂಜಿಸಿ ನಮಿಸುತ್ತಾರೋ ಅವರಿಗೆ ಅಪಾರವಾದ 
ಪುಣ್ಯಪ್ರಾಪಿಯಿದೆ. ॥ ೫೯ ॥ ಈ ರೀತಿಯಾಗಿ ಮಧ್ಯ ಮತ್ತು ಬಹಿರ್ವೇದಿಗಳಲ್ಲಿರತಕ್ಕ ಮುಖ್ಯ 
ತೀರ್ಥಗಳನ್ನು ಪ್ರಯತ್ನಪೂರ್ವಕವಾಗಿ ನಿಮಗೆ ಪರೋಪಕಾರ ದೃಷ್ಟಿಯಿಂದ ಹೇಳಿದ್ದಾಯಿತು. 
॥ ೬೦ ॥॥ ಐದು ಯೋಜನ ವಿಸ್ತೀರ್ಣವುಳ್ಳ ಈ ಮಂಡಲದಲ್ಲಿ ಯಾವ ಯಾವ ತೀರ್ಥ- 
ಗಳಿವೆಯೋ ಅವುಗಳನ್ನೆಲ್ಲಾ ಪೂರ್ತಿಯಾಗಿ ಹೇಳಲು ನಾನೇ ಸಮರ್ಥನಲ್ಲ; ಹೀಗಿರುವಾಗ 
ಬೇರೆಯವರಿಗೆ ಹೇಗೆ ತಾನೇ ಸಾಧ್ಯವು? ॥ ೬೧ ॥ ಇದಲ್ಲದೆ ಯಮುನೆಯೊಡನೆ ಸಂಗಮವಾಗುವ 
ಮತ್ತು ಗಂಗೆಯೊಡನೆ ಸಂಗಮವಾಗುತ್ತಿರುವ ಅನೇಕ ತೀರ್ಥಗಳಿವೆ. ಇವುಗಳ ಲೆಕ್ಕವನ್ನಿಡಲು 
ಯಾರಿಗೆ ತಾನೇ ಸಾಧ್ಯವು? ॥। ೬೨ | ಯಮುನೆಯೊಂದರ ದರ್ಶನದಿಂದಲೇ ಎಲ್ಲ ಪಾಪಗಳ 
ಪರಿಹಾರವಾಗುವುದು. ಹಾಗೆಯೇ ಗಂಗೆಯೂ ಕೂಡ. ಇವೆರಡನ್ನೂ ಹೊಂದಿರುವ ಪ್ರಯಾಗ 
ಕ್ಷೇತ್ರದ ಮಾಹಾತ್ಮ್ಯೆಯ ವೈಭವವನ್ನು ಹೇಗೆ ತಾನೇ ವರ್ಣನೆ ಮಾಡುವುದು? ॥ ೬೩ ॥ ಹೇ 
ಬ್ರಹ್ಮನ ಮಕ್ಕಳಾದ ಸನಕಾದಿಗಳೇ! ನಿಮಗೋಸ್ಕರ ಈ ಮೂರು ವೇಣಿಗಳ ಮಾಹಾತ್ಮ್ಯೆಯನ್ನು 
ಹೇಳಿರುವನು. ಬೇರೆ ಇನ್ನೇನು ಕೇಳಬಯಸುತ್ತೀರಿ? ॥ ೬೪ ॥1 


(1 ಎಂಬತ್ತೆಂಟನೆಯ ಅಧ್ಯಾಯವು ಸಮಾಪವಾಯಿತು || 


11 ಅಥ ಏಕೋನನವತಿತಮೋತಧ್ಯಾಯಃ 11 ೮೯ ॥॥ 


ಯಷಯ ಊಚುಃ 
ವೇದೀತ್ರಯಸ್ಯ ತೀರ್ಥಾನಿ ವರ್ಣಿತಾನಿ ತ್ಹಯಾನಘ । 
ಯಮುನಾಯಾಶ್ನ ಮಾಹಾತ್ಮ್ಯಂ ಶ್ರುತ್ಹಾನಂದಮುಪಾಗತಾಃ ॥೧॥ 
ಇದಾನೀಂ ಯಮುನೋತ್ಪತ್ರಿಂ ಶ್ರೋತುಮಿಚ್ಛಾಮಹೇ ವಯಮ್‌ । 
ತತ್ತರ್ವಂ ನಃ ಸಮಾಚಕ್ಚ್ವ ಸೂತ ಸರ್ವೋಪಕಾರಕಃ ॥ ೨ ॥ 


॥ ಎಂಬತ್ತೊಂಬತ್ತನೆಯ ಅಧ್ಯಾಯವು ॥ 


ಶೌನಕಾದಿಗಳು ಹೇಳಿದರು--- 
ನಿರ್ದುಷ್ಠರಾದ ಶ್ರೀ ಸೂತರೇ! ಮೂರು ವೇದಿಗಳಲ್ಲಿರತಕ್ಕ ತೀರ್ಥಗಳು ತಮ್ಮಿಂದ 

ವರ್ಣಿಸಲ್ಪಟ್ಟಿತು.. ಯಮುನಾನದಿಯ ಮಾಹಾತ್ಮೈಯನ್ನುಕೇಳಿ ರಹ. | ೧/ ಈಗ 
ಯಮುನೆಯ ಉತ್ಪತ್ತಿಯ ಬಗ್ಗೆ ಲು ಬಯಸುತ್ತೇವೆ. ತಾವು ಎಲ್ಲರಿಗೂ 
ಉಪಕಾರಮಾಡತಕ್ಕವರು. ಆದ್ದರಿಂದ ಈ ವಿಷಯವಾಗಿ ಎಲ್ಲವನ್ನೂ ಹೇಳಬೇಕೆಂದು 
ಪ್ರಾರ್ಥಿಸುತ್ತೇವೆ. ೨ I 
ಸೂತ ಉವಾಚ 

ಇಮಮೇವ ಪುರಾ ಪ ಶ್ರಶ್ಚಂ ಸನಕಾದ್ಯಾ ಮಹರ್ಷಯಃ | 

ಶೇಷ ಮಾಪೃಷ್ಟವಂತಸಾನ್‌ ಸ ಯಥೋಚೀ ತಥೋಚ್ಯತೇ 1೩1 


ಸೂತರು ಹೇಳಿದರು 
ಹಿಂದೆ ಇದೇ ಪ್ರಶ್ನೆಯನ್ನು ಸನಕಾದಿಗಳು ಶೇಷದೇವರನ್ನು ಕೇಳಿದ್ದರು. ಅವರಿಗೆ 
ಶೇಷದೇವರು ಹೇಗೆ ಉಪ ದೇ ಶ ಮಾಡಿದರೋ ಹಾಗೆಯೇ ಹೇಳುವನು. Wau 


ಶೇಷ ಉವಾಚ 

ಶೃಣುಧ್ವಂ ಬ್ರಹ್ಮತನಯಾ ಯಮುನೋತ್ಪತಿಮಾದರಾತ್‌ | 

ಆಗಮಂ ಚ ಪ್ರಭಾವಂ ಚ ಸಮುದ್ರಾಂತಮಹಂ ಬ್ರುವೇ ॥1೪॥ 

ವಿವಶ್ಚತಶ್ಚ ಸಂಜ್ಞಾಯಾಂ ತ್ವಾಷ್ಟ್ರಾಂ ವೈವಸ್ಥತಾದನು I 

ಅಪತ್ಯಂ ದ್ವಂದ್ವಮುತ್ತನ್ನಂ ಶ್ರೋತುಃ ಕಲ್ಲಶನಾಶನಂ 1೫ ॥ 

ಪೂರ್ವಂ ಸಂಜ್ಞಾ ತಪಸ್ಸೇಪೇ ವರಪುತ್ರೇಚ್ಛಯಾ ಸತೀ 1 

ತತ್ತಪಃ ಸಫಲಂ ಕರ್ತುಂ ಬ್ರಹ್ಮಾ ತತ್ರ ಸಮಾಯಯಾೌ 11 ೬॥ 
ಶೇಷದೇವರು ಹೇಳಿದರು 

ಹೇ ಸನಕಾದಿ ಮುನಿಗಳೇ। ನಿಮಗೆ ಯಮುನೆಯ ಉತ್ಪತ್ತಿಯ ಬಗ್ಗೆ ಹೇಳುವೆನು, ಕೇಳಿರಿ. 


ಅದು ಹುಟ್ಟಿದ್ದು ಹರಿದದ್ದು ಮತ್ತು ಶೋಭಿಸುತ್ತಾ ಸಮುದ್ರ ದವರೆಗೆ ಇರುವುದು ಇವಿಷ್ಟನ್ನೂ 
ಹೇಳುವನು. IY 1 ಸೂರ್ಯನಿಗೆ ವೈವಸ್ವತ ಮನುವಿನ ಇತ ವಿಶ್ವ ಕರ್ಮನ ಮಗಳಾದ 


653 


660 ಪ್ರಯಾಗಮಾಹಾತ್ವ್ಯಮ್‌ 
ಸಂಜ್ಞಾದೇವಿಯಲ್ಲಿ ಅವಳೀ ರೂಪದಲ್ಲಿ ಇಬ್ಬರು ಮಕ್ಕಳಾದರು. ಇವರ ಉತ್ಪತ್ತಿಯ ಕಥೆಯನ್ನು 
ಕೇಳಿದವರ ಸಕಲ ಪಾಪಗಳೂ ಪರಿಹಾರವಾಗುವುವು. ॥। ೫ ॥। ಹಿಂದೆ ಮಹಾಪತಿವ್ರತೆಯಾದ 
ಸಂಜ್ಲಾದೇವಿಯು ಶ್ರೇಷ್ಠನಾದ ಮಗನನ್ನು ಪಡೆಯಲು ಬ್ರಹ್ಮನನ್ನು ಕುರಿತು ತಪಸ್ಸುಮಾಡಿದಳು. 
ಅವಳ ತಪಸ್ಸುಸಫಲವಾಗಲು ಬ್ರಹ್ನದೇವರೇ ಅವಳಲ್ಲಿಗೆ ಬಂದರು. ॥ ೬ ॥ 

ಆತ್ಮಾನಂ ದರ್ಶಯಾಮಾಸ ವರದೋಶಸ್ಥೀತ್ಯಭ್ಯಭಾಷತ | 


ಪ್ರಸನ್ನೋ ಯದಿ ಮೇ ಬ್ರಹ್ಮನ್ಫರ್ಮಮಷ್ಟಾಂಗಲಕ್ಷಣಮ್‌ ॥1೭॥ 
ಯ ಎ ಆ ಎ 

ಪುತ್ರಮಿಚ್ಛಾಮಿ ಧರ್ಮೇಣ ಭಾಸ್ಕರಾತ್‌ ತ್ವ ಶ್ರಸಾದತಃ | 

ಸಾಕ್ಟಾದ್ವಂಡಧರೋ ಧರ್ಮಃ ಸೂರ್ಯಾ ತ್ವಯಿ ಭವಿಷ್ಯತಿ mw 

ಪರಿತ್ರಾಸ್ಯತಿ ಯೋ ಧರ್ಮಮಧರ್ಮಂ ನಿಹನಿಷ್ಠತಿ | 

ಇತ್ಯುಕ್ತ್ವಾಂತರ್ದಧೇ ಬ್ರಹ್ಮಾ ಸಂಜ್ಞಾವರಮವಾಪ್ಯ ಚ uu 

ಸಾನಂದಾದಿತ್ಯಮಭ್ಯೇತ್ಯ ಗರ್ಭಮಾಪ ಸುಮಧ್ಯಮಾ | 

ನಿಯಮೇನ ಪರೇಣಾಸ್‌ೌ ಗರ್ಭಂ ಯಾವಚ್ಛತಂ ಸಮಾಃ ॥ ೧೦ ॥ 

ಧಾರಯಾಮಾಸ ನಿಯತಂ ಸುವ್ರತಾ ಸಂಯತೇಂದ್ರಿಯಾ । 

ಕದಾಚಿತಾಂ ಸಹಸ್ರಾಂಶುರಾಲೋಕ್ಕಾಸಾಚಲೋಪರಿ ॥ ೧೧॥ 


ಆಲಭ್ಯ ಚ ಕರೈಸವೆ ೈರಿದಮಾಹ ರುಷಾನ್ವಿತಃ । 
ಕಿಮರ್ಥಂ ತಪ್ಯಸೇ ಭೀರು ಮುಂಚ ಗರ್ಭಂ ಚಿರೋಷಿತಮ್‌ ॥೧೨॥ 
ಅತಿಖಿನ್ನಾಸಿ ಸಾಧ್ವೀ ತ್ವಂ ಧರ್ಮಜ್ಞಾಸಹಚಾರಿಣೀ | 


ಇತ್ಯುಕ್ತ್ವಾಸಾ ಕರೈಸಪ್ತಾ ಸಂಜ್ಞಾಗರ್ಭಮಥಾತ್ಯಜತ್‌ Il ೧೩ ॥ 
ಸ ಗರ್ಭಸತ್ರರೈಃ ಸ್ಪ ಷ್ಠ ಶ್ಯಾಮೋ ಭೂತ್ವಾಪತದ್ದಿದಾ । 
ಪುತ್ರಸ್ತು ಕಿನೋ ಭಾಗೋ ಯಮ ಇತ್ಯುಚ್ಛತೇ ಸಃ | ೧೪ ॥ 
ದ್ರವರೂಪೇಣ ಯಮುನಾ ಪ್ರಸವಾಪಃ ಸುತಾಭವತ್‌ । 
ಏವಂ ತದ್ಯುಗಲಾಪತ್ಯಂ ಪರಮಾಶ್ಚರ್ಯಕಾರಕಮ್‌ I ೧೫ ॥ 
ನಿಷ್ಕ್ರಾಂತಂ ಜಠರಾನ್ಯಾತುರಭವತ್ತದಚೇತನಮ್‌ । 
ಅಥಾಗತ್ಯ ಸುಪರ್ವಾಣಃ ಬ್ರಹ್ಮಾವಿಷ್ಣುಶಿವಾದಯಃ HW ೧೬ ॥ 
ಸಸಪ್ಲಿಸಪೀತಿ ಜಲ್ಬಂತಃ ತತಮಾವೃತ್ವ ತಸ್ಥಿರೇ । 

ಎವ ಎ ಣು ಲಳ ಇಂ 
ದ್ರುಹಿಣೋನಮೃತಮಿಶ್ರಾಂಬುಪರಿಕ್ಸಿನ್ಷೇನ ಪಾಣಿನಾ Hl ೧೭ ॥ 
ಪಸ್ಪರ್ಶಾಥ ಸ್ವಯಂ ವಿಷ್ಣು ಪ್ರವಿಶ್ಯಾಜೀವಯದ್ದಿ ತತ್‌ । 
ಐಶ್ವರ್ಯಮದಧಾತಸ್ಸಿನ್ನೀಶ್ಪರಃ ಸ್ವಯಮವ್ಯಯ:ಃ ॥ ೧೮ ॥ 


ಏವಮನ್ಯೇ ಸುಪರ್ವಾಣಃ ಸ್ವಪ್ರಭಾವೈರಯೋಜಯನ್‌ । 
ತತಃ ಸಂಪ್ರಾಪ್ಯ ಸಂಜ್ಞಾಂ ಸ ಧರ್ಮರಾಜಃ ಸಮುತ್ನಿತಃ 1 OF 


ಅಧ್ಯಾಯ ೮೯ 661 
ಶ್ಯಾಮಃ ಪ್ರಭುರ್ಲೋಹಿತಾಕೃಶ್ಚಲತ್ಕುಂಡಲಮೂರ್ಥಜಃ | 


ತಥೈವ ಯಮುನಾ ಶ್ಯಾಮಾ ಪದ್ಮಪತ್ರಾರುಣೇಕ್ಷಣಾ ॥ ೨೦ ॥ 
ಸ್ವಭಾಸಾ ಭಾಸಯಾಮಾಸ ಸಮಸಾಂಸಾನುರಃ ಸ್ಥಿತಾನ್‌ । 
ಯಮಂಚ ಯಮುನಾಂಚೈವ ದೃಷ್ಟಾ ಿದೇವಾಃ ಸಚೇತನ (1 ೨೧॥ 
ವವೃಷುರ್ದಿವ್ಯಕುಸುಮೈರ್ನಾನಾವಾದ್ಯಾನ್ಯವಾದಯನ್‌ | 
ಸಿದ್ಧಾ ಕಿಂಪುರುಷಾಶ್ಚಾಪಿ ತುಷ್ಟುವುರ್ಹರ್ಷನಿರ್ಭರಾಃ I ೨೨ ॥ 


ಜಗುರ್ಗಂಧರ್ವಮುಖ್ಯಾಶ್ಚ ನನ್ನತುಶ್ಹಾಪರೋಗಣಾಃ | 

ಪ್ರಸೇದುಶ್ಚ ದಿಶೋ ವಾತಾ ವವುರ್ಮಂದಂ ಚ ಮಂಗಲಮ್‌ ॥ ೨೩॥ 
ತತಃ ಸ್ವಾಂಕೇ ಸಮಾದಾಯ ಬ್ರಹ್ನಾದ್ಭುತತನುಂ ಯಮಮ್‌ । 

ಯಮುನಾಂ ಚಾಚ್ಯುತಃ ಸ್ಟಾಂಕೇ ಆಶ್ಲಿಷ್ಯ ಪರಮಾದರಾತ್‌ W ೨೪ ॥ 
ದೇವರ್ಷಿಗಣಸಂಯುಕಸ್ಪರ್ವಸಾಧನಸಂಯುತಃ | 
ಸಂಸ್ಕಾರೈರ್ಯೋಜಯಾಮಾಸ ಜಾತಕರ್ಮಾದಿಭಿಃ ಕ್ರಮಾತ್‌ ॥ ೨೫ ॥ 
ತತಸಂ ಸಂಸ್ಕೃತಂ ದೃಷ್ಟ್ವಾ ಬ್ರಹ್ಮಾದಿತ್ಯತನೂದ್ಭವಮ್‌ । 


ಟ 


ಅನುಗ್ರಹಾಯ ಸಾಧೂನಾಂ ನಿಗ್ರಹಾಯ ಚ ಪಾಪಿನಾಮ್‌ ॥೨೬॥ 
ಆಧಿಪತ್ಯೇ ಪರೇತಾನಾಂ ಲೋಕಪಾಲಿಕದೇವತಾಂ | 

ದಂಡಂ ಸಮರ್ಪ್ಯ ತಸ್ಕಾಥ ಯಥಾವಚ್ಚಾಭ್ಯಷೇಚಯತ್‌ 1೨೭ ॥ 
ಅಭಿಷಿಚ್ಯ ತತೋ ವೇಧಾಃ ಸೂರ್ಯಪುತ್ರಮಶಿಕ್ಷಯತ್‌ । 

ಯಮೋಸಿ ತ್ವಂ ನಿಯಂತಾಸಿ ಮಿತ್ರೋದಾಸೀನಶತ್ರುಷು ॥1 ೨೮ ॥ 
ಯಾತನಾಭಿಃ ಪಾಪಕ್ಕತಸ್ತ್ವಯಾ ಶಾಸ್ಕಾ ಸದೈವ ಹಿ | 

ಸ್ಥಾನಾನಿ ರೌರವಾದೀನಿ ಯಾತನಾನಾಂ ತವಾಜ್ಞಯಾ ೨೯ 1 
ಶ್ವಕಾಕಗೃದ ಶ್ರ ಚಾಂಡಾಲಕ್ರವ್ಯಾದಸವ ಕಿಂಕರಾಃ । 

ಪಾಪಿನೋ ನಿಗ್ಗಹೀಷ್ಯಂತೇ ಕ್ರೂರೈಃ ಪಾಪೈರಹರ್ನಿಶಮ್‌ I ೩೦ ॥ 
ನ ಕೃಪಾ ಭವತಾ ಕಾರ್ಯಾ ಸ್ಪಪುತ್ರೇ ನಪೃಪರಾಧಿನಿ | 

ನಿಯೋಗಿನಾಮಯಂ ಧರ್ಮಃ ಸ್ವನಿಯೋಗೈಕಪಾಲನಮ್‌ I ೩೧॥ 
ಮೃತ್ಯುಃ ಕಾಲಶ್ಚಿತ್ರಗುಪ್ಪು ಸಹಾಯಾ ಭವತಸ್ವಯಃ । 

ದಕ್ಷಿಣಸ್ಯಾಂ ಚತೇ ವಾಸೋ ದಿಶಿ ಖ್ಯಾತೋ ಭವಿಷ್ಯಸಿ || ೩೨ ॥ 
ಯಾನಂ ತೇ ಕೃಷ್ಣಮಹಿಷಃ ಶೀಘ್ರಗೋ ಸ್ತು ಮನೋಜವಃ । 

ಏವಂ ಮದುಕಮಖಲಂ ದೇಶಕಾಲೋಚಿತಂ ಕುರುಂ Il ೩೩ ॥ 


ಬಂದ ಬ್ರಹ್ಮದೇವರನ್ನು ನೋಡಿ ಸಂಜ್ಞಾದೇವಿಯು ಹೇಳಿದಳು. ""ಎಲ್ಫೈ ಬ್ರಹ್ನೆದೇವನೇ! 
ನೀನು ಸಂತುಷನೇ ಆಗಿದ್ದರೆ ನಿಮ್ಮ ಅನುಗ್ರಹದಿಂದ, ಸೂರ್ಯನ ದೆಸೆಯಿಂದ, 


662 ಪ್ರಯಾಗಮಾಹಾತ್ಮ್ಯಮ್‌ 


ಅಷ್ಟಾಂಗಲಕ್ಷಣಗಳಿಂದ ಕೂಡಿದ ಧರ್ಮನನ್ನು ನಾನು ಪುತ್ರನನ್ನಾಗಿ ಇಚ್ಛಿಸುತ್ತೇನೆ''. 
""ಸೂರ್ಯನ ದಶೆಯಿಂದಲೇ ಶಾಸನಮಾಡತಕ್ಕ ದಂಡಧರನು ನಿನ್ನ ಮಗನಾಗುವನು. ಇವನು 
ಧರ್ಮವನ್ನು ರಕ್ಷಿಸುವನು ಮತ್ತು ಅಧರ್ಮವನ್ನು ನಾಶಮಾಡುವನು.'' ಹೀಗೆ ಹೇಳಿ ಬ್ರಹ್ಮನು 
ಮಾಯವಾದನು. ಸಂಜ್ಞೆಯಾದರೋ ವರವನ್ನು. ಪಡೆದು, ಆನಂದವನ್ನುಹೊಂದಿ ಸೂರ್ಯನಿಂದ 
ಗರ್ಭವನ್ನು ಧಾರಣೆಮಾಡಿದಳು. ಒಳ್ಳೆಯ ವ್ರತದಲ್ಲಿದ್ದ ಸಂಜ್ಞೆಯು ಅತ್ಯುತ್ತಮ ನಿಯಮಗಳಿಂದ 
ಜಿತೇಂದ್ರಿಯಳಾಗಿದ್ದು ನೂರು ವರ್ಷಗಳವರೆಗೆ ಪರಮಾತ್ಮನ ಇಚ್ಛೆಗೆ ಒಳಪಟ್ಟಂಥ ಆ 
ಗರ್ಭವನ್ನು ಧಾರಣೆ ಮಾಡಿದಳು. ಒಂದು ಸಲ ಸೂರ್ಯನು ಅವಳನ್ನು ಅಸ್ತಾಚಲದಲ್ಲಿ 
ನೋಡಿದನು ॥। ೭-೧೧ ಆಗ ಸೂರ್ಯನು ಅವಳನ್ನುತನ್ನಕಿರಣಗಳಿಂದ ಮುಟ್ಟಿಕೋಪದಿಂದ 
ಹೀಗೆ ಹೇಳಿದನು, "ಎಲೈ ಸಂಜ್ಞೆಯೇ! ಏಕೆ ವೃಥಾ ತಾಪಗೊಂಡಿದ್ದೀ? ನೀನು ಬಹು ಕಾಲದಿಂದ 
ಧೃತವಾದ ಗರ್ಭವನ್ನು ವಿಸರ್ಜಿಸು. ॥ ೧೨ ॥ ನೀನು ಬಹಳ ಖಿನ್ನಳಾಗಿದ್ದಿ ಪತಿವ್ರತೆಯಾದ 
ಧರ್ಮವನ್ನುತಿಳಿದ ನೀನು ನನ್ನಧರ್ಮಪತ್ನಿಯು''. ಎಂದು ಹೇಳಿ ಸೂರ್ಯನು ಸಂಜ್ಞಾಗರ್ಭವನ್ನು 
ತನ್ನಕಿರಣಗಳಿಂದ ಕಾಯಿಸಿದನು. ಕೂಡಲೇ ಸಂಜ್ಞೆಯು ಗರ್ಭವನ್ನುವಿಸರ್ಜಿಸಿದಳು. ॥ ೧೩ ॥1 
ಸೂರ್ಯನ ಕಿರಣಗಳಿಂದ ಸ್ಪರ್ಶವಾಗಿದ್ದಆ ಗರ್ಭವು ಕಪ್ಪುಬಣ್ಣವನ್ನು ಪಡೆದು ಭೂಮಿಗೆ ಬಿದ್ದು 
ಎರಡು ಭಾಗವಾಯಿತು. ಆ ಕೆಳಗೆ ವಿಸರ್ಜಿತ ಘನ ಭಾಗವು ಸೂರ್ಯನ ಪುತ್ರನಾಗಿ "ಯಮ'' 
ನೆಂದೆನಿಸಿದನು (ಈ ಕಾರಣದಿಂದಲೇ ಯಮನದೇಹದ ಬಣ್ಣವು ಕಪ್ಪು). ಇನ್ನು ಉಳಿದಿರುವ 
ಪ್ರಸವದ ಜಲವು ನದಿಯಾಗಿ ಹರಿದು ""ಯಮುನೆ''ಯೆಂದು ಮಗಳಾದಳು. ॥ ೧೪ ॥ ಇವಳು 
ಸೂರ್ಯನ ಮಗಳೂ ಯಮಧರ್ಮರಾಜನ ತಂಗಿಯೂ ಆದಳು. (ಈ ಕಾರಣದಿಂದಲೇ 
ಯಮುನೆಯ ನೀರು ಶಪ್ಪಗಿದೆ). ಈ ರೀತಿಯಾಗಿ ಪರಮಾಶ್ಚರ್ಯಕರವಾಗಿ ಈ ಅವಳೀ ಮಕ್ಕಳು 
ಹುಟ್ಟಿದುವು. ॥ ೧೫ ॥ ತಾಯಿಯ ಉದರದಿಂದ ಹೊರಬಿದ್ದಅವೆರಡೂ ಅಚೇತನವಾಗಿದ್ದವು. 
ಅನಂತರ ಉತ್ತಮ ದೇವತೆಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಅಲ್ಲಿಗೆ ಆಗಮಿಸಿದರು. 
॥ ೧೬ ॥ "ಸ್ವಸ್ತಿ ಸ್ವಸಿ'' ಎಂದು ಹೇಳುತ್ತಾ ಇವರೆಲ್ಲರೂ ಈ ಇಬ್ಬರು ಶಿಶುಗಳ ಸುತ್ತಲೂ 
ನಿಂತುಕೊಂಡರು. ಬ್ರಹ್ಮನು ಅಮೃತದಿಂದ ತೊಯ್ದಿರುವ ಹಸ್ತದಿಂದ ಆ ಗರ್ಭಜನಿತ ಶಿಶುಗಳನ್ನು 
ಸ್ಪರ್ಶಿಸಿದನು. ॥ ೧೭ ॥ ಇದೇ ರೀತಿಯಾಗಿ ಶ್ರೀ ಮಹಾವಿಷ್ಣುವೂ ಆ ಗರ್ಭಜನಿತ ಶಿಶುಗಳೊಳಗೆ 
ಪ್ರವೇಶಿಸಿ ಅವುಗಳನ್ನು ಉಜ್ಜೀವನಗೊಳಿಸಿದನು. ನಾಶರಹಿತನಾಗಿರುವ ಈಶ್ವರನು ಅವುಗಳಿಗೆ 
ಸಕಲ ಐಶ್ವರ್ಯಗಳನ್ನೂಕೊಟ್ಟನು. ॥ ೧೮ | ಇದೇ ರೀತಿಯಾಗಿ ಅನೇಕ ದೇವತೆಗಳು ತಮ್ಮತಮ್ಮ 
ವಿಭೂತಿಮತ್ವಗಳನ್ನು ಅವುಗಳಿಗೆ ಕೊಟ್ಟರು. ಅನಂತರ ಜ್ಞಾನವನ್ನು ಹೊಂದಿ ಧರ್ಮರಾಜನು 
ಯಮನೆಂದು ಹೆಸರುಳ್ಳವನಾಗಿ ಎದ್ದುಕುಳಿತನು. ॥ ೧೯ ॥। ಈ ಯಮರಾಜನು ಕಪಗಿದ್ದು ಕೆಂಪಗಿದ್ದ 
ಕಣ್ಣುಗಳುಳ್ಳವನಾಗಿ ಸಮರ್ಥನಾಗಿ ಕಾಣುತ್ತಿದ್ದನು. ಚಲಿಸುತ್ತಿರುವ ಕರ್ಣಕುಂಡಲಗಳಿಂದಲೂ ಕಪ್ಪು 
ಕೂದಲುಗಳಿಂದಲೂ ಶೋಭಾಯಮಾನವಾಗಿದ್ದನು. ಹಾಗೆಯೇ ಯಮುನೆಯೂ "ಕೃಷ್ಣವರ್ಣ- 
ದವಳಾಗಿದ್ದಳು'' ಕಣ್ಣುಗಳು ಪದ್ಧಪುಷ್ಪದಳದಂತೆ ಕೆಂಪಗಿತ್ತು 11೨೦ ।। ಈ ಇಬ್ಬರು ಮಕ್ಕಳೂ ತಮ್ಮ 
ತೇಜಸ್ಸಿನಿಂದ ತಮ್ಮ ಎದುರಿಗೆ ಇರತಕ್ಕ ಸಮಸ್ತರ ಮೇಲೂ ಬೆಳಕನ್ನು ಚಿಲ್ಲಿದರು. ಪುನಃ 
ಬದುಕಿಕೊಂಡಿರುವ ಯಮ ಮತ್ತುಯಮುನೆಯರನ್ನುನೋಡಿ ದೇವತೆಗಳು ಪುಷ್ಪವೃಷ್ಟಿಕರೆದರು 
ಮತ್ತು ನಾನಾವಿಧವಾದ ವಾದ್ಯಗಳನ್ನು ನುಡಿಸಿದರು. ಸಿದ್ದರೂ, ಕಿಂಪುರುಷರೂ ಗಾಢವಾದ 
ಹರ್ಷದಿಂದ ಸಂತುಷ್ಟರಾದರು. ॥ ೨೧-೨೨ ॥ ಗಂಧರ್ವಶ್ರೇಷ್ಠರುಗಳು ಹಾಡಿದರು ಮತ್ತು 


ಅಧ್ಯಾಯ ೮೯ 663 


ಅಪ್ಸರೆಯರು ನರ್ತನಮಾಡಿದರು. ದಿಕ್ಕುಗಳು ಪ್ರಸನ್ನವಾದುವು. ಗಾಳಿಯು ಮಂದವಾಗಿ ಬೀಸಿ 
ಅವರಿಗೆ ಮಂಗಳವನ್ನು ಹಾಡಿತು. ॥ ೨೩ ॥ ನಂತರ ಬ್ರಹ್ಮನು ಅದ್ಭುತ ಶರೀರವುಳ್ಳ ಯಮನನ್ನು 
ತೊಡೆಯ ಮೇಲೆ ಕೂಡಿಸಿಕೊಂಡನು. ಶ್ರೀ ಮಹಾವಿಷ್ಣುವು ಯಮುನೆಯನ್ನು ತನ್ನ ತೊಡೆಯ 
ಮೇಲೆ ಕೂಡಿಸಿಕೊಂಡು ಆದರದಿಂದ ಆಲಂಗಿಸಿಕೊಂಡನು. ॥ ೨೪ 1 ದೇವಯಷಿಗಳ 
ಸಮೂಹದಲ್ಲಿ ಸಂಸ್ಕಾರಕ್ಕೆ ಬೇಕಾದ ಸಾಧನೆಗಳ ಸಹಿತವಾಗಿ ಜಾತಕರ್ಮ ಮತ್ತುನಾಮಕರ್ಮಾದಿ 
ಸಂಸ್ಕಾರಗಳನ್ನು ಸೂರ್ಯನು ಇಬ್ಬರಿಗೂ ಕ್ರಮವಾಗಿ ಮಾಡಿದನು. ॥ ೨೫ ।। ನಂತರ ಸಂಸ್ಕಾರ 
ಮಾಡಿಸಿಕೊಳ್ಳಲ್ಲಟ್ಟಸೂರ್ಯನ ಮಗನನ್ನುಬ್ರಹ್ನನು ಸಾಧುಗಳ ಅನುಗ್ರಹಕ್ಕಾಗಿಯೂ, ಪಾಪಿಗಳ 
ನಿಗ್ರಹಕ್ಕಾಗಿಯೂ ಪ್ರೇತಗಳ ಆಧಿಪತ್ಯದೊಳಗೆ ದಕ್ಷಿಣದಿಕ್ಷಾಲಕನನ್ನಾಗಿ ನಿಯೋಜಿಸಿ ಅವನಿಗೆ 
ಪಾಪಮಾಡಿದವರನ್ನು ಶಿಕ್ಷಿಸುವ ಅಧಿಕಾರದಲ್ಲಿ ಪಟ್ಟಾಭಿಷೇಕ ಮಾಡಿದನು. ॥ ೨೬-೨೭ ॥। ಈ 
ರೀತಿಯಾಗಿ ಅಭಿಷೇಕಮಾಡಿ ಬ್ರಹ್ಮನು ಸೂರ್ಯಪುತ್ರನಿಗೆ ಶಾಸನ ಮಾಡಿದನು. "ನೀನು 
ಯಮನಾಗಿದ್ದಿ. ಮಿತ್ರರು, ಉದಾಸೀನರು ಮತ್ತು ಶತ್ರುಗಳನ್ನು ಯಾವ ತಾರತಮ್ಯವಿಲ್ಲದೆ 
ಅವರವರ ಪಾಪಕೃತ್ಯಗಳನ್ನು ಸ್ಥರಿಸಿ ನಿಯಂತ್ರಣ ಮಾಡಬೇಕು. ॥। ೨೮ 1 ಪಾಪಿಷ್ಠರನ್ನು 
ಯಾವಾಗಲೂ ಯಾತನೆಗಳಿಂದ ನೀನು ಶಾಸನ ಮಾಡಬೇಕು. ಪಾಪಿಷ್ಠರಿಗೆ ಯಾತನೆಯನ್ನು 
ಕೊಡುವ ಸ್ಥಾನಗಳು ರೌರವಾದಿ ನರಕಗಳು. ಅಲ್ಲಿ ಈ ಶಿಕ್ಷೆಗಳನ್ನು ಕೊಡುವವರು ನಾಯಿಗಳು, 
ಕಾಗೆಗಳು, ಹದ್ದುಗಳು, ಚಂಡಾಲರು ಮತ್ತುರಾಕ್ಷಸರುಗಳು. ಇವರುಗಳು ನಿನ್ನಸೇವಕರಾಗಿರುವರು. 
ಪಾಪಿಗಳು ಇವರುಗಳಿಂದ ಹಗಲೂ, ರಾತ್ರಿಯೂ ನಿಗ್ರಹಿಸಲ್ಪಡುವರು. ॥ ೨೯-೩೦ ॥ ನಿನ್ನ 
ಮಕ್ಕಳೇ ಆಗಿದ್ದರೂ ಅಪರಾಧಿಗಳಾಗಿದ್ದರೆ ಅವರ ಬಗ್ಗೆ ಕರುಣೆಯನ್ನು ತೋರಬಾರದು. 
ಅಧಿಕಾರಿಗಳದ್ದುಇದೇ ಧರ್ಮವು. ಈ ಧರ್ಮವನ್ನು ಕಾಪಾಡುವುದೇ ಅವರ ಕರ್ತವ್ಯ ಧರ್ಮವು. 
| ೩೧ ।। ಮೃತ್ಯು, ಕಾಲ ಮತ್ತು ಚಿತ್ರಗುಪ್ಪರೆಂಬ ದೇವತೆಗಳು ನಿನಗೆ ಸಹಾಯ ಮಾಡುವರು. 
ದಕ್ಷಿಣದಿಕ್ಕಿನಲ್ಲಿ ನಿನ್ನ ವಾಸವು ಪ್ರಸಿದ್ಧಿ ಹೊಂದುವುದು. ॥ ೩೨ ॥ ಕಪ್ಪು ಕೋಣವು ನಿನ್ನ 
ವಾಹನವಾಗಲಿ. ಅದು ಮನೋವೇಗದಂತೆ ಶೀಘ್ರವಾಗಿ ಚಲಿಸುವಂತಾಗಲಿ. ಈಗ ಹೇಳುವ ನನ್ನ 
ಉಕ್ತಿಗಳನ್ನು ದೇಶ, ಕಾಲಕ್ಕೆ ತಕ್ಕಂತೆ ನಿನ್ನ ವಿವೇಕವನ್ನು ಉಪಯೋಗಿಸಿ ಅನುಸರಿಸತಕ್ಕದ್ದು'' ಎಂದು 
ಉಪದೇಶ ಮಾಡಿದರು. ॥ ೩೩ ॥ 


ಶೇಷ ಉವಾಚ 
ಇತ್ಯುಕೋ ವೇಧಸಾ ಸೋಥ ತಥೇತ್ಯುಕ್ತಾ ಶಿ ಪರೇತರಾಟ್‌ । 
ಪ್ರಣಿಪತ್ಯಾಮುಮಾಮಂತ್ರ ್ಯ ತದಾದಿಷ್ಟಮಥಾಕರೋತ್‌ ॥ ೩೪ ॥ 
ಯಮುನಾಪ್ಯಚ್ಯುತೇನೈವಂ ಸಂಸ್ಕೃತಾಥ ಸುಶಿಕ್ಕಿತಾ । 
ಶಂಖಾಂಬುನಾಭಿಷಿಚ್ಚೈನಾಂ ತ್ವದನ್ಯಾ ನಾಸ್ತಿ ಪಾವನೀ I ೩೫ ॥ 
ಗಚ್ಛಾಶ್ಚಿತೋಷಿ ಪಾಪಾ ಯೇ ತಾನ್‌ ಪುನೀಹಿ ಕೃಪಾವತೀ । 
ಜಲೇಸ್ಡಲೇ5 ಚಲೇ ವ್ಯೋಮ್ನಿ ಪಾತಾಲೇಪ್ಯನಿಲೇ5ನಲೇ I ೩೬ ॥ 
ಭವಿಷ್ಯತಿ ಪ್ರಸಾದಾನ್ಯೇ ತವಾಪ್ರತಿಹತಾ ಗತಿಃ । 
ಅಪಿ ಬ್ರಹ್ಮಹಣಃ ಪಾಪಮಪನೇಷ್ಯಸಿ ಸೇವಿತಾ ॥| ೩೭ ॥ 


664 ಪ್ರಯಾಗಮಾಹಾತ್ಮ್ಯಮ್‌ 


ಇತ್ನಂ ಜನಾರ್ದನವಚಾಂಸ್ಕವಧಾರ್ಯ ಸೌರೀ 
ಕೃತ್ವಾಪ್ರದಕ್ಷಿಣಮಥ ಪ್ರಣಿಪತ್ಯ ದೇವಂ । 
ಸಾನಂದಮೇತ್ಯ ಪಿತರೌ ಚ ಸಹೋದರಂ ಸಾ 
ಪುಣ್ಯಾಸಪರ್ವತಗತಾ ಯಮುನಾ ವವರ್ಧ 1೩೮ ॥ 


| ಇತಿ ಏಕೋನನವತಿತಮೋತಧ್ಯಾಯಃ | 


ಶೇಷದೇವರು ಹೇಳಿದರು 


ಈ ರೀತಿಯಾಗಿ ಬ್ರಹ್ನದೇವರಿಂದ ಆದೇಶವನ್ನು ಪಡೆದ ಯಮಧರ್ಮನು ""ಹಾಗೆಯೇ 
ಆಗಲಿ'' ಎಂದು ಹೇಳಿ ಅವರಿಗೆ ನಮಸ್ಕರಿಸಿ ಅವರಿಂದ ಬೀಳ್ಕೊಂಡು ಅವರು ಹೇಳಿದಂತೆಯೇ 
ಮಾಡತೊಡಗಿದನು. ।।೩೪ ॥ ಶ್ರೀ ಹರಿಯಿಂದ ಯಮುನೆಯು ಸ ಸಂಸ್ಕಾ ರವನ್ನುಪಡೆದು ಚೆನ್ನಾಗಿ 
ಘು ಷ್ಠಳಾದಳು. ಶ್ರೀಹರಿಯು ಅವಳನ್ನು ಶಂಖದ ಜಲದಿಂದ ಆಭಿಷೇಕಮಾಡಿ ನಿನಗೆ 

ರಿಸಮನಾದ Re ನದಿಯು ಇನ್ನೊಂದಿಲ್ಲವು. ॥ ೩೫ ॥ ಶೀಘ್ರವಾಗಿ ನೀನು ಇಲ್ಲಿಂದ 
ಪಗ ಪಾಪಮಾಡಿದವರನ್ನುಪ ಪವಿತ ಶ್ರರನ್ನಾಗಿ ಮಾಡಿ ಉದ್ದರಿಸು. ನಿನ್ನಪ್ರ ಪ್ರವಾಹಕ್ಕೆ ನೀರು, 
ಭೂ ಪರ್ವತಗಳು, ಆಕಾಶ, ಪಾತಾಳ, ಗಾಳಿ ಮತ್ತು ಬೆಂಕಿ ಇವು ಯಾವುವೂ ನನ್ನ ಪ್ರಸಾದದ 
ದಶೆಯಿಂದ ಅಡ್ಡಿಬರುವುದಿಲ್ಲ ಬ್ರಹ್ಮಹತ್ಯೆ ಮಾಡಿದವನಾಗಲೀ, ನಿನ್ನ ಸೇವಾಮಾಡಿದಲ್ಲಿ 
ಅವನನ್ನೂ ಪಾಪರಹಿತನನ್ನಾಗಿ ಮಾಡು. ॥ ೩೬-೩೭ ॥ ಸೂರ್ಯನ ಮಗಳಾದ ಯಮುನೆಯು 
ಈ ರೀತಿಯಾದ ಶ್ರೀ ವಿಷ್ಣುವಿನ ಮಾತುಗಳನ್ನು ಸ್ವೀಕಾರ ಮಾಡಿ, ದೇವದೇವನನ್ನು 
ಪ್ರದಕ್ಷಿಣೆಮಾಡಿ ನಮಸ್ಕರಿಸಿ, ಆದರದಿಂದ ತನ್ನ ತಂದೆ ತಾಯಿಯರುಗಳಾದ ಸೂರ್ಯನನ್ನೂ 
ಮತ್ತು ಸಂಜ್ಞಾದೇವಿಯನ್ನೂ ತನ್ನ ಅಣ್ಣನಾದ ಯಮಧರ್ಮನನ್ನೂ ವಂದಿಸಿ, ಅಲ್ಲಿಂದ 
ಅಸ್ತಾಚಲಾಗ್ರವನ್ನುತಲುಪಿ, ಅಲ್ಲಿಂದ ನದಿಯಾಗಿ ಹರಿಯತೊಡಗಿದಳು. 11೩೮ ॥1 


॥ ಎಂಬತ್ತೊಂಬತ್ತನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ನವತಿತಮೋತಧ್ಯಾಯಃ 11೯೦ ॥ 


ಶೇಷ ಉವಾಚ 
ಕದಾಚಿತ್ಸಸದಂ ಗಂತುಮಾಮಂತ್ರ ಪಿತರೌ ಯಮಃ । 
ಯಮುನಾಮಬ ಿವೀದ್ಭಕ್ಷಾ ರ್ಯ ಭಗಿನ್ಯೇಹಿ ಮಮಾಲಯಮ್‌ 11 ೧॥ 
ಲೋಕಪಾಲಪದಂ ಪ್ರಾಪಂ ದುಷ್ಥಾ ಪರ ಯತುರೈರಪಿ । 
ತ್ವಂ ತ ಸು ಜನ ಪರಾಂ ಪ್ರೀತಿಂ ಗಮಿಷ್ಯಸಿ 11 ೨ 1 
ಅಹಂ ಪತ್ಯಾ ಪ್ರಜಾನಾಂ ಹಿ ವ್ಯಾದಿಷ್ಠ ಸಃ ಪಾಪನಿಗ್ರ ಹೇ। 
ತಥೈವ ಚ ಪ ರ್ರತಿಜ್ಞಾತಂ ಮಿನ ಸದೈವ ತತ್‌ 11೩ 


(1 ತೊಂಬತ್ತನೆಯ ಅಧ್ಯಾಯವು ॥ 


ಶ್ರೀ ಶೇಷದೇವರು ಹೇಳಿದರು 

ಒಂದಾನೊಂದು ಸಲ ಯಮದೇವರು ತನ್ನ ಮಾತಾಪಿತೃಗಳಾದ ಸೂರ್ಯನನ್ನೂ ಮತ್ತು 
ಸಂಜ್ಞಾದೇವಿಯನ್ನೂ ತನ್ನ ಲೋಕಕ್ಕೆ ಆಹ್ವಾನಿಸಿದನು. ಅದೇ ಸಂದರ್ಭದಲ್ಲಿ ಭಕ್ತಿಯಿಂದ ತನ್ನ 
ತಂಗಿಯಾದ ಯಮುನೆಯನ್ನು ಹ ರೀತಿಯಾಗಿ ಪ್ರಾರ್ಥಿಸಿದನು. "ಯಮುನೆಯೇ!। ನನ್ನ 
ಲೋಕಕ್ಕೆ ಆಗಮಿಸು. ॥ ೧॥ 'ದೇವಕೆ ್ರೇಷ್ಠರುಗಳಿಗೂ ಕಳಾ PS ತವು ನನಗೆ 
ಪಾ ವಾಗಿದೆ. ಈಗಿರುವ ನನ್ನ ಐಶ್ವರ್ಯವನ್ನು ನೋಡಿ ನೀನು ಪರಮ ಸಂತೋಷ ಷವನ್ನು 
ಹೊಂದುವೆ. ॥ ೨ ॥ ಪ್ರಜಾಪತಿಗಳಾದ ಶ್ರೀ "ಬ್ರಹ್ಮದೇವರಿಂದ ಪಾಪಿಗಳನ್ನು ದಂಡಿಸಲು. 
ಆಜ್ಞಪನಾಗಿದ್ದೇನೆ. ಅವರ ಆಜ್ಞೇ ಯಂತೆಯೇ ಈ ಮಹಾಕಾರ್ಯವನ್ನು ಮಾಡುವುದಾಗಿ ಅವರ 
ಸಮ್ಮುಖದಲ್ಲಿವಾಗ್ದಾನ ಮಾಡಿದ್ದೇನೆ.'' ॥।೩ ॥1 


ಯಮುನೋವಾಚ-- 
ಕೇ ಕೇ ತ್ವಯಾ ವಿನಿಗ್ರಾಹ್ಯಾ ಪಾಷಿನಸ್ಟಾನ್‌ ಬ್ರವೀಹಿ ಮೇ 1 
ಶ್ರುತ್ವಾ ಯಥೇಚ್ಛಯಾ ಶಶ್ಚಾತ್ರರಿಷ್ಕಂತ್ಯಸ್ಥಿ ಭಾಸ್ಕರೇ ॥1೪॥ 


ಯಮುನೆಯು ಹೇಳಿದಳು 
"ಮಹಾ ಪರಾಕ್ರಮಶಾಲಿಯಾದ ಯಮನೇ! ಯಾವ ಯಾವ ಪಾಪಿಗಳನ್ನು ನೀನು 
ಶಿಕ್ಷಿಸುವ? ಇದನ್ನು ತಿಳಿದು ಯಥೇಚ್ಛವಾಗಿ ಮಾಡತಕ್ಕವಳಾಗುತ್ತೇನೆ. Tea 


ಯಮ ಉವಾಚ 
ಬ್ರಹ್ನಹಾ ಮದ್ಯಪಶ್ಚೈವ ಸ್ಪರ್ಣಹ್ನದ್ದುರುತಲ್ಲಗ: | 
ಮಹಾಪಾಪಿನ ಏತೇ ಸ್ಯುಸತಂಸರ್ಗೀ ಚ ಪಂಚಮಃ 11೫ ॥ 
ತ್ಯಕ್ರಾಧೀತಶ್ವ ದೇವರ್ಷಿಗುರುಯಜ್ಞಾದಿನಿಂದಕಃ | 
ನಾಸಿಕೋ ವ್ಯರ್ಥಕೃಶತರಮಧುಪಾಯಸಮಾಂಸಭುಕ್‌ 11 ೬॥ 
665 


664 ಪ್ರಯಾಗಮಾಹಾತ್ಮ್ಯಮ್‌ 


ಇತ್ನಂ ಜನಾರ್ದನವಚಾಂಸ್ಕವಧಾರ್ಯ ಸೌರೀ 
ಕೃತ್ವಾಪ ಶ್ರದಕ್ಷಿಣಮಥ ಪ್ರಣಿಪತ್ಯ ದೇವಂ । 
ಸಾನಂದಮೇತ್ಯ ಪಿತರೌ ಚ ಸಹೋದರಂ ಸಾ 
ಪುಣ್ಯಾಸಪರ್ವತಗತಾ ಯಮುನಾ ವವರ್ಥ I ೩೮ ॥ 


|| ಇತಿ ಏಕೋನನವತಿತಮೋ €ಧ್ಯಾಯಃ | 


'ಶೇಷದೇವರು ಹೇಳಿದರು--- 


ಈ ರೀತಿಯಾಗಿ ಬ್ರಹ್ಮದೇವರಿಂದ ಆದೇಶವನ್ನು ಪಡೆದ ಯಮಧರ್ಮನು "ಹಾಗೆಯೇ 
ಆಗಲಿ'' ಎಂದು ಹೇಳಿ ಅವರಿಗೆ ನಮಸ್ಕರಿಸಿ ಅವರಿಂದ ಬೀಳ್ಕೊಂಡು ಅವರು ಹೇಳಿದಂತೆಯೇ 
ಮಾಡತೊಡಗಿದನು. ॥೩೪ ॥ ಶ್ರೀ ಹರಿಯಿಂದ ಯಮುನೆಯು ಸಂಸ್ಕಾರವನ್ನುಪಡೆದು ಚೆನ್ನಾಗಿ 
ಉಪದಿಷ್ಟಳಾದಳು. ಶ್ರೀಹರಿಯು ಅವಳನ್ನು ಶಂಖದ ಜಲದಿಂದ ಅಭಿಷೇಕಮಾಡಿ ನಿನಗೆ 
ಸರಿಸಮನಾದ ಪಾವನಕರ ನದಿಯು ಇನ್ನೊಂದಿಲ್ಲವು. ॥ ೩೫ ।। ಶೀಘ್ರವಾಗಿ ನೀನು ಇಲ್ಲಿಂದ 
ಹರಿದುಹೋಗಿ ಪಾಪಮಾಡಿದವರನ್ನುಪವಿತ್ರರನ್ನಾಗಿ ಮಾಡಿ ಉದ್ಧರಿಸು. ನಿನ್ನಪ್ರವಾಹಕ್ಕೆ ನೀರು, 
ಭೂ ಪರ್ವತಗಳು, ಆಕಾಶ, ಪಾತಾಳ, ಗಾಳಿ ಮತ್ತು ಬೆಂಕಿ ಇವು ಯಾವುವೂ ನನ್ನ ಪ್ರಸಾದದ 
ದಶೆಯಿಂದ ಅಡ್ಡಿಬರುವುದಿಲ್ಲ ಬ್ರಹ್ಮಹತ್ಯೆ ಮಾಡಿದವನಾಗಲೀ, ನಿನ್ನ ಸೇವಾಮಾಡಿದಲ್ಲಿ 
ಅವನನ್ನೂ ಪಾಪರಹಿತನನ್ನಾಗಿ ಮಾಡು. ॥। ೩೬-೩೭ ।॥ ಸೂರ್ಯನ ಮಗಳಾದ ಯಮುನೆಯು 
ಈ ರೀತಿಯಾದ ಶ್ರೀ ವಿಷ್ಣುವಿನ ಮಾತುಗಳನ್ನು ಸ್ವೀಕಾರ ಮಾಡಿ, ದೇವದೇವನನ್ನು 
ಪ್ರದಕ್ಷಿಣೆಮಾಡಿ ನಮಸ್ಕರಿಸಿ, ಆದರದಿಂದ ತನ್ನ ತಂದೆ ತಾಯಿಯರುಗಳಾದ ಸೂರ್ಯನನ್ನೂ 
ಮತ್ತು ಸಂಜ್ಞಾದೇವಿಯನ್ನೂ ತನ್ನ ಅಣ್ಣನಾದ ಯಮಧರ್ಮನನ್ನೂ ವಂದಿಸಿ, ಅಲ್ಲಿಂದ 
ಅಸ್ತಾಚಲಾಗ್ರವನ್ನುತಲುಪಿ, ಅಲ್ಲಿಂದ ನದಿಯಾಗಿ ಹರಿಯತೊಡಗಿದಳು. ೩೮ ॥ 


(। ಎಂಬತ್ತೊಂಬತ್ತನೆಯ ಅಧ್ಯಾಯವು ಸಮಾಪವಾಯಿತು ॥ 


11 ಅಥ ನವತಿತಮೋಧ್ಯಾಯಃ 11 ೯೦ I 


ಶೇಷ ಉವಾಚ 
ಕದಾಚಿತ್ವಥಫದಂ ಗಂತುಮಾಮಂತ್ರ್ಯ್ಯ ಪಿತರೌ ಯಮಃ । 
ಯಮುನಾಮಬ್ರವೀದೃಕ್ತ್ಯಾ ಭಗಿನೇಹಿ ಮಮಾಲಯಮ್‌ WO 
ಲೋಕಪಾಲಪದಂ ಪ್ರಾಪ್ತಂ ದುಷ್ಟ್ರಾಪಂ ಯತ್ತುರೈರಪಿ । 
ತ್ವಂ ಮಮೈಶ್ಚರ್ಯಮಾಲೋಕ್ಕ ಪರಾಂ ಪ್ರೀತಿಂ ಗಮಿಷ್ಯಸಿ W ೨॥ 
ಅಹಂ ಪತ್ಯಾ ಪ್ರಜಾನಾಂ ಹಿ ವ್ಯಾದಿಷ್ಟಃ ಪಾಪನಿಗ್ರಹೇ । 
ತಥೈವ ಚ ಪ್ರತಿಜ್ಞಾತಂ ಮಹಾಕಾರ್ಯಂ ಸದೈವ ತತ್‌ HA 


(1 ತೊಂಬತ್ತನೆಯ ಅಧ್ಯಾಯವು ॥ 


ಶ್ರೀ ಶೇಷದೇವರು ಹೇಳಿದರು 

ಒಂದಾನೊಂದು ಸಲ ಯಮದೇವರು ತನ್ನ ಮಾತಾಪಿತೃಗಳಾದ ಸೂರ್ಯನನ್ನೂ ಮತ್ತು 
ಸಂಜ್ಞಾದೇವಿಯನ್ನೂ ತನ್ನ ಲೋಕಕ್ಕೆ ಆಹ್ವಾನಿಸಿದನು. ಅದೇ ಸಂದರ್ಭದಲ್ಲಿ ಭಕ್ತಿಯಿಂದ ತನ್ನ 
ತಂಗಿಯಾದ ಯಮುನೆಯನ್ನುಕುರಿತು ಈ ರೀತಿಯಾಗಿ ಪ್ರಾರ್ಥಿಸಿದನು. ""ಯಮುನೆಯೇ! ನನ್ನ 
ಲೋಕಕ್ಕೆ ಆಗಮಿಸು. ।। ೧। ದೇವಶ್ರೇಷ್ಠರುಗಳಿಗೂ ದುರ್ಲಭವಾದ ಲೋಕಪಾಲತ್ವವು ನನಗೆ 
ಪ್ರಾಪ್ತವಾಗಿದೆ. ಈಗಿರುವ ನನ್ನ ಐಶ್ವರ್ಯವನ್ನು ನೋಡಿ ನೀನು ಪರಮ ಸಂತೋಷವನ್ನು 
ಹೊಂದುವೆ. ॥ ೨ ॥ ಪ್ರಜಾಪತಿಗಳಾದ ಶ್ರೀ ಬ್ರಹ್ಮದೇವರಿಂದ ಪಾಪಿಗಳನ್ನು ದಂಡಿಸಲು 
ಆಜ್ಲಪನಾಗಿದ್ದೇನೆ. ಅವರ ಆಜ್ಞೆಯಂತೆಯೇ ಈ ಮಹಾಕಾರ್ಯವನ್ನು ಮಾಡುವುದಾಗಿ ಅವರ 
ಸಮ್ಮುಖದಲ್ಲಿವಾಗ್ದಾನ ಮಾಡಿದ್ದೇನೆ.'' ॥1೩ ॥ 


ಯಮುನೋವಾಚ-- 

ಕೇ ಕೇ ತ್ವಯಾ ವಿನಿಗ್ರಾಹ್ಯಾ ಪಾಪಿನಸ್ತಾನ್‌ ಬ್ರವೀಹಿ ಮೇ । 

ಶ್ರುತ್ವಾ ಯಥೇಚ್ಛಯಾ ಪಶ್ಚಾತೃರಿಷ್ಕಂತ್ಯಸ್ಥಿ ಭಾಸ್ಕರೇ IY 
ಯಮುನೆಯು ಹೇಳಿದಳು 


"ಮಹಾ ಪರಾಕ್ರಮಶಾಲಿಯಾದ ಯಮನೇ! ಯಾವ ಯಾವ ಪಾಪಿಗಳನ್ನು ನೀನು 
ಶಿಕ್ಷಿಸುವೆ? ಇದನ್ನು ತಿಳಿದು ಯಥೇಚ್ಛವಾಗಿ ಮಾಡತಕ್ಕವಳಾಗುತ್ತೇನೆ. WY I 


ಯಮ ಉವಾಚ 
ಬ್ರಹ್ಮಹಾ ಮದ್ಯಪಶ್ಚೈವ ಸ್ವರ್ಣಹೃದ್ಧುರುತಲ್ಪಗಃ | 
ಮಹಾಪಾಪಿನ ಏತೇ ಸ್ಕುಸತಂಸರ್ಗೀ ಚ ಪಂಚಮಃ 11೫ 
ತ್ಯಕ್ರಾಧೀತಶ್ವ ದೇವರ್ಷಿಗುರುಯಜ್ಞಾದಿನಿಂದಕಃ । 
ನಾಸಿಕೋ ವ್ಯರ್ಥಕೃಶರಮಧುಪಾಯಸಮಾಂಸಭುಕ್‌ 1 ೬॥ 
665 


666 ಪ್ರಯಾಗಮಾಹಾತ್ಮ್ಯಮ್‌ 
ವಿಶ್ಲಸ್ತಬಾಲಭ್ಯತಸ್ಪೀತಪಸ್ಪೀಬ್ರ ಹಘಾತಕ: । 


ಅಗಮ್ಯಗಾಮೀ ನೀತೃಘ್ನಃ ಪ್ರಾಪಾತಿಥಿಪರಾಜ್ಕುಖಃ 1 ೭॥ 
ತ್ಯಕಾದೋಷಕಲತ್ತಾದಿ: ಸ್ತ್ರ್ಯಾದಿಶುಕ್ಲೋಪಜೀವಿನಃ । 

ಕ್ರೀತಕನ್ಯಃ ಕೃತಫಶ್ಚ ಸಾಧುದ್ವೇಷೀ ದುರಾಶಯಃ 1೮॥ 
ಏತ ಉದ್ದೇಶತಃ ಪ್ರೋಕ್ತಾ ಪಾಪಿನೋ ಬಹವಃ ಪರೇ । 

ಯೇ ಭವಿಷ್ಯಂತಿ ಯಮುನೇ ನಿಗ್ರಹಿಷ್ಯಾಮಿ ತಾನಹಮ್‌ WE 


ಯಮದೇವರು ಹೇಳಿದರು 

ಬ್ರಹ್ಮಹತ್ಯೆ ಮಾಡುವವನು, ಮದ್ಯಪಾನ ಮಾಡುವವರು, ಬಂಗಾರವನ್ನು ಅಪಹಾರ 
ಮಾಡುವವರು ಮತ್ತು ತನ್ನ ಗುರುಗಳ ಧರ್ಮಪತ್ನಿಯೊಡನೆ ಸಂಭೋಗ ಮಾಡುವವರು; ಈ 
ನಾಲ್ವರ ಜೊತೆಗೆ ಸಂಪರ್ಕ ಮಾಡುವವರು ಸೇರಿ ಈ ಐವರೂ ಮಹಾ ಪಾಪಿಗಳೆಂದು 
ಪರಿಗಣಿಸಲ್ಪಟ್ಟಿದ್ದಾರೆ. ॥ ೫ ॥1 ಅಧ್ಯಯನವನ್ನು ಬಿಟ್ಟವನು, ದೇವ, ಯಷಿ ಮತ್ತು ಯಜ್ಞಾದಿಗಳ 
ನಿಂದಕರು, ದೇವರಿಲ್ಲವೆಂದು ವಾದಿಸುವವರು ಅಥವಾ ತಾನೇ ದೇವರೆಂದು ಹೇಳಿಕೊಳ್ಳುವವರು, 
ಹವಿಸಿಗಾಗಿ ಸಿದ್ಧವಾಗಿರುವ ಎಳ್ಳು ಜೊತೆ ಬೇಯಿಸಿದ ಅನ್ನ, ಜೇನುತುಪ್ಪ ಪಾಯಸ, ಮಾಂಸ 
ಇವುಗಳನ್ನುವ್ಯರ್ಥವಾಗಿ ಭಕ್ಷಣ ಮಾಡುವವರು, ॥॥ ೬ ॥ ತಮ್ಮನ್ನೇ ನಂಬಿಕೊಂಡಿರುವ ಬಾಲಕರು, 
ಸೇವಕರು, ಸ್ತ್ರೀಯರು, ತಪಸ್ವಿಗಳು ಮತ್ತು ಬ್ರಾಹ್ಮಣರ ಕೊಲೆಪಾತಕಿಗಳು, ಯಾರೊಡನೆ 
ಸಂಭೋಗಮಾಡಬಾರದೋ ಅವರೊಡನೆ ಸಂಭೋಗಮಾಡುವವರು, ಮನೆಗೆ ಬಂದ 
ಅತಿಥಿಗಳನ್ನು ನಿರಾದರಣೆ ಮಾಡುವವರು, ॥ ೭ ॥ ನಿರ್ದೋಷಿಯಾದ ಹೆಂಡತಿಯನ್ನು 
ತ್ಯಜಿಸುವವರು, ಮಗಳು, ಸೊಸೆ ಮುಂತಾದವರನ್ನು ವ್ಯಭಿಚಾರಕ್ಕೆ ಒಳಪಡಿಸಿ ಹಣ ಸಂಪಾದನೆ 
ಮಾಡುವವರು, ಅವಿವಾಹಿತ ಕನ್ಯೆಯರನ್ನು ಕೊಂಡುಕೊಳ್ಳುವವರು ಮತ್ತು ಮಾರುವವರು, 
ಕೃತಘ್ನರು, ಸಾಧುಗಳನ್ನು ದ್ವೇಷಿಸುವವರು ಮತ್ತು ದುರಾಶೆಪಡುವವರು ॥ ೮ ॥ ಹೀಗೆ ಕೆಲವು 
ಪಾಪಗಳನ್ನು ಉದ್ದೇಶಪೂರ್ವಕವಾಗಿ ಹೇಳಲಾಯಿತು. ಆದರೆ ಪಾಪಗಳು ಬಹಳ ಪ್ರಕಾರಗಳಲ್ಲಿವೆ. 
ಅಂದರೆ ಪಾಪಿಗಳೂ ಅನೇಕ ಪ್ರಕಾರದವರು. ಇವರುಗಳೆಲ್ಲರೂ ನಾನು ಮುಂದೆ ಕೊಡಲಿರುವ 
ಶಿಕ್ಷೆಗಳಿಗೆ ಅರ್ಹರು. ॥। ೯ ॥ 


ಯಮುನೋವಾಚ--- 
ಸಾಕ್ಟಾದ್ಧರ್ಮೋಸಿ ಜಾತಸ್ತಂ ಪಿತ್ವಭ್ಯಾಮಪಿ ದಾರುಣಃ । 
ಪಾಪೇಷ್ಟಪೃಧಿಕಂ ಕಾರ್ಯಾ ಸಮರ್ಥೆಸತತಂ ಕೃಪಾ Il ೧೦॥ 
ಸಸ್ಕ್ಯಸ್ತು ಗಚ್ಛ ಪಂಥಾನಃ ಶಿವಾಸ್ಟೇ ಸಂತು ನಿತ್ಯಶಃ । 
ಅಹಂ ಜಲಮಯೀ ಭೂತ್ವಾ ವ್ರಜಾಮ್ಯವನಿಮಂಡಲಮ್‌ W ೧೧॥ 
ಎನಿಗ್ರಾಹ್ಯಾ ತ್ವಯಾ ಭ್ರಾತರ್ಯೇ ನರಾಃ ಪಾಪಕಾರಿಣಃ । 
ತಾನಹಂ ತಾರಯಿಷ್ಯಾಮಿ ನೇಷ್ಯಾಮಿ ಚ ಸುರಾಲಯಮ್‌ IW ೧೨ ॥ 
ಸಪುದ್ದೀಪಾನ್‌ ಸಮುದ್ರಾಂಶ್ಚಪಾವಯಂತ್ಯಸಪರ್ವತಾತ್‌ । 
ಗಚ್ಛಾಮ್ಯನುಜ್ಜಯಾ ವಿಷ್ಣೋರುದಯಾದ್ರಿಂ ಜಗತೃತೇ ॥ ೧೩ ॥ 


ಅಧ್ಯಾಯ ೯0 667 


ಯಮುನೆಯು ಹೇಳಿದಳು--- 

ಹೇ ಧರ್ಮರಾಜನೇ! ನೀನು ನಮ್ಮ ತಂದೆ ತಾಯಿಗಳಿಗೆ ಹುಟ್ಟಿದ ಸಾಕ್ಷಾತ್‌ 
ಧರ್ಮದೇವತೆಯಾಗಿದ್ದೀ. ಆದರೂ ಅವರಿಗಿಂತಲೂ ಕ್ರೂರನಾಗಿದ್ದೀ. ಸಮರ್ಥರಾದವರು 
ಪಾಪಿಗಳ ಮೇಲೆ ಯಾವಾಗಲೂ ಹೆಚ್ಚಿಗೆ ಕೃಪೆ ತೋರುವರು. ॥ ೧೦ ॥ ನಿನಗೆ ಮಂಗಳವಾಗಲಿ. 
ಹೋಗಿ ಬಾ. ನಿನಗೆ ದಾರಿಯುದ್ದಕ್ಕೂ ಮಂಗಳವಾಗಲಿ. ನಿತ್ಯವೂ ಒಳ್ಳೆಯದಾಗಲಿ. ನಾನು 
ಜಲರೂಪದಿಂದ ಭೂಮಂಡಲಕ್ಕೆ ಹೋಗುವೆನು. ॥ ೧೧ ॥ ಹೇ ಅಣ್ಣನೇ! ನಿನ್ನಿಂದ 
ನಿಗ್ರಹಮಾಡಲ್ಲಡುವ ಪಾಪಕರ್ಮಿಗಳಾದ ಮನುಷ್ಯರನ್ನುನಾನು ಕಷ್ಟಗಳಿಂದ ದಾಟಿಸುತ್ತೇನೆ ಮತ್ತು 
ಸ್ವರ್ಗಲೋಕಕ್ಕೆ ಒಯ್ಯುತ್ತೇನೆ. ॥ ೧೨ ॥ ಶ್ರೀ ಮಹಾವಿಷ್ಣುವಿನ ಆಜ್ಞೆಯಿಂದ ನಾನು 
ಅಸಾಚಲದಿಂದ ಹೊರಟು ಏಳು ದ್ವೀಪಗಳು, ಏಳು ಸಮುದ್ರಗಳು ಇವುಗಳನ್ನು ಪಾವನಗೊಳಿಸಿ 
ಜಗತ್ತಿನ ಕಲ್ಯಾಣಕ್ಕಾಗಿ ಉದಯಾದ್ರಿಯವರೆಗೆ ಪ್ರವಹಿಸುತ್ತಾ ಪ್ರಯಾಣ ಮಾಡುವೆನು'' 
I ೧೩ 11 


ಯಮ ಉವಾಚ 
ಇತ್ಯುಕಸ್ಸ ತಯಾ ಭ್ರಾತಾ ಯಮುನಾಮಬ್ರವೀದ್ವಚಃ । 
ಯಮುನೇ ಕೃಪಯಾ ಪಾಪಾನವಶ್ಯಂ ತಾರಯಿಷ್ಯಸಿ I ೧೪ I 
ತ್ವಯಾ ಸಹಾಹಂ ಜಾತೋ ಹಿ ಕೃಪಾ ಕಾರ್ಯಾ ಸದಾ ಮಯಿ । 
ಆದಿಷ್ಟಂ ಗಚ್ಛ ಪಂಥಾನಂ ಯಥೇಚ್ಛಂ ಕುರು ಪಾವನಿ ॥ ೧೫ 1 
ಅಪ್ಯಂಬುಮಾತ್ರದಾನೇನ ಸತ್ಕಾರ್ಯೋ ಹಂ ತ್ವಯಾ ಸ್ವನಃ । 
ಅಹಂ ಚ ತ್ವದ್ಧೃಹಂ ಯಾಸ್ಯೇ ಪ್ರತಿಸಂವತ್ತರಂ ಸಕ್ಕತ್‌ ॥1 ೧೬ ॥ 

nd ~ ಲ 


ಯಮದೇವರು ಹೇಳಿದರು 

ಈ ರೀತಿಯಾಗಿ ಹೇಳಿಸಿಕೊಳ್ಳಲ್ಪಟ್ಟ ಅಣ್ಣನಾದ ಯಮನುತಂಗಿ ಯಮುನೆಯನ್ನು ಕುರಿತು 
ಹೇಳಿದನು. ""ಎಲ್ಫೈ ಯಮುನೆಯೇ! ನೀನು ಕೃಪೆಮಾಡಿ ಪಾಪಿಗಳನ್ನು ಅವಶ್ಯವಾಗಿ ಕಷ್ಟದಿಂದ 
ಪಾರುಮಾಡು. ॥। ೧೪ ॥। ಈ ರೀತಿಯಾಗಿ ನೀನು ಸಹಾಯ ಮಾಡುತ್ತಾನನ್ನಮೇಲೆ ಕೃಪೆ ಮಾಡು. 
ನಿನ್ನ ದಾರಿಯನ್ನು ಹಿಡಿದು ನೀನು ಹೋಗು. ನಿನಗೆ ಅಣ್ಣನಾದ ನನ್ನ ಅನುಮತಿಯಿದೆ. ನಿನ್ನ 
ಇಚ್ಛೆಯಂತೆ ಪಾಪಿಗಳನ್ನು ಪಾವನಗೊಳಿಸು. ।। ೧೫ ॥। ಎಲೈ ತಂಗಿಯೇ! ನಿನ್ನ ನೀರನ್ನು ನರರು 
ತರ್ಪಣ ಅಥವಾ ಅರ್ಫ್ಯರೂಪದಿಂದ ಕೊಡುವುದರಿಂದಲೇ ನಾನು ನಿನ್ನಿಂದ ಸತ್ಯರಿಸಲ್ಪಡುತ್ತೇನೆ. 
ನಾನು ವರ್ಷದಲ್ಲಿ ಒಂದು ದಿನ ನಿನ್ನಮನೆಯಲ್ಲಿಇರುವೆನು''. ॥ ೧೬ ॥1 


ಯಮುನೋವಾಚ--- 
ಏವಮಸ್ತು ಮದಾಂಭೋಭಿಃ ಸ್ನಾತ್ವಾ ಯಸ್ತ್ವ್ವಾಂ ದೃಢವ್ರತಃ I 
ದಶಭಿಶ್ಚ ಚತುರ್ಭಿಶ್ಚ ತರ್ಪಯಿಷ್ಯಂತಿ ನಾಮಭಿಃ IW ೧೭ ॥ 
ತೇನ ಹಿಂಸಾಪರೋ ನಿತ್ಯಂ ಹೃತಕಲ್ಕೋಭವಿಷ್ಯತಿ [ 
ನಿರಾತಂಕಾ ಭವಿಷ್ಯಂತಿ ಭವತೋ ಯೇ ಪಿ ಪಾಪಿನಃ 1 ೧೮ ॥ 


666 ಪ್ರಯಾಗಮಾಹಾತ್ಮ್ಯಮ್‌ 
ವಿಶ್ವಪಬಾಲಭೃತ್ಯಸ್ತ್ರೀತಪಸ್ವೀಬ್ರಹ್ಮಘಾತಕ: । 


ಅಗಮ್ಯಗಾಮೀ ನೀತೃಫ್ಪು; ಪ್ರಾಪ್ಪಾತಿಥಿಪರಾಜ್ಯುಖಃ 1 ೭ ॥ 
ತ್ಯಕಾದೋಷಕಲತ್ರಾದಿ: ಸ್ಟ್ರಾದಿಶುಕ್ಲೋಪಜೀವಿನಃ | 

ಕ್ರೀತಕನ್ಯ: ಕೃತಫಶ್ವ ಸಾಧುದ್ವೇಷೀ ದುರಾಶಯಃ 1೮॥ 
ಏತ ಉದ್ದೇಶತಃ ಪ್ರೋಕ್ತಾ ಪಾಪಿನೋ ಬಹವಃ ಪರೇ । 

ಯೇ ಭವಿಷ್ಯಂತಿ ಯಮುನೇ ನಿಗ್ರಹಿಷ್ಯಾಮಿ ತಾನಹಮ್‌ HEH 


ಯಮದೇವರು ಹೇಳಿದರು 

ಬ್ರಹ್ಮಹತ್ಯೆ ಮಾಡುವವನು, ಮದ್ಯಪಾನ ಮಾಡುವವರು, ಬಂಗಾರವನ್ನು ಅಪಹಾರ 
ಮಾಡುವವರು ಮತ್ತುತನ್ನ ಗುರುಗಳ ಧರ್ಮಪತ್ನಿಯೊಡನೆ ಸಂಭೋಗ ಮಾಡುವವರು; ಈ 
ನಾಲ್ವರ ಜೊತೆಗೆ ಸಂಪರ್ಕ ಮಾಡುವವರು ಸೇರಿ ಈ ಐವರೂ ಮಹಾ ಪಾಪಿಗಳೆಂದು 
ಪರಿಗಣಿಸಲ್ಪಟ್ಟಿದ್ದಾರೆ. ॥ ೫ ।। ಅಧ್ಯಯನವನ್ನು ಬಿಟ್ಟವನು, ದೇವ, ಯಷಿ ಮತ್ತು ಯಜ್ಞಾದಿಗಳ 
ನಿಂದಕರು, ದೇವರಿಲ್ಲವೆಂದು ವಾದಿಸುವವರು ಅಥವಾ ತಾನೇ ದೇವರೆಂದು ಹೇಳಿಕೊಳ್ಳುವವರು, 
ಹವಿಸಿಗಾಗಿ ಸಿದ್ಧವಾಗಿರುವ ಎಳ್ಳು ಜೊತೆ ಬೇಯಿಸಿದ ಅನ್ನ, ಜೇನುತುಪ್ಪ ಪಾಯಸ, ಮಾಂಸ 
ಇವುಗಳನ್ನುವ್ಯರ್ಥವಾಗಿ ಭಕ್ಷಣ ಮಾಡುವವರು, ॥ ೬॥ ತಮ್ಮನ್ನೇ ನಂಬಿಕೊಂಡಿರುವ ಬಾಲಕರು, 
ಸೇವಕರು, ಸ್ತ್ರೀಯರು, ತಪಸ್ವಿಗಳು ಮತ್ತು ಬ್ರಾಹ್ಮಣರ ಕೊಲೆಪಾತಕಿಗಳು, ಯಾರೊಡನೆ 
ಸಂಭೋಗಮಾಡಬಾರದೋ ಅವರೊಡನೆ ಸಂಭೋಗಮಾಡುವವರು, ಮನೆಗೆ ಬಂದ 
ಅತಿಥಿಗಳನ್ನು ನಿರಾದರಣೆ ಮಾಡುವವರು, ॥ ೭ ॥ ನಿರ್ದೋಷಿಯಾದ ಹೆಂಡತಿಯನ್ನು 
ತ್ಯಜಿಸುವವರು, ಮಗಳು, ಸೊಸೆ ಮುಂತಾದವರನ್ನು ವ್ಯಭಿಚಾರಕ್ಕೆ ಒಳಪಡಿಸಿ ಹಣ ಸಂಪಾದನೆ 
ಮಾಡುವವರು, ಅವಿವಾಹಿತ ಕನ್ಯೆಯರನ್ನು ಕೊಂಡುಕೊಳ್ಳುವವರು ಮತ್ತು ಮಾರುವವರು, 
ಕೃತಘ್ನರು, ಸಾಧುಗಳನ್ನು ದ್ವೇಷಿಸುವವರು ಮತ್ತು ದುರಾಶೆಪಡುವವರು ॥ ೮ ॥ ಹೀಗೆ ಕೆಲವು 
ಪಾಪಗಳನ್ನು ಉದ್ದೇಶಪೂರ್ವಕವಾಗಿ ಹೇಳಲಾಯಿತು. ಆದರೆ ಪಾಪಗಳು ಬಹಳ ಪ್ರಕಾರಗಳಲ್ಲಿವೆ. 
ಅಂದರೆ ಪಾಪಿಗಳೂ ಅನೇಕ ಪ್ರಕಾರದವರು. ಇವರುಗಳೆಲ್ಲರೂ ನಾನು ಮುಂದೆ ಕೊಡಲಿರುವ 
ಶಿಕ್ಷೆಗಳಿಗೆ ಅರ್ಹರು. ॥ ೯ ॥ 


ಯಮುನೋವಾಚ--- 
ಸಾಕ್ಟಾದ್ಧರ್ಮೋಸಿ ಜಾತಸ್ತ್ವಂ ಪಿತ್ವಭ್ಯಾಮಪಿ ದಾರುಣಃ । 
ಪಾಪೇಷ್ಟಪ್ಯಧಿಕಂ ಕಾರ್ಯಾ ಸಮರ್ಥೆಸತತಂ ಕೃಪಾ Il ೧೦ ॥ 
ಸ್ವಸ್ಯಸ್ತು ಗಚ್ಛ ಪಂಥಾನಃ ಶಿವಾಸ್ತೇ ಸಂತು ನಿತ್ಯಶಃ । 
ಅಹಂ ಜಲಮಯೀ ಭೂತ್ವಾ ವ್ರಜಾಮ್ಯವನಿಮಂಡಲಮ್‌ Il ೧೧ ॥ 
ವಿನಿಗ್ರಾಹ್ಯಾ ತ್ವಯಾ ಭ್ರಾತರ್ಯೇ ನರಾಃ ಪಾಪಕಾರಿಣಃ । 
ತಾನಹಂ ತಾರಯಿಷ್ಯಾಮಿ ನೇಷ್ಯಾಮಿ ಚ ಸುರಾಲಯಮ್‌ Il ೧೨ ॥ 
ಸಪುದ್ದೀಪಾನ್‌ ಸಮುದ್ರಾಂಶ್ಚಪಾವಯಂತ್ಯಸಪರ್ವತಾತ್‌ । 
ಗಚ್ಛಾಮ್ಯನುಜ್ಞಯಾ ವಿಷ್ಣೋರುದಯಾದ್ರಿಂ ಜಗತೃತೇ ॥1 ೧೩ ॥ 


ಅಧ್ಯಾಯ ೯೦ 667 


ಯಮುನೆಯು ಹೇಳಿದಳು--- 

ಹೇ ಧರ್ಮರಾಜನೇ! ನೀನು ನಮ್ಮ ತಂದೆ ತಾಯಿಗಳಿಗೆ ಹುಟ್ಟಿದ ಸಾಕ್ಟಾತ್‌ 
ಧರ್ಮದೇವತೆಯಾಗಿದ್ದೀ. ಆದರೂ ಅವರಿಗಿಂತಲೂ ಕ್ರೂರನಾಗಿದ್ದೀ. ಸಮರ್ಥರಾದವರು 
ಪಾಪಿಗಳ ಮೇಲೆ ಯಾವಾಗಲೂ ಹೆಚ್ಚಿಗೆ ಕೃಪೆ ತೋರುವರು. ॥ ೧೦ ನಿನಗೆ ಮಂಗಳವಾಗಲಿ. 
ಹೋಗಿ ಬಾ. ನಿನಗೆ ದಾರಿಯುದ್ದಕ್ಕೂ ಮಂಗಳವಾಗಲಿ. ನಿತ್ಯವೂ ಒಳ್ಳೆಯದಾಗಲಿ. ನಾನು 
ಜಲರೂಪದಿಂದ ಭೂಮಂಡಲಕ್ಕೆ ಹೋಗುವೆನು. ॥ ೧೧ ॥ ಹೇ ಅಣ್ಣನೇ! ನಿನ್ನಿಂದ 
ನಿಗ್ರಹಮಾಡಲ್ಲಡುವ ಪಾಪಕರ್ಮಿಗಳಾದ ಮನುಷ್ಯರನ್ನುನಾನು ಕಷ್ಟಗಳಿಂದ ದಾಟಿಸುತ್ತೇನೆ ಮತ್ತು 
ಸ್ವರ್ಗಲೋಕಕ್ಕೆ ಒಯ್ಯುತ್ತೇನೆ. ॥ ೧೨ ॥ ಶ್ರೀ ಮಹಾವಿಷ್ಣುವಿನ ಆಜ್ಞೆಯಿಂದ ನಾನು 
ಅಸ್ತಾಚಲದಿಂದ ಹೊರಟು ಏಳು ದ್ವೀಪಗಳು, ಏಳು ಸಮುದ್ರಗಳು ಇವುಗಳನ್ನುಪಾವನಗೊಳಿಸಿ 
ಜಗತ್ತಿನ ಕಲ್ಯಾಣಕ್ಕಾಗಿ ಉದಯಾದ್ರಿಯವರೆಗೆ ಪ್ರವಹಿಸುತ್ತಾ ಪ್ರಯಾಣ ಮಾಡುವೆನು'' 
WW ೧೩॥ 


ಯಮ ಉವಾಚ 

ಇತ್ಯುಕಸ್ಸ ತಯಾ ಭ್ರಾತಾ ಯಮುನಾಮಬ್ರವೀದ್ವಚಃ । 

ಯಮುನೇ ಕೃಪಯಾ ಪಾಪಾನವಶ್ಯಂ ತಾರಯಿಷ್ಯಸಿ IW ೧೪ ॥ 

ತ್ವಯಾ ಸಹಾಹಂ ಜಾತೋಹಿ ಕೃಪಾ ಕಾರ್ಯಾ ಸದಾ ಮಯಿ । 

ಆದಿಪ್ಪಂ ಗಚ್ಛ ಪಂಥಾನಂ ಯಥೇಚ್ಛಂ ಕುರು ಪಾವನಿ Il ೧೫ ॥ 

ಅಪ್ಯಂಬುಮಾತ್ರದಾನೇನ ಸತ್ಕಾರ್ಯೋ ಹಂ ತ್ವಯಾ ಸ್ಥನ: । 

ಅಹಂ ಚ ತ್ಹದ್ಭೃಹಂ ಯಾಸ್ಕೇ ಪ್ರತಿಸಂವತ್ತರಂ ಸಕ್ಕತ್‌ HW ೧೬ ॥ 
ಯಮದೇವರು ಹೇಳಿದರು 

ಈ ರೀತಿಯಾಗಿ ಹೇಳಿಸಿಕೊಳ್ಳಲ್ಪಟ್ಟ ಅಣ್ಣನಾದ ಯಮನು ತಂಗಿ ಯಮುನೆಯನ್ನುಕುರಿತು 

ಹೇಳಿದನು. ""ಎಲ್ಫ ಯಮುನೆಯೇ! ನೀನು ಕೃಪೆಮಾಡಿ ಪಾಪಿಗಳನ್ನು ಅವಶ್ಯವಾಗಿ ಕಷ್ಟದಿಂದ 
ಪಾರುಮಾಡು. ॥ ೧೪ ॥ ಈ ರೀತಿಯಾಗಿ ನೀನು ಸಹಾಯ ಮಾಡುತ್ತಾನನ್ನಮೇಲೆ ಕೃಪೆ ಮಾಡು. 
ನಿನ್ನ ದಾರಿಯನ್ನು ಹಿಡಿದು ನೀನು ಹೋಗು. ನಿನಗೆ ಅಣ್ಣನಾದ ನನ್ನ ಅನುಮತಿಯಿದೆ. ನಿನ್ನ 
ಇಚ್ಛೆಯಂತೆ ಪಾಪಿಗಳನ್ನು ಪಾವನಗೊಳಿಸು. ॥ ೧೫ ।। ಎಲೈ ತಂಗಿಯೇ! ನಿನ್ನ ನೀರನ್ನು ನರರು 
ತರ್ಪಣ ಅಥವಾ ಅಫ್ಯ ೯ರೂಪದಿಂದ ಕೊಡುವುದರಿಂದಲೇ ನಾನು ನಿನ್ನಿಂದ ಸತ್ಯರಿಸಲ್ಪಡುತ್ತೇನೆ. 
ನಾನು ವರ್ಷದಲ್ಲಿ ಒಂದು ದಿನ ನಿನ್ನಮನೆಯಲ್ಲಿಇರುವೆನು''. ॥ ೧೬॥ 


ಯಮುನೋವಾಚ--- 
ಏವಮಸ್ತು ಮದಾಂಭೋಭಿಃ ಸ್ನಾತ್ವಾ ಯಸ್ತಾ 2 ದೃಢವ್ರತಃ I 
ದಶಭಿಶ್ಚ ಚತುರ್ಭಿಶ್ಚ ತರ್ಪಯಿಪ್ಯಂತಿ ನಾಮಭಿಃ 1 ೧೭ ॥ 
ತೇನ ಹಿಂಸಾಪರೋ ನಿತ್ಯಂ ಹೃತಕಲ್ಕೋಭವಿಷ್ಯತಿ | 
ನಿರಾತಂಕಾ ಭವಿಷ್ಯಂತಿ ಭವತೋ ಯೇಪಿ ಪಾಪಿನಃ 1 ೧೮ ॥ 


668 ಪ್ರಯಾಗಮಾಹಾತ್ಮ್ಯಮ್‌ 


ಯಮುನೆಯು ಹೇಳಿದಳು 
"'ಈ ರೀತಿಯಾಗೇ ಆಗಲಿ. ನನ್ನಪ್ರವಾಹದಲ್ಲಿಸ್ನಾನಮಾಡಿ, ದೃಢವಾದ ವ್ರತದೀಕ್ಷೆಯಿಂದ 

ನಿನ್ನ ಹತ್ತು ನಾಮಗಳಿಂದಲಾಗಲೀ ಅಥವಾ ನಾಲ್ಕು ನಾಮಗಳಿಂದಾಗಲೀ ತರ್ಪಣವನ್ನು 
ಕೊಡತಕ್ಕವರು ಎಷ್ಟೇ ಹಿಂಸಾಚಾರವುಳ್ಳವರಾಗಿದ್ದರೂ ಅವರ ಕಳಂಕಗಳು ಹೋಗಿ ಅವರ 
ಆತಂಕಗಳೆಲ್ಲಾಪರಿಹಾರವಾಗುವುವು.'' ॥ ೧೭-೧೮ ॥ 

ಇತ್ಯನ್ಯೋನ್ಯಂ ಸಮಾಭಾಷ್ಯ ಕೃತ್ವಾ ಸಂವಿದಮಪ್ಪುಭ್‌ೌ I 

ಯಥೋಕ್ತಸಾಧನ್‌ೌ ದೇವ್‌ ಪ್ರಯಾತೌ ಯಮುನಾಯಮ್‌ೌ ॥ ೧೯ ॥ 

ಯಮೋ ಯಾಮ್ಯಾಂ ಪುರೀಂ ಗತ್ವಾಯಾತನಾಭಿರಧಾರ್ಮಿಕಾನ್‌ । 


ಯಾತಯಾಮಾಸ ಸತತಂ ತತೋ ದಾರುಣಕರ್ಮಭಿಃ ॥ ೨೦ ॥॥ 
ಯಮುನಾಂಬುವಪುರ್ಭೂತ್ವಾ ಪುಣ್ಯತೋಯಾಭಿನಾಮಿನೀ I 

ವೈಷ್ಣವಂ ಯೋಗಮಾಸ್ಥಾಯ ಸಾವತೀರ್ಣಾಸ್ತಪರ್ವತಾತ್‌ i ೨೧ ॥ 
ಅರ್ಫ್ಯಾದಿಕೃತಸತ್ಕಾರಾ ಭಿತ್ವಾ ಚಾಂಬುನಿಧಿಂ ತತಃ । 

ಸಂಪ್ರಾಪ್ಯ ಪುಷ್ಕರದ್ವೀಪಂ ಪುಷ್ಕರದ್ದೀಪವಾಸಿಭಿಃ I ೨೨ ॥ 
ಪೂಜ್ಯಮಾನಾ ವಿವೇಶಾಶು ಕ್ವೀರಾಬ್ಬಿಂ ತೇನ ಸತೃತಾ । 

ನಿರ್ಗತ್ಯಾಥ ಗತಾ ಪುಣ್ಯಾ ಶಾಕದ್ದೀಪಮಧಿಷ್ಠಿತಾ I ೨೩ ॥ 
ತಮುತ್ತೀರ್ಯ ಗತಾ ದೇವೀ ದಧ್ಯಬ್ಧಿಮಭಿನಂದಿತಾ । 

ತೇನ ಸಂಪೂಜಿತಾ ಭಕಾ ಶ್ಯ ಕ್ರೌಂಚದ್ದೀಪಮಥಾವಿಶತ್‌ i ೨೪ I 
ತದ್ದಾಸಿಭಿಃ ಸುತಾ ಸರ್ಪಿಸಮುದ್ರಮವತೀರ್ಯ ಚ। 

ಕೃತಾರ್ಫ್ಯಾ ತೇನ ನಿಷ್ಯಮ್ಮ ಕುಶದ್ವೀಪಮಭೂಷಯತ್‌ ul ೨೫ ॥॥ 
ತದಾಲಯೈರರ್ಚಿತಾಥ ಸುರೋದಧಿಮಥಾವಿಶತ್‌ । 

ತೇನಾದೃತಾನಥ ಭಿತ್ವಾತಂ ಶಾಲ್ಗಲೀದ್ದೀಪಮಾಶ್ರಿತಾ Il ೨೬ ॥ 
ತದಾಶ್ರಿತೈಸ್ಟೇವಿತಾನಥ ಪ್ರವಿಷ್ಟ್ಣೇಕ್ಟರಸೋದಧಿಂ । 

ತೇನಾಪಿ ಮೂರ್ದ್ನಿ ವಿದ್ಧತಾ ಪಕ್ಷದ್ದೀಪಮಥಾಗತಾ I ೨೭ ॥ 
ತತ್ರಸ್ಥಜನವೃಂದೇನ ಕೃತಾರ್ಫೇಯಂ ಯಥಾವಿಧಿ । 

ಲವಣಾಬ್ದಿಂ ಸಮಾಗತ್ಯ ತತ್ಪೂಜಾಂ ಪ್ರತಿಗೃಹ್ಯ ಚ I ೨೮ ॥ 
ಸಂಪ್ರಾಪ್ತಾ ಭಾರತಂ ವರ್ಷಂ ಜಂಬೂದ್ವೀಪಸ್ಯ ದಕ್ಷಿಣಂ । 
ಕರ್ಮಕ್ಷೇತ್ರಮಧರ್ಮಿಷ್ಠಧರ್ಮಿಷ್ಠಜನಮಿಶ್ರಿತಮ್‌ ॥1೨೯॥ 
ಪದೇ ಪದೇ ಕೃತಾರ್ಫ್ಯಾ ಸಾ ಬ್ರಹ್ಮಕ್ರೇತ್ರೇ ದ್ವಿಜಾತಿಭಿಃ । 

ಪುನಃ ಕ್ಲೀರಾಬ್ಧಿಮಾಸಾದ್ಯ ಪಕ್ಷ ದ್ವೀಪಂ ಚ ಪಾವನೀ 1೩೦ ॥ 


ತಥೇಕ್ದುಸಾಗರಂ ಸೌರೀ ಶಾಲ್ಗಲೀ ದ್ವೀಪಮೇವ ಚ । 
ಸುರಾಬ್ದಿಂ ಚ ಕುಶದ್ವೀಪಂ ಫುತೋದಂ ಕೌ ಿಂಚಸಂಜ್ಞಿತಮ್‌ i ೩೦ ॥ 


ಅಧ್ಯಾಯ ೯೦ 669 


ದ್ವೀಪಂ ಚ ದಧಿಮಣ್ಣೋದಂ ಶಾಕದ್ದೀಪಂ ಪಯೋನಿಧಿಮ್‌ । 

ದ್ವೀಪಂ ಪುಷ್ಕರಸಂಜ್ಲಂ ಚ ಸ್ವಾದೂದಕಮಥಾರ್ಣವಮ್‌ 1೩೨ ॥ 
ಭಿತ್ವಾಯಥಾಕ್ರಮಂ ಸೌರೀ ಪಾವಯಿತ್ವಾ ಚ ಸರ್ವಶಃ | 
ಲೋಕಾಲೋಕಗಿರೇಃ ಶೃಂಗಂ ಸಮಾಸಾದ್ಯೋದಯಾಚಲಮ್‌ Il ೩೩ ॥ 
ವಿವೇಶೋಷಸಿ ತಿಗ್ಮಾಂಶುಂ ನಿರ್ಮಲಾ ಸಾ ತ್ರಯೀಮಯೀ । 


ಮಾತರಂ ಪಿತರಂ ಪ್ರೀತ್ಯಾ ತೋಷಯಾಮಾಸ ಪಾವನೀ || ೩೪ ॥ 
ಇತ್ನಂ ದಿನೇಶತನಯಾ ಭಿತ್ವಾಸಪೋದಧೀನರಿತ್‌ | 
ಸಪದ್ವೀಪಾಂಶ್ಚ ಸತತಂ ವರ್ತತೇಸಾ ಯಮಸ್ಸನಾ ॥ ೩೫ ॥ 


ಹೀಗೆ ಅನ್ಯೋನ್ಯವಾಗಿ ಮಾತನಾಡಿಕೊಂಡು, ಒಂದು ಅರಿವುಳ್ಳ ಒಪ್ಪಂದಕ್ಕೆ ಬಂದು ಈ 
ಇಬ್ಬರು ಯಮ, ಯಮುನಾ ಎಂಬ ದೇವತೆಗಳು ಹಿಂದೆ ತಿಳಿಸಿರುವ ಸಾಧನ ಸಂಪತುಳ್ಳವರಾಗಿ 
ಅಲ್ಲಿಂದ ತಮ್ಮತಮ್ಮಕಾರ್ಯಕ್ಷೇತ್ರಗಳಿಗೆ ತೆರಳಿದರು. ॥ ೧೯ । ಯಮಧರ್ಮನಾದರೋ ತನ್ನ 
ಯಮಲೋಕಕ್ಕೆ ಹೋಗಿ ಅಧರ್ಮಿಷ್ಠರನ್ನು ದಾರುಣವಾದ ಯಾತನೆಗಳಿಂದ ಯಾವಾಗಲೂ 
ಹಿಂಸಿಸಿದನು. ॥ ೨೦ ॥ ಯಮುನಾದೇವಿಯಾದರೋ ಜಲದ ರೂಪವನ್ನು ತಾಳಿ 
""ಪುಣ್ಯತೋಯಾ'' (ಪುಣ್ಯದ ನೀರುಳ್ಳವಳು) ಎಂಬ ಹೆಸರುಳ್ಳವಳಾಗಿ ವಿಷ್ಣು ಸಂಬಂಧವಾದ 
ಯೋಗದೀಕ್ಷೆ ಉಳ್ಳವಳಾಗಿ, ಅಸ್ತಾಚಲದಿಂದ ಕೆಳಕ್ಕೆ ಇಳಿದಳು. ಹಾಗೇ ಹರಿಯುತ್ತಾ ಹೋಗಿ 
ಅಲ್ಲಲ್ಲೇ ಅರ್ಥ್ಯಾದಿಗಳಿಂದ ಸತ್ಯತಳಾಗಿ ಸಮುದ್ರವನ್ನುಸೇರಿ ಅದನ್ನು ಭೇದಿಸಿ ಪುಷ್ಫರದ್ವೀಪವನ್ನು 
ಪ್ರವೇಶಿಸಿದಳು. ಅಲ್ಲಿ ಪುಷ್ಕರದ್ವೀಪವಾಸಿಗಳಿಂದ ಪೂಜಾಮಾಡಿಸಿಕೊಂಡು ನಂತರ ಕ್ಷೀರ 
ಸಮುದ್ರವನ್ನು ಹೊಕ್ಕಳು, ಅಲ್ಲಿಕ್ಷೀರ ಸಮುದ್ರರಾಜನಿಂದ ಸತೃತಳಾಗಿ ಅಲ್ಲಿಂದ ಹೊರಟು ಶಾಕ 
ದ್ವೀಪಕ್ಕೆ ಬಂದಳು. ಅನಂತರ ದಧಿ ಸಮುದ್ರಕ್ಕೆ ಬಂದಳು. ಅಲ್ಲಿ; ಸತ್ಯಾರ ಮಾಡಿಸಿಕೊಂಡು ಅಲ್ಲಿಂದ 
ಕ್ರೌಂಚ ದ್ವೀಪಕ್ಕೆ ಬಂದಳು. ಅಲ್ಲಿಸ್ಟೋತ್ರ ಮಾಡಿಸಿಕೊಂಡು ಅಲ್ಲಿಂದ ಫೃತಸಮುದ್ರಕ್ಕೆ ಬಂದಳು. 


೨ 


ಇಲ್ಲಿ ಅರ್ಫ್ಯಾದಿಗಳನ್ನು ಕೊಟ್ಟು ಅವಳನ್ನು ಪೂಜಿಸಿದರು. ಅನಂತರ ಅಲ್ಲಿಂದ ಹೊರಟು 
ಕುಶದ್ವೀಪಕ್ಕೆ ಆಗಮಿಸಿದಳು. ಅಲ್ಲಿರುವವರಿಂದ ಪೂಜಿತಳಾಗಿ ಅವಳು ಸುರಾ ಸಮುದ್ರವನ್ನು 
ಹೊಕ್ಕಳು. ಅಲ್ಲಿಯೂ ಸತೃತಳಾಗಿ ನಂತರ ಶಾಲ್ಲಲೀದ್ವೀಪವನ್ನು ಸೇರಿದಳು. ಅಲ್ಲಿರುವವರಿಂದ 
ಆದರ ಹೊಂದಿದ ಯಮುನೆಯು ಕಬ್ಬಿನ ರಸದ ಸಮುದ್ರವನ್ನುಹೊಕ್ಕಳು. ಅಲ್ಲಿಯೂ ಆದರವನ್ನು 
ಪಡೆದು ಪ್ಲಕ್ಚದ್ವೀಪವನ್ನು ಪ್ರವೇಶಿಸಿದಳು. ಅಲ್ಲಿರುವ ಜನಸ್ತೋಮಗಳಿಂದ ಅರ್ಯ, 
ಪಾದ್ಯಾದಿಗಳನ್ನು ಸ್ವೀಕರಿಸಿ ಅಲ್ಲಿಂದ ಲವಣ ಸಮುದ್ರಕ್ಕೆ ಬಂದಳು. ಅಲ್ಲಿಯೂ ಪೂಜಾದಿಗಳನ್ನು 
ಹೊಂದಿ ಜಂಬೂದ್ವೀಪದ ದಕ್ಷಿಣಕ್ಕಿರುವ ಭಾರತದೇಶಕ್ಕೆ ಬಂದಳು. ಈ ಭಾರತ ದೇಶವು 
ಧರ್ಮಿಷ್ಠರಿಂದಲೂ, ಅಧರ್ಮಿಷ್ಠರಿಂದಲೂ ತುಂಬಿರುವ ಮಿಶ್ರ ದೇಶ. 
ಬ್ರಹ್ಮಕ್ರೇತ್ರವೆಂದೆನಿಸಿಕೊಂಡಿರುವ ಇಲ್ಲಿ ಬ್ರಾಹ್ಮಣರುಗಳು ಹೆಜ್ಜೆ ಹೆಜ್ಜೆಗೂ ಅರ್ಫ್ಯಾದಿಗಳಿಂದ 
ಆರಾಧಿಸಿದರು. ಅಲ್ಲಿಂದ ಲವಣ ಸಮುದ್ರದ ಮೂಲಕ ಪುನಃ ಪಕ್ಷದ್ವೀಪಕ್ಕೆ ಬಂದಳು. 
೨೧-೩೦ ॥ ಹಾಗೆಯೇ ಇಕ್ತು ಸಮುದ್ರಕ್ಕೂ, ಅದರ ಮೂಲಕ ಶಾಲ್ಚಿಲೀ ದ್ವೀಪಕ್ಕೂ ಅಲ್ಲಿಂದ 
ಸುರಾಸಮುದ್ರವನ್ನೂ ಕುಶದ್ವೀಪವನ್ನೂ ನಂತರ ತುಪ್ಪದ ಸಮುದ್ರವನ್ನೂ ನಂತರ 
ಕ್ರೌಂಚದ್ವೀಪವನ್ನೂಅಲ್ಲಿಂದ ಮೊಸರು ಸಮುದ್ರವನ್ನೂಅನಂತರ ಶಾಕದ್ವೀಪವನ್ನೂಅಲ್ಲಿಂದ 


670 ಪ್ರಯಾಗಮಾಹಾತ್ಮ್ಯಮ್‌ 


ಕ್ಷೀರ ಸಾಗರವನ್ನೂ ನಂತರ ಪುಷ್ಕರ ದ್ವೀಪವನ್ನೂ ನಂತರ ಸಿಹಿನೀರಿನ ಸಮುದ್ರವನ್ನೂ 
ಪ್ರವೇಶಿಸಿದಳು. ಈ ರೀತಿಯಾಗಿ ಎಲ್ಲವನ್ನೂ ಪವಿತ್ರಗೊಳಿಸುತ್ತಾ ಲೋಕಾಲೋಕಪರ್ವತದ 
ಶಿಖರವನ್ನೂ ಹೊಕ್ಕು ಅಲ್ಲಿಂದ ಉದಯಾಚಲಕ್ಕೆ ಬಂದಳು. ನಂತರ ನಿರ್ಮಲಳಾಗಿರತಕ್ಕ ಈ 
ಯಮುನೆಯು ಉಷಃಕಾಲದಲ್ಲಿ ಉಜ್ವಲ ಉಷ್ಣಕಿರಣರಾಶಿಗಳಿಂದ ಬೆಳಗುತ್ತಿರುವ ತನ್ನ ತಂದೆ 
ಸೂರ್ಯದೇವನನ್ನೂ ಮತ್ತು ತಾಯಿಯಾದ ಸಂಜ್ಞಾದೇವಿಯನ್ನೂ ಸಂಧಿಸಿ ಅವರನ್ನು ವಂದಿಸಿ 
ಸಂತೋಷಪಡಿಸಿದಳು. ಈ ರೀತಿಯಾಗಿ ಸೂರ್ಯನ ಮಗಳಾದ ಯಮುನೆಯು ಏಳು 
ಸಮುದ್ರಗಳನ್ನೂಮತ್ತುಏಳು ದ್ವೀಪಗಳನ್ನೂ ಪ್ರವೇಶಮಾಡಿ ಅಲ್ಲೆಲ್ಲಾಯಾವಾಗಲೂ ಇದ್ದಾಳಿ. 
೩೧-೩೫ ॥ 
ಮುನಯ ಊಚುಃ--- 
ವಿಚಿತ್ರಮಿದಮಾಖ್ಯಾತಂ ಮಾಹಾತ್ಮ 6 ಶಮನಸ್ವಸುಃ । 
ಭಗವಂಸತ್‌ಸ್ವರೂಪಂ ತು ಶ್ರೋತುಮಿಚ್ಛಾಮಹೇ ವಯಮ್‌ ॥೩೬॥ 
ಸನಕಾದಿಮುನಿಗಳು ಹೇಳಿದರು 
""ಯಮನ ತಂಗಿಯ ಈ ಆಖ್ಯಾನವು ಬಹಳ ವಿಚಿತ್ರವಾಗಿದೆ. ಅವಳ ಮಾಹಾತ್ಮೈಯೂ 
ಅಷ್ಟೇ. ಎಲೈ, ಪೂಜ್ಯರೆ! ಈ ಯಮುನೆಯ ಸ್ವರೂಪವನ್ನು ತಿಳಿಯಬಯಸುತ್ತೇವೆ.'' ಎಂದು 
ಪ್ರಾರ್ಥಿಸಿದರು. ॥ ೩೬ ॥1 
ಶೇಷ ಉವಾಚ 
ತ್ರಯ್ಕೇಷಾ ಯಗ್ಯಜುಃ ಸಾಮ್ನಾಮಾದಿತ್ಯ ಇತಿ ಗೀಯತೇ ॥ 
ತತ್ಪ್ವರೂಪಾ ಜಗತ್ಕರ್ಮಸಂತಾನೈಕಪ್ರವರ್ತಿಕಾ I ೩೭ ॥ 
ರಸೋ ಯಃ ಪರಮಾಧಾರಃ ಸಚ್ಚಿದಾನಂದಲಕ್ಷಣಃ [ 
ಬ್ರಹ್ನೇತ್ಯುಪನಿಷದ್ದೇಯಂ ತದೇವ ಯಮುನಾ ಸ್ವಯಮ್‌ 1೩೮ ॥ 
ಪಾವನಾ ಯಾಸ್ಯ ಜಗತಃ ಸರಿದ್ಭೂತ್ವಾ ಸಸಾರ ತತ್‌ | 
ಯಗಾವತೀ ಯಜುರ್ವೇದಾ ಸಾಮವೀಚಿರ್ಮಹತ ನಾ ॥೩೯॥ 
ಚತುರ್ಮುಖಮುಖಾಂಭೋಜಮಕರಂದರಸಾವಹಾ ಟ 
ಜಾ ್ಲನರೂಪಾ ತು ದಧತೀ ಸದಾ ನಾರಾಯಣೀಂ ತನುಂ 11 ೪೦ ॥ 
ಬಿಭ್ರತೀ ಮತ್ಸ್ಯಕೂರ್ಮಾದಿರೂಪಿಣೀ ಹರಿಸಂಯುತಾ । 
ಅಪರಿತ್ಯಕಶಂಖಾಬ್ದ ಚಕ್ರಕೌಮೋದಕೀ ಸ್ವಯಮ್‌ WYO I 
ಸುವರ್ಣಪತ್ರಾ ಸುಗತಿದ್ವಿಜಸಂಘಸಮಾವೃತಾ | 
ಶಂಭೋರಂಭೋಮಯೀ ಮೂರ್ತಿಃ ಖೇಟಖಟ್ಟಾಂಗಧಾರಿಣೀ 1೪೨ ॥ 
ತ್ರಯೀಮಯೀ ನದೀ ಸೌರೀ ಬ್ರಹ್ಮವಿದ್ಯಾ ಸುಧಾವಹಾ । 
ನಾರಾಯಣೀಶ್ವರೀ ಬ್ರಾಹ್ಮೀ ಧರ್ಮಮೂರ್ತಿಃ ಕೃಪಾವತೀ ul ೪೩ ॥ 


ಅಧ್ಯಾಯ ೯೦ 671 
ಪಾವನೀ ಪುಣ್ಯತೋಯಾಘಾ ಸಪಸಾಗರಸಂಗತಾ । 


ತಾಪಿನೀ ಯಮುನಾ ಯಾಮೀ ಸ್ಪರ್ಗಸೋಪಾನಪದ್ಧತಿಃ 11೪೪ ॥ 
ಕಾಲಿಂದೀ ಕಾಲಸಲಿಲಾ ಸರ್ವತೀರ್ಥಮಯೀ ವರಾ । 
ನೀಲೋತ್ಸಲದಲಶ್ಯಾಮಾ ಮಹಾಪಾತಕಭೇಷಜಮ್‌ 11 ೪೫ ॥ 
ದೈತ್ಯಾರಿರ್ವಿಷ್ಣುದಯಿತಾ ಹ್ಯವಾರಿತಗತಿಸರಿತ್‌ | 

ಶರಣತ್ರಾಣಸಂಪನ್ನಾ ಸಗುಣಾ ನಿರ್ಗುಣಾ ಗುಣಾ ॥1 ೪೬ ॥ 
ಏಭಿರ್ನಾಮಪದೈಃ ಯಸಾಂ ಪ್ರಭಾತೇ ಸಂಸ್ಕರೇನ್ನರಃ I 
ನಾನಾಪಾತಕಜಾಲೇಭ್ಯೋ ದೂರಸ್ನೋಪಪಿ ವಿಮುಚ್ಛತೇ 1 ೪೭ ॥ 


ಶ್ರೀ ಶೇಷದೇವರು ಹೇಳಿದರು-- 

""ಇವಳು ಯಕ್‌, ಯಜುರ್‌ ಮತ್ತು ಸಾಮವೇದಗಳ ಪ್ರವರ್ತಕನಾದ ಸೂರ್ಯನ 
ಸ್ವರೂಪಳಿಂದೂ ತಿಳಿಯಲ್ಪಟ್ಟಿದ್ದಾಳೆ. ಇವಳೇ ಜಗತ್ತಿನ ಎಲ್ಲಕರ್ಮ ಮತ್ತುಸಂತಾನದ ಅಭಿವೃದ್ಧಿಗೆ 
ಸೂರ್ಯನಂತೆ ಪ್ರವರ್ತಕಳು ॥ ೩೭ ॥ ಜಗತ್ತಿಗೆ ಪರಮಾಧಾರವಾಗಿ ಮುಖ್ಯ 
ಪ್ರವರ್ತಕನಾಗಿರತಕ್ಕವನೂ ಸಚ್ಚಿದಾನಂದ ಶರೀರವುಳ್ಳವನೂ ಇತ್ಯಾದಿ ಲಕ್ಷಣಗಳುಳ್ಳವನೇ 
ಪರಬ್ರಹ್ಮನೆಂದು ಬ್ರಹ್ಮಮೀಮಾಂಸಾಶಾಸ್ತ್ರವೂ ಉಪನಿಷತ್ತುಗಳೂ ಹೇಳುತ್ತಿವೆ. ಆ ಪರಬ್ರಹ್ಮನೇ ಈ 
ಯಮುನಾದೇವಿಯು. (ಯಮುನೆಯಲ್ಲಿಪರಬ್ರಹ್ಮನು ಸನ್ನಿಹಿತನಾಗಿದ್ದಾನೆಂದರ್ಥ) ॥೩೮ ॥ಆ 
ಪರಬ್ರಹ್ಮನೇ ಈ ಜಗತ್ತನ್ನುಪಾವನಗೊಳಿಸಲು ನದಿಯಾಗಿ ಹರಿಯುತಿದ್ದಾನೆ. ಯಗ್ವೇದವೇ ಇವಳ 
ಸುಳಿಗಳು, ಯಜುರ್ವೇದಗಳು ಇವಳ ಪ್ರವಾಹವು ಮತ್ತುಸಾಮವೇದಗಳು ಇವಳ ತರಂಗಗಳು. 
1೩೯ (ಇವಳು ಚತುರ್ಮುಖ ಬ್ರಹ್ಮದೇವರ ಮುಖ ಕಮಲಗಳ ಮಕರಂದವನ್ನುಹೊತುಕೊಂಡು 
ಪ್ರವಾಹವಾಗಿ ಹರಿಯುತಿದ್ದಾಳೆ. ಇವಳು ಜ್ಞಾನರೂಪವನ್ನು ಧಾರಣೆ ಮಾಡಿ ಪ್ರವಾಹದಂತೆ 
ಇರುವ ಪರಮಾತ್ಮನ ಸ್ತ್ರೀರೂಪವಾದ ಸಾಕ್ಷಾತ್‌ ನಾರಾಯಣಿಯನ್ನು ಧರಿಸಿದ್ದಾಳೆ. ॥ ೪೦ ॥ 
ಮತ್ಸ್ಯ, ಕೂರ್ಮಾದಿ ಅನಂತ ರೂಪಗಳನ್ನು ಧಾರಣೆ ಮಾಡಿರುವ ಪರಮಾತ್ಮನೇ ತಾನಾಗಿ 
ಹರಿಯುತ್ತಿದ್ದಾಳೆ. ತಾನು ಶಂಖ, ಪದ್ಧ, ಚಕ್ರ, ಮತ್ತು ಕೌಮೋದಕೀ ಎಂಬ ಶ್ರೀ ವಿಷ್ಣುವಿನ 
ಆಯುಧಗಳನ್ನು ಯಾವಾಗಲೂ ಧರಿಸಿರುವವಳು. ॥ ೪೧ ॥ ಇವಳು ಸುವರ್ಣ ಪಕ್ಷಗಳುಳ್ಳ 
ಗರುಡನಂತೆ ಶ್ರೀಘ್ರಗಮನವುಳ್ಳವಳು; ತನ್ನ ಪ್ರವಾಹದುದ್ದಕ್ಕೂ, ಬ್ರಾಹ್ಮಣರುಗಳ ವೃಂದದಿಂದ 
ಕೂಡಿರುವವಳು, ಈಶ್ವರನ ಅಂಶವನ್ನೂ ತನ್ನಲ್ಲಿಟ್ಟುಕೊಂಡಿರುವವಳು ಮತ್ತು ಧರಿಸಿರುವವಳು. 
1೪೨ ॥ ಯಗ್ಯಜುಸ್ತಾಮವೆಂಬ ಮೂರು ವೇದಗಳ ಮೂರ್ತಿಸ್ವರೂಪಿಣಿಯಾಗಿ ನದೀರೂಪದಲ್ಲಿ 
ಹರಿಯುತ್ತಿದ್ದಾಳೆ. ಇವಳು ಸೂರ್ಯನ ಮಗಳಾದರೂ ಬ್ರಹ್ಮಜ್ಞಾನ ಸ್ವರೂಪಳು ಮತ್ತು ತನ್ನ 
ಪ್ರವಾಹದಲ್ಲಿ ಸುಧೆಯನ್ನು ಹೊಂದಿದವಳು. ಅಂದರೆ ತನ್ನ ಜಲಸೇವನೆ ಮಾಡಿದವರಿಗೆ 
ಮುಕ್ತಿಯನ್ನುಕೊಡತಕ್ಕವಳು. ಇವಳು ಸ್ವೀರೂಪದಲ್ಲಿರುವ ನಾರಾಯಣಿಯು. ತನ್ನಲ್ಲಿಬ್ರಹ್ಮಮತ್ತು 
ಶಿವನ ಅಂಶಗಳುಳ್ಳವಳು. ಇವಳು ಧರ್ಮದ ಸ್ವರೂಪಳು ಮತ್ತುಅತ್ಯಂತ ಕರುಣಾಮಯಿಯು. 
॥ ೪೩ ॥ ಇವಳು ಪರಮ ಪಾವನಳು. ಪುಣ್ಯಕರವಾದ ನೀರಿನ ಪ್ರವಾಹಯುಕಳು. ಏಳು 
ಸಮುದ್ರಗಳಲ್ಲೂತನ್ನಪ್ರವಾಹವುಳ್ಳವಳು. ಇವಳು ಸೂರ್ಯನ ಇನ್ನೊಬ್ಬ ಕನ್ಕೆಯಾದ ತಪತಿಯು, 
ಈ ಯಮುನೆಯು ಯಮನ ತಂಗಿಯು. ಮತ್ತು ಸ್ವರ್ಗಕ್ಕೆ ಹೋಗಲು ಸೋಪಾನದಂತೆ ಇದ್ದು 


672 ಪ್ರಯಾಗಮಾಹಾತ್ಮ್ಯಮ್‌ 


ಸ್ವರ್ಗಪ್ರಾಪಿಗೆ ಸುಲಭಸಾಧ್ಯಳು. ॥ ೪೪ ॥ ಇವಳು ಕಾಳಿಂದೀ, ಕರೀನೀರುಳ್ಳವಳು, ಎಲ್ಲ 
ತೀರ್ಥಗಳನ್ನೂ ತನ್ನಲ್ಲಿ ಒಳಗೊಂಡವಳು, ಅತಿ ಶೆ ಕ್ರೀಷ್ಠಳು, ಕನ್ನೈದಿಲೆಯ ಬಣ್ಣದಂತೆ ಬಣ್ಣವುಳ್ಳವಳು 
ಮತ್ತುಮಹಾಪಾತಕಗಳ ನಾಶಕ್ಕೆ ಔಷಧಿ ಸ್ವರೂಪಳು. ॥ ೪೫ | ದೈತ್ಯ ರನ್ನು ನಾಶಪಡಿ ಸೆತಕ್ಕವಳು, 
ಶ್ರೀ ವಿಷ್ಣುವಿನ ಪ ಪತ್ನಿ, ಎಡೆತಡೆಯಿಲ್ಲದ ಪ್ರವಾಹದ ಗತಿಯುಳ್ಳ ನದಿಯು. ಶರಣುಹೊಕ್ಕವರನ್ನು 
ರಕ್ಷಿಸುವ ಸ ಸ್ನ | ಭಾವವುಳ್ಳವಳು, ಸೆದುಣದಿಂದ ಕೂಡಿದವಳು, ಸತ್ತ ರಜಸಮೋಗುಣ ಬದ್ಧನಲ್ಲದ 
ಸಾಕ್ಷಾತ್‌ ನಾರಾಯಣನ ಪ ್ರತೀಕವೂ ಆಗಿರತಕ್ಕ, ಜ್ಞಾನಾನಂದಸ್ವ ರೂಪವುಳ್ಳ ಪ ಪರಮಾತ್ಮನೇ 
ಆಗಿರುವವಳು. ಇತ್ಯಾದಿ ಅರ್ಥವುಳ್ಳ ಪದಗಳಿಂದ ಸಂಬೋಧಿತಳಾಗಿರುವವಳು. ॥ ೪೬ 11 ಈ 
ನಾಮಗಳಿಂದ ಯಾರು ಬೆಳಿಗ್ಗೆ ಎದ್ದು ಅವಳನ್ನು ಸ್ಥರಿಸುತ್ತಾರೋ, ಅವರು ನಾನಾವಿಧಗಳಾದ 
ಪಾಪಗಳಿಂದ ದೂರರಾಗಿದ್ದು ಸದ್ಗತಿ ಪಡೆಯುತಾರೆ. ॥೪೭ ॥1 


ಯಷಯ ಊಚುಃ 
ಭಗವನ್‌ ಸೂರ್ಯಕನ್ಯಾsಪಿ ಕಾಲಿಂದೀತ್ಯಭಿಧಾಂ ಪುನಃ । 
ಕಥಂ ಪ್ರಾಪ್ತಾ ತದಾಚಕ್ಷ ಪರಂ ಕೌತೂಹಲಂ ಹಿ ನಃ 1 ೪೮ ॥ 


ಶ್ರೀ ಸನಕಾದಿಗಳು ಕೇಳುತ್ತಾರೆ-- 


''ಪೂಜ್ಯರೇ! ಈ ಸೂರ್ಯನ ಮಗಳಿಗೆ ಕಾಲಿಂದೀ ಎಂಬ ಹೆಸರು ಹೇಗೆ ಬಂದಿತು. ಇದನ್ನು 
ತಿಳಿಯಲು ನಮಗೆ ಬಹಳ ಕುತೂಹಲವಾಗಿದೆ. ಅದನ್ನುದಯಮಾಡಿ ಹೇಳಿ'' ಎಂದರು. ॥೪೮ ॥ 


ಶೇಷ ಉವಾಚ 
ಜಂಬೂದ್ವೀಪೇ ಮಹಾಕಾಯೋ ಗಿರಿರಾಜೋ ಮಹಾಚಲ: | 
ಅಧೋಮುಖಶ್ವಯಾನೋಸ್‌ ಧರಣೀಧಾರಣಕ್ಸಮಃ YE I 
ಪೂರ್ವೇ ಕ್ಲಾರೋದಧ್‌ೌ ತಸ್ಯ ಮಗ್ಗ ಪಾದೌ ಮಹಾತಲ್‌ | 
ಸಶಿರಸ್ಕ್‌ ತಥಾ ಹಸ್ತೌ ಪ್ರತೀಚ್ಯಾಂ ಲವಣಾರ್ಣವೇ | ೫೦ ॥ 
ಶೃಂಗಮೇಕಗಿರೇಸಸ್ಕ್ಯ ಕಲಿಂದ ಇತಿ ವಿಶ್ರುತಮ್‌ । 
ನಾನಾವನಲತಾಕೀರ್ಣಂ ನಾನಾಸಿದ್ದೆ ರಧಿಷಿತಮ್‌ 11 ೫೧ ॥ 
ತೃಕ್ತ್ವಾಕ್ಹಾರೋದಧಿಂ ಸ್ವಾರಾದ್ಯದಾಯಾತಾರ್ಕನಂದಿನೀ | 
ಕೃತಾರ್ಫ್ಯಾ ಸಾ ತದಾ ತೇನ ಪ್ರಸನ್ನಾ ಯಮುನಾ ಭವೇತ್‌ ॥1 ೫೨ ॥ 


ಶ್ರೀ ಶೇಷದೇವರು ಹೇಳಿದರು-- 


ಜಂಬೂದ್ವೀಪದಲ್ಲಿ ಮಹಾಶರೀರವುಳ್ಳ ಪರ್ವತಗಳಿಗೆ ಶ್ರೇಷ್ಠ ಶ್ರೇಷ್ಠನಾ ನಾಗಿರುವ ಒಂದು 
ಮಹಾಪ ರ್ವತವಿದೆ. ಇದು ಕೆಳಗೆ ಮುಖಮಾಡಿಕೊಂಡು ಮಲಗಿ ಭೂಮಿಯನ್ನು ಹೊರಲು 
ಸಮರ್ಥವಾಗಿದೆ. ॥೪೯ ।। ಪೂರ್ವದ ಉಪ್ಪಿನ ಸಮುದ್ರದಲ್ಲಿ ಕಾಲುಗಳನ್ನೂ, ಪಶ್ಚಿಮದ ಉಪ್ಪಿನ 
ಭ್ಯ ದಲ್ಲಿತಲೆ ಮತ್ತುಕ್ಕೆ ಕೈಗಳನ್ನು ಚಾಚಿ ಮಲಗಿರುವ ಪರ್ವತದ ಒಂದು ಶಿಖರವು 'ಕಳಿಂದವಂದು 
ಸಿದ್ಧವಾಗಿದೆ. || ೫೦ || ಇದು ನಾನಾಬಗೆಯ ಬಳ್ಳಿಗಳಿಂದಲೂ. ವನಗಳಿಂದಲೂ ತುಂಬಿ 
ಸ ಮತ್ತುಸಿದ್ಧರು ಇದನ್ನು ಆಶ್ರಯಿಸಿದ್ದಾರೆ. ॥। ೫೧ ॥ ಉಪ್ಪಿನ ಸಮುದ್ರವನ್ನು ಬಿಟ್ಟುಈ 


ಅಧ್ಯಾಯ ೯೦ 673 
ಪರ್ವತಕ್ಕೆ ಸೂರ್ಯನ ಮಗಳು ಭೋರ್ಗರೆಯುವ ಶಬ್ದದಿಂದ ಬಂದಾಗ ಕಾಲಿಂದೀ 
ಪರ್ವತರಾಜನು ಅವಳನ್ನು ಅರ್ಫ್ಯಾದಿಗಳಿಂದ ಪೂಜೆಮಾಡಿದನು. ಇದರಿಂದ ಯಮುನೆಗೆ 
ಸಂತಸವಾಯಿತು. ॥ ೫೨ ॥ 
ಯಮುನೋವಾಚ--- 

ವರಂ ಬ್ರೂಹೀತಿ ತಂ ಪ್ರಾಹ ಪ್ರಸನ್ನಾಸ್ಟಿ ತವಾಚಲ । 
ಕಾರ್ಯೇಷು ವಿವಿಧಾರ್ಥೇಷು ಯಮಿಚ್ಛಸಿ ವೃಣುಷ್ನತಮ್‌ i ೫೩ ॥ 
ಯಮುನಾದೇವಿಯು ಹೇಳಿದಳು 
"ಎಲೈ ಪರ್ವತಶ್ರೇಷ್ಠನೇ, ನಿನಗೆ ನಾನು ಪ್ರಸನ್ನನಾಗಿದ್ದೇನೆ. ಬೇಕಾದ ವರವನ್ನುಕೇಳಿಕೊ. 
ಎವಿಧವಾದ ಅಪೇಕ್ಟೆಗಳಲ್ಲಿಯಾವುದು ಬೇಕೋ ಅದನ್ನುಕೇಳು''. ॥ ೫೩ ॥ 
ಕಲಿಂದ ಉವಾಚ 
ಮಮೋದರಂ ಪ್ರವಿಶ್ಯ ತಂ ಗಚ್ಛ ಚಾದಿತ್ಯನಂದಿನಿ । 


ಕಾಲಿಂದೀತಿ ಸಮಾಖ್ಯಾತಿರಸ್ತು ಲೋಕತ್ರಯೇ ತವ , 11 ೫೪ ॥ 
ಅನಪತ್ಯಸ್ಯ ಲೋಕಾ ವೈ ನ ಭವಂತಿ ಸನಾತನಾಃ । 
ವಿಖ್ಯಾತಿಶ್ಚ ಭವೇನೆ ನೈವ ತೇನ ತ್ವಾಮರ್ಥಯಾಮ್ಯಹಂ !1 ೫೫ 1 


ಕಲಿಂದನು ಹೇಳಿದನು | 

ಎಲೈ ಸೂರ್ಯಕುವರಿಯೇ! ನನ್ನ ಹೊಟ್ಟೆಯನ್ನು ಪ್ರವೇಶಿಸಿ ಪ್ರಯಾಣ ಮಾಡು ಮತ್ತು 
ನಿನಗೆ ""ಕಾಳಿಂದೀ'' ಎಂಬ ಹೆಸರು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿ ಹೊಂದಲಿ ಮತ್ತು 
ಮಕ್ಕಳಿಲ್ಲದವನಿಗೆ ಉತ್ತಮಲೋಕಗಳು ಪ್ರಾಪವಾಗುವುದಿಲ್ಲವಾದ ಕಾರಣ ""ಮಕ್ಕಳಿಲ್ಲದವ'' 
ಎಂಬ ಹೆಸರು ನನಗೆ ಬರದಿರಲು - (ನೀನು ನನ್ನ ಹೊಟ್ಟೆಯಿಂದ ಹೊರಬರುವುದರಿಂದಲೇನೇ 
ನೀನು ನನ್ನಮಗಳು) ಈ ರೀತಿ ನಿನ್ನನ್ನುಪ್ರಾರ್ಥಿಸುತ್ತಿದ್ದೇನೆ''. ೫೪-೫೫ ।। 


ಜ್ನ 


ತಥೇತೃುಕ್ತಾ ಎರೆ ಯಮುನಾ ಕಲಿಂದಾಚಲಮೂರ್ಧನಿ । 


ಸಮಾರುಹ್ಯ ಜಗಾಮಾಗ್ರೇ ಕಾಲಿಂದೀತಿ ತತೋsಭವತ್‌ ॥ ೫೬ ॥ 
ಏವಂ ಬಹೂನಿ ಕೃತ್ಯಾನಿ ಕುರ್ವತೀ ಸಾ ಮನೋಜವಾ ಟ 
ಜಗಾಮ ಭಾರತಂ ವರ್ಷಂ ಪುನಾನಾ ಪಾವನೈರ್ಜಲೈ; 1 ೫೭ ॥ 


u ಇತಿ ನವತಿತಮೋತಧ್ಯಾಯಃ || 
“ಹಾಗೆಯೇ ಆಗಲಿ'', ಎಂದು ಹೇಳಿ ಯಮುನೆಯು ಕಳಿಂದನ ಶಿಖರದಿಂದ ಕೆಳಕ್ಕೆ ಇಳಿದು 
ಹರಿದು ತಾನು ""ಕಾಳಿಂದೀ'' ಎಂಬ ಹೆಸರನ್ನು ಪಡೆದಳು. ॥ ೫೬ ॥ ಮನೋವೇಗದಿಂದ 
ಸಂಚರಿಸುವ ಆ ಯಮುನೆಯು ಈ ರೀತಿಯಾಗಿ ಬಹುವ್ಯಾಪಾರಗಳನ್ನು ಮಾಡುತ್ತಾ ಪಾವನವಾದ 
ನೀರುಗಳಿಂದ ಭಾರತವರ್ಷವನ್ನು ಪವಿತ್ರ ಗೊಳಿಸುತ್ತಾ ಪ್ರಯಾಣಮಾಡಿದಳು. ॥ ೫೭ ॥ 


॥। ತೊಂಬತ್ತನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಏಕನವತಿತಮೋತಧ್ಯಾಯಃ ॥ ೯೧ ॥ 


ಯಷಯ ಊಚುಃ 
ಶ್ರುತಂ ತು ಯಮುನಾರೂಪಂ ಕಾಲಿಂದೀನಾಮಕಾರಣಂ ॥ 
ಭಾರತೇ ಗಮನಂ ತಸ್ಯಾಃ ಸಾಂಗಂ ಸಾಂತಂ ನಿರೂಪ್ಯತಾಮ್‌ 1 ೧॥ 
॥ ತೊಂಬತ್ತೊಂದನೆಯ ಅಧ್ಯಾಯವು ॥ 
ಸನಕಾದಿಗಳು ಹೇಳಿದರು--- 
ಯಮುನೆಯ ಸ್ವರೂಪವನ್ನೂ ಶ್ರವಣ ಮಾಡುತ್ತಾಯಮುನೆಗೆ ಕಾಳಿಂದೀ ಎಂಬ ಹೆಸರು 


ಹೇಗೆ ಬಂದಿತೆಂಬುದನ್ನು ತಮ್ಮಿಂದ ತಿಳಿದಾಯಿತು. ಭಾರತ ದೇಶದಲ್ಲಿ ಆಕೆಯ ಹರಿವನ್ನೂ 
ಗಮನವನ್ನೂ ವಿವರವಾಗಿ ನಿರೂಪಣೆ ಮಾಡಿರಿ. ॥ ೧ ॥ 


ಶೇಷ ಉವಾಚ 
ಕಾಲಿಂದಾದಧ ಉತೀರ್ಯ ಹಿಮಾದ್ರೇಃ ಪೃಷ್ಠಮಾಗತಾ | 
ಪೂಜಿತಾ ತೇನ ವಿಧಿವತ್‌ ಪ್ರವಿಷ್ಟಾಕಶ್ಯಪಾಶ್ರಮಮ್‌ | ೨ ॥ 
ಸತ್ಯೃತ್ಯ ಕಶ್ಯಪೇನೇಯಂ ತತಃ ಸ್ಟಾಂಕೇ ನಿವೇಶಿತಾ । 
ಪ್ರೇಮ್ಣಾ ಮೂರ್ಧಾನಮಾಘ್ರಾಯ ಸುಪ್ರೀತೇನ ವಿಸರ್ಜಿತಾ ॥೩॥ 
ತದಾಶ್ರಮಂ ಪರಿಕ್ರಮ್ಯ ಪ್ರಾಪ್ತಾರೈಭ್ಯಮುನೇಃ ಪದಮ್‌ । 
ಶ್ರದ್ಧಯಾಭ್ಯರ್ಚಿತಾ ತೇನ ಕಪಿಲಾಶ್ರಮಮಭ್ಯಗಾತ್‌ HY 
ಪ ್ರತ್ಯುತ್ನಾಯಾಥ ಮುನಿನಾ ಸಾಂಖ್ಯಾಚಾರ್ಯೇಣ ಪೂಜಿತಾ । 
ಆಗಚ್ಛಾದಿತ್ಯದುಹಿತರ್ಭವತ್ಯಾ ಪಾವಿತಾ ವಯಮ್‌ 11 ೫ ॥ 
ವಾಲಖಲ್ಯಶತೋಪೇತಂ ವೈಶ್ವಾನರಶತೈರ್ವ್ವತಂ | 
ಪ್ರದಕ್ಷಿಣಾಮುಪಾವೃತ್ಯ ಗಾಲವಾಶ್ರಮಮಭ್ಯಗಾತ್‌ mtu 
ಗಾಲವೇನಾರ್ಚತಾ ಸಮ್ಯಗವತೀರ್ಯ ಹಿಮಾಚಲಾತ್‌ | 
ಅದೂರಂ ಸತ್ಯತಪಸಾ ವಿಧಾನೇನಾರ್ಕನಂದಿನೀ I ೭॥ 
ಸಪುಷ್ಟಾರ್ಥ್ಯಃ ಪ್ರವಾಹಸ್ಪನ್ನದೀತ್ವಮಗಮದ್ವರಮ್‌ । 
ಪುಷ್ಪಭದ್ರೇತಿ ಕಾಲಿಂದೀಂ ಪ್ರವಿಷ್ಟಾಸರಿದುತಮಾ ೮॥ 
ಕಯೋಃ ಸ ಸಂಗಮಃ ಪುಣ್ಯಃ ಸೇವ್ಯತೇ ದೈವತೈರಪಿ I 
ಸತ್ಯಯುಕ್ತಿಶ್ಚ ಮುನಿಭಿರ್ಜನ್ಮಮೃತ್ಯುಜರಾಪಹಃ 1 ೯ ॥ 
ಆಪ್ಲಾವ್ಯ ತದ್ವನಂ ಪಶ್ಚಾತ್ರವಿಶ್ಯ ಮದನಾಟವೀಂ । 
ವಿಜಿತ್ಯೋ ಯತ್ರ ಗಿರಿಶೋ ಮದನೇನ ಪ್ರತಾಪಿತಃ W ೧೦॥ 
ವಾರಂ ವಾರಂ ಕ್ಹಮಾಯುಕ್ತಃ ಕ್ರೋಧೇನ ಚ ನಿಯೋಜಿತಃ । 
ಪ್ರಸಭಂ ಕೋಪಿತಸ್ಯಾಸ್ಯ ನೇತ್ರಾತಮಭವತ್ತಿಖೀ W ೧೧॥ 


674 


ಅಧ್ಯಾಯ ೯೧ 


ಸ ದಗ್ಧ್ವಾ ಮದನಂ ತಸ್ಯ ವನಂ ಚ ದಶಯೋಜನಮ್‌ । 
ಶಾಂತೋಭೂತದ್ದನಂ ಕೃತ್ಸ್ನಂ ಪ್ರಕ್ಷಾಲ್ಕ ಶಿವಪೂಜನಮ್‌ 
ಕ್ರುದ್ಧಃ ಶಾಂತಿಮಗಾದೀಶಸ್ತ ಚ್ಛಾಂತಿಪುರಮುಚ್ಛತೇ । 
ತಸ್ಯ ಮಧ್ಯಮಥೋ ಯಾತ್ಯಾ ಪ್ಲಾವಯಿತ್ವಾಸ್ಪವಾರಿಣಾ 
ಇಂದ್ರದ್ಯುಮ್ನಸ್ಯ ರಾಜರ್ಷೇರ್ಮುಕ್ಷಿಸ್ಥಾನಂ ನೃಗಸ್ಯ ತು । 
ಸೃಮಂತಪಂಚಕಂಚಾಪಿ ಮನ್ನಥಾಶ್ರಮಮೇವ ಚ 
ಖಾಂಡವಂ ವನಮಾಸಾದ್ಯ ತತ್ರತೈರ್ಬಹುಪೂಜಿತಾ । 
ತಿಲಪ್ರಸ್ಥಂ ಪಾವಯಿತ್ವಾ ಬ್ರಹ್ಮವಿಷ್ಣುಶಿವಾಲಯಮ್‌ 
ರಮ್ಯಮಪ್ಪರಸಾಂ ಸ್ಥಾನಂ ಯಸ್ಮಿನಂಚಲತಾಂ ಗತಃ । 
ಯಾಯಾವರಃ ಪುರಾವಿಪ್ರಸಪಸ್ಯಾವಿಜಿತೇಂದ್ರಿಯಃ 
ಶಪಂ ಪುರಂದರೇಣೇಮಂ ಪಾವನೀಕೃತ್ಯ ಪಾವನೀ । 
ಮಥುರಾಮಂಡಲಂ ಪಾ ್ರಿಪ್ತಾ ಪುಣ್ಯದೇವರ್ಷಿಪೂಜಿತಾ 
ಪೂರಯಿತ್ವಾ ಕುರೂನ್ನೇಶಾನ್ಮೂರಸೇನಾನಮಾವಿಶತ್‌ । 
ವನಾನಿ ದ್ವಾದಶಸ್ಥೀತಸ್ಸೀತಾನಿ ಗುಣಸಂಪದಾ 
ಕ್ರಮಾದ್ವಿಶ್ರಾಂತಿಮಾಸಾದ್ಯ ವಿಶ್ರಾಂತಾ ಕೇಶವಾಲಯೇ । 
ಆಶ್ಲಿಷ್ಟಾವಾಸುದೇವೇನ ಸಂಸ್ಕೃತ್ಯಾಭ್ಯರ್ಚಿತಾ ಯಮೀ 


ಅನುಜ್ಞಾತಾ ಗತಾ ಪುಣ್ಯಾ ಸುಪುಣ್ಯಂ ಧೌವಮಾಶ್ರಮಂ । 


ಯತ್ರ ಸಿದ್ಧೋ ಧ್ರುವಃ ಪೂರ್ವಂ ತತಃ ಸಪರ್ಷಿಪೂಜಿತಾ 
ಸಂಪ್ರಾಪ್ತಾ ಪುಣ್ಯಸಲಿಲಾ ಪವಿತ್ರಂ ರೇಣುಕಾಶ್ರಮಮ್‌ । 


ದೀಕ್ಷಿತೋ ಯತ್ರ ರಾಮೋ ಭೂತ್‌ ದೃಪಕ್ಷತ್ರಕ್ಷಯಾದ್ದರೇ 
ಕೃತ್ವಾಯೂಪಂ ಸಹರಶುಂ ಕಾರ್ತವೀರ್ಯಂ ಮಹಾಪಶುಂ ॥ 


ಅಪಿ ಸ್ವಮಾತರಂ ಹತ್ವಾಸ ಸ್ನಾತ್ವಾ ಯಮುನಾ ಜಲೇ 
ತಸ್ಮಿನ್ನೇವಾಶ್ರಮೇ ಸದ್ಯೋ ವಿಶುದ್ಧಿಂ ಪರಮಾಂ ಗತಃ । 


675 


1 ೧೨ ॥ 


IW ೧೩ ॥ 


1 ೧೪ ॥ 


IW ೧೫ ॥ 


11 ೧೬ I 


I ೧೭ ॥ 


i ೧೮ ॥ 


11 ೧೯ ॥ 


|| ೨೦ ॥ 


I ೨೧ ॥ 


|| ೨೨ 1 


ಪುನಃ ಸಾ ಪ್ರಾಜ್ಯುಖೀ ಭೂತ್ವಾ ಸಂಪ್ರಾಪ್ತಾಸ್‌ೌಕರೀಂ ಪುರೀಮ್‌ ॥ ೨೩ ॥ 


ಯತ 


ದು 


ಧಾತ್ರೀಂ ಸಮುದರ್ತುಮುತನ್ನಶ್ಲಾದಿಶೂಕರಃ । 
ಎ ಎಇ ಚ 


ಕ 
ಪ್ರಾಪ್ಯ ವಿಷ್ಣುರ್ವರಾಹತ್ವಂ ತೈಲೋಕ್ಕಂ ಪರ್ಯಪಾಲಯತ್‌ 


ಧರಾಭಾರಾರ್ದಿತಸ್ಲೋಪಿ ಶ್ರದ್ಧಯಾ ಸ್ನಾಪಿತೋನಯಾ । 
ತತಸ್ತಾಂ ನಗರೀಂ ಸೌರೀ ಭೂತ್ವಾ ಪ್ರತೃಕ್ಟರಾಜ್ಯುಖೀ 
ತತಸ್ಸಾ ಶೂರಸೇನೇಭ್ಯಃ ಪಾಂಚಾಲಾನಾಂ ವಿಮುಕಿದಾ । 
ಇಷ್ಟಕಾಶ್ರಮಮಾಸಾದ್ಯ ವಶಿಷ್ಠಾಯತನಂ ಮಹತ್‌ 


|| ೨೪ ॥ 


I ೨೫ ॥ 


|| ೨೬ 1 


676 ಪ್ರಯಾಗಮಾಹಾತ್ಮ್ಯಮ್‌ 
ದೂರ್ವಾಸಸಾರ್ಚಿತಾ ಭೂತ್ವಾವಶಿಷ್ಠೇನಾಸಿತೇನ ಚ। 


ಏಕಚಕ್ರಂ ಸಮಾಸಾದ್ಯ ಸಂಪ್ರಾಪ್ತೋಶನಸೋನರ್ಹಣಾಮ್‌ ॥೨೭॥ 
ತತೋ ವಾಚಸ್ಪತೇಃ ಪೂಜಾಮಾದಾಯಾಶುತದಾಶ್ರಮಾತ್‌ । 
ಕರಜಾಶ್ರಮಮಾಸಾದ್ಯ ದೇಶಾದ್ದೇಶಾಂತರಂ ಗತಾ ॥ ೨೮ ॥ 


ಪ್ಲಾವಯಂತೀ ಸುಧಾಂಭೋಭಿಃ ಪಾವಯಂತೀ ಚ ಪಾಪಿನಃ । 
ಬ್ರಹ್ಮಣೋ ಮಧ್ಯಮಾಂ ವೇದೀಂ ಪ್ರಯಾಗಸ್ಯ ವಿವೇಶಸಾ ॥೨೯॥ 
ಭರದ್ದಾಜೀನ ಮುನಿನಾ ಮಾಧವೇನ ಶ್ರಿಯಾ ಸಹ । 


ಮಹೇಶ್ವರೇಣ ಪಾರ್ವತ್ಕಾ ತಥಾನ್ಯೆ ರಹಿ ದೇವತೈಃ 11೩೦ ॥ 
ಸಂಸೂಯ ಪರಮಪ್ರೀತ್ಯಾ ಸಮಾಶ್ಲಿಷ್ಯ ವಿಸರ್ಜಿತಾ | 

ತತೋ ವಿಂಧ್ಯಾದ್ರಿಮಾಸಾದ್ಯ ಗತಾ ವಾರಣಸೀಪುರೀಂ ॥ ೩೧ ॥ 
ದೃಢಕರ್ಮಮಹಾರಜ್ಜುಬಂಧನಚ್ಛೇದಕರ್ತರೀ | 
ಯತ್ರಾದಿಕೇಶವಶ್ಶಂಭುಸೀರ್ಥಾನ್ಯಾಯತನಾನಿ ಚ 1 ೩೨ ॥ 
ತತಃ ಪ್ರಯಾತಾ ಯಮುನಾ ಭರತಸ್ವಾಶ್ರಮಾಂತಿಕಮ್‌ । | 
ತತೋ ದೇವೀ ಬಹೂನ್ನೇಶಾನ್ನಾವಯಂತೀ ಚ ಪಾಪಿನಃ ॥ ೩೩ ॥ 
ಪ್ರಕ್ಟಾಲಯಂತೀ ಪಾಪಾನಿ ಪ್ರಭಾವೈರುತಮೈರ್ನಿಜೈ: । 

ತತ್ರ ತತ್ರ ಚ ದೇವರ್ಷಿಬ್ರಹ್ಮರ್ಷಿಗಣಪೂಜಿತಾ ॥ ೩೪ ॥ 
ಸುತಾ ರಾಜರ್ಷಿವೃಂದೇನ ಪ್ರವಿಶ್ಯ ಲವಣಾಂಬುಧಿಂ । 

ನಾನಾ ನದನದೀಭಿಶ್ಚ ಕ್ರೀಡತೇ ಸಾಗರೇ5ನಿಶಮ್‌ | ೩೫ ॥ 


ಶ್ರೀ ಶೇಷದೇವರು ಹೇಳಿದರು-- 


ಯಮುನೆಯು ಕಾಳಿಂದಪರ್ವತದಿಂದ ಕೆಳಗಿಳಿದು ಹಿಮಾಲಯದ ಹಿಂದಿನಿಂದ ಬಂದು, 
ಹಿಮವಂತನಿಂದ ಪೂಜಿತಳಾಗಿ ಕಾಶ್ಯಪಾಶ್ರಮಕ್ಕೆ ಬಂದಳು. ॥ ೨ ॥ ಅಲ್ಲಿ ಕಶ್ಯಪರಿಂದ 
ಸತ್ಯೃತಳಾದಳು. ಕಶ್ಯಪರು ಮೊಮ್ಮಗಳಾದ ಯಮುನೆಯನ್ನು ತೊಡೆಯ ಮೇಲೆ ಕೂಡಿಸಿ ಅವಳ 
ಶಿರಸ್ಸನ್ನು ಮೂಸಿನೋಡಿ, ಸಂತೋಷಗೊಂಡು ಅವಳನ್ನು ಬೀಳ್ಕೊಟ್ಟರು. ॥ ೩ ॥ ಅವರ 
ಆಶ್ರಮವನ್ನು ಪ್ರದಕ್ಷಿಣೆ ಮಾಡಿ ಅಲ್ಲಿರುವ ಯಷಿಗಳಿಂದ ಶ್ರದ್ಧೆಯಿಂದ ಪೂಜೆಮಾಡಿಸಿ- 
ಕೊಳ್ಳಲ್ಪಟ್ಟವಳಾಗಿ ಅಲ್ಲಿಂದ ಕಪಿಲಾಶ್ರಮಕ್ಕೆ ಬಂದಳು. ॥। ೪ ।। ಸಾಂಖ್ಯಮತಪ್ರವರ್ತಕರಾದ 
ಕಪಿಲಾಚಾರ್ಯರು ಎದ್ದು ಇವಳನ್ನು ಸ್ವಾಗತಿಸಿ ಪೂಜಿಸಿ, "ಹೇ ಸೂರ್ಯನ ಮಗಳೇ, ಬಾ; 
ನಿನ್ನಿಂದ ನಾವು ಪಾವನವಾದೆವು'' ಎಂದರು. ॥ ೫ ॥ ವಾಲಿಖಿಲ್ಯರೆಂಬ ನೂರುಮಂದಿ 
ಮಹಾಮುನಿಗಳಿಂದಲೂ ಮತ್ತುನೂರಾರು ಅಗ್ನಿಹೋತ್ರದ ಹೋಮಕುಂಡಗಳಿಂದಲೂ ಕೂಡಿದ 
ಈ ಆಶ್ರಮವನ್ನುಸುತ್ತಿನಂತರ ಗಾಲವರ ಆಶ್ರಮಕ್ಕೆ ಬಂದಳು. । ೬ ॥ ಹಿಮಾಲಯದಿಂದ ಕೆಳಗೆ 
ಇಳಿದು ಹತ್ತಿರದಲ್ಲೇ ಇದ್ದ ಸತ್ಯವಾದ ತಪಸ್ಸಿನಲ್ಲಿ ಆಸಕ್ತರಾಗಿದ್ದ ಗಾಲವರಿಂದ ಪುಷ್ಪ-ಅರ್ಫ್ಯಾದಿ 
ಗಳಿಂದ ಪೂಜಿಸಲ್ಪಟ್ಟಳು. ಈ ಪುಷ್ಪಸಮೇತವಾದ ಅರ್ಥವು 'ಪುಷ್ಪಭದ್ರಾ' ಎಂಬ ಒಂದು ಸಣ್ಣ 
ನದಿಯಾಗಿ ಹರಿದು ಕಾಳಿಂದೀ ಪ್ರವಾಹದಲ್ಲಿಸಂಗಮವಾಯಿತು. ॥ ೭-೮ ॥। ಈ ಎರಡು ನದಿಗಳ 


ಅಧ್ಯಾಯ ೯೧ 677 


ಸಂಗಮವು ಪುಣ್ಯಕರವಾದುದು. ಇದನ್ನುದೇವತೆಗಳೂ ಸೇವಿಸುತ್ತಾರೆ. ಸತ್ಯನಿಷ್ಠರಾದ ಯಷಿಗಳೂ 
ಸ್ನಾನಜಪತಪಾದಿಗಳನ್ನು ಮಾಡಿಕೊಂಡು ಇಲ್ಲಿಇರುತ್ತಾರೆ. ಈ ಸಂಗಮವು ಹುಟ್ಟು ಸಾವು ಮತ್ತು 
ಮುಪ್ಪನ್ನುಪರಿಹರಿಸಿ ಮುಕ್ತಿಯನ್ನುಕೊಡತಕ್ಕದ್ದು. ॥। ೯ ॥ ಈ ಕಪಿಲಾಶ್ರಮವನ್ನು ಪ್ರವಾಹದಿಂದ 
ತುಂಬಿ, ನಂತರ ಮದನ ವನವನ್ನುಹೊಕ್ಕಳು. ಈ ಸ್ಥಳದಲ್ಲಿ ಮನ್ಮಥನು ಈಶ್ವರನನ್ನು ಜಯಿಸಿದ್ದನು 
ಮತ್ತುತಾಪಗೊಳಿಸಿದ್ದನು. ।। ೧೦॥। ಇವನ ಅತಿಯಾದ ಸಾಹಸಕ್ಕೆ ಇವನನ್ನುರುದ್ರದೇವನು ಪದೇ 
ಪದೇ ಕ್ಷಮಿಸಿ ಕೊನೆಗೆ ಕೋಪಗೊಂಡು ತನ್ನಹಣೆಗಣ್ಣಿನ ಅಗ್ನಿಜ್ಞಾಲೆಯಿಂದ ಮದನನನ್ನೂ ಅವನು 
ನಿರ್ಮಿಸಿಕೊಂಡಿದ್ದ ಹತ್ತು ಯೋಜನ ವಿಸ್ತೀರ್ಣದ ವನವನ್ನೂ ದಹಿಸಿಬಿಟ್ಟನು. ಆಮೇಲೆ 
ವನವೆಲ್ಲವೂ ತಣ್ಣಗಾಯಿತು ಮತ್ತು ಶಿವನೂ ಶಾಂತನಾದನು. ॥। ೧೧- ೧೨ ॥ ರುದ್ರದೇವರು 
ಶಾಂತರಾದ್ದರಿಂದ ಮದನ ವನವನ್ನು "ಶಾಂತಿ ವನ'ವೆಂದು ಕರೆಯುತ್ತಾರೆ. ಈ ವನದ ಮಧ್ಯದಲ್ಲಿ 
ಹರಿದ ಯಮುನೆಯು ಅದನ್ನು ಕೊಚ್ಚಿಹೋಗುವಂತೆ ಮಾಡಿದಳು. ॥ ೧೩ ॥ ಅನಂತರ 
ಯಮುನೆಯು ಇಂದ್ರದ್ಯುಮ್ನನೆಂಬ ರಾಜನ ಸ್ಥಾನಕ್ಕೂ ಮತ್ತು ನೃಗನೆಂಬುವನ ಮುಕ್ತಿಸ್ಥಾನಕ್ಕೂ 
ಅಲ್ಲಿಂದ ಶ್ಯಮಂತಪಂಚಕವೆಂಬ ಸ್ಥಾನಕ್ಕೂ ಮತ್ತುಮನ್ನಥಾಶ್ರಮಕ್ಕೂ ಬಂದಳು. ॥ ೧೪ ॥ ಅಲ್ಲಿಂದ 
ಹೊರಟು ಖಾಂಡವವನಕ್ಕೆ ಬಂದಳು. ಅಲ್ಲಿ ಪೂಜಾಸ್ವೀಕಾರ ಮಾಡಿ ನಂತರ ತಿಲಪ್ರಸ್ಥವನ್ನು 
ಸುತ್ತಿಕೊಂಡು ಬ್ರಹ, ವಿಷ್ಣುಮತ್ತುಮಹೇಶ್ವರ ಮಂದಿರಗಳಿರತಕ್ಕ ಸ್ಥಳಕ್ಕೆ ಬಂದಳು. ॥ ೧೫ ॥ಇದು 
ರಮ್ಯವಾದ ಅಪ್ಪರೆಯರಿರತಕ್ಕ ಸ್ಥಳವು. ಇಲ್ಲಿ ಯಾಯಾವರದ ನಿಯಮದಲ್ಲಿದ್ದ ಘೋರ 
ತಪಸ್ವಿಯೂ, ಜಿತೇಂದ್ರಿಯನೂ ಆಗಿದ್ದ ಒಬ್ಬ ವ್ಯಕ್ತಿಯು, ಅಪ್ಸರೆಯರ ದರ್ಶನದಿಂದ 
ಇಂದ್ರಿಯನಿಗ್ರಹವನ್ನು ಕಳೆದುಕೊಂಡಾಗ ಇಂದ್ರನು ಅವನಿಗೆ ""ಜಡವಾಗೆಂದು'' ಶಾಪವನ್ನು 
ಕೊಟ್ಟನು. ಯಮುನೆಯು ಈ ಸ್ಥಳಕ್ಕೆ ಹರಿದು ಬಂದು ಈ ಜಡವಾಗಿದ್ದ ವ್ಯಕ್ತಿಯನ್ನು 
ಪವಿತ್ರಗೊಳಿಸಿದಳು. ಈ ರೀತಿಯ ಅದ್ಭುತ ವ್ಯಾಪಾರವನ್ನು ಮಾಡಿ ನಂತರಮಥುರಾ ಪ್ರಾಂತ್ಯಕ್ಕೆ 
ಬಂದು ಅಲ್ಲಿದೇವತೆಗಳಿಂದಲೂ, ಖಷಿಗಳಿಂದಲೂ ಪೂಜಿತಳಾದಳು. ॥ ೧೬-೧೭ 1 ನಂತರ 
ಕುರುದೇಶವನ್ನುಹೊಕ್ಕು ಅಲ್ಲಿಂದ ಶೂರಸೇನರಾಜ್ಯಕ್ಕೆ ಬಂದಳು. ಅನಂತರ ಹನ್ನೆರಡು ಸಮೃದ್ಧವಾದ 
ವನಗಳ ಮೂಲಕ ಕ್ರಮವಾಗಿ ಹರಿದುಹೋಗಿ ಆಯಾಸಗೊಂಡವಳಾಗಿ ಶ್ರೀ ಕೃಷ್ಣನ ಸ್ಥಳವಾದ 
ಬೃಂದಾವನದಲ್ಲಿವಿಶ್ರಾಂತಿ ಪಡೆದಳು. ಆಗ ವಸುದೇವನ ಮಗನಾದ ಕೃಷ್ಣನು ಇವಳನ್ನು ಆಲಿಂಗನ 
ಮಾಡಿಕೊಂಡು ಪೂಜಾದಿಗಳಿಂದ ಸತ್ಕರಿಸಿದನು. ॥ ೧೮- ೧೯ ॥ ಶ್ರೀಕೃಷ್ಣನ ಆಜ್ಞೆಯನ್ನು ಪಡೆದು 

ಅಲ್ಲಿಂದ ಅತ್ಯಂತ ಪುಣ್ಯಕರವಾದ ಧ್ರುವಾಶ್ರಮಕ್ಕೆ ಬಂದಳು. ಇಲ್ಲಿ ಸಪ್ತಯಷಿಗಳಿಂದ 

ಪೂಜಿತಳಾದಳು. ಅನಂತರ ಸಿದ್ಧನಾಗಿದ್ದ ಧ್ರುವನಿಂದ ಪೂಜೆಗೊಂಡಳು. ॥೨೦ 1 ಪುಣ್ಯಕರವಾದ 

ನೀರಿನಿಂದ ತುಂಬಿರುವ ಯಮುನೆಯು ರೇಣುಕಾಶ್ರಮವನ್ನು ಪ್ರವೇಶಿಸಿದಳು. ಪೃಥ್ವಿಯನ್ನು 
ಕೃತ್ರಿಯರಹಿತವನ್ನಾಗಿ ಮಾಡುವೆನೆಂಬ ಪ್ರತಿಜ್ಞೆಯುಳ್ಳ ಪರಶುರಾಮನು ಕ್ಷತ್ರಿಯ ಸಂಹಾರರೂಪ 

ಯಾಗವನ್ನು ಮಾಡಿ, ಆ ಯಾಗದಲ್ಲಿ ದುರಹಂಕಾರಿಗಳಾಗಿದ್ದ ದುಷ್ಟ ಕ್ಚತ್ರಿಯರುಗಳೆಂಬ 

ಬಲಿಪಶುಗಳನ್ನುತನ್ನಕೊಡಲಿಯೆಂಬ ಯೂಪಸ್ಪಂಭದಲ್ಲಿಬಲಿಕೊಟ್ಟನು. ಇವನ ಈ ಕಾರ್ಯದಲ್ಲಿ 
ಕಾರ್ತವೀರ್ಯಾರ್ಜುನನು ಮುಖ್ಯ ಪಶುವಾದವನು. ಇವನು ಕೊಡಲಿಯಿಂದ ಜಮದಗ್ನಿಯ 

ಆಜ್ಞೆಯಂತೆ ತನ್ನ ತಾಯಿ ರೇಣುಕಾದೇವಿಯನ್ನು ಶಿರಚ್ಛೇದನ ಮಾಡಿ ಸಂಹರಿಸಿದನು. ಈ 

ರೀತಿಯಾಗಿ ತಾಯಿಯನ್ನು ಸಂಹರಿಸಿದ ಪರಶುರಾಮನು ನಂತರ ಯಮುನೆಯಲ್ಲಿ 
ಸ್ನಾನಮಾಡಿದನು. ಪುನಃ ಅಲ್ಲಿಂದ ಯಮುನೆಯು ಪೂರ್ವಾಭಿಮುಖವಾಗಿ ಹರಿದು ""ಸೌಕರೀ'' 


678 ಪ್ರಯಾಗಮಾಹಾತ್ಮ್ಯಮ್‌ 


ಪಟ್ಟಣಕ್ಕೆ ಬಂದಳು. ॥ ೨೧-೨೩ ॥ ಹಿಂದೆ ಹಿರಣ್ಯಾಕ್ಷನೆಂಬ ದೈತ್ಯನು ಭೂಮಿಯನ್ನು 
ಅಪಹರಿಸಿದ್ದನು. ಆಗ ಮಹಾವಿಷ್ಣುವು ಈ ಸೌಕರೀ ಪಟ್ಟಣದಲ್ಲಿ ವರಾಹರೂಪದಲ್ಲಿ ಅವತರಿಸಿ 
ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂಮಿಯನ್ನು ಉದ್ದಾರಮಾಡಿದ್ದನು ಮತ್ತುಮೂರು ಲೋಕಗಳನ್ನು 
ರಕ್ಷಿಸಿದ್ದನು. ॥ ೨೪ ॥ ಭೂಮಿಯನ್ನು ಹೊತುಕೊಂಡು ಬಂದಿದ್ದರಿಂದ ಆಯಾಸಗೊಂಡಿದ್ದ 
ವರಾಹರೂಪೀ ಶ್ರೀ ಮಹಾವಿಷ್ಣುವನ್ನು ಯಮುನೆಯು ತನ್ನ ಜಲದಿಂದ ಅಭಿಷೇಕ ಮಾಡಿದಳು. 
ಆಮೇಲೆ ಅಲ್ಲಿಂದ ಪಶ್ಚಿಮಕ್ಕೆ ತಿರುಗಿ ತನ್ನ ಪ್ರವಾಹದ ಪಾತ್ರಕ್ಕೆ ಹಿಂತಿರುಗಿದಳು. ॥ ೨೫ ॥ 
`ಶೂರಸೇನರ ರಾಜ್ಯದಿಂದ ಯಮುನೆಯು ಪಾಂಚಾಲದೇಶಕ್ಕೆ ಬಂದು ಅಲ್ಲಿ ಪಾಂಚಾಲರಿಗೆ 
ಮುಕ್ತಿಯನ್ನು ಪ್ರದಾನ ಮಾಡಿದಳು. ಅಲ್ಲಿಂದ ಮುಂದಕ್ಕೆ ಹರಿದು ವಶಿಷ್ಠರು ವಾಸಿಸುತ್ತಿದ್ದ 
ಇಷ್ಟಕಾಶ್ರಮಕ್ಕೆ ಬಂದಳು. ॥ ೨೬ ॥ ಅಲ್ಲಿಂದ ಮುಂದಕ್ಕೆ ಹರಿದು ದೂರ್ವಾಸರಿಂದಲೂ, 
ವಶಿಷ್ಠರಿಂದಲೂ ಮತ್ತು ಅಸಿತರಿಂದಲೂ "ಫೂಜಿತಳಾಗಿ, ಏಕಚಕ್ರ ನಗರಕ್ಕೆ ಬಂದು 
ಶುಕ್ರಾಚಾರ್ಯರ ಆಶ್ರ ಮಕ್ಕೆ ಬಂದಳು. ॥। ೨೭ ॥ ಅಲ್ಲಿಂದ ಮುಂದೆ ಹೊರಟು ಬೃಹಸ್ವತ್ಯಾ 
ಪತ ಆಶ್ರಮಕ್ಕೆ ಇಂದ ಅವರಿಂದ ಪೂಜಿಸಲ್ಪಟ್ಟಳು. ಅಲ್ಲಿಂದ ಮುಂದೆ ಹರಿದು ಶೀಘ್ರವಾಗಿ 
ಕರಜರ ಆಶ್ರ ಮಕ್ಳೂ NN ಅಲ್ಲಿಂದ ನಾನಾ ದೇಶ-ದೇಶಾಂತರಗಳನ್ನೂ ಸುತಿದಳು. ॥೨೮ ॥ 
ಹೀಗೆ ಸಚಂಸುವಾಗ ತಾನು ಹೋದಲ್ಲೆಲ್ಲಾ ್ಲತನ್ನ ಅಮೃತಸಮಾನವಾದ ನೀರಿನಿಂದ ಪಾಪಿಗಳನ್ನು 
ಪವಿತ್ರರನ್ನಾಗಿ ಮಾಡುತ್ತಾ ಕಡೆಗೆ ಬ ್ರಷೃದೇವರು. ದಶಾಶ್ವಮೇಧಯಾಗವನ್ನು ಮಾಡಿದ್ದ 
ಪ್ರಯಾಗಕ್ಷೇತ್ರದ ಮಕ್ಕವೇದ'ಯನ್ನು ಪ್ರವೇಶಿಸಿದಳು. ॥ ೨೯ ॥ ಅಲ್ಲಿ 'ಭಾರದ್ವಾಜ 
ಯಪಷಿಗಳಿಂದಲೂ, ಶ್ರೀ ವೇಣೀಮಾಧವದೇವರು, ಶ್ರೀ ಲಕ್ಷ್ಮೀ ದೇವಿ, ಶ್ರೀ ಮಹೇಶ್ವರ, 
ಪಾರ್ವತೀ ದೇವಿ 'ಮತ್ತು ಅಲ್ಲಿ ಸನ್ನಿಹಿತರಾಗಿರುವ ನಾನಾ ದೇವತೆಗಳಿಂದ ಸ್ತೋತ್ರ 
ಮಾಡಲ್ಪಟ್ಟವಳಾಗಿ ಮತ್ತು ಪರಮ ಪ್ರೇಮದಿಂದ ಆಲಿಂಗನ ನಮಾಡಿಸಿಕೊಳ್ಳಲ್ಪಟ್ಟವಳಾಗಿ 
ಅವರುಗಳಿಂದ ಬೀಳ್ಕೊ 0ಡು ವಿಂಧೃಪರ್ವತಕ್ಕೂ ಅಲ್ಲಿಂದ ವಾರಣಾಸಿಗೂ ಬಂದಳು. 
॥ ೩೦- ೩೧ ॥ ಇಲ್ಲಿ ಕರ್ಮಪಾಶದಿಂದ ಬಿಗಿಯಲ್ಪಟ್ಟ ಸಂಸಾರಿಗಳ ಪಾಶವನ್ನು ಕತ್ತರಿಸುವ 
ಯಮುನಾದೇವಿಯು ಆದಿಕೇಶವ, ಮಹರುದ್ರದೇವರಿರುವ ಸ್ಥಾನಕ್ಕೂ, ಕಾಶೀವಿಶ್ವನಾಥನ ಮತ್ತು 
ಬಿಂದುಮಾಧವದೇವರ ಸನ್ನಿಧಾನಕ್ಕೂ ಮತ್ತು ಬೇರೆ ಬೇರೆ ದೇವಾಲಯಗಳನ್ನೂ ಸಂಪರ್ಕಿಸಿ 
ನಂತರ ಭರತನ ಆಶ್ರಮದ ಸಮೀಪಕ್ಕೆ ಬಂದಳು. ಅನಂತರ ಬಹಳ ದೇಶಗಳನ್ನೂ ಅಲ್ಲಿ ವಾಸಿಸುವ 
ಪ್ರಜೆಗಳನ್ನೂ ಪವಿತ್ರಗೊಳಿಸಿ, ಅವರವರ ಪಾಪಗಳನ್ನು ತನ್ನ ಉತ್ತಮವಾದ ಪ್ರಭಾವದಿಂದ 
ತೊಳೆಯುತ್ತಾ ಅಲ್ಲಲ್ಲಿದೇವರ್ಷಿ ಮತ್ತುಬ ಪ್ರಹ್ಮರ್ಷಿಗಣಗಳಿಂದ ಪೂಜಿಸಲ್ಪಟ್ಟು ಮತ್ತುರಾಜರ್ಷಿ 
ಗಳಿಂದ ಸ್ಟೋತ್ರಮಾಡಿಸಿಕೊಂಡು ಉಪ್ಪಿನ ಸಮುದ್ರವನ್ನು ಪ್ರವೇಶಿಸಿ ಅಲ್ಲಿ ವಿರಾಜಮಾನ 
ರಾಗಿರುವ ನದಿಗಳೊಡನೆ ಯಾವಾಗಲೂ ಕ್ರೀಡೆಯಾಡಿಕೊಂಡಿರುತಾಳಿ. 11೩೨-೩೫ ॥ 


ಯಷಯ ಊಚುಃ 
ಪ್ರಯಾಗಾದಂಬುಧಿಂ ಸ್ವಾಮಿನ್‌ ಸರ್ವೈರ್ಗಂಗೈವ ಗೀಯತೇ । 
ವದಂತಿ ಯಮುನಾಂ ನೈವ ಕೋ ಹೇತುಸ್ತತ್ರ ಕಥ್ಯತಾಮ್‌ Wl ೩೬ ॥ 
ಯಷಿಗಳು ಹೇಳಿದರು 
ಪ್ರಯಾಗ ಕ್ಷೇತ್ರದಿಂದ ಆರಂಭಿಸಿ ಸಮುದ್ರವನ್ನು ಸೇರುವವರೆಗೆ ಇರುವ ಈ ಗಂಗೆ, 


ಅಧ್ಯಾಯ ೯೧ 679 


ಯಮುನೆ ಮತ್ತುಸರಸ್ವತೀ ನದಿಗಳನ್ನು ಗಂಗಾನದಿಯೆಂದೇ ಕರೆಯುತ್ತಾರೆ. ಎಲ್ಲಿಯೂ ಇದನ್ನು 
ಯಮುನೆಯೆಂದು ಕರೆಯುವುದೇಯಿಲ್ಲ. ಇದಕ್ಕೆ ಕಾರಣವೇನು? ಪೂಜ್ಯರೇ ದಯವಿಟ್ಟುಹೇಳಿ 
೩೬॥ 


ಶೇಷ ಉವಾಚ 
ಪುರಾ ಭಗೀರಥೋ ರಾಜಾ ಮುನಿಕೋಪದವಾಗ್ನಿನಾ I 
ದಗ್ಗಾನಶೇಷಾನಾಕರ್ಣ್ಯ ನಿಜಾನೂರ್ವಾನ್ಯಶಸ್ತಿನ: 1 ೩೭ ॥ 
ತಾನಮುದ್ಧರ್ತುಮಾನಿನ್ಯೇ ವಿಷ್ಣಪಾದೋದಕಂ ವರಂ । 
ಯಮೇನ ಪರಮೇಣಾಸ್‌ ಕಷ್ಟೇನ ಮಹತಾ ಭವಮ್‌ 1 ೩೮ ॥ 


ಪ್ರಾಪಯಾಮಾಸ ತದ್ದಾರಿ ಪೂತಂ ರಾಜರ್ಷಿಸತ್ತಮಃ | 
ಸಂಪ್ರಾಪ್ಯ ಗಾಮಂಬುಭರೋ ಗಂಗೇತ್ಯಾಖ್ಯಾಂ ಜಗಾಮಸಾ ॥೩೯॥ 
ನದೀತ್ವಮಗಮತ್ಪುಣ್ಯಂ ಸರ್ವಲೋಕೋತ್ತಮೋತ್ತಮಂ | 


ಯಮುನಾಸನ್ನಿಧಿಂ ಪ್ರಾಪ್ತಾಪ್ರಯಾಗಾಭ್ಯಾಶವಾಹಿನೀ 1೪೦ I 
ಅರ್ಥ್ಯೇನಾದರಪೂರ್ವೇಣ ಯಮುನಾ ತಾಮಥಾಭ್ಯಗಾತ್‌ । 
ಗೃಹಾಣಾರ್ಫ್ಯಂ ಮಯಾ ದತಂ ವಿಧಿವತ್ವ್ರಿದಶಾಲಯೇ 1 ೪೧॥ 
ಆದರೇಣಾಪಿ ದತ್ತಂ ಸಾ ನಾರ್ಫ್ಯಂ ಗಂಗಾಭ್ಯನಂದಯತ್‌ । 

ತದಾ ಸಂದೇಹಮಾಪನ್ನಾ ಯಮುನಾ ತಾಮುವಾಚ ಹ 1 ೪೨ ॥ 


ಶ್ರೀ ಶೇಷದೇವರು ಹೇಳಿದರು-- 


“ಹಿಂದೆ ಅರವತ್ತು ಸಹಸ್ರ ಮಂದಿ ಸಗರ ಚಕ್ರವರ್ತಿಯ ಮಕ್ಕಳು ಪಾತಾಳದಲ್ಲಿ ತಪಸ್ಸು 
ಮಾಡುತ್ತಿದ್ದಕಪಿಲನಾಮಕ ಭಗವಂತನಿಂದ ಭಸ್ಥೀಭೂತರಾಗಿದ್ದರು. ಇವರೆಲ್ಲರೂ ಮಹಾಯಶಸ್ವಿ 
ಗಳಾಗಿದ್ದ ಭಗೀರಥನ ಪೂರ್ವಿಕರು. ಇವರನ್ನು ಉದ್ದಾರಮಾಡಲು ಭಗೀರಥನು ಬಹಳ ಕಷ್ಟದಿಂದ 
ಸ್ವರ್ಗದಲ್ಲಿ ಇದ್ದ ಗಂಗೆಯನ್ನು ಭೂಲೋಕಕ್ಕೆ ತಂದನು. ಬಹಳೆ ಸಂಯಮದಿಂದ ಶಿವನ 
ಜಟೆಯಿಂದಲೂ ಮತ್ತು ಜಹ್ನು ಯಷಿಗಳ ದಶೆಯಿಂದಲೂ ಭಗೀರಥನು ಈ ಗಂಗೆಯನ್ನು 
ದಾಟಿಸಿಕೊಂಡು ಧರೆಗೆ ತಂದನು. ಹೀಗೆ ಭೂಮಿಗೆ ಆಗಮಿಸಿದ ನೀರಿನಿಂದ ತುಂಬಿದ ಈ 
ನದಿಯನ್ನು 'ಗಂಗೆ' ಎಂದು ಕರೆಯುತ್ತಾರೆ. ॥೩೭-೩೯ ॥ ಈ ರೀತಿಯಾಗಿ ಪುಣ್ಯಕರಳಾಗಿಯೂ, 
ಉತಮೋತಮಳಾಗಿಯೂ ಹರಿದ ಗಂಗೆಯು ಪ್ರಯಾಗ ಕ್ಷೇತ್ರದ ಯಮುನೆಗೆ ಬಂದಳು. ಆಗ 
ಅಲ್ಲಿ ಯಮುನೆಯು ಈ ಗಂಗೆಯನ್ನು ಆದರದಿಂದ ಸ್ವಾಗತಿಸಿ ಅರ್ಯ ಪಾದ್ಯಾದಿಗಳಿಂದ 
ಸತ್ಯರಿಸಿದಳು. "ದೇವಲೋಕದಲ್ಲಿ ಇರುವ ಗಂಗಾದೇವಿಯೇ! ನಾನು ಕೊಡುವ ಅರ್ಫ್ಯವನ್ನು 
ಸ್ವೀಕರಿಸು'' ಎಂದು ಪ್ರಾರ್ಥಿಸಿದಳು. ॥। ೪೦-೪೧ ।। ಆದರದಿಂದಲೇ ಅರ್ಪಿಸಿದರೂ ಆ 
ಅರ್ಫ್ಯವನ್ನುಗಂಗೆಯು ಸ್ವೀಕರಿಸಲಿಲ್ಲ ಆಗ ಯಮುನೆಯು ಗಂಗೆಯನ್ನುಪ್ಪಶ್ನಿಸಿದಳು. ॥೪೨ ॥1 


680 ಪ್ರಯಾಗಮಾಹಾತ್ಮ ಕಮ್‌ 
ಯಮುನೋವಾಚ--- 

ಪೂಜನೀಯಾಸಿ ಮೇ ಗಂಗೇ ಅರ್ಫ್ಯಾದ್ಯೆ ಕೇನ ಹೇತುನಾ । 

ಪೂಜಾಂ ನೇಚ್ಛಸಿ ಮದ್ದತಂ ತದಾಖ್ಯಾಹಿ ಯಥಾಮತಮ್‌ 1 ೪೩ ॥ 
ಯಮುನೆಯು ಹೇಳಿದಳು 

“ಎಲೈ ಗಂಗಾದೇವಿಯೇ! ನೀನು ಪೂಜನೀಯಳಾಗಿದ್ದರೂ ನಾನು ನೀಡಿದ ಅರ್ಫ್ಯಾದಿ 

ಗಳನ್ನುಎತಕ್ಕೆ ಸ್ವೀಕರಿಸಲಿಲ್ಲ? ಈ ಬಗ್ಗೆನಿನ್ನ ಅನಿಸಿಕೆಯನ್ನು ಯಥಾರ್ಥವಾಗಿ ಹೇಳು.'' 1೪೩ ॥ 
ಗಂಗೋವಾಚ--- 

ಸರಿತಾಮಗ್ರಜಾಸಿ ತಂ ಪ್ರವಿಶ್ಯ ಭವತೀಮಿತಃ | 


ಅಧುನಾ ಮೇ ಪ್ರಯಾತಾಯಾ ನಾಮ ನಾಶಂ ಪ್ರಯಾಸ್ಯತಿ WY ॥ 

ಯದಿ ಮೇ ನಾಮ ಸುಸ್ಥಂ ಸ್ಯಾದ್ಯಮುನೇ ಸಂಗಮಾತನ । 

ತರ್ಹಿ ತ್ವದರ್ಹಣಂ ಪ್ರಾಪ್ಯ ಪ್ರವಿಶ್ಯೇ ಭವತೀಂ ವ್ರಜೇ ॥1 ೪೫ ॥ 
ಗಂಗಾದೇವಿಯು ಹೇಳಿದಳು 


““ಯಮುನಾದೇವಿಯೇ! ನೀನು ನದಿಗಳಲ್ಲಿ ಅಗ್ರಗಣ್ಯಳು. ನಿನ್ನೊಳಗೆ ನಾನು 
ಸಂಗಮವಾಗುವುದರಿಂದ ನನ್ನ ಹೆಸರು ಇನ್ನುಮುಂದೆ ನಾಶವಾಗುವುದು. ॥ ೪೪ ।। ನನ್ನ ಹೆಸರು 
ನಾಶವಾಗದೆ ಶಾಶ್ವತವಾಗಿ ಉಳಿಯುವ ಹಾಗಿದ್ದರೆ ನಿನ್ನ ಅರ್ಫ್ಯಾದಿಗಳನ್ನು ಸ್ವೀಕರಿಸುತ್ತೇನೆ ಮತ್ತು 
ನಿನ್ನೊಡನೆ ಸಂಗಮವಾಗಿ ಮುಂದೆ ಹರಿದುಹೋಗುವೆನು.'' ೪೫ ॥1 


ಯಮುನೋವಾಚ-.- 
ಇತಸ್ತೇ ಯೋಜನಶತಂ ಗಂಗಾ ನಾಮ ಭವಿಷ್ಯತಿ । 
ಅತಃ ಪರಂ ಪೃಥಗ್ಭೂತ್ವಾ ಗಂತವ್ಯಂ ಹಿ ತ್ವಯಾ ಸಖ 1 ೪೬ ॥ 
ಅನ್ಯೋನ್ಯಂ ಸಂವಿದಂ ಕೃತ್ವಾ ಏವಂ ತೇ ಸರಿದುತ್ತಮೇ 1 
ಪ್ರಯಾಗೇ ಸಂಗಮೇ ಪ್ರೇಮ್ಣಾ ಗತೇ ಚ ಶತಯೋಜನಂ 1 ೪೭ ॥ 
ತತೋ ಗಂಗಾ ಪೃಥಗ್ಫೂತ್ಸಾನುಜ್ಞಾತಾ ಪ್ರಾಜ್ಮುಖೀ ತಯಾ । 
ಹೃಷ್ಟಾ ವಿವೇಶ ಜಲಧಿಂ ಮಾನಯಂತೀ ಭಗೀರಥಮ್‌ 11 ೪೮ ॥ 
ಯಸ್ಮಿಂಸೀರ್ಥೇ ಪೃಥಗ್ಬೂತೇ ತೇ ಉಭೇ ಸರಿದುತ್ತಮೇ | 
ಗಂಗೋದ್ಬೇದ ಇತಿ ಖ್ಯಾತಂ ತತ್ತೀರ್ಥಂ ಪುಣ್ಯಪಾವನಂ 1೪೯ ॥ 
ತತಶ್ಚ ಶತಧಾ ಭೂತ್ವಾ ಯಮುನಾಂಬುನಿಧಿಂ ಗತಾ ॥ 
ಸಹಸ್ರಧಾ ತಥಾ ಗಂಗಾ ಪ ರ್ರವಿಷ್ಟಾ ಲವಣಾಂಬುಧಿಂ 11 ೫೦ ॥ 
ಏವಂ ಹಿ ಯಮುನೋತ್ಪತಿಸ್ಸನಕಾದ್ಯಾ ಮಹರ್ಷಯಃ ॥ 
ಮಯೋಕ್ತಾಭವತಾಂ ಪ್ರೀತ್ಯಾ ಕಿಮನ್ಯತ್ವವದಾಮಿ ವಃ HW ೫೧ ॥ 


u ಇತಿ ಏಕನವತಿತಮೋ ಧ್ಯಾಯಃ || 


ಅಧ್ಯಾಯ ೯೧ 681 


ಯಮುನೆಯು ಹೇಳಿದಳು--- 

"ಹೇ ಗಂಗಾದೇವಿಯೇ! ಇಲ್ಲಿಂದ ನೂರು ಯೋಜನ ದೂರದವರೆಗೆ ನಿನ್ನಹೆಸರೇ ಇರಲಿ. 
ಅನಂತರ ನೀನು ನನ್ನಿಂದ ಬೇರೆಯಾಗಿ ಹರಿಯಲು ಪ್ರಾರಂಭಿಸಿ ಮುಂದೆ ಹೋಗು'' ॥ ೪೬ ॥ 
ಎಂದಳು. ಹೀಗೆ ಅನ್ಯೋನ್ಯವಾಗಿ ಒಪ್ಪಂದವನ್ನು ಮಾಡಿಕೊಂಡು, ಈ ಉತ್ತಮವಾದ ಎರಡು 
ನದೀ ದೇವತೆಗಳೂ, ಪ್ರೇಮದಿಂದ ಪ್ರಯಾಗದಲ್ಲಿ ಸಂಗಮವಾಗಿ ಅಲ್ಲಿಂದ ಒಟ್ಟಿಗೆ ನೂರು 
ಯೋಜನ ದೂರ ಹರಿಯುತ್ತಾರೆ. ॥। ೪೭ ॥ ಅಲ್ಲಿಂದ ಗಂಗೆಯು ಯಮುನೆಯಿಂದ ಆಜ್ಞೆಯನ್ನು 
ಪಡೆದು, ಬೇರೆಯಾಗಿ ಪೂರ್ವಕ್ಕೆ ಹರಿದು ಹೋಗಿ ಭಗೀರಥನ ಇಚ್ಛೆಯನ್ನು ಮನ್ನಿಸಿದಳು. 
(ಭೂಮಿಯಿಂದ ಪಾತಾಳಕ್ಕೂ ಭಗೀರಥನು ಅವಳನ್ನು ಕರೆದುಕೊಂಡು ಹೋದನು. ಇದರ 
ಸ್ಪರ್ಶದಿಂದ ಪಾತಾಳದಲ್ಲಿ ದಗ್ಗರಾಗಿ ಬಿದ್ದಿದ್ದಭಗೀರಥನ ಪೂರ್ವಿಕರೆಲ್ಲ; ಸ್ವರ್ಗವನ್ನು ಸೇರಿದರು) 
॥1೪೮ ॥ ಈ ಎರಡು ನದಿಗಳು ಎಲ್ಲಿಬೇರೆಯಾಗುವರೋ ಆ ಸ್ಥಾನಕ್ಕೆ 'ಗಂಗೋದ್ಭೇದ' ಎಂದು 
ಹೆಸರು. ಈ ಸ್ಥಳವು ಪರಮಪಾವನವಾದ ಪುಣ್ಯತೀರ್ಥವು. ॥ ೪೯ ॥ ಇದಾದಮೇಲೆ 
ಯಮುನೆಯುನೂರು ಭಾಗವಾಗಿ ಸಮುದ್ರವನ್ನುಸೇರುತ್ತಾಳೆ ಮತ್ತುಗಂಗೆಯು ಸಹಸ್ರ ಭಾಗವಾಗಿ 
ಸಮುದ್ರವನ್ನು ಸೇರುತ್ತಾಳೆ. ॥। ೫೦ ।। ಈ ರೀತಿಯಾಗಿ, ಸನಕಾದಿಗಳೇ! ಯಮುನೆಯ ಉತ್ಪತ್ತಿ 
ಯನ್ನುಪ್ರೀತಿಯಿಂದ ನಿಮಗೆ ಹೇಳಿದ್ದಾಯಿತು. ಬೇರೆ ಇನ್ನೇನನ್ನು ಉಪದೇಶಿಸಲಿ? ॥ ೫೧ ॥ 


| ತೊಂಬತ್ತೊಂದನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ದ್ವಿನವತಿತಮೋನಧ್ಯಾಯಃ ॥ ೯೨ ॥ 


ಮುನಯ ಊಚುಃ 
ಜನ್ಮಾದ್ಯಬ್ಧಿಗಮಂ ಯಾವದ್ಯಮುನಾಚೇಷ್ಠಿತಂ ಶ್ರುತಂ । 
ಸ್ನಾನದಾನವಿಧಿಂ ತಸ್ಯಾಂ ತತ್ಸಲಂ ಚ ವದಸ್ವನಃ [Nex 
(1 ತೊಂಬತ್ತೆರಡನೆಯ ಅಧ್ಯಾಯವು ॥ 
ಸನಕಾದಿಗಳು ಹೇಳಿದರು--- 
"“ಯಮುನಾನದಿಯ ಉತ್ಪತ್ರಿಯಿಂದ ಆರಂಭಿಸಿ ಸಮುದ್ರದ ಸಂಗಮದವರೆಗೆ ಈ ನದಿಯ 


ವ್ಯಾಪಾರವೆಲ್ಲವೂ ಹೇಳಿಯಾಯಿತು. ಈಗ ಆ ನದಿಯ ದಡದಲ್ಲಿಮಾಡುವ ಸ್ನಾನದಾನ ಕರ್ಮಗಳ 
ಫಲವನ್ನು ಹೇಳಿರಿ.'' WO I 


ಶೇಷ ಉವಾಚ 
ಪ್ರಾತರ್ಮಧ್ಯಾಹ್ನಯೋಃ ಸ್ನಾನಂ ಯಮುನಾಯಾಂ ಮಹಾಫಲಮ್‌ । 
ಯಥಾಧಿಕಾರಂ ಕರ್ತವ್ಯಂ ಸಮಂತ್ರಾಮಂತ್ರಕಂ ಜನೈಃ HW ೨ ॥ 
ಸ್ನಾನಂ ಕರಿಷ್ಯನ್ನಭ್ಯೇತ್ಯ ಪ್ರಣಮ್ಯ ಯಮುನಾಂ ಬುಧಃ | 
ಪ್ರಾರ್ಥಯೇತ ಶುಚಿಶ್ಕಾಂತೋ ಯಮುನಾಮಿತಿ ಮಂತ್ರತಃ ॥೩। 
ಆದಿತ್ಯದುಹಿತರ್ದೇವಿ ಯಮಜ್ಯೇಷ್ಠೇ ಯಶಸ್ವಿನಿ । 
ತ್ರೈಲೋಕ್ಯವಂದಿತೇ ದೇವಿ ಪಾಪಂ ಮೇ ಯಮುನೇ ಹರ 1೪ ॥ 
ಪ್ರಾರ್ಥ್ಥೈವಂ ಮಾಸಪಕ್ಷಾದಿಸಮುಲ್ಲೇಖನಪೂರ್ವಕಮ್‌ । 
ಮಾನಸಂ ಫಲಮುಲ್ಲಿಖ್ಯ ಸ್ನಾಯಾದ್ದಿಧಿವದಾದ್ಧತಃ [ENT 
ಸ್ನಾನಾಂಗಂ ತರ್ಪಣಂ ಕೃತ್ವಾಸ್ತೇಚ್ಛಂ ಸವ್ಯಾಪಸವ್ಯತಃ | 
ಚತುರ್ದಶಾಂಜಲೀನ್‌ ದದ್ಯಾದ್ಯಮಾಯೇತ್ಯಾದಿ ನಾಮಭಿಃ _ 1 ೬ ॥ 
ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ।। 
ವೈವಸ್ವಕಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ೭ 
ಔದುಂಬರಾಯ ದದ್ದಾಯ ನೀಲಾಯ ಪರಮೇಷ್ಠಿನೇ । 
ವೃಕೋದರಾಯ ಚಿತ್ರಾಯ ಚಿತ್ರಗುಪಾಯ ತೇ ನಮಃ nS I 
ದೇವತರ್ಪಣವದ್ದದ್ಯಾಚ್ಚತುರ್ದಶಜಲಾಂಜಲೀನ್‌ | 
ಪಿತ್ಠತರ್ಪಣವದ್ವಾಖಿ ಸಲಿಲಾಂಸಾವದಂಜಲೀನ್‌ 1 ೯ ॥ 
ಪುನಃ ಸ್ನಾತ್ವಾ ಶಿಖಾವಸ್ತ್ರೆ ನಿಷ್ಟೀಡ್ಯಾಚಮ್ಯವಾಗ್ಯತಃ । 
ಅಹತೇ ವಾಸಸೀ ಧೃತ್ವಾ ಸಂಧ್ಯಾವಂದನಮಾಚರೇತ್‌ Il ೧೦ I 


ನಿತ್ಯನೈಮಿತಿಕೇ ಕಾಮ್ಯೇ ವಿವಿಧೇ ಸ್ನಾನಕರ್ಮಣಿ । 


ವಿಶೇಷೋ ವಿಧಿದಷ್ಟೋನಯಂ ಮಯಾ ವೋ ವಿನಿರೂಪಿತಃ ॥ ೧೧ ॥ 
682 


ಅಧ್ಯಾಯ ೯೨ 
ಫಲಂ ಚ ಯತ್ರಕುತ್ರಾಪಿ ಸ್ನಾನಾತ್ಪಾಪವಿನಾಶನಮ್‌ । 
ಸ್ವಲಭೇದವಿಶೇಷೇಣ ಕಾಮ್ಯಂ ನಾನಾವಿಧಂ ಫಲಮ್‌ 
ಧ್ಯಾನಾತಂಕೀರ್ತನಾದ್ದಾನಾನ್ನಿವಾಸಾತಿತ್ರತರ್ಪಣಾತ್‌ [ 
ಜಪಸ್ವಾಧ್ಯಾಯಹೋಮೇಭ್ಯಸ್ಪೂರ್ಯವಿಷ್ಣುಪ್ರಪೂಜನಾತ್‌ 
ನಿತ್ಯೇಭ್ಯಃ ಪಂಚಯಜ್ಞೇಭ್ಯಃ ಸೋಮಾದಿಭ್ಯಶ್ಚ ಯತ್ನಲಂ । 
ಯಮುನಾತೀರವರ್ತಿಭ್ಯಃ ಪ್ರವಕ್ಷಾ ಮಿ ಯಥಾಮತಿ 
ಕಾಲಿಂದ್ಯಾಮನ್ಯತೀರ್ಥೇಭ್ಯಃ ಫಲಂ ಸ್ನಾತುಃ ಶತಾಧಿಕಂ । 
ಗಂಡೂಷಮಾತ್ರಮಪ್ಯಂಬು ಪೀತ್ವಾ ಭವತಿ ಸೋಮಪಾಃ 
ಯತ್ಶಿಂಚಿದ್ದೀಯತೇ ತಸ್ಕಾಮನಲ್ಪಂ ಸ್ವಲ್ಪ ಮೇವ ಚ । 
ಸುಮೇರು ಸದೃಶಂ ಭೂತ್ವಾ ತದ್ದಾತುರುಪತಿಷ್ಠತೇ 
ದೂರಸ್ವೇನಾಪಿ ಯಮುನಾ ಧ್ಯಾತಾ ಹಂತಿ ಮನಸ್ಯೃತಂ 1 
ವಾಚಿಕಂ ಕೀರ್ತಿತಾ ಹಂತಿ ಸ್ನಾನಾತ್ಕರ್ಮಕೃತಂ ಮಲಮ್‌ 
ಅಯಥಾವದಧೀತಾನ್ವಾ ಮಂತ್ರಾನ್ಯಾಮಾನ್ನಪೇನ್ನರ: । 
ಭಕಾ ಶ್ಯ ಸಮಗ್ರಂ ಲಭತೇ ಸೋಪಿ ಸ್ವಾಧ್ಯಾಯಜಂ ಫಲಮ್‌ 


ಜಪ್ಪ್ಯಾಸ್ಕಾಮೇವ ಗಾಯತ್ರೀಮಯುತಂ ನಿಯಮಾದ್ದಿಜಃ । 


ಬ್ರಹ್ಮಹತ್ಯಾದಿ ಪಾಪೇಭ್ಯೋ ಮುಚ್ಛತೇ ನಾತ್ರ ಸಂಶಯಃ 
ಸಾಯಂ ಪ್ರಾತರ್ದ್ವಿಜಸಂಧ್ಯಾಮುಪಾಸ್ತೇ ಸಕ್ಕದೇವ ಯಃ । 
ಕಾಲಿಂದ್ಯಾಂ ನಸದೋಷೇಣ ಸಂಧ್ಯಾಲೋಪಸ್ಯ ಲಿಪ್ಯತೇ 
ತರ್ಪಯಿತ್ವಾ ನರೋ ದೇವಾನ್ಮನುಷ್ಯಾಂಶ್ಚ ಪಿತೃನಥ I 

ಚ 
ಶ್ರದ್ಧಯಾ ಯಮುನಾವಾರ್ಭಿ: ಪುನಾತ್ಯೇವ ಕುಲತ್ರಯಮ್‌ 
ಜುಹೋತಿ ಯಸಿಲಾನ್ಸಾಜ್ಯಾನ್‌ ಸಾವಿತ್ರ್ಯಾ ಶತಸಂಖ್ಯಯಾ | 
ತೇನೇಪ್ಟಂ ಕ್ರತುಭಿರ್ಮುಖ್ಯೆ K ಸಹಸ್ರಂ ಶತದಕ್ಷಿಣೈ: 
ಪಂಚಯಜ್ಞಾ ಸ್ತು ಯೋಮತರ್ತ್ಯಸಸ್ಯಾಸೀರೇ ಕರೋತಿ ವೈ I 
ಸೋಮಯಾಗಾದಿಜಂ ಪುಣ್ಯಂ ಜಾಯತೇ ತಸ್ಯ ನಿಶ್ಚಿತಮ್‌ 
ಸೋಮಸಂಸ್ಥಾವಿಧಾನಂ ಯಃ ಕರೋತಿ ಯಮುನಾತಟೇ । 
ಅಧ್ವರಾಚರಣಂ ತೇನ ಕೃತಂ ನಾತ್ರ ವಿಚಾರಣಮ್‌ ' 
ಪಿಂಡಂ ದತ್ವಾ ಪಿತ್ವಜ್ಯೋ ಯಸದದ್ಧಿರವನೇಜಯೇತ್‌ | 
ಪಾಷಿನೋ ಆಪಿ ಪಿತ್ಯನ್‌ ಸ್ವೀಯಾನ್ಪಹ್ನಲೋಕಂ ನಯತ್ಕಸೌ 
ಯಃ ಸ್ನಾತ್ವಾ ಯಮುನಾವಾರ್ಭಿಃ ಕೇಶವಂ ಶಿವಮೇವ ಚ 
ರವಿಂ ವಾ ಪೂಜಯೇದ್ಬಕ್ತ್ಯಾ ನ ಸ ಶೋಚ್ಯೋ ಭವೇನ್ನರಃ 


WW ೧೨ ॥ 


1 ೧೩ ॥ 


11 ೧೪ ॥ 


1 ೧೫ ॥ 


॥ ೧೬ I 


I ೧೭ ॥ 


nw ೧೮ ॥ 


11 ೧೯ 1 


Il ೨೦ ॥ 


|| ೨೧ ॥ 


I ೨೨ ॥ 


|| ೨೩ ॥ 


|| ೨೪ ॥| 


I ೨೫ ॥ 


|| ೨೬ ॥ 


ಪ್ರಯಾಗಮಾಹಾತ್ಮ್ಯಮ್‌ 
ಏಕಮಪ್ಯವಾಸಂ ಯಃ ಕರೋತಿ ಯಮುನಾಂತಿಕೇ । 


ಸದೋಪವಾಸೀ ವಿಜ್ಞೇಯಃ ಕೃತಸರ್ವವ್ರತಃ ಪುಮಾನ್‌ ॥ ೨೭ ॥ 
ಯದ್ಯದ್ಯರ್ಮ ಚ ಕಾಲಿಂದ್ಯಾಂ ಶುಭಂ ವಾ ಯದಿ ವಾಶುಭಮ್‌ | 
ತತದೇವಾಮಿತಗುಣಂ ಭೂತ್ವಾ ತಸ್ಯೋಪತಿಷ್ಯತಿ I ೨೮ ॥ 
ಸ್ನಾನಾದಿಕರ್ಮ ಕಾಲಿಂದ್ಯಾಂ ಯೇನ ಕೇನಾಪಿ ಯತ್ಯಮ್‌ । 
ಯಥಾವದಯಥಾವದ್ವಾ ತತ್ಸಾಧುಫಲವದ್ಬವೇತ್‌ ೨೯ ॥ 
ಸಂಕ್ರಾಂತೌ ರವಿವಾರೇ ಚ ಸಪಮ್ಯಾಂ ವೈದ್ಛತ್‌ ತಥಾ । 

ವ್ಯತೀಪಾತೇ ಚ ಹಸರ್ಕೀ ತ್ವಾಷ್ಟೇ ಪೌಷ್ಟೇ ಪುನರ್ವಸೌ Il ೩೦ ॥ 


ಏಕಾದಶ್ಯಾಂ ಚತುರ್ದಶ್ಯಾಂ ಅಪ್ಪಮ್ಯಾಂ ಚ ವಿಧುಕ್ಷೆಯೇ | 
ಪೌರ್ಣಮಾಸ್ಕ್ಯಾಂಚ ಪೂರ್ವೋಕಂ ಫಲಂ ಶತಗುಣಂ ಭವೇತ್‌ ॥ ೩೧ ॥ 
ತದೇವ ಸ್ಯಾತ್‌ ಕೋಟಿಗುಣಂ ಗ್ರಹಣೇ ಚಂದ್ರ ಸೂರ್ಯಯೋಃ | 


ತಥೈವ ಫಲಮುದ್ಧಿಷ್ಟಂ ಮನ್ಹಾದಿಷು ಯುಗಾದಿಷು 1 ೩೨ ॥ 
ದ್ವಾದಶ್ಯಾಮರ್ಚಯೇದ್ವಿಹ್ಲುಂ ಏಕಾದಶ್ಯಾಮುಪೋಷಿತಃ । 
ಕಾಲಿಂದ್ಯಾಂ ತಸ್ಕ ಸುಲಭಂ ತದ್ದಿಷ್ಲೋ:ಃ ಪರಮಂ ಪದಮ್‌ Hl ೩೩ ॥ 
ಯಮುನಾದಕ್ಷಿಣೇ ಕೂಲೇ ಫಲಮುಕಮಿದಂ ಮಯಾ । 
ತದೇವ ಚೋತರೇ ಕೂಲೇ ಫಲಂ ಶತಗುಣಾಧಿಕಮ್‌ W ೩೪ ॥ 


ಕಲಿಂಗಪರ್ವತೋಡ್ಬೇದೇ ಮಥುರಾಯಾಂ ತಥಾ ಪುರಿ । 
ಪ್ರತ್ಯಜ್‌ಮುಖ್ಯಾಂ ಪ್ರಯಾಗೇ ಚ ಭಾಗೀರಥ್ಯಾಶ್ಚ ಸಂಗಮೇ ॥ ೩೫ ॥ 
ಗಂಗೋದ್ಬೇದೇ ಮಹಾತೀರ್ಥೇ ಯಮುನಾಸಾಗರೇ ತಥಾ । 


ಉತ್ತರೋತ್ತರಭೂಯಿಷ್ಠಂ ಫಲಂ ಸ್ನಾನಾದಿಕಾರಣಮ್‌ 1 ೩೬ ॥ 
ಮಧುರಾಸಂಗತಾಯಾಂ ತು ಹರೇರೇವ ನಿಮಜ್ಜನಾತ್‌ I 

ಪಾತಕೀ ಪಾತಕಾನ್ಯುಕ್ಟೋ ಧನಾಢ್ಯ: ಸ್ಯಾದಪಾತಕೀ 1೩೭ ॥ 
ಊರ್ಜೇ ಶುಕ್ಷದ್ದಿಶೀಯಾಂ ಯಃ ಸ್ನಾತ್ವಾ ಪೂಜಯೇದ್ಯಮಮ್‌ | 

ಕುಲೇ ಯಮಭಯಂ ತಸ್ಯ ಜಾಯತೇ ನೈವ ನಿಶ್ಚಿತಮ್‌ 1೩೮ ॥ 
ದೇಹತ್ಕಾಗೋ ಭವೇದ್ಯಸ್ಯ ಕಾಲಿಂದ್ಯಾಂ ಪುಣ್ಯಕರ್ಮಣಃ | 
ಸೂರ್ಯಲೋಕಮವಾಪ್ನೋತಿ ದೀಪಿಮಾಂಸತ್ರ ಮೋದತೇ ॥೩೯॥ 
ಮಥುರಾಯಾಂ ಪ್ರಯಾಗೇ ಚ ಸಮುದ್ರೇಣ ಸಮಾಗಮೇ । 

ಮುಕ್ತಿಶ್ಚ ಜಾಯತೇ ನೃಣಾಂ ಭಕ್ತಾನಾಮುಚಿತಾತ್ಮನಾಂ 11 ೪೦ ॥ 


ಪ್ರತ್ಯಂಗುಲಂ ಹಿ ತೀರ್ಥಾನಿ ಪ್ರತಿಹಸ್ತಂ ಸುರಾಲಯಾಃ । 
ಯಷಯೋ ಮುನಯೋ: ಸಿದ್ದಾ ಸಂತ್ಯಸ್ಯಾಂ ಕೂಲಯೋದರ್ವ್ವಯೋಃ ॥೪೧॥ 


ಅಧ್ಯಾಯ ೯೨ 685 


ಏವಂ ಮಾಹಾತ್ಮ ಕಮಾಖ್ಯಾತಂ ಯಮುನಾಯಾ ಮುನೀಶ್ಚರಾಃ । 

ವಿಶೇಷೇಣಾಧಿಕಂ ವಕ್ತುಂ ಬ್ರಹ್ನಣಾ$ಪಿ ನ ಶಕ್ಯತೇ H ೪೨ ॥ 

ಮಾಹಾತ್ಮ್ಯಂ ಯಮುನಾಯಾಸ್ತು ಶೃಣುಯಾಚ್ಛಾ _ವಯೇಚ್ಚ ಯಃ । 

ವಿಧೂಯ ಸರ್ವಪಾಪಾನಿ ಸೂರ್ಯಲೋಕಮವಾಪ್ನುಯಾತ್‌ 11 ೪೩ ॥ 
॥ ಇತಿ ದ್ವಿನವತಿತಮೋ 5ಧ್ಯಾಯಃ ॥ 


ಶ್ರೀ ಶೇಷದೇವರು ಹೇಳಿದರು 


ಈ ಯಮುನಾನದಿಯ ಪ್ರಾತಃ ಸ್ನಾನವೂ ಮತ್ತುಮಧ್ಯಾಹ್ನದ ಸ್ನಾನವೂ ಎರಡೂ ಬಹು 
ಫಲಪ್ರದವು. ಅವರವರ ಅಧಿಕಾರಕ್ಕೆ ಕೈತಕ್ಕ ಮಂತ್ರ ಸಹಿತವಾಗಿ ಅಥವಾ ಮಂತ ಶ್ರವಿಲ್ಲದೆಯೇ ಈ 
ಸ್ಥಾನಗಳನ್ನು ಮಾಡತಕ್ಕದ್ದು ॥ ೨ ॥ ಸ್ನಾನ ಮಾಡುವ ಅಪೇಕ್ಷೆ ಇರುವವನು ಯಮುನಾ ನೀರಿನ 
ಸಮೀಪಕ್ಕೆ ಬಂದು ಅದಕ್ಕೆ ನಮಸ್ಕಾರ ಮಾಡಿ, ಶುಚಿರ್ಭೂತನಾಗಿ, ಶಾಂತಚಿತ್ತದಿಂದ ಯಮುನೆ 
ಯನ್ನು ಈ ಕೆಳಗಿನ ಮಂತ್ರದಿಂದ ಪ್ರಾರ್ಥನೆ ಮಾಡತಕ್ಕದ್ದು ॥ ೩ ॥ ಸೂರ್ಯನ ಮಗಳಾದ 
ದೇವಿಯೇ! ಯಮನನ್ನು ಅಣ್ಣನನ್ನಾಗಿ ಪಡೆದವಳೇ। ಮಹಾ ಯಶಸ್ಸುಳ್ಳವಳೇ! 
ಲೋಕಗಳಿಂದಲೂ ವಂದಿಸಲ್ಲಡತಕ್ಕವಳೇ! ಹೇ ಯಮುನಾ ದೇವಿಯೇ! ನನ್ನ ಪಾಪ 
ಪರಿಹರಿಸು. ॥ ೪ ॥। ಹೀಗೆ ಪಾ ರ್ಥನೆ ಮಾಡಿ ಮಾಸಪಕ್ಷಾದಿಗಳನ್ನು ಉಚ್ಚರಿಸಿ ಹ! 
ಫಲವನ್ನು ಸಂಕಲ್ಪಿಸಿ ವಿಧಿಪೂರ್ವಕವಾಗಿ ಆದರದಿಂದ ಸ್ನಾನಮಾಡಬೇಕು. I ೫ ॥ ಅನಂತರ 
ಸ್ನಾನದ ಭಾಗವಾಗಿರುವ ತಪ ರ್ಪಣವನ್ನು ಬಿಡಬೇಕು. ಸೌಕ ಕರ್ಯವಿದ್ದಂತೆಸ ಸವ್ಯ ಮತ್ತುಅಪಸವ್ಯದಲ್ಲಿ 
ಜನಿವಾರವನ್ನು ಹಾಕಿಕೊಂಡು ಹದಿನಾಲ್ಕು ನಾಮಗಳಿಂದ ಯಮದೇವರಿಗೆ ಜಲತರ್ಪಣವನ್ನು 
ಕೊಡಬೇಕು. ॥ ೬ ॥ ಯಮ, ಧರ್ಮರಾಜ, ಮೃತ್ಯು, ಅಂತಕ, ವೈವಸ್ವತ, ಕಾಲ, 
ಸರ್ವಭೂತಕ್ಷಯ, ಔದುಂಬರ, ದಧ್ದ, ನೀಲಾ, ಪರಮೇಷ್ಠೀ, ವೃಕೋದರ, ಚಿತ್ರ ಮತ್ತು 
ಚಿತ್ರಗುಪ್ತ. - (ಯಮ - ದುಷ್ಟರನ್ನು ನರಕದಲ್ಲಿ ದಂಡನೆ ಮಾಡುವುದರಿಂದ, ಧರ್ಮರಾಜ- 
ಧರ್ಮವನ್ನು ರಕ್ಷಣೆ ಮಾಡುವ ಅಧಿಕಾರ ಸಂಪನ್ನನಾದ್ದರಿಂದ, ಮೃತ್ಯು - ಸಂಸಾರದಲ್ಲಿರತಕ್ಕ ಎಲ್ಲಾ 
ಜೀವಿಗಳಿಗೂ ಮೃತ್ಯುವನ್ನು ಕೊಡತಕ್ಕದ್ದರಿಂದ, ಅಂತಕ - ಎಲ್ಲರಿಗೂ ಜೀವನದ ಅಂತ್ಯವನ್ನು 
ಕೊಡುವುದರಿಂದ, ವೈವಸ್ವತ - ಸೂರ್ಯನ ಮಗನಾದ್ದರಿಂದ, ಕಾಲ - ಮೃತ್ಯುಪದನಾದ, 
ಸರ್ವಭೂತಕ್ಟಯ - ಎಲ್ಲ ಜೀವಿಗೆ ಮರಣರೂಪ ನಾಶವನ್ನು ಕೊಡತಕ್ಕವನು, ಔದುಂಬರ - 
ಔದುಂಬರ ವಂಶದಲ್ಲಿ ಬಂದದ್ದರಿಂದ, ದಧ್ನ- ದಾನಶೀಲನಾದ್ದರಿಂದ, ನೀಲಾ - ಕಪ್ಪುವರ್ಣದ 
ದೇಹಕಾಂತಿಯುಳ್ಳವನಾದ್ದರಿಂದ, ಪರಮೇಷ್ಠೀ - ಉತ್ತಮ ಯಜ್ಞಗಳನ್ನು ಮಾಡಿರುವುದರಿಂದ, 
ವೃಕೋದರ - ವೃಕವೆಂಬ ಜಠರಾಗ್ನಿಯಿಂದ ಕೂಡಿರುವುದರಿಂದ, ಚಿತ್ರ - ಚಿತ್ರನೆಂಬ ಯಮ 
ಕಿಂಕರನನ್ನು ಹೊಂದಿರುವುದರಿಂದ, ಚಿತ್ರಗುಪ್ತ - ಚಿತ್ರಗುಪನೆಂಬ ಇನ್ನೊಬ್ಬ ಕಿಂಕರನನ್ನು ' 
ಹೊಂದಿರುವುದರಿಂದ) ನಿನಗೆ ನಮಸ್ಕಾರಗಳು. ॥ ೭-೮ 1 ದೇವತರ್ಪಣದಂತೆಯೇ ಈ 
ಹದಿನಾಲ್ಕು ತರ್ಪಣಗಳನ್ನೂಕೊಡತಕ್ಕದ್ದು. ಪಿತೃತರ್ಪಣದಂತೆಯೇ ಅಪಸವ್ಯದಿಂದ ಕರೀ ಎಳ್ಳು 
ಸಹಿತವಾಗಿ ತಿಲಾಂಜಲಿಯನ್ನು ಕೊಡಬಹುದು. (ಜೀವತಿತೃಕರು ಸವ್ಯದಿಂದ ದೇವತರ್ಪಣದಂತೆ 
ಪ್ರಮೀತ ಪಿತೃಕರು ಅಪಸವ್ಯದಿಂದ ಹಿತೃತರ್ಪಣದಂತೆ ಎಂದು ಭಾವ) ॥ ೯ ॥ ಇದಾದಮೇಲೆ 
ಪುನಃ ಸ್ನಾನ ಮಾಡಿ ಶಿಖೆಯನ್ನೂ ಹೊದ್ದಿರುವ ಬಟ್ಟೆಯನ್ನೂ ಹಿಂಡಿ ಆ ನೀರನ್ನು 


686 ಪ್ರಯಾಗಮಾಹಾತ್ಮ್ಯಮ್‌ 


ತರ್ಪಣರೂಪದಲ್ಲಿಬಿಟ್ಟುನಂತರ ಮೌನದಿಂದ ಒಣಗಿದ ಧೋತ್ರವನ್ನುಧರಿಸಿ ಸಂಧ್ಯಾವಂದನೆ 
ಯನ್ನು ಮಾಡಬೇಕು. ॥ ೧೦ ॥ ನಿತ್ಯನೈಮಿತ್ರಿಕವಾದ, ಕಾಮ್ಯವಾದ ವಿವಿಧವಾದ ಸ್ನಾನಕರ್ಮ 
ಗಳಲ್ಲಿ ವಿಧಿಯಿಂದ ಹೇಳಲ್ಪಟ್ಟ ಈ ವಿಶೇಷವನ್ನು ನಿಮಗೋಸ್ಕರ ನಿರೂಪಿಸಿದ್ದೇನೆ. ॥ ೧೧ ॥ ಈ 
ನದಿಯಲ್ಲಿ ಎಲ್ಲಿ ಸ್ನಾನಮಾಡಿದರೂ ಪಾಪವು ಪರಿಹಾರವಾಗುವುದು. ಕಾಮ್ಯಸ್ನಾನವೂ ಸ್ಥಾನಗಳ 
ಭೇದದಿಂದ ಬಗೆಬಗೆಯ ಫಲಗಳನ್ನು ಕೊಡತಕ್ಕವುಗಳಾಗಿವೆ. ॥ ೧೨ ॥ ಈ ಯಮುನೆಯ 
ತೀರದಲ್ಲಿಭಗವದ್‌ಧ್ಯಾನ ಮಾಡುವುದರಿಂದ, ದೇವರಸ ಸಂಕೀರ್ತನೆಯಿಂದ, ದಾನಾದಿಗಳಿಂದ, 
ಅಲ್ಲಿ ವಾಸಮಾಡುವುದರಿಂದ ಮತ್ತು ಪಿತೃತರ್ಪಣ ಕೊಡುವುದರಿಂದ, ಜಪ, ತಪ, ಹೋಮ, 
ಸ್ವಾಧ್ಯಾಯ, ಸೂರ್ಯ ಮತ್ತುವಿಷ್ಣು. ಇವರುಗಳ ಪೂಜೆ ಮಾಡುವುದರಿಂದ ನಿತ್ಯವೂ ಆಚರಿಸತಕ್ಕ 
ಪಂಚಯಜ್ಞಗಳಿಂದ ಮತ್ತು ಹೋಮಾದಿಗಳಿಂದಲೂ ಯಾವ ಫಲವು ಲಭ್ಯವಾಗುವುವೋ 
ಅವುಗಳನ್ನು ನಿಮಗಾಗಿ ನನಗೆ ತೋರಿದಷ್ಟು ವಿವರಿಸುತ್ತೇನೆ. ॥ ೧೩-೧೪ ॥ ಈ ಕಾಳಿಂದೀ 
ನದಿಯಲ್ಲಿ ಸ್ನಾನ ಮಾಡಿದರೆ ಬೇರೆಲ್ಲಾ ತೀರ್ಥಗಳಲ್ಲಿ ಸ್ನಾನಮಾಡಿದ್ದಕ್ಕಿಂತ ನೂರರಷ್ಟು ಹೆಚ್ಚು 
ಫಲವು ಲಭ್ಯವಾಗುತ್ತದೆ. ಬರೀ ಬಾಯಿಮುಕ್ಕಳಿಸುವಷ್ಟು ಈ ನೀರನ್ನುಕುಡಿದರೆ ಸೋಮಪಾನದ 
ಫಲವು ಬರುವುದು. ॥ ೧೫ ॥ ಸ್ವಲ್ಪವೇ ಆಗಲಿ, ಬಹಳವೇ ಆಗಲಿ ಇಲ್ಲಿಮಾಡಿದ ದಾನದಿಂದ 
ಮೇರುಪರ್ವತಕ್ಕಿಂತ ಹೆಚ್ಚಿಗೆ ಫಲಪ್ರಾಪ್ತಿಯು ಆ ದಾನಿಗೆ ಸಲ್ಲುವುದು. ॥। ೧೬ ॥ ದೂರದಲ್ಲಿದ್ದು 
ಯಮುನೆಯನ್ನು ಧ್ಯಾನಮಾಡಿದವನ ಮಾನಸಿಕ ಮತ್ತುವಾಚನಿಕ ಪಾಪಗಳು ನಾಶವಾಗುವುವು. 
ಇನ್ನುಅವಳನ್ನುಕೀರ್ತನೆ ಮಾಡಿದರೆ ಇನ್ನೂಹೆಚ್ಚಿನ ಪಾಪಗಳೂ ನಾಶವಾಗುವುವು. ಇವಳಲ್ಲಿಸ್ನಾನ 
ಮಾಡಿದವರ ಪೂರ್ವಾರ್ಜಿತ ಕರ್ಮಗಳ ಪಾಪಗಳೂ ಪರಿಹಾರವಾಗುವುವು. ॥ ೧೭ ॥ 
ನಿಯಮಬದ್ಧವಾಗಿ ಅಧ್ಯಯನ ಮಾಡಿರಲಿ ಮಾಡದಿರಲಿ, ಅವನು ಇಷ್ಟಪಟ್ಟು ಜಪಿಸುವ 
ಮಂತ್ರಗಳು ನಿಯಮದಿಂದ ಅಧ್ಯಯನ ಮಾಡಿದವನಿಂದ ಮಾಡಲ್ಪಟ್ಟಅಧ್ಯ ಯನದಷ್ಟೇ ಫಲವನ್ನು 
ತಂದುಕೊಡುವುವು. ೧೮ 1 ಇವಳ ತೀರದಲ್ಲಿಹತ್ತುಸಾವಿರ ಗಾಯಿತ್ರಿ ಜಪವನ್ನು 'ಭಕಿಯಿಂದ 
ಮಾಡಿದವನ ಬ್ರಹ್ಮಹತ್ಯಾದಿ ಪಾಪಗಳೂ ನಿವಾರಣೆಯಾಗುವುವು, ಈ ವಿಷಯದಲ್ಲಿ ) ಸಂದೇಹವು 
ಬೇಡ. ॥ ೧೯ ॥ ಕ ಬಾರಿ ಯಾರು ಯಮುನೆಯಲ್ಲಿ ಪ್ರಾತಸಂಧ್ಯೆ ಯನ್ನು ಮತ್ತುಸಾಯಂ 
ಸಂಧ್ಯೆಯನ್ನು ಆಚರಿಸುವನೋ ಅವನ ಸಂಧ್ಯಾಚರಣೆಯ ಲೋಪದೂ ಷಗಳಿಲ್ಲಾ 
ನಾಶವಾಗುವುವು ॥ ೨೦ ॥ ಯಾರು ಇಲ್ಲಿ ದೇವತೆಗಳಿಗೆ, ಪಿತೃಗಳಿಗೆ ಮತು parts 
ತರ್ಪಣವನ್ನು ಕೊಡುತಾರೋ ಅವನು ಮೂರು ಕುಲವನ್ನು (ತಂದೆ, ತಾಯಿ ಮತ್ತು ಪ ತ್ನಿ) 
ಪವಿತ್ರಗೊಳಿಸುತಾನೆ. ॥ ೨೧ ॥ ಯಾರು ಇಲ್ಲಿ ಎಳ್ಳು ಮತ್ತು ತುಪ್ಪವನ್ನು ಬೆರಸಿದ ಹವಿಸ್ಸನ್ನು 
ಗಾಯತ್ರೀ ಮಂತ್ರದಿಂದ ನೂರು ಬಾರಿ ಹೋಮ ಮಾಡುತ್ತಾರೋ ಅವರು ನೂರಾರು, 
ಸಹಸ್ರಾರು ಸಂಖ್ಯಾಕ ದಕ್ಷಿಣೆಗಳಿಂದ ಮಾಡಿದ ಯಜ್ಞಗಳ ಫಲವನ್ನು ಪಡೆಯುವನು. ॥ ೨೨ ॥ 
ಯಾರು ಪಂಚಯಜ್ಞಗಳನ್ನು ಈ ನದೀ ತೀರದಲ್ಲಿಮಾಡುವರೋ ಅವರು ಖಂಡಿತವಾಗಿಯೂ 
ಸೋಮಯಾಗದ ಫಲವನ್ನು ಪಡೆಯುತ್ತಾರೆ. ॥। ೨೩ || ಯಮುನಾತೀರದಲ್ಲಿ ಸೋಮಯಾಗವನ್ನು 
ಯಾರು ಮಾಡುವರೋ ಅವರು ಅನೇಕ ಯಜ್ಞಗಳನ್ನು ಅವಭೃತಸ್ನಾನದವರೆಗೆ ಮಾಡಿದವರೇ 
ಸರಿ. ಈ ವಿಷಯದಲ್ಲಿ ಬೇರೆ ವಿಚಾರವೇ ಬೇಡ. ॥ ೨೪ ॥ ಇನ್ನು ಯಾರು ತಮ್ಮ ಪಿತೃಗಳಿಗೆ 
ಪಿಂಡವನ್ನು ಕೊಟ್ಟು ಆ ಹಿಂಡಗಳನ್ನು ಯಮುನೆಯ ಜಲದಲ್ಲಿ ವಿಸರ್ಜಿಸುತ್ತಾರೋ ಅಂಥವರ 
ಪಿತೃಗಳು ಮಹಾಪಾಪಿಗಳಾಗಿದ್ದರೂ, ಸತ್ಯಲೋಕಕ್ಕೆ ಪ್ರಯಾಣಮಾಡುವರು. ॥ ೨೫ ॥ ಯಾರು 


ಅಧ್ಯಾಯ ೯೨ 687 


ಯಮುನೆಯಲ್ಲಿ ಸ್ನಾನ ಮಾಡಿ, ಕೇಶವನನ್ನೂ, ಈಶ್ವರನನ್ನೂ ಮತ್ತುಸೂಯ ೯ನನ್ನೂ ಭಕ್ತಿಯಿಂದ 
ಪೂಜಿಸುವರೋ ಅಂಥವರಿಗೆ ಈ ಲೋಕದಲ್ಲಾಗಲೀ, ಪರಲೋಕದಲ್ಲಾಗಲೀ ದುಃಖ 
ಎಂಬುದಿಲ್ಲ ॥೨೬ ॥ ಯಮುನಾ ತೀರದಲ್ಲಿಒಂದು ದಿವಸವಾದರೂ ಉಪವಾಸ ಮಾಡಿದವನಿಗೆ 
ಸಮಸ ಿಎಕಾದಕ್ಕಾ ದಿ ದಿನಗಳಲ್ಲಿಉಪವಾಸ ಸಮಾಡಿದ ಫಲವೂ ಮತ್ತುಸಮಸ್ತವ್ರತಾಚರಣೆಯಿಂದ 
ಬರುವ EM ಸಿಗುವುವು. ॥ ೨೭ ॥। ಯಮುನಾತೀರದಲ್ಲಿ ಎಸಗಿದ ಶುಭಾಶುಭ 
ಕರ್ಮಗಳೆಲ್ಲವೂ ಲೆಕ್ಕವಿಲ್ಲದಷ್ಟು ಬೆಳೆದು ಅವನಿಗೆ ಫಲವನ್ನು: ಸಂಪಾದಿಸಿಕೊಡುವುವು. ॥। ೨೮ ॥ 
ನಿಯಮದಿಂದರೋ ಅಥವಾ 'ನಿಯಮವಿಲ್ಲದೆಯೋ, ಯಮುನೆಯಲ್ಲಿ ಮಾಡಿದ ಕರ್ಮಗಳು 
ಒಳ್ಳೆಯ ಫಲಗಳನ್ನು ತಂದುಕೊಡುತ್ತವೆ. ।। ೨೯ ।। ಸಂಕ್ರಾಂತಿ, ಭಾನುವಾರ, ಸಪಮೀಗಳಲ್ಲಿ 
ವೈದೃತಿಯಲ್ಲಿ ವ್ಯತೀಪಾತದಲ್ಲಿ ಹಸ್ತಾ ಚಿತ್ರಾ ರೇವತೀ ಮತ್ತು ಪುನರ್ವಸು ನಕ್ಷತ್ರಗಳಲ್ಲಿ 
ಏಕಾದಶೀ, ಚತುರ್ದಶೀ, ಅಷ್ಟಮೀ, ಅಮಾವಾಸ್ಯ ಮತ್ತುಪೌರ್ಣಿಮೆಯಂದು ಯಮುನೆಯಲ್ಲಿ 
ಮಾಡಿದ ಸ್ನಾನ ದಾನಾದಿಗಳು ನೂರರಷ್ಟು ಹೆಚ್ಚಿಗೆ ಫಲಕಾರಿಯಾಗುತ್ತದೆ. ಈ ಯಮುನೆಯಲ್ಲಿ 
ಸೂರ್ಯ-ಚಂದ್ರಗ್ರಹಣಗಳಲ್ಲಿ ಸ್ನಾನ "ಮಾಡಿದರೆ ಬೇರೆ ತೀರ್ಥಗಳಲ್ಲಿ ಈ ದಿನಗಳಲ್ಲಿ 
ಮಾಡಿದ್ದರಿಂದ ಬರುವ ಫಲದ ಕೋಟಿಯಷ್ಟು ಹೆಚು ಫಲವು ಬರುವುದು. ಅದೇ ರೀತಿ ಫಲವು 
ಮನ್ವಾ ದಿಗಳಲ್ಲಿಯೂ, ಯುಗಾದಿಗಳಲ್ಲಿಯೂ ಸ್ನಾನ ಮಾಡುವುದರಿಂದ ಬರುವುದು. 
TE o- ೩೨ ॥ "ಏಕಾದಶಿಯ ದಿನ ಉಪವಾಸ ಮಾಡಿ ದ್ದಾ ದಶಿಯ ದಿನ ಶ್ರೀ ಮಹಾವಿಷ್ಣುವನ್ನು 
ಅರ್ಚನೆ ಮಾಡಿದವನಿಗೆ ವಿಷ್ಣುಲೋಕ ಪ್ರಾಪ್ತಿಯು ಅತ್ಯ ತ ಸುಲಭವು. । ೩೩ । ಇದುವರೆಗೆ. 
ಯಮುನೆಯ ದಕ್ಷಿಣತೀರದಲ್ಲಿದ್ದು ಯಮುನೆಯಲ್ಲಿ ಮಾಡಿದ ಸೇವೆಗಳ ಫಲಗಳನ್ನು 
ಹೇಳಿಯಾಯಿತು. ಇದೇ ಸೇವೆಗಳು ಯಮುನೆಯ ಉತ್ತರ ತೀರದಲ್ಲಿಮಾಡಿದರೆ ದಕ್ಷಿಣದಲ್ಲಿನ 
ಸೇವೆಯ ಫಲಗಳಿಗಿಂತ ನೂರರಷ್ಟು ಹೆಚ್ಚಿಗೆ ಫಲವು ಲಭ್ಯವಾಗುವದು. ॥ ೩೪ ॥ ಕಾಳಿಂದ 
ಪರ್ವತದಲ್ಲಿಹುಟ್ಟಿಮಥುರೆಯ ಮೂಲಕ ಮುಂದೆ ಪಶ್ಚಿಮವಾಹಿನಿಯಾಗಿ ಹರಿದು ಪ್ರಯಾಗದಲ್ಲಿ 
ಭಾಗೀರಥಿಯೊಡನೆ ಸಂಗಮ ಹೊಂದಿ ಅಲ್ಲಿಂದ ಪೂರ್ವಕ್ಕೆ ಹರಿದು ಗಂಗೋದ್ಬೇದವೆಂಬ ಮಹಾ. 
ತೀರ್ಥದ ಮೂಲಕ ಯಮುನಾಸಾಗರಸಂಗಮದವರೆಗೆ ಹರಿಯುತ್ತಿರುವ ಈ ಯಮುನೆಯು 
ತನ್ನನ್ನು ಸೇವಿಸಿದವರಿಗೆ ಈ ಸ್ಥಳಗಳಲ್ಲಿ ಉತ್ತರೋತ್ತರ ಹೆಚ್ಚು ಹೆಚ್ಚು ಫಲಗಳನ್ನು 
ಕೊಡತಕ್ಕವಳಾಗಿದ್ದಾಳೆ. ॥ ೩೫ - ೩೬ ॥ ಮಧುರೆಯಲ್ಲಿ ಹರಿಯುತ್ತಿರುವ ಈ ಯಮುನೆಯಲ್ಲಿ 
ಸ್ನಾನಮಾಡಿದವರು ಪಾಪಗಳಿಂದ ನಿವೃತ್ತರಾಗುವುದಲ್ಲದೆ ಐಶ್ವರ್ಯವಂತರೂ ಆಗುತ್ತಾರೆ; ಇದಕ್ಕೆ 
ಕಾರಣಇವಳ ಉದಕದಿಂದ ಮಧುರಾನಾಥನ ಸ್ನಾನಾದಿಗಳಾಗುವುದೇ. 11೩೭ ಕಾರ್ತೀಕ ಶುದ್ಧ 
ಬಿದಿಗೆಯ ದಿವಸ ಯಮುನೆಯಲ್ಲಿ ಸ್ನಾನ ಮಾಡಿ ಯಾರು ಯಮದೇವರನ್ನು ಪೂಜಿಸುವರೋ 
ಅವರ ಕುಲದಲ್ಲಿಯೇ ಯಾರಿಗೂ ನರಕದ ಭಯವಿರುವುದಿಲ್ಲ ಇದು ನಿಶ್ಚಿತವಾದ ಮಾತು. 
॥ ೩೮ ॥ ಈ ಯಮುನೆಯಲ್ಲಿ ಯಾವ ಪುಣ್ಯಕರ್ಮಿಯ ದೇಹತ್ಯಾಗವಾಗುವುದೋ ಅವನು 
ಸೂರ್ಯಲೋಕಕ್ಕೆ ಹೋಗಿ ಅಲ್ಲಿ ಪ್ರಕಾಶಮಾನವಾಗಿದ್ದು ಸಂತಸ ಹೊಂದುವನು. ॥ ೩೯ ॥ 
ಯೋಗ್ಯರಾದ ಭಕ್ತಜನರು ಮಧುರೆಯಲ್ಲಿ ಪ್ರಯಾಗದಲ್ಲಿ ಮತ್ತು ಸಮುದ್ರ ಸಂಗಮದಲ್ಲಿ 
ಅಸುನೀಗಿದರೆ ಅವರಿಗೆ ಮೋಕ್ಷವೇ ಸಿಗುವುದು. । ೪೦ | ಯಮುನೆಯ ಎರಡು ತೀರದ ಪ್ರತಿ 
ಅಂಗುಲವೂ ತೀರ್ಥಗಳೇ ಮತ್ತು ಪ ಪ್ರತಿ ಹಸ್ತವೂ ದೇವಮಂದಿರಗಳೇ. ಇದರ ಕ 
ದಡಗಳಲ್ಲಿಯೂಸಿದ್ದರು, ಯಷಿಗಳು ; ಮತ್ತು ಮುನಿಗಳು ಇರುತ್ತಾರೆ. 1೪೧ ಈ ರೀತಿಯಾಗಿ, ಹೇ 


688 ಪ್ರಯಾಗಮಾಹಾತ್ಮ್ಯಮ್‌ 


ಮುನೀಶ್ವರರೇ! ಯಮುನೆಯ ವೃತ್ತಾಂತವು ಹೇಳಲ್ಪಟ್ಟಿತು; ವಿಶೇಷವಾಗಿ ಹೆಚ್ಚಿಗೆ ಹೇಳಲು 
ಬ್ರಹ್ಮದೇವರಿಗೂ ಅಸಾಧ್ಯವು. ॥ ೪೨ ॥॥ ಈ ಯಮುನೆಯ ಮಹಾತ್ಮೆಯನ್ನು ಯಾರು 
ಕೇಳುತ್ತಾರೋ ಮತ್ತು ಯಾರು ಅನುವಾದ ಮಾಡುತ್ತಾರೋ ಅವರು ಎಲ್ಲ ಪಾಪಗಳನ್ನೂ 
ಕಳೆದುಕೊಂಡು ಸೂರ್ಯಲೋಕಕ್ಕೆ ಪ್ರಯಾಣ ಮಾಡುವರು. ॥೪೩ ॥ 


|| ತೊಂಬತೆರಡನೆಯ ಅಧ್ಯಾಯ ಸಮಾಪವಾಯಿತು || 


॥ ಅಥ ತ್ರಿನವತಿತಮೋತಧ್ಯಾಯಃ ॥ ೯೩॥ 


ಯಷಯ ಊಚುಃ 
ಶ್ರುತಂ ತು ಯಮುನಾಖ್ಯಾನಂ ಗಂಗಾಖ್ಯಾನಮಥೋಚ್ಯತಾಮ್‌ । 
ಸೂತ ಸರ್ವಜ್ಞ ವಕ್ತಾ ತ್ವಂ ಶ್ರೋತಾರೋ ವಯಮೇವ ತು WO 
ಶ್ರವಣಂ ಕೀರ್ತನಂ ಧ್ಯಾನಂ ಸ್ಥರಣಂ ದರ್ಶನಂ ತಥಾ । 
ಸ್ನಾನಂ ದಾನಂ ಜಪೋ ಹೋಮಸ್ಪರ್ಪಣಂ ಶ್ರಾದ್ಧಮೇವ ಚ ॥೨॥ 
ಉಪವಾಸೋ ಜಪಾರ್ಚಾ ಚ ಮರಣಂ ಚ ಮಹಾಮತೇ । 
ಸರ್ವಾಣ್ಯೇತಾನಿ ಗಂಗಾಯಾಂ ಫಲಂ ಯಚ್ಛಂತಿ ಕಿಂ ಕಿಯತ್‌ 1೩ ॥ 
ಏತತ್ಸರ್ವಂ ತದುತ್ತತ್ತಿರ್ವಣಣ್ಯತಾಂ ಪರಮಾದರಾತ್‌ । 
ಏತೇಷಾಂ ಶ್ರವಣೇಸ್ಥಾಕಂ ಪುನಃ ಪರಮಲಾಲಸಮ್‌ ॥1೪॥ 


॥ ತೊಂಬತ್ತಮೂರನೆಯ ಅಧ್ಯಾಯವು ॥ 


ಖಷಿಗಳು ಹೇಳಿದರು 

""ಹೇ, ಸೂತರೇ। ಯಮುನೆಯ ವೃತ್ತಾಂತವನ್ನು ನಾವು ಕೇಳಿಯಾಯಿತು. ಈಗ ಗಂಗೆಯ 
ವೃತ್ತಾಂತವನ್ನು ಹೇಳುವವರಾಗಿ. ತಾವು ಸರ್ವವನ್ನು ತಿಳಿದಿರುವ ವಕ್ತಾರರು. ನಾವಾದರೋ 
ಶ್ರವಣಮಾಡತಕ್ಕವರು''. ॥॥ ೧ ॥ ಮಹಾಮೆತಿಗಳಾದ ಸೂತರೇ!, ಗಂಗೆಯಲ್ಲಿ ಮಾಡಿದ 
ಶ್ರವಣವು, ಕೀರ್ತನೆಯು, ಧ್ಯಾನವು, ಸ್ಥರಣೆಯು, ದರ್ಶನವು, ಸ್ನಾನವು, ದಾನವು, ಜಪವು, 
ಹೋಮವು, ತರ್ಪಣವು, ಪಿತೃಶ್ರಾದ್ಧವು, ಉಪವಾಸವು, ಜಪವು, ಅರ್ಚನೆಯು ಮತ್ತುಅಲ್ಲಿಆದ 
ಮರಣವು, ಹೀಗೆ ಇವೆಲ್ಲವೂ ಏನೇನು ಫಲಗಳನ್ನು ಎಷ್ಟೆಷ್ಟು ಕೊಡುವುದು ಎಂಬುದನ್ನು 
ನಿರೂಪಿಸಿರಿ. 1೨-೩ ॥ ಇದರ ಉತ್ಪತ್ತಿಯನ್ನೂ ಆದರದಿಂದ ವರ್ಣಿಸಿರಿ. ಇವೆಲ್ಲವನ್ನೂ ಕೇಳಲು 
ನಮ್ಮೀ ಮನಸ್ಸು ಹಾತೊರೆಯುತ್ತಿದೆ. ॥।೪ ॥ 


ಸೂತ ಉವಾಚ 
ಸಮ್ಯಕ್‌ ಪೃಷ್ಟಂ ಮುನಿಶ್ರೇಷ್ಠಾ ಗಂಗಾಮಾಹಾತ್ಮ್ಯಮುತ್ತಮಂ । 
ಶೇಷಪ್ರೋಕಂ ಜಗತ್ತಾರಂ ಭವದ್ಭ್ಯೋ ವರ್ಣಯಾಮ್ಯಹಮ್‌ ॥೫॥ 


ಸೂತರು ಹೇಳಿದರು 

ಈ ಪ್ರಶ್ನೆಯು ನಿಮ್ಮಿಂದ ಚೆನ್ನಾಗಿ ಕೇಳಲ್ಪಟ್ಟದೆ. ಹೇ ಶೌನಕಾದಿಗಳೇ! ಗಂಗೆಯ 
ಮಹಾತ್ಮೆಯು ಅತ್ಯುತ್ತಮವಾದುದು. ಇದು ಜಗತ್ತಿನಲ್ಲೇ ಅತಿ ಮುಖ್ಯವಾದುದು. ಇದು ಶ್ರೀ 
ಶೇಷದೇವರಿಂದ ನಿರೂಪಿಸಲ್ಪಟ್ಟಿತ್ತು. ಅದನ್ನು ಅದರಂತೆಯೇ ಹೇಳುತ್ತೇನೆ ॥ ೫ ॥1 


ಶೌನಕ ಉವಾಚ 
ನದಾ ನದ್ಯಶ್ಚ ತೀರ್ಥಾನಿ ಪುಣ್ಯಾನ್ಯಾಯತನಾನಿ ಚ । 
ಗಂಗಾಬಿಂದ್ದಭಿಷೇಕಸ್ಯ ಕಲಾಂ ನಾರ್ಹಂತಿ ಷೋಡಶೀಮ್‌ 1 ೬ ॥ 
689 44 


690 


ಪ್ರಯಾಗಮಾಹಾತ್ಮ್ಯಮ್‌ 
ಗಂಗಾ ಗಂಗೇತಿ ಯೋ ಬ್ರೂಯಾದ್ಯೋಜನಾನಾಂ ಶತೈರಪಿ । 


ಮುಚ್ಛತೇ ಸರ್ವಪಾಪೇಭ್ಯಃ ಕಿಂ ತಯಾ ಸದೃಶಂ ಭವೇತ್‌ Il ೭॥ 
ಯನ್ಮ್ಯೃತಿಕಾ ಲಲಾಟೇ ವೈ ಧ್ರಿಯತೇ ಯತ್ರ ಮಾನವೈ; । 

ತತ್ತೈವ ಜಾಯತೇ ನೇತ್ರಂ ತೃತೀಯಂ ಕಿಂ ತಯಾ ಸಮಮ್‌ 1೮॥। 
ಯನೃಜ್ಜನಂ ಮಹಾಪುಣ್ಯಂ ದುರ್ಲಭಂ ತ್ರಿದಿವೌಕಸಾಮ್‌ । 
ಸಾರೂಪ್ಯದಾಯಕಂ ವಿಷ್ಣೋಃ ಕಿಮಸ್ಯಾಂ ಕಥ್ಯತೇ ಪರಮ್‌ Wen 
ಯತ್ರ ಸ್ನಾತಾಃ ಪಾಪಿನೋತಪಪಿ ಸರ್ವಪಾಪವಿಮೋಚಿತಾಃ | 
ವಿಮಾನವರಮಾರುಹ್ಯ ಪ್ರಯಾಂತಿ ಪರಮಂ ಪದಮ್‌ W ೧೦ ॥ 
ಯತ್ರ ಸ್ಥಾತ್ವಾ ಮಹಾತ್ಮಾನಃ ಪಿತ್ಳಮಾತೃಕುಲಾನಿ ಚ । 

ಸಹಸ್ರಾಣಿ ಸಮುದ್ಧೃತ್ಯ ವಿಷ್ಣುಲೋಕೇ ವ್ರಜಂತಿ ತೇ ॥ ೧೧ ॥ 
ಸ ಸ್ನಾತಃ ಸರ್ವತೀರ್ಥೇಷು ಗಂಗಾಂ ಸ್ಮರತಿ ಯೋ ನರಃ । 

ಪುಣ್ಯಕ್ಷೀತ್ರೇಷು ಸರ್ವೇಷು ಸ್ಥಿತವಾನ್ಸ ನ ಸಂಶಯಃ ॥ ೧೨ ॥ 
ಯತ್ರ ಸ್ನಾತಂ ನರಂ ದೃಷ್ಟಾ ಎಪಾಪೋತಪಪಿ ಸರ್ಗಭೂಮಿಭಾಕ್‌ I 
ಯದಂಗಸ್ಪರ್ಶಮಾತ್ರೇಣ ದೇವಾನಾಮಧಿಪೋ ಭವೇತ್‌ 1 ೧೩ ॥ 
ತುಲಸೀಮೂಲಸಂಭೂತಾ ದ್ವಿಜಪಾದಸಮುದ್ಧವಾ I 

ಗಂಗೋದ್ಭವಾ ಚ ಮೃಲ್ಲೋಕಾನ್ನಯತ್ಯಚ್ಛುತರೂಪತಾಮ್‌ 1 0೪ ॥ 
ಕದಾ ಯಾಸ್ಯಾಮ್ಯಹಂ ಗಂಗಾಂ ಕದಾ ಪಶ್ಯಾಮಿ ತಾಮಹಮ್‌ । 

ಅನುತಾಪೀ ತಯಾ ನಿತ್ಯಂ ಸ ವಿಷ್ಣುಪದಮಶ್ನುತೇ 1 ೧೫ ॥ 
ಗಂಗಾಯಾ ಮಹಿಮಾ ನೂನಂ ವಕುಂ ವರ್ಷಶತೈರಪಿ | 

ನ ಶಕ್ಯತೇ ವಿಷ್ಣುನಾಪಿ ಕಿಮನ್ಯೆ ಯರ್ಮಿತಬುದ್ದಿಭಿಃ 1 ೧೬ ॥ 
ಅಹೋ ಮೇ ಮಾಯಯಾ ಸರ್ವಂ ಜಗನ್ಮೋಹಮುಪಾಗತಮ್‌ I 
ಯತಸ್ಪೇ ನರಕಂ ಯಾಂತಿ ಗಂಗಾನಾಮ್ನಿ ಸ್ಥಿತೇ ಸತಿ I ೧೭ ॥ 
ಸಕ್ಸದಪ್ಯುಚ್ಛರೇದ್ಯಸ್ತು ಗಂಗಾಗಂಗೇತಿ ಯೋ ನರಃ । 
ಸರ್ವಪಾಪವಿನಿರ್ಮಕೋ ವಿಷ್ಣುಲೋಕೇ ಮಹೀಯತೇ I ೧೮ ॥ 
ಯೋಜನಂ ತ್ರಿತಯಂ ಯಸ್ತು ಗಂಗಾಯಾಮಿತಿ ಗಚ್ಛತಿ । 
ಸರ್ವಪಾಪವಿನಿರ್ಮುಕ್ತಃ ಸರ್ವಾನ್ಯಾಮಾನ್ಸಮಶ್ನುತೇ Il ೧೯ ॥ 
ಯಾಃ ಪುಣ್ಯಾಸಿಥಯಃ ಪೊ ಫ್ರೀಕ್ತ್ವಾ ಶಾಸ್ತ್ರೇಷು ಮುನಿಭಿರ್ದ್ವಿಜೈ: [ 

ತಾಸು ಸರ್ವಜಲಸ್ಥಾ ಸಾಭಕಾ ರ್ಯ ಪಾಲಯತೇ sಖಿಲಮ್‌ WW ೨೦ ॥ 


ಅಹೋ ಗಂಗಾ ಜಗದ್ಭಾಶ್ರೀ ಸ್ನಾನಪಾನಾದಿಭಿರ್ಜಗತ್‌ 1 
ಪುನಂತೀ ಪರಮಪಿ ಶ್ರೇಮ್ಣಾ ನ ಕಥಂ ಸೇವ್ಯತೇ ಬುಧ್ಯೆಃ ೨೧ ॥ 


ಅಧ್ಯಾಯ ೯೩ 691 
ಯಾಂ ಗಂಗಾಂ ಭಜತೇ ನಿತ್ಯಂ ಶಂಕರೋ ಲೋಕಶಂಕರಃ | 


ಸರ್ವಜ್ಯೇಷ್ಠಃ ಕಥಂ ತಸ್ಯಾ ಮಹಿಮಾ ಪರಿಕೀರ್ತೃತೇ 11 ೨೨ ॥ 
ಗಂಗಾಯಾಃ ಪರಮಂ ನಾಮ ಪಾಪಾರಣ್ಯದವಾನಲಃ | 

ಭವವ್ಯಾಧಿಹರಾ ಗಂಗಾ ತಸ್ಮಾತ್‌ ಸೇವ್ಯಾ ಪ್ರಯತ್ನತಃ ॥| ೨೩ ॥ 
ಅಹೋ ಗಂಗಾ ಮಹಾಭಾಗಾ ಸ್ಮೃತಾ ಪಾಪಪ್ರಣಾಶಿನೀ । 
ಹರಿಲೋಕಪ್ರದಾ ದೃಷ್ಟಾಪೀತಾ ಸಾರೂಪ್ಯದಾಯಿನೀ ॥1 ೨೪ ॥ 
ಗಂಗಾಜಲಕಣೇನಾಪಿ ಯಸಿಕೋ ಮನುಜೋತ್ತಮಃ । 
ಸರ್ವಪಾಪವಿನಿರ್ಮಕ್ಕ ಪ್ರಯಾತಿ ಪರಮಂ ಪದಮ್‌: 1೨೫ ॥ 


ತಪಸಾ ಬ್ರಹ್ಮಚರ್ಯೇಣ ಯಜ್ಞೈಸ್ಟ್ಯಾಗೇನ ವಾ ಪುಮಾನ್‌ । 
ತಾಂ ಗತಿಂ ನೈವ ಲಭತೇ ಗಂಗಾಂ ಸಂಸೇವ್ಯ ಯಾಂ ವ್ರಜೇತ್‌ ॥೨೬॥ 
ಸ್ನಾತಾನಾಂ ಶುಚಿಭಿಸ್ಪೋಯೈರ್ಗಂಗಾಯಾ ನಿಯತಾತ್ಮನಾಮ್‌ I 


ಶುದ್ಧಿರ್ಭವತಿ ಯಾ ಪುಂಸಾಂ ನ ಸಾ ಕ್ರತುಶತೈರಪಿ ॥ ೨೭ ॥ 
ಅಗ್ನಿಂ ಪ್ರಾಪ್ಯ ಯಥಾ ಸದ್ಯಸ್ರೂಲರಾಶಿರ್ವಿನಶ್ಶತಿ । 

ಗಂಗಾಂ ಪ್ರಾಪ್ಯ ತಥಾ ನ್ಹಣಾಂ ಪಾಪರಾಶಿರ್ವಿನಶ್ಯತಿ ॥ ೨೮ ॥ 
ಚಾಂದ್ರಾಯಣಸಹಸ್ರೈಸ್ತು ಯಶ್ಚರೇತ್ಕಾಯಶೋಧನಂ । 

ಪಿಬೇದ್ಯಥೇಷ್ಟಂ ಗಂಗಾಂಭಃ ಸಮ್‌ ಸ್ಯಾತಾಮುಭಾವಪಿ .. 1೨೯ ॥ 
ತಿಷ್ಕೇದ್ಯುಗಸಹಸ್ರಂ ತು ಪದೇನೈಕೇನ ಯಃ ಪುಮಾನ್‌ । 

ಪಿಬೇದ್ಯಥೇಷ್ನಂ ಗಂಗಾಂಭೋ ಯಃ ಸ ತಸ್ಮಾದ್ವಿ ಶಿಷ್ಯತೇ 11೩೦ ॥ 
ಲಂಬೇಧಶ್ಶಿರಶ್ಟೋರ್ದ್ವಪಾದಶ್ಚ ಬಹುವಾಸರಮ್‌ । 

ಗಂಗಾಸ್ನಾಯೀ ಚ ನಿಯತಮುಭಾವಪಿ ಸಮೌ ಮತ್‌ 1೩೧ 
ಅಶಕಾನಾಂ ದರಿದ್ರಾಣಾಂ ಬಾಲಿಶಾನಾಂ ಚ ಭೂತಲೇ | 
ಗತಿಮನ್ವೇಷಮಾಣಾನಾಂ ನಾಸ್ತಿ ಗಂಗಾಸಮಾ ಗತಿಃ ॥॥ ೩೨ ॥ 
ಶ್ರುತಾ ವಾ ಕೀರ್ತಿತಾ ಧ್ಯಾತಾ ದೃಷ್ಟಾಪೀತಾವಗಾಹಿತಾ । 

ಗಂಗಾ ತಾರಯತೇ ಪುಂಸಾಮುಭ್‌ ವಂಶ್‌ ವಿಶೇಷತಃ (1 ೩೩ ॥ 


ಜಾತೃಂದ್ಳರಿಹ ತುಲ್ಯಾಸೇ ಮೃತ್ತೆಃ ಪಂಗುಭಿರೇವ ವಾ । 

ಸಮರ್ಥಾ ಯೇ ನ ಪಶ್ಯಂತಿ ಗಂಗಾಂ ಪುಣ್ಯಜಲಾಂ ನದೀಮ್‌ 1೩೪ ॥ 
ತ್ರಿಕಾಲದರ್ಶಿಭಿರ್ನಿತ್ಯಂ ಸೇವಿತಾ ಮುನಿಪುಂಗವೈ: 1 

ದೇವೈಃ ಸೇಂದ್ಯೈಶ್ವ ವಿಬುದ್ಧಸ್ತಾಂ ಗಂಗಾಂ ಕೋ ನ ಸೇವೃತೇ I ೩೫ ॥ 
ಉತ್ಕಾಮದ್ಭಿಶ್ಚಲೈ: ಪ್ರಾಣೈಃ ಪ್ರಯತಃ ಪ್ರಾಂಜಲಿಃ ಸ್ಥಿತಃ | 

ಚಿಂತಯೇನ್ಮನಸಾ ಗಂಗಾಂ ಸೋಪಿ ಗಚ್ಛೇತ್ಚರಾಂ ಗತಿಮ್‌ 1೩೬ ॥ 


ಪ್ರಯಾಗಮಾಹಾತ್ತ್ಯಮ್‌ 
ಗಂಗಾಜಲೋರ್ಮಿನಿರ್ಧೂತಂ ತಕ್ಷರ್ಮಾಸ್ಥಿ ಶರೀರಿಣಾಮ್‌ । 


ಕೇಶಾ ನಖಾಶ್ಚ ಯೇಷಾಂತೇ ಶುದ್ಧಾ ಸ್ವರ್ಗಮುಪಾಸತೇ 1೩೭ ॥ 
ಆಕಾಶಾತ್‌ ಪರಮಾಂ ಪುಣ್ಯಾಂ ಪತಂತೀಂ ಯಾಂ ಮಹೇಶ್ವರಃ I 
ದಧಾರ ಶಿರಸಾ ದೇವೀಂ ತಾಂ ಗಂಗಾಂ ಕೋ ನ ಸೇವತೇ I ೩೮ ॥ 


ಅಂಧಾಃ ಕ್ಲೀಬಾ ಜಡಾ ವ್ಯಂಗಾಃ ಪತಿತಾ ರೋಗಿಣೋ ಂತ್ಯಜಾಃ I 
ಗಂಗಾಂ ಸಂಸೇವ್ಯ ಪುರುಷಾ ದೇವೈರ್ಗಚ್ಛಂತಿ ಸಾಮ್ಯತಾಮ್‌ ॥ ೩೯ ॥ 
ಕಾಂಕ್ಟಂತಿ ಪಿತರಸ್ಪೇಷಾಂ ಸರ್ವೇಷಾಂ ಮುನಿಪುಂಗವಾಃ | 


ಮದ್ದಂಶೇ ಕೋಪಿ ಧರ್ಮಾತ್ಮಾ ಕದಾ ಗಂಗಾಂ ಗಮಿಷ್ಯತಿ 1೪೦ ॥ 
ದೂರಸ್ನೋ ಪಿ ಯದಾ ಮರ್ತ;ಃ ಸಪಿತ್ತಂಸರ್ಪ ಯಿಪೃತಿ I 
ತದಾಸ್ಥಜ್ಯನ್ನಸಾಫಲ್ಯಂ ಸ ಧನಃ ಪುರುಷೋ ಭುವಿ won 


ಗಂಗಾದ್ದಾಥೇ ಪ್ರಯಾಗೇ ಚ ಗಂಗಾಸಾಗರಸಂಗಮೇ । 
ಸ್ಪಲತ್ರಯೇ ಮಹಾಪುಣ್ಯೋ ಮಧ್ಯೇ ಕೋಟಿಗುಣಂ ಭವೇತ್‌ ॥೪೨॥ 
ಸ್ನಾನಂ ದಾನಂ ಜಪೋ ಹೋಮಃ ಸ್ವಾದ್ಯಾಯಃ ಪಿಶತ್ಠತರ್ಪಣಮ್‌ । 


ಪೂಜನಂ ಚ ಪುರಶ್ಚರ್ಯಾ ತತ್ರ ಕೋಟಿಗುಣಂ ಭವೇತ್‌ 1 ೪೩ ॥ 
ತತ್ರಾಪ್ಯಲಭ್ಯಯೋಗೇಷು ವಾರುಣ್ಯರ್ಧ್ಯೋದಯಾದಿಷು । 

ಕ್ರಿಯತೇ ಸುಕೃತಂ ತಸ್ಯಾಂ ತತರ್ವಂ ಮೇರುತಾಂ ವ್ರಜೇತ್‌ ॥ ೪೪ ॥ 
ಗಂಗಾಯಾಃ ಪುಲಿನೇ ಯಸ್ತು ಪಿಂಡಾನ್ನಿರ್ವಪತೇ ನರಃ । 
ಗಂಗಾಜಲಸಮಾಯುಕಂ ಮುಕಾಸತಿತರೋsಖಲಾ:ಃ (1 ೪೫ ॥ 
ಗಂಗಾಯಾಂ ಯತ್ರ ಕುತ್ರಾಪಿ ಪಾ ಿಣಾಂಸ್ಕ್ಯಜತಿ ಯಃ ಪುಮಾನ್‌ । 
ಪ್ರಯಾಗೇ ತು ವಿಶೇಷೇಣ ಸ ಮುಕೋ ನಾತ್ರ ಸಂಶಯಃ 1 ೪೬॥ 
ಗಂಗಾಯಾಂ ದೀಕ್ಷಿತಾ ಯೇಚ ಸಂಸ್ಕಾರೈಶ್ಥಾಪಿ ಸಂಸ್ಕೃತಾಃ [ 

ಬ್ರಾಹ್ಮಣ್ಯಂ ದುರ್ಲಭಂ ಲೋಕೇ ತೇಷ್ಟೇವ ಪರಿಶಿಷ್ಠತೇ ॥ ೪೭ ॥ 
ಸರ್ವತ್ರೈವ ಸಮಾ ಗಂಗಾ ದೇಶಕಾಲಾದಿಭೇದತಃ । 

ಶ್ರೇಷ್ಠಾ ಶ್ರೇಷ್ಠತರಾ ಜ್ಞೇಯಾ ಫಲಾನಾಂ ತಾರತಮ್ಯತಃ ೪೮ ॥ 
ಘೋರೇ ಕಲಿಯುಗೇ ಚಾಸ್ಟಿನ್‌ ಪಾಪಿಷ್ಠಾನಾಂ ನೃಣಾಮಿದಮ್‌ I 
ಗಂಗಾಸ್ನಾನಂ ಹರೇರ್ನಾಮಕೀರ್ತನಂ ತಾರಕಂ ಮತಮ್‌ 1೪೯ ॥ 
ವೇದಶಾಸ್ತ್ರಪ್ರರಾಣಾನಿ ದೇವಾಶ್ಚ ಯಷಯಸಥಾ | 

ಪುನಃ ಪುನಃ ಸಮಾಲೋಕ್ಕ ಇದಮೇವ ರಟಂತಿ ತೇ Il ೫೦ I 


ಯಾ ಪುತಾ ತನೃಸ್ಥಸಾದ್ಭೂತಾನ್‌ ಸಗರಸ್ಯಾನಯದ್ದಿವಮ್‌ | 
ಅತೋ ಲೋಕತ್ರಯೇಪಪ್ಯಸ್ಯಾಃ ಪುಣ್ಯತ್ವಾತ್‌ ಪ್ರಥಿತಂ ಯಶಃ ॥ ೫೧ ॥ 


ಅಧ್ಯಾಯ ೯೩ 693 


ಆರಾಧ್ಯ ತಪಸೋಗ್ರೇಣ ಯಾಂ ಗಂಗಾಂ ಸ ಭಗೀರಥಃ । 

ಪೂರ್ವಜೋದ್ಧಾರಣಾರ್ಥಾಯ ಮೇರೋಃ ಶೃಂಗಾದಿಹಾನಯತ್‌॥ ೫೨ ॥ 

ಕಸಾಂ ವರ್ಣಯಿತುಂ ಶಕ್ರೋ ನಿರ್ಗುಣಾಂ ಬ್ರಹ್ಮರೂಪಿಣೀಮ್‌ । 

ತಥಾಪಿ ಭವತಾಂ ಭಕಾ ಖಿ ಮಯಾ ಪ್ರೋಕಂ ಯಥಾಮತಿ 1 ೫೩ । 
॥ ಇತಿ ತ್ರಿನವತಿತಮೋನಧ್ಯಾಯಃ ॥ 


ಶೇಷದೇವರು ಹೇಳಿದರು 

ಎಲೈ ಸನಕಾದಿಗಳೇ!, ಜಗತ್ತಿನ ಎಲ್ಲ ನದಗಳೂ ನದಿಗಳೂ, ತೀರ್ಥಗಳೂ, ಪುಣ್ಯಕರವಾದ 
ದೇವಮಂದಿರಗಳೂ ಗಂಗೆಯಲ್ಲಿಮಾಡುವ ಸ್ನಾನದ ಫಲದ ಹದಿನಾರನೇ ಒಂದು ಭಾಗದಷ್ಟೂ 
ಪುಣ್ಯದಾಯಕವಲ್ಲ ॥। ೬ || ನೂರು ಯೋಜನಗಳ ದೂರದಿಂದ "ಗಂಗಾ, ಗಂಗೇ' ಎಂದು 
ಉಚ್ಚರಿಸುವವನು ತನ್ನೆಲ್ಲಾ ಪಾಪಗಳನ್ನೂ ಕಳೆದುಕೊಳ್ಳುವನು. ಹೀಗಿರುವ ಗಂಗೆಗೆ ಯಾವುದು 
ತಾನೇಸರಿಸಮವು? ॥1೭ ॥ ಯಾರ ಮೃತ್ತಿಕೆಯು ಮನುಷ್ಯರಿಂದ ಹಣೆಯಲ್ಲಿ ಧರಿಸಲ್ಪಟ್ಟರೆ ಅವರಿಗೆ 
ಸ್ಥಲದಲ್ಲಿಯೇ ಜ್ಞಾನದೃಷ್ಟಿಯೂ ಉತ್ಪತ್ರಿಯಾಗುವುದೋ ಅಂಥಾ ಗಂಗೆಗೆ ಯಾರು ಸಮರು? 
॥ ೮ ॥॥ ಯಾವ ಗಂಗೆಯಲ್ಲಿ ಸ್ನಾನ ಮಾಡುವುದು ಮಹಾ ಪುಣ್ಯವೋ, ದೇವತೆಗಳಿಗೂ 
ದುರ್ಲಭವಾದದ್ದೋ, ವೈಕುಂಠದಲ್ಲಿಸಾರೂಪ್ಯವು ಆ ಜನ್ಮದಲ್ಲೇ ಕೊಡತಕ್ಕದ್ದೋ, ಇಂಥ ಗಂಗೆಗೆ 
ಯಾವುದು ತಾನೇ ಸಮವಾದೀತು? ॥ ೯ ॥ ಇಲ್ಲಿಸ್ನಾನ ಮಾಡಿದ ಮಹಾ ಪಾಪಿಗಳೂ ತಮ್ಮಎಲ್ಲ 
ಪಾಪಗಳಿಂದ ವಿಮೋಚಿತರಾಗಿ ವಿಮಾನವನ್ನು ಹತ್ತಿಕೊಂಡು ವೈಕುಂಠಕ್ಕೆ ತೆರಳುವರು. ॥ ೧೦ ॥1 
ಇಲ್ಲಿಸ್ನಾನಮಾಡಿದ ಮಹಾತ್ಮರು ತಮ್ಮ ತಂದೆ ಮತ್ತುತಾಯಿಯ ಸಹಸ್ರಾರು ಕುಲಗಳನ್ನು ಉದ್ಧರಿಸಿ 
ಶ್ರೀ ವಿಷ್ಣುವಿನ ಲೋಕಕ್ಕೆ ತೆರಳುವರು. ।। ೧೧ ॥। ಯಾರು ಗಂಗೆಯನ್ನು ಸ್ಥರಿಸುವರೋ ಅವರು 
ಸರ್ವತೀರ್ಥಗಳಲ್ಲಿಸ್ನಾನ ಮಾಡಿದಂತೆ. ಸರ್ವಪುಣ್ಯ ಕ್ಷೇತ್ರಗಳಲ್ಲಿವಾಸಮಾಡಿದಂತೆಯೇ ಸರಿ. 
ಇದರಲ್ಲಿ ಸಂಶಯವಿಲ್ಲ, ॥ ೧೨ ॥ ಗಂಗೆಯಲ್ಲಿ ಸ್ನಾನಮಾಡಿದವರನ್ನು ದರ್ಶನ ಮಾಡಿದ 
ಪಾಪಿಯೂ ಕೂಡ ಸ್ವರ್ಗಭೂಮಿಯಲ್ಲಿ ವಾಸಮಾಡುವವನಾಗುವನು ಮತ್ತು ಇಂತಹವನ 
ಅಂಗಸ್ಪರ್ಶ ಮಾಡಿದವರೂ ದೇವತೆಗಳಿಗೆ ರಾಜನಾದ ಇಂದ್ರನಂತಾಗುವರು. ॥ ೧೩ ॥ ತುಳಸೀ 
ಗಿಡದ ಬುಡದಲ್ಲಿರುವ, ಬ್ರಾಹ್ಮಣರ ಪಾದದಲ್ಲಿರುವ ಮತ್ತು ಗಂಗೆಯಲ್ಲಿ ಉದ್ಭವವಾಗಿರತಕ್ಕ 
ಮೃತಿಕೆಯನ್ನು ಯಾರು ಹಣೆಯ ಮೇಲೆ ಧರಿಸುವರೋ ಅವರು ವೈಕುಂಠಕ್ಕೆ ತೆರಳಿ ಅಲ್ಲಿ 
ಜ್ಞಾನಾನಂದ ಶರೀರವನ್ನು ಸಂಪಾದಿಸಿ ಜ್ಞಾನಾನಂದಸ್ವರೂಪನಾದ ಶ್ರೀ ಮಹಾವಿಷ್ಣುವಿನ 
ಸಾದೃಶ್ಯವನ್ನು ಪಡೆಯುವನು. ॥ ೧೪ ॥ ಯಾವಾಗ ನಾನು ಗಂಗೆಗೆ ಹೋಗೇನು. ಯಾವಾಗ 
ಅವಳನ್ನು ನಾನು ಕಂಡೇನು ಎಂದು ನಿತ್ಯವೂ ಹಂಬಲಿಸುವವನು ವಿಷ್ಣುಲೋಕಕ್ಕೆ ಹೋಗುವನು. 
॥ ೧೫ ॥ ನಿಶ್ಚಯವಾಗಿಯೂ ಶ್ರೀ ಮಹಾವಿಷ್ಣುವಿಗೇ ಗಂಗೆಯ ಮಹಿಮೆಯನ್ನು ನೂರು 
ವರ್ಷಗಳವರೆಗೆ ಹೇಳಿದರೂ ಸಾಧ್ಯವಾಗದು. ಹೀಗಿರಲು ಮಿತ ಬುದ್ಧಿಯುಳ್ಳ ಬೇರೆಯವರ 
ಪಾಡೇನು? (ಈ ಶ್ಲೋಕದ ಅಭಿಪ್ರಾಯವು ಗಂಗೆಯ ಮಹಿಮೆಯ ಅತಿಶಯವನ್ನು ಒತ್ತಿ 
ಹೇಳುವುದಕ್ಕಾಗಿಯೇ ಹೊರತು ಶ್ರೀ ಮಹಾವಿಷ್ಣುವಿನ ಅಸಾಮರ್ಥ್ಯತೆಯನ್ನು ಎತ್ತಿ ತೋರಿಸು 
ವುದಕ್ಕಲ್ಲ ಎಂದು ತಿಳಿಯಬೇಕು). ॥। ೧೬ ॥। ಗಂಗೆಯ ಹೆಸರಿರುತ್ತಿರಲಾಗಿ ಅದನ್ನು ಉಚ್ಚರಿಸದ 
ಜನರು ನರಕಕ್ಕೆ ಹೋಗುತ್ತಿದ್ದಾರೆಂದರೆ ಇದು ಶ್ರೀ ವಿಷ್ಣುವಿನ ಮಾಯೆಯೇ ಸರಿ. ॥ ೧೭ ॥ 


694 ಪ್ರಯಾಗಮಾಹಾತ್ಮ್ಯಮ್‌ 


ಏಕೆಂದರೆ ಯಾವಾಗಲೋ ಒಂದು ಬಾರಿ "ಗಂಗಾ, ಗಂಗಾ' ಎಂದು ಉಚ್ಚರಿಸಿದ ಮನುಷ್ಯನು 
ಸಕಲ ಪಾಪಗಳಿಂದ ನಿವೃತ್ತನಾಗಿ ವಿಷ್ಣುವಿನ ಲೋಕಕ್ಕೆ ಹೋಗಿ ಅಲ್ಲಿ ವಿರಾಜಮಾನನಾಗುವನು. 
॥ ೧೮ ॥ ಯಾವ ಗಂಗೆಯ ಸುತ್ತಲೂ ಇರುವ ಮೂರು ಯೋಜನ ಮಿತಿಯೊಳಗೆ ಬಂದವನು 
ಕೂಡ ಎಲ್ಲ ಪಾಪಗಳನ್ನು ಕಳೆದುಕೊಂಡು ತನ್ನೆಲ್ಲಾ ಅಭೀಷ್ಟಗಳನ್ನೂ ಹೊಂದುವನು. ॥ ೧೯ ॥ 
ಪುಣ್ಯತೀರ್ಥಗಳೆಂದು ಶಾಸ್ತ್ರಗಳಲ್ಲಿ ಮುನಿಗಳಿಂದಲೂ ಮತ್ತು ದ್ವಿಜರಿಂದಲೂ ಯಾವುದು 
ಹೇಳಲ್ಪಟ್ಟಿವೆಯೋ ಆ ಸರ್ವತೀರ್ಥಗಳಲ್ಲಿ ಸಾನ್ನಿಧ್ಯವಿರುವ ಗಂಗೆಯು ದೃಢವಾದ ಭಕ್ತಿಯಿಂದ 
ತನ್ನನ್ನೂ ಭಗವಂತನನ್ನೂ ಸೇವಿಸುವವರನ್ನು ಅತಿ ಸ್ನೇಹದಿಂದ ಕಾಪಾಡುವಳು. ॥। ೨೦ ॥ ಈ 
ರೀತಿಯಾಗಿ ಜಗತ್ತನ್ನೇ ಧಾರಣೆಮಾಡಿರುವ ಗಂಗೆಯು ತನ್ನಲ್ಲಿ; ಸ್ನಾನ, ಪಾನ ಮಾಡುವವರನ್ನು ಅತಿ 
ಪ್ರೀತಿಯಿಂದ ಪವಿತ್ರಗೊಳಿಸುತ್ತಾಳೆ. ಇಂತಹವಳನ್ನು ಜ್ಞಾನಿಗಳು ಹೇಗೆ ತಾನೇ ಸೇವಿಸದೆ 
ಇರುವರು? ॥ ೨೧ ॥ ಯಾರನ್ನು ಲೋಕಕ್ಕೇ ಮಂಗಳವನ್ನುಂಟುಮಾಡುವ, ಎಲ್ಲರಿಗೂ 
ಜ್ಯೇಷ್ಠನಾಗಿರುವ ಮಹಾರುದ್ರದೇವರೇ ತನ್ನ ಶಿರಸಿನಲ್ಲಿ ಇಟ್ಟುಕೊಂಡು ಸೇವಿಸುತ್ತಿದ್ದಾರೋ 
ಅಂತಹ ಗಂಗೆಯ ಮಹಿಮೆಯು ಯಾರಿಂದ ತಾನೇ ಕೊಂಡಾಡಲ್ಪಡುವುದಿಲ್ಲ? ॥1೨೨ | ಗಂಗೆಯ 
ಹೆಸರು ಸರ್ವೋತಮವು ಮತ್ತು ಪಾಪವೆಂಬ ಅರಣ್ಯಕ್ಕೆ ಕಾಡುಕಿಚ್ಚಿನಂತಿರತಕ್ಕದ್ದು. ಗಂಗೆಯು 
ಸಂಸಾರವೆಂಬ ವ್ಯಾಧಿಗೆ ಔಷಧಿಯಂತಿರತಕ್ಕವಳು. ಆದ್ದರಿಂದ ಈ ಗಂಗೆಯನ್ನು 
ಪ್ರಯತ್ನಪಟ್ಟಾದರೂ ಸ್ಫರಿಸಬೇಕು. || ೨೩ ॥ ಆಶ್ಚರ್ಯವು! ಗಂಗೆಯು ಮಹಾನುಭಾವಳು, 
ಸ್ಫರಿಸಿದವರ ಪಾಪಪರಿಹಾರಕಳು. ಅವಳ ದರ್ಶನ ಮಾಡಿದವರಿಗೆ ಶ್ರೀಹರಿಯ ಲೋಕಗಳಾದ 
ವೈಕುಂಠಾದಿಗಳನ್ನು ಕೊಡಿಸತಕ್ಕವಳು. ತನ್ನ ಜಲವನ್ನು ಪಾನಮಾಡಿದವರಿಗೆ ಮುಕ್ತಿಯಲ್ಲಿ 
"ಸಾರೂಪ್ಯ 'ವೆಂಬ ಸ್ಥಾನವನ್ನು ದೊರಕಿಸುವಳು. 11೨೪ ॥॥ ಯಾರು ಗಂಗೆಯ ನೀರಿನ ಹನಿಗಳಿಂದ 
ತೊಯ್ದುಹೋಗುವರೋ ಅವರು ಸಕಲಪಾಪಗಳನ್ನುಕಳೆದುಕೊಂಡು ವೈಕುಂಠಕ್ಕೆ ಹೋಗುವರು. 
॥ ೨೫ ॥। ಮನುಷ್ಯನು, ತಪಸ್ಸು ಬ್ರಹ್ಮಚರ್ಯ ಯಜ್ಞಮತ್ತು ತ್ಯಾಗಗಳಿಂದ ಹೊಂದಲಾರದ 
ಸದ್ಗತಿಯು ಕೇವಲ ಗಂಗೆಯ ಸೇವನೆಯಿಂದ ಪ್ರಾಪ್ತವಾಗುವುದು. ॥೨೬ ॥। ಗಂಗೆಯಲ್ಲಿಯೇ ನೆಟ್ಟ 
ಮನಸ್ಸಿನಿಂದ ಗಂಗಾನದಿಯ ಸ್ವಚ್ಛ ಜಲದಲ್ಲಿ ಸ್ನಾನದಿಂದ ಮನುಷ್ಯನು ಪವಿತ್ರವಾಗುವಷ್ಟು 
ನೂರಾರು ಯಜ್ಞಗಳ ಆಚರಣೆಯಿಂದಲೂ ಆಗುವುದಿಲ್ಲ. ॥ ೨೭ ॥ ಅಗ್ನಿಯ ಸ್ಪರ್ಶದಿಂದ 
ಹತ್ತಿಯು ತಕ್ಷಣವೇ ಸುಟ್ಟುಹೋಗುವಂತೆ ಗಂಗೆಯನ್ನುಸೇವಿಸಿದ ನರನ ಪಾಪರಾಶಿಗಳು ತಕ್ಷಣವೇ 
ಭಸ್ಮೀಭೂತವಾಗುವುವು. u ೨೮ ॥ ದೇಹಶುದ್ಧಿಗಾಗಿ ಚಾಂದ್ರಾಯಣ ಸಹಸ್ರಗಳ 
ಆಚರಣೆಯಿಂದಾಗುವ ಪರಿಣಾಮವೂ ಯಥೇಷ್ಟ ಗಂಗಾಜಲಪಾನದ ಪರಿಣಾಮವೂ ಒಂದೇ 
ಆಗಿದೆ. ॥ ೨೯ ॥। ಸಹಸ್ರಾರು ಯುಗಗಳವರೆಗೆ ಒಂದೇ ಪಾದದ ಮೇಲೆ ನಿಂತು ಮಾಡುವ 
ತಪಸಿಗಿಂದಲೂ ಅಧಿಕವಾದ ಪುಣ್ಯವು ಯಥೇಷ್ಟವಾಗಿ ಗಂಗಾಜಲವನ್ನುಪಾನಮಾಡುವುದರಿಂದ 
ಲಭ್ಯವಾಗುವುದು. ॥೩೦ ॥ ಬಹಳ ದಿವಸಗಳವರೆಗೆ ಶಿರಸ್ಸನ್ನು ಕೆಳಗೆ ಇಟ್ಟುಕಾಲುಗಳನ್ನು ಮೇಲೆ 
ಮಾಡಿ ನಿಂತಿರುವುದರಿಂದ ಬರುವ ಪುಣ್ಯವೂ ನಿಯಮದಿಂದ ಗಂಗೆಯಲ್ಲಿಮಾಡುವ ಸ್ನಾನದಿಂದ 
ಬರುವ ಪುಣ್ಯವೂ ಒಂದೇ ಸಮವಾದುದು. ॥ ೩೧ ॥ ಈ ಭೂಲೋಕದಲ್ಲಿ ಸದ್ಗತಿಯನ್ನು 
ಹುಡುಕುತ್ತಿರುವ ಅಶಕ್ತರು, ದರಿದ್ರರು ಮತ್ತುಮೂರ್ಯರು ಇವರುಗಳಿಗೆ ಗಂಗೆಯ ಸೇವನೆಗೆ 
ಸಮನಾದುದು ಬೇರೊಂದಿಲ್ಲ, ॥ ೩೨ ॥ ಗಂಗೆಯ ಮಹಿಮೆಯ ಶ್ರವಣ, ಕೀರ್ತನೆ, ಧ್ಯಾನ, 
ದರ್ಶನ, ಗಂಗೆಯ ಪಾನ, ಗಂಗೆಯಲ್ಲಿ ಸ್ನಾನ ಇವುಗಳು ಮನುಷ್ಯನ ತಂದೆ ಮತ್ತುತಾಯಿಯರ 


ಅಧ್ಯಾಯ ೯೩ 695 


ವಂಶಗಳಿರಡನೂ ವಿಶೇಷವಾಗಿ ಉದ್ದಾರಮಾಡುತವೆ. ।। ೩೩ 1 ಸಾಮರ್ಥ್ಯವಿದ್ದೂ ಯಾರು 
ಪುಣ್ಯಜಲದಿಂದ ತುಂಬಿರುವ ಗಂಗೆಯ ದರ್ಶನ ಮಾಡುವುದಿಲ್ಲವೋ ಅವನು ಹುಟ್ಟು 
ಕುರುಡನಿಗೂ, ಮೃತನಾದವನಿಗೂ ಮತ್ತು ಹೆಳವನಿಗೂ ಸಮ. 11೩೪ ॥ ಯಾರು ಮೂರು ಕಾಲ 
ಗಳಲ್ಲಿಯೂ ಮುನಿಶ್ರೇಷ್ಠರಿಂದಲೂ ಮತ್ತುಇಂದ್ರಾದಿದೇವತೆಗಳಿಂದಲೂ ಸೇವಿಸಲ್ಲಡುತಾಳೋ 
ಅಂತಹ ಗಂಗೆಯನ್ನು ಯಾರು ತಾನೇ ಸೇವಿಸದಿರುವರು? ॥ ೩೫ ॥ ಯಾವನಿಗೆ ಪ್ರಾಣವು 
ಹೋಗುತ್ತಿದ್ದರೂ ಪ ಶ್ರಯತ್ನಪಟ್ಟು ಕೈಮುಗಿದು ನಿಂತು ಗಂಗೆಯನ್ನು ಮನಸ್ಸಿನಲ್ಲಿ ಧ್ಯಾನಿಸುವನೋ 
ಅವನು ಉತ್ತಮ ಗತಿಯನ್ನುಹೊಂದುವನು. ॥1೩೬ ।। ಗಂಗೆಯ ತರಂಗಗಳಿಂದ ಯಾರ ಚರ್ಮ, 
ಮೂಳೆಗಳು, ಕೂದಲುಗಳು ಮತ್ತು ಉಗುರುಗಳಾದರೂ ತೋಯಿಸಲ್ಪಡುವುವೋ ಅವರು 
ಶುದ್ಧರಾಗಿ ಪರಲೋಕವನ್ನು ಹೊಂದುವರು. 11 ೩೭ ॥। ಆಕಾಶದಿಂದ ಧುಮ್ಮಿಕ್ಕುತ್ತಿರುವ ಪರಮ 
ಪುಣ್ಯಕರವಾದ ಗಂಗಾದೇವಿಯನ್ನು ಯಾವ ಮಹೇಶ್ವರನು ತನ್ನಶಿರದಲ್ಲಿಧಾರಣೆ ಮಾಡಿದ್ದಾನೋ 
ಅಂತಹ ಗಂಗೆಯನ್ನು ಯಾರು ತಾನೇ ಸೇವಿಸುವುದಿಲ್ಲ? ॥ ೩೮ ।। ಕುರುಡರು, ಅತ್ಯಂತ 
ದುರ್ಬಲರು, ದಡ್ಡರು, ಊನವಾದ ಅಂಗಾಂಗವುಳ್ಳವರೂ, ಪತಿತರೂ, ರೋಗಿಗಳು ಮತ್ತು 
ಅಂತ್ಯಜರೂ ಗಂಗೆಯನ್ನು ಸೇವಿಸಿದರೆ ಅವರು ದೇವತೆಗಳಿಗೆ ಸರಿಸಮನಾಗುತಾರೆ. 1೩೯ ॥1 ಎಲ್ಫೆ 
ಮುನಿಶ್ರೇಷ್ಠರೇ! ಎಲ್ಲರ ಪಿತೃಗಳೂ ""ನಮ್ಮ ವಂಶದಲ್ಲಿಯಾರಾದರೂ ಯಾವಾಗಾದರೂಗಂಗೆಗೆ 
ಹೋಗುವನಾ?'' ಎಂದು ಅಪೇಕ್ಷಿಸುತ್ತಿರುತ್ತಾರೆ. ॥। ೪೦ ॥1. ಗಂಗೆಯಿಂದ ಬಹುದೂರದಲ್ಲಿದ್ದರೂ 
ನಮ್ಮ ವಂಶದ ಯಾವನಾದರೂ, ಗಂಗೆಯ ಜಲದಿಂದ ನಮಗೆ ತರ್ಪಣವನ್ನು ಕೊಡುವನೇ? 
ಅಂಥವನು ಇದ್ದರೆ ಅವನೇ ಧನ್ಯನು, ಪುಣ್ಯವಂತನು. ಅವನ ಜೀವನವು ಸಫಲವಾಯಿತು ಎಂದು 
ಬಯಸುವರು. ಹರಿದ್ವಾರ; ಪ್ರಯಾಗ ಮತ್ತು ಗಂಗಾ ಸಂಗಮ ಈ ಮೂರು ಸ್ಥಳಗಳೂ ಬಹು 
ಪುಣ್ಯಕರವಾದುವು. ಇವುಗಳ ಮಧ್ಯ ಇರುವ ಸ್ಥಳಗಳು ಕೋಟಿಯಷ್ಟುಹೆಚ್ಚಿಗೆ ಪುಣ್ಯಕರವಾದುವು. 
೪೧-೪೨ ॥ ಇವುಗಳಲ್ಲಿಮಾಡಿದ ಸ್ನಾನ, ದಾನ, ಜಪ, ಹೋಮ, ಅಧ್ಯಯನ, ಪಿತೃತರ್ಪಣ, 
ಪೂಜಾದಿಗಳು ಮತ್ತುಪುರಶ್ಚರಣ ಮುಂತಾದುವು ಕೋಟಿಯಷ್ಟುಹೆಚ್ಚುಪುಣ್ಯಪ್ರದಗಳು. ೪೩ ॥ 
ಅದರೊಳಗೂ ಅಪರೂಪವಾಗಿ ಬರತಕ್ಕ ವಾರುಣೀ ಮತ್ತು ಅರ್ಧೋದಯಾದಿ ಯೋಗಗಳಲ್ಲಿ 
ಗಂಗಾತೀರದಲ್ಲಿ ಮಾಡಿದ ಸ್ವಲ್ಪ ಪುಣ್ಯಕಾರ್ಯವೂ ಮೇರುಪರ್ವತದಷ್ಟು ಪುಣ್ಯವನ್ನು 
ತಂದುಕೊಡುವುದು. 1೪೪ ॥| ಗಂಗೆಯ ತೀರದಲ್ಲಿಯಾರು ಪಿತೃಗಳಿಗೆ ಗಂಗಾ ಜಲಸಮೇತವಾದ 
ಪಿಂಡವನ್ನು ಪ್ರದಾನ ಮಾಡುವರೋ ಮತ್ತು ಅರ್ಫ್ಯಗಳನ್ನು ಗಂಗೆಯ ಜಲದಲ್ಲಿ 
ವಿಸರ್ಜಸುವರೋ ಅವರ ಎಲ್ಲ ಪಿತ್ಫಗಳೂ ಮುಕರಾಗುತಾರೆ. ॥ ೪೫ ॥ ಗಂಗೆಯಲ್ಲಿ 
ಎಲ್ಲಾದರಾಗಲೀ, ಅದರಲ್ಲೂ ಪ್ರಯಾಗ ಕ್ಷೇತ್ರದಲ್ಲಿಯಾದರೂ ಪ್ರಾಣವನ್ನು ತ್ಯಾಗಮಾಡಿದರೆ 
ಅವರಿಗೆ ಮುಕ್ತಿಯು ಖಂಡಿತವಾಗಿ ಸಿದ್ಧವಾಗುವುದು. 1೪೬ 1 ಗಂಗೆಯಲ್ಲಿಯಾರು ದೀಕ್ಷೆಯನ್ನು 
ಹೊಂದುತಾರೋ, ಸಂಸ್ಕಾ ರಗಳಿಂದ" ಸಂಸ್ಕ ಕತರಾಗುತ್ತಾರೋ, ಅಂಥವರಿಗೆ ಲೋಕದಲ್ಲೇ 
ಸಿಗಲಾರದಬಾ ್ರಹ್ಮಣ್ಯವು ಇರುವುದು. 1೪೭ । ಯು. ಎಲ್ಲೆಡೆಯೂ ಒಂದೇ ಸಮಳು. ಆದರೆ 
ದೇಶಕಾಲಗಳ ಭೇದದಿಂದ ಇ ಫಲಗಳ ವ್ಯತ್ಯಾಸದಿಂದ ಶೆ ್ರೀಷ್ಠತರಳು ಮತ್ತು ಶೆ ಶ್ರೇಷ್ಠತಮಳು ಎಂದು 
ತಿಳಿಯಬೇಕು. ॥ ೪೮ ॥ ಭಯಂಕರವಾದ ಈ ಕಲಿಯುಗದಲ್ಲಿ ಪ ಿ ಪಾಪಿಷ್ಠರಾದ ಮನುಷ್ಯರಿಗೆ 
ಗಂಗಾಸ್ನಾನವು ಮತ್ತು ಹರಿನಾಮ ಸಂಕೀರ್ತನೆಯು ಸ ಸಂಸಾರ ಸಮುದ್ರದಿಂದ ದಾಟಿಸತಕ್ಕವು. 
11೪೯ ॥ ವೇದಗಳು, ಶಾಸ್ತ್ರಗಳು ಮತ್ತುಪುರಾಣಗಳು ಹಾಗೂ ದೇವತೆಗಳು: ಮತ್ತುಖಷಿಗಳು ಪುನಃ 


696 ಪ್ರಯಾಗಮಾಹಾತ್ಮ್ಯಮ್‌ 


ಪುನಃ ವಿಚಾರಮಾಡಿ ಇದನ್ನೇ ಹೇಳುತ್ತಾರೆ. ॥ ೫೦ ॥। ತಮ್ಮಪಾಪಾಗ್ನಿಯಿಂದಲೂ ಮತ್ತುಕಪಿಲನ 
ನೇತ್ರಾಗ್ನಿಯಿಂದಲೂ ಭಸ್ಥೀಭೂತರಾಗಿದ್ದ ಸಗರನ ಮಕ್ಕಳು ಯಾವ ಗಂಗೆಯ ಸ್ಪರ್ಶದಿಂದ 
ಸ್ವರ್ಗವನ್ನು ಹೊಕ್ಕರೋ ಅಂತಹ ಗಂಗೆಯು ತನ್ನ ಪುಣ್ಯಪ್ರದಾಯಕತ್ವದಿಂದಲೇ 
ಪ್ರಸಿದ್ಧಳಾಗಿದ್ದಾಳಿ. ॥ ೫೧ ॥ ಉಗ್ರವಾದ ತಪಸ್ತುಮಾಡಿ ತನ್ನ ಪೂರ್ವೀಕರ ಉದ್ದಾರಕ್ಕಾಗಿ 
ಮೇರುವಿನ ಶಿಖರದಿಂದ ಭಗೀರಥನು ಈ ಭೂಮಿಗೆ ಯಾರನ್ನುತಂದನೋ ಅಂತಹ ಗಂಗೆಯನ್ನು 
ಯಾರು ತಾನೇ ವರ್ಣಿಸಿಯಾರು? ಆ ಗಂಗೆಯು ಸತ್ವರಜಸ್ತಮೋಮಯವಾದ ಪ್ರಾಕೃತ 
ಗುಣಗಳಿಂದ ವರ್ಜಿತವಾದ ಸಾಕ್ಟಾತ್‌ ಬ್ರಹ್ಮಸ್ವರೂಪವೇ(ಎಂದರೆ, ಪರಬ್ರಹ್ಮನ ವಿಶೇಷ 
ಸನ್ನಿಧಾನಕ್ಕೆ ಪಾತ್ರಳು) ಹೀಗಿದ್ದರೂ ನಿಮ್ಮಲ್ಲಿನ ಸ್ನೇಹದಿಂದ ನಾನು ಇದನ್ನು ವರ್ಣಿಸುವ ಪ್ರಯತ್ನ 
ಮಾಡಿದ್ದೇನೆ. ।। ೫೨-೫೩ ॥ 


|| ತೊಂಬತ್ತಮೂರನೆಯ ಅಧ್ಯಾಯ ಸಮಾಪವಾಯಿತು I 


॥ ಅಥ ಚತುರ್ನವತಿತಮೋನಧ್ಯಾಯಃ 11 EY 


ಯಹಷಯ ಊಚುಃ: 
ಶೇಷರಾಜ ತ್ಹಯೋಕ್ರೋಸ್‌ೌ ಗಂಗಾಯಾ ಮಹಿಮಾದ್ಭುತಃ | 
ಶ್ರುತ್ವಾ ಯನ್ನಿರ್ವತಾನ್ಯದ್ಯ ಸಮಸ್ತಾನೀಂದ್ರಿಯಾಣಿ ನಃ HO 
ಅಥೈೆಕಃ ಸಂಶಯೋ ಜಾತಃ ಕಥಂ ಗಂಗಾ ಸುಮೇರುಣಾ । 
ಭಗೀರಥೇನ ಚಾನೀತಾ ವಿಸರಾತ್ರದ್ವದಸ್ವ ನಃ 1 ೨ ॥ 


| ತೊಂಭತ್ತನಾಲ್ಕನೆಯ ಅಧ್ಯಾಯವು ॥ 


ಸನಕಾದಿಗಳು ಹೇಳಿದರು 

ಹೇ ಶೇಷನಾಮಕ ರಾಜರೇ!, ನಿಮ್ಮಿಂದ ಹೇಳಲ್ಪಟ್ಟ ಈ ಗಂಗೆಯ ಮಾಹಾತ್ಮ್ಯೆಯು 
ಅದ್ಭುತವಾದುದು. ಇದನ್ನು ಶ್ರವಣಮಾಡಿ ನಮ್ಮ ಸಮಸ್ತ ಇಂದ್ರಿಯಗಳೂ ಆನಂದ ಹೊಂದಿವೆ. 
॥ ೧ ॥ ಸುಮೇರು ಪರ್ವತದಿಂದ ಗಂಗೆಯು ಹೇಗೆ ಭಗೀರಥನಿಂದ ತರಲ್ಪಟ್ಟಳು? ಈ ಒಂದು 
ಎಷಯವು ನಮ್ಮನ್ನು ಸಂದೇಹದಲ್ಲಿಹಾಕಿದೆ. ಆದ್ದರಿಂದ ಇದನ್ನುವಿಸ್ತಾರವಾಗಿ ಹೇಳಿರಿ. ॥1೨ ॥1 


ಶೇಷ ಉವಾಚ 
ಶೃಣುದ್ದಂ ಬ್ರಹ್ಮತನಯಾ ಗಂಗೋತ್ಪತ್ತಿಮಿಹಾಗಮಮ್‌ । 
ವರ್ಣಯಾಮಿ ವಿಶೇಷೇಣ ಸೇತಿಹಾಸಂ ಯಥಾಶ್ರುತಮ್‌ Wa nH 
ಆಸಿದ್ರವಿಕುಲೇ ರಾಜಾ ಸಗರಃ ಸತ್ಯಸಜ್ಗರಃ । 
ತತ್ಛತ್ನಾ ್ಯಿವಾಸತುರ್ದಿವ್ಯೇ ಕೇಶಿನೀ ಸುಮತಿಸಥಾ 11೪1 
ಕೇಶಿನ್ಯಾಸನಯೋ ಜಜ್ಞೇ 5ಸಮಂಜಾ ಇತಿ ವಿಶ್ರುತಃ | 
ಪುತ್ರಾಃ ಷಷ್ಠಿಸಹಸ್ರಾಣಿ ಸುಮತೇಸ್ಪಾಗರಾಭವನ್‌ ೫ ॥ 
ಅಂಶುಮಾನ್ನಾಮಪುತ್ತೊ ಶ್ರೀಭೂ $ತ್‌ಗುಣವಾನಸಮಂಜಸಃ । 
ಸಗರಸ್ತು ತದಾರಾಜ್ಯಂ ಧರ್ಮೇಣ ಪ್ರಶಶಾಸ ಹ ॥ ೬ ॥ 
ಸಗರ: ಸಾಗರಾಂತಾಯಾ ಭುವೋ ರಾಜ್ಯಮಕಂಟಕಂ | 
ಕುರ್ವನ್‌ ವಿಚಾರಯಾಮಾಸ ಸಹಿತಂ ಮುನಿಭಿಸಹ 1 ೭ ॥ 
ತೇಪ್ಯೂಚುರಶ್ಚಮೇಧೇನ ಯಜಸ್ವ ಪುರುಷಂ ಪರಂ । 
ಇದಮೇವ ಪರಂ ಜ್ಞೇಯಂ ಕೃಚ್ಛ _ಲಬ್ಧಶ್ರಿಯಃ ಫಲಮ್‌ 1೮ ॥ 

. ಇತಿ ತದ್ವಚನಂ ಶ್ರುತ್ವಾ ಯಜ್ಞಾರಂಭಮಚೀಕ್ಲ್ಸೃಪತ್‌ । 

ಪ್ರಾಕನಂ ಚಾಶ್ರಮುಕ್ಷೇರ್ಯತತೃತ್ಯಂ ಸಮುಪಾದಯತ್‌ | ೯॥ 


ಅಥಾಶ್ಚಂ ಯಜ್ಞಿಯಂ ದಿವ್ಯಂ ಸರ್ವಲಕ್ಷಣಸಂಯುತಮ್‌ । 
ಮೋಚಯಾಮಾಸ ವಿಧಿವದೇಕರಾಡ್ಟಹುನಂದನಃ 1 ೧೦ ॥ 


ಜರ್‌ ವಾಚ 


698 


ಪ್ರಯಾಗಮಾಹಾತ್ಮ್ಯಮ್‌ 
ಅಶ್ವಸ್ಯಾನುಚರಃ ಪೌತ್ರೊ ದೃಢಧನ್ವಾ ಮಹಾಬಲ: । 
ಅಂಶುಮಾನಭವದ್ವೀರಸ್ತಮರ್ಥಸಗರಾಜ್ಞಯಾ 
ಭ್ರಮಮಾಣಮಥಾಶ ತಂ ಪುರುರೂಪಃ ಪುರಂದರಃ । 
ಹೃತ್ವಾಶ್ವಂ ವಿವರೇ ಗತ್ವಾ ಕಪಿಲಸ್ಯ ಬಬಂಧ ಹ 
ಹೃತೇ $ಶ್ಚೇ ಯಜ್ಞಿಯೇ ತತ್ರ ಕೇನಾಪಿ ಧರಣೀತಲಾತ್‌ । 
ಯಾಜಕಾಃ ಸಮುಪಾಗಮ್ಯ ಯಜಮಾನಮಥಾಬ್ರುವನ್‌ 
ಕೇನಾಪಿ ಪುರುರೂಪೇಣ ಹೃತೋಶಶ್ಚಸವ ಯಜ್ಞಿಯಃ । 
ಹತ್ವಾ ತಮಶ್ಚಹಂತಾರಂ ತಮಶ್ಚಂ ಶೀಘ್ರಮಾನಯ 
ಯಜ್ಞಚ್ಛಿದ್ರಂ ಮಹಾನಿಷ್ಟಂ ಸರ್ವೇಷಾಮಹಿತಾಯ ನಃ । 
ತತ್ತಥಾ ಕ್ರಿಯತಾಂ ರಾಜನ್‌ ಯಥಾಜಚ್ಛಿದ್ರಃ ಕ್ರತುರ್ಭವೇತ್‌ 
ಇತಿ ತೇಷಾಂ ವಚಃ ಶ್ರುತ್ವಾ ತಸ್ನಿನದಸಿ ಪಾರ್ಥಿವಃ | 
ಷಷ್ಠಿಪುತ್ರಸಹಸ್ರಾಣಿ ಸಮಾಹೂಯೇದಮಬ್ರವೀತ್‌ 


ಶೃಣುದ್ದಂ ಪುತ್ರಕಾ ವಾಕ್ಯಂ ಯಜ್ಞಿಯೋತಶ್ಟೋ ಹೃತೋ ಮಮ । 


ಕೇನ ವಾ ಕುತ್ರ ವಾ ಸೋಪಸ್ತಿ ತಮಾನಯತ ಸತ್ವರಮ್‌ 
ಓಂ ಇತ್ಯುಕ್ತ್ಯಾಥ ತೇ ಸರ್ವೇ ಪ್ರಸ್ಥಿಶಾಶ್ವಸ್ತ್ರಸಾಣಯಃ | 
ದಶದಿಕ್ಚ್ವಪ್ಯದೃಷ್ಟಾ «ತೆಂ ವಿಷಣ್ಣ ಪುನರಾಗಮನ್‌ 
ರಾಜನಿರ್ಬಂಧಮಾಲಕ್ಷ್ಯ ಪುನಃ ಸರ್ವೇ ಪ್ರತಸ್ಥಿರೇ I 
ಅವನಿಂ ಖನಯಾಮಾಸುರ್ಯಜ್ಞಿಯಾಶ್ವದಿದ್ದಕ್ರಯಾ 
ಪ್ರಾಗುದೀಚ್ಯಾಮಥೋ ಕೇಚಿತ್ಲಿಲಮುತ್ತೀರ್ಣಮೃತಿಕಮ್‌ । 
ದೃಷ್ಟ್ವಾ ಪ್ರವಿವಿಷುಸಸ್ಸಿನ್‌ ಸರ್ವೇ ಸಗರನಂದನಾಃ 

ತತ್ರ ತೇ ದದ್ಭಶುಸ್ಪರ್ವೇ ಕಪಿಲಾಖ್ಯಂ ಮಹಾಮುನಿಮ್‌ । 
ಧ್ಯಾನನಿಷ್ಠಂ ಜಡೀಭೂತಂ ತತ್ತೈವಾಶ್ಚಂ ಚ ಯಜ್ಞಿಯಮ್‌ 
ಪ್ರಮತ್ತಾ ಪಾಪನಿರತಾಸ್ತೇ ಸರ್ವೇಪ್ಯವಿವೇಕಿನಃ | 
ಸಮೀಪಂ ಸಹಸಾಭ್ಯೇತ್ಯ ತಂ ಮುನಿಂ ಬದ್ದುಮುದ್ಯತಾಃ 
ಹನ್ಯತಾಂ ಹನ್ಯತಾಮೇಷ ಬಧ್ಯತಾಂ ಬಧ್ಯತಾಮಯಮ್‌ । 
ಗೃಹ್ಯತಾಂ ಗೃಹ್ಯತಾಮಾಶು ಇತ್ಯೂಚುಶ್ಚ ಪರಸ್ಪರಮ್‌ 
ಹೃತಾಶ್ವನ್ಲಾಧುಭಾವೇನ ಬಕಧ್ಯಾನಪರಾಯಣಃ । 
ಆಡಂಬರಮಹೋ ಲೋಕೇ ಕುರ್ವಂತಿ ಸತತಂ ಖಲಾಃ 
ಪರಸ್ಪಂ ಧ್ಯಾಯತೇ ನೇನ ಹ್ರಿಯತೇ ಪರಜೀವನಮ್‌ । 
ಇತ್ಯುಚ್ಚರಂತೋ ಜಹಸುಃ ಕಪಿಲಂ ತೇ: ಮುನೀಶ್ಚರಮ್‌ 


11 ೧೧ ॥ 


W ೧೨ ॥ 


I ೧೩ ॥ 


IW ೧೪ ॥ 


1 ೧೫ ॥ 


11 ೧೬ ॥ 


| ೧೭ ॥ 


11 ೧೮ ॥ 


I ೧೯ ॥ 


|| ೨೦ ॥ 


I ೨೧ ॥ 


॥| ೨೨ ॥ 


|| ೨೩ ॥ 


|| ೨೪ ॥॥ 


|| ೨೫ ॥ 


ಅಧ್ಯಾಯ ೯೪ 699 
ಸಮಸ್ಟೇಂದ್ರಿಯಸಂದೋಹಂ ನಿಯಮ್ಯಾತ್ಮಾನಮಾತ್ಮನಿ I 


ಪಶ್ಯನ್ನುನಿವರಸ್ಪೇಷಾಂ ತತ್ಕರ್ಮ ಜ್ಞಾತವಾನ್ನಹಿ WW ೨೬ ॥ 
ಆಸನ್ನಮೃತ್ಯವಸ್ತೇ ತು ವಿನಷ್ಟಮತಯೋ ಮುನಿಂ । 

ಪದ್ಧಿಸಂ ತಾಡಯಾಮಾಸುರ್ಬಹವೋ ಜಗ್ಗಹುಃ ಪರೇ 1 ೨೭ ॥ 
ಪರಿತ್ಯಕ್ಷಸಮಾಧಿಶ್ವ ತಾನ್‌ ದೃಷ್ಟ್ವಾ ವಿಸ್ಮಿತೋ ಭವತ್‌ । 

ಉವಾಚ ಭಾವಗಂಭೀರಂ ವಚನಂ ಖಿನ್ನಮಾನಸಃ I ೨೮ ॥ 


ಶೇಷದೇವರು ಹೇಳಿದರು 

ಎಲೈ ಬ್ರಹ್ಮನ ಮಕ್ಕಳುಗಳಾದ ಸನಕಾದಿಗಳೇ! ಕೇಳಿರಿ. ಗಂಗೆಯ ಉತ್ಪತ್ತಿಯನ್ನೂ ಇಲ್ಲಿಗೆ 
ಅವಳ ಆಗಮನವನ್ನೂ ಇದಕ್ಕೆ ಸಂಬಂಧಪಟ್ಟಇತಿಹಾಸದೊಡನೆ ನಾನು ಹ್ಯಾಗೆ ಕೇಳಿದ್ದೇನೆಯೋ 
ಹಾಗೆಯೇ ವಿಶೇಷವಾಗಿ ಹೇಳುತ್ತೇನೆ. ॥॥ ೩ ॥ ಸತ್ಯನಿಷ್ಠನಾದ ಸಗರನೆಂಬ ರಾಜನು 
ಸೂರ್ಯವಂಶದಲ್ಲಿ ಇದ್ದನು. ಅವನಿಗೆ ಕೇಶಿನೀ ಮತ್ತು ಸುಮತೀ ಎಂಬ ಇಬ್ಬರು ಹೆಂಡತಿಯ 
ರಿದ್ದರು. ॥1೪ ।|ಕೇಶಿನಿಗೆ ಬಹುಪ್ರಸಿದ್ಧನಾದ ಅಸಮಂಜಸನೆಂಬ ಮಗನು ಹುಟ್ಟಿದನು. ಸಗರನಿಗೆ 
ಸುಮತಿಯಲ್ಲಿ ಅರವತ್ತು ಸಹಸ್ರ ಸಾಗರರೆಂಬ ಪುತ್ರರು ಹುಟ್ಟಿದರು. ।। ೫ ।। ಅಸಮಂಜಸನಿಗೆ 
ಅಂಶುಮಾನ್‌ ಎಂಬ ಮಗನು ಹುಟ್ಟಿದನು. ಇವನು ಬಹುಗುಣಭರಿತನು. ಆಗ ಸಗರನು 
ಧರ್ಮದಿಂದ ರಾಜ್ಯವನ್ನು ಆಳುತ್ತಿದ್ದನು. ॥ ೬ ॥ ಸಾಗರಗಳವರೆಗೆ ಇದ್ದ ರಾಜ್ಯವನ್ನು ನಿಷ್ಠಂಟಕ 
ವಾಗಿ ಆಳುತ್ತಿದ್ದ ಸಗರನು ಮುನಿಗಳೊಡನೆ ತನ್ನ ಹಿತವನ್ನು ವಿಚಾರ ಮಾಡಿದನು. ॥ ೭ ॥ 
ಅವರುಗಳು, ""ಅಶ್ವಮೇಧಯಾಗವನ್ನು ಮಾಡಿ ಶ್ರೀ ಪುರುಷೋತ್ತಮನನ್ನು ಸಂತುಷ್ಟಿಗೊಳಿಸು. 
ಇದೇ ಕಷ್ಟದಿಂದ ಸಂಪಾದಿಸಿದ ಸಂಪತ್ತಿಗೆ ಉತ್ಕೃಷ್ಟವಾದ ಫಲವು ಎಂದರು. ॥ ೮ ॥ ಈ 
ರೀತಿಯಾದ ಅವರ ಸಲಹೆಯನ್ನು ಕೇಳಿ ಸಗರನು ಅಶ್ವಮೇಧಯಾಗವನ್ನು ಪ್ರಾರಂಭಿಸಿದನು. 
ಯಜ್ಞಾಶ್ವವನ್ನು ಸಂಚಾರಕ್ಕಾಗಿ ಬಿಡುವ ಪೂರ್ವಭಾಗಿಯಾದ ಕರ್ಮಗಳನ್ನೆಲ್ಲಾ ಅವನು ಮಾಡಿ 
ಮುಗಿಸಿದನು. ॥। ೯ ॥। ಅನಂತರ ದಿವ್ಯವಾದ, ಸರ್ವಲಕ್ಷಣ ಸಂಪನ್ನವಾದ ಯಜ್ಞಾಶ್ವವನ್ನು 
ಬಹುಪುತ್ರರ ತಂದೆಯೂ ಮತ್ತು ಭೂಮಂಡಲಕ್ಕೆಲ್ಲಾ ಒಬ್ಬನೇ ರಾಜನೂ ಆಗಿದ್ದ ಸಗರನು 
ಸಂಚಾರಕ್ಕಾಗಿ ಬಿಟ್ಟನು. ॥ ೧೦ ॥ ಸಗರನ ಮೊಮ್ಮಗ ಅಂಶುಮಾನನು ಆ ಅಶ್ವವನ್ನು ಹಿಂಬಾಲಿಸಿ 
ಹೋದನು. ಇವನು ದೃಢವಾದ ಧನುರ್ಧಾರಿಯೂ, ಮಹಾಬಲಿಷ್ಠನೂ, ವೀರನೂ ಮತ್ತು 
ಸಮರ್ಥನೂ ಆಗಿದ್ದನು. ॥। ೧೧ ॥ ವಿಷ್ಣುವಿನ ಅಂಶವುಳ್ಳ ಶತಯಜ್ಞಗಳನ್ನುಮಾಡಿದ್ದಇಂದ್ರನು 
ಸಂಚಾರಮಾಡುತಿದ್ದ ಈ ಕುದುರೆಯನ್ನು ಅಪಹರಿಸಿ ಪಾತಾಳದಲ್ಲಿ ತಪಸ್ಸುಮಾಡುತ್ತಿದ್ದ 
ಕಪಿಲಮಹರ್ಷಿಯ ಸಮೀಪದಲ್ಲಿಕಟ್ಟಿಹೋದನು. ॥ ೧೨ ॥ ಹೀಗೆ ಯಜ್ಞಾ ಶ್ವವು ಭೂತಲದಿಂದ 
ಅಪಹೃತವಾಗಿರಲು ಯಜ್ಞಮಾಡಿಸುವವರು ಯಜ್ಞದ ಯಜಮಾನನಾದ ಸಗರನನ್ನುಸಮೀಪಿಸಿ 
""ಅದೃಶ್ಯರೂಪದಿಂದ ಬಂದ ಯಾವನೋ ಒಬ್ಬನಿಂದ ನಿನ್ನ ಯಜ್ಞಾಶ್ವವು ಕಳುವಾಗಿದೆ. 
ಆದ್ದರಿಂದ ಈ ಅಶ್ವದ ಹಾದಿಯನ್ನುಹುಡುಕಿ ಜಾಗ್ರತೆಯಾಗಿ ಅಶ್ವವನ್ನುತರಿಸು'', ಮತ್ತು'“ಯಜ್ಞಕ್ಕೆ 
ಆಗಿರುವ ವಿಘ್ಹವು ಮಹಾ ಅನಿಷ್ಟಕಾರಕವು. ಎಲ್ಲರಿಗೂ ಅಹಿತವನ್ನುಂಟುಮಾಡತಕ್ಕದ್ದು ಆದ್ದರಿಂದ 
ರಾಜನೇ! ಹೇಗಾದರೂ ಮಾಡಿ ಆ ಅಶ್ವವನ್ನು ಹುಡುಕಿಸಿ ತಂದು ಯಜ್ಞವನ್ನು 
ನಿರ್ವಿಘ್ಲವುಳ್ಳದ್ದನ್ನಾಗಿ ಮಾಡು'' ಎಂದು ಹೇಳಿದರು. ।। ೧೩-೧೫ ॥ ಈ ರೀತಿಯಾದ ಅವರ 


700 ಪ್ರಯಾಗಮಾಹಾತ್ಮ್ಯಮ್‌ 


ಮಾತನ್ನು' ಕೇಳಿದ ಸಗರ ರಾಜನು ರಾಜಸಭೆಯಲ್ಲಿತನ್ನಅರವತ್ತು. ಸಾವಿರಮಂದಿ ಮಕ್ಕಳನ್ನೂ ಕರೆದು 
"“ಯಾರಿಂದಲೋ ಎಲ್ಲಿಯೋ ನನ್ನ ಯಜ್ಞಾಶ್ವವು ಅಪಹರಿಸಲ್ಪಟ್ಟಿದೆ. ಅದನ್ನು ಹುಡುಕಿ 
ಜಾಗ್ರತೆಯಾಗಿ ತನ್ನಿರಿ'' ಎಂದು ಆಜ್ಞಾಪಿಸಿದನು. ॥ ೧೬-೧೭ ॥ ""ಆಗಲಿ'' ಎಂದು ಹೇಳಿದ 
ಅವರು ಆಯುಧಗಳಿಂದ ಸಹಿತರಾಗಿ ಹೊರಟು ಹತ್ತು ದಿಕ್ಕುಗಳಲ್ಲಿಯೂ ಹುಡುಕಿ ಕುದುರೆಯನ್ನು 
ಕಂಡುಹಿಡಿಯದೆ ಖಿನ್ನರಾಗಿ ರಾಜನ ಹತ್ತಿರಕ್ಕೆ ಹಿಂತಿರುಗಿ ಬಂದರು. ॥ ೧೮ ॥ ರಾಜನ 
ನಿರ್ಬಂಧನೆಯನ್ನು ತಿಳಿದು ಅವರು ಕುದುರೆಯನ್ನು ಹುಡುಕಲು ಮತ್ತೆ ಹೊರಟರು ಮತ್ತು 
ಕುದುರೆಯನ್ನು ಹುಡುಕಲು ಭೂಮಿಯನ್ನು ತೋಡಿದರು. ॥ ೧೯ ॥ ಮೊದಲೇ ಉತ್ತರದಿಕ್ಕಿನಲ್ಲಿ 
ಅವರು ತೋಡಲ್ಪಟ್ಟಿದ್ದ ಬಿಲವನ್ನು ನೋಡಿದರು. ಅದರಿಂದ ಮಣ್ಣನ್ನು ಹೊರತೆಗೆದು ರಾಶಿ 
ಹಾಕಲ್ಪಟ್ಟಿತ್ತು ಈ ಅರವತ್ತು ಸಾವಿರ ಮಂದಿಗಳೂ ಆ ಬಿಲವನ್ನು ಪ್ರವೇಶ ಮಾಡಿದರು. ॥॥೨೦॥ 
ಮಹಾವಿಷ್ಣುವಿನ ಅವತಾರವೇ ಆಗಿದ್ದಕಪಿಲರೆಂಬ ಮಹಾಮುನಿಗಳನ್ನು ಪಾತಾಳದಲ್ಲಿಕಂಡರು. ಈ 
ಮಹಾಮುನಿಯು ಧ್ಯಾನಾಸಕರಾಗಿದ್ದು ಮರದ ತುಂಡಿನಂತೆ ಜಡೀಭೂತರಾಗಿದ್ದರು. ಅವರ 
ಸಮೀಪದಲ್ಲಿ ಯಜ್ಞಾಶ್ವವನ್ನು ಕಂಡರು. ॥। ೨೧ ॥ ಈ ಅರವತ್ತು ಸಹಸ್ರ ಸಗರಪುತ್ರರು 
ಪ್ರಮತ್ತರಾಗಿದ್ದರು. ಪಾಪಕಾರ್ಯದಲ್ಲಿಯೇ ನಿರತರಾಗಿದ್ದರು ಮತ್ತು ಅವಿವೇಕಿಗಳಾಗಿದ್ದರು. 
ಅವರು ಆ ಮುನಿಯನ್ನು ಸಮೀಪಿಸಿ ಅವರನ್ನು ಕಟ್ಟಿಹಾಕಲು ಪ್ರಯತ್ನಿಸಿದರು. ॥1 ೨೨ ॥॥ ಅವರು 
ಒಬ್ಬರಿಗೊಬ್ಬರು ""ಇವನನ್ನುಕೊಲ್ಲಿರಿ, ಕಟ್ಟಿಹಾಕಿರಿ, , ಸೆರೆ ಹಿಡಿಯಿರಿ, ಬೇಗನೆ ಮಾಡಿರಿ'' ಹೀಗೆ 
ಕೂಗಾಡಿದರು. ॥ ೨೩ ।। ಏನಾಶ್ಚರ್ಯ! ""ಕದಲದ ಈ ಮುನಿಯು ಮುನಿವೇಷದಲ್ಲಿದ್ದಾನೆ. 
ಇವನೇ ಕುದುರೆಯನ್ನು ಅಪಹರಿಸಿ ಈಗ ಕೇವಲ ಬಕಧ್ಯಾನದಲ್ಲಿದ್ದಾನೆ . ದುಷ್ಟರು ಯಾವಾಗಲೂ 
ಲೋಕದಲ್ಲಿ ಆಡಂಬರವನ್ನು ಮಾಡುತಾರೆ. ॥ ೨೪ ।। ಇವನು ಬೇರೊಬ್ಬರ ಸ್ವತ್ತಿನ ಬಗ್ಗೆಯೇ 
ಯೋಚಿಸುತ್ತಿರುತ್ತಾನೆ ಮತ್ತು ಮತ್ತೊಬ್ಬರ ಪ್ರಾಣವನ್ನು ಹರಣಮಾಡುತ್ತಾನೆ'', ಹೀಗೆಂದು ಆ 
ಕಪಿಲಮಹಾಮುನಿಯನ್ನು ನಿಂದೆಮಾಡಿದರು. ॥ ೨೫ ॥ ಆಗ ಆ ಮಹಾಮುನಿಯು ತನ್ನ 
ಇಂದ್ರಿಯಗಳನ್ನು ತನ್ನ ಆತ್ಮದಲ್ಲಿ ಕೇಂದ್ರೀಕರಿಸಿ ಶ್ರೀಪರಮಾತ್ಮನನ್ನು ತನ್ನ ಅಂತಃಚಕ್ಷುವಿನಿಂದ 
ನೋಡುತ್ತಿದ್ದುದರಿಂದ ದುಷ್ಪಕರ್ಮಾದಿಗಳಲ್ಲಿನಿರತರಾಗಿದ್ದ ಇವರನ್ನು ನೋಡಲಿಲ್ಲ, ॥ ೨೬ ॥ 
ಅವರೆಲ್ಲರಿಗೂ ಸಾವು ಸಮೀಪಿಸಿತು ಆದ್ದರಿಂದ ಅವರ ಬುದ್ಧಿಯು ನಷ್ಟವಾಗಿತ್ತು ಆ ಮುನಿಯನ್ನು 
ಅವರು ಕಾಲುಗಳಿಂದ ಒದ್ದರು ಮತ್ತು ಅವನನ್ನು ಬಂಧಿಸುವ ಯತ್ನ ಮಾಡಿದರು. ॥ ೨೭ ॥ 
ಇದರಿಂದ ಸಮಾಧಿಯಲ್ಲಿದ್ದಆ ಮುನಿಯ ಚಿತ್ರೈಕಾಗ್ರತೆಗೆ ಭಂಗವುಂಟಾಯಿತು. ಇವರನ್ನುನೋಡಿ 
ಆ ಮುನಿಯು ಆಶ್ಚರ್ಯಚಕಿತನಾದನು. ಖನ್ನಮನಸಿನಿಂದ ಭಾವಗಂಭೀರವಾದ ಈ 
ಮಾತುಗಳನ್ನಾಡಿದನು. 1೨೮ ॥ 


ಕಪಿಲಮುನಿರುವಾಚ 
ಐಶ್ಚರ್ಯಮದಮತ್ತಾನಾಂ ಕ್ಲುಧಿತಾನಾಂ ಚ ಕಾಮಿನಾಂ । 
ಅಹಂಕಾರರತಾನಾಂ ಚ ವಿವೇಕೋ ನೈವ ಜಾಯತೇ ॥ ೨೯ ॥ 
ನಿಧೇರಾಧಾರಮಾತ್ರೇಣ ಮಹೀ ಜ್ವಲತಿ ಸರ್ವದಾ । 
ತಾಮೇವಂ ಮಾನವಾ ಭುಕ್ತಾ 4 ಜಲಂತೀಕಿಮದ್ದ್ಭುತಮ್‌ Il ೩೦ ॥ 


ಅಧ್ಯಾಯ ೯೪ 701 
ಕಿಮತ್ರಚಿತ್ರಂ ಸುಜನಂ ಬಾಧ್ಯಂತೇ ಯದಿ ದುರ್ಜನಾಃ । 


ಮಹೀರುಹಾಂಶ್ಚಾನುತಟಂ ಪಾತಯಂತಿ ನದೀರಯಾಃ I ೩೦ ॥ 
ಯತ್ರ ಶ್ರೀರ್ಯೌವನಂ ಶಾರದಾ ವಾಪಿ ತಿಷ್ಠತಿ | 
ಸ ಜಗನ್ಮನುತೇ ತುಚ್ಛಂ ಕಿಮು ತ್ರಿತಯಮಪ್ಯಹೋ ॥ ೩೨ ॥ 


ಕಪಿಲ ಮುನಿ ಹೇಳಿದರು 

""ಐಶ್ವರ್ಯದಿಂದ ಮದಿಸಿದವರಿಗೆ, ಹಸಿದಿರುವವರಿಗೆ ಮತ್ತು ಸ್ತ್ರೀ ಕಾಮಿಗಳಿಗೆ ಮತ್ತು 
ಅಹಂಕಾರದಲ್ಲಿಯೇ ಮಗ್ಗರಾದವರಿಗೆ ವಿವೇಕವು ಬರುವುದೇ ಇಲ್ಲ. ॥ ೨೯ ॥ ಬಂಗಾರ 
ಮುಂತಾದ ನಿಧಿಗಳಿಗೆ ಭೂಮಿಯು ಆಧಾರವಾಗಿದ್ದು ಶೋಭಿಸುತ್ತಿದೆ. ಅದನ್ನು ಮನುಷ್ಯರು 
ಅನುಭವಿಸಿ ಮೆರೆಯುತ್ತಾರೆಂಬದು ಏನಾಶ್ಚರ್ಯವು? ॥ ೩೦ ॥ ಸಜ್ಜನರನ್ನು ದುರ್ಜನರು 
ಬಾಧಿಸುತ್ತಾರೆಂದರೆ ಏನಾಶ್ಚರ್ಯವು? ನದಿಯ ಪ್ರವಾಹವು ದಡಗಳಲ್ಲಿರುವ ವೃಕ್ಷಗಳನ್ನೂ, 
ದಡಗಳನ್ನೂ ಉರುಳಿಸುತ್ತವೆ. ॥ ೩.೧ ॥ ಯಾರಲ್ಲಿ ಐಶ್ಚರ್ಯವಾಗಲೀ, ಯೌವ್ವನವೂ ಮತ್ತು 
ಎದ್ಯೆಯಾಗಲೀ ಇರುವುದೋ ಅವರು ಜನರನ್ನುತುಚ್ಛಿವಾಗಿ ಕಾಣುತ್ತಾರೆ. ಇನ್ನುಇವು ಮೂರೂ 
ಒಂದೇ ಕಡೆ ಸೇರಿದ್ದರೆ ಹೇಳಬೇಕಾದುದೇ ಇಲ್ಲ, ಏನಾಶ್ಚರ್ಯವು!'' ॥2೨ ॥1 


ಇತ್ಯುಕ್ತ್ವಾ ಕಪಿಲಃ ಕ್ರುದ್ಧೋ ನೇತ್ರಾದಗ್ನಿಂ ವಿಸೃಷ್ಟವಾನ್‌ । 


ಸ ವಹಿಸ್ಷಗರಾನರ್ವಾನೃಸ್ಥಸಾದಕರೋತ್‌ ಕ್ಷಣಾತ್‌ HW ೩೩ 1 
ತದಗ್ನಿತಾಪಿತಾಸ್ಪರ್ವೇ ದಂದಶೂಕಾಶ್ಚರಾಕ್ಷನಾಃ । 

ಸಾಗರಂ ವಿವಿಶುಃ ಶೀಘ್ರಂ ಸತಾಂ ಕೋಪೋ ಹಿ ಮಸ್ತಹಃ I ೩೪ ॥ 
ಅಥ ತಸ್ಕ ಮಹೀಶಸ್ಯ ಸಮಾಗಮ್ಯಾದ್ದರಂ ತಥಾ । 

ನಾರದಃ ಸಗರಾಯೈತದ್ಯಥಾವೃತಂ ನ್ಯವೇದಯತ್‌ I ೩೫ ॥ 
ಏತತ್ತರ್ವಂ ಸಮಾಕರ್ಣ್ಯ ಸಗರಸ್ಪರ್ವವಿತ್ವಭುಃ | 

ದೈವೇನ ಶಿಕ್ಷಿತಾ ದುಷ್ಟಾ ಇತಿ ಮತ್ವಾ ಶುಶೋಚ ಹ 1 ೩೬ ॥ 
ಯಸ್ತಧರ್ಮೆಷು ನಿರತಸರ್ವಲೋಕವಿರೋಧಕ್ಕತ್‌ | 

ತಂ ರಿಪುಂ ಪರಮಂ ವಿದ್ಯಾತ್‌ ಶಾಸ್ಟ್ರಾಹಾಮೇಷ ನಿರ್ಣಯ: 1 ೩೭ ॥ 
ಯಜೆ ಕ್ಲೇಷ್ಟನಧಿಕಾರತ್ವಾದಪುತ್ತಾ ಶಿಣಾಂ ಮಹೀಪತಿಃ | 

ಅಸಮಂಜಸಪುತ್ರಂ ತು ಪೌತ್ರಂ ಜಗ್ರಾಹ ಪುತ್ರವಾನ್‌ ॥ ೩೮ ॥ 
ಅಂಶುಮಂತಂ ಮಹಾವೀರ್ಯಂ ಸುಧಿಯಂ ವಾಗ್ದಿದಾಂ ವರಮ್‌ । 
ಪ್ರಯೋಗಸಾರವಿದ್ಭೂಯೋ ಹೃಶ್ವಾನಯನಕರ್ಮಣಿ 1೩೯॥। 


ಹೀಗೆ ಹೇಳಿ ಕೋಪಗೊಂಡ ಕಪಿಲಮಹರ್ಷಿಯು ತನ್ನ ಕಣ್ಣುಗಳಿಂದ ಬೆಂಕಿಯ 
ಜ್ವಾಲೆಯನ್ನು ಬಿಟ್ಟನು. ಆ ಅಗ್ನಿಜ್ವಾಲೆಯು ಎಲ್ಲಸಗರರನ್ನೂ ಒಂದು ಕ್ಷಣದಲ್ಲಿ ಭಸ್ಮಮಾಡಿತು. 
(ಕಪಿಲದೇವರ ಕೋಪಾಗ್ನಿಯಿಂದ ಭಸ್ಮರಾದರೆಂಬುದು ಅಜ್ಞ ಜನರ ಮಾತು; ಸಾಗರರು ತಮ್ಮ 
ಪಾಪಾಗ್ನಿಯಿಂದ ಭಸ್ಮರಾದರು ಎಂದು ಶುಕಾಚಾರ್ಯರು ಹೇಳಿರುತ್ತಾರೆ) ॥ ೩೩ ॥ ಈ 


೬ ಹ 


702 ಪ ಶ್ರಯಾಗಮಾಹಾತ್ಮ ಮ್‌ 


ಅಗ್ನಿಯಿಂದ ತಾಪಗೊಂಡ ಎಲ್ಲ ಸರ್ಪಗಳು ಮತ್ತುರಾಕ್ಚಸರುಗಳು ಸಾಗರವನ್ನುಪ್ರವೇಶಿಸಿದರು. 

ಸಜ್ಜನರ ಕ್ರೋಧವೂ ದುಸ್ಪಹನೀಯವೇ ಅಷ್ಟೇ! W ೩೪ ॥ ಮೂರು ಲೋಕದಲ್ಲಿಯೂ 
ಪ ಪ್ರಸಿದ್ಧನಾಗಿದ್ದ ಈಸ ಸಗರನ ಯಜ್ಞಕಾಲೆಯನ್ನು ಶ್ರೀ €ನಾರದರುಪ್ರವೇಶಮಾಡಿ, ಈ ಯಜ್ಞಾಶ್ವ ದ 
ಮತ್ತುಸಾಗರರ ವೃತಾಂತವನ್ನು ತಿಳಿಸಿದರು. il ೩೫ ॥ ಇವೆಲ್ಲವನ್ನೂ ಕೇಳಿ, ಎಲ್ಲ ವಿಷಯವನ್ನೂ 
ಬಲ್ಲಸಗರನು ವಿಧಿಯೇ ಈ ದುಷ್ಟಸಾಗರರನ್ನುಶಿಕ್ಲಿಸದ್ದಾನೆಂದು ಅರಿತು ದುಃಖಿಸಿದನು. 11೩೬ ॥ 
ಯಾರು ಯಾವಾಗಲೂ ಅಧರ್ಮದಲ್ಲಿಯೇ ನಿರತರಾಗಿದ್ದು ಎಲ್ಲ ಜನಗಳಿಗೆ ವಿರೋಧ 
ಬಗೆಯತಾರೋ ಅವನು ಯಾರೇ ಆಗಿರಲಿ ಅಂಥವನನ್ನು ತನ್ನ ಪರಮ ಶತ್ರುವನ್ನಾಗಿ 
ತಿಳಿಯಬೇಕೆಂದು ಶಾಸ್ತ್ರಗಳು ಸಾರುತ್ತಿವೆ. ೩೭ ॥ ಮಕ್ಕಳಿಲ್ಲದ ತನಗೆ ಯಜ್ಞದ ಅನಧಿಕಾರತ್ವವನ್ನು 
ತಿಳಿದ ರಾಜನು ಅಸಮಂಜಸನ ಮಗನಾದ ಅಂಶುಮಂತನನ್ನು ಪುತ್ರನೆಂದು ಡರಾವು ಮಾಡಿದನು 
(ಬಹಳ ಹಿಂದೆ ಅಸ ಸಮಂಜಸನನ್ನು ಅವನ ದುರ್ವರ್ತನೆಯಿಂದ ಸಗರನು ರಾಜ್ಯದಿಂದ ಹೊರಕ್ಕೆ 
ಹಾಕಿದ್ದನು. ಅಸಮಂಜಸನು ವೈರಾಗ್ಯಶಾಲಿಯಾಗಿ ಭಗವದ್‌ಧ್ಯಾನದಲ್ಲಿಯೇ ಆಸಕನಾಗಿ ವನದಲ್ಲಿ 
ಇದ್ದುಬಿಟ್ಟಿದ್ದರಿಂದ ಈ ರೀತಿ ಮಾಡಬೇಕಾಯಿತು). ॥೩೮ ॥ ಮಹಾ ವೀರನೂ, ಬುದ್ಧಿವಂತನೂ 
ಮತ್ತುಹೇಳಿದ್ದನ್ನು ಅರ್ಥಮಾಡಿಕೊಳ್ಳಬಲ್ಲವರಲ್ಲಿಶ್ರೇಷ್ಠನಾಗಿದ್ದ ಅಂಶುಮಂತನನ್ನು, ಯಾಜ್ಞಿಯ 
ಪ್ರಯೋಗದಲ್ಲಿ ಮಹಾಜ್ಗಾ _ನವಳ್ಳ ಸಗರನು ಕರೆದು, ಯಜ್ಞಾ ಶ್ಚವನ್ನು ಹಿಂತಿರುಗಿ ತರಲು 
ಆಜ್ಞೆಮಾಡಿದನು. ೩೯ 


ಸಗರ ಉವಾಚ 
ಶೂರಸ್ತ್ವಂ ಕೃತವಿದ್ಯಶ್ಚ ಸರ್ವತುಲ್ಯಪರಾಕ್ರಮಃ | 
ಅಂಶುಮನ್‌ ಗಚ್ಛ ಶೀಘ್ರಂ ತ್ವಮಮುಂ ಪ್ರಾರ್ಥ್ಯಾಶ್ವಮಾನಯ ॥೪೦ ॥ 
ಆರಬ್ಧಯಾಗಂ ದೇವಾನಾಂ ಯಣವಂತಂ ಸಹರ್ತ್ರಿಜಮ್‌ I 
ಸಿದ್ಧಾರ್ಥಸ ಸ್ಪ ಸಮಾಗತ್ಯ ಯಜ್ಞಾದುತ್ತಾರಯಸ್ವ ಮಾಮ್‌ ೪೧ ॥ 
ಸಗರನು ಹೇಳಿದನು-- 

""ನೀನು ಶೂರನು, ವಿದ್ಯಾಭ್ಯಾಸ ಮಾಡಿದವನು, ಎಲ್ಲದಕ್ಕೂ ಬೇಕಾಗಿರುವಷ್ಟು 
ಪರಾಕ್ರಮವುಳ್ಳವನು, ನೀನು ಜಾಗ್ರತೆಯಾಗಿ ಹೋಗಿ ಶ್ರೀ ಕಪಿಲರನ್ನು ಪ್ರಾರ್ಥಿಸಿ 
ಯಜ್ಞಾಶ್ವವನ್ನು ಹಿಂತಿರುಗಿ ತೆಗೆದುಕೊಂಡು ಬಾ. ॥ ೪೦ ॥ ನಾನು ಯಜ್ಞವನ್ನು ಆರಂಭಿಸಿದ್ದೇನೆ. 
ಯತ್ತಿಜರ ಸಹಿತ ನಾನು ದೇವತೆಗಳಿಗೆ ಖಯಣಿಯಾಗಿದ್ದೇನೆ. ಕುದುರೆಯನ್ನು ಹಿಂದಕ್ಕೆ ತಂದು 
ಸಿದ್ದವಾದ ಪ್ರಯೋಜನವುಳ್ಳವನಾಗಿ ನನ್ನನ್ನು ಈ ಯಜ್ಞದಿಂದ ಉದ್ದಾರಮಾಡು'' 
ಎಂದನು. 11೪೧ ॥ 


ಏವಮುಕ್ರೋಂಶುಮಾನ್ಯೂರಸ ಸಗರೇಣ ಮಹಾತ್ಮನಾ | 


ಧನುರಾದಾಯ ಖಡ್ಗಂ ಚ ಉಯ್‌ ತ್ವರಿತವಿಕ್ರ ಮಃ 11೪೨ ॥ 
ಸ ಗತ್ವಾ ತದ್ದಿಲದ್ವಾರಾ ದೃಷ್ಟ್ವಾಶ್ವಂ ಕಪಿಲಂ ಮುನಿಂ | 
ಕೃತಾಂಜಲಿಪುಟೋ ನತ್ವಾ ಸುತ್ವಾ ವಾಕ್ಯಮುವಾಚ ಹ 11 ೪೩ ॥ 


ಶೀಘ್ರವಾದ ವಿಕ್ರಮವ್ಯಾಪಕವುಳ್ಳ ಆ ಅಂಶುಮಂತನು ಮಹಾತ್ಮ ಸಗರನಿಂದ ಈ 


ಅಧ್ಯಾಯ ೯೪ 703 


ರೀತಿಯಾಗಿ ಹೇಳಿಸಿಕೊಳ್ಳಲ್ಪಟ್ಟವನಾಗಿ ಧನುಸನ್ನೂ, ಕತ್ತಿಯನ್ನೂ ತೆಗೆದುಕೊಂಡು ಹೊರಟನು. 
| ೪೨ ॥ ಅವನು ಆ ಬಿಲದ್ವಾರದ ಮೂಲಕ ಹೊರಟು ಕೊನೆಗೆ ಆ ಕುದುರೆಯನ್ನೂ ಮತ್ತು 
ಕಪಿಲಯಷಿಗಳೆನ್ನೂ ಕಂಡನು. ಕೈಮುಗಿದು ನಮಸ್ಕರಿಸಿ ಸ್ಫೋತ್ರ ಮಾಡಿ ಮಾತನಾಡಿದನು. ॥೪೩ ॥ 


ಅಂಶುಮಾನುವಾಚ-- 
ದ್‌ೌಶ್ವೀಲ್ಯಂ ಯತೃತಂ ಬ್ರಹ್ಮನ್‌ ಪ್ರಮತ್ತೈಸತ್‌ ಕ್ಷಮಸ್ತ ಮೇ । 


[x 


ದುಷ್ಠವೃತ್ತಾನಪಶ್ಯಂತಃ ಕ್ಹಮಾಸಾರಾ ಹಿ ಸಾಧವಃ 11 ೪೪ ॥ 
ದುರ್ಜನೇಷ್ಟಪಿ ಸತ್ಯೇಷು ದಯಾಂ ಕುರ್ವಂತಿ ಸಾಧವಃ ! 

ನೋಪಸಂಹರತಿ ಜ್ಯೋತ್ಸ್ನಾಂ ಚಂದ್ರಶ್ಲಾಂಡಾಲವೇಶ್ನಸು Wl ೪೫ 1 
ಬಾಧ್ಯಮಾನೋಷಿ ಸುಜನಃ ಸರ್ವೇಷಾಂ ಸುಖಕೃದ್ಧವೇತ್‌ । 

ದದಾತಿ ಪರಮಾಂ ತುಪ್ಪಿಂ ಭಕ್ಷ್ಯಮಾಣೋ ಮರೈೆಃ ಶಶೀ 1೪೬ I 
ಇತಿ ಸುತೋ ಮುನಿಸೇನ ಪ್ರಸನ್ನವದನಸದಾ । 

ವರಯೇತಿ ವರಂ ಪ್ರಾಹ ಪ್ರಸನ್ನೋತಸ್ಥೀತಿ ಸಾದರಮ್‌ 1 ೪೭ ॥ 
ಕಪಿಲೇ ಪ್ರವದತ್ಯೇವಮಂಶುಮಾನ್‌ ಪ್ರಣಿಪತ್ಯ ತಂ । 
ಪ್ರಾಪಯಾಸ್ಪತ್ರಿತೃನ್ಪ ಹ್ಮಲೋಕಮಿತೃಮಭಾಷತ ॥ ೪೮ ॥ 
ತತಸ್ಪಸ್ಯಾತಿಸಂತುಷ್ಟೋ ಮುನಿಸ್ತಂ ಪ್ರಾಹ ಸಾದರಮ್‌ । 

ಏಷಾಂ ಉದ್ದರಣಂ ನೈವ ಭವೇದ್ಗಂಗಾಗಮಂ ವಿನಾ 1೪೯ ॥ 
ಪ್ರಾಪಯೇಮಂ ಹಯಂ ಪುತ್ರ ಪಿತಾಮಹಮಖೋಚಿತಂ । 

ಭವ ಧರ್ಮಪರೋ ನಿತ್ಯಂ ತವ ಶ್ರೇಯೋ ಭವಿಷ್ಯತಿ 1 ೫೦ ॥ 
ಇತ್ಯುಕಸ್ತಂ ಪ್ರಣಮ್ಯಾಶು ಹಯಮಾದಾಯ ಸತ್ವರಮ್‌ । 

ಸಾಗರಾಯ ಹಯಂ ದತ್ವಾಯದ್ದೃತಂ ತನ್ನ್ಯವೇದಯತ್‌ i ೫೧ ॥ 
ತತಸ್ತಂ ಹಯಮಾದಾಯ ಯತ್ತಿಗ್ದಿಸಹಿತೋ ನೃಪಃ | 

ಯಜ್ಞಂ ಸಮಾಪಯಾಮಾಸ ಪ್ರಾಯಶ್ಲಿತಪುರಸರಮ್‌ (1 ೫೨ ॥ 
ಸಮಾಪ್ಯ ಯಜ್ಗಂ ಸರ್ವಾಂಸಾನ್ಸಕ್ಷಿಣಾಭಿಃ ಪ್ರತೋಷ್ಠ ಚ । 

ವಿಸೃಜ್ಯ ಚ ಪುನಾ ರಾಜ್ಯಂ ಅತಿಹೃಪ್ಪಶ್ಚಕಾರ ಹ 1 ೫೩ ॥ 
ತತೋಶಂಶುಮತಿ ಪೌತ್ರೇ ತದ್ರಾಜ್ಯಂ ನೃಸ್ಯ ದ್ವಿಜೈಃ ಸಹ । 

ಸಪತ್ನೀಕೋ ವನಂ ಗತ್ವಾ ಚಕಾರ ದುಷ್ಕರಂ ತಪಃ I ೫೪ ॥ 
ತಪೋಭಿಃ ಕ್ಷೀಣದೇಹಸನ್‌ ಹರಿಂ ಹೃದಿ ನಿಧಾಯ ಚ । 

ಸಪತ್ನೀಕಸತೋ ಲೇಭೇ ತದ್ದಿಷ್ಟೋ: ಪರಮಂ ಪದಮ್‌ 11 ೫೫ ॥ 


1 ಇತಿ ಚತುರ್ನವತಿತಮೋsಧ್ಯಾಯಃ Il 


704 ಪ್ರಯಾಗಮಾಹಾತ್ಮ್ಯಮ್‌ 


ಅಂಶುಮಾನನು ಹೇಳಿದನು- 

"ಹೇ ಮುನಿವರ್ಯರೇ! ನನ್ನ ಪ್ರಮತ್ತರಾದ ಚಿಕ್ಕಪ್ಪಂದಿರಿಂದ ಆದ ಕೆಟ್ಟ ವ್ಯಾಪಾರವನ್ನು 
ಕ್ಷಮಿಸಿರಿ. ದುಷ್ಠವಾದ ನಡವಳಿಕೆಗಳನ್ನುನೋಡದೇ ಕ್ಷಮಿಸುವವರೇ ಸಾಧುಗಳು. 11೪೪ (| ಜನರು 
ದುಷ್ಪರಾಗಿದ್ದರೂ ಅವರ ಮೇಲೆ ದಯೆತೋರುವವರೇ ಸಾಧುಗಳು. ಚಂದ್ರನೇನು ಚಂಡಾಲನ 
ಮನೆಯ ಮೇಲೆ ಕಿರಣಗಳನ್ನು ಬೀಳಿಸದಿರುವುದಿಲ್ಲ ॥ ೪೫ ॥ ಸಜ್ಜನರು ತಮಗೆ 
ತೊಂದರೆಯಾದರೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವರು. ಹೀಗೆ ಮಾಡಿ ಪರಮ ತೃಪ್ತಿಯನ್ನು 
ಹೊಂದುತ್ತಾರೆ. ಚಂದ್ರನ ಕಿರಣಗಳನ್ನು ದೇವತೆಗಳು ಭಕ್ಷಿಸಿದರೂ ಚಂದ್ರನು ಪರಮತುಷ್ಟಿಯನ್ನು 
ಕೊಡುವನು''. ॥॥ ೪೬ ॥ ಈ ರೀತಿಯಾಗಿ ಅಂಶುಮಂತನಿಂದ ಸ್ತುತಿಸಲ್ಪಟ್ಟಆ ಮಹಾಮುನಿಯು 
ಪ್ರಸನ್ನವಾದ ಮುಖವುಳ್ಳವನಾಗಿ ""ನಾನು ಪ್ರಸನ್ನನಾಗಿದ್ದೇನೆ. ಬೇಕಾದ ವರವನ್ನು ಕೇಳಿಕೋ'' 
ಎಂದು ಆದರದಿಂದ ಹೇಳಿದನು. ॥ ೪೭ ।। ಕಪಿಲಮುನಿಯು ಈ ರೀತಿಯಾಗಿ ಹೇಳುತ್ತಲೇ 
ಅಂಶುಮಂತನು ಅವನಿಗೆ ದಂಡವತ್‌ ಪ್ರಣಾಮವನ್ನು ಮಾಡಿ "'ನನ್ನಪಿತೃಗಳಿಗೆ ಬ್ರಹ್ಮಲೋಕವನ್ನು 
ಕರುಣಿಸು'' ಎಂದು ಕೇಳಿಕೊಂಡನು. ॥ ೪೮ ॥। ಆಗ ಅವನ ವಿಷಯದಲ್ಲಿ ಬಹು ಸಂತುಷ್ಠನಾದ 
ಕಪಿಲನು ಆದರದಿಂದ ಹೇಳಿದನು ""ಅಂಶುಮಾನನೇ!, ಗಂಗೆಯ ಆಗಮನವು ಇಲ್ಲಿಗೆ 
ಆಗುವವರೆಗೂ ಇವರ ಉದ್ದಾರವಾಗುವುದಿಲ್ಲ ಈ ಕುದುರೆಯನ್ನುತೆಗೆದುಕೋ. ಇದು ನಿನ್ನತಾತನ 
ಯಜ್ಞಕ್ಕೆ ಉಪಯುಕ್ತವಾಗುತ್ತದೆ. ನೀನು ಯಾವಾಗಲೂ ಧರ್ಮಪರಾಯಣನಾಗಿರು, ನಿನಗೆ 
ಶ್ರೇಯಸ್ಸಾಗಲಿ.'' ॥ ೪೯- ೫೦ ॥ ಈ ರೀತಿಯಾಗಿ ಹೇಳಿದ ಆ ಮುನಿಯನ್ನು ಅಂಶುಮಂತನು 
ನಮಸ್ಕರಿಸಿ ಆ ಕುದುರೆಯನ್ನು ಸ್ವೀಕರಿಸಿ ಜಾಗ್ರತೆಯಾಗಿ ಅದನ್ನು ತಾತನಿಗೆ ಕೊಟ್ಟು ನಡೆದ 
ವೃತ್ತಾಂತವನ್ನೆಲ್ಲಾ ಹೇಳಿದನು. ॥ ೫೧ ॥ ಅನಂತರ ಸಗರನು ಆ ಕುದುರೆಯನ್ನು. ಸ್ವೀಕರಿಸಿ ತ್ವಿಜರ 
ಸಹಿತವಾಗಿ ಪಾ ಪ್ರ ಯಶ್ಚಿತ್ರಪೂರ್ವಕವಾಗಿ ಯಜ್ನ್ಞವನ್ನುಸಮಾಪಿಗೊಳಿಸಿದನು. ॥ ೫೨ ॥1 ಯಜ್ಞವನ್ನು 
ಮುಗಿಸಿ ದಕ್ಷಿಣಾದಿಗಳಿಂದ ಬಾ ್ರ್ರಹ್ಮಣರನ್ನೂ ಕ ಯತ್ತಿಜರನ್ನೂ ತೃಪಿಪಡಿಸಿ ಅವರನ್ನೆಲ್ಲಾ ಬೀಳ್ಕೊಟ್ಟು 
ಪುನಃ ಸಂತೋಷದಿಂದ ರಾಜ್ಯವನ್ನಾಳಿದನು. ॥ ೫೩ ॥ ಆಮೇಲೆ ಮೊಮ್ಮಗನಾದ 
ಅಂಶುಮಂತನಿಗೆ ರಾಜ್ಯವನ್ನು ವಹಿಸಿ ಬಾ ್ರಿಹ್ನಣರಿಂದಲೂ, ಹೆಂಡತಿಯರಿಂದಲೂ ಒಡಗೂಡಿ 
ವನಕ್ಕೆ ಹೋಗಿ ಕಠಿಣವಾದ ತಪ್ಪಸ್ನನ್ನುಮಾಡಿದನು. । ೫೪ ॥। ತಪಸ್ತುಗಳಿಂದ ದೇಹವನ್ನುದಂಡಿಸಿ 
ಶ್ರೀಹರಿಯನ್ನುಹೃದಯಕಮಲದಲ್ಲಿ ಧ್ಯಾನಿಸುತ್ತಾಹೆಂಡತಿಯರೊಡನೆ ಶ್ರೀ ವಿಷ್ಣುವಿನ ಸ್ಥಾನವನ್ನು 
ಸೇರಿದನು. ॥ ೫೫ ॥ 


|| ತೊಂಬತ್ತನಾಲ್ಕನೆಯ ಅಧ್ಯಾಯ ಸಮಾಪವಾಯಿತು I 


॥ ಅಥ ಪಂಚನವತಿತಮೋನಧ್ಯಾಯಃ ॥ ೯೫॥ 


ಶೇಷ ಉವಾಚ 

ಅಥಾಂಶುಮಾನ್‌ನ್ಸಪೋ ರಾಜ್ಯಂ ಚಕಾರ ಸಗರಾರ್ಪಿತಮ್‌ । 
ಯದ್ರಾಜ್ಯೇ ಸಕಲಾ ಲೋಕಾಃ ಸಗರಾದಪಿ ಹರ್ಷಿತಾಃ WO 
ಸೋಪಿ ಕೃತ್ವಾ ಕಿಯತ್ವಾಲಂ ರಾಜ್ಯಂ ಪಶ್ಚಾತುತಾಯ ತತ್‌ । 
ದಿಲೀಪಾಯ ದದೌ ಪ್ರೀತ್ಯಾ ನಿವೃತಿನಿರತೋತಪ್ಯಭೂತ್‌ || ೨ || 
ವನೇ ಗತ್ವಾತಪಸ್ತಪ್ತ್ವಾ ಗಂಗಾಗಮನಕಾಮ್ಯಯಾ । 
ತಪಃಕ್ಷೀಣತನೂ ರಾಜಾ ಸೋಪಿ ವೈಕುಂಠಮನ್ನಗಾತ್‌ 11೩! 
ಪ್ರಾಪರಾಜ್ಯೋ ದಿಲೀಪೋಷಷಿ ಪಿತ್ಠೃವದ್ರಂಜಯನೃಜಾಃ । 
ನಿಃಹಪತ್ನಃ ಸಮ್ಯಗ್ಸುದ್ಧ್ಯಾ ಶಶಾಸ ಕ್ಲಿತಿಮಂಡಲಮ್‌ 11೪ ॥ 
ತಸ್ಯ ಪುತ್ರೋsಥ ಸಂಜಜ್ಞೇ ಭಕೋ ನಾಮ ಭಗೀರಥ: । 
ತಸ್ಮೈ ದತ್ವಾನಖಲಂ ರಾಜ್ಯಂ ದಿಲೀಪೋsಗಾತಪೋವನಂ !1 ೫ ॥ 
ಗಂಗಾಪ್ರಾಪಿರ್ಭವೇನ್ನಹ್ಯಂ ಯಥೈವಂ ಕರವಾಣ್ಯಹಮ್‌ । 

' ನಿಶ್ಚಿತ್ರೈವಂ ಚಿರಂ ತೇಪೇ ಹಿಮಾದ್ವೌ ದುಶ್ಚರಂ ತಪಃ ॥॥ ೬॥ 
ಸೋಪಿ ತಾನವಾಪ್ಯೈವ ತಪಃಕ್ಷೀಣಕಲೇವರಃ I 
ತನುಂ ವಿಸೃಜ್ಯ ಕಾಲೇನ ಪೂರ್ವೇಷಾಂ ಗತಿಮಾಪವಾನ್‌ 11 ೭ ॥ 
ತತೋ ಭಗೀರಥೋ ರಾಜಾ ಹೃಭೂತ್ಪರಮಧಾರ್ಮಿಕಃ । 
ರಾಜ್ಯೇ ನೈವ ಮನಸಸ್ಯ ಗಂಗಾಯಾಂ ತದಹರ್ನಿಶಮ್‌ 11೮ ॥ 
ಸತಪೋ ಮಹದಾತಸ್ಥೇ ಗಂಗಾನಯನಕಾಮ್ಯಯಾ | 
ಊರ್ಧ್ವಬಾಹುಃ ಪಂಚತಪಾ ಗ್ರೀಷ್ಟೇ ಭೂತ್ವಾ ಯತವ್ರತಃ WE 
ವರ್ಷಾಸ್ಟಾಹಾರಸಹನೋ ಹಿಮಂತೇ ಜಲಮಧ್ಯಗಃ । 
ಶೀರ್ಣಪರ್ಣಕೃತಾಹಾರೋ ಯತಾತ್ಮಾ ಸಂಯತೇಂದ್ರಿಯಃ nu ೧೦॥ 
ತಸ್ಯ ವರ್ಷಸಹಸ್ರಾಂತೇ ತಪಸೋಗ್ರೇಣ ತೋಷಿತಃ । 
ಆಜಗಾಮಾಶ್ರಮಂ ಬ್ರಹ್ಮಾ ವರಾಣಾಂ ಪ್ರಭುರೀಶ್ಚರಃ nu ೧೧॥ 
ವೃತಸುರಗಣೈಸರ್ವೈರ್ವಿಮಾನವರಸಂಸ್ಥಿತಃ । 
ಸ ಚೈನಮಾಭಾಷ್ಕ ತದಾ ತಪ್ಯಮಾನಂ ವಚೋಬ್ರವೀತ್‌ ॥ ೧೨ ॥ 


॥ ತೊಂಬತ್ತೈದನೆಯ ಅಧ್ಯಾಯವು ॥ 


ಶೇಷದೇವರು ಹೇಳಿದರು--- 
ಸಗರನಿಂದ ಕೊಡಲ್ಪಟ್ಟ ರಾಜ್ಯವನ್ನು ಅಂಶುಮಂತನು ಆಳಿದನು. ಆಗ ಎಲ್ಲ ಜನರೂ 
ಸಗರಚಕ್ರವರ್ತಿಯ ಕಾಲಕ್ಕಿಂತ ಹೆಚ್ಚುಸುಖವಾಗಿದ್ದರು. 1 ೧ ॥ ಅವನು ಸ್ವಲ್ಪಕಾಲ ರಾಜ್ಯವಾಳಿ 
705 45 


705 ಪ್ರಯಾಗಮಾಹಾತ್ಮ್ಯಮ್‌ 


ನಂತರ ಮಗ ದಿಲೀಪನಿಗೆ ರಾಜ್ಯವನ್ನು ವಹಿಸಿ ತಾನು ನಿವೃತ್ತಿ ಮಾರ್ಗವನ್ನು ಹಿಡಿದನು. ॥೨ ॥ 
ಅವನು ವನಕ್ಕೆ ಹೋಗಿ ಗಂಗೆಯನ್ನು ಭೂಲೋಕಕ್ಕೆ ತರುವ ಸಲುವಾಗಿ ತಪಸ್ಸನ್ನು ಮಾಡಿ 
ದೇಹದಂಡನೆ ಮಾಡುತ್ತಿದ್ದು ಕೊನೆಗೆ ಅಸುವನ್ನು ನೀಗಿ ವೈಕುಂಠದ ಯಾತ್ರೆಯ ದಾರಿಯನ್ನು 
ಹಿಡಿದನು. ॥ ೩ ॥ ಅನಂತರ ರಾಜ್ಯಕ್ಕೆ ಬಂದ ದಿಲೀಪನು ಪ್ರಜೆಗಳನ್ನು ಸಂತುಷ್ಠರನ್ನಾಗಿ 
ಇಟ್ಟುಕೊಂಡು ಶತ್ರುಗಳ ಬಾಧೆಯಿಲ್ಲದಂತೆ ಒಳ್ಳೆಯ ಬುದ್ಧಿ ಚಾತುರ್ಯದಿಂದ ಇಡೀ 
ಭೂಮಂಡಲವನ್ನೇ ಆಳಿದನು. ॥೪ ।। ಅವನಿಗೆ ಭಗೀರಥನೆಂಬ ಭಗವದ್ಭಕ್ತಿಯುತನಾದ ಮಗನು 
` ಹುಟ್ಟಿದನು. ಇವನಿಗೆ ರಾಜ್ಯವನ್ನೊಬ್ಬಿಸಿ ದಿಲೀಪನು ವನಕ್ಕೆ ಹೋದನು. ॥ ೫ ॥ "ಯಾವ 
ರೀತಿಯಿಂದಲಾದರೂ ಭೂಮಿಗೆ ಗಂಗೆಯು ಬರುವಂತೆ ನಾನು ಮಾಡುವೆನು'' ಈ ರೀತಿಯಾಗಿ 
ನಿಶ್ಚಯಿಸಿ ಹಿಮವತ್ಚರ್ವತದಲ್ಲಿ ದಿಲೀಪನು ತಪಸ್ಸುಮಾಡಿದನು. ॥। ೬ | ಇವನೂ ಗಂಗೆಯನ್ನು 
ಹೊಂದಲಾರದೆ ತಪಸ್ಸಿನಿಂದ ಸೊರಗಿದ ದೇಹವುಳ್ಳವನಾಗಿ ಕೊನೆಗೆ ತನ್ನ ದೇಹವನ್ನುತ್ಯಜಿಸಿ ತನ್ನ 
ಪೂರ್ವಿಕರಂತೆ ವೈಕುಂಠದ ಮಾರ್ಗವನ್ನು ಹಿಡಿದನು. ॥। ೭ ॥ ಆಗ ದಿಲೀಪನ ಮಗನಾದ 
ಭಗೀರಥನು ರಾಜನಾದನು. ಇವನು ಪರಮ ಧಾರ್ಮಿಕನಾಗಿದ್ವು ರಾಜ್ಯಕಾರ್ಯಕ್ಕಿಂತ ಹೆಚ್ಚಾಗಿ 
ಗಂಗೆಯನ್ನು ಭೂಲೋಕದಲ್ಲಿತರುವ ಕಡೆಗೆ ಮನಸ್ಸನ್ನು ಹಗಲೂ, ರಾತ್ರಿಯೂ ಹರಿಸುತ್ತಿದ್ದನು. 

೮ ॥ ಅವನು ಗಂಗೆಯನ್ನುಭೂಲೋಕಕ್ಕೆ ತರುವ ಇಚ್ಛೆಯಿಂದ ಘೋರ ತಪಸ್ಸನ್ನುಮಾಡಿದನು. 

ಪಂಚಾಗ್ನಿವ್ರತದಲ್ಲಿಎರಡು ಬಾಹುಗಳನ್ನೂಮೇಲೆತ್ರಿಕೊಂಡು ನಿಂತವನಾಗಿ ಬಹು ಯತ್ನಶೀಲನಾಗಿ 

ತಪಸ್ಸನ್ನುಮಾಡಿದನು. ಮಳೆಗಾಲದಲ್ಲಿ ಬಟ್ಟಬಯಲಿನಲ್ಲಿಯೂ, ಹಿಮಂತದಲ್ಲಿನೀರಿನಲ್ಲಿಯೂ, 

ಶಿಶಿರಯತುವಿನಲ್ಲಿ ಉದರಿದ ಒಣ ಎಲೆಗಳನ್ನು ತಿನ್ನುತ್ತಾ ಜಿತೇಂದ್ರಿಯನಾಗಿ ಮಹಾಯತ್ನ 
ಶೀಲನಾಗಿ ತಪಸ್ಸುಮಾಡಿದನು. ॥। ೯-೧೦ ॥। ಅವನು ಆಚರಿಸಿದ ಸಹಸ್ಪವರ್ಷಗಳ ಅವಧಿಯ 

ಉಗ್ರ ತಪಸ್ಸಿನಿಂದ ಸಂತುಷ್ಟರಾದ ಇಡೀ ಬ್ರಹ್ಮಾಂಡದ ಸ್ವಾಮಿಯು ಮತ್ತು ವರಗಳನ್ನು 
ಕೊಡುವುದರಲ್ಲಿ ಅಗ್ರಗಣ್ಯರಾದ ಬ್ರಹ್ಮದೇವರು ಇವನ ಆಶ್ರಮಕ್ಕೆ ಬಂದರು. ॥ ೧೧ ॥ 

ಬ್ರಹ್ಮದೇವರು ದೇವತಾಗಣದಿಂದ ಪರಿವೃತರಾಗಿ ವಿಮಾನೆದಲ್ಲಿಉಪಸ್ಥಿತರಿದ್ದರು. ಬ್ರಹ್ಮದೇವರು 

ತಪಸ್ಸಿನಲ್ಲಿನಿರತನಾಗಿರತಕ್ಕ ಭಗೀರಥನನ್ನುಕುರಿತು ಹೀಗೆ ಹೇಳಿದರು ॥ ೧೨ ॥1 


ಬ್ರಹ್ಮೋವಾಚ-- 
ಭಗೀರಥ ಮಹಾಭಾಗ ಪ್ರೀತಸ್ತೇಹಂ ನರಾಧಿಪ । 
ಗೃಹಾಣ ವರಮಸ್ಥತ್ತ ಕಾಂಕ್ಷಿತಂ ಪೃಥಿವೀಪತೇ I ೧೩ ॥ 
ತಮುವಾಚ ತದಾ ರಾಜಾ ಬ್ರಹ್ಮಾಣಂ ಸ್ವಯಮಾಗತಂ । 
ಭಗೀರಥೋ ಮಹಾತೇಜಾ ಕೃತಾಂಜಲಿರಿದಂ ವಚಃ | ೧೪ ॥ 


ಬ್ರಹ್ಮದೇವರು ಹೇಳಿದರು 


"ಎಲೈ ಮಹಾರಾಜಾದ ಭಗೀರಥನೇ। ನಿನ್ನ ತಪಸ್ಸಿನಿಂದ ನಾನು ಪ್ರೀತನಾಗಿದ್ದೇನೆ. ಹೇ! 
ಭೂಪತಿಯೇ, ನಿನಗೆ ಇಷ್ಟವಾದ ವರವನ್ನು ನನ್ನಿಂದ ಹೊಂದು''. ॥ ೧೩ ॥। ತಾನಾಗಿಯೇ 
ಬಂದಿರತಕ್ಕ ಬ ್ರಹೃದೇವರನ್ನು ಕುರಿತು ಮಹಾತೇಜಸ್ವಿಯಾದ ಭಗೀರಥನು ಕೈಮುಗಿದು ಈ ರೀತಿ 
ಹೇಳಿದನು. ॥ ೧೪ ॥ 


ಅಧ್ಯಾಯ ೯೫ 707 


ಭಗೀರಥ ಉವಾಚ 
ಯದ್ಯಸ್ತಿ ಭಗವಾನ್‌ ಪ್ರೀತೋ ಯದ್ಭಸ್ತಿತಪಸಃ ಫಲಂ । 
ತತಸ್ಪಗರಪುತ್ರಾಸ್ತೇ ಮತ್ತಃ ಸಲಿಲಮಾಪ್ನ್ನಯುಃ I ೧೫ ॥ 
ಮುನಿಕೋಪಾಗ್ಗಿಸಂದಗ್ಗನಾಗರಾಣಾಂ ಮಹಾಂತಿ ವೈ | 
ಭಸ್ಮಕೂಟಾನಿ ಚಾಪ್ಲಾವ್ಯ ಗಂಗಾ ನಯತು ತಾನ್ನಿವಮ್‌ W ೧೬ ॥ 


ಭಗೀರಥನು ಹೇಳಿದನು--- 

""ಪೂಜ್ಯರಾದ ತಾವು ಪ್ರಸನ್ನರಾಗಿದ್ದರೆ, ನನ್ನತಪಸ್ಸಿಗೆ ಫಲವು ಸಿಗುವಹಾಗಿದ್ದರೆ ಆ ಸಗರನ 
ಪುತ್ರರು ನನ್ನ ದಶೆಯಿಂದ ಗಂಗಾಜಲವನ್ನು ಸ್ಪರ್ಶಮಾಡಲಿ ॥॥ ೧೫ ॥ ಈ ಬೂದಿಯು 
ಕಪಿಲಮುನಿಯ ಕೋಪದಿಂದ ದಗ್ಗರಾಗಿ ಬಿದ್ದಿರುವ ನನ್ನ ಚಿಕ್ಕಪ್ಪಂದಿರದು. ದಿವ್ಯವಾದ ಗಂಗಾ 
ಸ್ಪರ್ಶದಿಂದಲೇ ಅವರಿಗೆ ಮುಕ್ತಿದೊರೆಯಬೇಕಾಗಿದೆ.'' ॥ ೧೬ ॥ 


ಇತ್ಯುಕ್ತವಂತಂ ರಾಜಾನಂ ಪರಮೇಷ್ಠೀ ಪಿತಾಮಹಃ | 
ಪ್ರತ್ಯುವಾಚ ಪ್ರಿಯಂ ವಾಕ್ಯಂ ಪೂರ್ವಜೋದ್ಧಾರಕಾಂಕ್ಟ್ಷಿಣಮ್‌ ॥ ೧೭ ॥ 
ತನ್ನ ಪೂರ್ವಿಕರ ಉದ್ದಾರದಲ್ಲಿ ಅಪೇಕ್ಟೆಯುಳ್ಳ ಈ ಭಗೀರಥನನ್ನು ಕುರಿತು ಶ್ರೀ 
ಚರ್ತುರ್ಮುಖ ಬ್ರಹ್ಮನು ಪ್ರಿಯವಾದ ಈ ಮಾತುಗಳನ್ನುಆಡಿದನು ॥ ೧೭ ॥ 


ಬ್ರಹ್ಮೋವಾಚ-- 
ತವ ಭಕಾ ್ರ್ಯ ಮಹೀಪಾಲ ತಪಸೋಗ್ರೇಣ ಚಾನಘ । 


ಮದೀಯವರದಾನೇನ ಗಂಗಾ ಯಾಸತಿ ನಿಶ್ಚಿತಮ್‌ 11 ೧೮ ॥ 

ಪರಂತು ಯಜ್ನಲಿಂಗಸ್ಕ ವಿಷ್ಣೋರ್ವಾಮನರೂಪಿಣಃ I 

ಯಾಚಿತಾ ಬಲಿನೋ ಭೂಮಿರಿದ್ರಾರ್ಥಂ ತ್ರಿಪದಚ್ಛಲಾತ್‌ ॥೧೯॥ 
` ಊರ್ಧ್ವಂ ಪ್ರಸಾರಿತೋ ವಾಮಪಾದಾಂಗುಷ್ಠೋ ಮಮಾಸನೇ । 

ಲಗ್ಗಸ್ತದಾಹಂ ತಂ ದೃಷ್ಟ್ವಾಂಗುಷ್ಠಂ ಸಪ್ಪರ್ಷಿಭಿಃ ಸಹ 1 ೨೦॥ 

ಸಹಸಾ 5ಪಶ್ಯಮಾನೋ sನ್ಯತ್ಲೂಜಾಸಾಧನಮಾದರಾತ್‌ I 

ತದಾ ಸ್ವಕರಕಸ್ಥೇನ ಗಾಂಗೇನಾಹಮಪೂಜಯಮ್‌ ೨೧ ॥ 

ತತಸತ್ಪಾದರಜಸಾ ತುಲಸ್ಕಾ ಚ ತದಿಷ್ಟಯಾ | 

ಯುಕ್ತಾ ಪುಣ್ಯತರಾ ಗಂಗಾ ಸ್ವರ್ಗಲೋಕೇ ಪಪಾತ ಹ I ೨೨ ॥ 

ಇದಾನೀಂ ಕ್ರೀಡತೇ ತತ್ರ ದೇವದೇವೀಸುಪೂಜಿತಾ । 

ಸ್ಪರ್ಗಸ್ಥಾನಾಂ ಕೃತೋದ್ದಾರಾ ನಾಮ್ನಾ ಮಂದಾಕಿನೀ ಸ್ಮೃತಾ Il ೨೩ ॥ 


ಗಂಗಾಯಾಃ ಪತನಂ ರಾಜನ್ಹೂಮ್ಯಾಂ ಸೋಢುಂ ನ ಶಕ್ಯತೇ I 
ಅತಿವೇಗಾತ್ಮತಂತೀ ಸಾ ಗಾಂ ಭಿತ್ವಾ ತಲಮಾವಿಶೇತ್‌ || ೨೪ ॥ 


708 ಪ್ರಯಾಗಮಾಹಾತ್ಮ್ಯಮ್‌ 
ಅತಸ್ರದ್ಧಾರಣೇ ಶಕ್ತಂ ಶೇಷ್ಠಂ ಪರಮಯೋಗಿನಂ । 


ಪರೋಪಕಾರಣಂ ರಾಜನ್‌ ಶಿವದೇವಂ ಪ್ರಸಾದಯ ॥ ೨೫ ॥ 

ತಸ್ಯ ಧಾರಣಕರ್ತಾರಂ ನಾನ್ಯಂ ಪಶ್ಯಾಮಿ ಶಂಕರಾತ್‌ । 

ಇತ್ಯಾಭಾಷ್ಯ ವಿಧಾತಾ ತಂಸ ದೇವಃ ಸ್ಪಪುರಂ ಯಯ್‌ Wl ೨೬ ॥ 
ಬ್ರಹ್ಮದೇವರು ಹೇಳಿದರು 


"ಎಲೈ ಪಾಪರಹಿತನಾದ ಭೂಪತಿಯೇ!, ನಿನ್ನ ಭಕ್ತಿಯಿಂದಲೂ, ಉಗ್ರವಾದ 
ತಪಸಿನಿಂದಲೂ ನನ್ನವರದಾನದಿಂದಲೂ ಗಂಗೆಯು ಖಂಡಿತವಾಗಿಯೂ ಬರುವಳು. ॥ ೧೮ ॥ 
ಯಜ್ಞಪುರುಷನಾದ ಶ್ರೀ ಮಹಾವಿಷ್ಣುವಿನ ಅವತಾರವೇ ಆದ ಶ್ರೀ ವಾಮನಮೂರ್ತಿಯಿಂದ 
ಮೂರು ಪಾದಗಳ ನೆಪದಿಂದ ಇಂದ ಶ್ರನಿಗೋಸ್ಕರ ಬಲಿಯನ್ನು ಕುರಿತು ಭೂಮಿಯು 
ಯಾಚಿಸಲ್ಪಟ್ಟಿತು. ॥॥ ೧೯ ॥ ಆಗ ಮೇಲಕ್ಕೆ ಮೂರು ಹೆಜ್ಜೆಯ ನೆಪದಲ್ಲಿ ವಾಮನನು ಮೇಲಕ್ಕೆ 
ಹರಡಲ್ಲಟ್ಟ ಎಡಪಾದದ ಹೆಬ್ಬೆಟ್ಟನ್ನುನನ್ನಆಸನದ ಮೇಲೆ ಇಟ್ಟಿದ್ದನ್ನುಸಪುಯಷಿಗಳೆ ಜೊತೆ ನಾನು 
ನೋಡಿದೆನು. 11೨೦ ॥ ಬೇರೊಂದು ಪೂಜಾಸಾಧನವನ್ನು ಕಾಣದೇ ಕೈಯಲ್ಲಿದ್ದ ಕಮಂಡಲದಲ್ಲಿದ್ದ 
ಜಲದಿಂದ ಪರಮಾತ್ಮನ ಪಾದಪ್ರಕ್ಟಾಳನ ಮಾಡಿದೆನು. ಆಗ ನನ್ನ ಕಮಂಡಲದಲ್ಲಿದ್ದ ಗಂಗೆಯು 
ವಿಷ್ಣುಪಾದದ ಮೇಲೆ ಬಿದ್ದು ಸ್ವರ್ಗಲೋಕದಲ್ಲಿ ಇಳಿದು ಹರಿಯಿತು. ಹೀಗೆ ಹರಿದ ಗಂಗೆಯು 
ಪರಮಾತ್ಮನ ಪಾದದ ಧೂಳಿನಿಂದಲೂ, ಪರಮಾತ್ಮನಿಗೆ ಪ್ರಿಯವಾದ ತುಳಸಿಯಿಂದಲೂ 
ಕೂಡಿತ್ತು ॥೨೧- ೨೨ ॥॥ ಈಗ ಸ್ವರ್ಗದಲ್ಲಿದೇವತೆಗಳಿಂದಲೂ ಮತ್ತುಅವರ ಪತ್ನಿಯರಿಂದಲೂ 
ಚೆನ್ನಾಗಿ ಪೂಜಿಸಿಕೊಂಡು ಸ್ವರ್ಗವನ್ನು ಉದ್ಧರಿಸಿ ಮಂದಾಕಿನೀಯೆಂಬ ಹೆಸರಿನಿಂದ ಅಲ್ಲಿ 
ಕ್ರೀಡಾಮಾಡುತ್ತಿರುವಳು. ॥ ೨೩ ।। ಹೇ ರಾಜನೇ!, ಗಂಗೆಯು ಬೀಳುವ ವೇಗವನ್ನು ಭೂಮಿಯು 
ತಡೆಯಲು ಶಕ್ತವಾಗಿಲ್ಲ ಆದ್ದರಿಂದ ಅದು ಭೂಮಿಯನ್ನು ಭೇದಿಸಿಕೊಂಡು ಪಾತಾಳಕ್ಕೆ 
ಸಾಗುವುದು. ॥ ೨೪ ।। ಆದ್ದರಿಂದ ಈ ಗಂಗೆಯ ವೇಗವನ್ನು: ತಡೆಯಲು ಶಕನಾದ, ಅತಿಶ್ರೇಷ್ಠನಾದ 
ಪರಮಶೆ ಕ್ರೇಷ್ಠಮೋಗಿಯಾದ ಮತ್ತು ಪರೋಪಕಾರ ಬುದ್ಧಿಯುಳ್ಳ ಶ್ರೀ ರುದ್ರದೇವರನ್ನು 
ಸಂತುಷ್ಠಿಗೊಳಿಸು. ॥ ೨೫ ॥ ಈಶ್ವರನನ್ನು ಬಿಟ್ಟು ಬೇರೆ ಯಾರೂ ಈ ಗಂಗೆಯನ್ನು ಧಾರಣೆ 
ಮಾಡಲು ಶಕ್ತರಲ್ಲ, ಈ ರೀತಿಯಾಗಿ ಭಗೀರಥನಿಗೆ ಹೇಳಿ ಬ್ರಹ್ಮದೇವರು ತನ್ನಲೋಕಕ್ಕೆ ತೆರಳಿದರು. 
WOE ॥ 


ಅಬ್ದಯೋನ್‌ ಗತೇ ರಾಜಾ ಸ್ಟಾಂಗುಷ್ಠಾಗ್ರನಿಪೀಡಿತಾಂ । 

ಕೃತ್ವಾ ವಸುಮತೀಂ ತಸ್ಯಾಮತಿಷ್ಠತ್ತುದ್ದಡಾಸನಃ ॥ ೨೭ ॥ 
ಊರ್ಧ್ವಬಾಹುರ್ನಿರಾಲಂಬೋ ವಾಯುಭಕ್ಹೋ ನಿರಾಶ್ರಯಃ । 

ಅಚಲಃ ಸ್ಥಾಣುವತ್‌ ಸ್ಥಿತ್ವಾ ರಾತ್ರಂದಿವಮತಂದ್ರಿತಃ ॥ ೨೮ ॥ 
ಏವಂ ಸಂವತ್ಸರೇ ಪೂರ್ಣೇ ದೇವರ್ಷಿಗಣಪೂಜಿತಃ | 

ಪುರಾರಿಸತ್ತುರಃ ಸ್ಥಿತ್ವಾ ತಮುವಾಚ ಭಗೀರಥಮ್‌ I ೨೯ ॥ 


ಬ್ರಹ್ಮನು ಅಲ್ಲಿಂದ ತೆರಳುತ್ತಿರಲಾಗಿ, ಭಗೀರಥನು ಭೂಮಿಯನ್ನು ತನ್ನ ಹೆಬ್ಬೆಟ್ಟಿನಿಂದ 
ಅದುಮಿ ಭದ್ರವಾಗಿ ನಿಂತುಕೊಂಡು, ಎರಡು ಬಾಹುಗಳನ್ನೂ ಮೇಲೆತ್ತಿ ಯಾವ ಬೇರೆ 


ಅಧ್ಯಾಯ ೯೫ 709 
ಆಧಾರವಿಲ್ಲದವನಾಗಿ ಕೇವಲ ವಾಯುಭಕ್ಷಕನಾಗಿ ಚಲಿಸದೆ ಪರ್ವತದಂತೆ ನಿಂತು ಆಲಸ್ಕವಿಲ್ಲದೆ 


ತಪಸ್ಸು ಮಾಡಿದನು. ॥ ೨೭-೨೮ ॥ ಈ ರೀತಿಯಾಗಿ ಅವನು ಒಂದು ವರ್ಷಕಾಲ ಕಳೆಯಲು, 
ದೇವಯಷಿಗಣಗಳಿಂದ ಪೂಜಿತನಾಗುವ ರುದ್ರನು ಅವನಿಗೆ ಪ್ರತ್ಯಕ್ಷವಾಗಿ ಹೇಳಿದನು. ॥॥೨೯ ॥ 


ಶಿವ ಉವಾಚ 
_ ಪ್ರೀತೋಹಂ ಹೇ ನೃಪಶ್ರೇಷ್ಠ ಕರಿಷ್ಯಾಮಿ ತವ ಪ್ರಿಯಮ್‌ | 
ಶಿರಸಾ ಧಾರಯಿಷ್ಯಾಮಿ ಗಂಗಾಗಮನಮೇಖಲಾಮ್‌ ೩೦ ॥ 


ಶಿವನು ಹೇಳಿದನು— 

“ಎಲೈ ರಾಜಶ್ರೇಷ್ಠನೇ। ನಿನ್ನ ತಪಸಿನಿಂದ ತೃಪನಾಗಿದ್ದೇನೆ. ನಿನಗೆ ಪ್ರಿಯವಾದುದನ್ನು 
ಮಾಡುವೆನು. ಗಂಗೆಯ ಗಮನದ ಮುಖ್ಯ ಪ್ರವಾಹವನ್ನೇ ನನ್ನ ಶಿರಸ್ಸಿನಲ್ಲಿಧಾರಣೆ ಮಾಡುವೆನು'' 
1೩೦ ॥ 


ತತೋ ಹಿಮವತಃ ಶೃಂಗಂ ಸಮಾರುಹ್ಯ ಮಹೇಶ್ವರಃ । 


ಪತಸ್ವೇತ್ಯಬ್ರವಿದ್ಗಂಗಾಂ ಆಭಾಷ್ಯಾಕಾಶಸಂಸ್ಥಿತಾಮ್‌ 1 ೩೧॥ 
ಜಟಾಕಲಾಪಂ ವಿಪುಲಂ ಪ್ರವಿಕೀರ್ಯ ಸಮಂತತಃ । 
ಬಹುಯೋಜನವಿಸಾರಂ ಗಿರಿಕಂದರಸನ್ನಿಭಮ್‌ 11೩೨ ॥ 


ತಸ್ಥಿನ್ನಿಪತಿತಾಂ ದೇವೀಂ ತೀವ್ರವೇಗಾಂ ಮಹತ್ಸ್ವನಾಮ್‌ । 

ದಧಾರ ಪರಮೋ ಯೋಗೀ ಗಂಗಾಂ ಗಮನತಶ್ಚ್ಯತಾಮ್‌ ॥ ೩೩॥ 
ಇತ್ನಂ ಸಾ ಸಹ್ಯವೇಗಾಪಿ ಗಂಗಾ ಸಂಪ್ರಾಪ್ಯ ಧೂರ್ಜಟೀಂ | 

ಜಟಾಜೂಟಂ ಶರದ್ಯಾವದ್ದ್ಧಭ್ರಾಮಪರಿಮೋಹಿತಾ || ೩೪ ॥ 
ತತ್ಸೈವ ಪ್ರತಿಬದ್ಧಾಂ ತಾಂ ಗಂಗಾಂ ಜ್ಞಾತ್ವಾ ಭಗೀರಥಃ | 

ಪುನಃ ಪ್ರಸಾದಯಾಮಾಸ ಗಂಗಾಂ ಮುಂಚೇತಿ ಶಂಕರಮ್‌ I ೩೫ ॥ 
ಪುನಸತ್ನಾ ್ರಿರ್ಥನಾದ್ದೇವೋ ಜಟಾಮೇಕಾಂಬಿಲಂಬಿನೀಮ್‌ । 

ವಿಧಾಯ ಮುಮುಚೇ ಗಂಗಾಂ ತತಃ ಸ್ಫೋತಃಸ್ವರೂಪಿಣೀಮ್‌ ॥ ೩೬ ॥ 
ತತೋ ವೇಗಸ್ವರೂಪೇಣ ಪತಿತ್ವಾಧೋ ಹಿಮಾಲಯಾತ್‌ ।ಟ 


ವನಾನಿ ಪ್ಲಾವಯಂತೀ ಸಾ ಪಾತಯಂತೀ ಭುವಸ್ಥಲಮ್‌ 11೩೭ ॥ 
ಯಶ್ಚಾ ಸಗಣಗಂಧರ್ವಾ ವಸುಧಾತಲವಾಸಿನಃ । 

ನಾಗಾಶ್ಚ ಶೋಧಯಾಮಾಸುರ್ಮಾರ್ಗಮಸ್ಯಾ ಮಹೌಜಸಃ 11 ೩೮ ॥ 
ಬ್ರಹ್ಮಪಾತ್ರಪ್ರಸೂತತ್ವಾತ್‌ ವಿಷ್ಣುಪಾದಾಬ್ಜ ಸಂಭವಾತ್‌ । 
ಭವಾಂಗಸಂಗತತ್ವಾಚ್ಚ ಪುಣ್ಯರಾಶಿಶಿರೋಮಣಿ: 1೩೯ ॥ 


ಗಾಂ ಗತಾ ಸಾ ಯದಾ ಗಂಗಾ ವಿಸ್ತೀರ್ಣಾ ಸಾ ತದಾಭವತ್‌ । 
ಮತ ಕಚ, ಪನಕ್ಲೆಶ ಶಿಂಶುಮಾರಗ್ರಹಾಕುಲಾ 1೪೦ ॥ 
ಇರೆ ಕಟ ಪ್‌ 8 


710 ಪ್ರಯಾಗಮಾಹಾತ್ಮ್ಯಮ್‌ 


ಗಂಗಾಂ ಭೂಮಿಗತಾಂ ಜ್ಞಾತ್ವಾ ಸರ್ವೇ ದೇವರ್ಷಿಪನ್ನಗಾಃ । 

ಆತ್ಮಾನಂ ಶೋಧಯಾಮಾಸುರ್ಭಕ್ಕಾ ಪಾನಾವಗಾಹನ್ಯೆಃ 1೪೧॥ 
ಪ್ರಸನ್ನಾ ಸಾ ತದಾ ಗಂಗಾ ಭಗೀರಥಮುವಾಚ ಹ । 

ಯತ್ರ ಮಾಂ ನಯಸೇ ರಾಜನ್‌ ನಯ ತತ್ರಾಗ್ರತೋ ಭವ ॥೪೨॥ 
ಇತ್ಯುಕ್ತಃ ಪ್ರತಿಹೃಷ್ಠಾತ್ಮಾ ಸ್ನಾತ್ವಾ ಪೀತ್ವಾ ಯಥಾಸುಖಮ್‌ | 
ವಾಯುವೇಗಾಶ್ವಸಂಯುಕ್ತಂ ರಥಮಧ್ಯಾರುಹತ್ತುಖಮ್‌ I ೪೩ 1 
ರಥೋ ವೇಗಾತ್ತುರೋ ಯಾತಿ ಗಂಗಾ ತತ್ವ ಸೃಚಾರಿಣೀ | 

ಪಾರ್ಶ್ವಯೋಃ ಪಾವಯಂತೀ ಚ ಸ್ಥಿತಾನ್‌ ಸ್ಥಾವರಜಂಗಮಾನ್‌ IY 
ವನಾನ್ಯದ್ರೀಂಶ್ಚ ವಿವಿಧಾನ್ನುರಗ್ರಾಮವ್ರಜಾಕರಾನ್‌ । 


ಖೇಟಖರ್ವರವಾಟೀಶ್ಚ ಪುನಾನಾ ಪೃಷ್ಠತೋನ್ನಗಾತ್‌ i ೪೫ ॥ 
ಜಹ್ನೋರಾಶ್ರಮಮಾಪನ್ನಾ ರಾಜರ್ಷೇರ್ದೀಕ್ಷಿತಸ್ಯ ಚ । 

ಯಜ್ಞವಾಟಸ್ಯ ಸಂಭಾರಾನಹರನ್ನಿಜವೇಗತಃ Wl ೪೬ ॥ 
ತದಾ ತಸ್ಕರ್ತಿಜಃ ಸರ್ವೇ ಯಜ್ಞನಾಶಂ ವಿಲೋಕ್ಯ ತಮ್‌ । 

ಜಹ್ನವೇ ಯಜಮಾನಾಯ ಕಥಯಾಮಾಸುರಂಜಸಾ 1೪೭ ॥ 
ತಚ್ಛ್ರುತ್ವಾಸ ಚ ರಾಜರ್ಷಿಃ ಕ್ರುದ್ಧಃ ಕಾಲಾನಲಪ್ರಭಃ । 
ಪೀತ್ವಾಗಂಗಾಪ್ರವಾಹಂ ತಂ ಪೂರ್ವವತ್‌ ಸ್ವಾಸನೇ ಸ್ಥಿತಃ | ೪೮ ॥ 
ರಾಜಾ ಭಗೀರಥಸಾವತ್‌ಕಿಯದ್ದೂರಂ ವಿನಿರ್ಗತಃ । 

ಅಶ್ರುತ್ವಾ ಗಂಗಸನ್ನಾದಂ ಪೃಷ್ಟೋ ಪಶ್ಯದಾಕುಲಃ 1೪೯ ॥ 
ತತೋ ಗಂಗಾಮದೃಷ್ಟ್ವಾಸ್‌ ಜ್ಞಾತ್ವಾ ಜಹ್ನುಕ್ಸಶಂ ತ್ವಿದಂ । 

ರಥಂ ನಿವರ್ತಯಾಮಾಸ ತದಾಶ್ರಮಮಥೋತಭ್ಯಗಾತ್‌ 1 ೫೦ ॥ 
ರಥಾದುತ್ತೀರ್ಯ ಮುನಯೇ ಸಾಷ್ಟಾಂಗಂ ಪ್ರಣಿಪತ್ಯ ಚ । 
ಕೃತಾಂಜಲಿಪುರಸಿಷ್ಠನ್ನಸಾವೀತಂ ಮಹಾಮುನಿಮ್‌ ೫೧ ॥ 
ಸೋಷಷಪಿ ತತ್‌ ಸ್ತವನಂ ಶ್ರುತ್ವಾ ಪ್ರಸನ್ನ; ಸಸ್ಥಿಶಾನನ: । 

ವಿಸ್ಠೃತ್ತ್ಯ ಸ್ವಾಪರಾಧಂ ತಂ ಭಗೀರಥಮುವಾಚ ಹ 11 ೫೨ ॥ 


ಹೀಗೆಂದು ಹೇಳಿ ಶಿವನು ಹಿಮವತ್‌ಪರ್ವತದ ಶಿಖರಕ್ಕೆ ಬಂದು, ಆಕಾಶದಲ್ಲಿಯೇ ನಿಂತಿದ್ದ 
ಗಂಗೆಗೆ ಭೂಮಿಗೆ ಬೀಳಲು ಹೇಳಿದನು. ೩೧ ॥ ಬಹುಯೋಜನಗಳ ವಿಸಾರವುಳ್ಳ ಪರ್ವತದ 
ಕಣಿವೆಯಂತಾಗಿದ್ದಬಹಳ ಬೆಳೆದಿದ್ದ: ತನ್ನಜಟಿಗಳ ಗುಂಪನ್ನುರುದ್ರದೇವರು ಹರಡಿದಾಗ, ಅದರಲ್ಲಿ 
ಮಹಾವೇಗದಿಂದ ಮತ್ತು ಮಹಾ ಶಬ್ದದಿಂದ ಆಕಾಶದಿಂದ ಬೀಳುತ್ತಿರುವ ಆ ಗಂಗೆಯನ್ನು 
ಧರಿಸಿದರು. 11೩೨-೩೩ ॥। ಈ ರೀತಿಯಾಗಿ ಸಹಿಸಲಾರದ ವೇಗವುಳ್ಳವಳಾದರೂ ಆ ಗಂಗೆಯು 
ರುದ್ರದೇವರ ಜಟಾಸಮೂಹವೆಂಬ ಮಡುವಿನಲ್ಲಿ ಮೋಹದಿಂದ ವರ್ಷಗಟ್ಟಲೆ ಇದ್ದುಬಿಟ್ಟಳು. 


ಅಧ್ಯಾಯ ೯೫ 711 


॥ ೩೪ ॥ ಅಲ್ಲಿ ಬಂಧಿಸಲ್ಪಟ್ಟ ಗಂಗೆಯನ್ನು ತಿಳಿದ ಭಗೀರಥನು ರುದ್ರದೇವರನ್ನು ಪುನಃ 
""ಗಂಗೆಯನ್ನು ಬಿಟ್ಟುಕೊಡಬೇಕೆಂದು'' ಪ್ರಾರ್ಥಿಸಿದನು. ॥ ೩೫ ॥ ಪುನಃ ಅವನ 
ಪ್ರಾರ್ಥನೆಯಂತೆ ಈಶ್ವರನು ಗಂಗೆಯನ್ನು ತನ್ನ ಜಟೆಯಲ್ಲಿ ಅವಲಿಂಬಿತಳಾದವಳನ್ನಾಗಿ ಮಾಡಿ 
ಬಿಟ್ಟುಕೊಟ್ಟನು. ಆಗ ಗಂಗೆಯು ನದಿಯ ರೂಪದಲ್ಲಿ ಹೊರಗೆ ಹರಿದುಬಂದಳು. ॥ ೩೬ ॥ 
ಅನಂತರ ಗಂಗೆಯುವೇಗವಾಗಿ ಹರಿದು ಹಿಮಾಲಯದಿಂದಕೆಳಗೆ ನಾನಾವನಗಳನ್ನುನೀರಿನಿಂದ 
ಕೊಚ್ಚಿ ಭೂಮಿಯಲ್ಲಿ ಹರಿಯತೊಡಗಿದಳು. ॥ ೩೭ ॥ ಯಕ್ಷರು, ಗಂಧರ್ವಗಣಗಳು, 
ಭೂಮಿಯಲ್ಲಿ ವಾಸಿಸುತ್ತಿದ್ದ ನಾಗಗಳು ಈ ಮಹಾವೇಗಸಂಪನ್ನಳಾದ ಗಂಗೆಗೆ ದಾರಿಯನ್ನು 
ಮಾಡುತ್ತಾ ಹೋದರು. ॥ ೩೮ ॥ ಬ ಿಹ್ನದೇವರ ಕಮಂಡಲುವಿನಿಂದ ಹೊರಟು ಶ್ರೀ 
ಮಹಾವಿಷ್ಣುವಿನ ಪಾದವನ್ನು ತೊಳೆದು ರುದ್ರದೇವರ ಅಂಗಾಂಗಗಳ ಸಂಬಂಧವನ್ನು ಹಿ 
ಬಂದಿರುವುದರಿಂದ ಈ ನದಿಯು ಪುಣ್ಯವುಳ್ಳವರಲ್ಲಿ ಸರ್ವಶ್ರೇಷ್ಠಳು. ॥ ೩೯ ॥। ಗಂಗೆಯು 
ಭೂಮಿಯಲ್ಲಿ ಹರಿದು ಚಾಲನೆಯನ್ನು ಪಡೆದುದರಿಂದ ಅವಳು ""ಗಂಗಾ'' ಎಂಬ ಹೆಸರನ್ನು 
ಪಡೆದಳು ಮತ್ತುಅವಳ ಪಾತ್ರದಲ್ಲಿಮೀನುಗಳು, ಆಮೆಗಳು, ಕ್ರೌಂಚಪಕ್ಟಿಗಳು ಮತ್ತುಚೇಳುಗಳು 
ಮುಂತಾದವುಗಳು ಹೇರಳವಾಗಿ ವಾಸಿಸುತ್ತವೆ. ೪೦ ।। ಭೂಮಿಗೆ ಗಂಗೆಯು ಬಂದಿರುವುದನ್ನು 
ತಿಳಿದ ಎಲ್ಲದೇವತೆಗಳೂ, ಯಷಿಗಳು ಮತ್ತುನಾಗಗಣಗಳು ಅವಳನ್ನು ಸ್ನಾನ ಪಾನಾದಿಗಳಿಂದ 
ಸೇವಿಸಿ ತಮ್ಮನ್ನು ಪವಿತ್ರಗೊಳಿಸಿಕೊಂಡರು. ॥ ೪೧ ॥ ಹೀಗಿರಲು ಗಂಗೆಯು ಭಗೀರಥನಿಗೆ 
ಹೇಳಿದಳು "“ನನ್ನನ್ನು ಎಲ್ಲಿಗೆ ಕರೆದೊಯ್ಯಬೇಕೆಂದಿರುವೆಯೋ ಅಲ್ಲಿಗೆ ನನ್ನ ಮುಂದೆ ಮುಂದೆ 
ಹೋಗುತ್ತಾಕರೆದುಕೊಂಡು ಹೋಗು''. 1೪೨ ಈ ರೀತಿಯಾಗಿ ಹೇಳಿಸಿಕೊಂಡ ಸ ಸಂತುಷ್ಠನಾದ 
ಭಗೀರಥನು ಗಂಗೆಯಲ್ಲಿ ಸ್ನಾನಪಾನಾದಿಗಳನ್ನು ಮಾಡಿ ಸುಖದಿಂದ ಇದ್ದು ವಾಯುವೇಗದಂತೆ 
ಓಡುವ ಕುದುರೆಗಳನ್ನು ಕಟ್ಟದ್ದ ರಥದಲ್ಲಿ ಹಷ ದಿಂದ ಕುಳಿತುಕೊಂಡನು. ॥ ೪೩ ॥ ರಥವು 
ವೇಗದಿಂದ ಹೋಗುತ್ತಿರಲು ಗಂಗೆಯು ಅದರ ಹಿಂದೆ ಹಿಂದೆಯೇ ಹರಿಯುತ್ತಾ 
ಹರಿದೆಡೆಯಲ್ಲೆಲ್ಲಾದಡಗಳಲ್ಲಿರುವ ಜೀವಜಡಗಳನ್ನು ಪವಿತ್ರ ಗೊಳಿಸಿದಳು. ೪೪ ॥। ಹಾಗೆಯೇ 
ನಾನಾ ವಿಧಗಳಾದ ವನಗಳು, ಬೆಟ್ಟಗಳು, ಪಟ್ಟಣಗಳು, ಗ್ರಾಮಗಳು, ಗೊಲ್ಲರಹಳ್ಳಿಗಳು, 
ಗಣಿಗಳು, ಬೇಡರಹಳ್ಳಿಗಳು, ನದಿಯಿಂದ ಕೂಡಿದ ಊರುಗಳು, ಹೂವಾಡಿಗರ ಹಳ್ಳಿಗಳು ಮತ್ತು 
ತೋಟಗಳು ಇವುಗಳನ್ನು ಪವಿತ್ರಗೊಳಿಸುತ್ತಾ ಭಗೀರಥನ ರಥದ ಹಿಂದೆಯೇ ಹೊರಟಳು. 
11೪೫ ।। ಯಜ್ಞಾಚರಣೆಯ ದೀಕ್ಬೆಯಲ್ಲಿದ್ದ ಜಹ್ನುವೆಂಬ ರಾಜರ್ಷಿಯ ಆಶ್ರಮಕ್ಕೆ ಗಂಗೆಯು ನುಗ್ಗಿ 
ತನ್ನವೇಗದಿಂದ ಆ ರಾಜನ ಯಜ್ಞಸಾಮಗ್ರಿ ಗಳನ್ನೆಲ್ಲಾಕೊಚ್ಚಿಕೊಂಡು ಹೋದಳು. ॥1೪೬ ॥। ಆಗ 
ಅವನ ಎಲ್ಲ ಖತ್ವಿಜರು ಯಜ್ಞದ ನಾಶವನ್ನು ಗಮನಿಸಿ ಯಜಮಾನನಾದ ಜಹ್ನುವಿಗೆ 
ಉಚಿತವಾದದ್ದನ್ನು ಮಾಡಲು ಹೇಳಿದರು. ॥। ೪೭ ॥॥ ಅವರ ಬಿನ್ನಹವನ್ನು ಆಲಿಸಿದ ರಾಜನು 
ಕ್ರೋಧದಿಂದ ಪ್ರಳಯಾಗ್ನಿಯಂತೆ ಜ್ವಲಿಸಿ ಗಂಗೆಯ ಪ್ರವಾಹವೆಲ್ಲವನ್ನೂ ಪಾನಮಾಡಿ ಪುನಃ 
ಯಜ್ಞವನ್ನುಮುಂದುವರಿಸಲು ತನ್ನಯಾಜ್ಞಿಯ ಆಸನದಲ್ಲಿಕುಳಿತನು. ॥॥೪೮ ॥ ಆಗ ಭಗೀರಥನು 
ಎಷ್ಟೋ ದೂರ ಮುಂದೆ ಪ ಕ್ರಯಾಣ ಮಾಡಿದ್ದನು, ಗಂಗೆಯ ಗರ್ಜನೆಯನ್ನುಕೇಳದೆ ಚಕಿತನಾಗಿ 
ಹಿಂತಿರುಗಿ ನೋಡಿದನು. ॥ ೪೯ ॥ ಆಗ ಗಂಗೆಯನ್ನು ಕಾಣದೆ ವಿಚಾರಿಸಿ ಎಲ್ಲವನ್ನು ತಿಳಿದು 
ರಥವನ್ನು ಹಿಂತಿರುಗಿಸಿ ಜಹ್ನುರಾಜನ ಆಶ್ರಮಕ್ಕೆ ಬಂದನು. ॥ ೫೦ ।। ಅಲ್ಲಿರಥದಿಂದ ಇಳಿದು ಈ 
ಮುನಿಗೆ ಸಾಷ್ಟಾಂಗ ನಮನ ಮಾಡಿ ಅವನನ್ನು ಸ್ತೋತ್ರ ಮಾಡಿದನು. ॥ ೫೧ ॥ ಅವನು ಭಗೀರಥನ 


712 ಪ್ರಯಾಗಮಾಹಾತ್ಸ್ಯಮ್‌ 


ಸ್ತೋತ್ರದಿಂದ ಪ್ರಸನ್ನನಾಗಿ ಮುಗುಳ್ನಗೆಯನ್ನು ಸೂಸುತ್ತಾ ತನಗಾದ ಅಪರಾಧವನ್ನು ಮರೆತು 
ಭಗೀರಥನನ್ನುಕುರಿತು ಇಂತೆಂದನು. ॥ ೫೨ 


ಜಹ್ನುರುವಾಚ-- 
ಭಗೀರಥ ಮಹಾಭಾಗ ಸೂರ್ಯವಂಶಶಿಖಾಮಣೇ । 
ಪ್ರಸನ್ನೋ ಸ್ಥಿ ತ್ವ್ದದೀಯೇನ ಗಂಗಾನಯನಕರ್ಮಣಾ ॥ ೫೩ ॥ 


ಕೋಪಿ ನೈತಾದ್ಧಶಂ ಚಕ್ರುಃ ಕರಿಷ್ಯಂತಿ ನ ಚಾಪರೇ । 
ಯದಸಾಧ್ಯಂ ಮಹತೃರ್ಮ ತಮಕಾರ್ಷೀರಿದಂ ಖಲು 11 ೫೪ ॥ 


ಜಹ್ನುವು ಹೇಳಿದನು-- 


"ಎಲ್ಫೆ. ಮಹಾಮಹಿಮನಾದ ಭಗೀರಥನೇ। ನೀನು ಸೂರ್ಯವಂಶಕ್ಕೆ 
ಶಿರೋರತ್ನಪ್ರಾಯನು. ಗಂಗೆಯನ್ನು ತರಲು ನಡೆಸಿರುವ ನಿನ್ನ ಕರ್ಮದಿಂದ ನಾನು 
ಪ್ರಸನ್ನನಾಗಿದ್ದೇನೆ. i ೫೩ ॥ ಇದುವರೆಗೆ ಯಾರೂ ಇಂಥಹ ಕಾರ್ಯವನ್ನು ಮಾಡಿಲ್ಲ ಮತ್ತು 
ಮುಂದೆ ಮಾಡುವುದೂ ಇಲ್ಲ ಯಾವುದು ಅಸಾಧ್ಯವೋ ಅಂತಹುದನ್ನು ನಿಶ್ಚಯವಾಗಿ 
ಸಾಧಿಸಿದ್ದೀಯೆ''. #೪ 1 


ಇತ್ಯುಕ್ತ್ವಾ ಮುಮುಚೇ ಗಂಗಾಂ ಕರ್ಣರಂಧ್ರಾತ್ತ ದಕ್ಷಿಣಾತ್‌ । 


ಕೃತಕತ್ಯೋ ಭವಸ್ವೇತಿ ಸ್ವಾಶೀರ್ಭಿಸಂ ಯುಯೋಜ ಚ 11 ೫೫ ॥ 
ತತೋ ಭಗೀರಥೋ ನತ್ವಾ ರಥಮಾರುಹ್ಯ ಪೂರ್ವವತ್‌ । 
ಜಗಾಮ ಗಂಗಾಯಾ ಸಾರ್ಧಂ ಪ್ರಯಾಗಂ ಸಮಪದ್ಯತ WW ೫೬ ॥ 


ತತ್ರ ತಾಂ ಕುಟಿಲಾಂ ದೃಷ್ಟ್ವಾ ವಿಜ್ಞಾಯ ಚ ತದಾಶಯಂ । 
ಯಮುನಾಂ ಪ್ರಾರ್ಥ್ಯ ಚಾನೀಯ ದ್ವಯೋಃ ಸಖ್ಯಮಕಾರಯತ್‌ ॥ ೫೭ ॥ 
ತಯೋರಾಭಾಷಣಂ ಸರ್ವಂ ಪ್ರಯಾಗೇ ವಿನಿರೂಪಿತಂ ॥ 


ಪ್ರಯಾಗಂ ತೀರ್ಥರಾಜಂ ತೇ ಜ್ಞಾತ್ವಾ ಹೃಸ್ಟೇ ಪ್ರತಸ್ಥತು: ॥ ೫೮ ॥ 
ಪುನಶ್ಚ ರಥಮಾರುಹ್ಯ ಗಂಗಾಸಂಗಾತೃಗೀರಥ: | 

ಸ್ವಕಾರ್ಯಂ ವಿಧಿವತರ್ವಂ ಯಥೇಚ್ಛಮಕರೋದ್ವಿಭುಃ ೫೯ n 
ವಿಂಧ್ಯವಾರಾಣಸೀಭಾಗಾನ್ಭೂಷಯಿತ್ವಾ ಸವಾರಿಣಾ । 

ಗಂಗೋದ್ಭೇದಂ ಸಮಾಸಾದ್ಯ ಪೃಥಕ್ಟೂತಾಬ್ಧಿ ಮಾಪ ಸಾ ೬೦ ॥ 
ಇತ್ಯೇವಂ ಮುನಿಶಾರ್ದೂಲಾ ಗಂಗೋತ್ಪತ್ರಿ ರ್ನಿರೂಪಿತಾ | 

ಸಪ್ರಭಾವಾ ಭವತ್ತಿ ್ರೀತ್ಯಾ ಕಿಮನ್ಯತ್ವವದಾಮಿ ವಃ 11 ೬೧ ॥ 


11 ಇತಿ ಪಂಚನವತಿತಮೋ ತಧ್ಯಾಯಃ || 
ಹೀಗೆ ಹೇಳಿ ತನ್ನ ಬಲಗಿವಿಯಿಂದ ಗಂಗೆಯನ್ನು ಹೊರಕ್ಕೆ ಹರಿಯಬಿಟ್ಟನು. ಹಾಗೂ ನೀನು 


ಅಧ್ಯಾಯ ೯೫ 713 
ಕೃತಕೃತ್ಯನಾಗೆಂದು ಆಶೀರ್ವಾದವನ್ನು ಮಾಡಿದನು. ॥ ೫೫ ॥। ಅನಂತರ ಭಗೀರಥನು 


ಜಹ್ಹುಮುನಿಯನ್ನು ನಮಸ್ಕರಿಸಿ, ಹಿಂದಿರುಗಿ ರಥವನ್ನೇರಿ ಗಂಗೆಯೊಡನೆ ಪ್ರಯಾಗ ಕ್ಷೇತ್ರಕ್ಕೆ 
ಬಂದನು. ॥॥ ೫೬ 1॥ ಅಲ್ಲಿಗಂಗೆಯು ತನ್ನಗತಿಯನ್ನು ಪಕ್ಕಕ್ಕೆ ಸರಿಸಿದ್ದನ್ನು ಗಮನಿಸಿದ ಭಗೀರಥನು 
ಗಂಗೆಯ ಆಶಯವನ್ನು ತಿಳಿದು ಗಂಗೆ-ಯಮುನೆಯರಿಬ್ಬರಿಗೂ ಸಖ್ಯವನ್ನು ಮಾಡಿಸಿದನು. 
11೫೭ ॥ ಆ ಗಂಗಾಯಮುನೆಯರ ಸಂಭಾಷಣೆಯನ್ನು ಹಿಂದೆಯೇ ತಿಳಿಸಲಾಗಿದೆ. ಪ್ರಯಾಗವು 
ತೀರ್ಥರಾಜನೆಂದು ಅವರಿಬ್ಬರೂ ತಿಳಿದು ಅಲ್ಲಿಂದ ಮುಂದಕ್ಕೆ ಹರಿಯತೊಡಗಿದರು. ॥೫೮ ॥ 
ಭಗೀರಥನು ಪುನಃ ರಥವನ್ನೇರಿ ಗಂಗಾಸಂಗಮದವರೆಗೆ ತನ್ನ ಕಾರ್ಯಗಳನ್ನೆಲ್ಲಾ ವಿಧಿವತ್ತಾಗಿ 
ಮಾಡಿ ಮುಗಿಸಿದನು. ॥ ೫೯ ॥। ವಿಂಧ್ಯ ಮತ್ತು ವಾರಣಾಸೀ ಪ್ರಾಂತ್ಯವನ್ನು ಗಂಗೆಯು ತನ್ನ 
ಜಲದಿಂದ ಅಲಂಕರಿಸಿ, ಗಂಗೋದ್ಭೇದದವರೆಗೆ ಯಮುನೆಯೊಡನೆ ಒಟ್ಟಿಗೆ ಹರಿದು ಅಲ್ಲಿಂದ 
ಬೇರೆಯಾಗಿ ಸಮುದ್ರವನ್ನು ಸೇರಿದಳು. ॥ ೬೦ ॥ ಹೇ ಮುನಿಶ್ರೇಷ್ಠರೇ ನಿಮ್ಮ ಮೇಲಿನ 
ಪ್ರೇಮದಿಂದ ಗಂಗೆಯ ಉತ್ಪತ್ತಿಯನ್ನು ಕುರಿತು ಹೇಳಿಯಾಯಿತು. ಈ ಕಥಾನಕವು ಅವಳ 
ಪ್ರಭಾವಗಳಿಂದ ಕೂಡಿದ್ದಾಗಿದೆ. ನಿಮಗೆ ಬೇರೆ ಏನನ್ನುಹೇಳಲಿ? ॥ ೬೧ ॥ 


| ತೊಂಬತ್ತೈದನೆಯ ಅಧ್ಯಾಯವು ಸಮಾಪವಾಯಿತು (| 


॥ ಅಥ ಷಣ್ಣವತಿತಮೋನಧ್ಯಾಯಃ I FLU 


ಮುನಯ ಊಚುಃ: 
ಗಂಗಾಖ್ಯಾನಂ ಶ್ರುತಂ ಸಾಂಗಂ ಭವತಃ ಕರುಣಾತೃನಃ । 
ಸರಸ್ವತ್ಯಾ: ಸಮುತ್ತತಿಂ ಶ್ರೋತುಮಿಚ್ಛಾಮಹೇ ವಯಮ್‌ HOH 
॥ ತೊಂಬತ್ತಾರನೆಯ ಅಧ್ಯಾಯವು ॥ 


ಸನಕಾದಿಗಳು ಹೇಳಿದರು 
"ಕರುಣಾತ್ಮರಾದ ತಮ್ಮಿಂದ ಸಾಂಗವಾಗಿ ಗಂಗೆಯ ಆಖ್ಯಾನವನ್ನುಕೇಳಿದೆವು. ಸರಸ್ವತಿಯ 
ಉತ್ಪತ್ತಿಯನ್ನು ಕೇಳಬಯಸುತ್ತೇವೆ''. ॥ ೧ 
ಶೇಷ ಉವಾಚ 
ಯದಾ ಬ್ರಹ್ಮಾಕರೋತ್‌ ಸೃಷಿಂ ಧ್ಯಾಯಮಾನಃ ಪ್ರಜಾ ಬಹು | 
ಮನಸಃ ಕಾಮ ಏವಾಸೀತ್‌ ಭ್ರೂಮಧ್ಯಾತ್‌ ಕ್ರೋಧಮೇವ ಚ ॥೨॥ 
ಅಧರಾಲ್ಲೋಭ ಏವಾಸೀತ್‌ ಆಸ್ಕಾದಾಸೀತ್ತರಸ್ಪಶೀ I 


ಬ್ರಹ್ಮಾತಾಂ ಚಕಮೇ ಕಾಮೀ ತಸ್ಯಾ ಲಾವಣ್ಯಮೋಹಿತಃ Wan 
ವಿಲೋಕ್ಯ ಮುನಯಃ ಸರ್ವೇ ನಿಷೇಧಂ ಚಕ್ರುರುತ್ತಮಾಃ । 

ನೈತತ್ಪೂರ್ವಂ ಕೃತಂ ಕೈಶ್ಚಿನ್ನ ಭವಿಷ್ಯತಿ ನ ಸಾಂಪ್ರತಂ WY Ul 
ತನ್ನ ಯೋಗ್ಯಂ ತವೇದಂ ಭೋ ವಿಚಾರಯ ಮಹಾಮತೇ । 

ತತೋ ನಿವೃತ್ತೋ ನಿರ್ಬಂಧಾತ್ನಸ್ಮಾರ ಶ್ರೀನಿಕೇತಮ್‌ ೫ ॥ 
ತದೈವಾಂತರ್ದಧೇ ವಾಣೀ ವೀಣಾಪುಸಕಧಾರಿಣೀ । 

ತಸ್ಯಾಂ ಬ್ರಹ್ನತನೌ ಭೂಯೋ ಲೀನಾ ಮಾನಸಹಾರಿಣೀ W ೬ ॥ 
ತತೋ ಬಹುತರೇ ಕಾಲೇ ಪೂರ್ವಚಿತಿ; ಸುರಾಪರಾಃ | 
ಶ್ರುತ್ವಾಪ್ರಭಾಸಮಾಹಾತ್ಮ್ಯಂ ಸತ್ಯಲೋಕಾದವಾತರತು 1 ೭॥ 
ಲಾವಣ್ಯಶೇವಧಿಂ ಯಾಂತೀಂ ಚಪಲಾಮಿವ ಭಾಸುರಾಂ ಚ 

ದೃಷ್ಟಾ «ದಧೀಚಿ: ಕಾಮಾರ್ತೋ ಜಾತಸದ್ದೀರ್ಯಮಚ್ಛ್ಯವತ್‌ ೮ ॥ 
ತದ್ವೀರ್ಯಂ ತು ಕುಶಕ್ಷೀತ್ರೇ ಪತಿತಂ ಬ ಿಹ್ಠಸಂಭವಂ I 

ಚರಮಾಣಾ ತದಾ ಕಾಚಿತ್‌ ವಡವಾ ತದಭಕ್ಷಯತ್‌ 11 ೯॥ 
ತಸ್ಯಾಂ ಕಾಲೇನ ಸಂಜಾತೋ ವಾಡವೋ ನಾಮ ಬಾಲಕಃ । 

ಉತ್ಪನ್ನ ಏವ ಕ್ಲುಧಿತೋ ಭೋಕುಂ ಬ್ರಹ್ಮಾಂಡಮುದ್ಯತಃ Il ೧೦॥ 
ಮಾತುಃ ಸನ್ಯಂ ಪಪೌ ಸರ್ವಂ ತೃಪಿಂ ನೋ ಯಾತಿ ಬಾಲಕ: | 

ಜಲಂ ದತ್ತಂ ನೈವ ತೃಪ್ರೋ ರಸಾ ದತ; ನ ತೃಪಿದಾಃ W ೧೧ ॥ 


714 


ಅಧ್ಯಾಯ ೯೬ 715 


ತದಾ ಮಾತಾವದತ್‌ ಕಸ್ತ್ಪಂ ಭಕ್ತಕೋಪಸಿ ಜಗತ್ತಯಂ | 

ತಥೇತ್ಯೋಮಿತಿ ತದ್ದಾಕ್ಯಂ ಪ್ರಮಾಣಂ ಕೃತವಾನ್ಸಿಶುಃ ॥ ೧೨ ॥ 
ತತೋ ಬ್ರಹ್ಮಾದಯೋ ದೇವಾಃ ಸಂತ್ರಸ್ತಾ ಇದಮೂಚಿರೇ । 

ಅಯಂ ಬಾಲೋ ನ ವೇತಾಲೋ ನ ರೌದ್ರೋ ಘೋರದರ್ಶನಃ ॥ ೧೩ ॥ 
ಬ್ರಹ್ಮಾಂಡಂ ಭೋಕುಕಾಮೋಸ್ತಿ ಬ್ರಹ್ಮವೀರ್ಯಸಮುದ್ಭವಃ । 


ವೀರ್ಯಂ ತಪಸ್ವಿನಾಮುಗ್ರಂ ನಾಸ್ಥಾಕಂ ಪ್ರಭವೇದ್ಧಲಮ್‌ ॥1 ೧೪ ॥ 
ವರ್ತಮಾನಾ ವೃಥಾ ಶಕ್ತಿ ರ್ವೈಕುಂಠೋ ಬ್ರಾಹ್ಮಣಪ್ರಿಯಃ । 
ಅತೋತಸ್ಥಾಕಂ ಕಿಲ ಪ್ರಾಪ್ತಂ ಮರಣಂ ಸರ್ವಥಾ ವೃಥಾ ॥ ೧೫ ॥ 
ಕಿಂಕರ್ತವ್ಯವಿಮೂಢಾಸೇ ಯದಾ ಬ್ರಹ್ಮಾದಯೋ ಭವನ್‌ | 

ತದಾ ಪ್ರಾದುರಭೂದ್ವಾಣೀ ಪ್ರಕಟೀಕೃತವಿಗ್ರಹಾ HW ೧೬ ॥ 


ಶ್ರೀ ಶೇಷದೇವರು ಹೇಳಿದರು 
""ಯೋಚಿಸುತ್ತಾ ಬ್ರಹ್ಮನು ಬಹುವಿಧಗಳಾದ ಪ್ರಜೆಗಳನ್ನು ಸೃಷ್ಟಿಸಿದಾಗ ಮನಸ್ಸಿನ 
ದಶೆಯಿಂದ ಕಾಮವೂ ಮತ್ತುಹುಬ್ಬುಗಳ ನಡುವೆ ಕ್ರೋಧವೂ ಉತ್ಪತ್ರಿಯಾದುವು. ॥1೨ ॥ಇವನ 
ತುಟಿಯಿಂದ ಲೋಭವೂ ಬಾಯಿಯಿಂದ ಸರಸ್ವತಿಯೂ ಹುಟ್ಟಿದಳು. ಅವಳ ಲಾವಣ್ಯದಿಂದ 
ಮೋಹಿತನಾಗಿ ಬ್ರಹ್ಮನು ಅವಳನ್ನು ಕಾಮಿಸಿದನು. ॥ ೩ ॥ ಇದನ್ನು ಗಮನಿಸಿದ ಎಲ್ಲಾ 
ಯಪಷಿಶ್ರೇಷ್ಠರು "ಈ ಕಾರ್ಯವನ್ನು ಪೂರ್ವದಲ್ಲಿ ಯಾರೂ ಮಾಡಿಲ್ಲ, ಭವಿಷ್ಯದಲ್ಲಿಯೂ 
ಯಾರೂ ಮಾಡುವುದಿಲ್ಲ ಈಗಲೂ ಯಾರೂ ಮಾಡುತ್ತಿಲ್ಲಎಂದು ಇದನ್ನು ನಿಷೇಧಿಸಿದರು. 
1೪ ಮಹಾ ಜ್ಞಾನಿಗಳಾದ ತಾವು ವಿಚಾರ ಮಾಡಿ ಈ ಬಯಕೆಯು ನಿಮಗೆ ಯೋಗ್ಯವಾದುದಲ್ಲ 
ಎಂದು ಹೇಳಿದರು. ಇವರುಗಳ ನಿರ್ಬಂಧದಿಂದ ಬ್ರಹ್ಮನು ಈ ಕಾರ್ಯವನ್ನು ಕೈಬಿಟ್ಟು ತನ್ನಲ್ಲಿ 
ನಿಯಾಮಕನಾಗಿದ್ದು ಸೃಷ್ಟಿಕಾರ್ಯವನ್ನು ಮಾಡುವ ಲಕ್ಷ್ಮೀಪತಿಯನ್ನು ಸ್ಥರಿಸಿದನು. ॥ ೫ ॥ 
ಮನಸ್ಸನ್ನು ಅಪಹಾರಮಾಡತಕ್ಕ ವೀಣಾ ಮತು ಪುಸ್ತಕಹಸಳಾಗಿದ್ದ ಸರಸ್ಸ ರತಿಯ ಆಗಮಾಯವಾಗಿ 
ಬ ್ರಹ್ಮದೇವರ ಶರೀರವನ್ನೇ" ಸೇರಿಕೊಂಡಳು. ॥೬॥ ಇದಾದ ಬಹುಕಾಲಾನಂತರ 
ಪೂರ್ವಚಿತ್ತಿಯೆಂಬ ದೇವತಾಪ್ಪರೆಯು ಪ್ರಭಾಸ ಕ್ಷೇತ್ರದ ಮಾಹಾತ್ತೈಯನ್ನು ಕೇಳಿ 
ಸತ್ಯಲೋಕದಿಂದ ಭೂಮಿಗೆ ಇಳಿದುಬಂದಳು. ॥ ೭ ಲಾವಣ್ಯದ ಸಾಗರದಂತೆಯಿದ್ದ ಆ ಅಪ್ಪರ 
ಸ್ತ್ರೀಯು ಚಪಲಳಾಗಿದ್ದಂತೆ ಕಾಣಬರುತ್ತಿದ್ದಳು. ಅವಳನ್ನು ನೋಡಿದ ದಧೀಚಿ ಯಷಿಯು ಅವಳಲ್ಲಿ 
ಕಾಮಾಸಕ್ಷನಾದನು. ಆಗ ಅವನ ವೀರ್ಯವುಸ ಸ್ಟ ಲನವಾಯಿತು. ॥೮ಲೆ॥ಆಬ್ರಾ ಹ್ಹಣನಿಂದ ಬಿದ್ದ 
ವೀರ್ಯವು ದರ್ಭೆ ಹುಲ್ಲುಗಳ ಮೇಲೆ ಬಿದ್ದಿತು. "ಹುಲ್ಲು; ಮೇಯುತಿದ್ದಒಂದು ಹೆಣ್ಣು ಕುದುರೆಯು 
ದರ್ಭೆಯ ಜೊತೆಗೆ ಇದನ್ನು ಭಕ್ಷಣ ಮಾಡಿತು. | ೯॥ ಕೆಲ ಕಾಲಾನಂತರ ಇದರ ಗರ್ಭದಲ್ಲಿ 
"“ವಾಡವ''ನೆಂಬ ಗಂಡು ಶಿಶುವು ಹುಟ್ಟಿತು. ಇದು ಹುಟ್ಟುತ್ತಲೇ ಹಸಿವಿನಿಂದ ಇಡೀ 
ಬ್ರಹ್ಮಾಂಡವನ್ನೇ ತಿನ್ನಲು ಆರಂಭಿಸಿತು. ॥॥ ೧೦ ॥। ತಾಯಿಕುದುರೆಯ ಎಲ್ಲಹಾಲನ್ನೂಕುಡಿದರೂ 
ಬಾಲಕನಿಗೆ ತೃಪ್ತಿಯಾಗಲಿಲ್ಲ, ನೀರಿನಿಂದಾಗಲೀ ಅನೇಕ ರಸಪದಾರ್ಥಗಳಿಂದಾಗಲೀ ಬಾಲಕನಿಗೆ 
ತೃಪ್ತಿಯಾಗಲಿಲ್ಲ ॥ ೧೧ ॥1 ಆಗ ತಾಯಿಯು ಮಗುವನ್ನುಕುರಿತು "ನೀನು ಯಾರು? ಮೂರು 
ಲೋಕಗಳನ್ನೂ ಭಕ್ಷಿಸುತ್ತಿದ್ದೀಯೋ?'' ಎಂದು ಕೇಳಿದಳು. ಅದಕ್ಕೆ ಪ್ರತ್ಯುತ್ತರವಾಗಿ ""ಹೌದು 


716 ಪ್ರಯಾಗಮಾಹಾತ್ಸ್ಯಮ್‌ 


ಹಾಗೆಯೇ ಮಾಡುವೆನು'' ಎಂದು ಹೇಳಿತು ಮತ್ತುತನ್ನ ಕಾರ್ಯವುಸರಿಯಾದುದೆಂದು ಹೇಳಿತು. 
॥ ೧೨ ॥ ಆಗ ಬ್ರಹ್ಮಾದಿ ದೇವತೆಗಳು ""ಈ ಬಾಲಕನು ಬೇತಾಳನೂ ಅಲ್ಲ, ರುದ್ರದೇವರ 
ಅನುಯಾಯಿಯಾದ ಭಯಂಕರವಾದ ಭೂತವೂ ಅಲ್ಲ, ಇವನು ತಪಸ್ವಿಯಾದ ಉತ್ತಮನಾದ 
ಬ್ರಾಹ್ಮಣನ ವೀರ್ಯದಿಂದ ಹುಟ್ಟಿದ್ದಾನೆ. ಇವನನ್ನು ಹದ್ದುಬಸಿನಲ್ಲಿಡಲು ನಮಗಿರುವ ಶಕ್ತಿಯು 
ವ್ಯರ್ಥವು ಮತ್ತು ನಮ್ಮ ಶಕ್ತಿಯೂ ಸಾಲದು ವೈಕುಂಠ ನಾಮಕ ಶ್ರೀ ಹರಿಯು ಬ್ರಾಹ್ಮಣರಿಗೆ 
ಬೇಕಾದವನು. ಮತ್ತುಈ ಬಾಲಕನು ಶ್ರೀಹರಿಯ ರಕ್ಷಣೆಗೆ ಒಳಪಟ್ಟಿದ್ದಾನೆ. ಆದ್ದರಿಂದ ಸರ್ವಥಾ 
ಸರ್ವನಾಶವು ಸಿದ್ಧವು. ಏನೂ ಕಾರಣವಿಲ್ಲದೆ ಸಾಯಬೇಕು'' ವಿನಾಕಾರಣ ನಮ್ಮಗಳ 
ಅಂತ್ಯಕಾಲವೂ ಮತ್ತುಸರ್ವನಾಶವೂ ಸಿದ್ಧವೆಂದು ಹೆದರಿದರು. ॥ ೧೩-೧೫ ಹೀಗೆ ಹೇಳುತ್ತಾ 
ಏನು ಮಾಡಲೂ ತೋಚದೆ ಬ ್ರಿಹ್ನಾದಿಗಳು ಇರಲು, ಆಗ ಸರಸ್ವತಿಯು ಪ್ರಾದುರ್ಭೂತಳಾಗಿ 
ಸಶರೀರಳಾಗಿ ಕಾಣಿಸಿಕೊಂಡು ಬ್ರಹ್ಮದೇವರನ್ನುಕುರಿತು ಈ ರೀತಿ ಹೇಳಿದಳು. ॥ ೧೬ ॥ 


ಉವಾಚ ಪಿತರಂ ಬ್ರಹ್ಮನ್‌ ಕಿಂ ತೇ ಕರ್ತವ್ಯಮಾದಿಶ । 
ಶರ್ವಂ ಹಿ ಕರಿಷ್ಯಾಮಿ ಯದ್ಭವಾನ್ಮಾಂ ಪ್ರಭಾಷತೇ ॥ ೧೭ ॥ 
ಸರಸ್ವತಿಯು ಹೇಳಿದಳು 


“ಹೇ ಬ್ರಹ್ಮದೇವಾ। ನನ್ನ ಕರ್ತವ್ಯವೇನು ಎಂಬುದನ್ನು ಆಜ್ಞಾಪಿಸಿ. ಅದನ್ನೆಲ್ಲಾ ನಾನು 
ಮಾಡುವೆನು'' ಎಂದಳು. ॥ ೧೭ ॥ 


ಬ್ರಹ್ಮೋವಾಚ-- 
ಬ್ರಹ್ಮವೀರ್ಯಸಮುದ್ಭೂತೋ ಬಾಲೋsಯಂ ಬಹುವೀರ್ಯವಾನ್‌ । 
ಬ್ರಹ್ಮಾಂಡಂ ಭೋಕುಮುದ್ಯುಕಸ್ಪಸ್ಯ ಶಾಂತಿರ್ವಿಧೀಯತಾಮ್‌ ॥ ೧೮ ॥ 
ಮಯಾಪಿ ವಿಷ್ಣುನಾ ವಾಪಿ ಶಂಕರೇಣಾನಪಿ ಧೀಮತಾ ಟ 


ಕರ್ತುಂ ನ ಶಕ್ಕತೇ ಭೀತ್ಯಾ ಬ್ರಹ್ಮವೀರ್ಯಸಮುದ್ಭವಾತ್‌ ॥೧೯॥ 
ತವ ಚೇದಸ್ತಿ ನಿಯತಾ ಶಕಿಸರ್ಹಿ ವಧಾದೃತೇ I 
ಯಥಾಸ್ಥತ್ಥಾ ್ರಿಣರಕ್ಷಾ ಸ್ಯಾತ್ತಥಾ ಕುರು ನಿವಾರಣಮ್‌ Wl ೨೦ ॥ 


""ಬ್ರಾಹ್ಮಣನ ವೀರ್ಯದಿಂದ ಹುಟ್ಟಿದ ಈ ಬಾಲಕನು ಬಹು ವೀರ್ಯವುಳ್ಳವನು. 
ಬ್ರಹ್ಮಾಂಡವನ್ನೇ ತಿನ್ನಲು ಹೊರಟಿದ್ದಾನೆ. ಅವನ ಈ ಕಾರ್ಯವನ್ನು ಶಾಂತಿಗೊಳಿಸು. ॥ ೧೮ ॥ 
ಬ್ರಾಹ್ಮಣನ ವೀರ್ಯದ ದೆಶೆಯಿಂದ ಉದ್ಭವಿಸಿರುವ ಈ ಸಮಸ್ಯೆಗೆ ನನ್ನಿಂದಲೂ, ಶ್ರೀ 
ವಿಷ್ಣುವಿನಿಂದಲೂ ಮತ್ತು ಬುದ್ಧಿವಂತನಾದ ಶಿವನಿಂದಲೂ ಏನು ಮಾಡಲಾಗದೆ 
ಭೀತಿಯುಂಟಾಗಿದೆ. ॥ ೧೯ ॥ ನಿನ್ನಲ್ಲಿ ಸಾಕಷ್ಟು ಶಕ್ತಿಯಿದ್ದರೆ ಈತನ ವಧೆಯಾಗದಂತೆ ಈ 
ಭೀತಿಯನ್ನುನಿವಾರಿಸಿ ನಮ್ಮೆಲ್ಲರ ಪ್ರಾಣಹಾನಿಯ ರಕ್ಷಣೆಯಾಗುವಂತೆ ಮಾಡು''. ॥1೨೦॥ 


ಅಧ್ಯಾಯ ೯೬ 717 


ಸರಸ್ವತ್ಯುವಾಚ-- 
ಮತ್ತೋ ವೇದಾಶ್ಚ ಶಾಸಾ ಣೆ ಪುರಾಣಸ್ಥ ಯಸ್ಪಥಾ | 
ಧರ್ಮಾಧರ್ಮಪ್ರಶಂಸಾ ಚ ಅಭವನ್ಯಥಮನ್ಯಥಾ Il ೨೦ ॥ 
ಧಾತಸವಾಹಂ ತನಯಾ ಜಾತಾ ಕೇನಾಪಿ ಕರ್ಮಣಾ । 
ಕರಿಷ್ಯೇ ತತ್ವೃತೀಕಾರಂ ಯೇನ ಸೌಖ್ಯಂ ಭವೇತವ || ೨೨ 1 
ಏವಮುಕ್ತಾ ಫಿಲಾವಣ್ಯಾ ವಸ್ತಾಭರಣಭೂಷಿತಾ I 
ಭೂಮಾವವಾತರದ್ವಾಣೀ ವಾದಯಂತೀ ಚ ಕಚ್ಚಪೀಮ್‌ 1 ೨೩ ॥ 
ರಮ್ಯವೀಣಾನಿನಾದೇನ ಮೋಹಯಂತೀ ಜಗತ್ತಯಮ್‌ । 
ಸ್ಥಾವರಾನ್‌ ಜಂಗಮಾಶಕ್ರ್ರೀ ಜಂಗಮಾನ್ಹಾವರಾಣಿ ಚ || ೨೪ ॥ 
ತಸ್ಥಿನ್ನವಸರೇ ಸೋsಥ ವಾಡವಃ ಕ್ಹುಧಿತೋಪಿಸನ್‌ । 
ತದ್ಗಾಯನಾಮೃತಂ ಪೀತ್ವಾ ತದಂತಿಕಮುಪಾಯಯ್‌ಾ ।1 ೨೫ ॥ 
ಶುಶ್ರಾವ ಪರಮಪ್ರೀತ್ಯಾ ತದೀಯಂ ಮಂಜುಗಾಯನಂ | 
ವಿಸಸ್ಥಾರ ಕ್ಷುಧಾಂ ಸ್ವೀಯಾಂ ಜಗತ್ತಯಭಯಾವಹಮ್‌ 11 ೨೬ ॥ 
ಯಥಾ ಬಾಲಃ ಕ್ಲುಧಾರ್ತೋಪಿ ದೋಲಾಯಾಂ ಸ್ಥಾಪಿತಃ ಕ್ಷಣಮ್‌ | 
ರುದನ್‌ ಗೀತಾಮೃತಂ ಪೀತ್ವಾ ಹೃತೋ ವಿಸರತಿ ಕ್ಷುಧಾಮ್‌ ॥1 ೨೭ ॥ 


ಸರಸ್ವತಿಯು ಹೇಳಿದಳು 

""ಹೇ ಬ್ರಹ್ಮನೇ ನನ್ನದೆಶೆಯಿಂದ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಸ್ಪೃತಿಗಳು ಮತ್ತು 
ಧರ್ಮಾಧರ್ಮದ ವಿಚಾರಗಳು ಆಗಿವೆ. ಇವುಗಳು ಹೇಗೆ ತಾನೇ ಅಪ್ರಮಾಣವಾದೀತು. 
॥ ೨೧ ಎಲೈ ವಿಧಾತನೇ!, ಯಾವುದೋ ಕಾರಣದಿಂದ ನಾನು ನಿನ್ನ ಮಗಳಾಗಿ ಹುಟ್ಟಿದ್ದೇನೆ. 
ಆದ್ದರಿಂದ ಪ್ರತ್ಯುಪಕಾರ ಬುದ್ಧಿಯಿಂದ ನಿನಗೆ ಸುಖವಾಗುವ ಕಾರ್ಯವನ್ನು ಮಾಡುವೆ'' ಎಂದು 
ಹೇಳಿ ವಸ್ತಾಲಂಕಾರಗಳಿಂದ ಭೂಷಿತಳಾದ ಮತ್ತು ಅತಿ ಲಾವಣ್ಯವತಿಯಾದ ಸರಸ್ವತಿಯು ತನ್ನ 
"ಕಚ್ಛಪೀ'' ಎಂಬ ವೀಣೆಯನ್ನುನುಡಿಸುತ್ತಾಭೂಮಿಯಲ್ಲಿಆವತರಿಸಿದಳು. ॥೨೨ -೨೩ ॥ ಹೀಗೆ 
ಅವತರಿಸಿದ ವಾಣಿಯು ಮನೋಹರವಾದ ತನ್ನ ವೀಣಾವಾದನ ನಿನಾದದಿಂದ ಮೂರು 
ಲೋಕಗಳಿಗೂ ಮೋಹವನ್ನುಂಟುಮಾಡಿ ಸ್ಥಾವರಗಳನ್ನು ಜಂಗಮಗಳನ್ನಾಗಿಯೂ, ಜಂಗಮ 
ಗಳನ್ನು ಸ್ಥಾವರಗಳನ್ನಾಗಿಯೂ ಮಾಡಿದಳು. ॥ ೨೪ ॥ ಅದೇ ಸಮಯದಲ್ಲಿಆ ವಾಡವ ಬಾಲಕನು 
ಬಹಳ ಹಸಿದಿದ್ದರೂ ಸರಸ್ವತಿಯು ನುಡಿಸುತ್ತಿರುವ ವೀಣೆಯ ನಾದದ ಅಮೃತವನ್ನುಸವಿಯುತ್ತಾ 
ಅವಳ ಸಮೀಪಕ್ಕೆ ಬಂದನು ॥1೨೫ ।। ಅವಳ ಇಂಪಾದ ಗಾಯನವನ್ನುಪ್ರೀತಿಯಂದ ಆಲಿಸಿದನು 
ಮತ್ತುಮೂರು ಲೋಕಕ್ಕೆ ಭಯವನ್ನುಂಟುಮಾಡುತ್ತಿದ್ದತನ್ನಹಸಿವನ್ನುಮರೆತುಬಿಟ್ಟನು. ॥॥೨೬ ॥1 
ಹೇಗೆ ಮಗುವು ಹಸಿದಿದ್ದರೂ ತೊಟ್ಟಲಿನಲ್ಲಿ ಮಲಗಿಸಿ ಹಾಡುತ್ತಿದ್ದರೆ ಕ್ಷಣದಲ್ಲಿ ತನ್ನ ಹಸಿವನ್ನೆಲ್ಲಾ 
ಮರೆತುಬಿಡುವಂತೆ ತನ್ನ ಹಸಿವನ್ನು ಮರೆತನು.!1೨೭ ॥ 


718 ಪ್ರಯಾಗಮಾಹಾತ್ಮ್ಯಮ್‌ 


ವಾಡವ ಉವಾಚ 
ಊಚೀ ಚ ತಾಂ ವಚಃ ಕಾ ತಂ ಕ್ವಯಾಸಿ ಪ್ರಮದೋತ್ತಮೇ । 
ಕಿಂ ತೇ$ಭಿಲಷಿತಂ ಚಾಸ್ತಿಸರ್ವಂ ಮೇ ವದ ತತ್ವತಃ ೨೮ ॥ 
“ಹೇ ಉತ್ತಮಳಾದ ನಾರಿಯೇ! ನೀನು ಯಾರು? ಎಲ್ಲಿಂದ ಬಂದೆ? ಎಲ್ಲಿಗೆ ಹೋಗುವಿ? 


ನಿನ್ನ ಅಭಿಲಾಷೆಯು ಏನು? ಎಲ್ಲವನ್ನೂ ಪ್ರಾಮಾಣಿಕವಾಗಿ ಹೇಳು'' ಎಂದು ಸರಸ್ವತಿಯನ್ನು 
ಅವನು ಈ ರೀತಿಯಾಗಿ ಪ್ರಶ್ನಿಸಿಯೂ ಬಿಟ್ಟನು. ॥೨೮ ॥ 


ಸರಸ್ವತ್ಯುವಾಚ-- 
ಅಹಂ ಬ್ರಹ್ಮಸುತಾ ಬ್ರಹ್ಮನ್‌ ಚರಾಮಿ ಕ್ಲಿತಿ ಮಂಡಲೇ । 


ಕ್ರೀಡಾಯಾಂ ಪ್ರೇಷಿತಾ ಪಿತ್ರಾ ಯಥೇಚ್ಛಂ ವಿಚರಾಮ್ಯಹಮ್‌ ॥ ೨೯ ॥ 
ತಲಾತಲೇ ವಾ ಪಾತಾಲೇ ಭೂತಲೇ ವಾ ನಭಸ್ಥಲೇ I 


ವಿದ್ಧಿ ಬ್ರಹ್ಮಪ್ರಸಾದೇನ ಮಮಾಪ್ರತಿಹತಾ ಗತಿಃ ೩೦॥ 

ಪರರೂಪಾ ಚ ಪಶ್ಯಂತೀ ಮಧ್ಯಮಾ ವೈಖರೀತಿ ಚ 

ಏವಂ ಚತುಸ್ಪರೂಪಾಂ ಮಾಂತ್ತಂ ನಾವೈಷಿ ಕುತೋ ದ್ವಿಜ 1 ೩೧॥ 
ಸರಸ್ವತಿಯು ಹೇಳಿದಳು 


“ಎಲೈ ಬ್ರಾಹ್ಮಣನೇ! ನಾನು ಚತುರ್ಮುಖ ಬ್ರಹ್ಮನ ಮಗಳು. ಯಥೇಚ್ಛವಾಗಿ ವಿಹಾರ 
ಮಾಡಲೆಂದು ನನ್ನ ತಂದೆಯಿಂದ ಕಳುಹಿಸಲ್ಪಟ್ಟಿರುವ ನಾನು ಈ ಭೂಮಂಡಲದಲ್ಲಿ 
ಸಂಚರಿಸುತ್ತಿದ್ದೇನೆ. ॥ ೨೯ ॥। ತಂದೆಯಾದ ಬ್ರಹ್ಮನ ಅನುಗ್ರಹದಿಂದ ತಲಾತಲ, ಪಾತಾಲ, 
ಭೂತಲ ಅಥವಾ ಆಕಾಶ ಇವುಗಳಲ್ಲಿ ನಾನು ತಡೆಯಿಲ್ಲದ ಗಮನವುಳ್ಳವಳಾಗಿದ್ದೇನೆ. ॥ ೩೦ ॥1 
ದ್ವಿಜನೇ। '“ಪರರೂಪಾ, ಪಶ್ಯಂತೀ, ಮಧ್ಯಮಾ ಮತ್ತು ವೈಖರೀ'' ಎಂಬ ನಾಲ್ಕು 
ರೂಪಗಳಲ್ಲಿರುವ ನನ್ನನ್ನುನೀನು ಏತಕ್ಕಾಗಿ ತಿಳಿದುಕೊಂಡಿಲ್ಲ?'' 1೩೧ ॥1 


ವಾಡವ ಉವಾಚ 
ಕ್ಲುಧಯಾ ಪೀಡಿತಶ್ಚಾಹಂ ನಾನ್ಯಾನ್‌ ಜಾನಾಮಿ ಕಿಂಚನ । 


ಸರ್ವಂ ಭುಕ್ವಾಪಿ ನೋ ತೃಪಿರ್ಮಮ ಕಿಂ ಕರವಾಣ್ಯಹಮ್‌ 11 ೩೨ ॥ 
ಆತ್ಮಾನಮಪ್ಯಹಂ ನೈವ ಜಾನೇ ತ್ಯಂತಂ ಬುಭುಕಿತಃ । 


ತವ ಗೀತಾಮೃತಂ ಪೀತ್ವಾ ಕ್ದುತ್‌ತ್ರಟ್‌ಶಾಂತಿರಭೂನ್ಮಮ Il ೩೩ ॥ 

ತೂ ಚೇತ್‌ ಭವಸಿ ಮೇ ಭಾರ್ಯಾ ನ ಮಾಂ ಕ್ಚುದ್ಧಾಧಯಿಷ್ಯೃತಿ । 

ಗಾರ್ಹಸ್ಥ್ಯಂ ಚ ಕರಿಷ್ಯಾಮಿ ತ್ವಯಾ ಸಹ ಸುಮಧ್ಯಮೇ 11೩೪ ॥ 
ವಾಡವನು ಹೇಳಿದನು 


“ನಾನು ಹಸಿವಿನಿಂದ ಪೀಡಿತನಾಗಿದ್ದೇನೆ. ನನಗೆ ಬೇರೆ ಏನೂ ತೋರುವುದಿಲ್ಲ. 
ಎಲ್ಲವನ್ನೂ ತಿಂದರೂ ನನಗೆ ತೃಪಿಯಾಗುವುದಿಲ್ಲ ನಾನು ಏನು ತಾನೇ ಮಾಡಲಿ? ॥ ೩೨ ॥ 


ಅಧ್ಯಾಯ ೯೬ 719 
ಅತಿಯಾಗಿ ಹಸಿದಿರುವ ನಾನು ನನ್ನನ್ನೇ ತಿಳಿಯದವನಾಗಿದ್ದೇನೆ. ನೀನು ನುಡಿಸಿದ 
ವೀಣಾವಾದನದ ಅಮೃತವನ್ನುಪಾನಮಾಡಿ ನನ್ನಹಸಿವು ನೀರಡಿಕೆಗಳಿಗೆ ಶಾಂತಿ ಸಿಕ್ಕಿತು. ೩೩ ॥1 
ನೀನು ನನ್ನಭಾರ್ಯೆಯಾದರೆ ನನಗೆ ಹಸಿವಿನ ಬಾಧೆಯಿರುವುದಿಲ್ಲ ಎಲೈ ಚಂದದ ನಡುವಿರುವ 
ಬಾಲೆಯೇ। ನಿನ್ನೊಡನೆ ನಾನು ನನ್ನಗೃಹಸ್ಥಾಶ್ರಮವನ್ನು ಕಳೆಯುತ್ತೇನೆ ॥೩೪ ॥1 


ಸರಸ್ಪತ್ಯುವಾಚ--- 

ಸರ್ವಭಕ್ಷ ಕ್ಲುಧಾರ್ತೋ ಯೋ ಗೃಹಭಕ್ಕ ಸ ಉಚ್ಛತೇ | 

ಕುಟುಂಬಘಾತಕಂ ತಂ ಹಿ ಪ್ರವದಂತಿ ಮನೀಷಿಣಃ ॥1 ೩೫ ॥ 

ಸರ್ವಭಕ್ನೋ ನರೋ ಬ್ರಹ್ಮನ್ನರಿದ್ರೋ ಭವತಿ ಧ್ರುವಂ । 

ತಾದೃಶಸ್ಯ ತವಾಹಂ ಸ್ತ್ರೀ ಭವಿಷ್ಯಾಮಿ ಕಥಂ ವದ 1೩೬ ॥ 

ಯದಿ ಕೇನಾಪ್ಯಪಾಯೇನ ಕ್ಷುಧಾಂ ಜೇಷ್ಠಸಿ ಚೇದ್ದಿಜ I 

ಗೃಹಕರ್ಮಾಧಿಕಾರಿತ್ಚಂ ತದಾ ಭವಿತುಮರ್ಹಸಿ ॥1 ೩೭ ॥ 
ಸರಸ್ಪತಿಯು ಹೇಳಿದಳು 

""ಸರ್ವವನ್ನು ಭಕ್ಷಿಸುವಷ್ಟು ಹಸಿವಿನಿಂದ ಪೀಡಿತನಾದವನು ಹೆಂಡತಿಯನ್ನೂ 

ತಿನ್ನುವವನನ್ನಾಗಿ ""ಗೃಹಭಕ್ಷಕ''ನೆಂದು ಹೇಳುತ್ತಾರೆ. ಅಂಥವನು ಸಂಸಾರಘಾತುಕನೆಂದೂಸಹ ತಿಳಿ 
ದವರು ಹೇಳುತ್ತಾರೆ. ॥ ೩೫ ॥॥ ಅದಲ್ಲದೆ, ಎಲೈ ಬ್ರಾಹ್ಮಣನೇ! ಸರ್ವಭಕ್ಷಕನು ಖಂಡಿತ 
ದರಿದ್ರನಾಗುವನು. ಇಂತಹ ನಿನಗೆ ನಾನು ಹೇಗೆ ತಾನೇ ಹೆಂಡತಿಯಾಗಬಲ್ಲೆ) ನೀನೇ ಹೇಳು. 


12.೬ 11 ಎಲೈ ದ್ವಿಜನೆ! ಏನಾದರೂ ಉಪಾಯದಿಂದ ನಿನ್ನ ಹಸಿವನ್ನು ಜಯಿಸಿದರೆ ಆಗ ನೀನು 
ಗೃಹಸ್ಥಾಶ್ರಮ ಕರ್ಮಾಚರಣೆಗೆ ಯೋಗ್ಯನಾಗುವಿ''. 11೩೭ ॥ 


ದ್ವಿಜ ಉವಾಚ 
ತಮೇವ ಮೇ ವದೋಪಾಯಂ ಕ್ಲುಜ್ಮಯಸ್ಕ ಕೃಪಾವತೀ I 
ಭವದುಕಂ ಕರಿಷ್ಯಾಮಿ ನಾನ್ಯಥಾ ವಚನಂ ಮಮ 11೩೮ ॥ 


ಬ್ರಾಹ್ಮಣನು ಹೇಳಿದನು-- 
""ನೀನು ದಯಾಶೀಲಳು, ಆದ್ದರಿಂದ ನೀನೇ ನನಗೆ ಉಪಾಯವನ್ನು ಹೇಳು. ನೀನು 
ಹೇಳಿದಂತೆ ಮಾಡುತ್ತೇನೆ. ನನ್ನಮಾತು ಸುಳ್ಳಲ್ಲ''. 1೩೮ । 
ಸರಸ್ವತ್ಕುವಾಚ-- 
ಏವಂ ಚೇದೇಹಿ ಮತ್ಬೃಷ್ಠೇ ತವ ಕ್ಷುತ್ರತಿಘಾತಕಂ I 
ಉಪಾಯಂ ದರ್ಶಯಾಮಿ ತ್ವಾಂ ಮಾ ವಿಲಂಬಂ ವೃಥಾ ಕುರು 11೩೯ ॥ 
ಏವಮುಕ್ತ್ವಾ ಯಯಾ ದೇವೀ ವಾದಯಂತೀ ಚ ಕಚ್ಛಪೀಮ್‌ । 
ಮೂರ್ಛಯಂತೀ ಸ್ವರಂ ಷಡ್ಡಂ ತತ್ಪೃಷ್ಠೇ ಸೋಪೃಗಾತ್ಮನೈಃ il ೪೦ ॥ 


720 ಪ್ರಯಾಗಮಾಹಾತ್ಮ್ಯಮ್‌ 
ಏವಂ ಗಾನರಸೇನಾಮುಂ ಮೋಹಯಂತೀ ಸರಸ್ವತೀ I 


ಸಾಗರಸ್ಯ ತಟಂ ನಿನ್ಯೇ ಕರ್ಶಯಂತೀವ ರಜ್ಜುಭಿಃ 1 ೪೧॥ 
ಅಥೋ ತಮಬ್ರವೀದ್ದೇವೀ ಕ್ಹುಧಿತಂ ವಡವಾಸುತಮ್‌ । 
ಏತತ್ತಮುದ್ರಪಾನೀಯಂ ಯಥೇಚ್ಛಂ ಪಿಬ ವಾಡವ 11೪೨ ॥ 
ಯಾವತ್ತ್ಮುಧಾ ಜಲಂ ಪೀತ್ವಾಯದಾ ತೃಪ್ಪೋ ಭವಿಷ್ಯತಿ । 

ತತೋ ಗೃಹಾಶ್ರಮಂ ಕೃತ್ವಾ ಗಾರ್ಹಸ್ಥಂ ಸುಖಮಾವಹ ॥ ೪೩ ॥ 
ಇತ್ಯುಕ್ಕಃ ಸ ತಥೇತ್ಯುಕ್ತ್ವಾ ಪ್ರವಿಶ್ಯ ವರುಣಾಲಯಮ್‌ । 

ಪಪ್‌ ಸಾಗರಜಂ ತೋಯಂ ಪ್ರತ್ಯಹಂ ದಶಯೋಜನಂ ॥1 ೪೪ ॥ 
ಏವಂ ಬ್ರಹ್ಮಾದಿ ಸಂಬಾಧಾಂ ವಾರಯಿತ್ವಾ ಸ್ವತೇಜಸಾ । 

ಪರಾವ್ಠತ್ತಾ ಚ ಸಂಹೃಷ್ಟಾ ಪ್ರಯಾಗೇ ಸಮುಪಾಗತಾ ॥ ೪೫ 1 
ಕೃತಕ್ಕತ್ಯಾಂ ಚ ತಾಂ ದೃಷ್ಟ್ವಾ ತದಾ ಬ್ರಹ್ಮಾದಯೋನಮರಾಃ | 
ಮುನಯೋ ಮುನಿಪತ್ವ್ಯಾಶ್ವ ಸಮಾವೃತ್ಯಾವತಸ್ಥಿರೇ Wl ೪೬ ॥ 
ಪ ಶ್ರಶಶಂಸುಶ್ಚ ತಾಂ ಸರ್ವೇ ಸಾಧು ಕೃತ್ಯಂ ತ್ವಯಾ ಕೃತಂ | 

ವಾಡವಸ್ಯ ಕ್ಲುಧಾಶಾಂತಿರಸ್ಥಾಕಂ ಪ್ರಾಣರಕ್ಷಣಮ್‌ ॥ ೪೭ ॥ 


ಇತ್ಯುಕ್ತ್ವಾ ಪೂಜಯಾಂಣ್ಬಾಕ್ರು: ನಾನಾ ಪೂಜನಸಾಧನ್ನೆ: | 
ಗಂಗಾ ಚ ಯಮುನಾ ಚೋಭೇ ಪೂಜಯಾಮಾಸತುಶ್ಚತಾಮ್‌ ॥ ೪೮ ॥ 
ಏವಂ ಸಂಪೂಜ್ಯ ಸಂಸುತ್ಯ ಪ್ರಸನ್ನಾಮಾಸ್ಥಿತಾಂ ಗಿರಂ | 
ಪ್ರೋಚುಃ ಸಂಹತ್ಯ ತೇ ವಾಕ್ಯಂ ಸರ್ವೇಷಾಮುಪಕಾರಕಮ್‌ ॥೪೯॥ 
॥ ಇತಿ ಷಣ್ಣವತಿತಮೋತಧ್ಯಾಯಃ ॥ 
ಸರಸ್ವತಿಯು ಹೇಳಿದಳು 


'"ಹಾಗಿದ್ದರೆ ವೃಥಾ ಕಾಲ ಹರಣ ಮಾಡದೇ ನನ್ನ ಹಿಂದೆ ಬಾ. ನಿನ್ನ ಹಸಿವು ನೀಗತಕ್ಕ 
ಉಪಾಯವನ್ನು ತೋರಿಸುವೆನು'' ಎಂದು ಹೇಳಿ, ಆ ದೇವಿಯು ಅಲ್ಲಿಂದ ತನ್ನ ಕಚ್ಛಪೀ 
ವೀಣೆಯಲ್ಲಿ ಷಡ್ಡ ಸ್ವರವನ್ನು ನುಡಿಸುತ್ತಾ ಹೊರಟಳು. ಅವಳ ಹಿಂದೆ ಆ ಬ್ರಾಹ್ಮಣನೂ 
ಹೊರಟನು. ॥ ೩೯-೪೦ ॥ ಈ ರೀತಿಯಾಗಿ ತನ್ನ ಗಾನರಸದಿಂದ ಅವನನ್ನು ಮೋಹಗೊಳಿಸಿ, 
ಸಾಗರದದಡಕ್ಕೆ ಬಂದಳು. ಅವನೂ ಹಗ್ಗಗಳಿಂದ ಎಳೆಯಲ್ಪಟ್ಟವನಂತೆ ಅಲ್ಲಿಗೆ ಬಂದನು. 
॥೪೧ ॥ ಆಗ ಅವನನ್ನುಕುರಿತು ಶ್ರೀ ಸರಸ್ವತೀ ದೇವಿಯು ಹೇಳಿದಳು. "'ಹೇ, ಹೆಣ್ಣುಕುದುರೆಯ 
ಮಗನೇ! ಈ ಸಮುದ್ರದ ನೀರನ್ನು ಇಚ್ಛೆಯಿದ್ದಷ್ಟುಪಾನಮಾಡು. 1೪೨ ॥ ಯಾವಾಗ ನೀನು ಈ 
ಜಲವನ್ನು ಪಾನಮಾಡಿ ಹಸಿವನ್ನು ಜಯಿಸುವೆಯೋ ಆವಾಗ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ 
ಗೃಹಸ್ಥಕರ್ಮಗಳಲ್ಲಿನಿರತನಾಗು'' 1೪೩ ॥ ಹೀಗೆ ಹೇಳಿಸಿಕೊಂಡ ಆ ಬ್ರಾಹ್ಮಣನು "ಹಾಗೆಯೇ 
ಆಗಲಿ'' ಎಂದು ಉತ್ತರಿಸಿ ಆ ಸಾಗರವನ್ನು ಪ್ರವೇಶಿಸಿ ಪ್ರತಿ ದಿನವೂ ಹತ್ತು ಯೋಜನಗಳಷ್ಟು 
ನೀರನ್ನು ಪಾನಮಾಡಿದನು. ॥ ೪೪ ॥ ಈ ರೀತಿಯಾಗಿ ಬ್ರಹ್ಮಾದಿಗಳ ಬಾಧೆಯನ್ನು ತನ್ನ 


ಅಧ್ಯಾಯ ೯೬ 721 


ತೇಜಸಿನಿಂದ ಬಗೆಹರಿಸಿ ಅಲ್ಲಿಂದ ಹಿಂತಿರುಗಿ ಪ್ರಯಾಗ ಕ್ಷೇತ್ರಕ್ಕೆ ಬಂದಳು. ॥ ೪೫ ॥ ಈ 
ರೀತಿಯಾಗಿ ಕೃತಕೃತ್ಯಳಾಗಿ ಬಂದ ಆ ದೇವಿಯನ್ನು ನೋಡಿ ಬ್ರಹ್ಮಾದಿ ದೇವತೆಗಳೂ, ಯಷಿಗಳೊೂ, 
ಯಷಿಪತ್ನಿಯರುಗಳೂ ಅವಳನ್ನು ಸುತ್ತಿಕೊಂಡು ನಿಂತರು ॥ ೪೬ ॥ ಎಲ್ಲರೂ ಅವಳನ್ನು "“ನೀನು 
ಒಳ್ಳೆಯದನ್ನು ಮಾಡಿದೆ. ವಡವನ ಹಸಿವಿಗೆ ಮಾಡಿದ ಶಾಂತಿಯು ನಮ್ಮಗಳ ಪ್ರಾಣಗಳ ರಕ್ಷಣೆ 
ಮಾಡಿತು'' ಎಂದರು. ॥। ೪೭ ।। ಹೀಗೆ ಹೇಳಿ ಅವರೆಲ್ಲರೂ ಸಕಲ ಪೂಜಾಸಾಮಗ್ರಿಗಳೊಡನೆ 
ಅವಳನ್ನು ಪೂಜಿಸಿದರು. ಗಂಗಾದೇವಿಯೂ ಮತ್ತು ಯಮುನಾದೇವಿಯೂ ಕೂಡ ಅವಳನ್ನು 
ಪೂಜಿಸಿದರು. 1 ೪೮ ।। ಈ ರೀತಿಯಾಗಿ ಎಲ್ಲರೂ ಚೆನ್ನಾಗಿ ಪೂಜಿಸಿ ಸ್ತೋತ್ರ ಮಾಡಿ ಪ್ರಸನ್ನಳೂ, 
ಸಂತುಷ್ಟಳೂ ಆಗಿದ್ದ ಆ ಸರಸ್ವತಿಯನ್ನು ಕುರಿತು ಎಲ್ಲರಿಗೂ ಉಪಕಾರವಾಗುವ ಮಾತುಗಳಿಂದ 
ಹೊಗಳಿದರು. ೪೯ ॥ 


(। ತೊಂಬತ್ತಾರನೆಯ ಅಧ್ಯಾಯವು ಸಮಾಪವಾಯಿತು ॥ 


॥ ಅಥ ಸಪ್ಪನವತಿತಮೋ ಧ್ಯಾಯಃ ॥ ೯೭ 
ಶೇಷ ಉವಾಚ 
ಪ್ರಥಮಂ ಮಾಧವೋ ದೇವಸಾಮುವಾಚ ಪ್ರಹರ್ಷಿತಃ । 
ತಸ್ಯಾ ನಾದೇನ ನಾದಾತ್ಮಾ ಮೋಹಿತಶ್ಚ ಸರಸ್ವತೀಮ್‌ WO 
॥ ತೊಂಬತ್ತೇಳನೆಯ ಅಧ್ಯಾಯವು ॥ 


ಶ್ರೀ ಶೇಷದೇವರು ಹೇಳಿದರು 
ನಾದಾತ್ಮಕರಾದ ಶ್ರೀ ಮಾಧವದೇವರು ಶ್ರೀ ಸರಸ್ವತೀದೇವಿಯ ವೀಣಾವಾದನದಿಂದ 
ಪ್ರಸನ್ನಗೊಂಡು ಆವಳನ್ನುಕುರಿತು ಈ ರೀತಿ ಹೇಳಿದರು ॥ ೧॥ 


ಮಾಧವ ಉವಾಚ 
ತ್ತತೋ ರೂಪಂ ನ ಪಶ್ಯಾಮಿ ತೈಲೋಕ್ಕೀ ಹಂ ಮನೋರಮಮ್‌ | 
ತ್ವದ್ರೂಪಗುಣಲಾವಣ್ಯಮೋಹಿತಾಃ ಸಕಲಾಮರಾಃ ॥ ೨ ॥ 
ಮಯಾಪಿ ಮೋಹಿನೀರೂಪಂ ಯದ್ವತ್ರಂ ದೈತ್ಯಮೋಹನಂ I 
ತತೋ ಪ್ಯತೀವಲಾವಣ್ಯಂ ರೂಪೇ ತೇ ದೃಶ್ಯತೇ ಮಯಾ 11೩ ॥ 
ಅತಸ್ತಮತ್ರ ಸಂತಿಷ್ಠ ತಿಸ್ಮಣಾಂ ಸಂಗಮೋತಸ್ತುವಃ । 
ಇದಂ ಪ್ರಯಾಗಂ ಸತ್ವೇತ್ರಂ ಸರ್ವೇಷಾಂ ಭುಕಿಮುಕ್ತಿದಂ HY Wn 
ಯಷಿಸಿದ್ದಸುರೈರ್ಜಷ್ನಂ ಮಮ ಚಾತೀವ ವಲ್ಲಭಮ್‌ । 
ಅತ್ರಾಗತಾಸ್ತಿಕಾಲಿಂದೀ ಗಂಗಾ ಚಾನಂತಪುಣ್ಯದಾ 1೫ ॥ 
ಅನಯೋರಂತರೇ ತ್ಚಂ ಚ ತಿಷ್ಠ ಸೂಕ್ಷ್ಮಸ್ತರೂಪತಃ । 
ಭವತೀನಾಂ ತಿಸ್ಮಣಾಂ ಯಃ ಸಂಗಮೇ ಮಜ್ಜತೇ ನರಃ it 
ನಾರೀ ವಾ ಪುರುಷೋ ವಾಪಿ ಮುಕ್ತೋ ಭವತಿ ಬಂಧನಾತ್‌ । 
ವೇಣೀತಿ ತಿಸ್ಮಣಾಂ ಯೋಗಾಲ್ಲೋಕೇ ಖ್ಯಾತಿರ್ಭವಿಷ್ಯತಿ 1೭ 
ಅತ್ರ ವೇಣೀಪ್ರದಾನಂ ಚ ಕರಿಷ್ಯಂತಿ ಚ ಯಾಃ ಸ್ತಿಯಃ । 
ತಾಸಾಂ ಸಂತತಿಸಂಪತಿಸೌಭಾಗ್ಯಾಯುರ್ವಿವೃದ್ಧಯಃ uw ॥ 


ಭವಿಷ್ಯಂತಿ ಪ್ರಸಾದಾನ್ಸೇ ಸ್ಪರ್ಗಶ್ಚ ಪತಿಭಿಃ ಸಹ । 
ಇತಿ ಶ್ರೀಮಾಧವಂ ವಾಕ್ಯಂ ಶ್ರುತ್ವಾಸರ್ವೇ5ನುಮೋದಯನ್‌ ॥೯॥ 
ಇದಂ ಪಥ್ಯಮಿದಂ ಸಾಧು ಸರ್ವೇಷಾಂ ಸಮ್ಮತಂ ಪ್ರಿಯಮ್‌ । 


ಇತಿ ಸರ್ವಮತಂ ಜ್ಞಾತ್ವಾ ಮಾಧವಪ್ರೀತಿಕಾಮಿನೀ I ೧೦ ॥ 
ಗಂಗಾಯಮುನಯೋಃ ಪ್ರೀತಿಂ ಕ್ಷೇತ್ರಂ ಚಾದ್ಬುತಮಾ ಸ ಸಾ । 
ತಿಸ್ಮಣಾಂ ಸಂಗಮಂ ಶ್ರುತ್ವಾ ಪ್ರಯಾಗೇ ತೀರ್ಥನಾಯಕೇ HW ೧೧॥ 


722 


ಅಧ್ಯಾಯ ೯೭ 723 
ಲೋಕ್ರತ್ರಯಗತಾಃ ಸರ್ವೇ ಸಪತ್ನೀಕಾಃ ಸಮಾಗತಾಃ । 


ಸಮಾಗತ್ಯ ತ್ರಿವೇಣ್ಯಾಂ ತೇ ಸ್ನಾನಂ ಕೃತ್ವಾ ವಿಧಾನತಃ ॥॥ ೧೨॥ 
ದಾನಾನಿ ಸ್ವಾನುರೂಪಾಣಿ ಬ್ರಾಹ್ಮಣೇಭ್ಯೋ ದದುರ್ಮುದಾ । 
ದೇವಪತ್ನೋ ನಾಗಪತ್ನ್ಯ ಯಷಿಪತ್ಸ್ಯಸಥೈವ ಚ ॥ ೧೩ ॥ 
ವೇಣೀಪ್ರದಾನಮಾಚೇರುಃ ಯಥಾಮಾನಂ ನಿಜೇಚ್ಛಯಾ । 

ಸಾವಿತ್ರೀ ಪ್ರಥಮಂ ಚಕ್ರೇ ವೇಣೀದಾನಂ ಕ್ಷುರೇಣ ತು | ೧೪ ॥ 
ಧಾತುಸ್ತ್ಯಂಗುಲಮಾನೇನ ಚ್ಛಿತ್ವಾ ರತ್ನಸುಗರ್ಭಿತಾಂ । 
ಸೌಭಾಗ್ಯದ್ರವ್ಯಸಂಯುಕಾಂ ಪುಷ್ಪಮಾಲಾಸುಶೋಭಿತಾಂ ॥॥ ೧೫ ॥ 


ಪೂಜಿತಾಂ ಪರಯಾ ಭಕ್ತ್ಯಾ ಷೋಡಕಶೈರುಪಚಾರಕ್ಕೈ: [ 
ಗೃಹೀತ್ವಾ ಸ್ವಾಂಜಲ್‌ೌ ವೇಣೀಂ ಮಂತ್ರೇಣಾನೇನ ಚಾರ್ಚಯೇತ್‌॥ ೧೬ ॥ 
ನಮೋ ವೇಣ್ಯೈ ನಮೋ ವೇಣ್ಕೈ ನಮೋ ವೇಣ್ಯೈ ನಮೋ ನಮಃ । 


ಪಾತಿವ ್ರತ್ಯಂ ಸದಾ ಮಹ್ಯಂ ದೇಹಿ ತುಭ್ಯಂ ನಮೋ ನಮಃ 1 ೧೭ ॥ 
ಮಂತ್ರೇಣಾನೇನ ತಾಂ ಕ್ಲಿಪ್ತ್ವಾ ಭರ್ತುರಾಜ್ಞಾಪುರಸರಂ | 
ಸಮೂಲಂ ವಪನಂ ಪಶ್ಚಾಚ್ಛಕ್ರ ಭರ್ತುರನುಜ್ಞಯಾ ॥1 ೧೮ un 


ಮುಂಡನಂ ಚೋಪವಾಸಶ್ಚ ಸರ್ವತೀರ್ಥೇಷ್ಟಯಂ ವಿಧಿಃ । 
ಇದಮೇವ ವಚೋ ಬ್ರೂತೇ ಸ್ತ್ರೀಪುಯೋರ್ವಪನೇ ಸಮೇ. ॥ ೧೯ ॥ 
ಕೇಶಮೂಲಾನ್‌ ಸಮಾಶ್ರಿತ್ಯ ಸರ್ವಪಾಪಾನಿ ದೇಹಿನಾಂ । 


ತಿಷ್ಠಂತಿ ಗುಪರೂಪಾಣಿ ತಸ್ಮಾತ್‌ ತಾನ್‌ ಪರಿವಾಪಯೇತ್‌ | ೨೦ ॥ 
ಸರ್ವಕೌರನಿಷೇಧಾ ಯೇ ಪುರಾಣಾಂತರಕೀರ್ತಿತಾಃ । 
ಪ್ರಯಾಗತೀರ್ಥಯಾತ್ರಾಯಾ ಅನೃಸ್ಥಿನ್ನಿಷಯಾಶ್ಚತೇ ॥ ೨೧ ॥ 
ಸಭರ್ತೃಕಾಣಾಂ ನಾರೀಣಾಂ ಸರ್ವಪಾಪಾಪನುತಯೇ । 

ಪ್ರಯಾಗೇ ಮುಂಡನಂ ಕಾರ್ಯಂ ನಾನ್ಯಕ್ಷೇತ್ರೇ ಕದಾಚನ ॥| ೨೨ ॥ 
ತಸ್ಮಾದತ್ರ ಚಿರಂಟೀನಾಂ ಸರ್ವಥಾ ಸರ್ವಮುಂಡನಂ । 

ಭರ್ತುಸಮಕ್ಟಂ ಕರ್ತವ್ಯಂ ಸರ್ವಕಾಮಾರ್ಥಸಿದ್ಧಯೇ I ೨೩ ॥ 
ಅಥಾನ್ಯೇ$ಪಿ ವಪೇ ಪಕ್ಷಾ ಸಂತಿ ತಾನಪ್ಯಹಂ ಬ್ರುವೇ । 
ಆಚಾರಾತ್ತೇಚ್ಛೆಯಾ ವಾಪಿ ಕಂಚಿತಕ್ಷಂ ಸಮಾಶ್ರಯೇತ್‌ ॥| ೨೪ ॥ 
ದ್ವ್ಯಂಗುಲಾ ತ್ರ್ಯಂಗುಲಾ ವಾಪಿ ಪ್ರದೇಯಾ ಚತುರಂಗುಲಾ । 

ಷಡಂಗುಲಾ ವಾ ಗುಚ್ಛಾಂತಾ ಮೂಲಾಂತಾ ವೇತಿ ಷಡ್ಡಿಧಾಃ  ॥ ೨೫ ॥ 


ಅನೇನವಿಧಿನಾ ಪಶ್ಚಾತ್‌ ಐಂದ್ರಾಪ್ಯಾದ್ಯಾಃ ಸುರಸ್ತಿಯಃ | 
ರಂಭಾದ್ಯಾಪ್ಷರಸಃ ಸರ್ವಾ ಖುಷಿಪತ್ನ್ಯೃಶ್ಚಸುವ್ರತಾಃ ॥1 ೨೬ ॥ 


724 ಪ್ರಯಾಗಮಾಹಾತ್ಮ್ಯಮ್‌ 
ಯಥೇಚ್ಛಂ ಪಕ್ಷಮಾಶ್ರಿತ್ಯ ಸ್ಪಸ್ವಭರ್ತುರನುಜ್ಞಯಾ । 
ತ್ರಿವೇಣ್ಯಾಂ ವಿಧಿವತ್‌ ಸ್ನಾತ್ವಾ ವೇಣೀದಾನಾನಿ ಚಕ್ರಿರೇ ॥ ೨೭ ॥ 
ತದ್ದಷ್ಟ್ವಾ ಪರಮಾಶ್ಚರ್ಯಂ ದೇವಾಶ್ಚ ಯಷಯ: ಸ್ವಿಯಃ । 
ಅಹೋ ಸಭರ್ತೃನಾರೀಣಾಂ ಮುಂಡನಂ ಯತ್ರ ಮಂಡನಮ್‌ ॥ ೨೮ ॥ 
ಇತ್ಯಾದ್ಯೇವಂ ಪ್ರಶಂಸಂತೋ ಗೀತವಾದ್ಯಪುರಸ್ಪರಂ । 
ಮಂಗಲಾಚಾರಭೂಯಿಪ್ಪಂ ಪ್ರಣೇಮುಶ್ಚ ಪ್ರಹರ್ಷಿತಾಃ ॥೨೯॥ 

© ಚ 


ಮಾಧವ ದೇವರು ಹೇಳಿದರು- 

"“ಹೇ ಸರಸ್ವತಿಯೇ! ನಿನ್ನರೂಪಕ್ಕೆ ಸರಿಸಮನಾದ ಮನೋಹರರೂಪವನ್ನುನಾನು ಮೂರು 
ಲೋಕಗಳಲ್ಲಿಯೂ ಕಾಣುತಿಲ್ಲ. ಸಕಲ ದೇವತೆಗಳೂ ನಿನ್ನ ರೂಪ ಗುಣ ಮತ್ತು ಲಾವಣ್ಯ 
ಇವುಗಳಿಂದ ಮೋಜಿತರಾಗಿದ್ದಾರೆ. ॥ ೨ ॥ ದೈತ್ಯರನ್ನು ಮೋಹಗೊಳಿಸಲು ನಾನು ತಾಳಿದ್ದ 
ಮೋಹಿನೀ ರೂಪಕ್ಕಿಂತಲೂ ಈ ನಿನ್ನರೂಪವು ಹೆಚ್ಚು ಲಾವಣ್ಯಯುತವಾಗಿ ನನಗೆ ಕಾಣುವುದು. 
(ವಾಸ್ತವವಾಗಿ ಸರಸ್ವತಿಗಿಂತ ಕೋಟಿ ಗುಣದಷ್ಟುಲಕ್ಷೀದೇವಿಯ ರೂಪವು ಅತಿಶಯವಾದುದು. 
ಆ ಲಕ್ಷ್ಮಿ ರೂಪಕ್ಕಿಂತಲೂ ಅನಂತಗುಣ ಅತಿಶಯವಾದದ್ದು ಶ್ರೀ ನಾರಾಯಣನ ಮೋಹಿನೀ 
ರೂಪವು. ಹೀಗಿರಬೇಕಾಗಿರುವಾಗ ಮೋಹಿನೀ ರೂಪದ ಲಾವಣ್ಯವು ಸರಸ್ವತಿಯ 
ರೂಪಲಾವಣ್ಯದಷ್ಟುಉತ್ಕೃಷ್ಟವಾಗಿಲ್ಲವೆಂಬ ಶ್ರೀ ಮಾಧವದೇವರ ಮಾತು ಸರಸ್ವತಿಯ ಬಗ್ಗೆ ಶ್ರೀ 
ಮಾಧವದೇವರಿಗೆ ಇರುವ ವಾತ್ಸಲ್ಯ ಮತ್ತು ಅಭಿಮಾನವನ್ನು ತೋರಿಸುವುದು.) ॥೩ ॥ ಈ 
ಪ್ರಯಾಗಕ್ಷೇತ್ರವು ಗಂಗೆ, ಯಮುನೆ ಮತ್ತುಸರಸ್ವತಿಯ ಸಂಗಮವುಳ್ಳ ಕ್ಷೇತ್ರವಾಗಬೇಕೆಂದು ನನ್ನ 
ಅಭಿಪ್ರಾಯ. ಆಗಲೇ ಎಲ್ಲರಿಗೂ ಮುಕ್ತಿಯನ್ನುಕೊಡತಕ್ಕ ಸಕ್ಷೇತ್ರವಾಗಿ ಇದು ಪರಿಣಮಿಸುವುದು. 
1೪ ॥ ಈ ಕ್ಷೇತ್ರವು ಯಷಿಗಳು, ಸಿದ್ಧರು, ಮತ್ತುದೇವತೆಗಳಿಂದ ಸೇವಿಸಲ್ಪಟ್ಟಿದೆ. ಆದ್ದರಿಂದಲೇ 
ಇದು ನನಗೂ ಪ್ರಿಯವಾದುದು. ಅಷ್ಟೇ ಅಲ್ಲದೆ ಇಲ್ಲಿಗೆ ಯಮುನೆಯೂ ಮತ್ತುಮಿತಿಯಿಲ್ಲದಷ್ಟು 
ಪುಣ್ಯವನ್ನುಕರುಣಿಸತಕ್ಕ ಗಂಗೆಯೂ ಬಂದಿದ್ದಾಳೆ. ॥ ೫ ।। ಈ ಎರಡೂ ನದಿಗಳ ನಡು'ವೆ ನೀನು 
ಸೂಕ್ಷ್ಮಸ್ವರೂಪದಿಂದ ಇರು. ನೀವು ಮೂವರೂ ಇರುವ ಈ ಸಂಗಮದಲ್ಲಿ ಯಾರು ಸ್ನಾನ 
ಮಾಡುತ್ತಾರೋ ಅಂತಹ ಸ್ವೀಯರಾಗಲೀ, ಪುರುಷರಾಗಲೀ ಸಂಸಾರಬಂಧನದಿಂದ 
ಬಿಡಲ್ಪಟ್ಟವರಾಗಿ ಮುಕ್ತಿಯನ್ನು ಪಡೆಯುವರು. ಅಲ್ಲದೆ ನಿಮ್ಮಗಳ ಸಂಗಮವು ""ವೇಣೀ'' ಎಂಬ 
ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧವಾಗುವುದು. ॥ ೬-೭ ॥. ಇಲ್ಲಿಯಾವ ಸ್ವೀಯರು ವೇಣಿಯನ್ನು 
ಪ್ರದಾನ ಮಾಡುವರೋ ಅವರ ಸಂತಾನವು, ಐಶ್ವರ್ಯವು ಮತ್ತುಸೌಭಾಗ್ಯವು ಅತಿಶಯವಾಗಿ 
ವೃದ್ಧಿಯಾಗುವುದು ಮತ್ತು ನನ್ನ ಅನುಗ್ರಹದ ದಶೆಯಿಂದ ಅವರು ತಮ್ಮ ತಮ್ಮ ಪತಿಗಳೊಡನೆ 
ಸ್ವರ್ಗಕ್ಕೂ ಪ್ರಯಾಣ ಮಾಡುವರು. ಈ ರೀತಿಯಾಗಿ ಉಕ್ತವಾದ ಶ್ರೀ ಮಾಧವದೇವರ 
ವಾಕ್ಯವನ್ನು ಅಲ್ಲಿನೆರೆದಿದ್ದಸಕಲರೂ ಅನುಮೋದಿಸಿದರು. ॥ ೮-೯ ॥ ""ಇದು ಸರಿಯಾದುದು 
ಒಳ್ಳೆಯದು ಎಲ್ಲರ ಒಪ್ಪಿಗೆಗೂ ಪಾತ್ರವಾದುದು, ಹೀಗೆಯೇ ಎಲ್ಲರ ಅಭಿಪ್ರಾಯವೂ ಇರುವುದು 
ಇದೇ ಶ್ರೀ ಮಾಧವನಿಗೆ ಪ್ರೀತಿ ಪಾತ್ರವಾದುದು'' ಎಂದು ಸರಸ್ವತಿಯು ತಿಳಿದಳು. 
1 ೧೦ ॥ ಗಂಗೆ ಯಮುನೆಯರ ವಿಶ್ವಾಸವನ್ನು ಮತ್ತು ಈ ಕ್ಷೇತ್ರದ ವಿಶೇಷವನ್ನು ಗಮನಿಸಿದ ಆ 
ಸರಸ್ವತಿಯು ಅಲ್ಲಿ ನೆಲಸತೊಡಗಿದಳು. ॥। ೧೧ ॥ ತೀರ್ಥರಾಜನಾದ ಪ್ರಯಾಗದಲ್ಲಿಮೂರು 


ಅಧ್ಯಾಯ ೯೭ 725 


ನದಿಗಳ ಸಂಗಮವನ್ನು ಕೇಳಿ ಮೂರು ಲೋಕದ ಎಲ್ಲರೂ ತಮ್ಮ ತಮ್ಮ ಪತ್ನಿಯರೊಡಗೂಡಿ ಈ 
ಸಂಗಮಕ್ಕೆ ಬಂದು ತ್ರಿವೇಣಿಯಲ್ಲಿ ವಿಧಿವತಾಗಿ ಸ್ನಾನಮಾಡಿ ತಮಗೆ ಅನುರೂಪವಾದ 
ದಾನಗಳನ್ನು ಬ್ರಾಹ್ಮಣರುಗಳಿಗೆ ಕೊಟ್ಟರು. ಇವರುಗಳಲ್ಲಿ ದೇವತೆಗಳ ಪತ್ನಿಯರೂ, ಹಷಿ 
ಪತ್ನಿಯರೂ ಮತ್ತು ನಾಗ ಪತ್ನಿಯರೂ ಇದ್ದರು. ॥ ೧೨-೧೩ ॥ ಇವರೆಲ್ಲರೂ ತಮ್ಮ 
ಇಚ್ಛೆಯಿಂದಲೇ ವಿಧಿಪೂರ್ವಕವಾಗಿ ವೇಣೀದಾನವನ್ನು ಮಾಡಿದರು. ಈ ರೀತಿ ದಾನ 
ಕೊಟ್ಟವರಲ್ಲಿ ಬ್ರಹ್ಮದೇವರ ಪತ್ನಿಯಾದ ಶ್ರೀ ಸಾವಿತ್ರೀ ದೇವಿಯು ಮೊದಲನೆಯವಳಾಗಿದ್ದಳು. 
॥ ೧೪ ॥ ಸಾವಿತ್ರೀ ದೇವಿಯು ಬ್ರಹ್ಮದೇವರ ಮೂರು ಬೆರಳುಗಳಷ್ಟುಉದ್ದದಷ್ಟುತನ್ನಹೆರಳನ್ನು ತನ್ನ 
ಕೈಯಿಂದ ಹಿಡಿದುಕೊಂಡು ಕತ್ತರಿಸಿ ರತ್ನಾದಿಗಳಿಂದಲೂ, ಸೌಭಾಗ್ಯದ್ರವ್ಯಗಳಿಂದಲೂ, 
ಹೂವುಗಳಿಂದಲೂ ಮತ್ತು ಪರಮ ಭಕಿಯಿಂಬಲೂ' ಷೋಡಶೋಪಚಾರಗಳಿಂದ ಪೂಜಿಸಿ 
ಅದನ್ನು ತನ್ನ ಬೊಗಸೆಯಲ್ಲಿಟ್ಟುಕೊಂಡು ಮಂತ್ರಪೂರ್ವಕವಾಗಿ ತನ್ನ ಗಂಡನ ಅನುಜ್ಞೆಯಿಂದ 
ಪ್ರವಾಹದಲ್ಲಿ ಬಿಟ್ಟಳು. ॥ ೧೫-೧೬ ॥ ವೇಣೀ ದೇವಿಗೆ ನಮಸ್ಕಾರಗಳು, ವೇಣೀ ದೇವಿಗೆ 
ನಮಸ್ಕಾರಗಳು, ವೇಣಿಗೆ ದೇವಿಗೆ ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು. ನನಗೆ 
ನಿರಂತರವಾದ ಪಾತಿವ್ರತ್ವವನ್ನುಕೊಡು. ನಿನಗೆ ನಮಸ್ಕಾರಗಳು, ನಮಸ್ಕಾರಗಳು. ॥ ೧೭ ।ಪತಿ 
ಯ ಅಪ್ಪಣೆಯನ್ನುಪಡೆದು ಆ ವೇಣಿಯನ್ನು ಮಂತ್ರಪುರಸ್ಪರವಾಗಿ ನೀರಿನಲ್ಲಿಹಾಕಿ ಪತಿಯ ಅಪ್ಪ 
ಣೆಯಿದ್ದಲ್ಲಿ ಪೂರ ಮುಂಡನವನ್ನು ಸಹ ಮಾಡಿಸಿಕೊಂಡಳು. ॥। ೧೮ ॥। ಮುಂಡನವನ್ನು 
ಮಾಡಿಸಿಕೊಳ್ಳುವದು ಮತ್ತು ಉಪವಾಸವು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಾಮಾನ್ಯವಾಗಿ 
ಮಾಡಬೇಕಾದ ಧರ್ಮವಾಗಿದ್ದು ಇದರ ಬಗ್ಗೆ ಹೇಳಿರುವ ಮಾತುಗಳು ಗಂಡಸರಿಗೂ ಮತ್ತು 
ಹೆಂಗಸರಿಗೂ ಒಂದೇ ಸಮನಾಗಿವೆ. ॥ ೧೯ ॥। ಮನುಷ್ಯರ ಎಲ್ಲ ಪಾಪಗಳೂ ಕೂದಲಿನ 
ಬುಡದಲ್ಲಿರುವ ಕುಳಿಯಲ್ಲಿ ಗುಪವಾಗಿ ಅಡಗಿಕೊಂಡಿರುತ್ತವೆ. ಆದ್ದರಿಂದ ಅದನ್ನು 
ಮುಂಡನಮಾಡಿಸಿಕೊಂಡು ತ್ಯಜಿಸಬೇಕು. 1೨೦ 1 ಬೇರೆ ಬೇರೆ ಪುರಾಣಗಳಲ್ಲಿ ಕೌರದ ಬಗ್ಗೆ 
ಹೇಳಿರುವ ವಿಧಿನಿಷೇಧಗಳೆಲ್ಲವೂ ಪ್ರಯಾಗವನ್ನು ಬಿಟ್ಟು ಬೇರೆ ಕ್ಷೇತ್ರಗಳಿಗೆ ಅನ್ವಯಿಸಿ 
ಹೇಳಿದ್ದುವುಗಳೇ ಸರಿ. ॥ ೨೧ ॥ ಪತಿಯಿರುವ ಸುಮಂಗಲ ಸ್ತ್ರೀಯರಿಗೆ ಹೇಳಿರುವ 

ಸರ್ವಪಾಪ ಪರಿಹಾರಕ ಮುಂಡನ ಕಾರ್ಯವು ಪ್ರಯಾಗಕ್ಷೇತ್ರಕ್ಕೆ ಮಾತ್ರ 

ಅನ್ವಯಿಸುವಂತಹುದು. ಬೇರೆ ಕ್ಷೇತ್ರಗಳಿಗೆ ಇದು ಎಂದೂ ಅನ್ವಯಿಸುವುದಿಲ್ಲ ॥। ೨೨ ॥. 

ಆದ್ದರಿಂದ ಇಲ್ಲಿ ಮುತ್ತೈದೆಯರು ಪೂರಾ ತಲೆ ಬೋಳಿಸಿಕೊಳ್ಳುವ ಕಾರ್ಯವನ್ನು ತನ್ನ ಗಂಡನ 

ಎದುರಿಗೆ ತನ್ನೆಲ್ಲಾಅಭೀಷ್ಟಸಿದ್ಧಿಗಾಗಿ ಮಾಡತಕ್ಕದ್ದು. 11೨೩ ॥। ಈ ಮುಂಡನದ ಬಗ್ಗೆ ಬೇರೆ ಬೇರೆ 

ಮಾತುಗಳೂ ಇವೆ. ಅವುಗಳನ್ನೂ ನಾನು ಹೇಳುವೆನು ಇವುಗಳಲ್ಲಿ ಯಾವುದಾದರೂ ಒಂದು 

ಪಕ್ಷದಂತೆ ತನ್ನ ಇಚ್ಛೆಯಿಂದ ಆಚರಿಸಬಹುದು. ॥೨೪ ॥ ಈ ವೇಣೀದಾನಕ್ಕಾಗಿ ಕೊಡುವ ಜಡೆಯ 

ಉದ್ದವು ಎರಡು, ಮೂರು, ನಾಲ್ಕು ಮತ್ತು ಆರು ಅಂಗುಲ ಅಥವಾ ಜಡೆಯು 

ಪ್ರಾರಂಭವಾಗುವವರೆಗೆ ಅಥವಾ ಕೂದಲಿನ ಬುಡದವರೆಗೆ ಎಂದು ಆರು ವಿಧಗಳಿವೆ. ॥ ೨೫ ॥ 

ಈ ವಿಧಿಯ ಪ್ರಕಾರ ಇಂದ್ರನ ಪತ್ನಿಯರು, ದೇವತಾ ಸ್ತ್ರೀಯರು, ರಂಭೆಯೇ ಮೊದಲಾದ ಅಪ್ಪರ 

ಸ್ತ್ರೀಯರು ಮತ್ತು ಒಳ್ಳೆಯ ವ್ರತದಲ್ಲಿರುವ ಯಷಿಪತ್ನಿಯರು ಮೊದಲಾದವರು ಇವುಗಳಲ್ಲಿನ 

ಯಾವುದಾದರೊಂದು ಪಕ್ಷವನ್ನು ಅವಲಂಬಿಸಿ ತಮ್ಮ ತಮ್ಮ ಪತಿಯ ಆಜ್ಞೆಯನ್ನು ಪಡೆದು 

ತ್ರಿವೇಣಿಯಲ್ಲಿ ವಿಧಿವತ್ತಾಗಿ ಸ್ನಾನಮಾಡಿ ವೇಣೀದಾನಗಳನ್ನು ಮಾಡಿದ್ದಾರೆ. ॥॥ ೨೬-೨೭ ॥ 

ಜ್‌ 


726 ಪ್ರಯಾಗಮಾಹಾತ್ಮ್ಯಮ್‌ 


ಇದನ್ನುನೋಡಿದ ದೇವತೆಗಳು, ಯಷಿಪತ್ನಿಯರು "“ಗಂಡನಿರುವ ಸ್ತ್ರೀಯರು ಎಲ್ಲಿ ಮುಂಡನವನ್ನು 
ಮಾಡಿಸಿಕೊಳ್ಳುವುದೇ ಅಲಂಕಾರವೋ ಅಂತಹ ಪ್ರಯಾಗವು ಎಷ್ಟುಮಹಿಮೋಪೇತವಾದದ್ದು'' 
ಎಂದು ಗೀತವಾದ್ಯಾದಿಗಳಿಂದಲೂ ಮಂಗಳಾಚಾರಣೆಗಳಿಂದಲೂ ಪ್ರಯಾಗವನ್ನು ನಮಸ್ಕರಿಸಿ 
ಸಂತುಷ್ಠರಾದರು. ॥೨೮ -೨೯॥ 


ಯಹಷಯ ಊಚುಃ-- 
ಶೇಷರಾಜ ಭವತ್ತೊ ಫ್ರೀಕ್ಷಂ ವೇಣೀದಾನಂ ಶ್ರುತಂ ಪರಂ | 
ಇದಾನೀಂ ತದ್ದಿಧಿಂ ಬ್ರೂಹಿ ಕರ್ತುರ್ಯೇನ ಸುಖಂ ಭವೇತ್‌ ॥ ೩೦॥ 


ಯಷಿಗಳು ಹೇಳಿದರು 


""ತಮ್ಮಿಂದ ಹೇಳಲ್ಪಟ್ಟಿರುವ ಉತ್ತಮವಾದ ವೇಣೀದಾನವನ್ನು ಕೇಳಿದೆವು. ಈಗ ಆ 
ವೇಣೀದಾನದ ವಿಧಿಯನ್ನು ದಯಮಾಡಿ ಹೇಳಿ. ಯಾವುದನ್ನು ತಿಳಿದು ಅದರಂತೆ ವೇಣೀ 
ದಾನವನ್ನು ಮಾಡಿದ ಕರ್ತವು ಸುಖಿಯಾಗುತಾನೋ'' ಎಂದರು. 1೩೦ ॥ 


ಶೇಷ ಉವಾಚ 
ಸಭರ್ತೃಕಾನಾಂ ನಾರೀಣಾಂ ವೇಣೀದಾನವಿಧಿಂ ಶುಭೇ ॥ 


ಪ್ರಯಾಗೇ ವೇಣಿಕಾತೀರೇ ಪ್ರವಕ್ಷ್ಯಾಮಿ ನಿಬೋಧತ WH ೩೧॥ 
ಪ್ರಥಮೇಜ್ಲಿ ಪ್ರಕರ್ತವ್ಯಂ ಅಥವಾ ತದ್ದಿನಾಂತರೇ । 

ತದಾ ತು ನಿರ್ಮಲೇ ಪಕ್ಷೇ ಸುತಿಥೌ ಶುಭವಾಸರೇ 11೩೨ ॥ 
ಸುನಕ್ಷತ್ರೇ ಸುಯೋಗೇ ಚ ಶೋಭನೇ ಕರಣೇ ತಥಾ | 

ಪತ್ಯುಃ ಚಂದ್ರಸ್ಯ ತಾರಾಣಾಮಾನುಕೂಲ್ಯೇ ಸುಲಗ್ಗಕೀ ॥ ೩೩ ॥ 
ಪೂರ್ವಾಹ್ನೇ ನಿತ್ಯಕೃತ್ಯಾಂತೇ ಸರ್ವಸಾಧನಸಂಯುತಾ । 

ಪತ್ಯಾ ಸುವಾಸಿನೀಭಿಶ್ಚ ಸಹಿತಾ ವಾದ್ಯಘೋಷಿತಾ 11೩೪ ॥ 
ಗತ್ವಾ ತ್ರಿವೇಣಿಕಾತೀರೇ ಸಮಾಚಮ್ಯ ಪ್ರಣಮ್ಯ ಚ | 

ತ್ರಿವೇಣೀಂ ಚೈವ ಭರ್ತಾರಂ ಬ್ರಾಹ್ನಣಾಂಶ್ಹ ಸುವಾಸಿನೀಃ ॥ ೩೫ ॥ 
ಸಂಕಲ್ಪಂ ತು ತತಃ ಕುರ್ಯಾತ್‌ ಬ್ರಾಹ್ಮಣೋಕ್ತವಿಧಾನತಃ I 

ನೂತ್ತವಾಸಃ ಪರೀಧಾಯ ಪ್ರಯತಾ ಪ್ರಾಗುದಜ್ಜುಖೀ ॥ ೩೬ ॥ 
ವಿದ್ಯಮಾನೇ 5ದ್ಯದಿವಸೇ ತಿಥಿವಾರರ್ಶ್ವಸಂಯುತೇ । 

ಸುಯೋಗಲಗ್ಗಕರಣೇ ಚಂದ್ರತಾರಾಬಲಾನ್ವಿತೇ ॥1 ೩೭ ॥ 
ಜನ್ಮಪ್ರಭೃತಿ ಯತ್ಪಾಪಂ ಕಾಯಿಕಂ ವಾಚಿಕಂ ತಥಾ | 

ಮಾನಸಂ ಚಾಪಿ ಸಂಸರ್ಗಾಜ್ಞಾತಂ ಸ್ನೂಲಂ ತಥಾ ಲಘು 11೩೮ ॥ 


ಪಾಣಿಗ್ರಹಣಮಾರಭ್ಯ ಅದ್ಯ ಯಾವತೃತಂ ಚ ಯತ್‌ | 
ಭರ್ತ್ರಾದೀನಾಮಶುಶ್ರೂಷಾ ತದ್ದಾಕ್ಯಾs ಪರಿಪಾಲನಮ್‌ 11೩೯ ॥ 


ಅಧ್ಯಾಯ ೯೭ 727 
ಅನೃಸ್ಟಿನ್‌ ಪುರುಷೇ ಕಾಮಾತ್‌ ಸ್ಥರಣಾದ್ಯಷ್ಟಮೈಥುನಂ । 


ಕಾಮಾಂಧ್ಯಾತ್ಕಾಮತೋ ವಾಪಿ ತಥಾ ಪ್ರತ್ಯಕ್ಷಮೈಥುನಂ 11೪೦ ॥ 
ತಥೋದಕ್ಕಾದ್ಯವಸ್ಥಾಯಾಂ ಭಾಂಡಸ್ಪೃಃ ಸ್ಟ್ಯಾದಿಕಂ ಚ ಯತ್‌ । 

ಜ್ಞಾನತೋ 5ಜ್ಞಾನತೋ ವಾಪಿ ಪಾಪಾನ್ಯನ್ಯಾನಿ ಯಾನಿ ಚ... ॥೪೦॥ 
ಇತ್ಯಾದಿ ಸರ್ವಪಾಪಾನಾಂ ಸಮೂಲಚ್ಛೇದಪೂರ್ವಕಂ | 

ಜನ್ಮಜನ್ಮನಿ ಚಾಖಂಡಸೌಭಾಗೃಪ್ರಾಪಯೇ ತಥಾ (1 ೪೨ ॥ 
ಕಾಂತಸ್ಯ ಚಾಯುರಾರೋಗ್ಯಪ್ರಾಪ್ಯರ್ಥಂ ಸುಖಹೇತವೇ । 
ಆಯುಷ್ಠತ್‌ಪುತ್ರಪೌತ್ರಶ್ರೀವೃದ್ಧಿಪ್ರಾಪ್ಯರ್ಥಮೇವ ಚ ॥ ೪೩ ॥ 
ವೇಣೀಮಾಧವಯೋ: ಪ್ರೀತ್ಯೈಪತಿವಿಪ್ರಾದ್ಯನುಜ್ಞಯಾ । 

ಸ್ನಾನಂ ವೇಣೀಪ್ರದಾನಂ ಚ ಕರಿಷ್ಕೇ ವೇಣಿಕಾತಟೇ I ೪೪ ॥ 
ಇತಿ ಸಂಕಲ್ಪ್ಯ ಚೋದ್ವರ್ಶ್ವ ಸ್ವಶರೀರಂ ಹರಿದ್ರಯಾ । 

ಪತ್ಯಾ ಸಹ ತತಃ ಸ್ನಾಯಾದ್ವೇಣ್ಯಾಂ ಗ್ರಥಿತವೇಣಿಕಾ ॥1 ೪೫ ॥ 


ಸಮಾಚಮ್ಯ ಸಮಾಗತ್ಯ ತೀರಃ ಸ್ಥಿತ್ವಾ ಸುಖಾಸನೇ । 
ಭರ್ತಾರಂ ಪ್ರಾರ್ಥಯೇದ್ಭಕ್ತಾ ್ಯಿ ಪ್ರಾಜ್ಯುಖೀ ವಾಪ್ತ್ಯದಜ್ಮುಖೀ 1 ೪೬ ॥ 
ಅಪರಾಧ ಸಹಸ್ರಾಣಿ ಜಾತಾನಿ ಮಮ ಮೋಹತಃ | 


ತತ್ಸರ್ವಂ ತ್ವಂ ಪ್ರಸನ್ನೇನ ಮನಸಾ ಕ್ಷಂತುಮರ್ಹಸಿ I ೪೭ ॥ 
ತ್ಹತ್‌ಪ್ರಸಾದಾನ್ಮಯಾ ಭೋಗಃ ಸ್ವಾಮಿನ್‌ ಭುಕ; ಸಹಸ್ರಶಃ । 
ಆನೀತಾಸ್ಥಿನ್‌ ಪ್ರಯಾಗಾಖ್ಯೇ ಕ್ಷೇತ್ರೇ ಕಾಮಫಲಪ್ರದೇ 1 ೪೮ ॥ 
ಗಂಗಾಯಮುನಯೋಯರ್ಯತ್ರ ಸರಸ್ವತ್ಯಾಶ್ಚ ಸಂಗಮ: । 

ವೇಣೀತಿ ಪ್ರಥಿತಾ ಲೋಕೇ ಭಾಗ್ಯಸೌಭಾಗ್ಯವರ್ಧಿನೀ 11೪೯ ॥ 


ತತ್ರ ವೇಣೀಂ ಪ್ರದಾಸ್ಯಾಮಿ ಯದ್ಯಾಜ್ಞಾ ಸ್ವಾಮಿನೋ ಭವೇತ್‌ । 

ಏವಂ ಸಂಪ್ರಾರ್ಥ್ಯ ತಂ ನತ್ವಾ ತಥೈವೋಪವಿಶೇತ್ಸಯಮ್‌ il ೫೦ ॥ 
ಅಥ ತದ್ದೇಣಿಕಾಂ ಭರ್ತಾ ಪ್ರಾಂತೇ ಧೃತ್ವಾ ಯಥಾಂಗುಲಂ | 
ಸೌಭಾಗ್ಯದ್ರವ್ಯಸಂಯುಕ್ತಾ ಸತ್ತುಮಂಗಲಮಂತ್ರತಃ 1 ೫೧ ॥ 
ಪ್ರಾಗುಕಾಂಗುಲಿಮಾನೇನ ಕರ್ತರ್ಯಾ ವಾಕ್ಷುರೇಣ ವಾ । 

ಛಿತ್ವಾ ಪತ್ನ 6೦ಜಲೌ ಸ್ಥಾಪ್ಯ ಸೋಪಸ್ಕಾರಾಂ ಪ್ರವಾಹಯೇತ್‌ ॥೫೨॥ 
ವೇಣ್ಯಾಂ ವೇಣೀಪ್ರದಾನೇನ ಮಮ ಪಾಪಂ ವೃಪೋಹತು | 
ಜನ್ಮಾಂತರೇಷ್ಟಪಿ ಸದಾ ಸೌಭಾಗ್ಯಂ ಮಮ ವರ್ಧತಾಮ್‌ 1 ೫೩ ॥ 
ವಾಚಯಿತ್ವಾಥ ತಂ ಮಂತ್ರಂ ಪುಷ್ಪಾದಿಭಿರಲಂಕ್ಛತಾಮ್‌॥ 
ಸುವರ್ಣವೇಣಿಕಾಂ ರತ್ನೈರ್ಯುಕ್ರಾಂ ಪತ್ನ್ಯಾ ಪ್ರವಾಹಯೇತ್‌ ॥ ೫೪ ॥ 


728 ಪ್ರಯಾಗಮಾಹಾತ್ಮ್ಯಮ್‌ 
ಸುಮಂಗಲಂ ಪುನಃ ಸ್ನಾತ್ವಾ ಕೃತ್ವಾವಸ್ಥಾ ಿದಿಧಾರಣಂ I 


ಉಭಾವಪ್ಯಾಸನೇ ಸ್ಥಿತ್ವಾಕುರ್ಯಾತಾಂ ವೇಣಿಪೂಜನಮ್‌ I ೫೫ ॥ 
ಪ್ರಾಗುಕ್ತವರ್ತೃನಾ ಸಮ್ಯಕ್‌ ತ್ರಿವೇಣೀಂ ಪೂಜ್ಯ ಭಕಿತಃ | 
ವಸ್ಥಾಲಂಕಾರಸೌಭಾಗ್ಯದ್ರವ್ಯಯುಕಾನಿ ಮಂತ್ರತಃ ॥ ೫೬ ॥ 


ದ್ವಿಜೇಭ್ಯೋ ದ್ವಿಜಪತ್ನೀಭ್ಯೋ ವಂಶಪಾತ್ರಾಣಿ ಭಕಿತಃ । 

ವಾಯನಾರ್ಥೇ ಪ್ರದೇಯಾನಿ ದ್ವಿಜೀಭ್ಯೋ ಭೂಯಸೀಂ ತಥಾ ॥ ೫೭ ॥ 
ಪುನರ್ವೇಣೀಂ ನಮಸ್ಕೃತ್ಯ ಭರ್ತ್ರಾ ಸಹ ಗೃಹಂ ವ್ರಜೇತ್‌ । 
ದಂಪತೀಭೋಜನಂ ಕಾರ್ಯಂ ಭೋಕ್ತವ್ಯಂ ಚ ತತಃ ಪರಮ್‌ ॥ ೫೮ ॥ 
ವೇಣೀದಾನವಿಧಿಶ್ಚಾಯಂ ಭವದ್ಬ 4 ಕಧಿತೋ ಮಯಾ । ೬ 
ಮಹಾಸ್‌ಭಾಗ್ಯದಃ ಸ್ವ್ರೀಣಾಂ ಪ್ರಯಾಗೇ ತೀರ್ಥನಾಯಕೇ 1೫೯॥ 


ಅತೋಶತ್ರ ಯಾಃ ಸಮಾಗತ್ಯ ಸರ್ವಾ ನಾರ್ಯಶ್ಚಿರಂಟಿಕಾಃ । 

ಏವಂ ವೇಣೀಪ್ರದಾನಂ ಚ ಕರಿಷ್ಯಂತಿ ಪತಿವ್ರತಾಃ ॥ ೬೦॥ 
ಜನ್ಮಜನ್ಮನಿ ಸೌಭಾಗ್ಯಂ ಪಾತಿವ್ರತ್ಯಂ ಸಭಾಗ್ಯತಾಂ | 

ಭರ್ತ್ರಾ ಚ ಸಹ ಸಂಯೋಗಂ ಪುತ್ರಪ್‌ೌತ್ರಾದಿಸಂತತಿಃ HW ೬೧॥ 
ಏವಂ ನಾನಾವಿಧಂ ಸೌಖ್ಯಂ ಭುಂಕೇ ಹ ಪತಿಭಿಃ ಸಹ 1 

ಸ್ಪರ್ಗೇಪಿ ಪತಿಭಿಃ ಸಾಕಂ ವಾಸಯಂತಿ ಚಿರಂ ಸುಖಮ್‌ 11೬೨ ॥ 
ನ ಪುಂವತ್‌ ಪ್ರತಿಯಾತ್ರಂ ಸ್ಯಾದ್ದೇಣೀದಾನಂ ಚ ಯೋಷಿತಾಂ | 

ವಿನಾ ಭರ್ತ್ರಾಪಿ ತನ್ನ ಸ್ಯಾತ್‌ ಸ್ನಾನದಾನಾದಿಕಂ ಭವೇತ್‌ || ೬೩ ॥ 


1 ಇತಿ ಸಪ್ತನವತಿತಮೋ *ಧ್ಯಾಯಃ || 


ಶ್ರೀ ಶೇಷದೇವರು ಹೇಳಿದರು 

""ಗಂಡನಿರುವ ಮುತ್ತೈದೆಯರು ಪ್ರಯಾಗದ ವೇಣೀ ತೀರದಲ್ಲಿ ಮಾಡತಕ್ಕ 
ವೇಣೀದಾನವನ್ನುಕುರಿತು ಹೇಳುತ್ತೇನೆ, ತಿಳಿದುಕೊಳ್ಳಿ. 1೩೧ ॥1 ಪ್ರಯಾಗಕ್ಷೇತ್ರವನ್ನುತಲುಪಿದ 
ದಿವಸವೇ ಅಥವಾ ಅದರ ಮಾರನೆಯ ದಿವಸವಾದರೂ ವೇಣಿಯನ್ನು ದಾನ ಮಾಡಬಹುದು. 
ದಾನಮಾಡುವ ದಿವಸವು ಶುಕ್ಲಪಕ್ಷದ್ದಾಗಿದ್ದು ಒಳ್ಳೆಯ ತಿಥಿ ಮತ್ತು ವಾರದಿಂದ ಕೂಡಿ 
ದ್ಹಾಗಿರಬೇಕು.॥೩೨ ॥ ಒಳ್ಳೆಯ ನಕ್ಷತ್ರ, ಯೋಗಕರಣಗಳಿಂದ ಕೂಡಿದ್ದು ಉತ್ತಮ ಲಗ್ನಉಳ್ಳದ್ದಾ 
ಗಿ, ಗಂಡನಿಗೆ ಚಂದ್ರಬಲ ಮತ್ತು ತಾರಾಬಲವು ಇರವುದಾಗಿರಬೇಕು. ॥ ೩೩ ॥ ಹೀಗಿರುವ 
ಶುಭದಿನದಂದು ಪೂರ್ವಹ್ನದಲ್ಲಿ ಆ ದಿನದ ನಿತ್ಯಕರ್ಮದ ನಂತರ ಎಲ್ಲಾ ಪೂಜಾಸಾಮಗ್ರಿ 
ಗಳೊಡನೆ, ವಾದ್ಯಳಧೋಷಗಳೊಡನೆ, ಗಂಡನಿಂದಲೂ ಮತ್ತುಸುವಾಸಿನಿಯರಿಂದಲೂ ಕೂಡಿ, 
ತ್ರಿವೇಣಿಯ ತೀರವನ್ನು ತಲುಪಿ ಅದಕ್ಕೆ ನಮಸ್ಕರಿಸಿ, ಗಂಡನನ್ನೂ, ಬ್ರಾಹ್ಮಣರನ್ನೂ ಮತ್ತು 
ಮುತ್ತೈದೆಯರನ್ನೂ ನಮಸ್ಕರಿಸಿ ಆಚಮನಾದಿಗಳನ್ನು ಮಾಡಿ, ನಂತರ ಸಂಕಲ್ಪವನ್ನು 
ಪುರೋಹಿತರು ಹೇಳುವ ರೀತಿಯಲ್ಲಿ ಮಾಡಬೇಕು. ಈ ಕಾರ್ಯ ಮಾಡುವಾಗ ಹೊಸ 
ಸೀರೆಯನ್ನು ಉಡಬೇಕು ಮತ್ತು ಮನಸ್ಸನ್ನು ತ್ರಿವೇಣಿಯಲ್ಲಿ ಕೇಂದ್ರೀಕರಿಸಿ ಪೂರ್ವ ಅಥವಾ 


ಅಧ್ಯಾಯ ೯೭ 729 


ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳಬೇಕು. ॥ ೩೪-೩೬ ॥ ಇರುವ ತಿಥಿ, ವಾರ ಮತ್ತು : 
ನಕ್ಷತ್ರಗಳಿಂದ ಕೂಡಿದ, ಉತಮ ಯೋಗ, ಲಗ್ನ, ಕರಣ ಮತ್ತು ಶುಭ ಚಂದ್ರ ಹಾಗೂ 
ತಾರಾಬಲದಿಂದ ಕೂಡಿರತಕ್ಕ ಆ ದಿವಸದವರೆಗೆ, ಹುಟ್ಟಿದಾಗಿನಿಂದ ದೈಹಿಕವಾದ, ವಾಚನಿಕವಾದ 
ಮತ್ತುಮಾನಸಿಕವಾಗಿ ಸಂಸರ್ಗದ ದಶೆಯಿಂದ ಉಂಟಾದಸ ಣ್ಲಸಣ್ಣಮತ್ತುದೊಡ್ಡ ದೊಡ್ಡದಾದ, 
ಗಂಡನ ಕೈ ಹಿಡಿದಾಗಿನಿಂದ ಹಿಡಿದು ಇಂದಿನವರೆಗೂ ಮಾಡಿರುವ, ಗಂಡ, ಅತ್ತೆ ಮಾವಂದಿರ 
ಸೀಮುಲಡರಹಿವ ಅವರ ಮಾತುಗಳನ್ನು ಪರಿಪಾಲಿಸದಿರುವುದು, ಪರಪುರುಷನ 
ಇಚ್ಛೆಯಿಂದ ಸ್ಮರಣೆ ಮೊದಲಾದ ಎಂಟು ವಿಧ ಮೈಥುನ ಕಾಮಾಂಧಳಾಗಿ ಅಥವಾ 
ಇಚ್ಛಾಪೂರ್ವಕವಾಗಿಯೇ ಮತ್ತು ಪ್ರತ್ಯಕ್ಷವಾಗಿಯೇ ಸಂಭೋಗ ಮಾಡಿದ, 
ರಜಸ್ವಲೆಯಾಗಿದ್ದಾಗ ಮನೆಯ ಪಾತ್ರೆ ಗಳನ್ನು ಮುಟ್ಟಿದ ಮತ್ತುತಿಳಿದೋ ತಿಳಿಯದೆಯೋ ಬೇರೆ: 
ಬೇರೆ ಮಾಡಿರುವ ಪಾಪ ಪಗಳಿಲ್ಲವೂ ಮೂಲದಿಂದ ನಾಶವಾಗುವುದಕ್ಕೋಸ ಸರ, ಜನ್ಮ 
ಜನ್ನಾಂತರಗಳಲ್ಲಿಯೂ ಒಂದೇ ಸಮವಾದ ಮುತ್ತೈದೆತನವು ಪಾ ಪ್ರವಾಗುವುದಕ್ಕಾಗಿ, ಪತಿಗೆ 
ಆಯುಸ್ಸು ಆರೋಗ್ಯವು ಪ್ರಾಪ್ತವಾಗುವುದಕ್ಕಾಗಿ, ತನಗೆ ದೀರ್ಫ್ಥವಾದ ಆಯುಸ್ಸು 
ಇರುವುದಕ್ಕಾಗಿಯೂ, ಮಕ್ಕಳು, ಮೊಮ್ಮಕ್ಕಳು ಮತ್ತುಐಶ್ವರ್ಯದ ವೃದ್ಧಿಯು ಲಭ್ಯವಾಗುವುದಕ್ಕೂ 
ಮತ್ತು ಶ್ರೀ ವೇಣೀಮಾಧವದೇವರ ಪ್ರೀತ್ಯರ್ಥವಾಗಿಯೂ ತನ್ನಪತಿಯ ಆಜ್ನೆ ಸ್ಲೆಯಿಂದ ವೇಣೀ 
ಸ್ಥಾನವನ್ನೂ ಮತ್ತುದಾನವನ್ನೂ ವೇಣೀ ದಡದಲ್ಲಿ ಮಾಡುವನು”' ಎಂದು ಸಂಕಲ್ಪವನ್ನು ಮಾಡಿ 
ಮಂತಾ ಕ್ಕೆ, ನೀರನ್ನು ಬಿಡುವುದು. ॥ ೩೭-೪೪ ॥ ಈ ರೀತಿಯಾಗಿ ಸಂಕಲ್ಪ ಮಾಡಿ "ಅರಿಸಿನ 
ಪುಡಿಯಿಂದ ದೇಹವನ್ನು ತಿಕ್ಕಿ ಸುವಾಸನೆಯುಕವಾದದ್ದನ್ನಾಗಿ ಮಾಡಿ. ಅಂತರ ಗಂಡನೊಡನೆ 
ಕೂಡಿಕೊಂಡು ಕೂದಲನ್ನು ಕಟ್ಟಿಕೊಂಡ ಮೇಲೆ ವೇಣಿಯಲ್ಲಿ ಪ್ರವಾಹದ ಎದುರಾಗಿ ಸ್ನಾನ 
ಮಾಡಬೇಕು. ॥ ೪೫ ।। ಆಮೇಲೆ, ಆಚಮನ ಮಾಡಿ, ತೀರಕ್ಕೆ ಬಂದು ಸುಖವಾಗಿ ಆಸನದಲ್ಲಿ 
ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕುಳಿತು ಪತಿಯನ್ನು ಪ್ರಾರ್ಥಿಸಬೇಕು. ॥ ೪೬ ॥ 
“ನನ್ನಿಂದ ಮೋಹದಿಂದ ಸಹಸ್ರಾರು ಅಪರಾಧಗಳು ಮಾಡಲ್ಪಟ್ಟಿವೆ. ತಾವು ಪ್ರ ಸನ್ನಚಿತ್ತರಾಗಿ 
ಅವುಗಳನ್ನು ಕ್ಷಮಿಸಬೇಕು. ನಿಮ್ಮ ಅನುಗ್ರಹದಿಂದ ನನ್ನಿಂದ. ಸಹಸ್ರಾರು ಭೋಗಗಳು 
ಅನುಭವಿಸಲ್ಪಟ್ಟಿದೆ. ಬಯಸಿದ ಆಸೆಗಳೆಲ್ಲವೂ ಪೂರೈಸಲ್ಪಡುವ ಈ ಪ್ರಯಾಗವೆಂಬ ಕ್ಷೇತ್ರಕ್ಕೆ 
ಕರೆತರಲ್ಪಟ್ಟಿದ್ದೇನೆ. ಇಲ್ಲಿ ಗಂಗೆ, ಯಮುನೆ ಮತ್ತು ಸರಸ್ವತಿಯ ಸಂಗಮವಾಗಿ ಇದು ತ್ರಿವೇಣೀ 
ಎಂದು ಪ ಸಿದ್ಧವಾಗಿ, ಇದು ಸೌಭಾಗ್ಯವನ್ನು `ಬೆಳಸತಕ್ಕದ್ದಾಗಿದೆ. ತಮ್ಮ ಆಜ್ಜೆಯಿದ್ದರೆ ಇಲ್ಲಿ 
ವೇಣಿಯನ್ನು ದಾನಮಾಡುವನು'' - ಹೀಗೆ ಪ್ರಾರ್ಥಿಸಿ ಗಂಡನನು ನಮಸ್ಕರಿಸಿ ತಾನೂ ಆಸನದಲ್ಲಿ 
ಕುಳಿತುಕೊಳ್ಳಬೇಕು. ॥॥ ೪೭-೫೦ ॥ ಅನಂತರ ಗಂಡನು ಅವಳ ಜಡೆಯನ್ನು ಕೊನೆಯಲ್ಲಿ 
ಹಿಡಿದುಕೊಂಡು, ಸೌಭಾಗ್ಯದ್ರವ್ಯಗಳ ಸಹಿತವಾಗಿ ತನ್ನ ಬೆರಳಿನಷ್ಟು ಉದ್ದ ಜಡೆಯನ್ನು ಚೂರಿ 
ಅಥವಾ ಕತ್ತರಿಯಿಂದ ""ಸತ್ತುಮಂಗಲ'' ಮಂತ್ರ ಪೂರ್ವಕವಾಗಿ ಕತ್ತರಿಸಬೇಕು. ಅದನ್ನು 
ಹೆಂಡತಿಯ ಹಸ್ತದಲ್ಲಿ ಇಡಬೇಕು. ಅವಳು ಸಕಲಸಾಮಗ್ರಿಗಳೂಡನೆ ವೇಣಿಯಲ್ಲಿವೇಣಿಯನ್ನು 
ಕೊಟ್ಟಿದ್ದರಿಂದ `ನನ್ನ ಪಾಪವು ಪರಿಹಾರವಾಗಲಿ ಮತ್ತು “ಜನ್ನ ಜನ್ಮಾಂತರಗಳಲ್ಲಿಯೂ 
ಯಾವಾಗಲೂ ನನಗೆ ಸೌಮಂಗಲ್ಯವಿರಲಿ ಮತ್ತು ವೃದ್ಧಿಯಾಗಲಿ'' ಎಂದು ಸತ್ತುಮಂಗಲ 
ಮಂತ್ರವನ್ನು ಹೇಳಿ ಪುಷ್ಪಾದಿಗಳಿಂದಲೂ, ರತ್ತಮಾಣಿಕ್ಕಾದಿಗಳಿಂದಲೂ ಶೋಭಾಯ 
ಮಾನವಾಗಿ ಕಂಗೊಳಿಸುತಿರುವ ವೇಣಿಯನ್ನು ಪತಿಯೊಡಗೂಡಿ ಸಂಗಮದ ಪ್ರವಾಹದಲ್ಲಿ 


730 ಪ್ರಯಾಗಮಾಹಾತ್ಮ್ಯಮ್‌ 


ಹರಿಯಬಿಡಬೇಕು. ॥ ೫೧-೫೪ ।। ಅನಂತರ ಗಂಡಹೆಂಡತಿಯರಿಬ್ಬರೂ ಮಂಗಳ ಸ್ನಾನವನ್ನು 
ಮಾಡಿ, ಹೊಸ ವಸ್ಥವನ್ನು ಧಾರಣ ಮಾಡಿ ಇಬ್ಬರೂ, ಆಸನದಲ್ಲಿ ಕುಳಿತುಕೊಂಡು ವೇಣೀ 
ಪೂಜೆಯನ್ನು ಮಾಡಬೇಕು. ॥ ೫೫ ॥ ಈವರೆಗೆ ಹೇಳಿರುವ ವಿಧಾನದಿಂದ ಭಕ್ತಿಯಿಂದ 
ತ್ರಿವೇಣಿಯನ್ನು ಪೂಜಿಸಿ ಸೌಭಾಗ್ಯದ್ರವ್ಯ, ವಸ್ತ್ರಮತ್ತು ಆಲಂಕಾರಿಕ ಸಾಮಗ್ರಿಗಳಿಂದ ಕೂಡಿದ 
ವಾಯನದಾನಗಳನ್ನು ಬ್ರಾಹ್ಮಣರುಗಳಿಗೂ ಮತ್ತು ಬ್ರಾಹ್ಮಣರ ಪತ್ನಿಯರಿಗೂ 
ಮಂತ್ರಪುರಸ್ಪರವಾಗಿ ದಾನ ಮಾಡಬೇಕು. ।। ೫೬ ।। ದ್ವಿಜರಿಗೂ, ದ್ವಿಜಪತ್ನಿಯರಿಗೂ ಬಿದಿರಿನ 
.ಮೊರಗಳಲ್ಲಿ ಭಕ್ತಿಪೂರ್ವಕವಾಗಿ ದಾನಗಳನ್ನುಕೊಡಬೇಕು. ವಾಯನದಾನಗಳ ಉದ್ದೇಶ್ಯದಿಂದ 
ಭೂರಿದಕ್ಷಿಣೆಯನ್ನು ಕೊಡಬೇಕು. ॥ ೫೭ ।। ಪುನಃ ವೇಣಿಗೆ ನಮಸ್ಕರಿಸಿ ಗಂಡನೊಡನೆ ಮನೆಗೆ 
ಬರಬೇಕು. ದಂಪತಿಗಳ ಭೋಜನ ಮಾಡಿಸಿ ನಂತರ ತಾನೂ ಗಂಡನೊಡನೆ ಭೋಜನ 
ಮಾಡತಕ್ಕದ್ದು. ॥ ೫೮ ।। ಸನಕಾದಿಗಳೇ! ನಿಮಗಾಗಿ ವೇಣೀದಾನದ ವಿಧಾನವು ನನ್ನಿಂದ 
ಹೇಳಲ್ಪಟ್ಟಿತು. ತೀರ್ಥನಾಯಕನಾಗಿರುವ ಪ್ರಯಾಗದಲ್ಲಿ ಸ್ತ್ರೀಯರಿಗೆ ಈ ವೇಣೀದಾನವು ಬಹು 
ಸೌಭಾಗ್ಯಪ್ರದವು. ॥ ೫೯ ॥ ಆದ್ದರಿಂದಲೇ ಎಲ್ಲಾ ಪತಿವ್ರತೆಯರಾದ ಮುತ್ತೈದೆಯರು ಈ 
ಮೂರು ನದಿಗಳ ಸಂಗಮಕ್ಕೆ ಬಂದು ವೇಣೀದಾನವನ್ನು ಮಾಡುತ್ತಾರೆ. ॥ ೬೦ ॥ ಹೀಗೆ 
ಮಾಡಿದವರು ಜನ್ಮ ಜನ್ಮಾಂತರದಲ್ಲೂ ಸೌಭಾಗ್ಯವನ್ನೂ, ಪಾತಿವ್ರತ್ಯವನ್ನೂ, ಭಾಗ್ಯಸಂಪತ್ತನ್ನೂ 
ಪಡೆದು ಪತಿಯೊಡನೆ ಸಹವಾಸವನ್ನೂಪುತ್ರಪೌತ್ರಾದಿ ಸಂಪತ್ತನ್ನೂಹೊಂದುವರು. ॥।೬೧॥ಈ 
ರೀತಿಯಾಗಿ ಗಂಡನೊಡನೆ ನಾನಾ ವಿಧವಾದ ಸೌಖ್ಯಗಳನ್ನು ಅಭವಿಸಿ ಸ್ವರ್ಗದಲ್ಲಿಯೂ 
ದೀರ್ಫ್ಥಕಾಲ ಪತಿಯೊಡನೆ ವಾಸಮಾಡುವರು. ॥ ೬೨ ॥ ಸ್ತ್ರೀಯರು ಪುರುಷರಂತೆ ಪ್ರತಿ ಸಲದ 
ಯಾತ್ರೆಯಲ್ಲಿಯೂ ವೇಣಿಯನ್ನು ದಾನಮಾಡಬಾರದು. ಗಂಡನ ಜೊತೆಗಿರದೆ ಈ ದಾನವನ್ನು 
ಮಾಡಬಾರದು ಆದರೆ ಮುತ್ತೈದೆಯರು ಸ್ನಾನದಾನಾದಿಗಳನ್ನು ಮಾಡಬಹುದು. ॥ ೬೩ ॥ 


|| ತೊಂಬತ್ತೇಳನೆಯ ಅಧ್ಯಾಯ ಸಮಾಪವಾಯಿತು || 


॥ ಅಥ ಅಷ್ಟನವತಿತಮೋತಧ್ಯಾಯಃ 11 ೯೮॥ 


ಶೇಷ ಉವಾಚ 
ದೇವಪತ್ಸ್ಯಶ್ವ ಯಾಃ ಕಾಶ್ಚಿದೃಷಿಪತ್ನ್ಯಃ ಪತಿವ್ರತಾಃ । 
ಸಾವಿತ್ರೀಮುಪಸಂಗಮ್ಯ ಪ್ರಣಮ್ಯೋಚುಃ ಪ್ರಹರ್ಷಿತಾಃ Nor 
ಬ್ರಹ್ಮಪತ್ನಿ ನಮಸ್ತೇ ಸ್ತು ಸರ್ವಲೋಕೋತ್ಪರಃ ಪರಃ । 
ದೃಷ್ಟೋ ಸ್ಥಾಭಿಃ ಪ್ರಭಾವೋತತ್ರ ತ್ವತ್ವೃಸಾದಾತ್ಮತಿವ್ರತೇ ॥ ೨॥ 
ಅಪೂರ್ವಂ ಸ್ನಾನಮಾಹಾತ್ಮ 5° ಮಾಹಾತ್ಮ 10 ವಪನಸ್ಕತು | 
ಸಭರ್ತೃಕಾ ಮುಂಡನಂ ತು ಕರೋತ್ಕ್ಯಾಶ್ಚರ್ಯಮದ್ಭುತಮ್‌ ॥೩॥ 


॥ ತೊಂಬತ್ತೆಂಟನೆಯ ಅಧ್ಯಾಯವ | 


ಶೇಷದೇವರು ಹೇಳಿದರು--- 

ಕೆಲವು ದೇವತೆಗಳ ಪತ್ನಿಯರೂ, ಪತಿವ್ರತೆಯರಾದ ಯಷಿಪತ್ನಿಯರೂ, ಶ್ರೀ ಸಾವಿತ್ರೀ 
ದೇವಿಯನ್ನು ನಮಸ್ಕರಿಸಿ ಹರ್ಷಗೊಂಡು ಹೇಳಿದರು ॥ ೧ ॥ ""ಪಠಿವ್ರತೆಯಾದ ಬ್ರಹ್ಮಪತ್ನಿಯೇ।, 
ನಿನಗೆ ಪ್ರಣಾಮಗಳು. ಈ ಪ್ರಯಾಗಕ್ಷೇತ್ರದಲ್ಲಿ ಲೋಕೋತ್ತರವಾದ ಸರ್ವಶ್ರೇಷ್ಠವಾದ 
ಪ್ರಭಾವವನ್ನು ನಿಮ್ಮ ದಯೆಯಿಂದ ನೋಡಿದೆವು. ॥ ೨ ॥ ಇಲ್ಲಿ ಸ್ನಾನದ ಮತ್ತು ಮುಂಡನದ 
ಮಹಾತ್ಮೆಯು ಅಪೂರ್ವವಾದುದು. ಮುತ್ತೈದೆಯರ ಮುಂಡನವಾದರೋ ನಮಗೆ ಆಶ್ಚರ್ಯವನ್ನು 
ಉಂಟುಮಾಡುತ್ತಿದೆ'' ಎಂದರು. 11೩ ॥1 


ಸಾವಿತ್ತ್ಯುವಾಚ 
ಭವತೀಭಿಶ್ವ ಯತ್ತೊ ಫ್ರ್ರೀಕಂ ತತ್ತರ್ವಂ ಸತ್ಯಮೇವ ಹಿ | 
ಸಭರ್ತೃಕಾ ಮುಂಡನೇ ತು ಸ್ವಾನುಭೂತಂ ವದಾಮ್ಯಹಮ್‌ (1೪ ॥ 
ಪೂರ್ವಕಲ್ಟೇ ತು ವಾಸಿಷ್ಠೀಂ ಯಷೇರಾಥರ್ವಣಸ್ಥ ಚ । 
ಕನ್ಯಕಾಮಾದದಾೌ ತಾತೋ ವೇದನಾಮ್ನೇ ವರಾಯ ಚ 11 ೫ ॥ 
ವೇದನಾಮಾ ಚ ಮಾಂ ಲಬ್ಧ್ವಾ ಸುರೂಪಗುಣಶಾಲಿನೀಂ | 
ಅಂತರ್ವೇದ್ಯಾಂ ಮಧ್ಯದೇಶೇ ಗೃಹಸ್ಥಾಶ್ರಮಮಾಚರತ್‌ ॥೬॥ 
ತಸ್ಕೈವಂ ವರ್ತಮಾನಸ್ಯ ಸಾಗ್ಗಿಕಸ್ಯ ಗತೈನಸಃ । 
ವೇದಶಾಸ್ಪಪ್ರವೀಣಸ್ಯ ಸಂತುಷ್ಠಮನಸೋ ಮಯಿ ॥ ೭ ॥ 
ಕೌಚಿತ್ಯದಾಚಿದಾಯಾತ್‌ೌ ಪ್ರಯಾಗಾದಾವಯೋರ್ಗಹೇ। 
ಅನ್ಯೋನ್ಯಂ ಪ್ರೀತಿಸಂಯುಕ್‌ೌ ವಿಶುದ್ಧೌ ದ್ವಿಜದಂಪತೀ ॥ ೮ ॥ 


ವೈಶ್ವದೇವಾಂತರೇ ಕಾಲೇ ಮತ್ತತಿಃ ಸಗ್ಗಹಾಂಗಣೇ | 
ಸಪತ್ನೀಕಂ ದ್ವಿಜಂ ದೃಷ್ಟಾ « ಮಾಮೂಚೇತತಿಥಿಧರ್ಮವಿತ್‌ WEF ॥ 


731 


732 ಪ್ರಯಾಗಮಾಹಾತ್ಮ್ಯಮ್‌ 
ಧರ್ಮಪತ್ನ ತಿಥಿ: ಪ್ಪಾ ್ರಿಪೋ ಮಧ್ಯಾಹ್ನೇ ಭಗವತ್ತಮಃ I 


ಅತಸುಂ ಪೂಜಯಿಷ್ಯಾಮಿ ಭೋಜಯಿಷ್ಯಾಮಿ ಚ ಪ್ರಿಯೇ WW ೧೦॥ 
ಓಂ ಇತ್ಯುಕೇ ಮಯಾ ಭರ್ತರಿ ತಂ ಸಪತ್ನೀಕಮಾದರಾತ್‌ I 
ಅಂತರಾನೀಯ ಸಂಪೂಜ್ಯ ಭೋಜಯಾಮಾಸ ಭಕಿತಃ 1 ೧೧ ॥ 


ಭುಕ್ತ್ವಾತ್‌ ದಂಪತೀ ಹೃಷ್ಟೌ ಸ್ಥಿತೌ ತತ್ಸೈವ ತದ್ದಿನೇ । 

ಅಪೂರ್ವಾಂ ತತ್‌ಸ್ಟ್ರಿಯಂ ದೃಷ್ಟ್ವಾ ಸ್ವಿಯಃ ಸರ್ವಾಸ್ತಮಾಗತಾಃ ॥ ೧೨ ॥ 
ತಾಂ ದೃಷ್ಟಾ ಶ್ರರ್ಯಸಂಪನ್ನಾ ಸ್ವಿಯಂ ಮುಂಡಿತಮಸಕಾಮ್‌ । 
ಪಪ್ರಚ್ಛುಸ್ತಾಮಿದಂ ವಾಕ್ಕಂ ಮಯಾ ಸಹ ಸುಮಧ್ಯಮಾಃ I ೧೩ ॥ 


ಸಾವಿತ್ರಿಯು ಹೇಳಿದಳು 


ತಮ್ಮಗಳಿಂದ ಹೇಳಲ್ಪಟ್ಟಿದೆಲ್ಲವೂ ಸತ್ತವು. ಗಂಡನಿರುವ ನಾರಿಯರ ಮುಂಡನದ ಬಗ್ಗೆ 
ನನ್ನದೇ ಆದ ಅನುಭವವನ್ನು ಹೇಳುವೆನು. ॥ ೪ ॥ ಹಿಂದಿನ ಕಲ್ಪದಲ್ಲಿ ಅಥರ್ವಣ ಯಷಿಯ 
ಮಗಳಾಗಿದ್ದವಾಸಿಷ್ಠಿ ಎಂಬ ಹೆಸರುಳ್ಳ ನನ್ನನ್ನು ವೇದನೆಂಬ ಹೆಸರಿನ ವರನಿಗೆ ಕೊಟ್ಟು ವಿವಾಹ 
ವಾಯಿತು. ॥ ೫ ॥॥ ಸುರೂಪಿಯೂ ಮತ್ತು ಗುಣವಂತಳೂ ಆಗಿದ್ದ ನನ್ನನ್ನು ಪಡೆದ ವೇದನು 
ಅಂತರ್ವೇದಿಯಲ್ಲಿಗೃಹಸ್ಥಾಶ್ರಮವನ್ನುಆಚರಿಸಲು ಪ್ರಾರಂಭಿಸಿದನು. ॥ ೬ ॥॥ ಹೀಗಿರುತ್ತಿರಲು, 
ಪಾಪರಹಿತನೂ ಅಗ್ನಿಹೋತ್ರಿಯೂ, ವೇದಶಾಸ್ಟಸಂಪನ್ನನೂ ಮತ್ತು ನನ್ನಲ್ಲಿ ಸಂತುಷ್ಠವಾದ 
ಮನಸ್ಸಿದ್ದವನೂ ಆದ ಅವನ ಮನೆಗೆ ಒಂದಾನೊಂದು ದಿವಸ ಒಂದು ದಂಪತಿಗಳು ಪ್ರಯಾಗ 
ಕ್ಷೇತ್ರದಿಂದ ಆಗಮಿಸಿದರು ಅವರು ಬ್ರಾಹ್ಮಣದಂಪತಿಗಳಾಗಿದ್ದು ಒಬ್ಬರನ್ನೊಬ್ಬರು 
ಪ್ರೀತಿಸುತ್ತಿದ್ದರು ಮತ್ತು ತುಂಬಾ ಶುದ್ಧರಾಗಿದ್ದರು. ॥ ೭ - ೮ ॥ ವೈಶ್ಯದೇವದ ಕಾಲದಲ್ಲಿ ತಮ್ಮ 
ಮನೆಯ ಅಂಗಳದೊಳಕ್ಕೆ ಪ್ರವೇಶಿಸಿದ ಸಪತ್ನೀಕನಾದ ಆ ಬ್ರಾಹ್ಮಣನನ್ನು ನೋಡಿ 
ಆತಿಥ್ಯಧರ್ಮವನ್ನು ತಿಳಿದಿದ್ದ ನನ್ನ ಪತಿಯು ನನ್ನನ್ನು ಕುರಿತು ॥ ೯ ॥ ""ಎಲೈ ಧರ್ಮಪತ್ನಿಯೇ। 
ಮಧ್ಯಾಹ್ನದ ವೇಳೆಯಲ್ಲಿ ಬಂದಿರುವ ಅತಿಥಿಯು ಭಗವಂತನ ಸ್ವರೂಪನು. ಆದ್ದರಿಂದ, 
ಪ್ರಿಯಳೇ।, ಅವರನ್ನುಪೂಜಿಸಿ ಅವರಿಗೆ ಭೋಜನವನ್ನುಮಾಡಿಸುತ್ತೇನೆ'' ಎಂದನು. ॥ ೧೦ ॥ 
ನಾನು ""ಆಗಲಿ'' ಎಂದು ಹೇಳಲು ನನ್ನಿಂದ ಕೂಡಿಕೊಂಡು ನನ್ನಗಂಡನು ಆ ಬ್ರಾಹ್ಮಣನನ್ನು ಒಳಗೆ 
ಕರೆದುಕೊಂಡು ಬಂದು ಭಕ್ತಿಯಿಂದ ಪೂಜೆಮಾಡಿ ಭೋಜನವನ್ನು ಮಾಡಿಸಿದನು. ॥ ೧೧ ॥ 
ಊಟಮಾಡಿ ಆ ದಂಪತಿಗಳು ಹರ್ಷಗೊಂಡು ಆ ರಾತ್ರಿ ಅಲ್ಲಿಯೇ ಉಳಿದುಕೊಂಡರು. 
ಅಪೂರ್ವವಾಗಿದ್ದ ಆ ಸ್ತ್ರೀಯನ್ನು ಸುತ್ತಮುತ್ತಲಿನ ಸ್ತ್ರೀಯರೆಲ್ಲರೂ ಅಲ್ಲಿಗೆ ಬಂದು ನೋಡಿದರು. 
i ೧೨ ॥ ತಲೆಯನ್ನು ಮುಂಡನಮಾಡಿಸಿಕೊಂಡಿದ್ದ ಅವಳನ್ನು ಅವರೆಲ್ಲರೂ ನನ್ನ ಜೊತೆಯಾಗಿ 
ಕೇಳಿದರು. ॥ ೧೩ ॥1 


ಸ್ತಿಯ ಊಚುಃ 
ಅಹೋಪತಿವ್ರತೇ ನಾರೀ ಚಿರಂಟೀನಾಂ ಧ್ವಚೋಪಮಃ । 
ವೇಣೀಬಂಧೋ ನತೇ ಕಸ್ಮಾನ್ನಾರೀಣಾಂ ಪತಿಸೌಖ್ಯದಃ 11 ೧೪ ॥ 


ಅಧ್ಯಾಯ ೯೮ 733 


ಪರಪುಂಸಿ ರತಾ ನಾರೀ ಮಹಾಪಾಪಪರಾಯಣಾ 1 


ಪ್ರಾಯಶ್ಚಿತ್ಸೈಃ ಶುದ್ಧಿ ಕಾಮಾ ತಸ್ಯ ಮುಂಡನಮೀದೃಶಮ್‌ ॥ ೧೫ ॥ 
ಅಶಿರಸ್ಕಂ ಸಭತಣ್ಯಣಾಂ ಸ್ನಾನಂ ಪಾಪವಿಮೋಚನಂ । 
ಸಶಿರಸ್ಕಂ ಯದಿ ಸ್ನಾಯಾತ್ಪುನಃ ಸ್ನಾನೇನ ಶುದ್ಧೃತಿ 1 ೧೬ ॥ 
ಅಸ್ಪೃಶ್ಯ ಸರ್ಶಿಯುಕಾಪಿ ಕಂಠಸಾನೇನ ಶುದ್ಧಿ । 

ವಿ ಎ ಷ ಏಕಿ 
ಶಯನಾದುತ್ಛಿತಾ ನಾರೀ ಶುಚಿಹ್ಯಾದಶುಚಿಃ ಪುಮಾನ್‌ 1 ೧೭ ॥ 
ಭರ್ತಾರಂ ಲಂಘಯೇದ್ಯಾಸ್ತ್ರೀ ವಚಸಾ ಮನಸಾಥವಾ ॥ 
ಸಾಂಪವಿತ್ರಾ ನ ಶುದ್ದೇತ ಗಂಗಾಸ್ನಾನಶತೈರಪಿ ॥॥ ೧೮ ॥ 
ಭರ್ತೃರಾಜ್ಞಾ ಕರೀ ನಾರೀ ಭರ್ತೃಪಾದಪರಾಯಣಾ | 
ತಸ್ಯಾಃ ಸಂಸರ್ಶನಾದೇವ ಪಾಪಂ ಯಾತಿ ಸಹಸ್ರಧಾ ll OF ॥ 
ಅತಸ್ತ್ಯಂ ನಃ ಸಮಾಚಕ್ಸ್ಯ ಶಿರೋ ಮುಂಡನಕಾರಣಂ । 
ಅನ್ಯಥಾ ಸಂಶಯೋ ತಸ್ಥಾಕಂ ಸರ್ವಾನಾಂ ಹೃದಿ ಜಾಯತೇ i ೨೦ ॥ 


ಸ್ತ್ರೀಯರು ಹೇಳಿದರು- 

ಎಲೈ ಪತಿವ್ರತೆಯಾದ ನಾರಿಯೇ! ನೀನು ಮುತ್ತೈದೆಯರಿಗೆ ಧ್ವಜಪ್ರಾಯಳಾಗಿದ್ದೀ. ತನ್ನ 
ಪತಿಗೆ ಸೌಖ್ಯವನ್ನುಂಟುಮಾಡುವಂತೆ ನೀನು ತುರುಬನ್ನು ಕಟ್ಟಲು ಆಗದಿರುವ ಮುಂಡನವನ್ನುವಏಕೆ 
ಮಾಡಿಸಿಕೊಂಡಿದ್ದೀ? ॥ ೧೪ ॥ ಪರಪುರುಷನೊಡನೆ ವ್ಯವಹಾರಗಳನ್ನಿಟ್ಟುಕೊಂಡ ಮತ್ತು 
ಪಾಪಾಚರಣೆಗಳಲ್ಲಿಯೇ ಆಸಕ್ತರಾದ ನಾರಿಯರು ಪಾ ್ರಯಶ್ಚಿತಕ್ಕಾಗಿ ಈ ರೀತಿ ಮುಂಡನವನ್ನು 
ಮಾಡಿಸಿಕೊಳ್ಳುತಾರೆ. ॥ ೧೫ ॥ ಶಿರಸ್ಸನ್ನು ಬಿಟ್ಟು ಕುತ್ತಿಗೆಯ ವರೆಗೆ ಸ್ನಾನಮಾಡುವುದೇ 
ನಾರಿಯರಿಗೆ ಪಾಪಪರಿಹಾರಕವು. ಕಾರಣಾಂತರದಿಂದ ತಲೆಯ ಮೇಲೆಸ್ನಾನ ಮಾಡಿದಾಗ ಪುನಃ 
ಕಂಠದವರೆಗೆ ಸ್ನಾನ ಮಾಡಿದರೇನೇ ಶುದ್ಧಿಯೆಂದು ಕೇಳಿದ್ದೇವೆ. ॥ ೧೬ ॥ ಅಸ್ಪೃಶ್ಯ 
ಸರ್ಶವಾದರೂ ಕೇವಲ ಕಂಠಸ್ನಾನದಿಂದ ಶುದ್ಧಿಯಾಗುವುದೆಂದು ಬಲ್ಲೆವು. ಹಾಸಿಗೆಯಿಂದ ಎದ್ದ 
ಕೂಡಲೇ ನಾರಿಯು ಶುದ್ಧಳಾಗುವಳು. ಶಯನದಿಂದ ಎದ್ದ ಪುರುಷನು ಅಶುಚಿಯಾಗುವನು. 
I ೧೭ ॥ ಇನ್ನು ಯಾವ ಸ್ತ್ರೀಯು ಗಂಡನನ್ನು ಮೀರಿ ನಡೆಯುತಾಳೋ ಅವಳಿಗೆ ನೂರು ಸಾರಿ 
ಮಾಡಿದ ಗಂಗಾಸ್ನಾನದಿಂದಲೂ ಶುದ್ಧಿಯಿಲ್ಲವು. ॥ ೧೮ ॥ ಇನ್ನು ಗಂಡನ ಆಜ್ಞೆಯನ್ನು ಪಾಲನ 
ಮಾಡಿಕೊಂಡು ಗಂಡನ ಪಾದಸೇವೆ ಮಾಡಿಕೊಂಡಿರುವ ಸ್ತ್ರೀಯರ ಸ್ಪರ್ಶದಿಂದಲೇ ಅನ್ಯರ 
ಸಹಸ್ರಾರು ಪಾಪಗಳು ನಾಶವಾಗುವುವು. ॥ ೧೯ ॥ ಆದ್ದರಿಂದ ಶಿರಸ್ಸಿನಮುಂಡನದ ಕಾರಣವನ್ನು 
ನಮಗೆ ಹೇಳು. ಇಲ್ಲದಿದ್ದರೆ ನಮ್ಮೆಲ್ಲರ ಹೃದಯದಲ್ಲಿ ಈ ನಿನ್ನವರ್ತನೆಯ ಬಗ್ಗೆಯೂ ಈ ವಿಷಯದ 
ಬಗ್ಗೆಯೂ ಸಂಶಯವು ಇದ್ದೇ ಇರುವುದು ॥॥೨೦॥ 


ಚಿರಂಟಿನ್ಯುವಾಚ-- 
ಅಹಂ ಗತವತೀ ಸಖ್ಯ: ಪ್ರಯಾಗಂ ತೀರ್ಥನಾಯಕಂ । 


ಗಂಗಾ ಚ ಯಮುನಾ ಯತ್ರ ಸರಸ್ವತ್ಯಾ ಸುಗರ್ಭಿತಾ ॥1 ೨೧ ॥ 


734 


ಪ್ರಯಾಗಮಾಹಾತ್ಸ್ಯಮ್‌ 


ತಸ್ಮಿನ್‌ ಕ್ಷೇತ್ರೇ5ಖಲಾ ನಾರ್ಯೋ ವೇಣೀದಾನಂ ಪ್ರಕುರ್ವತೇ । 
ತದನಂತಫಲಂ ವೇತ್ತಿ ಪತಿರ್ಮೇ ಹಂ ಕಥಂ ಬ್ರುವೇ (1 ೨೨ ॥ 
ಮಯಾ ವೇಣೀಪ್ರದಾನಂ ತು ಕೃತಂ ಪತ್ಯುರನುಜ್ಜಯಾ । 
ತದಾಜ್ಞಾಪಾಲನಂ ಸ್ಟ್ರೀಣಾಂ ಪರೋ ಧರ್ಮೋ ಯತಃ ಶ್ರುತಃ ॥ ೨೩ ॥ 
ಪತಿವ್ರತಾನಾಂ ನಾರೀಣಾಂ ಧರ್ಮೋಯಂ ಸಮುದಾಹ್ನತಃ । 

ನಾಹಂ ಧರ್ಮೇ ಸಮರ್ಥಾಸ್ಸಿ ಪತ್ಯುರಾಜ್ಞಾಕರೀ ತಥಾ Il ೨೪ ॥ 
ಶುಭಾ ವಾಪ್ಯಶುಭಾ ವಾಥ ಪುಣ್ಯಾ ನಪುಣ್ಯಾಪ್ರಿಯಾತಪ್ರಿಯಾ । 

ಯಾ ಯಾ ನಿಸ್ಪರತೇ ವಾಣೀ ಮುಖಾತಸ್ಯ ಕರೋಮಿ ತಾಮ್‌ ॥ ೨೫ ॥ 
ನಾನ್ಯಂ ಧರ್ಮಮಹಂ ಜಾನೇ ತದುಚ್ಛಿಷ್ಟಂ ಪ್ರಿಯಂ ಹಿ ಮೇ । 


ud J 
ಅನಂ ಭಕ್ತಂ ಚ ಭೋಜ್ಯಂ ಚ ತದುಚಿಷಂ ಪ್ರಿಯಂ ಮಮ ॥೨೬॥ 
a’ ರಿ ಛ'ಟ ದ್‌ 
ಭರ್ತಾ ಸ್ತ್ರೀಣಾಂ ಪರಂ ದೈವಂ ಕಾಮದಂ ಮುಕಿದಂ ಶುಭಂ | 
ಭರ್ತಾರಂ ಯಾ ನ ಸೇವೇತ ಸಾ ನಾರೀ ರೌರವಂ ವ್ರಜೇತ್‌ ॥ ೨೭ ॥ 


AD pe) ಹು 3 ಲ 0 
ವಂಚಯೇದ್ವಾ ಪತಿಂ ಭಕ್ಷಿ, ಯರ್ಜೋಜ್ಯೆ ರ್ಯಾ ಸುಖಸಾಧನೈಃ | 


ಪಾಪಕರ್ಮರತಾ ದುಷ್ಟಾ ಸಾ ಲಭೇದ್ಯಮಯಾತನಾಮ್‌ (1 ೨೮ ॥ 
ನಾರೀಣಾಂ ಪುರುಷಾಣಾಂ ವಾ ಪ್ರಯಾಗೇ ವಪನಂ ಫಲಂ । 
ಕೋಪಿ ವಕುಂನ ಶಕ್ನೋತಿ ಬಹುವರ್ಷಶತೈರಪಿ (1 ೨೯ ॥ 


ಏವಂ ವಿಚಾರ್ಯ ಪತಿನಾ ತತ್ರ ಮೇ ಮುಂಡನಂ ಕೃತಂ । 

ಮುಂಡನಂ ಮಂಡನಂ ಯತ್ರ ಪ್ರಯಾಗೇ ತೀರ್ಥನಾಯಕೇ ॥೩೦॥ 
ಪ್ರಯಾಗೇ ವಪನಂ ರಾತ್‌ ನ ನಿಷಿದ್ದ ವಿಧೀಯತೇ । 

ಏಕವಾರಂ ದ್ವಿವಾರಂ ವಾ ಜಾತಕೌರೋತಪಿ ಕಾರಯೇತ್‌ ೩೧॥ 
ಯೋ ಜೀವತ್ಪಿಶ್ಛಕಃ ಪುತ್ರಃ ಕುಮಾರೀ ರಾಜಪುತ್ರಕಃ । 

ಯೋ ವಾ ಕೋವಾ ಸದಾ ಕುರ್ಯಾನ್ನುಂಡನಂ ತೀರ್ಥನಾಯಕೇ ॥ ೩೨ ॥ 
ಯೇ ವೈ ಕೌರನಿಷೇಧಾಶ್ಚತೇ ಚಾತ್ರ ಪ್ರಭವಂತಿ ನ । 


ತಿಥಿವಾರಾದಿದೋಹೋಪಿ ಪ್ರಯಾಗೇ ನ ವಿಧೀಯತೇ ॥ ೩೩ ॥ 
ಯಾ ಯಾಃ ಪತಿವ್ರತಾಸಾಸಾ; ಪ್ರಯಾಗೇ ತೀರ್ಥನಾಯಕೇ । 
ತಾಸಾಮಯಂ ಪುರಾವಿದ್ಧಿಃ ವಿಧಿಃ ಸಮ್ಯಗುದಾಹೃತಃ 1೩೪ ॥ 
ಪತಿರ್ಯಾಸಾಂ ಪರಂ ದೈವಂ ಸೌಭಾಗ್ಯಂ ವಿಪುಲಂ ಧನಮ್‌ । 
ಪತಿಶ್ಚ ಸುಖಭಾಂಡಾರಂ ತಸ್ಯಾಜ್ಞಾಪಾಲಿತಾ ಮಯಾ 11 ೩೫ ॥ 


ಮುತೆ ತೈದೆಯು ಹೇಳಿದಳು 


ಎಲೈ ಸಖಿಯರೇ! ಗಂಗೆಯೂ, ಯಮುನೆಯೂ ಮತ್ತು ಗುಪ್ತ ರೂಪದಲ್ಲಿ ಸರಸ್ವತಿಯೂ 


ಅಧ್ಯಾಯ ೯೮ 735 


ಸೇರಿ ಹರಿಯುತ್ತಿರುವತೀರ್ಥನಾಯಕನಾದ ಪ್ರಯಾಗಕ್ಷೇತ್ರಕ್ಕೆ ನಾನು ಹೋಗಿ ಬಂದಿರುತ್ತೇನೆ. 
॥೨೦ ॥ ಈ ಕ್ಷೇತ್ರದಲ್ಲಿಎಲ್ಲನಾರಿಯರೂ ತಮ್ಮತಮ್ಮ ವೇಣೀ ದಾನವನ್ನುಮಾಡುತ್ತಾರೆ. ಇದು 
ಅನಂತ ಪುಣ್ಯಪ್ರದವು ಎಂದು ನನ್ನ ಪತಿಯು ನನಗೆ ಹೇಳಿದ್ದಾರೆ. ಅದನ್ನು ಹೇಳಿ ಸಮರ್ಥಿಸಲು 
ಸ್ತ್ರೀಯಾದ ನಾನು ಹೇಗೆ ಶಕಳಾಗುವೆನು? ॥ ೨೨ ॥ ನನ್ನ ಗಂಡನ ಆಜ್ಞೆಯಂತೆ ನಾನು ವೇಣೀ 
ದಾನವನ್ನು ಮಾಡಿದ್ದೇನೆ. ಈ ರೀತಿ ಮಾಡಲು ನಾರಿಯರು ಗಂಡಂದಿರ ಆಜ್ಞೆಯಂತೆ 
ನಡೆಯುವುದೇ ಪರಮ ಧರ್ಮವೆಂದು ನಾನು ಕೇಳಿರುವುದೇ ಕಾರಣ. ॥1೨೩ ॥ ಪತಿವ್ರತೆಯರಾದ 
ಸ್ತ್ರೀಯರಿಗೆ ಇದು ಧರ್ಮವೆಂದು ವೇದಶಾಸ್ತ್ರ ಗಳಲ್ಲಿಹೇಳಿರುವುದಾಗಿ ಕೇಳಿದ್ದೇನೆ. ಧರ್ಮಶಾಸ್ತ್ರದ 
ಬಗ್ಗೆ ಹೇಳಲು ನಾನು ಅಸಮರ್ಥಳು. ಆದ್ದರಿಂದ ಪತಿಯ ಆಜ್ಞೆಯನ್ನಷ್ಟೇ ಪಾಲಿಸುವೆನು. ॥೨೪ ॥ 
ಶುಭ ಅಥವಾ ಅಶುಭವಾದ್ದಾಗಲಿ, ಪುಣ್ಯಕರ ಅಥವ ಅಪುಣ್ಯಕರವಾದ್ದಾಗಲಿ, ಗಂಡನ 
ಬಾಯಿಂದ ಹೊರಟ ಮಾತಿನಂತೆ ನಾನು ನಡೆಯುತ್ತೇನೆ. ॥ ೨೫ ॥ ಪತಿಯ 
ವಾಕ್ಯಪರಿಪಾಲನೆಯನ್ನು ಬಿಟ್ಟು ನನಗೆ ಬೇರೆ ಯಾವ ಧರ್ಮವೂ ಗೊತಿಲ್ಲ ಅವರ ಎಂಜಲು ಕೂಡ 
ನನಗೆ ಪ್ರಿಯವಾದುದು. ಅನ್ನವೇ ಆಗಲಿ, ಭಕ್ಷ್ಯವೇ ಆಗಲೀ, ತಿನ್ನತಕ್ಕ ಯಾವ ಪದಾರ್ಥವೇ 
ಆಗಲಿ ಅವರ ಉಚ್ಛಿಷ್ಟವಾಗಿದ್ದರೆ ನನಗೆ ಅದು ಪ್ರಿಯವು. ॥। ೨೬ ।। ಗಂಡನು ನಾರಿಯರಿಗೆ 
ಸಾಕ್ಟಾತ್‌ ಪರದೇವತೆಯು. ಅವನೇ ಅವರಿಗೆ ಅಪೇಕ್ಲೆಗಳನ್ನೂ ಮಂಗಳಕರವಾದುದನ್ನೂ : ಮತ್ತು 
ಮುಕ್ತಿಯನ್ನು ಸಹಾ ಕೊಡತಕ್ಕವನು. ಯಾವ ಹೆಂಗಸು ಗಂಡನನ್ನು ಸೇವಿಸುವುದಿಲ್ಲವೋ ಅವಳು 
ತೌರವಾದಿ ನರಕಗಳಲ್ಲಿ ಬೀಳುವಳು. ॥। ೨೭ ॥॥ ಯಾವ ನಾರಿಯು ಗಂಡನನ್ನು ಭಕ್ಷ್ಯ ಭೋಜ್ಯ 
ಮತ್ತು ಸುಖಸಾಧನಗಳಲ್ಲಿ ವಂಚಿಸುತಾಳೋ ಅವಳು ಪಾಪಕಾರ್ಯಗಳನ್ನು ಮಾಡುವವಳು, 
ದುಷ್ಟಳು ಮತ್ತುನೀಚಳು. ಆದ್ದರಿಂದ ಅವಳು ನರಕಯಾತನೆಯನ್ನು ಅನುಭವಿಸುತ್ತಾಳೆ. ॥1೨೮ ॥ 
ಗಂಡಸರಿಗಾಗಲೀ ಹೆಂಗಸರಿಗಾಗಲೀ ಪ್ರಯಾಗದಲ್ಲಿ ಮಾಡಿಸಿಕೊಂಡ ಕೌರವು 
ಪುಣ್ಯಫಲಪ್ರದವು. ಈ ಫಲಗಳ ಬಗ್ಗೆ ಯಾರಿಂದಲೂ ನೂರಾರು ವರ್ಷಗಳವರೆಗೆ ಹೇಳಿದರೂ 
ಪೂರ್ಣವಾಗಿ ಹೇಳಲು ಅಸಾಧ್ಯವು. ॥ ೨೯ ॥ ಈ ರೀತಿಯಾಗಿ ಎಲ್ಲಾ ವಿಚಾರಗಳನ್ನೂ 
ಯೋಚಿಸಿಯೇ ನನ್ನ ಪತಿಯು ನನಗೆ ಪ್ರಯಾಗದಲ್ಲಿ ಮುಂಡನವನ್ನು ಮಾಡಿಸಿದ್ದು ಈ 
ತೀರ್ಥನಾಯಕನಾದ ಪ್ರಯಾಗದಲ್ಲಿ ಮುಂಡನವು ಅಲಂಕಾರಪ್ರಾಯವಾದುದು. ॥ ೩೦ ॥ 

ಪ್ರಯಾಗದಲ್ಲಿ ರಾತ್ರಿಯ ಕಾಲದ ಮುಂಡನವೂ ನಿಷೇಧವಲ್ಲ. ಹಿಂದೊಮ್ಮೆ ಒಂದಲ್ಲ ಎರಡು 

ಮೂರು ಬಾರಿಯೂ ಮುಂಡನ ಮಾಡಿಸಿಕೊಂಡಿದ್ದರೂ ಅಲ್ಲಿ ಮುಂಡನ ಮಾಡಿಸಿಕೊಳ್ಳಬೇಕು. 

॥ ೩೧ ॥ ತಂದೆಯಿರುವವನು, ಅವಿವಾಹಿತ ಕನ್ಯೆಯು, ರಾಜಪುತ್ರನು, ಈ ರೀತಿಯಾಗಿ 

ಯಾವನೇ ಆಗಲೀ, ತೀರ್ಥನಾಯಕನಾದ ಪ್ರಯಾಗದಲ್ಲಿ ಮುಂಡನವನ್ನು ಮಾಡಿಸಿ 

ಕೊಳ್ಳತಕ್ಕದ್ದು. ॥ ೩೨ ॥ ಕೌರಕ್ಕೇ ಸಂಬಂಧಪಟ್ಟ ತಿಥಿ ವಾರವೇ ಮುಂತಾದ ವಿಧಿ 

ನಿಷೇಧಗಳಾವುವೂ ಪ್ರಯಾಗ ಕ್ಷೇತ್ರದಲ್ಲಿ ಇಲ್ಲ. ॥। ೩೩ ॥ ಯಾವ ಯಾವ ಪತಿವ್ರತೆಯರು 

ತೀರ್ಥನಾಯಕನಾದ ಪ್ರಯಾಗಕ್ಕೆ ಬಂದು ಹೋಗಿದ್ದಾರೋ ಅವರೆಲ್ಲರಿಗೂ ಜ್ಞಾನಿಗಳಾದ 

ಪುರಾಣಜ್ಞರೂ ಇದೇ ವಿಧಿಗಳನ್ನು ಹೇಳಿದ್ದಾರೆ. 1೩೪ ॥1 ಯಾರಿಗೆ ಪತಿಯು ಉತಮ ದೈವವೋ 

ಮತ್ತು ಸೌಭಾಗ್ಯವೇ ಉತ್ತಮವಾದ ಐಶ್ವರ್ಯವೋ ಮತ್ತು ಪತಿಯೇ ಅವರ ಸುಖದ 

ಭಂಡಾರವೋ ಅಂತಹ ಪತಿಯ ಆಜ್ಞೆಯ ನನ್ನಿಂದ ಪಾಲಿಸಲ್ಪಟ್ಟಿದೆ ಎಂದಳು. 1೩% ॥ 


736 ಪ್ರಯಾಗಮಾಹಾತ್ಮ್ಯಮ್‌ 
ಸ್ವ್ರಿಯ ಊಚುಃ 
ಇತಿ ತಸ್ಯಾ ವಚಃ ಶ್ರುತ್ವಾಸರ್ವಾಸ್ತಾವಾಮಲೋಚನಾಃ । 


ತಾಮೂಚುಃ ಸುಸತೀತ್ಚಂ ತೇ ಸತ್ಯಮೇವ ನ ಸಂಶಯಃ 1 ೩೬ I 
ಜನ್ಮಜನ್ಮಾಂತರೇ ಭೂಯಾತ್‌ ಸತೀತ್ವಂ ತವ ಸೇವಯಾ ಟ 
ಅಸ್ಮಾಕಂ ಚ ತಥಾ ಸ್ಯಾದಿತ್ಯುಕ್ತಾ ಎಸಗ್ಗಹಂ ಯಯುಃ 11 ೩೭ ॥ 


ನಾರಿಯರು ಹೇಳಿದರು 

ಈರೀತಿಯಾಗಿ ಹೇಳಿದ ಆ ಸ್ತ್ರೀಯ ಮಾತುಗಳನ್ನು ಕೇಳಿದ ಆ ಸುಂದರ ಸ್ತ್ರೀಯರೆಲ್ಲರೂ 
ಆಕೆಯನ್ನುಕುರಿತು ಈ ರೀತಿ ಹೇಳಿದರು, ""ಎಲೈ ಸಾಧ್ವಿಯೇ।, ನಿನ್ನದು ಸತ್ಯವಾಗಿಯೂ ಒಳ್ಳೆಯ 
ಪಾತಿವ್ರತ್ಯವು. ಇದರಲ್ಲಿ ಏನೂ ದೋಷವಿಲ್ಲ, ॥ ೩೬ । ನಿನ್ನ ಸೇವಾಮಾಡಿದವರಿಗೂ ಜನ್ನ 
ಜನ್ಮಾಂತರದಲ್ಲಿಯೂ ಇದೇ ರೀತಿಯಾದ ಪಾತಿವ್ರತ್ಯವಿರಲಿ'' ಹೀಗೆ ಹೇಳಿ ಅವರೆಲ್ಲರೂ ತಮ್ಮ 
ತಮ್ಮಮನೆಗಳಿಗೆ ತೆರಳಿದರು. 1೩೭ ॥ 


ಸ್ವೀಭಿಃ ಸರ್ವಾಭಿರಸ್ಥಾಭಿಃ ಪೂಜಿತಾ ಭಾವಿತಾ ಭೃಶಂ I 


ಸಾಪಿ ಪ್ರಭಾತೇ ನಿರ್ಯಾತಾ ಮದ್ದೃಹಾತ್ಮತಿನಾ ಸಹ 1 ೩೮ ॥ 
ಪತಿಸಸ್ಯಾಂ ಪರಂ ಪ್ರೇಮ ಸ್ಪಸ್ಟಿನ್ಸಕ್ತ್ಯಾ ಚಕಾರ ಹ । 
ತಯಾ ಸಹ ವ್ರಜನ್ಮಾರ್ಗೇ ಸ್ವಾಸ್ರಮಂ ಪ್ರತ್ಯಪದ್ಯತ 1೩೯ ॥ 
ತತ್ರೋಷಿತ್ವಾ ಚಿರಂ ಕಾಲಂ ಗೃಹಧರ್ಮಪರಾಯಣಃ | 
ಭಾರ್ಯಯಾ ಗೃಹಮೇಧೀಯಾನ್ನಾನಾಧರ್ಮಾಂಶ್ಚಕಾರ ಹ 1೪೦ ॥ 
ವಾರ್ಧಕೇ ಸಮನುಪ್ರಾಪೇ ಗೃಹಂ ಪುತ್ರೇಣ ಯೋಜ್ಯ ತೌ । 
ಮಾಧವಂ ಹೃದಿ ವಿನ್ಯಸ್ಯ ಜಗ್ಗತುಸೀರ್ಥನಾಯಕಂ HW ೪೧ ॥ 
ಅತ್ರ ಸ್ಥಿತ್ವಾ ಕಿಯತ್ಕಾಲಂ ತಪಃಶೋಷಿತವಿಗ್ರಹ್‌ೌ । 
ಸ್ಥಾಪಯಾಮಾಸತುರ್ದೇಹಂ ಗಂಗಾಯಮುನಸಂಗಮೇ 1 ೪೨॥ 
ಸ ತತ್ಪುಣ್ಯಪ್ರಭಾವೇನ ವಸಿಷ್ಠೋಭೂನ್ಮಹಾಮುನಿಃ । 

. ಸಾಪಿ ಚಾರುಂಧತೀ ಜಾತಾ ಪಾತಿವ್ರತ್ಯಪ್ರಭಾವತಃ ॥ ೪೩ ॥ 
ಏವಂ ಪ್ರಭಾವಮಾಲೋಚ್ಯ ತೀರ್ಥರಾಜಪ್ರಯಾಗಜಂ । 
ಮತ್ತತಿಶ್ಚ ಮಯಾಸಾರ್ಧಮತ್ರಾಗಂತುಂ ಮನೋ ದಧೇ 1 ೪೪॥ 


ಗೃಹಭಾರಂ ಸುತೇ ಸೋಪಿ ನಸ್ಯ ಸರ್ವಂ ಮಯಾ ಸಹ । 

ಸಾಗ್ದಿಕಕ ಪ್ರಯಯ್‌ ಯತ್ರ ಸಂತಿ ಯಷಿಪತ್ಕೋ ಪತಿವ್ರತಾ: ॥ ೪೫ ॥ 
ಗತ್ವಾ ವೇಣೀತಟೀಂ ಶೀಘ್ರಂ ಚಕಾರ ಕೌರಮಾತ್ಮನಃ । 

ಮಮಾಪಿ ಕೌರಮಾಚಕ್ರೀ ವೇಣೀದಾನಪುರಸ್ಪರಮ್‌ 1 ೪೬॥ 
ಅಂತರ್ವೇದ್ಯಾಮಿಹ ಸ್ಥಿತ್ವಾ ಗಂಗಾಯಮುನಸನ್ನಿಧೌ | 

ಅಗ್ನಿಹೋತ್ರಾದಿ ವೈತಾನಂ ಮಯಾ ಸಹ ಚಕಾರ ಹ 1 ೪೭ ॥ 


ಅಧ್ಯಾಯ ೯೮ '` 737 


ಅಗ್ನಿಸೀವಾಪರೋ ನಿತ್ಯಂ ತೀರ್ಥಸೇವಾಪರಸ್ಪಥಾ | 


ಗಂಗಾಯಮುನಯೋರ್ಯೋಗೇ ತಪಸ್ತೇಪೇತತಿದುಷ್ಕರಂ 1 ೪೮ ॥ 
ಏವಂ ಬಹುದಿನಂ ಕೃತ್ವಾ ತತ್ರಾಸಕ್ರೋಗ್ಗಿಭಿಃ ಸಹ । 
ವಿಸಸರ್ಜ ನಿಜಂ ದೇಹಂ ಸಂಗಮೇ *ಸೌ ಮಯಾ ಸಹ I ೪೯ ॥ 


ತೇನ ಪುಣ್ಯಪ್ರಭಾವೇನ ವಿಮಾನೇ ದೇವತಾಗಣಾಃ । 
ಆವಾಮಾರೋಪ್ಯ ಸೋದ್ಭೋಷಂ ನಿನ್ಯುರ್ವೈಕುಂಠಮಂದಿರಮ್‌ ॥ ೫೦ ॥ 
ತಂ ದೃಷ್ಟ್ವಾ ಮಾಧವಸಸ್ಟ್ರೈ ಬ್ರಹ್ಮತ್ವಮದದಾತ್‌ ಪ್ರಭುಃ । 


ಅನಿ: 


ಪಾತಿವ್ರತ್ಯಾದಹಂ ತಸ್ಯ ಸಾವಿತ್ರೀತ್ಯಭವಂ ಪ್ರಿಯಾ 11೫೧ ॥ 
ತೀರ್ಥರಾಜಮನುಸ್ಪತ್ಯ ಪುನರಾವಾಮಿಹಾಗತ್‌ । 

ದೇವೈಶ್ಚ ಯಷಿಭಿಃಸಾಕಂ ಭವತೀಭಿಸಹೈವ ಚ 1 ೫೨ I 
ಮಯಾನುಭೂತಮಾಖ್ಯಾತಮಿದಂ ವಸ್ತೀರ್ಥಗೌರವಂ । 

ಅತೋ ಬ್ರಹ್ನಾದಿಭಿರ್ದೇವೈರವಾಚ್ಕೋ ಮಹಿಮಾಸ್ಯ ತು 1 ೫೩ ॥ 
ಸ್ವಿಯಾ ಮಯಾ ಕಥಂ ವಾಚ್ಛಸ್ತಥಾಪ್ಯಕ್ಲೋ ಯಥಾಮತಿ । 

ಭವತೀನಾಂ ಪರಪ್ರೀತ್ಯಾ ಲೋಕೋಪಕೃತಿಯೇ ತಥಾ !1 ೫೪ ॥ 


u ಇತಿ ಅಷ್ಟನವತಿತಮೋನಧ್ಯಾಯಃ || 


ಎಲ್ಲಸ್ಟ್ರೀಯರಿಂದಲೂ ಪೂಜಿಸಿ, ಗೌರವಿಸಲ್ಪಟ್ಟುಆ ನಾರೀಮಣಿಯು ಬೆಳಿಗ್ಗೆ ಆಗುತ್ತಲೇ 
ತನ್ನ ಗಂಡನೊಡನೆ ನನ್ನ ಮನೆಯಿಂದ ಹೊರಟುಬಿಟ್ಟಳು. ॥ ೩೮ ॥ ಅವಳು ತನ್ನ ಪತಿಯಲ್ಲಿ 
ಇಟ್ಟಿರುವ ಭಕ್ತಿಯಿಂದಲೇ ಅವಳ ಗಂಡನು ಅವಳನ್ನು ಬಹುವಾಗಿ ಪ್ರೀತಿಸಿದನು. ಅನಂತರ ತಮ್ಮ 
ದಾರಿಯನ್ನು ಹಿಡಿದು ಅವರು ತಮ್ಮ ಆಶ್ರಮಕ್ಕೆ ಹೋದರು. ॥ ೩೯ ॥ ಅಲ್ಲಿಯೇ 
ವಾಸಮಾಡಿಕೊಂಡಿದ್ದು ಬಹುಕಾಲ ಗೃಹಸ್ಥಾಶ್ರಮಧರ್ಮಗಳನ್ನುಪಾಲಿಸುತ್ತಿದ್ದುಗೃಹಧರ್ಮವೆಂಬ 
ಯಜ್ಞಗಳೆಂಬ ನಾನಾ ಧರ್ಮಗಳನ್ನು ಆಚರಿಸಿ ನಾನಾ ಧರ್ಮಗಳನ್ನೂ ಎಸಗಿದರು. 1 ೪೦ ॥ 
ಮುಪ್ಪು ಬರುತ್ತಿರಲು ಅವರು ಮನೆಯ ಸರ್ವಸ್ವವನ್ನೂ ಮಗನಿಗೆ ಒಪ್ಪಿಸಿ ಶ್ರೀ ಮಾಧವನನ್ನೇ 
ಹೃದಯದಲ್ಲಿ ಧ್ಯಾನಿಸುತ್ತಾ ತೀರ್ಥರಾಜನಾದ ಪ್ರಯಾಗ ಕ್ಷೇತ್ರಕ್ಕೆ ಬಂದರು. ॥ ೪೧ ॥ ಇಲ್ಲಿ 
ಎಷ್ಟೋ ಕಾಲವಿದ್ದ ತಪಸ್ಸಿನಿಂದ ದೇಹವನ್ನು ಸವೆಸಿ ಅವರಿಬ್ಬರೂ ಗಂಗೆ-ಯಮುನೆಯರ 
ಸಂಗಮದಲ್ಲಿ ತಮ್ಮದೇಹಗಳನ್ನುತೇಲಿಬಿಟ್ಟರು. ॥1೪೨ ॥1 ಗಂಡನು ತನ್ನಪುಣ್ಯದ ಪ್ರಭಾವದಿಂದ 
ಮುಂದಿನ ಕಲ್ಪದಲ್ಲಿ ವಸಿಷ್ಟಮುನಿಯಾದನು ಮತ್ತು ಹೆಂಡತಿಯೂ ಅವಳ ಪುಣ್ಯದ ಪ್ರಭಾವದ 
ದೆಶೆಯಿಂದ ಅರುಂಧತಿಯಾದಳು. (ಇವರೇ ಸಪುಯಷಿಮಂಡಲದಲ್ಲಿಕಾಣಬರುತಿರುವ ಏಳನೇ 
ನಕ್ಷತ್ರ. ಅದರ ಸಮೀಪದಲ್ಲಿ ಚಿಕ್ಕದಾಗಿ ಹೊಳೆಯುತ್ತಿರುವುದೇ ಅರುಂಧತೀ ನಕ್ಷತ್ರ). 1೪9೩ 1 
ತೀರ್ಥರಾಜನಾಗಿರುವ ಪ್ರಯಾಗದ ಇಂತಹ ಪ್ರಭಾವವನ್ನು ಗಮನಿಸಿದ ನನ್ನ ಪತಿಯು ಅಲ್ಲಿಗೆ 
ನನ್ನೊಡನೆ ಹೋಗಲು ಮನಸ್ಸುಮಾಡಿದನು. ॥೪೪ ॥ ಮನೆಯ ಹೊರೆಯನ್ನುಮಗನಿಗೆ ಒಪ್ಪಿಸಿ 
ಅಗ್ನಿಯನ್ನುತೆಗೆದುಕೊಂಡು ನನ್ನೊಡನೆ ಎಲ್ಲಿಪತಿವ್ರತೆಯರಾದ ಖಯಷಿಸ್ತೀಯರು ಇದ್ದಾರೆಯೋ 
ಅಂತಹ ಪ್ರಯಾಗಕ್ಕೆ ಬಂದರು. ॥ ೪೫ ॥ ಅಲ್ಲಿವೇಣಿಯ ದಡಕ್ಕೆ ಹೋಗಿತಾನೂ ಮುಂಡನವನ್ನು 

47 


738 ಪ್ರಯಾಗಮಾಹಾತ್ಮ್ಯಮ್‌ 


ಮಾಡಿಸಿಕೊಂಡು, ನನ್ನಿಂದ ವೇಣೀದಾನವನ್ನು ಮಾಡಿಸಿ ನನಗೂ ಮುಂಡನವನ್ನುಮಾಡಿಸಿದನು. 
॥ ೪೬ ॥ ಇಲ್ಲಿ ಮಧ್ಯ 'ವೇಣೀಯಲ್ಲಿ ಇದ್ದುಕೊಂಡು ಗಂಗೆ-ಯಮುನೆಯರ ಸಂಗಮ ಸ್ಥಳದಲ್ಲಿ 
ನನ್ನೊಡನೆ ಅಗ್ನಿಹೋತ್ರಾದಿ ಯಜ್ಞ ಗಳನ್ನು ಮಾಡಿದನು. ೪೭ ।। ಹೀಗೆ ಅಗ್ನಿಸೇವೆಯನ್ನೂ ಮತ್ತು 
ತೀರ್ಥಸೇವಯನ್ನೂ ದಿಯು ois ಯಮುನೆಯರ ಸಂಗಮದಲ್ಲಿ ಅತಿ ದುಷ್ಠರವಾದ 

ತಪಸನ್ನು ಮಾಡಿದನು. ॥ ೪೮ ॥ ಈ ರೀತಿಯಾಗಿ ಬಹುದಿವಸಗಳ ವರೆಗೆ ಅಗ್ನಿಹೋತ್ರಾದಿ 
ಯಜ್ಞ ಗಳಲ್ಲಿ ಆಸಕಾಗಿದ್ದು ಗಂಗೆ-ಯಮುನೆಯರ ಸಂಗಮದಲ್ಲಿನನ್ನ ಜೊತೆಗೇ ತನ್ನ ದೇಹವನ್ನು 
. ತ್ಯಾಗ ಮಾಡಿದನು || ರ್ಳ ॥ ಈ ಪುಣ್ಯದ ಪ್ರಭಾವದಿಂದ ದೇವತೆಗಳು ಬಂದು ನಮ್ಮಿಬ್ಬರನ್ನು 
ವಿಮಾನದಲ್ಲಿ ಕೂಡಿಸಿಕೊಂಡು ವೇದಗೀತಾದಿ ಘೋಷಗಳೊಡನೆ ವೈಕುಂಠಕ್ಕೆ ಕರೆದುಕೊಂಡು 
ಹೋದರು. ॥ ೫೦ ।। ನನ್ನ ಪತಿಯನ್ನು ನೋಡಿ ಶ್ರೀ ಮಾಧವದೇವರು ಅವನಿಗೆ ಬ್ರಹ್ಮನಾಗುವ 
ಅರ್ಹತೆಯನ್ನೂ ನನ್ನ  ಪಾತಿವ್ರತ್ಯಕ್ಕಾಗಿ ನನಗೆ ಬ್ರ ದೇವರ ಪತ್ನಿಯಾದ "ಸಾವಿತ್ರಿ ಎಂಬ 
ಪದವಿಯನ್ನೂ ಕರುಣಿಸಿದರು. ೫೧ ॥ ತೀರ್ಥ ರಾಜನನ್ನು ಸರಿಸಿ ನಾವಿಬ್ಬರೂ. ಪುನಃ ಈ 
ತೀರ್ಥರಾಜನಾದ ಪ್ರಯಾಗಕ್ಕೆ ಬಂದು ಇಲ್ಲಿ ಯಾವಾಗಲೂ ಯಷಿಗಳಿಂದಲೂ 
ದೇವತೆಗಳಿಂದಲೂ ಮತು ನಮ್ಮಿಂದಲೂ ಕೂಡಿಕೊಂಡಿದ್ದೇವೆ. ॥ ೫೨ ॥ ನಿಮಗೋಸ್ಕರ ಈ ನನ್ನ 
ಆಖ್ಯಾನವನ್ನು ಯಥಾಮತಿ ಹೇಳಿದ್ದೇನೆ. ಬ್ರಹ್ಮಾದಿ ಇತರ ದೇವತೆಗ ಳಿಂದಲೂ ಹೇಳಲಸಾಧ್ಯ ವಾದ 
ಈ ತೀರ್ಥದ ಮಹಿಮೆಯನ್ನು ಹೆಣ್ಣಾದ ನಾನು ಹೇಳಲು ಹೇಗೆ ತಾನೇ ಸಮರ್ಥಳು? ಬಡಸ 
ನಿಮ್ಮಲ್ಲಿರವ ಅತಿ ಹೆಚ್ಚಿನ ಪ್ರಿ ಹೀತಿಯಿಂದಲೂ ಲೋಕದ ಉಪಕಾರಕ್ಕಾ ಗಿಯೂ ಹೇಳಿದ್ದೇನೆ. 
೫೩. - ೫೪ 


|| ತೊಂಬತ್ತೆಂಟನೆಯ ಅಧ್ಯಾಯ ಸಮಾಪವಾಯಿತು || 


11 ಅಥ ನವನವತಿತಮೋ €ಧ್ಯಾಯಃ 11೯೯ 


ಶೇಷ ಉವಾಚ 
ಏವಂ ಮುನಿಸ್ತಿಯಃ ಶ್ರುತ್ವಾ ಸಾವಿತ್ರ್ಯಾಖ್ಯಾನಮದ್ಭುತಮ್‌ । 
ನಿಶ್ಚಯಂ ಪರಮಂ ಪ್ರಾಪುಃ ಪ್ರಯಾಗೇ ಫಲಗೌರವಾತ್‌ WO 
ಅತಿತೈಲೋಕ್ಯಮಾಹಾತ್ಮ 59 ಜ್ಞಾತ್ವಾಮುಷ್ಠಿನ್ನಜಾದಯಃ | 
ತೃಕಾಫಾಃ ಸರ್ವಲೋಕೇಷು ಸುಖಂ ತತ್ಸೈವ ತಸ್ಥಿರೇ 1 ೨ ॥ 
ಏವಂಬ ಬ್ರಹ್ಮಸುತಾಸ್ತೀರ್ಥಂ ಸರ್ವಶ್ರೆ ಷ್ಠಂ ನಿರೂಪಿತಮ್‌ । 
ಯದ್ಭ ವದ್ಧಿಃ ಪುರಾ ಪ್ಫ ಪೃಷ್ನಂ ತದ್ಯುಷ್ಠಭೃಂ 'ಮಯಾದರಾತ್‌ 1೩ ॥ 
ಜೀವನ್ನುಕಿಮತಾಂ ತತ್ರ ಕ ನ ಪ್ರಯೋಜನಮ್‌ । 
ತಥಾಪ್ಯ ಜ್ಞಜನಾರ್ಥಂ ಚ ಪೃಷ್ಟಮುಕಂ ಮಯಾನಘಥಾಃ HY 
ಜ್ಞಾನಂ. ಯೋಗಶ್ವ ಭಕಿಶ್ಚತ್ರಿ ತ ದಿಧಂ 'ಮುಕಿಸಾಧನಮ್‌ I 
ಶ್ರುತಿಸ್ಕೃತಿಪುರಾಣೇಷು ನಿರ್ಣೀತಂ ಹಿ ಪುನಃ ಪುನಃ | ೫ ॥! 
ಜ್ಞಾನಂ ತು ದುರ್ಲಭಂ ಲೋಕೇ ಯೋಗಶ್ಚ ವಿವಿಧಸಥಾ। 
ಭಕಿಪ್ಪ ನವಧಾ ಬಾಹ್ಯಾ ಆಂತರೈಕವಿಧಾ ಚಸಾ Wt Nn 
ಯಥಾಬ್ದ್‌ ಯಾತಿ ಗಂಗೌಘೋ $ನವಚ್ಚಿನ್ನೋ ದಿವಾನಿಶಮ್‌ । 
ತಥಾ ಹರೌ ಮನೋವೃತ್ತಿರಂತರ್ಭಕಿರಿಯಂ ಮತಾ ೭ 
ಸರ್ವಮೇತದ್ದುರಾಸಾಧ್ಯಂ ಕಲೌ ಮಂದಾತ್ಸನಾಂ ನೃಣಾಮ್‌ । 
ತೇಷಾಮುದ್ಧರಣಾರ್ಥಾಯ ತೀರ್ಥಮೇತನ್ನಿರೂಪಿತಮ್‌ we un 
ಜ್ಞಾನಂ ಯೋಗೋತಥವಾ ಭಕ್ತಿರ್ಧ್ಯಢಾ ಯಸ್ಯ ಪ್ರಜಾಯತೇ । 
ತೀರ್ಥಾಪೇಕ್ಟಾನ ತಸ್ಕಾಸ್ತಿ ಯತ್ರ ಕ್ವಾಪಿ ಸ ತಿಷ್ಠತು ॥ ೯ ॥ 
ಯೋಗ ಏವ ತ್ರಿಧಾ ಪ್ರೋಕ್ತಃ ಕರ್ಮಭಕಿವಿದಾತ್ಮಕಃ | 
ಪುನಶ್ಚ ದ್ವಿವಿಧ್‌ ಪ್ರೋಕ್ಕ್‌ ಸೋ ರಾಜಹಠಭೇದತಃ Il ೧೦ ॥ 


॥ ತೊಂಬತ್ತೊಂಬತ್ತನೆಯ ಅಧ್ಯಾಯವು ॥ 


ಶೇಷದೇವರು ಹೇಳಿದರು 

ಈ ರೀತಿಯಾಗಿ ಮುನಿಸ್ಟ್ರೀಯರು ಸಾವಿತ್ರೀದೇವಿಯ ವೃತ್ತಾಂತವನ್ನು ಕೇಳಿ ಫಲಗಳ 
ಬಾಹುಳ್ಯವಿರುವುದರಿಂದ ಪ್ರ ಯಾಗದ ವಿಷಯದಲ್ಲಿ ನಿಶ್ಚಯಾತ್ಮಕ ಭಾವನೆಯನ್ನು ಹೊಂದಿದರು. 
IO ೩. ಲೋಕಗಳನ್ನುಮೀಂಸುವ ಪ್ರ ಯಾಗದ ಮಹಾತ್ಮೆಯನ್ನು ತಿಳಿದ ದೇವತೆಗಳು 
ತಮ್ಮ ತಮ್ಮ ಲೋಕಗಳಲ್ಲಿ ಆಸೆಬಿಟ್ಟವರಾಗಿ ಪ್ರಯಾಗದಲ್ಲಿಯೇ ಸುಖವಾಗಿ ವಾಸಮಾಡಲು 
ತೊಡಗಿದರು. ॥ ೨ ॥ ಹೇ ಬ್ರಹ್ಮಪುತ್ರ ಕುಡ ಸನಕಾದಿಗಳೇ! ನೀವು ಹಿಂದೆ ಪ್ರಶ್ನಿಸಿದ್ದ 
ಸರ್ವಶ್ರೇಷ್ಠವಾದ ತೀರ್ಥಕ್ಷೇತ್ರದ ಬಗ್ಗೆ ನನ್ನಿಂದ ಆದರದಿಂದ ನಿರೂಪಿಸಲ್ಪಟ್ಟಿದೆ. ॥ ೩ ॥ 


739 


740 ಪ್ರಯಾಗಮಾಹಾತ್ಮ್ಯಮ್‌ 


ನೀವುಗಳು ಪಾಪರಹಿತರು, ಜೀವನ್ನುಕರಾದವರು. ಯಾವಾಗಲೂ ಎಲ್ಲೆಲ್ಲಿಯೂ ಭಗವಂತನನ್ನು 
ಕಾಣತಕ್ಕವರು. ನಿಮಗೆ ನಾನು ಹೇಳುವುದರಿಂದ ಏನೂ ಪ್ರಯೋಜನವಿಲ್ಲ ಆದರೂ 
ಅಜ್ಜರಿಗಾಗಿ ನೀವು ಪ್ರಶ್ನೆಮಾಡಿದಿರಿ. ಅವರಿಗಾಗಿಯೇ ನಾನು ಹೇಳಿದ್ದು ಕೂಡ. ॥೪ । ಜ್ಞಾನ, 
ಯೋಗಮತ್ತುಭಕ್ತಿ ಈ ಮೂರರಿಂದಲೇ ಮುಕಿಯೆಂದು ಶ್ರುತಿ ಸ್ಪೃತಿ ಪುರಾಣಗಳಲ್ಲಿ ಪುನಃ ಪುನಃ 
ಹೇಳಲ್ಪಟ್ಟಿದೆ ಮತ್ತುನಿಶ್ಚಿತವಾಗಿದೆ. ॥। ೫ ॥। ಜ್ಞಾನವಾದರೋ ಈಗ ಲೋಕದಲ್ಲಿ ದುರ್ಲಭವಾಗಿದೆ. 
ಯೋಗವಾದರೂ ಅನೇಕ ಪ್ರಕಾರಗಳಲ್ಲಿವೆ. ಇನ್ನು ಬಾಹ್ಯ ಭಕ್ತಿಯು ಒಂಬತ್ತು ವಿಧವಾಗಿದ್ದು 
ಅಂತರಿಕ ಭಕ್ತಿಯು ಒಂದೇ ಪ್ರಕಾರದ್ದು. ॥। ೬ ॥ ಗಂಗೆಯ ಪ್ರವಾಹವು ಹೇಗೆ ಹಗಲೂ 
ರಾತ್ರಿಯೂ ಹರಿದು ಒಂದೇ ಸಮನಾಗಿ ಸಮುದ್ರವನ್ನು ಸೇರುತ್ತಿರುವುದೋ ಅದರಂತೆ 
ಯಾವಾಗಲೂ ಪರಮಾತ್ಮನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಇಟ್ಟುಕೊಂಡಿರುವುದು ಅಂತರಿಕ 
ಭಕ್ತಿಯು. ॥। ೭ ॥| ಮಂದಬುದ್ಧಿಯುಳ್ಳ ಕಲಿಯುಗದ ಜನರಿಗೆ ಇದೆಲ್ಲವೂ ಅಸಾಧ್ಯವು. ಅಂಥವರ 
ಉದ್ದಾರಕ್ಕಾಗಿಯೇ ಈ ತೀರ್ಥದ ಬಗ್ಗೆನಿರೂಪಿಸಿರುವದು. ॥ ೮ ॥ ಜ್ಞಾನವು, ಯೋಗವು ಮತ್ತು 
ಭಕ್ತಿಯು ಯಾರಲ್ಲಿ ದೃಢವಾಗಿದೆಯೋ ಅವರು ಇರುವಲ್ಲಿಯೇ ಇರಬಹುದು. ತೀರ್ಥಕ್ಷೇತ್ರಗಳಿಗೆ 
ಹೋಗಬೇಕಿಲ್ಲವು. ॥ ೯ ॥ ಯೋಗವು ಕರ್ಮಯೋಗ, ಭಕ್ತಿಯೋಗ ಮತ್ತು ಜ್ಞಾನ 
ಯೋಗಗಳೆಂದು ಮೂರು ಪ್ರಕಾರಗಳಲ್ಲಿದ್ದು , ಪುನಃ ಅದರಲ್ಲಿ ರಾಜಯೋಗ ಮತ್ತು 
ಹಠಯೋಗಗಳೆಂದು ಎರಡು ವಿಧಾನಗಳಿವೆ. ॥॥ ೧೦॥ 


ಮುನಯ ಊಚುಃ: 
ಹಠಯೋಗಂ ವದಾಸ್ಥಾಕೆಂ ಸರ್ವಯೋಗೋಪಕಾರಕಮ್‌ । 
ಹಠಾದಾಕೃಷ್ಠತೇ ಚಿತಂ ಸಾಧಕೈರ್ಯತ್ರ ಚಂಚಲಮ್‌ ॥ ೧೧॥ 


ಸನಕಾದಿ ಮುನಿಗಳು ಹೇಳಿದರು 

ಶ್ರೀ ಶೇಷದೇವರೇ! ನಮಗೆ ಹಠಯೋಗವನ್ನು ಕುರಿತು ಹೇಳಿರಿ. ಇದರಲ್ಲಿ 
ಚಂಚಲವಾಗಿರುವ ಮನಸ್ಸನ್ನು ಸಾಧಕನು ಹಠದಿಂದ ತನ್ನ ಆಧೀನ್ಯಕ್ಕೆ ಸೆಳೆದುಕೊಳ್ಳುವುದರಿಂದ 
ಇದು ಬೇರೆ ಎಲ್ಲಯೋಗಗಳಿಗೂ ಉಪಕಾರಿಯಾದುದು. ॥ ೧೧॥ 


ಶೇಷ ಉವಾಚ 


ಯಸ್ಕ ಶ್ರವಣಮಾತ್ರೇಣ ಯೋಗೇ ಪರಿಚಿತಿರ್ಭವೇತ್‌ । 

ಷಡಂಗಸಹಿತಂ ಚೈನಂ ಹಠಯೋಗಂ ವದಾಮ್ಯಹಮ್‌ 11 ೧೨ ೧ 
ಆಸನಂ ಪ್ರಾಣಯಮನಂ ಪ್ರತ್ಯಾಹಾರಶ್ಚ ಧಾರಣಮ್‌ । 

ಧ್ಯಾನಂ ಸಮಾಧಿರೇತಾನಿ ಯೋಗಾಂಗಾನಿ ಭವಂತಿ ಷಟ್‌ 1 ೧೩ ॥ 
ಸುರಾಜ್ಯೇ ಧರ್ಮಬಾಹುಲ್ಕೇ ಸುಕ್ಸೇತ್ರೇ ನಿರುಪದ್ರವೇ । 

ಏಕಾಂತೇ ಮಠಿಕಾಮಧ್ಯೇ ಸ್ಥಾತವ್ಯಂ ಹಠಯೋಗಿನಾ 11 ೧೪ ॥ 
ಅಲ್ಪದ್ದಾರಂ ಚ ನಿರ್ವಾತಂ ನಾತಿನೀಚೋಚ್ಛಮಾಪೆನಂ | 
ಯೋಗಾರ್ಹಮಾದ್ಧಶಂ ಸ್ಥಾನಂ ಸಮಾಕಾರಂ ಸಮಂಡಪಮ್‌ ॥ ೧೫ ॥ 


ಅಧ್ಯಾಯ ೯೯ 741 
ಏವಂ ಕೃತೇ ಮಠೇ ಸ್ಥಿತ್ವಾಸರ್ವಚಿಂತಾವಿವರ್ಜಿತಃ I 


ಗುರೂಪದಿಷ್ಟಮಾರ್ಗೇಣ ಯೋಗಮೇವಂ ಸಮಭ್ಯಸೇತ್‌ 1 ೧೬ ॥ 
ಅಲ್ಲಾಹಾರೋ ನಿರಾಹಾರಶ್ಚಾಂಚಲ್ಯಂ ನಿಯಮಕ್ಷಯಃ | 

ಜನಸಂಘಶ್ಚ ಲ್‌ಲ್ಯಂ ಚ ಯೋಗಃ ಷಡ್ಡಿರ್ದಿನಶ್ಯತಿ 1 ೧೭ ॥ 
ಅಥಾಸನಾನಿ ವಕ್ಷಾ ಮಿ ಕಥಿತಾನಿ ಮನೀಷಿಭಿಃ । 

ಚತುರಾಶೀತಿಲಕ್ಟಾಣಿ ಯೋಗಸಂಖ್ಯಾಸಮಾನಿ ಚ 1 ೧೮ ॥ 
ತಾನಿ ವಕುಂ ನ ಶಕೋಪಸ್ತಿ ಕೋಪಿ ಯೋಗವಿಚಕ್ಷಣಃ | 

ತೇಷು ಯೋಗೋಪಯುಕಾನಿ ಚತುರಾಶೀತಿ ನಿಶ್ಚಿತಮ್‌ Il 0೯ 1 
ಏಕಂ ಸಿದ್ಧಂ ತಥಾ ಪದ್ಧಂ ಸಿಂಹಂ ಭದ್ರಂ ತಥಾ ಮತಂ । 

ಚತ್ವಾರಿ ತೇಷು ಚೋಕಾನಿ ಸಿದ್ಧಾನಾಂ ಸಿದ್ಧಿದಾನಿ ಚ 1 ೨೦॥ 
ಮೇಡ್ರಾದುಪರಿವಿನ್ಯಸ್ವ್ಥ ವಾಮಗುಲ್ಬಂ ತಥೋಪರಿ । 

ಗುಲ್ಫಾಂತರಂ ವಿನಿಕ್ಚಿಪ್ಯ ಸಿದ್ಧಾಸನಮಿದಂ ಭವೇತ್‌ Il ೨೧ 1 
ಇಂದ್ರಿಯಾಣಿ ಚ ಸಂಯಮ್ಯ ಭ್ರುವೋರ್ಮಧ್ಯೇ ದೃಶಂ ನ್ಯಸೇತ್‌ । 
ಸಿದ್ಧಾನಾಮಾಸನಂ ಪ್ರೋಕ್ತಂ ಮೋಕ್ಷದ್ದಾರವಿಭೇದಕ್ಕತ್‌ ॥| ೨೨ ॥ 
ಮುಕಾಸನಂ ವದಂತ್ಯೇಕೇ ಗುಪಾಸನಮಥಾಪರಂ | 

ಏವಂ ನಾಮವಿಭೇದೇನ ಪ್ರವದಂತಿ ಮನೀಷಿಣಃ || ೨೩ ॥ 
ವಾಮೋರ್‌ೌ ದಕ್ಷಿಣಂ ಪಾದಂ ದಕ್ಷಿಣೋರ್‌ೌ ತು ವಾಮಕಂ | 

ಚಿಬುಕಂ ಹೃದಯೇ ನೃಸ್ಯ ನಾಸಾಗ್ರಮವಲೋಕಯೇತ್‌ ॥1 ೨೪ I 
ಊರ್ವೋರ್ಮಧ್ಯೇ ತಥೋತಾನ್‌ ಪಾಣೀ ಸಂಹ್ಯತ್ಯ ಧಾರಯೇತ್‌ । 
ಏತತ್ಥದ್ಧಾಸನಂ ನಾಮ ಸರ್ವವ್ಯಾಧಿವಿಕಾರಹ್ನತ್‌ || ೨೫ ॥ 
ದ್ವ್‌ಗುಲ್ಫ್‌ ವೃಷಣಸ್ಯಾಧಃ ಸೀವಿನ್ಯಾಃ ಪಾರ್ಶ್ವಯೋಃ ಕ್ಲಿಪೇತ್‌ । 

ದಕ್ಷಿಣೇ ಸವ್ಯಗುಲ್ಲಂ ಚ ಸವ್ಯೇ ದಕ್ಷಿಣಮೇವಚ I ೨೬ ॥ 
ಜಾನ್ಫೋರ್ಹಸ್ಟೌ ಚ ಸಂಸ್ಥಾಪ್ಯ ಅಂಗುಲೀಃ ಸಂಪ್ರಸಾರ್ಯ ಚ । 
ವ್ಯಾಘ್ರವಕ್ಟ್ರೋ ನಿರೀಕ್ಷೇತ ನಾಸಾಗ್ರಂ ಸುಸಮಾಹಿತಃ ॥ ೨೭ ॥ 
ಏತತಿಂಹಾಸನಂ ಪ್ರೋಕ್ತಂ ಸಿದ್ಧೈರ್ಲಕ್ಟಣಕೋವಿದೈ: । 

ಬಂಧತ್ರಯಸ್ಯ ಸಂಧಾನಂ ಕುರುತೇ ಚಾಸನೋತಮಂ || ೨೮ ॥ 


ಗುಲ್ಫ್‌ ದೌ ವೃಷಣಸ್ಯಾಧಃ ಸೇವಿನ್ಯಾಃ ಪಾರ್ಶ್ವಯೋಃ ಕಪೇತ್‌ | 

ಪಾರ್ಶ್ವ ಪಾದೌ ಚ ಪಾಣಿಭ್ಯಾಂ ದೃಢಂ ಬಧ್ವಾ ಸುನಿಶ್ಚಲಮ್‌ | ೨೯ ॥ 
ಭದ್ರಾಸನಂ ವದಂತ್ಯೇತತ್‌ ಸರ್ವವ್ಯಾಧಿವಿನಾಶನಮ್‌ I 
ಏವಮಾಸನಮಭ್ಯಸ್ಯ ಪ್ರಾಣಾಯಾಮಂ ಸಮಭ್ಯಸೇತ್‌ 1೩೦ ॥ 


742 


ಪ್ರಯಾಗಮಾಹಾತ್ಮ $ಮ್‌ 
ಇಡಯಾ ಪೂರಕಂ ಕುರ್ಯಾತ್‌ ಕುಂಭಕಂ ತು ಸುಷುಮ್ನಯಾ । 
ತ್ಯಜೇತಿಂಗಲಯಾ ವಾಯುಮಧಿಕೋತರಮಭ್ಯಸೇತ್‌ 1೩೧ ॥ 
ಆದ್ಯೋ ಷೋಡಶಸಂಖ್ಯಾ ಸ್ಯಾತ್‌ ಚತುಃಷಷ್ಠಿ ಚ ಕುಂಭಕೇ । 
ದ್ವಾತ್ರಿಂಶದ್ರೇಚಕೇ ಕಾರ್ಯಾ ಯಥಾಭ್ಯಾಸಂ ತತೋ ಭವೇತ್‌ ॥೩೨॥ 
ಅಧಮೇ ಜಾಯತೇ ಸ್ವೇದೋ ಮಧ್ಯಮೇ ಕಂಪಸಂಭವಃ । 
ಉತಿಷ್ಠಂತ್ಯುತಮೇ ಪ್ರಾಣಾ ಬದ್ಧೇ ಪದ್ಧಾಸನೇ ಮುಹುಃ ॥ ೩೩ ॥ 
ಪ್ರಥಮಾಭ್ಯಾಸಕಾಲೇ ಚ ಶಸ್ತಂ ಕ್ಷೀರಾಜ್ಯಭೋಜನಂ । 
ತತೋನಭ್ಯಾಸೇ ದೃಢೀಭೂತೇ ನ ತಾದೃಜ್‌ನಿಯಮಾಗ್ರ ಹಃ 1 ೩೪ ॥ 
ಯಥಾ ಸಿಂಹೋ ಗಜೋ ವ್ಯಾಘೊ ಫ್ರೀ ಭವೇದ್ದಶ್ಯ: ಶನೈಃ ಶನೈಃ | 


ತಥೈವ ಸೇವಿತೋ ವಾಯುರನ್ಯಥಾ ಹಂತಿ ಸಾಧಕಮ್‌ 1 ೩೫ ॥ 
ಪ್ರಾಣಾಯಾಮೇನ ಯುಕ್ತೀನ ಸರ್ವರೋಗಕ್ಷಯೋ ಭವೇತ್‌ । 
ಅಯುಕಾಭ್ಯಾಸಯೋಗೇನ ಸರ್ವರೋಗಸಮುದ್ಭವಃ 1೩೬ ॥ 
ಹಿಕ್ಕಾ ಶ್ವಾಸಶ್ಚ ಕಾಸಶ್ಚ ಶಿರಃ ಕರ್ಣಾಕ್ಷಿವೇದನಾಃ | 

ಭವಂತಿ ವಿವಿಧಾ ದೋಷಾಃ ಪವನಸ್ಯ ವ್ಯತಿಕ್ರಮಾತ್‌ !1 ೩೭ ॥ 


ಯುಕಂ ಯುಕಂ ತ್ಯಜೇದ್ವಾಯುಂ ಯುಕ್ತಂ ಯುಕಂ ಚ ಪೂರಯೇತ್‌ ।ಟ 
ಯುಕಂ ಯುಕಂ ಚ ಬದ್ದೀಯಾದೇವಂ ಸಿದ್ಧಿಮವಾಷ್ನ್ನಯಾತ್‌ 11೩೮ ॥ 
ಯದಾ ನಾಡೀ ವಿಶುದ್ಧಾ ಸ್ಕಾತದಾ ಚಿತ್ರಂ ನಿರಾಕುಲಂ ॥ 


ಕಾಯಸ್ಕ ಕೃಶತಾ ಕಾಂತಿಸದಾ ಭವತಿ ನಿಶ್ಚಿತಮ್‌ (1೩೯ ॥ 
ಯಥೇಷ್ಟಂ ಧಾರಣಂ ವಾಯೋರನಲಸ್ಯ ಪ್ರದೀಪನಂ । 
ನಾದಾಭಿವ್ಯಕಿರಾರೋಗ್ಯಂ ಜಾಯತೇ ನಾಡಿಶೋಧನಾತ್‌ il YO ul 


ಏವಂ ನಾಡೀಃ ಶೋಧಯಿತ್ವಾ ಮಹಾಬಂಧಂ ಸಮಭ್ಯಸೇತ್‌ I 
ಮಹಾಬಂಧೇ ಸ್ಥಿತೋ ಯೋಗೀ ಕುರ್ಯಾತ್ಹಾ ್ರೀಣಸ್ಯ ಸಂಯಮಮ್‌॥ ೪೧ ॥ 
ವಾಯೋರ್ಗತಿಂ ಸಮಾವೃತ್ಯ ಯೋಗಮೇವಂ ಸಮಭ್ಯನೇತ್‌ । 


ಸಮಹಸಯುಗೋ ಭೂಮೌ ಸ್ಥಿತಃ ಸಂರೋಧಯನ್ಮನೈಃ 11೪೨ ॥ 
ಪುರದ್ವಯಂ ಸಮಾಕೃಶ್ಯ ವಾಯುಂ ಸಂರೋಧಯನ್‌ಯದಾ ॥ 
ಸೋಮಸೂರ್ಯಾನಗ್ನಿ ಸಂಯೋಗಾಜ್ಞಾಯತೇ ದೃಢತಾ ತದಾ 11 ೪೩ ॥ 
ಮೃತಾವಸ್ಥಾ ಸಮುತ್ಪನ್ನಾ ತತೋ ಮೃತ್ಯುಭಯಂ ನಹಿ । 
ಮಹಾಬಂಧೋಯಮಭ್ಯಾಸಾನ್ನಹಾಸಿದ್ದಿ ಪ್ರದಾಯಕ: 1 ೪೪॥ 


ಏವಂ ಬಂಧಂ ಸಮಭ್ಯಸ್ಯ ತತೋ ಮುದ್ರಾಂ ಚ ಸೇವಯೇತ್‌ । 
ಯದಾ ಭ್ರೂಮಧ್ಯಸಂಸ್ಸೃಹಷ್ಟಾ ಮುದ್ರಾಭವತಿ ಖೇಚರೀ Wl ೪೫ ॥ 


ಅಧ್ಯಾಯ ೯೯ 743 
ಚಿತ್ರಂ ಚರತಿ ಖೇ ಯಸ್ಸ್ಥಾನ್ನುದ್ರಾ ಚರತಿ ಖೇಗತಾ । 


ತೇನೈವ ಖೇಚರೀ ಮುದ್ರಾ ಸರ್ವಸಿದ್ಧೈರ್ನಮಸ್ಕತಾ ॥1 ೪೬ ॥ 
ಖೇಚರ್ಯಾ ಮುದ್ರಯಾ ಯೇನ ಮುದ್ರಿತಂ ಸಚರಾಚರಂ । 
ನ ತಸ್ಯ ಕ್ಷರತೇ ಬಿಂದುಃ ಕಾಮಿನ್ಯಾಶ್ಲೇಷಿತಸ್ಯ ಚ ॥1 ೪೭ ॥ 


ಮಾಸಾರ್ಧೇನ ಜಯೇನ್ಮೃತ್ಯುಂ ಜ್ಞಾನಸಂಧಾನಮುದ್ರಯಾ । 
ಏವಂ ಯೋಗಃ ಪಿಂಡಸಾಧ್ಯಂ ಪಿಂಡೋ ಬ್ರಹ್ಮಾಂಡಸಂಭವಃ ॥ ೪೮ ॥ 
ಉಭಯೋರ್ಯೋಗತಃ ಪ್ರೋಕ್ತು ಸರ್ವೇಭ್ಯೋ ಹ್ಯುತ್ತಮೋತಮಃ । 


ಅತೋ ನೈವ ಶ್ರಮಫಲೋ ಹಟಯೋಗೀ ವಿಧೀಯತೇ 1೪೯ ॥ 
ಆಚಾರ್ಯಾಣಾಂ ತು ಕೇಪಾಂಚಿದೇತತ್ಕರ್ಮ ಚ ಸಂಮತಂ । 
ಶನೈರಭ್ಯಾಸಸಾಧ್ಯತ್ವಾದಸಾಧ್ಯಂ ಸಾಧ್ಯಮೇವ ಚ il ೫೦ ॥ 
ವಿದ್ಯಮಾನೇ ಪ್ರಯಾಗೇಸಸ್ಟಿನ್‌ ತೀರ್ಥರಾಜೇ ನಿರಂಕುಶೇ । 
ಸರ್ವಸಿದ್ಧಿಪ್ರದೇ ಪುಂಸಾಂ ದುರ್ಲಭಂ ಸುಲಭಂ ಭವೇತ್‌ 1 ೫೧ ॥ 
ತ್ರಿವೇಣೀಸಂಗಮೋ ಯತ್ರ ತೀರ್ಥರಾಜಃ ಸ ಉಚ್ಛತೇ । 

ತಸ್ಥಿಂಸೀರ್ಥವರೇ ಸ ಸ್ನಾತ್ವಾ ಸರ್ವಪಾಪೈಃ: ಪ ಪ್ರಮುಚ್ಛ ತೇ I ೫೨ ॥ 
ಧೀರಾ ಅನೇನ ಮಾರ್ಗೇಣ ಯೇ ತನುಂ ವಿಸ ಜಂತಿ ವೈ | 

ಅಮೃತತ್ಪಂ ಭಜಂತ್ಯೇತೇ ಯೋಗಶಾಸ್ತ್ರಬಲಾದ್ದು ವಮ್‌ I ೫೩ ॥ 
ಯೇಷಾಂ ನ ಪಿಂಡಜಂ ಜ್ಞಾನಂ ನ ವಾ ಬ್ರಹ್ಮಾಂಡಸಂಭವಮ್‌ । 
ತೇಷಾಂ ಪ್ರಯಾಗೇ ಮರಣಂ ಯೋಗಸಿದ್ದಿ ಫಲಪ್ರದಮ್‌ W ೫೪ ॥ 
ಅತಃ ಕಲೌ ಸಮಸಾನಾಂ ಸ್ವರ್ಗಮೋಕ್ಷಪ್ರ ದಂ ಪರಂ | 

ಪ್ರಯಾಗಾದಪರಂ ನಾಸ್ತಿ ನಾಸ್ತಿ ಬ್ರಹ್ಮಾಂಡಮಂಡಪೇ I ೫೫ 1 


|! ಇತಿ ನವನವತಿತಮೋತಧ್ಯಾಯಃ || 


ಶ್ರೀ ಶೇಷದೇವರು ಹೇಳಿದರು-- 

ಷಡಂಗಸಹಿತವಾದ ಹಠಯೋಗವನ್ನು ಕುರಿತು ಹೇಳುವೆನು. ಇದನ್ನು ಕೇಳುವುದರಿಂದ 
ಯೋಗದಲ್ಲಿ ಪರಿಚಯವು ಹುಟ್ಟುವುದು. ॥ ೧೨ ॥ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, 
ಧಾರಣ, ಧ್ಯಾನ ಮತ್ತು ಸಮಾಧಿ ಎಂಬ ಈ ಆರೂ ಯೋಗಾಂಗಗಳಿಂದು ಕರೆಯಲ್ಪಟ್ಟಿವೆ. 
॥ ೧೩ ॥ ಧರ್ಮಪ್ರಚುರವಾದ ಒಳ್ಳೆಯ ರಾಜ್ಯದಲ್ಲಿಉಪದ್ರವರಹಿತವಾದ ಉತ್ತಮ ಜಾಗದಲ್ಲಿ, 
ಸಣ್ಣ ಕುಟೀರದಲ್ಲಿ ಹಠಯೋಗಿಯು ಇರಬೇಕು. ॥ ೧೪ ॥। ಈ ಕುಟೀರದ ಬಾಗಿಲು ಹೆಚ್ಚು 
ಎತ್ತರವಿರಬಾರದು. ಒಳಗೆ ಹೆಚ್ಚು ಗಾಳಿ ಬೀಸಕೂಡದು. ಹೆಚ್ಚು ಅಥವಾ ಕಮ್ಮಿ ಎತ್ತರವಿರದೆ 
ಸುತ್ತಲೂ ಜಾಗ ಬಿಟ್ಟಿರಬೇಕು. ಇದು ಮಂಟಪದ ಆಕಾರವನ್ನು ಹೊಂದಿದ್ದು ಉದ್ದ ಅಗರಿ ಮತ್ತು 
ಎತ್ತರ ಒಂದೇ ಸಮನಾಗಿರಬೇಕು. ॥ ೧೫ ।। ಈ ರೀತಿಯಾಗಿ ನಿರ್ಮಾಣವಾಗಿರುವ ಕುಟೀರದಲ್ಲೆ 
ಯಾವ ಯೋಚನೆಯೂ ಇಲ್ಲದೆ ಸಾಧಕನು ಕುಳಿತುಕೊಂಡು ಗುರುವಿನಿಂದ ಉಪ ಪದಿಷ್ಟವಾದ. 


744 ಪ್ರಯಾಗಮಾಹಾತ್ಮ್ಯಮ್‌ 


ಮಾರ್ಗದಲ್ಲಿ ಯೋಗವನ್ನು ಅಭ್ಯಾಸ ಮಾಡಬೇಕು. ॥ ೧೬ ॥ ಅಲ್ದಾಹಾರವು, ನಿರಾಹಾರವು, 
ಚಂಚಲತೆ, ನಿಯಮಭಂಗ, ಜನರ ಗುಂಪು ಮತ್ತು ಆಸೆ ಈ ಆರೂ ಯೋಗವನ್ನು ಕೆಡಿಸುತ್ತವೆ. 
I ೧೭ ॥ ಇನ್ನು ತಿಳಿದವರಿಂದ ಹೇಳಲ್ಪಟ್ಟಿರುವ ಆಸನಗಳನ್ನು ಕುರಿತು ಹೇಳುವೆನು. ಆಸನಗಳು 
ಎಂಭತ್ತನಾಲ್ಕು ಲಕ್ಷ ಸಂಖ್ಯೆಯಷ್ಠಿವೆ. ಅಥವಾ ಯೋಗದ ಸಂಖ್ಯೆಯು ಎಷ್ಟಿದೆಯೋ ಅಷ್ಟು 
ಸಂಖ್ಯೆಯ ಆಸನಗಳೂ ಇವೆ. ॥॥ ೧೮ ॥ ಅವುಗಳನ್ನೆಲ್ಲಾ ನಿರೂಪಿಸಲು ಯೋಗಶಾಸ್ತ್ರದಲ್ಲಿ 
ನಿಷ್ಠಾತರಾದವರಿಗೂ ಸಾಧ್ಯವಿಲ್ಲವು. ಆದರೂ ಯೋಗಕ್ಕೆ ಉಪಯುಕವಾಗಿರುವ ಆಸನಗಳು 
ಎಂಬತ್ತನಾಲ್ಕೇ ಎಂದು ನಿಶ್ಚಿತವಾಗಿದೆ. ॥ ೧೯ ॥ ಯೋಗಗಳಲ್ಲಿ ಸಿದ್ದಿಯನ್ನು ಕೊಡತಕ್ಕ ನಾಲ್ಕು 
ಬಗೆಯ ಮುಖ್ಯವಾದ ಆಸ ಸನಗಳಿಂದರೆ ಸಿದ್ಧ ಪದ್ಧ, ಸಿಂಹ ಮತು ಭದ್ರ ಎಂಬುದು. 136 I 
ಲಿಂಗದ ಮೇಲೆ ಎಡ ಹಿಮ್ಮಡಿಯನ್ನು. ಇಟ್ಟು ಅದರ ಮೇಲೆ ಬಲ ಹಿಮ್ಮಡಿಯನ್ನಿಟ್ಟು 
ಕುಳಿತುಕೊಳ್ಳುವುದು ""ಸಿದ್ಧಾಸನ''ವೆಂದು ಕರೆಯಲ್ಪಡುತ್ತದೆ. ॥ ೨೧ ॥ ಇಂದ್ರಿಯಗಳನ್ನು 
ಸ್ವಾಧೀನದಲ್ಲಿಟ್ಟುಕೊಂಡು ಹುಬ್ಬುಗಳ ಮಧ್ಯದಲ್ಲಿ ದೃಷ್ಟಿಯನ್ನಿರಿಸಬೇಕು. ಈ ಸಿದ್ಧಾಸನದಿಂದ 
ಮೋಕ್ಷದ ಬಾಗಿಲು ತೆರವಾಗುತ್ತದೆ. ಕೆಲವರು ಇದನ್ನುಮುಕಾಸನವೆಂದೂ ಕರೆಯುತಾರೆ. ಕೆಲವರು 
ಇದನ್ನು. ಗುಲ್ಫಾಸನವೆಂದೂ ಕರೆಯುತಾರೆ. ಈ ರೀತಿಯಾಗಿ ಜೀರ ಬೇರೆ ಹೆಸರುಗಳಿಂದ ತಿಳಿದವರು 
ಈ ಈ ಆಸನವನ್ನು ಕರೆಯುತಾರೆ. ॥ ೨೨ - ೨೩ ॥ ಎಡತೊಡೆಯ ಮೇಲೆ ಬಲಪಾದವನ್ನೂಮತ್ತು 
ಲ ತೊಡೆಯ ಮೇಲೆ ಎಡಪಾದವನ್ನೂ ಇಟ್ಟು ಗಲ್ಲವನ್ನುಎದೆ ಮುಟ್ಟುವಂತೆ ಇಟ್ಟು ಮೂಗಿನ. 
ತುದಿಯನ್ನು ನೋಡಬೇಕು. ॥। ೨೪ ॥ ಎರಡು ತೊಡೆಗಳೆ ಮಧ್ಯೆ ಎರಡು ಗಳನ್ನು ಸೇರಿಸಿ 
ಅಂಗತ್ತಾಗಿ ಮೇಲ್ಮುಖವಾಗಿ ಹಸಗಳನ್ನಿಡಬೇಕು. ಈ ಆಸನಕ್ಕೆ “ಪದ್ಧಾಸನ''ವೆಂದು ಕರೆಯುತ್ತಾರೆ. 
ಇದು ಎಲ್ಲ! ರೋಗಗಳನ್ನು ನಿವಾರಿಸುವ ಆಸನವು. ॥೨೫ ॥1 "ಎರಡು ಕಾಲ್ಗಂಟುಗಳನ್ನೂ ವೃಷಣದ 
ಕೆಳಗೆ ಒಂದರ ಪಕ ದಲ್ಲಿ ಒಂದರಂತೆ ಪಕ್ಕಗಳಲ್ಲಿಡಬೇಕು. ಹೀಗೆ ಇಡುವಾಗ 'ರಿಂಗದ 
ಬಲಪಾರ್ಶ್ವಕ್ಕೆ ಎಡ ಕಾಲ್ಗಂಟನ್ನೂ ಮತ್ತು ಎಡ ಪಾರ್ಶ್ವಕ್ಕೆ ಬಲ ಕಾಲ್ಗಂಟನ್ನೂ ಇಡಬೇಕು. 11೨೬ ॥ 
ಮೊಣಕಾಲುಗಳ ಮೇಲೆ ಕೈಗಳನ್ನೂ ಇಟ್ಟು ಬೆರಳುಗಳನ್ನು ಹರಡಬೇಕು ಮತ್ತು ಮನಸನ್ನು 
ವಶದಲ್ಲಿಟ್ಟುಕೊಂಡು ಹುಲಿಯಂತೆ ಬಾಯಿಯುಳ್ಳವವಾಗಿದ್ದು ಮೂಗಿನ ತುದಿಯಲ್ಲಿ 
ದೃಷ್ಟಿಯನ್ನಿಡಬೇಕು. ॥ ೨೭ ॥ ಲಕ್ಷಣಶಾಸ್ತ್ರದಲ್ಲಿ ಪರಿಣತರಾದವರು ಈ ಆಸನವನ್ನು 
ಸಿಂಹಾಸನವೆಂದು ಕರೆಯುತ್ತಾರೆ. 1೨೮ ॥ ಕಾಲ್ಲಂಟುಗಳೆರಡನ್ನೂ ಅಂಡಕೋಶಗಳ ಕೆಳಗಿನಿಂದ 
ಲಿಂಗದ ಪಕ್ಕಗಳಲ್ಲಿಇರಿಸಿ ಎರಡುಪ ಪಕ್ಕೆಗಳಲ್ಲಿ; ಪಾದಗಳನ್ನು ಬಿಗಿಯಾಗಿ ಕೈಗಳಿಂದ ಕಟ್ಟಿಹಾಕಬೇಕು. 
೨೯ ಇದನ್ನೇ ""ಭದ್ರಾಸನ' 'ವಂದು ಕರೆಯುತ್ತಾರೆ. ಇದು ಎಲ್ಲರೋಗಗಳ ನಿವಾರಕವು. ಈ 
ರೀತಿಯಾಗಿ ಆಸನಗಳನ್ನು ಅಭ್ಯಾಸಮಾಡಿ ನಂತರ ಪ್ಪಾ ್ರಿಣಾಯಾಮವನ್ನು ಅಭ್ಯಾಸ ಮಾಡಬೇಕು. 
॥ ೩೦ ॥। ಪೂರಕವನ್ನು ಚಂದ್ರನಾಡಿಯ ಮೂಲಕವೂ, ಕುಂಭಕವನ್ನು ಸುಷುಮ್ನಾನಾಡಿ- 
ಯಿಂದಲೂ ಮತ್ತುರೇಚಕವನ್ನು ಪಿಂಗಳಾ ನಾಡಿಯ ಮೂಲಕವೂ ಮಾಡಬೇಕು. ॥1೩೧॥ ಹದಿ 
ನಾರುಮಾತ್ರಾ ಜಪಿಸುವ ಕಾಲದಷ್ಟು. ಪೂರಕವನ್ನೂ, ಅರವತುನಾಲ್ಕು ಮಾತ್ರಾ ಕಾಲದಷ್ಟು ಕುಂಭ 
ಕವನ್ನೂ ಮತ್ತುಮೂವತ್ತೆರಡು ಮಾತ್ರ ಕಾಲದಷ್ಟು ರೇಚಕವನ್ನೂ ಮಾಡಬೇಕು. ಸತತವಾದ ಅಭ್ಯಾ 
ಸದಿಂದ ಇದನ್ನು ಸಾಧಿಸಬೇಕು. (ಶರೀರದಲ್ಲಿ ಪ್ರಾಣವಾಯುವು ಇರುವವರೆಗೆ ಪ್ರಾಣಿಯ 
ಜೀವನವಿರುವುದು. ಇದು ಇಲ್ಲದಿರುವುದೇ ಮರಣ. ಪಾ ರಿ ಣವಾಯುವನ್ನು ದೇಹದಲ್ಲಿ ಬಂಧಿಸಿ 
ನಿಲ್ಲಿಸಿಕೊಂಡಿದ್ದರೆ ಮರಣಕಾಲವನ್ನುಮುಂದಕ್ಕೆ ದಬ್ಬಬಹುದು. ಆದ್ದರಿಂದ ಪ್ರಾಣವಾಯುವನ್ನು 


ಅಧ್ಯಾಯ ೯೯ 745 


ಶ್ವಾಸೋಚ್ಛ್ಚಾಸಗಳಿಂದ ನಿರೋಧಿಸಿ ಪ್ಪಾ ್ರಿಣವಾಯುವನ್ನುಸಾಧ್ಯವಾದಷ್ಟುಮಟ್ಟಿಗೆ ನಿರೋಧಿಸಿ 
ಇಟ್ಟುಕೊಳ್ಳುವುದೇ ಪ್ರಾಣಾಯಾಮ. ಈ ಸಾಧನೆಯು ಅಷ್ಟಾಂಗ ಯೋಗಗಳಲ್ಲಿರುವ ಒಂದು 
ಅಂಗ. ದೇಹದಲ್ಲಿ ಜೀವರಸವನ್ನು ಒಯ್ದು ದೇಹದ ಸಕಲ ಅಂಗಾಂಗಗಳಿಗೂ ಹಂಚುವ 
ನಾಳಗಳಂತಿರುವುವುಗಳೇ ""ನಾಡಿಗಳು''. ಇವು ಏಳುನೂರು ಸಂಖ್ಯೆಗಳಲ್ಲಿವೆ. ಇವುಗಳಿಂದ 
ಕೈಕಾಲು ಮುಂತಾದುವುಗಳ ವ್ಯಾಪಾರಗಳು ನಡೆಯುತ್ತವೆ. ಈ ಎಲ್ಲ ನಾಡಿಗಳೂ ನಾಭಿಯ 
ಮೂಲಕ ಮೇಲಕ್ಕೂ, ಕೆಳಕ್ಕೂ ಮತ್ತುಪಾರ್ಶೆಗಳಿಗೂ ಹರಡಿ ಕೆಲಸಮಾಡುತ್ತವೆ. ಪ್ರಾಣ, ಅಪಾನ, 
ವ್ಯಾನ, ಉದಾನ ಮತ್ತು ಸಮಾನವೆಂಬ ಐದು ಪ್ರಾಣಗಳೂ ನಾಭಿಯಲ್ಲಿ ಸೇರಿಕೊಂಡು 
ನಾಭಿಯಿಂದ ಕೆಳಕ್ಕೂ ಮೇಲಕ್ಕೂ ಮತ್ತು ದೇಹದ ಪಾರ್ಶ್ವಗಳಲ್ಲಿಯೂ ಕೆಲಸಮಾಡುತ್ತವೆ. 
ಇದರಿಂದಲೇ ದೇಹದ ವ್ಯಾಪಾರವು ನಡೆಯುವುದು. ಈ ನಾಡಿಗಳಲ್ಲಿ ಮೂಲ ನಾಡಿಗಳು 
ನಲವತ್ತು ವಾತ, ಪಿತ್ತ ಕಫ ಮತ್ತುರಕ್ತಮುಂತಾದ ಒಂದೊಂದು ಧಾತುಗಳು ಹತ್ತತ್ತುನಾಡಿಗಳಲ್ಲಿ 
ಪ್ರವಹಿಸುತ್ತವೆ. ಪ್ರಾಣಾಯಾಮಕ್ಕೆ ಇಡಾ (ಚಂದ್ರನಾಡಿ)ನಾಡಿ, ಕುಂಭಕನಾಡಿ ಮತ್ತು 
ಪಿಂಗಲನಾಡಿಗಳು ಮುಖ್ಯವಾದುವು. ಈ ಪ್ರಾಣಾಯಾಮವನ್ನು ಮಾಡುವಾಗ ಮನಸ್ಸನ್ನು 
ಓಂಕಾರಾತ್ಮಕ ಶ್ರೀಮನ್ನಾರಾಯಣ ಅಥವಾ ಸವಿತ್ಸನಾಮಕ ಗಾಯತ್ರಿಯ ಮುಖ್ಯ ದೇವತೆಯಾದ 
ಶ್ರೀ ಲಕ್ಷೀನಾರಾಯಣನಲ್ಲಿಕೇಂದ್ರೀಕರಿಸಿ ಧ್ಯಾನಿಸುತ್ತಾಮಾಡಿದರೆ ಸಾಧನೆಯಾಗುವುದೆಂದೂ, 
ಇಲ್ಲದಿದ್ದರೆ ಖಾಲೀ ಅಂಗಸಾಧನೆಯಾಗುವುದೆಂದೂ ತಿಳಿಯುವುದು ಬಹು ಮುಖ್ಯವಾದ 
ಮೋಕ್ಟೋಪಯೋಗೀ ಅಂಗವು. ಮೂಲ ಮಂತ್ರವಾದ ಅಷ್ಪಾಕ್ಷರ ಮಂತ್ರವನ್ನಾಗಲಿ, ಅಥವಾ 
"ಓಂ'' ಎಂಬಪ್ರಣವ ಮಂತ್ರವನ್ನಾಗಲಿ, ಮೂವತ್ತೆರಡು ಬಾರಿ ಜಪಿಸುತ್ತಾ ಅಥವಾ ಗಾಯತ್ರೀ 
ಮಂತ್ರವನ್ನಾಗಲಿ ಮನನಪೂರ್ವಕವಾಗಿ ಜಪಿಸುತ್ತಾ ಪ್ರಾಣಾಯಾಮವನ್ನು ಮಾಡಬೇಕು. ಮೇಲೆ 
ಉಕ್ತವಾಗಿರುವ ನಾಲ್ಕರಲ್ಲಿ ಯಾವುದಾದರೊಂದು ಆಸನವನ್ನವಲಂಬಿಸಿ ಭಗವಚ್ಚಿಂತನೆ 
ಮಾಡುತ್ತಾ ಶ್ವಾಸೋಚ್ಛಾ ಎಸವನ್ನು ಈ ಕೆಳಗೆ ಕಂಡಂತೆ ನಿರೋಧಿಸಬೇಕು. ಪ್ರಣವಮಂತ್ರ 
ಅಥವಾ ಗಾಯತ್ರೀಯನ್ನೂಹದಿನಾರು ಸಲ ಉಚ್ಚರಿಸಿ ಉಸಿರನ್ನುಮೂಗಿನ ಎಡಹೊಳ್ಳೆ ಯಲ್ಲಿನ 
ಇಡಾ ನಾಡಿ ಮೂಲಕ ತೆಗೆದುಕೊಳ್ಳಬೇಕು. ಇದಕ್ಕೆ ""ಪೂರಕ''ವೆಂದು ಹೆಸರು. ನಂತರ 
ಸುಷುಮ್ನಾನಾಡಿಯಿಂದ ಆ ಗಾಳಿಯನ್ನು ಶ್ವಾಸಕೋಶದಲ್ಲಿತುಂಬಿ ಇಟ್ಟುಕೊಂಡು ಅರವತ್ತನಾಲ್ಕು 

ಲ (೬೪) ಅದೇ ಜಪವನ್ನು ಮಾಡಬೇಕು. ಇದಕ್ಕೆ “ಕುಂಭಕ''ವೆಂದು ಹೆಸರು. ಅನಂತರ 
"“ಖಂಗಲಾ'' ನಾಡಿಯ ಮೂಲಕ ಶ್ವಾಸಕೋಶದಲ್ಲಿ ತುಂಬಿರುವ ಗಾಳಿಯನ್ನು ಬಲಮೂಗಿನ 
ಹೊಳ್ಳೆಯ ಮೂಲಕ ಬಿಡಬೇಕು. ಇದಕ್ಕೆ "“ರೇಚಕ''ವೆಂದು ಹೆಸರು. ಮೇಲೆ ಹೇಳಿದ ಪೂರಕ, 
ಕುಂಭಕ ಮತ್ತುರೇಚಕಗಳನ್ನು ಬಲಮೂಗಿನ ಹೊಳ್ಳೆಗಳಿಂದ ಅದೇ ರೀತಿ ಜಪಗಳನ್ನುಮಾಡುತ್ತಾ 
ಶ್ವಾಸಕೋಶದೊಳಕ್ಕೆ ತುಂಬಿ ಕೊನೆಗೆ ಎಡಮೂಗಿನ ಹೊಳ್ಳೆಯ ಮೂಲಕ ಬಿಡಬೇಕು. ಇವಿಷ್ಟನ್ನೂ 
ಮಾಡಿದರೆ ಒಂದು ಬಾರಿಯ ಪ್ರಾಣಾಯಾಮದ ಅಂಗವಾಗುತ್ತದೆ. ಪೂರಕ ರೇಚಕಗಳನ್ನು 
ಮಾಡುವಾಗ ಬಲಮತ್ತುಎಡಹೊಳ್ಳೆಗಳನ್ನುಕ್ರಮವಾಗಿ ಬೆರಳುಗಳಿಂದ ಮುಚ್ಚಿಕೊಳ್ಳಬೇಕು. ಈ 
ರೀತಿ ಮೂರು ಬಾರಿಯಾದರೂ ಮಾಡಿ ಪ್ರಾಣಾಯಾಮದ ಒಂದು ಮಂಡಳವನ್ನು 
ಪೂರೈಸಬೇಕು. ಈ ರೀತಿಯಾಗಿ ಮಾಡಿ ಅಭ್ಯಾಸಮಾಡಿಕೊಂಡು ಕ್ರಮ ಕ್ರಮವಾಗಿ ಹೆಚ್ಚುಸಂಖ್ಯಾ 
ಪ್ರಾಣಯಾಮಗಳನ್ನು ಮಾಡಿದ್ದೇ ಆದರೆ ಅದು ಸರ್ವರೋಗ ನಿವಾರಕ, ಆಯುಷ್ಯಾಭಿವೃದ್ಧಿ 
ಕಾರಕ ಮತ್ತು ಮೋಕ್ಟದಾಯಕವು--ಶಬ್ದಾರ್ಥ ಕೌಸುಭ) ॥ ೩೨ ॥ ಪ್ರಾಣಾಯಾಮವು 


49 


746 ಪ್ರಯಾಗಮಾಹಾತ್ಮ್ಯಮ್‌ 


ಕಮ್ಮಿಯಾದರೆ ಶರೀರವು ಬೆವರುವುದು, ಮಧ್ಯಮವಾದರೆ ಮೈನಡುಕವುಂಟಾಗುವುದು. ಉತ್ತಮ 
ದರ್ಜೆಯ ಪದ್ಮಾಸನದಲ್ಲಿ ಕುಳಿತು ಪುನಃ ಪುನಃ ಪ್ರಾಣಾಯಾಮವನ್ನು ಮಾಡಿದರೆ ಪ್ರಾಣವು 
ಮೇಲೇಳುವುದು. ॥೩೩॥ ಈ ಪ್ರಾಣಾಯಾಮದ ಪ್ರಾರಂಭದಲ್ಲಿ ಹಾಲು ಅನ್ನವನ್ನು ಭೋಜನ 
ಮಾಡುವುದು ಪ್ರಶಸ್ತವಾದುದು. ಅಭ್ಯಾಸವು ದೃಢವಾದ ಮೇಲೆ ಆಹಾರದ ನಿಯಮವೇನೂ 
ಅನ್ವಯಿಸುವುದಿಲ್ಲ. ॥ ೩೪ ॥ ಹೇಗೆ ಆನೆಯು, ಸಿಂಹವು ಮತ್ತು ಹುಲಿಯು ನಿಧಾನವಾಗಿ 
ವಶವಾಗುವುದೋ, ಹಾಗೆಯೇ ಪ್ರಾಣಾಯಾಮದ ವಾಯುವು ನಿಧಾನವಾಗಿ ವಶವಾಗುವುದು. 
ಹೀಗೆ ವಠವಾಗದ ಪ್ರಾಣಾಯಾಮವು ಸಾಧಕನನ್ನೇ ಕೊಲ್ಲುವುದು. 11೩೫ ॥1 ಯೋಗ್ಯರೀತಿಯಲ್ಲಿ 
ಅಭ್ಯಾಸ ಮಾಡಿದ ಪ್ರಾಣಾಯಾಮದಿಂದ ಎಲ್ಲ ರೋಗಗಳೂ ನಾಶವಾಗುವುವು ಮತ್ತು 
ಅಯೋಗ್ಯ ರೀತಿಯಲ್ಲಿ ಅಭ್ಯಾಸ ಮಾಡಲ್ಪಟ್ಟ ಪ್ರಾಣಾಯಾಮದಿಂದ ಎಲ್ಲ ರೋಗಗಳೂ 
ಹುಟ್ಟುವುವು. 11೩೬ ।। ದಾರಿಬಿಟ್ಟುಅಭ್ಯಸಿಸಿದ ಪ್ರಾಣಾಯಾಮದಿಂದ ಬಿಕ್ಕಳಿಕೆ, ಉಬ್ಬಸ, ಕೆಮ್ಮು, 
ನೆಗಡಿ ಮತ್ತು ತಲೆನೋವು, ಕಿವಿನೋವು ಮುಂತಾದ ವೇದನೆಗಳು ಬರುತ್ತವೆ. ॥ ೩೭ ॥ 
ಪ್ರಾಣಾಯಾಮದಲ್ಲಿಮೆಲ್ಲಮಲ್ಲಗೆ ಉಸಿರನ್ನುತೆಗೆದುಕೊಂಡು ಮೆಲ್ಲಮೆಲ್ಲಗೆ ಅದನ್ನುಬಿಡಬೇಕು. 
ಮೆಲ್ಲಮೆಲ್ಲಗೆ ಆಸನಗಳಲ್ಲಿರುವುದನ್ನು ಅಭ್ಯಾಸ ಮಾಡಬೇಕು. ॥1೩೮ ॥। ನಾಡಿಯು ಶುದ್ಧವಾಗಿದ್ದಾಗ 
ಮನಸ್ಸೂವ್ಯಾಕುಲವಿಲ್ಲದೆ ಇರುವುದು, ದೇಹವೂ ಕೃಶವಾಗಿರುವುದು ಮತ್ತುದೇಹದ ಕಾಂತಿಯೂ 
ವೃದ್ಧಿಯಾಗುವುದು, ಇದು ನಿಶ್ಚಯವು. ॥ ೩೯ ॥॥ ನಾಡಿಯ ಶೋಧನೆಯಿಂದ ಯಥೇಚ್ಛವಾಗಿ 
ಪ್ರಾಣವಾಯುವಿನ ಧಾರಣೆಯೂ, ಜಠರಾಗ್ನಿಯ ಉಜ್ಜ್ಯಲನೆಯೂ, ನಾದದ ಅಭಿವ್ಯಕ್ತಿಯೂ, 
ಆರೋಗ್ಯವೂ ಸಹ ಉಂಟಾಗುತ್ತದೆ. ೪೦ । ಈ ರೀತಿಯಾಗಿ ನಾಡಿಗಳನ್ನು ಶೋಧಿಸಿದ ನಂತರ 
""ಮಹಾಬಂಧ''ವನ್ನು ಅಭ್ಯಾಸ ಮಾಡಬೇಕು. ಮಹಾಬಂಧದಲ್ಲಿ ಇರತಕ್ಕ ಯೋಗಿಯು 
ಪ್ರಾಣಗಳನ್ನು ತನ್ನ ವಶದಲ್ಲಿಟ್ಟುಕೊಂಡಿರಬೇಕು. ॥। ೪೧ ॥ ಎರಡು ಕೈಗಳನ್ನು ಸಮವಾಗಿರಿಸಿ 
ಭೂಮಿಯಲ್ಲಿಕುಳಿತುಕೊಂಡು ವಾಯುವನ್ನು ಬಂಧಿಸಿ ನಂತರ ವಾಯುವಿನ ಸಂಚಾರಗತಿಯನ್ನು 
ನಿರೋಧಿಸುತ್ತಾ ಯೋಗವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ॥1೪೨ ॥ ಮೂಗಿನ ಎರಡು ಹೊಳ್ಳೆ 
ಗಳಿಂದ ವಾಯುವನ್ನು ಸೆಳೆದುಕೊಂಡು ನಂತರ ವಾಯುವನ್ನು ನಿರೋಧಿಸಿದರೆ ಆಗ ಚೆಂದ,, 
ಸೂರ್ಯ ಮತ್ತು ಅಗ್ನಿ ಇವರುಗಳ ಸಂಯೋಗದಿಂದ ಯೋಗಕ್ಕೆ ದಾರ್ಡ್ಯತೆಯು 
ಲಭ್ಯವಾಗುವುದು. ॥ ೪೩ ॥ ಆಗ ಉದ್ಭವಿಸುವ ಮರಣಾವಸ್ಥೆಯನ್ನು ತೆಲುಪಿದವರಿಗೆ 
ಮೃತ್ಯುಭಯವಿಲ್ಲವು. ಇದೇ ಮಹಾಬಂಧವು. ಇದರ ಅಭ್ಯಾಸದಿಂದ ಯೋಗದ ಮಹಾಸಿದ್ದಿಯು 
ದೊರಕುವುದು. ॥ ೪೪ ॥ ಈ ರೀತಿಯಾಗಿ ಆಸನಗಳನ್ನು ಶ್ವಾಸೋಚ್ಛ್ವಾಸ ಬಂಧನಗಳನ್ನು 
ಚೆನ್ನಾಗಿ ಅಭ್ಯಾಸ ಮಾಡಿ ನಂತರ ಮುದ್ರೆಗಳನ್ನುಕಲಿಯಬೇಕು. ಹುಬ್ಬುಗಳ ಮಧ್ಯ ಪ್ರದೇಶವನ್ನು 
ಸ್ಪರ್ಶಮಾಡುವ ಮುದ್ರೆಯು "'ಬೇಚರೀ'' ಎಂಬುದು. ॥೪೫ 1 ಈ ಮುದ್ರೆಯಲ್ಲಿದ್ದಾಗ ಮನಸ್ಸು 
ಆಕಾಶದಲ್ಲಿ ಸಂಚರಿಸುತ್ತದೆ. ಆದ್ದರಿಂದಲೇ ""ಖೇಚರಿ'' ಎಂದು ಈ ಮುದ್ರೆಗೆ ಹೆಸರು. 
ಖೇಚರಮುದ್ರೆಯು ಸರ್ವಶ್ರೇಷ್ಠವೆಂದು ಎಲ್ಲ ಸಿದ್ಧರಿಂದಲೂ ನಮಸ್ಕೃತ ವಾಗಿದೆ. ॥ ೪೬ ॥ 
ಯಾರಿಂದ ಜೀವಜಡಾತ್ಮಕ ಪದಾರ್ಥಗಳು ಖೇಚರ ಮುದ್ರೆಯಿಂದ 
ಪ್ರಭಾವಿತವಾಗಲ್ಪಡುವುದೋ, ಅಂತಹವರನ್ನು ಸ್ತ್ರೀಯರು ಆಲಿಂಗನ ಮಾಡಿದರೂ ಅವರು 
ವೀರ್ಯಸ್ಪಲನವನ್ನು ಹೊಂದುವುದಿಲ್ಲ ॥ ೪೭ ॥ ಇನ್ನು ""ಜ್ಞಾನಸಂಧಾನ ಮುದ್ರೆ''ಯಿಂದ 
ಅರ್ಧತಿಂಗಳ ಅವಧಿಯಲ್ಲಿಯೇ ಮೃತ್ಯುವನ್ನು ಜಯಿಸಬಹುದು. ಈ ರೀತಿಯಾಗಿ ಯೋಗವು 


ಅಧ್ಯಾಯ ೯೯ 747 


ದೇಹಿಗಳಾದ ಮನುಷ್ಯರಿಗೆ ಸಾಧಿಸಲು ಸಾಧ್ಯವಾದ ಸಾಧನವು. ಈ ದೇಹವಾದರೂ 
ಬ್ರಹ್ಮಾಂಡದಲ್ಲಿಯೇ ಸೃಷ್ಟಿಯಾಗಿದೆ. ॥॥೪೮ ॥ ಈ ಖೇಚರೀ ಮುದ್ರೆಯೂ ಮತ್ತುಜ್ಞಾನಸಂಧಾನ 
ಮುದ್ರೆಯೂ ಯೋಗಾಭ್ಯಾಸದ ದಶೆಯಿಂದ ಹೇಳಲ್ಪಟ್ಟಿವೆ. ಇವೆರಡೂ ಎಲ್ಲ 
ಯೋಗಸಾಧನೆಗಳಿಗಿಂತಲೂ ಉತ್ತಮೋತ್ತಮವು. ಹಠಯೋಗಿಗೆ ಇದನ್ನು ವಿಧಿಸಲಾಗಿದೆ. 
ಹಠಯೋಗಿಯು ಶ್ರಮವೇ ಫಲವಾಗಿವುಳ್ಳವನು ಆಗುವುದೇ ಇಲ್ಲ (ಹಠಯೋಗದಿಂದ ಕೇವಲ 
ಶ್ರಮವೇ ಉಂಟಾಗುತ್ತದೆಂದು ಭಾವಿಸಬಾರದೆಂದರ್ಥ). ॥ ೪೯ ॥ ಕೆಲವು ಯೋಗಾ 
ಚಾರ್ಯರುಗಳಿಗೆ ಇದು ಸಮ್ಮತವು. ಇದು ನಿಧಾನವಾಗಿ ಅಭ್ಯಾಸ ಮಾಡಬೇಕಾದದ್ದು ಆದ್ದರಿಂದ 
ಅಸಾಧ್ಯವಾದದ್ದಾದರೂ ಸಾಧಿಸಲು ಸಾಧ್ಯವೆಂದು ಹೇಳುವುದು. ॥ ೫೦ ॥ ಯಾವ ಅಡ್ಡಿ 
ಆತಂಕಗಳಿಲ್ಲದ ತೀರ್ಥರಾಜನೆಂದು ಖ್ಯಾತಿ ಪಡೆದಿರುವ ಈ ಪ್ರಯಾಗಕ್ಷೇತ್ರದಲ್ಲಿ 
ಅಸಾಧ್ಯವಾದುದು ಸುಲಭಸಾಧ್ಯವಾಗುವುದು. (ಕಾರಣವೆಂದರೆ ಇಲ್ಲಿರುವ ಗಂಗೆಯೇ ಇಡಾ 
ನಾಡಿಯು (ಇಡಾ ಅಥವಾ ಚಂದ್ರನಾಡಿಯು). ಯಮುನೆಯು ಪಿಂಗಳ ನಾಡಿಯು. ಇವೆರಡರ 
' ಮಧ್ಯೆ ಸಂಗವಾಗಿ ಗುಪವಾಹಿನಿಯಾಗಿ ಹರಿಯುತ್ತಿರುವ ಸರಸ್ವತಿಯೇ ಸುಷುಮ್ನಾನಾಡಿಯು. ) 
(1೫೧ ಈ ಮೂರು ನದಿಗಳಸ ಸಂಗಮವಾಗಿ ತ್ರಿ ವೇಣೀ ಬಿಡು ಇಲ್ಲಿ ಇರುವುದರಿಂದಲೇ ಈ 
ಪ್ರಯಾಗವನ್ನು ತೀರ್ಥರಾಜನೆಂದು ಕರೆಯುತ್ತಾರೆ. ಈ ತೀರ್ಥಶ್ರೇಷ್ಠದಲ್ಲಿಸ್ನಾನ ನ ಮಾಡಿದವರು 
ಎಲ್ಲಾ ಪಾಪಗಳಿಂದಲೂ ಮುಕರಾಗುತ್ತಾರೆ. ॥ ೫೨ ॥ ಆದ್ದರಿಂದ ಯಾರು ಯೋಗ 
ಮಾರ್ಗದಿಂದ ದೇಹವನ್ನು ತ್ಯಜಿಸುತ್ತಾರೋ ಅವರೇ ಧನ್ಯರು. ಯೋಸಗಶಾಸ್ತ್ರದ ರೀತಿಯಿಂದ 
ದೇಹ ತ್ಯಾಗ ಮಾಡಿದ ಇ ಇತನ ಮುಕ್ತಿಯನ್ನು ಹೊಂದುತ್ತಾರೆ. ಇದು ನಿಶ್ಚಯವು. 11೫೩ ॥ 
ಯಾರಿಗೆ ಶರೀರದ ಹಾಗೂ ಬ್ರಹ್ಮಾಂಡದ ಜ್ಞಾನವಿಲ್ಲವೋ ಅಂಥವರಿಗೆ ಈ ಪ್ರಯಾಗದ 
ಮರಣವು ಯೋಗದಸಿದ್ದಿಪ ಪಡೆದವರಿಗೆ ಉಂಟಾಗುವ ಮರಣಕ್ಕೆ ಸಮವು, ಅಂದರೆ ಮೋಕ್ಷವನ್ನು 
ಕೊಡತಕ್ಕದ್ದೆಂದು ತಿಳಿಯಬೇಕು. ॥ ೫೪ ।। ಆದ್ದರಿಂದ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲರಿಗೂ ಸ್ವರ್ಗ 
ಮತ್ತುಮೋಕ್ಟರೂಪ ಫಲವನ್ನುಕೊಡತಕ್ಕಂಥ ಈ ಪ್ರಯಾಗಕ್ಷೇತ್ರಕ್ಕೆ ಸರಿಸಮನಾದ ಅನ್ಯ ಕ್ಷೇತ್ರವು 
ಯಾವುದೂ ಇಲ್ಲವೇ ಇಲ್ಲ, ಅಂದಮೇಲೆ ಇನ್ನುಇದನ್ನುಮೀರಿಸತಕ್ಕ ಕ್ಷೇತ್ರವು ಇಲ್ಲವೇ ಇಲ್ಲವೆಂದು 
ಹೇಳಬೇಕಾದುದೇಇಲ್ಲ 11 ೫೫ ॥| 


|| ತೊಂಬತ್ತೊಂಬತ್ತನೆಯ ಅಧ್ಯಾಯ ಸಮಾಪವಾಯಿತು Il 


ಅಥ ಶತತಮೋತಧ್ಯಾಯಃ ॥ ೧೦೦ ॥ 


ಸನಕಾದಯ ಊಚುಃ 
ಶೇಷರಾಜ ಮಹಾರಾಜ ತೀರ್ಥರಾಜಸ್ಯ ಗೌರವಮ್‌ ।ಟ 
ಯದತ್ರ ಭವತಾಸ್ಸಭ್ಯಂ ವಾರಂ ವಾರಂ ನಿರೂಪಿತಮ್‌ Il ೧॥ 
ತೇನ ನಃ ಸಂಶಯೋ ನಷ್ಟೋರ್ಥರಾಜಸ್ಯ ನಿಶ್ಚಯಾತ್‌ । 
ಇದಾನೀಂ ವಿಚರಿಷ್ಯಾಮೋ ಗಾಯಂತೋ ಭುವನತ್ರಯೇ | ೨॥ 


॥ ನೂರನೆಯ ಅಧ್ಯಾಯವು ॥ 


ಸನಕಾದಿಗಳು ಹೇಳಿದರು 

ರಾಜಾಧಿರಾಜರಾದ ಶೇಷರಾಜರೇ! ಈ ತೀರ್ಥನಾಯಕನಾದ ಪ್ರಯಾಗದ 
ಮಹಾತ್ಮೆಯನ್ನು ತಾವು ಪುನಃ ಪುನಃ ನಿರೂಪಿಸಿದ್ದೀರಿ. ಇದರಿಂದ ನಮ್ಮಗಳ ಸಂಶಯವು 
ನಿಶ್ಚಯವಾಗಿ ಹೋಗಿದೆ. ಇನ್ನುನಾವು ಇದರ ಮಹಾತ್ಮೆಯನ್ನುಕೊಂಡಾಡುತ್ತಾ ಹಾಡುತ್ತಾಮೂರು 
ಲೋಕ/ಳಲ್ಲಿಯೂ ಸಂಚರಿಸುತ್ತೇವೆ. ॥ ೧-೨ ॥ 
ಸೂತ ಉವಾಚ 


ಅಳ ಜಾಲೆ ಇಲ್ಲ್ಯಾ 
ಏವಮುಕ್ತ್ವಾಶಿಸಂಹೃಷ್ಟಾ ಪ್ರ 


ಣಮ್ಯ ಚ ಪುನಃ ಪುನಃ । 


ಸಹಸ್ರಫಣಮಾಮಂತ್ರ್ಯ ಜಗ್ಗುರ್ಬಹ್ಮಸುತಾ ದಿವಮ್‌ uA 

ಶೇಷೋತಷೃತ್ರ ನಿಜಸ್ಥಾನಂ ಕೃತ್ವಾ ವಾಸುಕಿಸನ್ನಿಧ್‌ | ' 

ಜಗಾಮ ಸಪರೀವಾರೋ ನಿಜಸ್ಥಾನಂ ಮುನೀಶ್ತರಾಃ HY 

ಅತೋತತ್ರಾರ್ಥೆೇ ಭವದ್ಬಿಶ್ಚ ವಿದ್ದದ್ಧಿರ್ಮಮ ವಾಕೃತಃ । 

ಸಂದೇಹೋ ನೈವ ಕರ್ತವ್ಯಸಂದೇಹಾತ್ಮಾ ವಿನಶ್ಯತಿ 1೫ ॥ 

ಯತ್ರ ವಕ್ತಾಸಹಸ್ರಾಕ್ಟಃ ಶ್ರೋತಾರಸನಕಾದಯಃ । 

ತತ್ರಾಪಿ ಸಂಶಯಶ್ಲೇತಾಾ ದುಚ್ಚಿದ್ದೇತ್ಸೆವ ನಿಶ್ಚಯಃ Ht 

ಚ ಇರಿ ಛಿ ೪ ಚ 

ಕ್ಷೇತ್ರಮೇವ ಜಗಚ್ಚ್ರೇಷ್ಠಂ ತತೋ ತಕ್ಷೆಯ್ಯವಟಾನ್ನಿತಮ್‌ । 

ಕಾಲಿಂದ್ಯಾ ಗಂಗಯಾ ವಾಣ್ಯಾ ತ್ರಿವೇಣ್ಯಾ ಖಲು ಸಂಗತಮ್‌ ॥1೭॥ 
ಸಸ್ಯ ವರ್ಣನೇ ಶಕಸ್ತೈಲೋಕ್ಯೀ ಸ್ತಿ ಮಹರ್ಷಯಃ | 

ಶ್ರೀಗುರೋಃ ಕೃಪಯಾ ಕಿಂಚಿತ್ರಥಾಪ್ರ್ಯಕ್ರಂ ಮಯಾತ್ರ ವಃ 1೮॥ 

ಪುನಶ್ಚಕಥಯಾಮ್ಯೇತತ್ರೀರ್ಥರಾಜಸ್ಯ ಗೌರವಮ್‌ । 

ಶೃಣ್ವಂತು ಪ್ರಣಿಧಾನೇನ ಶ್ರುತ್ವಾ ಕುರ್ವಂತು ತತಥಾ 1೯॥ 

ಕಿಮರ್ಥಂ ಕ್ಷುದ್ರವಿಷಯ್ಯೆಃ ಕ್ಲಿಕ್ಯಂತೇ ಪಾಮರಾ ಜನಾಃ । 
ಫಲಜಾಲಪ್ರದಶ್ಚಾಯಂ ಸಂಸೇವ್ಯಸ್ತೀರ್ಥನಾಯಕಃ I ೧೦॥ 


748 


ಅಧ್ಯಾಯ ೧೦೦ 749 
ರಾಜಾ ಯಥಾ ಕೋಶಗಜಾದಿ ದತೇ 


ಸಂಸೇವ್ಯಮಾನೋ ನಿಜಸೇವಕಾನಾಮ್‌ । 
ತಥಾ ಪ್ರಯಾಗಃ ಕುರುತೇ ಸ್ವಸೇವಕಂ 


ನೀಚಂ ಹಿ ಸರ್ವೋತ್ತಮಮಾತ್ಮತುಲ್ಯಮ್‌ IW ೧೧॥ 

ಪಿತಾ ಮಾತಾಥವಾ ಭ್ರಾತಾ ಸ್ತ್ರೀ ಪುತಾ ್ರಿದಿಭಿರಪ್ಯಹೋ | 

ಸಾಧ್ಯತೇ ಯತ ಶ್ರಯತ್ನೇನ ತತ್ವಯಾಗೇನ ಸಾಧ್ಯತೇ Il ೧೨ ॥ 

ಅಹೋ ಮೂಢಾ ಗತಾ ಯಾಂತಿ ಪ್ರಭುಂ ಹಿತ್ವಾ ನ್ಯಮಿಚ್ಛವಃ । 

ತೀರ್ಥರಾಜಂ ತಥಾ ಹಿತ್ವಾಕಾಮಯಂತೇ ನ್ಯತೋ ಜನಾಃ I ೧೩ ॥ 

ಪ್ರಯಾಗಾದಧಿಕಂ ತೀರ್ಥಮಸ್ಸೀತಿ ಪ್ರವದಂತಿ ಯೇ । 

ದಂಡ್ಯಾಶ್ಯಾಸ್ಯಾಶ್ಚ ತೇ ಲೋಕಾ ಇತ್ಯೇವ ಶಾಸ್ತ್ರಡಿಂಡಿಮಃ ॥ ೧೪ ॥ 

ನ ಚಾತ್ರ ತಾರೋ ಮಂತ್ರೋ ನವಾ ದೀಕ್ಟಾಸ್ತಿ ಗೌರವೀ । 

ಶರೀರಪಾತಮಾತ್ರೇಣ ಮುಕ್ತೋ ಭವತಿ ದೇಹವಾನ್‌ || ೧೫ ॥ 
` ಆತ್ಮಹತ್ಯಾ ನ ಚಾತ್ರಾಸ್ತಿ ಯೇನ ಕೇನಾಪಿ ಕರ್ಮಣಾ | 

ದೇಹತ್ಯಾಗವತಾಂ ಪುಂಸಾಮಿಷ್ಠಂ ಕರಗತಂ ಫಲಮ್‌ ॥ ೧೬ ॥ 


ಪೌಢಪ್ರತಾಪೋಪಸ್ತಿನ ತೀರ್ಥನಾಯಕಾ- 
ತ್ರೌಢಪ್ರತಾಪೋ ನ ಚ ವೇಣಿಸಂಗಮಾತ್‌ । 
ಪ್ರೌಢಪ್ರತಾಪೋ ನ ಚ ಮಾಧವಾತ್ತರ- 
ಸತ್ಯೇವ್ಯತಾಮೇಷ ಜನೈಃ ಸುಖಾರ್ಥಿಭಿ: 1 ೧೭ ॥ 
ಪ್ರಯಾಗೇ ಕ್ರಿಯತಾಂ ವಾಸಃ ಪ್ರಯಾಗೇ ಕ್ರಿಯತಾಂ ತಪಃ | 
ಪ್ರಯಾಗೇ ಕ್ರಿಯತಾಂ ಯಜ್ಞೋ ಯತೋತಕಯ್ಯಪಫಲಪ್ರದಃ: ॥ ೧೮ ॥ 
ಇ್‌ ಇ ಲಿ ೨ 
ಜಪಂ ತಪಂ ಹುತಂ ದತಂ ಪೂಜಿತಂ ತರ್ಪಿತಂ ಚ ಯತ್‌ ॥ 
ಯಥಾವಿಧಿ ಯಥಾಕಾಲಂ ಸರ್ವಂ ಯತ್ರ ಫಲಪ್ರದಮ್‌ 11೧೯ ॥ 
ಯತ್ರಾಸಿ ಮೋಕ್ಟೋ ಪಿ ವಿನ್ಫೆವ ಜ್ಞಾನಾ- 
ಇ ಆ ೪ ಣ್‌ 
ತ್ಹರ್ಗೊೋಜಪಿ ವಾಂಛಾಂ ಕುರುತೇ$ಪ್ಯಹರ್ನಿಶಮ್‌ । 
ನೀಚೋ ಪಿ ಯತ್ರೋಚ್ಚಪದಂ ಪ್ರಯಾತಿ 
ಸ ತೀರ್ಥರಾಜೋ ಜಯತಿ ಪ್ರಯಾಗಃ Il ೨೦ ॥ 
ಯಂ ಪ್ರಾಪುಕಾಮೋತಖಲಕಾಮದಾತಾ 
ಚಿಂತಾಮಣಿರ್ವಾಂಛತಿ ವಾಸಮತ್ರ । 
ಸಮೀಹತೇ ಕಲ್ಪತರುರ್ಮನೋಗತಂ 
ಸ ತೀರ್ಥರಾಜೋ ಜಯತಿ ಪ್ರಯಾಗಃ 20 


750 


ಪ್ರಯಾಗಮಾಹಾತ್ಮ್ಯಮ್‌ 


ಯಂ ಸೇವಿತುಂ ಜಹ್ನುಸುತಾ ಸಮಾಗತಾ 
ಕಲಿಂದಕನ್ಯಾಪಿ ತಥಾ ಯಮಸ್ಸನಾ I 
ಸರಸ್ವತೀ ಚಾಕ್ಷಯಕಲ್ಲಪಾದಪಃ 
ಸ ತೀರ್ಥರಾಜೋ ಜಯತಿ ಪ್ರಯಾಗಃ 
ಯತಾ ್ರಿವಗಾಹಾತುರಲೋಕವಾಸಃ 
ಕೈಲಾಸವಾಸೋ ವಿಧಿಲೋಕವಾಸಃ | 
ವೈಕುಂಠವಾಸಶ್ಚ ನಿಜೇಚ್ಛಯಾ ಭವೇತ್‌ 
ಸ ತೀರ್ಥರಾಜೋ ಜಯತಿ ಪ್ರಯಾಗಃ 
ಯತ್ರೋಭಯೇ ಕೂಲಪತತ್ರಿಣೋತಪಿ 
ಭಾಗೀರಥೀಭಾನುಜಯೋವರ್ವಿವಾಸಾತ್‌ । 
ಸಾರೂಪ್ಯಮುಕಿಂ ದಧತೇ ನರಾಃ ಕಿಂ 
ಸ ತೀರ್ಥರಾಜೋ ಜಯತಿ ಪ್ರಯಾಗ: 
ಯತ್ರ ಪ್ರಯಾತುಂ ವಿಧಿವಿಷ್ಣುರೋಕಯೋಃ 
ತತ್ತೇವಕಾನಾಂ ಎಹಿತಾ ವಿಧಾತ್ರಾ । 
ವೇಣೀಷು ನಿಃಶ್ರೇಣಿರಿವಾವಭಾತಿ 
ಸ ತೀರ್ಥರಾಜೋ ಜಯತಿ ಪ್ರಯಾಗಃ 
ಯತಾ ತ್ರತ್ಳಭೂಕೇಶವಶಂಕರಾದ್ಯಾ 
ಹಿತ್ವಾ ಸ್ವಲೋಕಾನ್ನಿವಸಂತಿ ನಿತ್ಯಮ್‌ । 
ಸ್ರೀಭಿಸಮೇತಾ ದದತೋsರ್ಥಿಕಾಮಾನ್‌ 
ಸ ತೀರ್ಥರಾಜೋ ಜಯತಿ ಪ್ರಯಾಗ: 
ಯತ್ರ ತ್ರಿಲೋಕೀಗತಜೀವಸಂಘಾ 
ವಾಂಛಂತಿ ಮಾಘಂ ಪರಮಾದರೇಣ ।ಟ 
ಸ್ನಾನೇನ ಕಾಮಂ ಮರಣೇನ ಮುಕ್ತಿಂ 
ಸ ತೀರ್ಥರಾಜೋ ಜಯತಿ ಪ್ರಯಾಗ: 
ತಾವದ್ಧರ್ಜಂತಿ ತೀರ್ಥಾನಿ ಸರ್ವಾಣ್ಯವನಿಮಂಡಲೇ I 
ಯಾವನ್ನ ಶ್ರೂಯತೇ ವಿಪ್ರಾಃ ಪ್ರಯಾಗಸ್ಟೀರ್ಥನಾಯಕ: 
ರಾಜತೇ ಯತ್ರ ನಿಃಶ್ರೇಣೀ ವೇಣೀ ಸ್ವರ್ಗಸ್ಯ ತಾರಿಣೀ । 
ತೀರ್ಥಶ್ರೇಣೀಮಣಿಸ್ಸೈವ ಸೇವ್ಯತಾಂ ಸಕಲೈರ್ಜನೈಃ 
ದುರ್ಲಭಂ ಯತ್ನಲಂ ಸರ್ವಂ ತೈಲೋಕ್ಯೇ ಸಚರಾಚರೇ ।॥ 
ತ್ರಿವೇಣೀ ತತ್ನಲಂ ಸ್ಪಸ್ಟಿನ್ನದಾತಿ ಸ್ನಾನಮಾತ್ರತಃ 


Il ೨೨ ॥ 


(| ೨೩ ॥ 


|| ೨೪ ॥ 


I ೨೫ ॥ 


|| ೨೬ ॥ 


| ೨೭ I 


| ೨೮ ॥ 


I ೨೯ ॥ 


Il ೩೦ ॥ 


ಅಧ್ಯಾಯ ೧೦೦ 751 
ಜನ್ಮಾಂತರಸಹಸ್ರೇಷು ಯನ್ನ ನಶ್ಯತಿ ಪಾತಕಮ್‌ । 
ತತ್ಪಾಪಂ ಸ್ನಾನಮಾತ್ರೇಣ ತ್ರಿವೇಣೀ ನಾಶಯತ್ಯಹೋ 1೩೧ 
ಮೇರುತುಲ್ಯಂ ಚ ಯತ್ಪಾಪಂ ತದ್ಯಸ್ಯಾಂ ಸರ್ಹಪಾಯತೇ । 
ಪುಣ್ಯಂ ಸರ್ಷಪಮಾತ್ರಂ ಯತದ್ದಿ ಮೇರೂಯತೇ ದೃಢಮ್‌ ॥೩೨॥ 
ಗೋದಾನಂ ಯತ್ರ ಯಃ ಕುರ್ಯಾತ್ಸಾಂಗಂ ಪಾತ್ರಾಯ ಭಕಿತಃ । 


ಸಪ್ತದ್ವೀಪವತೀ ಪೃಥ್ವೀ ತೇನ ದತ್ತಾ ಸಸಾಗರಾ | ೩೩ ॥ 
ಯಸತ್ರ ಕುರುತೇ ಶ್ರಾದ್ಧಂ ಪಿತೃಸಂತುಷ್ಠಿಕಾರಕಮ್‌ । 

ಸತಾರಯತಿ ಧರ್ಮಾತ್ಮಾ ಕುಲಮೇಕೋತ್ತರಂ ಶತಮ್‌ 11 ೩೪ ॥ 
ಯದ್ಯತ್ಛತ್ಕಂ ಮಯಾ ಪ್ರೋಕಂ ತತ್ತನ್ನಾಫೇ ಕೃತಂ ಯದಿ । 

ಅನಂತಫಲದಂ ಸರ್ವಂ ಜಾಯತೇ ನಾತ್ರ ಸಂಶಯಃ !1 ೩೫ ॥ 
ಇತ್ಯೇವಂ ತೀರ್ಥರಾಜಸ್ಯ ವರ್ಣನಂ ಹಿ ಮಯಾ ಕೃತಮ್‌ । 

ವಾರಂ ವಾರಂ ಭವ ಶ್ರೀತ್ಯೆ ಟೆ ಶೌನಕಾದ್ಯಾ ಮಹರ್ಷಯಃ || ೩೬ ॥ 


ಅಥಾಪಿ ವಿಗಸೋ ದೋಹೋ ಭವದೀಯೋತಥವಾ ನ ಕಿಮ್‌ | 
ತದುಚ್ಛತಾಂ ಪ್ರಯಾಸೋಮೇನ ಚೇದ್ವ ರ್ತ್ರೋ ಭವೇದಿಹ ॥ ೩೭ ॥ 


ಸೂತರು ಹೇಳಿದರು 

ಈ ರೀತಿಯಾಗಿ ಅರಿಕೆ ಮಾಡಿಕೊಂಡ ಸನಕಾದಿಗಳು ಸಹಸ್ರಫಣಿಯುಳ್ಳ ಆ 
ಶೇಷದೇವರನ್ನು ಪುನಃ ಪುನಃ ನಮಸ್ಕರಿಸಿ ಅವರಿಂದ ಅನುಜ್ಞೆ ಪಡೆದು ಸ್ವರ್ಗಮಾರ್ಗದಲ್ಲಿ 
ಪ್ರಯಾಣ ಮಾಡಿದರು. ॥ ೩ ॥। ಹೇ ಶೌನಕಾದಿಗಳಿರಾ!, ನಂತರ ಶೇಷದೇವರು ವಾಸುಕಿ 
ತೀರ್ಥದ ಸನ್ನಿಧಾನದಲ್ಲಿ ಸ್ವಂತ ವಾಸಸ್ಥಾನವನ್ನು ನಿರ್ಮಾಣಮಾಡಿ ಅಲ್ಲಿ ತಮ್ಮ ಪರಿವಾರದೊಡನೆ 
ಇರತೊಡಗಿದರು. ॥। ೪ ॥। ನೀವುಗಳೂ ಕೂಡ, ತಿಳಿದವರಾದ್ದರಿಂದ ಈ ಪ್ರಯಾಗದ 
ತೀರ್ಥನಾಯಕತ್ವದ ಬಗ್ಗೆ ಸಂದೇಹವನ್ನು ಬಿಡಬೇಕು. ಕಾರಣವೇನೆಂದರೆ ಸಂದೇಹದ 
ಮನಸ್ಸುಳ್ಳವನು ನಾಶ ಹೊಂದುವನು. ॥ ೫ ॥। ಯಾವ ವಿಷಯದಲ್ಲಿ ಸಹಸ್ರ ಕಣ್ಣುಗಳುಳ್ಳ 
ಶೇಷದೇವರೇ ಹೇಳುವರೋ ಮತ್ತು ಸನಕಾದಿಗಳೇ ಶ್ರೋತ್ಸಗಳೋ ಇಂಥಹ ವಿಷಯದಲ್ಲಿ 
ಸಂದೇಹವನ್ನು ಬಿಡದಿದ್ದರೆ ಅಂಥವರು ನಿಶ್ಚಿತವಾಗಿ ನಾಶವಾಗುವರು. ।। ೬ ।। ಅಕ್ಷಯ್ಯವಟವನ್ನುಳ್ಳ 
ಯಮುನೆಯೂ, ಗಂಗೆಯೂ ಮತ್ತು ಸರಸ್ವತಿಯೂ ಸೇರಿ ತ್ರಿವೇಣೀ ಸಂಗಮವಾಗಿರುವ ಈ 
ಕ್ಷೇತ್ರವು ಸರ್ವಶ್ರೇಷ್ಠವು. ಇದು ವೇದಗಳಿಂದ ನಿಶ್ಚಿತವಾಗಿದೆ. ॥ ೭ ॥ ಎಲೈ ಶೌನಕಾದಿ 
ಮಹರ್ಷಿಗಳೇ! ಮೂರು ಲೋಕಗಳಲ್ಲಿಯಾರು ತಾನೇ ಇದನ್ನುವರ್ಣಿಸಲು ಶಕ್ತರು? ಆದರೂ 
ನಿಮಗೆ ಈವರೆಗೆ ಅಲ್ಪಸ್ವಲ್ಪವೇನನ್ನಾದರೂ ಹೇಳಿದ್ದರೆ ಅದು ನಮ್ಮಗುರುಗಳ ಅನುಗ್ರಹದಿಂದಲೇ. 
॥ ೮ ॥ ಈ ತೀರ್ಥರಾಜನ ಮಹಾತ್ಮೆಯ ಬಗ್ಗೆ ಪುನಃ ಹೇಳುವೆನು. ನೀವುಗಳು ಗಮನವಿಟ್ಟು 
ಶ್ರವಣಮಾಡಿ ಅವಶ್ಯಕ ರೀತಿಯಲ್ಲಿ ಪ್ರವೃತರಾಗಿರಿ. ॥ ೯ || ಕ್ಷುದ್ರವಾದ ವಿಷಯಗಳಲ್ಲಿಏತಕ್ಕಾಗಿ 
ಪಾಮರ ಜನರು ಬಳಲುತ್ತಾರೆ? ಫಲಗಳ ಸಮೂಹವನ್ನೇ ದಯಪಾಲಿಸುವ ಈ 
ತೀರ್ಥನಾಯಕನನ್ನು ಎಲ್ಲರೂ ಸೇವೆಮಾಡಿದರಾಯಿತು. ॥। ೧೦॥ ಸಂತುಷ್ಟನಾದ ರಾಜನು ತನ್ನ 


752 ಪ್ರಯಾಗಮಾಹಾತ್ಮ್ಯಮ್‌ 


ಸೇವಕನಿಗೆ ದ್ರವ್ಯ ಮತ್ತು ಗಜಾದಿಗಳನ್ನು ಕೊಟ್ಟು ತೃಪ್ತಿಪಡಿಸುವಂತೆ ಅದೇ ರೀತಿ ತನ್ನನ್ನು 
ಸೇವಿಸುವವರಿಗೆ ಪ್ರಯಾಗವು ಎಷ್ಟೇ ನೀಚನಾಗಿರಲಿ ಅವರನ್ನು ಸರ್ವೋತ್ತಮರನ್ನಾಗಿ 
ಮಾಡುವುದು. ॥ ೧೧ ॥ ತಂದೆ, ತಾಯಿ, ಅಣ್ಣ ಹೆಂಡತಿ ಮತ್ತು ಮಕ್ಕಳಿಂದ ಯಾವುದು 
ಸಾಧಿತವಾಗುವುದಿಲ್ಲವೋ ಅವೆಲ್ಲವೂ ಪ ಯಾಗದಲ್ಲಿ ) ಸಾಧಿಸಲ್ಪಡುವುದು. ಯು ಯಾವ 
ರೀತಿಯಾಗಿ ಉದಾರಿಯಾದ ಯಜಮಾನನನ್ನು ಬಿಟ್ಟು ಬೇರೆಯವರನ್ನು ಹುಡುಕಿಕೊಂಡು 
ಹೋಗುವರೂ ಅದೇ ರೀತಿ ತೀರ್ಥರಾಜನನ್ನು ತ್ಯಜಿಸಿ ಅನ್ಯ ಕ್ಷೇತ್ರಗಳಲ್ಲಿ ತಮ್ಮ 
ಇಷ್ಟುರ್ಥಸಿದ್ಧಿಗಾಗಿ ಹೋಗುವವರು ಮೂರ್ಯರೇ ಸರಿ. ॥ ೧೨ - ೧೩ ೬ ಪ್ರಯಾಗಕ್ಕಿಂತ 
ಅಧಿಕವಾದ ತೀರ್ಥಗಳಿವೆಯೆಂದು ಹೇಳುವವರು ದಂಡಾರ್ಹರು ಮತ್ತು ಶಿಕ್ಬಾರ್ಹರು. ಈ 
ರೀತಿಯಾಗಿ ಶಾಸ್ತ್ರಗಳು ನಗಾರಿ ಬಾರಿಸಿ ಸಾರುತ್ತಿವೆ. ॥ ೧೪ ॥ ಮುಕ್ತಿಯನ್ನು ಹೊಂದಲು 
ಪ್ರಯಾಗದಲ್ಲಿ ತಾರಕಮಂತ್ರೋಪದೇಶದ ಅವಶ್ಯಕತೆಯಿಲ್ಲ ಮತ್ತು ಗುರೂಪದೇಶಗಳಿಗೆ 
ಸಂಬಂಧಪಟ್ಟದೀಕ್ಷೆಗಳೂ ಬೇಕಾಗಿಲ್ಲ, ಕೇವಲ ಸಂಗಮದಲ್ಲಿದೇಹತ್ಯಾಗ ಮಾಡುವುದರಿಂದಲೇ 
ದೇಹಿಯು ಮುಕನಾಗುವನೆ. ॥ ೧೫ ॥ ಯಾವ ರೀತಿಯಾದ. ಕೃತ್ಯ ದಿಂದಲೂ ಇಲ್ಲಿ ಆತ್ಸ ತ್ಮಹತ್ಯೆಯು 
ದೋಷವಾಗುವುದಿಲ್ಲ ದೇಹತ್ಯಾಗಮಾಡಿದವನ ಇಷ್ಟಾರ್ಥವೆಲ್ಲವೂ ಅವನ ಕರಗತ 
ಫಲನಾನುವುದು. 1೬05 SRE ಹೆಚ್ಚುಪ್ರತಾಪ ತಾಪಶಾಲಿಯಾದ ಬೇರೊಂದು 
ತೀರ್ಥವಿಲ್ಲ ಈ ವೇಣೀಸಂಗಮವನ್ನು ಮೀರಿಸುವುದಿನ್ನೊಂದಿಲ್ಲ ಮತ್ತು ಇಲ್ಲಿರುವ ಶ್ರೀ 
ಮಾಧನನನ್ನು ಮೀರಿಸುವ ಇನ್ನೊಂದು 'ಡೈವವಿಲ್ಲ ಆದ್ದರಿಂದ ಹಿತವನ್ನು ಬಯಸುವವರು ತ್ತ 
ಮೂರನೂಸೇವಿಸಲಿ. ॥ ೧೭ ॥ ಆಕ್ಚಯ್ಯ ಫಲವನ್ನುಕೊಡತಕ್ಕೆ ಪ್ರ ಯಾಗದಲ್ಲಿ ಎಲ್ಲರೂ ವಾಸಿಸ 
ತಪಸ್ಸನ್ನು ಆಚರಿಸಲು ಮತ್ತು ಯಜ್ಞಾಧಿಗಳನ್ನು ಮಾಡಲಿ. ॥ ೧೮ ॥ ಈ ಸ್ಥಳದಲ್ಲಿ Bib 
ಮಾಡಿದ, ವಿಧಿವತಾಗಿ ಮಾಡಿದ, ಯಥಾಕಾಲ ಮಾಡಿದ ಜಪ, ತಪ, ಹೋಮ, ದಾನ, ಪೂಜೆ 
ಮತ್ತು ತರ್ಪಣ ಇವು ಎಲ್ಲವೂ ವಿಧಿವತ್ತಾಗಿ ಮಾಡಿದಂತೆ ಫಲದಾಯಕವು. ॥ ೧೯ ॥ 
ಜ್ಞಾನವಿಲ್ಲದೆಯೇ ಸ ಮೋಕ್ಸವು ಸಿದ್ಧಿಸುವುಡೋಮತ್ತು ಎಲ್ಲಿಸ್ಟ ನ್ವರ್ಗಕ್ಕಾಗಿ ಹಗಲೂ, ರಾತ್ರಿಯೂ 
ಅಪೇಕ್ಟಿಸಲ್ಪಡುವುದೊ , ನೀಚನಾದವನಿಗೂ ಎಲ್ಲಿ ಉಚ್ಚವಾದ ಸ್ಥಾನವು ದೊರಕುವುದೋ, 
ಅಂತಹ pn ತ ಜಯಶೀಲವಾಗಲಿ. (ಈ ಹೇಳಿಕೆಗಳು ಕೇವಲ ಪ್ರಯಾಗ ಕ್ಷೇತ್ರ ದ 
ಬಗ್ಗೆ ಪಾಮರರಿಗೆ ಆದರ ಹುಟ್ಟಿಸುವುದಕ್ಕಾಗಿಯೇ ಹೊರತು ಜ್ಞಾನವಿಲ್ಲದೆ ಮೋಕ್ಟಪ್ರಾಪ್ತಿಯು 
ಸಾಧ್ಯವೆಂದು ಹೇಳುವುದಕ್ಕಾ ಗಿಯಲ್ಲ ಮತ್ತು ತಮೊಯೋಗ್ಯನಿಗೆ ಮೋಕ್ಷ ಸಿಗುವುದೆಂದಲ್ಲ, ;) 
॥ ೨೦ ॥ ಎಲ್ಲಾ ಅಭೀಷ್ಟಗಳನ್ನು ಕೊಡುವ ಚಿಂತಾಮಣಿಯು ತನ್ನ ಅಭೀಷ್ಟವನ್ನು ಪಡೆಯಲು ಈ 
ಕ್ಷೇತ್ರದಲ್ಲಿ ವ ವಾಸವನ್ನು ಅಪೇಕ್ಷಿಸುತ್ತದೆ. ಕಲ್ಪವೃಕ್ಷವು ತನ್ನ ಮನೋ ಭೀಷ್ಮವನ್ನು ಹೂಂದಲು ಇಲ್ಲಿ 
ವಾಸವನ್ನು ಇಚ್ಛಿ ಸುತ್ತದೆ. ಇಂಥಾ ತೀರ್ಥರಾಜನಾದಪ ಕ್ರ ಯಾಗವು ಉತ್ಕೃ ಷ್ಹವಾಗಿರುತ್ತದೆ 1೨೧ || 
ಯಾವ ಪ ಪ ಪ್ರಯಾಗವನ್ನು ಸ ಸೇವಿಸಲು ಜಹ್ನುರಾಜನ ಮಗಳಾದ AAG, ಯಮನ ತಂಗಿ 
ಹಾಗೂ, ಕಳಿಂದ ಪರ್ವತದ ಮಗಳಾದ ಯಮುನೆಯೂ ಮತ್ತು ಸರಸ್ವತಿಯೂ ಬಂದಿದ್ದಾರೆಯೋ 
ಮತ್ತು ಭಕ್ತರ ಅಭೀಷ್ಟಗಳನ್ನು ಕರುಣಿಸುವ ಅಕ್ಷಯವಟವೃಕ್ಷವೂ ಇರುವ ಪ್ರಯಾಗವು 
ಜಯಶೀಲವಾಗಿದೆ. ॥॥ ೨೨ ।। ಇಲ್ಲಿಸ್ನಾನ ಮಾಡುವುದರಿಂದ ತಾನು ಬಯಸುವ ಸತ್ಯಲೋಕದ 
ವಾಸವೂ, ವೆಕುಂಠದ ವಾಸವೂ ಮತ್ತುಕೈಲಾಸ ವಾಸವೂ ನಿಶ್ಚಯವಾಗಿ ಲಭ್ಯವಾಗುವುದು. ಇಂತಹ 
ಪ್ರಯಾಗಕ್ಷೇತ್ರವು ಜಯಶೀಲವಾಗಿದೆ. ೨೩ । ಎಲ್ಲಿ ಹಕ್ಕಿಗಳೂ ಕೂಡ ಗಂಗೆಯ ಯಮುನೆಯ 


ದು 


ಅಧ್ಯಾಯ ೧೦೦ 753 


ದಡಗಳಲ್ಲಿವಾಸಿಸುವುದರಿಂದ ಸಾರೂಪ್ಯಮುಕ್ತಿ ಪಡೆಯುವುವೋ, ಅಲ್ಲಿ: ಇನ್ನುನರನ ವಿಷಯ 
ಹೇಳಲೇನಿದೆ? ಅಂತಹ ಪ್ರಯಾಗವು ಜಯಶೀಲವಾಗಿದೆ. ॥ ೨೪ ॥ ಅಲ್ಲಿ ಬ್ರಹ್ಮನ ಭಕ್ತರು 
ಬ್ರಹ್ನಲೋಕಕ್ಕೂ ಮತ್ತು ವಿಷ್ಣುವಿನ ಭಕರು ವೈಕುಂಠಕ್ಕೂ ಹೋಗಲು ಅನುಕೂಲವಾಗುವಂತೆ ಎಲ್ಲಿ 
ವೇಣೀಯೆಂಬ ಸೋಪಾನದಂತಿದೆಯೋ ಅಂತಹ ಪ್ರಯಾಗವು ಜಯಶೀಲವಾಗಿದೆ. ॥ ೨೫ ॥ 
ಶ್ರೀ ಬ್ರಹ, ವಿಷ್ಣುಮತ್ತುಮಹೇಶ್ವರರು ತೆಮ್ಮತಮ್ಮ ಲೋಕಗಳನ್ನು ಬಿಟ್ಟು ತಮ್ಮ ತಮ್ಮ ಪತ್ನಿಯರ 
ಸಮೇತ ಎಲ್ಲಿ ವಾಸಿಸುತ್ತಾ ಬೇಡಿದವರ ಇಷ್ಟಾರ್ಥಗಳನ್ನೆಲ್ಲಾ ಈಡೇರಿಸುತ್ತಿದ್ದಾರೋ ಅಂತಹ 
ಪ್ರಯಾಗವು ಜಯಶೀಲವಾಗಿದೆ. ॥ ೨೬ ॥। ಎಲ್ಲಿ ಮೂರು ಲೋಕದ ಜೀವಸಂಘದ 
ಸರ್ವಾಪೇಕ್ಟೆಗಳೂ ಯಾವುದರ ಸ್ನಾನದಿಂದ ನೆರವೇರುವುದೋ ಮತ್ತು ಮರಣದಿಂದ 
ಮುಕ್ತಿಯಾಗುವುದೋ ಅಂತಹ ಮಾಘಕ್ಕಾಗಿ ಪ್ರಯಾಗಕ್ಕೆ ಬಂದು ಕಾಯುತಿರುತಾರೋ ಅಂತಹ 
ಪ್ರಯಾಗ ಕ್ಷೇತ್ರವು ಜಯಶೀಲವಾಗಿದೆ. 1 ೨೭ ॥ ಎಲೌ ಶೌನಕಾದಿ ವಿಪ್ರರೇ! ಎಲ್ಲಿಯವರೆಗೆ 
ವಿಪ್ರರು ಭೂಮಂಡಲದಲ್ಲಿ ಪ್ರಯಾಗದ ಮಹಾತ್ಮ್ಯೆಯನ್ನು ಕೇಳಿರುವುದಿಲ್ಲವೊ ಅಲ್ಲಿಯವರೆಗೂ 
`ಎಲ್ಲಾತೀರ್ಥಗಳೂ ತಾವೇ ಮೇಲೆಂದು ಘರ್ಜಿಸುತ್ತಿರುತ್ತವೆ. || ೨೮ ॥। ಸಂಸಾರಸಾಗರವನ್ನು 
ದಾಟಿಸಲು ಎಲ್ಲಿ ಸ್ವರ್ಗಕ್ಕೆ ಮೆಟ್ಟಲಿನಂತಿರುವ, ತೀರ್ಥಸಮೂಹದಲ್ಲಿ ಶ್ರೇಷ್ಠವಾದ ತ್ರಿವೇಣಿಯು 
ವಿರಾಜಮಾನವಾಗಿರುವುದೋ ಅತಂಹ ಪ್ರಯಾಗವನ್ನು ಎಲ್ಲರೂ ಸೇವಿಸಲಿ. ॥ ೨೯ ॥ 
ಜೀವಜಡಗಳಿಂದ ತುಂಬಿರುವ ಮೂರು ಲೋಕಗಳಲ್ಲಿಹೊಂದಲಾರದಎಲ್ಲರೀತಿಯ ಫಲವನ್ನೂ 
ತನ್ನಲ್ಲಿ ಸ್ನನಮಾಡಿದ ಮಾತ್ರಕ್ಕೆ ತೀರ್ಥಗಳಿಗೆ ಶ್ರೇಷ್ಠವಾಗಿರತಕ್ಕ ತ್ರಿವೇಣಿಯು ಕೊಡುವುದು. 
| ೩೦ ॥ ಸಹಸ್ರಾರು ಜನ್ಮಗಳಲ್ಲಿಯೂ ನಾಶವಾಗದೆ ಉಳಿದಿರುವ ಪಾಪಗಳನ್ನು ತ್ರಿವೇಣಿಯು 
ತನ್ನಲ್ಲಿ ಸ್ಥಾನಮಾಡುವ ಮಾತ್ರದಿಂದ ಪರಿಹಾರಮಾಡುವುದು. ॥ ೩೧ ॥ ಈ ವೇಣಿಯಲ್ಲಿ 
ಮೇರುಪರ್ವತದಷ್ಟಿರುವ ಪಾಪವು ಸಾಸಿವೆಕಾಳಿನಷ್ಟು ಸಣ್ಣದಾಗುವದು. ಸಾಸಿವೆ ಕಾಳಿನ 
ಗಾತ್ರದಷ್ಟಿರುವ ಪುಣ್ಯವು ಮೇರುಪರ್ವತದಷ್ಟು ಬೆಳೆಯುವುದು. ॥ ೩೨ ॥ ಸತ್ತಾತ್ರರಿಗೆ ಇಲ್ಲಿ 
ಯಾರು ವಿಧಿವತ್ತಾಗಿ ಗೋದಾನವನ್ನು ಮಾಡುತ್ತಾರೋ ಅವರು ಸಪಸಾಗರಗಳ ಸಹಿತವಾದ 
ಸಪದ್ವೀಪಗಳಿಂದ ಕೂಡಿದ ಭೂಮಿಯನ್ನೇ ದಾನಮಾಡಿದ್ದಾರೆಂದು ತಿಳಿಯಬೇಕು. ॥ ೩೩ ॥ 
ಪಿತೃಗಳಿಗೆ ಸಂತೃಪ್ತಿಯಾಗುವ ಶ್ರಾದ್ಧವನ್ನು ಇಲ್ಲಿಮಾಡಿದವರ ನೂರೊಂದು ಕುಲವು ಸಂಸಾರದಿಂದ 
ಮುಕ್ತವಾಗುವದು. ॥ ೩೪ ॥ ನನ್ನಿಂದ ಇದುವರೆಗೆ ಪ್ರಯಾಗದಲ್ಲಿ ಆಚರಿಸಲ್ಪಡಬೇಕಾದ 
ಯಾವಯಾವ ಕಾರ್ಯಗಳು ಉಕವಾಗಿಯೋ ಅವೆಲ್ಲವನ್ನೂ ಮಾಘಮಾಸದಲ್ಲಿಪ್ರಯಾಗದಲ್ಲಿ 
ಮಾಡಿದರೆ ಅವುಗಳಿಗೆಲ್ಲಎಣೆಯಿಲ್ಲದ ಫಲವು ಲಭ್ಯವಾಗುವುದು. ಇದರಲ್ಲಿ ಸಂದೇಹ ಬೇಡ. 
॥ ೩೫ ॥ ಎಲೈ ಶೌನಕಾದಿ ಮಹರ್ಷಿಗಳೇ! ಈ ರೀತಿಯಾಗಿ ಪದೇ ಪದೇ ಈ ತೀರ್ಥರಾಜನ 
ವರ್ಣನೆಯನ್ನು ನಿಮ್ಮಗಳ ಪ್ರೀತಿಗೋಸ್ಕರ ಮಾಡಿದ್ದಾಯಿತು. ॥ ೩೬ ॥ ಇದರಿಂದಲಾದರೂ 
ನಿಮ್ಮಗಳ ಸಂಶಯವು ನಿವಾರಣೆಯಾಯಿತೋ ಇಲ್ಲವೋ ಹೇಳಿರಿ, ಇಲ್ಲದಿದ್ದರೆ ನನ್ನ 
ಪರಿಶ್ರಮವೆಲ್ಲವೂ ವ್ಯರ್ಥವೇ ಸರಿಎಂದರು. ॥೩೭ ॥1 


ಯಷಯ ಊಚುಃ: 
ವಕ್ತಾ ಸ್ಮೃತಿಪುರಾಣಜ್ಞಃ ಶಾಸ್ತ್ರಹಿದ್ಧಾಂತವಿತ್ಯವಿ: । 
ಶ್ರೋತ್ಯಣಾಂ ಸಂಶಯಚ್ಛೇತ್ತಾ ವ್ಯಾಖ್ಯಾತಾನಲಸಃ ಕೃತೀ ॥ ೩೮ ॥ 


754 ಪ್ರಯಾಗಮಾಹಾತ್ಮ್ಯಮ್‌ 
ನಿರ್ಲೋಭೋ ನಿರಹಂಕಾರೀ ಶಬ್ದಬ್ರಹ್ಮ ವಿಚಕ್ಷಣ: । 


ಪದಚ್ಛೇದೀ ಪದಾರ್ಥಜ್ಞೋ ವಾಕ್ಯಾರ್ಥನಿಪುಣಃ ಪಟುಃ 11೩೯ ॥ 
ಪೂರ್ವಪಕ್ಷಸಮಾಧಾನಭಾವವಕ್ತಾ ಹ್ಯಸಂಶಯಃ | 
ಭಗವದ್ಭರ್ಮವಿಚ್ಛಾಂತೋ ದ್ರವದ್ದ ದಯ ಏವ ಚ ೪೦ ॥ 


ಅಹೋ ಭಾಗ್ಯಮಹೋ ಭಾಗ್ಯಂ ತಸ್ಯ ಕ್ಷೀತ್ರಸ್ಯ ವೈಭವಮ್‌ । 
ಏವಂ ಗುಣೋ ಯತ್ರ ವಕ್ತಾತತ್ರ ಶ್ರೋತುರ್ನ ಜಾಡ್ಕತಾ 1೪೧॥ 
ತೇ ಧನ್ಯಾ ಬ್ರಹ್ಮಣಃ ಪುತ್ರಾ ಯೇಷಾಂ ಶೇಷಃ ಸ್ವಯಂ ಗುರುಃ | 


ಭವಾನಪಿ ಮಹಾನ್ನನ್ಯೋ ಯಸ್ಕ ವ್ಯಾಸೋ ಹರಿರ್ಗುರುಃ 1೪೨ ॥ 

ಅಸ್ಥಿನ್ಯಾಲೇ ವಯಂ ಧನ್ಯಾ ಯೇಷಾಂ ವಕ್ತಾ ಭವಾದೃಶಃ I 

ಯಸ್ಮಾಚ್ಛ್ರವಣಮಾತ್ರೇಣ ಮೋಹೋ ಗಚ್ಛತಿ ಮಾನಸಃ ॥ ೪೩ ॥ 

ಶ್ರುತಂ ಪ್ರಯಾಗಮಾಹಾತ್ಮ,ಂ ರಹಸ್ಯಂ ಭವತೋದಿತಮ್‌ । 

ಬುದಂ ಬುದಂ ರಹಸ್ನಂ ಯಚ್ಚು ತಿಸ್ಮ ತಿಸುನಿಶಿತಮ್‌ 11 ೪೪ ॥ 
ಐ ಎ ಜೆ ಬ ಹಿಂ py 

ಜಗಚ್ಚ್ರೇಷ್ಠಮಿದಂ ಕ್ಷೇತ್ರಂ ಧರ್ಮಕಾಮಾರ್ಥಮೋಕ್ಚದಮ್‌ I 

ತಸ್ಥಾದ್ದಿಸ್ಸರಣಂ ಯಾತು ಜನ್ಗಜನ್ನನಿ ನಿಶ್ಚಿತಮ್‌ WW ೪೫ ॥ 

ಪುರಾತನಕಥಾಭಿಜ್ದ ಸೂತ ಸಂಶಯನಾಶನ । 

ಸಂಶಯಃ ಖಂಡಿತೋಸಸ್ಥಾಕಂ ತೀರ್ಥನಾಯಕವರ್ಣನಾತ್‌ 1 ೪೬ ॥ 

ಪೂರ್ವಮೇವ ಶ್ರುತೋ ಸಸ್ಥಾಭಿರ್ಮಾಹಾತ್ಮ ಶುವಣೇ ವಿಧಿಃ । 

ಶ್ರವಣಸ್ಯ ಫಲಂ ಕಿಂ ವಾ ತದ್ದದಸ್ವ ಯಥಾಯಥಮ್‌ 11 ೪೭ ॥ 


ಶೌನಕಾದಿಗಳು ಹೇಳಿದರು 

ಅಸ್ಪಲಿತವಾದ ವಾಗ್ಧಿತ್ವವಿದ್ದು ವಾಕ್‌ಪಟುವೆನಿಸಿಕೊಂಡಿರುವ, ಸ್ಮೃತಿಗಳ ಪಾಂಡಿತ್ಯವುಳ್ಳ 
ಪುರಾಣಗಳ ಜ್ಞಾನವುಳ್ಳ, ಶಾಸ್ತ್ರ ಸಿದ್ಧಾಂತಗಳನ್ನು (ಅಂತೇ ಸಿದ್ಧಸ್ತು ಸಿದ್ಧಾಂತಃ) ತಿಳಿದಿರುವ, 
ಕವಿಯಾಗಿರುವ, ಕೇಳುವವರ ಸಂಶಯವನ್ನುಪರಿಹರಿಸಬಲ್ಲ ಆಲಸ್ಯವಿಲ್ಲದೆ ವ್ಯಾಖ್ಯಾನ ಮಾಡುವ 
ಸಾಮರ್ಥ್ಯವುಳ್ಳ, ಬುದ್ಧಿವಂತನಾದ, ಲೋಭವಿಲ್ಲದ, ಅಹಂಕಾರವಿಲ್ಲದ, ಶಬ್ದರೂಪದಲ್ಲಿರುವ 
ವೇದಗಳನ್ನೂ ಅವುಗಳ ಅರ್ಥಗಳನ್ನೂ ತಿಳಿದಿರುವ, ಸರಿಯಾಗಿ ಪದಚ್ಛೇದ ಮಾಡಲು 
ತಿಳಿದಿರುವ, ಪದಗಳ ಅರ್ಥಗಳನ್ನು ಬಲ್ಲ ವಾಕ್ಯಾರ್ಥ ವಾದ-ವಿವಾದದಲ್ಲಿಕುಶಲಿಯಾದ ಮತ್ತು 
ಸಮರ್ಥನಾದ, ಪೂರ್ವ ಪಕ್ಷ ಮತ್ತು ಅದರ ಉತರ ಇವೆರಡರ ಭಾವವನ್ನು ಸರಿಯಾಗಿ ಬಲ್ಪ 
ಸಂಶಯವಿಲ್ಲದ ಭಗವದ್ಭರ್ಮಗಳನ್ನು ತಿಳಿದಿರುವ, ಶಾಂತರಾಗಿರುವ, ಬೇರೆಯವರಿಗಾಗಿ ಯಾರ 
ಹೃದಯವು ಕರಗುವುದೋ ಅಂಥಹವರ ಕ್ಷೇತ್ರವು ಧನ್ಯವು. ಅದರ ವೈಭವದಿಂದ ಕೂಡಿದ 
ಮಹಾತ್ಮೆಯನ್ನು ಹೊಂದಿರುವ. ಇಂತಹಗುಣಗಳಿಂದ ಕೂಡಿದ ವ್ಯಕ್ತಿಗಳು ಎಲ್ಲಿ ಸಿಗುವರೋ 
ಅಂತಹ ಕ್ಷೇತ್ರವು ಧನ್ಯವು. ಇಂತಹ ವ್ಯಕ್ತಿಗಳು ಯಾರಿಗೆ ಲಭ್ಯರೋ ಅವರೂ ಧನ್ಯರು. 
॥ ೩೮-೪೧ ॥ ಬ್ರಹ್ಮನ ಪುತ್ರರಾದ ಸನಕಾದಿಗಳೂ ಧನ್ಯರು ಏಕೆಂದರೆ ಅವರಿಗೆ ಸಾಕ್ಟಾತ್‌ 


ಆ 


ಅಧ್ಯಾಯ ೧೦೦ 755 


ಶೇಷದೇವರೇ ಉಪದೇಶಕರಾದ ವ್ಯಕ್ತಿಗಳಾಗಿದ್ದಾರೆ. ಇನ್ನು ಶ್ರೀಮನ್ನಾರಾಯಣನ 
ಅವತಾರಿಗಳಾದ ಶ್ರೀ ವ್ಯಾಸಭಗವಾನರನ್ನು ಗುರುಗಳಾಗಿ ಪಡೆದಿರುವ ತಾವೂ ಧನ್ಯರು. ಈಗ 
ನಿಮ್ಮಂತಹ ವ್ಯಕ್ತಿಗಳು ಸಿಕ್ಕಿರುವ ನಾವೂ ಧನ್ಯರು. ನಿಮ್ಮ ಉಪದೇಶದ ಶ್ರವಣಮಾತ್ರದಿಂದಲೇ 
ಮನಸ್ಸಿನ ಸಂಶಯಗಳಿಲ್ಲವೂ ಪರಿಹಾರವಾಗುವುದು. (೪೨ - ೪೩ 1 ರಹಸ್ಯಗಳೊಡನೆ ಪ್ರಯಾಗ 
ಮಹಾತ್ಮ 5ಯನ್ನುತಮ್ಮಿಂದ ಯಾವ ಯಾವ ರಹಸ್ಯಗಳು ನಾವು ತಿಂದುಕೊಡವೋ ಅವುಗಳೆಲ್ಲಾ 
ಶು ತಿ-ಸ್ಥೃತಿಗಳ "ಆಧಾರಗಳ ದಶೆಯಿಂದ ಚನ್ನಾಗಿ ನಿಶ್ಚಿಯಿಸಲ್ಪಟ್ಟಿವೆ. ॥ ೪೪ ॥ ಈ ಕ್ಷೇತ್ರವು 
ಜಗತ್ತಿನಲ್ಲಿಯೇ ಅತಿ ಶ್ರೇಷ್ಠವಾದುದು ಮತ್ತುಧರ್ಮ, ಅರ್ಥ, ಕಾಮ ಮತ್ತುಮೋಕ್ಷವೆಂಬ ನಾಲ್ಕು 
ವಿಧಗಳಾದ ಪುರುಷಾರ್ಥಗಳನ್ನೂ ಕೊಡತಕ್ಕದ್ದು. ಇದರಿಂದ ಜನ್ನಜನ್ನಾಂತರಗಳೂ ಸ್ಥರಣೆಗೆ 
ಬಾರದಂತೆ ನಶಿಸಿಹೋಗುತ್ತದೆ. ॥। ೪೫ । ಹಿಂದೆ ನಡೆದಿರುವ ಕಥೆಗಳನ್ನು ಹೇಳುವದರಲ್ಲಿತಾವು 
ಮಹಾಕುಶಲರು ಮತ್ತು ಸಂಶಯಗಳನ್ನು ತೊಳೆದುಹಾಕುವವರು. ಈ ತೀರ್ಥನಾಯಕ 
ವರ್ಣನೆಯಿಂದ ನಮ್ಮ ಸಂಶಯವೆಲ್ಲವೂ ಪರಿಹಾರವಾಗಿದೆ. 11 ೪೬ ॥ ನಮ್ಮಿಂದ ಮೊದಲೇ ಈ 
ಮಹಾತ್ಮೆಯ ಶ್ರ ವಣದ ವಿಧಿವಿಧಾನಗಳು ಕೇಳಲ್ಪಟ್ಟಿವೆ. ಈಗ ಈ ಈ ಮಹಾತ್ವೆ ಯ ಶ್ರವಣದ 
ಫಲವನ್ನು ಹೇಗೆ ಇದೆಯೋ ಹಾಗೆಯೇ ಹೇಳಿರಿ 1೪೭ || 


ಸೂತ ಉವಾಚ 
ಯ ಇದಂ ಶೃಣುಯಾದೃಕ್ತಾ ರ್ಯ ತೀರ್ಥಮಾಹಾತ್ಮ ಕಮುತಮಮ್‌ । 
ಸರ್ವಾನ್ಯಾಮಾನವಾಪ್ನೋತಿ ಇಹ ಲೋಕೇ ಪರತ್ರ ಚ i ೪೮ ॥ 
ಇದಂಪ ಪ್ರಯಾಗಮಾಹಾತ್ಮ್ಯ ಮೇಕಸ ಸಂಸ್ಥೇನ ಚೇತಸಾ । 
ಅನ್ಯತ್ರ ಶೃಣುಯಾತ್ರಸ್ಯ ವೇಣೀಸ್ನಾನಫಲಂ ಭವೇತ್‌ 1೪ಊ೯॥ 
ಮಾಘೇ ಶೃಣ್ವಂತಿ ಯೇ ಭಕ್ತ್ಯಾ ತ್ರಿವೇಣ್ಯಾಂ ಯಾತ್ರಿಕಾ ಜನಾಃ । 
ತೀರ್ಥರಾಜಸ್ವ ಮಾಹಾತ್ಮ್ಯಂ ೧ ಮಾಘಮಾಹಾತ್ಮ ಮೀವ ಚ Il ೫೦ ॥ 
ತೇಷಾಂ ಯಾತ್ರಾ ಫಲಂ ರು ಇ... ತಥಾ । 
ಮಾಧವಃ ಕುರುತೇ ಪ್ರೀತ್ಯಾ ದದಾತ್ಯಂತೇ ಪದಂ ಸ್ವಳಮ್‌ i ೫೧॥ 


ಶ್ರೀ ಸೂತರು ಹೇಳಿದರು-- 

ಯಾರು ಈ ಪ್ರಯಾಮಮಹಾತ್ಯೈ ಯನ್ನು ಭಕ್ತಿಯಿಂದ ಕೇಳುತ್ತಾರೋ ಅವರು ಈ 
ಭೂಲೋಕದಲ್ಲಿಯೂ "ಮತ್ತು ಪರಲೋಕೆದಲ್ಲಿಯೂ ಎಲ್ಲಾ ಅಪೇಕ್ಷೆಗಳನ್ನು ಪಡೆಯುವರು. 
॥ ೪೮ ॥ ಬೇರೆ ಬೇರೆ ಜಾಗಗಳಲ್ಲಿರುವವರು ಈ ಪ್ರಯಾಗ ಮಹಾತ್ಮೆಯನ್ನು ಒಂದೇ 
ರೀತಿಯಾದ ನೆಟ್ಟ ಮನಸ್ಸಿನಿಂದ ಕೇಳುವರೋ ಅಂಥವರಿಗೆ ವೇಣೀ ಸ್ನಾನದ ಫಲವು 
ದೊರಕುವುದು. ॥ ೪೯ ॥ ತ್ರಿವೇಣಿಯಲ್ಲಿ ಯಾವ ಯಾತ್ರಿಕನು ಈ ಮಹಾತ್ಮ್ಯೆಯನ್ನು 
ಶ್ರವಣಮಾಡುವನೋ, ಮತ್ತುಇದರ ಜೊತೆಗೆ ಮಾಘಮಾಸದ ಮಹಾತ್ಮೈಯನ್ನುಕೇಳುವನೋ 
ಅಂಥವನಿಗೆ ಶ್ರೀ ಮಾಧವದೇವರು ಪರಮ ಪ್ರೀತಿಯಿಂದ ಯಾತ್ರೆಯ ಸಂಪೂರ್ಣ ಫಲವನ್ನು 
ಕೊಡುವರು ಮತ್ತುಅವರಿಗೆ ತನ್ನ ವೈಕುಂಠಾದಿಲೋಕಗಳನ್ನೂ ಕೊಡುವರು ॥ ೫೦-೫೧ ॥ 


756 ಪ್ರಯಾಗಮಾಹಾತ್ಮ್ಯಮ್‌ 


ವ್ಯಾಸ ಉವಾಚ 
ಇತಿ ಸೂತವಚಃ ಶ್ರುತ್ವಾ ಪ್ರಹೃಷ್ಟಾ ಶೌನಕಾದಯಃ । 
ಸೂತಮಾಮಂತ್ರ್ಯ ಸರ್ವೇ ಪಿ ತೀರ್ಥರಾಜೇ ಸಮಾಗತಾಃ I ೫೨ 1 
ತತ್ರ ಸ್ನಾತ್ವಾ ವಿಧಾನೇನ ಸುರನದ್ಯೋಸ್ತಮಾಗಮೇ । 
ದೃಸ್ಟ್ಯಾಕ್ಷೆಯ್ಯವಟಂ ಕ್ಷೇತ್ರಂ ಮಾಧವಸ್ಯಾಖಲಾರ್ಥದಮ್‌ I ೫೩ ॥ 
ಯಥಾಶ್ರುತಂ ತತೋ ಲಕ್ಷೆಗುಣಂ ದೃಷ್ಟ್ವಾತಿಹರ್ಷಿತಾಃ | 
ನಾನೃತ್ತಿಭುವನೇ sಸ್ಕೇವಮಿತಿ ನಿಶ್ಚಿತ್ಯ ತಸ್ಥಿರೇ WW ೫೪ ॥ 
ತಸ್ಥಾಸ್ಯ ತೀರ್ಥರಾಜಸ್ಯ ಮಾಹಾತ್ಮ 5° ವರ್ಣಿತಂ ಮಯಾ । 
ಶೃಣೋತಿ ಪರಯಾ ಭಕ್ತ್ಯಾ ಯಃ ಸ ಮುಚ್ಯೇತ ಕಿಲ್ಬಿಷಾತ್‌ 11 ೫೫ ॥ 
ಅಜ್ಞಾತ್ವಾತೀರ್ಥಮಾಹಾತ್ಮ್ಯಂ ನ ತೀರ್ಥಫಲಮಶ್ನುತೇ I 
ತತಃ ಶ್ರೋ ವ್ಯಮೇವೈತನ್ನರೈ: ತೀರ್ಥಫಲೇಚ್ಛುಭಿಃ 11 ೫೬ ॥ 
ಶ್ರುತ್ವಾ ಪ್ರಯಾಗಮಾಹಾತ್ಮ್ಯಂ ಬ್ರಾಹ್ಮಣಾನ್ಫೋಜಯೇಚ್ಛತಮ್‌ । 
ಭಕಿಮಾನಥವಾ ಶಕ್ತ್ಯಾ ಸಮಗ್ರಂ ಪ್ರಾಪ್ಲುಯಾತ್ಸಲಮ್‌ W ೫೭ ॥ 
ವಾಚಕಂ ಪೂಜಯೇದ್ಧಕ್ಷಾ ್ಯ್ಯ ವಸಾ ್ರಿಲಂಕಾರಸಾಧನ್ನೆ: [ 
ವಿತಶಾಠ್ಯಂ ನ ಕುರ್ವೀತ ನಾನ್ಯಥಾ ಫಲಭಾಗ್ಭವೇತ್‌ Il ೫೮ ॥ 
ಅಭಾವೇ ಫಲಮಾಪ್ಟೋತಿ ಜಲೇನ ತುಲಸೀದಲೈ [ 
ಭಕ್ನ್ಯಾ ಪ್ರಣಾಮತಶ್ಚಾಪಿ ಸರ್ವವೇತ್ತಾಯತೋ ಹರಿಃ 1೫೯ ॥ 
ವಾಚಕಾಯಾಥವಾ ದೇಯಾ ಯಥಾಶಕಾ ್ಯ್ಯ ಪಯಸ್ಸಿನೀ | 
ಗೌಸ್ಟೇನ ಸಕಲಂ ದತಂ ಸಾ ಯತಃ ಸರ್ವತೋರಧಿಕಾ Il ೬೦ ॥ 
ವಾಚಕೇ ತೋಷಮಾಪನ್ನೇ ಸಂತುಷ್ಟೋ ಮಾಧವಃ ಸ್ವಯಮ್‌ । 
ತಸ್ಮಿಂಸುಪ್ಟೇ ಜಗನ್ನಾಥೇ ಕಿಮಲಭ್ಯಂ ಜಗತ್ತಯೇ W ೬೧ 1 
ಮಾಹಾತ್ಮ್ಯಂ ಪುಸಕಂ ಯತ್ರ ತೀರ್ಥರಾಜಸ್ಯ ತಿಷ್ಠತಿ । 
ತತ್ರ ಗಂಗಾದಯೋ ನದ್ಯೋ ದೇವತಾ ನಿವಸಂತಿ ಹಿ ೬೨ I 
ಯ ಇದಂ ಪ್ರತ್ಯಹಂ ಭಕ್ತ್ಯಾ ಶ್ರಾವಯೇಚ್ಛೈಣುಯಾದಪಿ । 
ಮಾನವೋ ಯತ್ರ ಕುತ್ರಾಪಿ ವೇಣೀಸ್ನಾನಫಲಂ ಲಭೇತ್‌ ॥ ೬೩ ॥ 


ಆದಾವಾದಿಪರಾಶರಾತ್ಮಜವರೇಣೋಕಸಥಾ ನೈಮಿಷೇ 

ಸೂತೇನೋಕ್ತ ಯಷಿಭ್ಯ ಆದರಭರಾಚ್ಛೇಷೇಣ ವಿಸಾರಿತಾ । 

ಪಶ್ನಾದ್ಧ ನ ಹ್ನಸುತೇಭ್ಯ ಆದಿಮಹಿಮಾ ಯಸ್ವೀರ್ಥರಾಜಸ್ಯ ತಂ 

ಶ್ರುತ್ವಾಪ್ನೋತಿ ನಿಜೇಪಿತಂ ನರವರೋ ನಾನಾವಿಧಂ ನಿಶ್ಚಿತಮ್‌ ॥। ೬೪ ॥ 
ಎ a ~ ಚ 


ಅಧ್ಯಾಯ ೧೦೦ 757 


ಗಂಗಾಯ್ಕೆ ಯಮುನಾಯ್ಕೆವ ಸರಸ್ವತ್ತೆ ೪ ವಟಾಯ ಚ। 
ಸೋಮೇಶ್ವರಾಯ ಶೇಷಾಯ ಮಾಧವಾಯ ನಮೋ ನಮಃ ॥ ೬೫ ॥ 


|| ಇತಿ ಶತತಮೋ ಧ್ಯಾಯಃ || 


ವ್ಯಾಸರು ಹೇಳಿದರು 

ಈ ರೀತಿಯಾದ ಸೂತರ ಮಾತುಗಳನ್ನು ಕೇಳಿದ ಶೌನಕಾದಿಗಳು ಅತಿ ಸಂತಸಗೊಂಡು 
ಸೂತರನ್ನೂ ಆಹ್ವಾನಿಸಿ ಎಲ್ಲರೂ ಸೇರಿ ತೀರ್ಥರಾಜನಾದ ಪ್ರಯಾಗಕ್ಕೆ ಬಂದರು. 1 ೫೨ ಅಲ್ಲಿ 
ದೇವನದಿಗಳಿರಡರ ಸಂಗಮದಲ್ಲಿ ವಿಧ್ಯುಕವಾಗಿ ಸ್ನಾನ ಮಾಡಿ ಎಲ್ಲಅಪೇಕ್ಷೆಗಳನ್ನೂ. ಈಡೇರಿಸತಕ್ಕ 
ಶ್ರೀ ಮಾಧವನ ಕ್ಷೇತ್ರವಾದ ಅಕ್ಷಯ ವಟವನ್ನು ನೋಡಿದರು. ॥ ೫೩ ॥ ತಾವು ಶ್ರವಣ 
ಮಾಡಿದ್ದಕ್ಕಿಂತ ಹೆಚ್ಚಿನ ಲಕ್ಷಗುಣಗಳುಳ್ಳ ಆ ಕ್ಷೇತ್ರವನ್ನು ನೋಡಿ ಅತ್ಯಂತ ಹರ್ಷಗೊಂಡು ಈ 
ರೀತಿಯಾದ ತೀರ್ಥವು ಹದಿನಾಲ್ಕು ಲೋಕಗಳಲ್ಲಿ ಎಲ್ಲಿಯೂ ಇಲ್ಲವೆಂದು ನಿಶ್ಚಯಿಸಿ ಅಲ್ಲಿಯೇ 
ನೆಲಸಿದರು. ॥ ೫೪ ॥ ನಾನು ವರ್ಣಿಸಿರುವ ಈ ಕ್ಷೇತ್ರದ ಮಹಾತ್ಮ್ಯೆಯನ್ನು ಪರಮಭಕ್ತಿಯಿಂದ 
ಶ್ರವಣ ಮಾಡಿದವರು ಸಮಸ್ತ ಪಾಪಗಳಿಂದ ವಿಮುಕರಾಗುತಾರೆ. ॥ ೫೫ ॥ ತೀರ್ಥದ 
ಮಹಾತ್ವ್ಯೈಯನ್ನು ತಿಳಿಯದಿದ್ದರೆ ಈ ತೀರ್ಥಯಾತ್ರೆಯ ಪೂರ್ಣಫಲವು ಲಭ್ಯವಾಗುವುದಿಲ್ಲ. 
ಆದ್ದರಿಂದ ಈ ತೀರ್ಥಯಾತ್ರೆಯ ಫಲದ ಅಪೇಕ್ಷೆ ಇರುವವರೆಲ್ಲರೂ ಈ ಪುರಾಣವನ್ನು 
ಕೇಳಬೇಕು. ॥ ೫೬ ॥ ಈ ಪ್ರಯಾಗ ಮಹಾತ್ವೈಯನ್ನುಶ್ರವಣಮಾಡಿದ ನಂತರ ನೂರು ಮಂದಿ 


ಕೇಳ 

ಬ್ರಾಹ್ಮಣರುಗಳಿಗಾದರೂ ಭೋಜನವನ್ನು ಮಾಡಿಸಬೇಕು ಅಥವಾ ಮಾಧವನಲ್ಲಿ 
ಸಮರ್ಪಣಾಬುದಿಯಿಂದ ಶಕ್ತಾನುಸಾರ ಭೋಜನ ಮಾಡಿಸಿದರೂ ಪೂರ್ಣವಾದ ಫಲವು 
ಲಭ್ಯವಾಗುವುದು. ॥॥ ೫೭ 1 ಈ ಗ್ರಂಥವನ್ನುವಾಚಿಸುವರನ್ನುಹಣದ ಕಾರ್ಪಣ್ಯವನ್ನುತೋರದೇ 
ವಸ್ತಾದಿ ಅಲಂಕಾರಗಳಿಂದ ಪೂಜಿಸಬೇಕು. ಇಲ್ಲದಿದ್ದರೆ ಫಲವು ಲಭ್ಯವಾಗುವುದಿಲ್ಲ, ॥ ೫೮ ॥ 
ಧನದ ಅಭಾವವಿದ್ದವರು ಜಲದಿಂದ ಪಾದಪ್ರಕ್ನಾಳನೆ ಮಾಡಿ ಒಂದು ತುಳಸೀದಳವನ್ನು 
ಭಕ್ತಿಯಿಂದ ಸಮರ್ಪಿಸಿ ನಮಿಸಿದರೂ ಸರ್ವಾಂತರ್ಯಾಮಿಯಾದ ಶ್ರೀ ಮಾಧವನು ಯಾತ್ರೆಯ 
ಫಲವನ್ನು ಕೊಡುವನು. ॥ ೫೯ ॥ ಅಥವಾ ವಾಚಕರಿಗೆ ಯಥಾಶಕ್ತಿ ಹಾಲುಕರೆಯುವ 
ಆಕಳನ್ನಾದರೂ ದಾನಮಾಡಬೇಕು. ಏತಕ್ಕೆಂದರೆ ಆಕಳ ದಾನದಿಂದ ಸರ್ವಸ್ವವನ್ನೂ 
ದಾನಮಾಡಿದಂತೆಯೇ ಸರಿ. ॥ ೬೦ ॥ ವಾಚಕನು ಸಂತುಷ್ಠನಾದರೆ ಮಾಧವನೇ ಸಂತುಷ್ಟ 
ನಾಗುವನು. ಜಗತ್ತಿಗೇ ಸ್ವಾಮಿಯಾದ ಅವನು ತುಷ್ಪನಾದಮೇಲೆ ಇದಕ್ಕೆ ಮಿಗಿಲಾದುದು ಈ 
ಮೂರು ಲೋಕದಲ್ಲಿಏನು ತಾನೇಇದೆ? ॥ ೬೧ ॥ ಈ ಪ್ರಯಾಗ ಮಹಾತ್ಮೆಯ ಗ್ರಂಥವು ಎಲ್ಲಿ 
ಇದೆಯೋ ಅಲ್ಲಿಗಂಗಾದಿನದಿಗಳೂ ದೇವತೆಗಳೂ ಇರುವರು. ಇದು ಖಂಡಿತವು. ॥। ೬೨ ಪ್ರತಿ 
ದಿನವೂ ಯಾರು ಈ ಗ್ರಂಥವನ್ನುಪುರಾಣಪ್ರವಚನ ರೂಪದಲ್ಲಿಶ್ರವಣ ಮಾಡಿಸುವರೋಮತ್ತು 
ಯಾರು ಶ್ರವಣ ಮಾಡುವರೋ, ಅವರಿಗೆ ವೇಣೀ ಸ್ನಾನದ ಫಲವು ಲಭ್ಯವಾಗುವುದು. 
॥ ೬೩ ॥ ಪ್ರಾರಂಭದಲ್ಲಿ ಪರಾಶರಪುತ್ರರಾದ ಶ್ರೀ ವೇದವ್ಯಾಸರಿಂದ ಈ ಪುರಾಣವು 
ಹೇಳಲ್ಪಟ್ಟಿತ್ತು ಇದನ್ನೇ ನಂತರ ಶ್ರೀ ಆದಿಶೇಷದೇವರು ಬ್ರಹ್ಮಸುತರಾದ ಸನಕಾದಿಗಳಿಗೆ ವಿಸ್ತಾರ 
ಮಾಡಿ ಹೇಳಿದರು. ಅನಂತರ ಈ ಸನಕಾದಿಗಳು ಈ ಮಹಾತ್ವೈಯನ್ನು ಹದಿನಾಲ್ಕು 
ಲೋಕಗಳಲ್ಲಿಯೂ ಪ್ರಸಿದ್ಧಿಪಡಿಸಿದರು. ಶ್ರೀ ಸೂತಪುರಾಣಿಕರು ನೈಮಿಷಾರಣ್ಯದಲ್ಲಿಇದನ್ನುಶ್ರೀ 


758 ಪ್ರಯಾಗಮಾಹಾತ್ಮ್ಯಮ್‌ 


ಶೌನಕಾದಿಗಳಿಗೆ ಶ್ರವಣ ಮಾಡಿಸಿದರು. ನಂತರ ಅಂತಹ ಈ ತೀರ್ಥರಾಜನ ಮಹಾತ್ವೈಯನ್ನು 
ಶ್ರವಣಮಾಡಿದವರು ನಾನಾ ವಿಧವಾದ ತಮ್ಮ ಮನೋಭೀಷ್ಟಗಳನ್ನೆಲ್ಲಾ ನಿಶ್ಚಯವಾಗಿಯೂ 
ಪಡೆಯುವರು. ॥ ೬೪ ॥ ಶ್ರೀ ಗಂಗಾದೇವಿಗೂ, ಶ್ರೀ ಯಮುನಾದೇವಿಗೂ, ಶ್ರೀ ಸರಸ್ವತೀ 
ದೇವಿಯರಿಗೂ, ಅಕ್ಷಯ ವಟವೃಕ್ಷಕ್ಕೂ, ಸೋಮೇಶ್ವರನಿಗೂ, ಶೇಷದೇವರಿಗೂ ಮತ್ತು 
ಶ್ರೀ ಲಕ್ಷ್ಮೀಮಾಧವನಿಗೂ ಅನಂತ ನಮಸ್ಕಾರಗಳು ಅನಂತಾನಂತ ನಮಸ್ಕಾರಗಳು. 1೬೫॥ 


॥ ನೂರನೆಯ ಅಧ್ಯಾಯವು ಸಮಾಪವಾಯಿತು ॥ 


He is a technologist by profession but a scholar 
and teacher of Sanskrit by passion. His father 
Vidwan Shri Sarovara Bheemasenacharya, 
under whom the author had his initiation into the 
rich learning and lore of Sanskrit, was Vidwan of 
the Mysore palace. Shri Krishnamurthy despite 
his professional pre- occupations as an engineer 
working with well-known. textile mills in India, 
retained his passion for the classical Sanskrit 
studies. He is a born and gifted teacher, 8581176 
beneficiaries of his generosity Know. 


As ascholar Shri Krishnamurthy's sincerity 
and insistence on thoroughness, on accuracy 
and on pristine purity are matched only by his 
commitment to tradition. This work reflects his 
deep dedication to finer values and sentiments 
of a great civilization to which Indian life should 
owe its savor and to the unswerving faith that the 
gift of life on this earth is a sacred journey in the 
exploration of the moral and spiritual dimension 
ofthe human personality. 


The beautiful words and imagery atthe end 
of Dr. Panchamukhi's elevating foreword to this 
work is a fitting tribute to the enduring value of 
Shri Krishnamuthy's scholarly contribution. 


ನಾ 
) AS ace 


M. N. Venkatachalaiah 


Chief Justice of Supreme Court (Rid.) 


ಪದ್ಮ ಪುರಾಣದ ಪಾತಾಳಖಂಡದಲ್ಲಿ ಬಂದ ಪ್ರ,ಯಾಗಮಾಹಾತ್ಮ್ಯೆ ಎಂಬ ಭಾಗವು 
ಅನೆಕ ಧರ್ಮಾಚರಣೆಗಳನ್ನು ತಿಳಿಸುವ ಒಂದು ಆಕರ ಗ್ರಂಥವಾಗಿದೆ. ಆಸ್ತಿಕ ಸಜ್ಜನರ 
ಉಪಯೋಗಕ್ಕಾಗಿ ಮಾಡಿರುವ ಈ ಕನ್ನಡಾನುವಾದವು ಸುಲಭವೂ, ಶಾಸ ಸಸಮ್ಮತವೂ 
ಆಗಿದೆ. ಅನುವಾದವು ಮೂಲಶ್ಲೋಕಗಳ ಅಭಿಪ್ರಾಯವನ್ನು ಸ್ವಲ್ಪವೂ ತಪ್ಪದೆ, 
ಬದಲಿಸದೆ ಎಲ್ಲ ಮುಖ್ಯವಾದ "ವಿಷಯಗಳ, ದಾಂತೆ ಪ,ಮೇಯಗಳ 
ಧರ್ಮಸೂಕ್ಷ ಗಳೆ ತಿಳುವಳಿಕೆ ಉಂಟಾಗುವಂತಿದೆ. ' 

-ಪ್ರೊ।ಕೆ.ಟಿ. ಪಾಂಡುರಂಗೀ 


ಶೃತಿ, ಸ್ಕ್ರೃ ತಿ, ಪುರಾಣ, ಮಹಾಭಾರತಗಳಲ್ಲಿ ವರ್ಣಿತವಾದ ಪ್ರಯಾಗದ 
ಮೆಹಿಮೆಯೆನ್ನು ಪದ್ಮಪುರಾಣ ಪಾತಾಳ ಖಂಡದಲ್ಲಿ ನೂರು ಅಧ್ಯಾ ಯಗಳಲ್ಲಿ, ಸುಂದರ 
ಆಖ್ದಾ ನೋಪಾಖ್ಯಾ “ನಗಳೊಂದಿಗೆ ವರ್ಣಿಸಲಾಗಿದ್ದು, ಇದು" ವಿಶ್ವ ಕೋಶದಂತೆ 
ಪರ (ಪಕಾರಕವಾಗಿದೆ. ಇಂಥ ಅಪೂರ್ವವಾದ ಗ ಗ್ರಂಥವೇ ಅಲಭ್ಯ ನೌಗಿರುವಾಗ, 
ಅದನ್ನು ಸಂಪಾದಿಸಿ, ಸುಂದರವಾದ ಕನ್ನಡ ಅನುವಾದ, "ವಿವರಣೆಗಳೊಂದಿಗೆ ಮುದ್ರಿಸಿ 
ನಮ್ಮ ಇಗೆ ನೀಡಿದ್ದಾರೆ ಶ್ರೀ ಸರೋವರ ಕೃಷ್ಣಮೂರ್ತಿಗಳು. ಅಲ್ಲಲ್ಲಿ ಲೇಖಕರು 
ನೀಡಿರುವ ವಿವರಣೆಗಳು ಅತಾ ವಶ್ಯಕ: ಹಾಗೂ" ಮಹತ ಕ್ರ ಪೂರ್ಣವಾಗಿದೆ. "ಈಗ ಸ೦ಂಥದ 
ಅಧ್ಯಯನದಿಂದಪ್ರ, ಯಾಗಯಾತಾ; ವಿಧಿ ಜ್ಞಾನಪೂರ್ವಕವಾಗಿ ನಡೆದಂತಾಗುತ್ತದೆ. 


- ಕೆ. ಹಯವದನ ಪುರಾಣಿಕ 


ಮೂರು ಲೋಕಗಳಲ್ಲೂಇರುವ ಮೂರೂವರೆ ಕೋಟಿ ತೀರ್ಥಗಳಲ್ಲೆಲ್ಲಾಪ್ರ, ಯಾಗಕ್ಕೆ 
ರಾಜಮಾನ್ಯತ್ವ ಹಾಗೂ ದಾನಶೂರತ್ವವಿದೆ ಎಂಬುದು ಈ” ಪ್ರ ಯಾಗೆ 
ಮಾಹಾತ್ಮ್ಯೆಯಿಂದ ತಿಳಿದುಬರುತ್ತದೆ. ಈ ಪುರಾಣದ ಉದ್ದಗಲಕ್ಕೂ ಸರ್ವಕೋನ 
ಗಳ ಸರ್ವವಿಧದಿಂದಲೂ” ವಿಷ್ಣು ಸರ್ಮೋತ್ತಮತ್ವ ವನ್ನು ಸಾರುವ ಉದ್ದೇಶ 
ಸಫಲವಾಗಿದೆ. ಸರೋವರ ಕೃಷ್ಣಮೂರ್ತಿಯವರು ಆಧಾ ತದಲ್ಲಿ; ಮತ್ತು ಆಚಾರ್ಯರ 
ಸಿದ್ದಾಂತದಲ್ಲಿ ಅತ್ಯಂತ ಆಸಕ್ತಿ” ಶ್ರದ್ಧೆ ಮತ್ತು ನಿಷ್ಠೆಗಳೊಡನೆ ಇ ಅತಿಶಯವಾದ ಭಕ್ತಿ 
ಹೊಂದಿ, ಈ ಉತ್ತಮ ಅನುವಾದವನ್ನು ಮಾಡಿರುತ್ತಾರೆ. ಅವರ ಈ ಪ್ರಯತ್ನೆ 
ಶ್ಲಾಘನೀಯ. 
-ಕೂಸನೂರು ರಾಮಾಚಾರ್ಯ 


ಪ್ರಾ ಗ್ರಂಥವನ್ನು ನಾನು ಆಮೂಲಾಗ್ರವಾಗಿ ಓದಿ ಸಂತೋಷ 
ಪಟ್ಟಿ ದೇನೆ. ಸಂದೆಹಾಸ್ನದವಾದ “ಸಂದರ್ಭಗಳಲ್ಲಿ ಶ್ರೀ ಕೃಷ್ಣಮೂರ್ತಿಯವರು 


ಸಮಾಸಾರ ವಿವರಣೆಗಳನ್ನು ಒದಗಿಸಿ ಓಢೋಪಕಾಕ ಮಾಡಿದ್ದಾರೆ. 
ಶ್ರೀ ಕೃಷ್ಣಮೂರ್ತಿಯವರ ಸಾಹಿತ್ಯ, ವ್ಯಾಕರಣ, ವೇದಾಂತಜ್ಞಾನ, ದೃಷ್ಟಿವೈಶಾಲ್ಯ ಮತ್ತು 
ಹೃದಯೆರಿಗಮ ನಿರೂಪಣಾಶಕ್ತಿಈ ಗ್ರ6ಥದ ಅನುವಾದದಿರಿದ ವ್ಯಕ್ತವಾಗುತ್ತದೆ. 


- ಗೌಡಗೆರೆ ಕೃಷ್ಣಾಚಾರ್ಯ 


